


ಸಸ್ಯತಳಿ ಅಭಿವೃದ್ಧಿ ವಿಧಾನಗಳು 


ಮೂಲ 
ಹರ್ಬುರ್ಟ್‌ ಕೆಂಡಾಲ್‌ ಹೇಯ್ಸ್‌ 
ದಿ॥ ಫಾರೆಸ್ಟ್‌ ರ್ಹೈನ್‌ಹಾರ್ಟ್‌ ಇಮ್ಮರ್‌ 
ಡೇಎಡ್‌ ಕ್ಲೈಡ್‌ಸ್ಕಿತ್‌ 


ಅನುವಾದ 
ಜಿವಿಬಿ ನಾಯ್ಡು 





ಜ್ರಕಟಣ-76 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


॥ 


ಮೂಲ 
ಇ 
ಹರ್ಬರ್ಟ್‌ ಕೆಂಡಾಲ್‌ ಹೇಯ್ಸ್‌ 
ಕೃಷಿಶಾಸ್ತ್ರ ಮತ್ತು ಸಸ್ಯ ತಳಿಶಾಸ್ತ್ರ -ವಿಶ್ರಾಂಶ ಪ್ರಾಧ್ಯಾಪಕರು 
ಕೃಷಿಕಾಲೇಜು, ಮಿನ್ನಿಸೋಟಾ ವಿಶ್ವವಿದ್ಯಾನಿಲಯ 


ದಿ॥ ಫಾರೆಸ್ಟ್‌ ರ್ವೈನ್‌ಹಾರ್ಟ್‌ ಇಮ್ಮರ್‌ 
ಕೃಷಿಶಾಸ್ತ್ರ ಮತ್ತು ಸಸ್ಕತಳಿಶಾಸ್ತ್ರ ಪ್ರಾಧ್ಯಾಪಕರು 
ಕೃಷಿಕಾಲೇಜು, ಮಿನ್ನಿಸೋಟಾ ವಿಶ್ವವಿದ್ಯಾನಿಲಯ 


ಡೇವಿಡ್‌ ಕ್ಲೈಡ್‌ಸ್ಮಿತ್‌ 
ಕೃಷಿಶಾಸ್ತ್ನ ಪ್ರಾಧ್ಯಾಪಕರು 
ಕೃಷಿಕಾಲೇಜು, ವಿಸ್ಕಾನ್ಸಿನ್‌ ವಿಶ್ವವಿದ್ಯಾನಿಲಯ 


ಅನುವಾದ 
ಜಿ.ವಿ. ಬಿ. ನಾಯ್ಡು 
ತ್ತ್ವ ಸಹ ನಿರ್ದೇಶಕರು, ವ್ಯವಸಾಯ ಇಲಾಖೆ 
ಕರ್ನಾಟಕ ಸರ್ಕಾರ 


ನಿವ 


ಸ 





ಕನ್ನಡ ಅಧ್ವಯನ ವಿಭಾಗ 
ಶ್ಟ ೈಹಿವಿಶ್ವವಿದ್ಯಾನಿಲಯ, ಬೆಂಗಳೂರು-560024 


ಮೂಲ--ಮೆಥಡ್ಸ್‌ ಆಫ್‌ ಪ್ಲಾಂಟ ಬ್ರೀಡಿಂಗ್‌ : ಹೇಯ್ಸ್‌, ಇಮ್ಮರ್‌ ಹಾಗೂ ಸ್ಮಿತ್‌, 
ಭಾಷಾಂತರ-ಸಸ್ಕ ತಳಿಅಭಿವ ದ್ಧಿ ವಿಧಾನಗಳು (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನೆ 
ವಿಭಾಗದಿಂದ ಸಿದ್ಧಗೊಂಡು, ಸಂವಹನ ಸಮಿತಿ ಪ್ರಕಾಶಿತ), ಪ್ರಥಮ ಮುದ್ರಣ-1978, 
ಪ್ರಶಿಗಳು, 1000, ಪುಟಗಳು 21. 856 ಬೆಲೆ ; ರೂ. 60-00. 


(ಗ್ರು ಹಕ್ಕುಗಳನ್ನು ಕೃಷಿವಿಶ್ವವಿದ್ಯಾನಿಲಯವು ಕಾಯ್ದಿರಿಸಿದೆ. 


ಪ್ರಧಾನ ಸಂಪಾದನೆ 
ವೀ. ಚ. ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 


ಸಹ ಸಂಪಾದನೆ 
ಉಷಪಾಕಿರಣರ್ಣ 
ಕನ್ನಡ ಸಂಶೋಧನ ಸಹಾಯಕರು 


ಭಾಷಾಂತರ ಪರಿಶೀಲನೆ 
ಬಿ.ಆಯ್ಯ, ಶೆಟ್ಟ ರ್‌ 


ಕೃಷಿಸಸ್ಕಶಾಸ್ತ್ರ ಸಹ ಪ್ರಾಧ್ಯಾಪಕರು 


ಎಲ್ಲರೂ ಕೃಷಿವಿಸ್ಟ್ರವಿದ್ಯಾನಿಲಯಕ್ಕೆ ಸೇರಿದವರು 


ಮುದ್ಭಣ ; ಶ್ರೀ ಮೀರಾ ಪ್ರಿಂಟರ್ಸ್‌, ಶಿವರಾಂಪೇಟೆ, ಮೈಸೂರು, 


ಕುಲಪತಿಗಳ ಹಾರೈಕೆ 


ಇಂದಿನ ವಿಶ್ವದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಕೃಷಿ ಉಶ್ಪಾದನೆಯ ಹೆಚ್ಚಳವೇ 
ಬಹುಮಟ್ಟಿಗೆ ಪರಿಹಾರ ಒದಗಿಸಲು ಸಾಧ್ಯ. ಕೃಷಿ ಉತ್ಪಾದನೆಯ ಹೆಚ್ಚಳವು ಕೃಷಿ 
ಸಂಶೋಧನೆಗಳ ಫಲಿತಾಂಶಗಳನ್ನಳವಡಿಸುವಿಕೆಯನ್ನು ಆವಲಂಬಿಸಿದೆ. ಕಳೆದ ಒಂದು 
ದಶಕದಲ್ಲಿ ಕೃಷಿ ಸಂಶೋಧನೆಯು ನಾನಾ ಮುಖವಾಗಿ ಬೆಳೆದಿದೆ, ಅದರ ಪ್ರಯೋಜನ 
ವನ್ನು ಕೆಲವು ರೈತರು ಪಡೆದಿದ್ದಾರೆ. ಅವರಲ್ಲಿ ಕೆಲವರು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ, 
ಜಾಗತಿಕ ಗರಿಷ್ಠ ಸಾಧನೆಯನ್ನು ನಾವೂ ಸಾಧಿಸಲು ಸಾಧ್ಯವೆಂಬ ಭರವಸೆಯ ದೃಷ್ಟಾಂತ 
ವೆನಿಸಿದ್ದಾರೆ. ಈ ಅಳವಡಿಕೆ ಹಾಗೂ ಸಾಧನೆಗಳು ಕೆಲವರ ಸ್ವತ್ತಾಗಿ ಉಳಿಯದೆ 
ಸಾರ್ವತ್ರಿಕವಾಗಬೇಕು. ಆಗ ರಾಷ್ಟ್ರದಲ್ಲಿ ನಿಜವಾದ ಕೃಷಿಪ್ರಗತಿ ಹಾಗೂ ಸಾಮಾಜಿಕ 
ಕಲ್ಯಾಣ ಮೂಡಿಬರುತ್ತವೆ. ಕಾರ್ಯಸಾಧನೆಯಲ್ಲಿ ಕೃಷಿ ವಿಜ್ಞಾನ ಸಾಹಿತ್ಯ ರಚನೆಯು 
ಮಹತ್ವದ ಅಂಶವಾಗಿದೆ. ಈ ದೃಷ್ಟಿಯಲ್ಲಿ ಕೃಷಿವಿಜ್ಞಾನ ಪುಸ್ತಕಗಳು ಪ್ರಾದೇಶಿಕ 
ಭಾಷೆಯಲ್ಲಿ ಪ್ರಕಟಿವಾಗುತ್ತಿರುವುದು ಸಾಹಿತ್ಯಪೂರ್ಣವಾಗಿದೆ. 

ಸ್ವಾತಂತ್ರ್ಯಾನಂತರದ ಅಭ್ಯುದಯದ ಹಲವಾರು ಯತ್ನಗಳಲ್ಲಿ ರಾಷ್ಟ್ರೀಯ ಭಾಷೆ 
ಗಳ ಅಭಿವೃದ್ಧಿಯೂ ಒಂದು, ಹಿಂದಿ ಭಾಷೆಯೊಂದಿಗೇನೆ ಇತರ ಎಲ್ಲ ಪ್ರಾದೇಶಿಕ 
ಭಾಷೆಗಳ ಬೆಳೆವಣಿಗೆ ನಡಯಬೇಕೆಂದು ಸಂಸತ್ತು ನಿರ್ಧರಿಸಿದೆ. ಹಲವಾರು ಭಾಷೆಗಳಂ 
ಬಳಕೆಯಲ್ಲಿರುವ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಭಾಷೆಗಳೂ ಸಮಂಶೂಕವಾಗಿ ಬೆಳೆದುಬಂದಾ 
ಗಲೇ ರಾಷ್ಟ್ರದ ಸಮಗ್ರತೆ ಬೆಳೆದುಬರುತ್ತದೆ. ಈ ಭಾಷೆಗಳು ಸಾಕಷ್ಟು ಅಭಿವೃದ್ಧಿ 
ಹೊಂದಿದಾಗ ಶಿಕ್ಷಣ ಮಾಧ್ಯಮಗಳಾಗಲು ಸಮರ್ಥವಾಗುತ್ತವೆ. ನಾಡಿನ ಭಾಷೆಗಳಿಲ್ಲ 
ವನ್ನೂ ಶಿಕ್ಷಣ ಮಾಧ್ಯಮಗಳಾಗುವಂತೆ ಬಲಗೊಳಿಸುವ ಹೊಣೆ ವಿವಿಧ ವಿಶ್ವವಿದ್ಯಾ 
ನಿಲಯಗಳದಲ0್ಬ. ಅದಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳು ಕೃಷಿಶಿಕ್ಷಣ ಮಾಧ್ಯವಂ 
ಗಳಾಗುವಂತೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದುದ್ದು ಕೃಷಿ ವಿಶ್ವವಿದ್ಯಾನಿಲಯಗಳ 
ಕೆಲಸವಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಈ ಕಾರ್ಯಸಾಧನೆಗೋಸುಗ 
ಕನ್ನಡದಲ್ಲಿ ಕೃಷಿಸಾಹಿತ್ಯ ನಿರ್ಮಾಣ ಕೈಗೆತ್ತಿಕೊಂಡಿದೆ, ಇಷ್ಟು ದಿನ ಇಂಗ್ಲಿಷ್‌ ಭಾಷೆ 
ಯಲ್ಲಿಯೇ ಶಿಕ್ಷಣ ಪಡೆದು, ಬಳಕೆ ನಡೆಯಿಸಿದ ಶಿಕ್ಷಕ ಹಾಗೂ ಎಣ್ಲಾನಿಗಳಿಗೆ ಒಮ್ಮೆಲೆ 
ಪ್ರಾದೇಶಿಕ ಭಾಷೆಗಳಲ್ಲಿ ಗ್ರಂಥರಚನೆಮಾಡುವುದು ಸುಲಭಕಾರ್ಯವೇನಲ್ಲ. ಇಂಥದರಲ್ಲಿ 
ಈ ಕೆಲಸ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭವಾದ ಅಲ್ಪಾವಧಿಯಲ್ಲಿ ಮುಕ್ಕಾಲು 
ಶತಗ್ರಂಥಗಳು ಪ್ರಕಟಗೊಂಡು ಜನಪ್ಪಿಯವಾದ:ದು ಅತ್ಮಂತ ಹೆಮ್ಮೆಯ ಸಾಧನೆ. 


೪ 
ಉಪಯುಕ್ತ ಸಂಶೋಧನಾಧಾರಿತ ಆಳ ಅಭ್ಯಾಸದ ಫಲವಾಗಿ ಸೃಷ್ಟಿಗೊಂಡ 
ಕೃಷಿವಿಜ್ಞಾನ ಗ್ರಂಥಗಳಂ ನಮ್ಮ ರಾಜ್ಯದ ಕೃಷಿ ವಿದ್ಯಾರ್ಥಿ ಹಾಗೂ ಕೃಷಿಕರಿಗೆ 
ಅಮೂಲ್ಯ ಕೊಡುಗೆಗಳಾಗುವುದರಲ್ಲಿ ಸಂದೇಹವಿಲ್ಲ. ಈ ಕಾರ್ಯ ಮಿಂಚಿನ ವೇಗದಿಂದ 
ನಡೆಯಲೆಂದು ನಾನು ಹಾರೈ ಸುತ್ತೇನೆ. 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಹ, ಠಾ, ಅರಕೇರಿ 
ದಿನಾಂಕ ; 15-2.1978 ಕುಲಪತಿಗಳು 


ಸಂಹಾದಕರ ಮಾತು 


ಈ ಪುಸ್ತಕವು ಮೆಕ್‌ಗ್ರಾಹಿಲ್‌ ಪ್ರಕಟಣಾಲಯದವರು ವ್ಯವಸಾಯ ವಿಜ್ಞಾನ 
ಗಳ ಬಗೆಗೆ ಪ್ರಕಟಿಸಿದ ಪುಸ್ತಕಗಳಲ್ಲಿ ಒಂದಾದ ಎಚ್‌. ಕೆ. ಹೇಯ್ಸ್‌, ಎಫ್‌. ಆರ್‌, 
ಇಮ್ಮರ್‌ ಮತ್ತು ಡಿ. ಸಿ. ಸ್ಮಿತ್‌ ಅವರು ರಚಿಸಿದ "ಮೆಥಡ್ಸ್‌ ಆಫ್‌ ಪ್ಲಾಂಟ್‌ 
ಬ್ರೀಡಿಂಗ್‌' ಗ್ರಂಥದ ಭಾಷಾಂತರ ಕೃತಿ. ಇದನ್ನು ವ್ಯವಸಾಯ ಇಲಾಖೆಯಲ್ಲಿ ಸಹ 
ನಿರ್ದೇಶಕರಾಗಿ ನಿವೃತ್ತಿಹೊಂದಿರುವ ಶ್ರೀ ಜಿ. ವಿ. ಬಿ. ನಾಯಿಡು ಅವರಂ ಭಾಷಾಂತರಿಸಿ 
ದ್ದಾರೆ, ಹಲವಾರು ವಿಜ್ಞಾನ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಹಾಗೂ 
ಮೂಲಗ್ರಂಥರಚನೆ ಮಾಡಿದ ಪ್ರತಿಭಾವಂತರು ಇವರು. ಪರಿಣಾಮವಾಗಿ ಸಸ್ಕಾಭಿ 
ವೃದ್ಧಿಯ ಕ್ಲಿಷ್ಟ ವಿಷಯವು ಓದುಗರಿಗೆ ನಿರಾಯಸವಾಗಿ ಅರ್ಥವಾಗುವಂತೆ ಈ ಪುಸ್ತಕ 
ದಲ್ಲಿ ಮೂಡಿಬಂದಿದೆ. 

ಸಸ್ಮತಳಿ ಅಭಿವೃದ್ಧಿಯ ಬೆಳವಣಿಗೆ, ಆಧಾರ ಹಾಗೂ ಮೂಲತತ್ವಗಳೊಂದಿಗೆ 
ಮುಖ್ಯ ಬೆಳೆಗಳ ತಳಿಅಭಿವೃದ್ಧಿಯ ವಿವರಗಳು ಈ ಪುಸ್ತಕದಲ್ಲಿವೆ, ಈ ಪುಸ್ತಕವು 
ಸಸ್ಯಾಭಿವೃದ್ಧಿ ಶಾಸ್ತ್ರದ ಅಭ್ಯಾಸಿಗಳಾದ ವಿದ್ಯಾರ್ಥಿಗಳಿಗೆ ಹಾಗೂ ಕಲಿಸುವ 
ಬೋಧಕರಿಗೆ ಮತ್ತು ತಳಿಸುಶೋಧನೆಯಲ್ಲಿ ತೊಡಗಿರುವ ಸಸ್ಯವಿಜ್ಞಾನಿಗಳಿಗೆ ಉಪ 
ಯುಕ್ತವಾಗಿದೆ. 

ಈ ಗ್ರಂಥದ ಹಸ್ತಪ್ರತಿಯನ್ನು ಅಚ್ಚಿಗೆ ಸಿದ್ಧ ಪಡಿಸಿದ ಶ್ರೀಮತಿ ರಂಗಮಣಿ 
ಯವರಿಗೆ, ಪಡಿಯಚ್ಚು ಗಳನ್ನು ಸಿದ್ಧ ಪಡಿಸಿದ ಮೆ] ಕ್ಲಿಕ್‌ ಅಂಡ್‌ ಕಂಪೆನಿಯವರಿಗೆ 
ಧನ್ಯವಾದಗಳು. 


ಮಾಘಮಾಸ, ಪೈಂಗಳನಾಮ ಸಂವತ್ಸರ ನೀ. ಚ. ಹಿತ್ತಲಮತಶಿ 
ಶಾಲಿವಾಹನ ಶಕ, 3898 ಕನ್ನಡ ಪ್ರಾಧ್ಯಾಪಕರು 
ಕಸ್ಸಡ ಅಧ್ಯಯನ ವಿಭಾಗ, ಹಾಗೂ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-24, ಕ, ಆ, ಸ, ಕಾರ್ಯದರ್ಶಿಗಳು 


ಮೊದಲ ಆವೃತ್ತಿಯ ಹೀಠಿಕೆ 


ಸಸ್ಯತಳಿಸಂವರ್ಧನೆ, ಇತರ ಮೂಲಸಸ್ಕ ವಿಜ್ಞಾನಗಳ ಅನ _ಯದಿಂದ ಮಾತ್ರವೇ 
ಸಮರ್ಪಕವಾಗಿ ನಿರ್ವಹಿಸಬಲ್ಲ ಒಂದು ವ್ಯಾವಹಾರಿಕ ವಿಜ್ಞಾನ... 1900ರಲ್ಲಿ 
ಮೆಂಡಲ್‌ನ ಅನುವಂಶೀಯತೆಯ ಸೂತ್ರಗಳು ಪುನರ್‌ ಪ್ರಕಟವಾದಾಗಿನಿಂದಾದ ತಳೀ 
ಶಾಸ್ತ್ರ, ತಿಳಿವಳಿಕೆಯ ತೀವ್ರ ಹೆಚ್ಚಳ ಮತ್ತು ಸಸ್ಯತಳಿಅಭಿವೃದ್ಧಿಗೆ ಈ ಸೂತ್ರಗಳ 
ಅನ್ವಯ, ಸಸ್ಯತಳಿಅಭಿವೃದ್ಧಿ ಒಂದು ವಿಜ್ಞಾನವಾಗಿ ಅಭಿವೃದ್ಧಿಗೊಳ್ಳಲು ಮುಖ್ಯ 
ಸೋಪಾನವಾಯಿತಂ. ಅನೇಕ ಸಂದರ್ಭಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ದೊರೆತ 
ಕೋಶತಳೀಶಾಸ್ತ್ರದ ಕೊಡುಗೆಗಳು, ವರ್ಣತಂತು ಬಾಹ್ಯರೂಪ, ರಚನಾಕ್ರಮ ಮತ್ತು 
ಕ್ರಿಯೆ"7ಗಳ ಭಿನ್ನತೆ ಹಾಗೂ ಸಾದೃಶತೆಯ ಆಧಾರ ಪಡೆದ ತಳೀಶಾಸ್ತ್ರೀಯ ಸಂಬಂಧಗಳ 
ಸ್ಪಷ್ಟಚಿತ್ರಣವನ್ನು ಒದಗಿಸಿವೆ. ಅನೇಕ ವಾಣಿಜ್ಯ ಸಸ್ಯಗಳು, ಬಹಂಗುಣಿತಗಳಾದಂದ 
ರಿಂದ ವರ್ಣತಂತು ಸಂಖ್ಯೆಗಳು, ಸಂಕರಗಳಲ್ಲಿ ಜೊತೆಗೂಡುವಿಕೆಯ ವರ್ತನೆ ಮತ್ತು 
ಸಂಬಂಧಿತ ಪ್ರಭೇದ ಮತ್ತು ತಳಿಗಳೊಳಗೆ ವಂಶವಾಹಿ ವೃತ್ಯಾಸಗಳ ತಿಳಿವಳಿಕೆ, ಬೆಳೆಸಂ 
ವವನು ಮತ್ತು ಗ್ರಾಹಕನು ಅಪೇಕ್ಷಿಸುವ ಲಕ್ಷಣಗಳಿರುವ ಹೊಸ ಸಸ್ಯತಳಿಗಳನ್ನು 
ಚಿಸಲು ಅತ್ಯಾವಶ್ಯಕ, ವರ್ಣತಂತು ಸಂಖ್ಯೆ ಮತ್ತು ರಚನೆಯಲ್ಲಿ ಮಾರ್ಪಾಟುಗಳನ್ನೂ 
ಹಾಗೂ ವಂಶವಾಹಿ ಮಾರ್ಪಾಟಂಗಳನ್ನು ಪ್ರಚೋದಿಸುವ ಭೌತಿಕ ಮತ್ತು 
ರಾಸಾಯನಿಕ ವಿಧಾನಗಳನ್ನು ವೃದ್ಧಿಗೊಳಿಸಲಾಗುತ್ತಿದೆ. ಕೆಲವು ವಿಧದ ಸಸ್ಯತಳಿ 
ಸಂವರ್ಧನಾ ಸಮಸ್ಯೆಗಳಿಗಾಗಿ ಪ್ರಭೇದಗಳು ಮತ್ತು ಸಂಕರಣಗಳಲ್ಲಿ ಬಹುಗುಣಿತವನ್ನು 
ಪ್ರಚೋದಿಸುವ ತೃಪ್ತಿಕರ ತಂತ್ರಗಳೂ ಲಭ್ಯವಿವೆ. 
ಒಂದು ತಳಿಯ ಮೌಲ್ಯ ವಣಾಪನಕ್ಕಾಗಿ ಪರಿಚಿತ ವರ್ತನೆಯ ತಳಿಗಳೊಡನೆಯ 
ಹೋಲಿಕೆ ಅವಶ್ಯಕ. ತಳಿಅಭಿವೃದ್ಧಿ ಕನಂ ಮಾಡುವ ಹೋಲಿಕೆಗಳು ಅತಿ ವ್ಯಾಪಕವಾದವು 
ಮತ್ತು ಆನೇಕ ವೇಳೆ ಕೆಲವೇ ಪ್ರತೀಕರಣಗಳನ್ನು ಬೆಳೆಸಲಾಗುವುದು. ಸವಂರ್ಪಕ 
ಸಾಂಖ್ಯಿಕ ವಿಧಾನಗಳ ಅಭಿವೃದ್ಧಿಯ ಸವಂಂಜಸ ತುಲನಾತ್ಮಕ ಪ್ರಯೋಗಗಳ ನಿರ್ವಹಣೆಗೆ 
ಹೆಚ್ಚು ಸಹಾಯಕವಾಗಿದೆ. ವಿಶ್ವಸನೀಯ ಹೋಲಿಕೆ ಮಾಡವ ಪ್ರಾಯೋಗಿಕ ವಿಧಾನ 
ಗಳು ಸಸ್ಯತಳಿಅಭಿವೃದ್ಧಿಕನ ಒಂದು ಮುಖ್ಯ ಉಪಕರಣ, 
ನಿಯಂತ್ರಿತ ಪರಾಗಸ್ಪರ್ಶ ಸ್ಥಿತಿಗಳಲ್ಲಿ ಅಪೇಕ್ಷಿತ ಲಕ್ಷಣಗಳಿಗಾಗಿ ಆಯ್ಕೆಮಾಡಲು 
ಸಾಧ್ಯವಾಗಿಸುವ ರಾಸಾಯನಿಕ ಲಕ್ಷಣಗಳನ್ನೊಳಗೊಂಡು, ವಿವಿಧ ಲಕ್ಷಣಗಳ ಸಂಬಂಧಕ 
ಮಹತ್ವವನ್ನು ನಿರ್ಧರಿಸಲು ಆನೇಕ ಸಂದರ್ಭಗಳಲ್ಲಿ ಅವುಗಳ ಶ್ರೇಷ್ಠತೆಯಂನ್ನೂ 
ಪ್ರತ್ಯೇಕಿಸುವ ವಿಧಾನಗಳನ್ನು ಯೋಜಿಸಲಾಗಿದೆ... ರೋಗ ಪ ಕೃತಿರೋಧಕ್ಕಾಗಿ ತಳಿ 


111] 

ಅಭಿವೃದ್ಧಿಯ ಸಮಸ್ಯೆಗಳಲ್ಲಿ ರೋಗಕಾರಕದ ತಳೇಯಕ ರಚನೆಯ ತಿಳಿವಳಿಕೆಯು ಬೆಳೆ 
ಸಸ್ಯದ ತಿಳಿವಳಿಕೆಯಷ್ಟೇ ಪ್ರಮುಂಖವಾದುದ್ದು, ಪ್ರತಿಯೊಂದು ವೈಯಕ್ತಿಕ ಸಸ್ಯದಲ್ಲೂ, 
ಲಭ್ಯವಿರುವ ತಳಿಗಳು, ಅವುಗಳ ಲಕ್ಷಣಗಳು ಮತ್ತು ಅವುಗಳ ಕಾಡುಸಂಬಂಧಿಗಳ 
ವಿಷಯದ ಮಾಹಿತಿ, ತಳಿಅಭಿವೃದ್ಧಿಕ ಅಪೇಕ್ಷಿಸುವ ವಂಶವಾಹಿ ಸಂಯೋಜನೆಗೆ ಆಧಾರ 
ವನ್ನು ಒದಗಿಸುತ್ತವೆ. ರೋಗಕಾರಕಗಳಿಂದಾಗುವ ರೋಗಗಳನ್ನರಿಯಲು, ಆ ಜೀವಿಗಳ 
ಹೊಸ ವಿಭೇದಗಳ ಉತ್ಪನ್ನದ ಸಂಭವನೀಯ ರೀತಿ ವಂತ್ರು ಬೆಳೆಸಸ್ಕಗಳನ್ನು ಬೆಳೆಸ 
ಬೇಕಾದ ವಲಯದಲ್ಲಿ ಪ್ರಸ್ತುತವಿರುಬ ವಿಭೇದಗಳ ಪಂಖ್ಯೆ, ವಿಶರಣೆ ಮತ್ತು ತಳೀಯಕ 
ಸ್ವಭಾವಗಳನ್ನು ಅರಿಯುವುದೂ ಕೂಡ ಆಷ್ಟ್ರೇ ಮುಖ್ಯವಾದದ್ದು. 

“ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು' ಪುಸ್ತಕದಲ್ಲಿ ನಿರೂಪಿಸಿರುವ ವಿಷಯವನ್ನು, 
ಮಿನ್ನಿಸೋಟಾ ವಿಶ್ವವಿದ್ಯಾನಿಲಯದ ಸ್ನಾತಕಪೂರ್ವ ಮತ್ತು ಸ್ನಾತಕಪಾಠ ಪ್ರಣಾಳಿಕೆ 
,ಗಳೆರಡಕ್ಕೂ ಬಳಸಲಾಗಿದೆ. ಸ್ನಾತಕಪೂರ್ವ ಪಾಠ ಪ್ರಣಾಳಿಕೆಗಳಲ್ಲಿ, ಕನೀಯ ಮತ್ತು 
ಜ್ಯೇಷ್ಠ ವಿದ್ಯಾರ್ಥಿಗಳಿಗೆ ಮಾತ್ರ ಶಿಕ್ಷಣ ಕೊಡಲಾಗುತ್ತದೆ. ಸ್ನಾತಕಪಾಠ ಪ್ರಣಾಳಿಕೆ 
ಗಳನ್ನು, ನಿರ್ದಿಷ್ಟ ತಳಿಅಭಿವೃದ್ಧಿ ಸಮಸ್ಯೆಗಳಿಗಾಗಿ ಅವಶ್ಯಕವಾದ ಪ್ರಮಾಣೀಕೃತ 
ತಳಿಅಭಿವೃದ್ಧಿ ಸವಂಸ್ಯೆಗಳಿಗಾಗಿ ಅವಶ್ಯಕವಾದ ಪ್ರಮಾಣೀಕೃತ ತಳಿಅಭಿವೃದ್ಧಿ ವಿಧಾನ 
-ಗಳಲ್ಲಿ ಶಿಕ್ಷಣ ಕೊಡಲು ಮತ್ತು ಅತ್ಯಂತ ತಳಿಲಅಭಿವೃದ್ಧಿ ವಿಧಾನ ಸ್ಪಷ್ಟವಾಗಿ 
ತಿಳಿಯದಿರುವಾಗ ಪ್ರಸ್ತುತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತಿದೆ. 
ಬೇರ್ಪಡುಶ್ತಿರುವ ಸಂಶತಿಗಳಲ್ಲಿ ಆಯ್ಕೆ ಮಾಡುವ ಪೀಳಿಗೆ ವಿಧಾನ, ಸ್ವಪರಾಗಸ್ಪರ್ಶ 
ಸಸ್ಯಗಳಲ್ಲಿನ ರಾಶಿವಿಧಾನ, ಹಿಂಸಂಕರ ವಿಧಾನ ಮತ್ತು ಅಭಿಸರ ಅಭಿವೃ ಓದ್ಧಿಗಳನ್ನೊಳ 
ಗೊಂಡಿರುವ ಸಂಕರಣದ ವಿವಿಧ ವಿಧಾನಗಳಲ್ಲಿ ಪ್ರತಿಯೊಂದೂ ಕೆಲವು ಸಂದರ್ಭಗಳಲ್ಲಿ 
ಅಪೇಕ್ಷಿತವಾದದ್ದೆಂದೂ ಮತ್ತು ಇತರ ತಳಿಅಭಿವೃದ್ಧಿ ಸಮಸ್ಯೆಗಳಿಗೆ ಕಡಮೆ ಅಪೇಕ್ಷಿತ 
ವಾದದ್ದೆಂದೂ ಅನ್ನಿಸುವ ಹಲವು ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು 
ಹೊಂದಿವೆಯೆಂಂಬ ನಂಬಿಕೆಯಿಂದ ಈ ರೀತಿ ಏರ್ಪಡಿಸಲಾಗಿದೆ. 

ಅನೇಕ ಬೆಳೆಸಸ್ಯಗಳ ತಳಿಶಾಸ್ತ್ರ ವಿಚಾರದಲ್ಲಿ ಅತಿಹೆಚ್ಚಿನ ಮಾಹಿತಿ ದೊರೆತಿದೆ 
ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ತೀವ್ರಗತಿಯಲ್ಲಿ ಶೇಖರಿತವಾಗುತ್ತಿದೆ. ಈಗ 
ದೊರೆತಿರುವ ಮಾಹಿತಿಗಳು ಅತೀ ವ್ಯಾಪಕಿವಾಗಿರುವುದರಿಂದ ಅವುಗಳ ಪರಿಶೀಲನೆಗಳು 
ಪ್ರಕಟಿತವಾಗುವಷ್ಟರಲ್ಲೇ ಹಳತಾಗಬಹುದು. ಆದ್ದರಿಂದ, ಅನೇಕ ಬೆಳೆಸಸ್ಯಗಳ ತಳೀ 
ಶಾಸ್ತ್ರದ ಪ್ರಶ್ರುತ ದರ್ಜೆಯ ಪೂರ್ಣ ಅವಲೋಕನ ಮಾಡಲು ಪ್ರಯತ್ನಿಸುವುದು 
ಬುದ್ಧಿವಂತಿಕೆಯ ಪ್ರಯತ್ನವಲ್ಲವೆಂದು ವ್ಯಕ್ತಪಡುತ್ತದೆ. ಕಿರುಧಾನ್ಯಗಳು, ಫ್ಲಾಕ್ಸ್‌ 
ಮತ್ತು ಮುಸುಕಿನ ಜೋಳಗಳ ಮುಖ್ಯ ವೈಲಕ್ಷಣಗಳ ರಿಕ್ಕತೆಯ ವಿಧಾವಗಳ ಸಂಕ್ಷಿಪ್ತ 
'ಅವಲೋಕನಗಳನ್ನೂ, ತಳಿಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯನ್ನು ಅಳವಡಿಸುವಲ್ಲಿ 
-ಸಹಾಯಕವಾಗುವ ರಿಕ್ಕತೆಯ ತಿಳಿವಳಿಕೆಯ ಮಹತ್ವವನ್ನೂ ತಳಿಅಭಿವ್ಯ ದ್ದಿಕಾಗೆ ಸ್ಪಷ್ಟ ಕ 


ಸೆ 


-ಪಡಿಸಲು ಸೇರಿಸಲಾಗಿದೆ. ಈ ಪುಸ್ತಕವನ್ನು ಬಳಸುವ ವಿದ್ಯಾರ್ಥಿಗಳ ಪ್ರತಿವರ್ಗಕ್ಕೂ 
ಅತಿ ಮಹತ್ವದ್ದು ಎನಿಸಿದ ಬೆಳೆಸಸ್ಕಗಳ ರಿಕ್ಕತೆಯ ಸದೃಶ ಅವಲೋಕನಗಳು ಇದಕ್ಕೆ 
ಪೂರಕವಾಗಬೇಕು. 


ಮುಸಂಕಿನ ಜೋಳದಲ್ಲಿ ನಿರ್ವಹಿಸಿರಂವ ಅನೇಕ ಅಧ್ಯಯನಗಳು ಮತ್ತು 
ಪಡೆದಿರಂವ ಫಲಿತಾಂಶಗಳು ಇತರ ಅನ್ಯಪರಾಗಸ್ಪರ್ಶ ಸಸ್ಕಗಳಲ್ಲಿ ತಳಿಅಭಿವ ದ್ದ ಸೂತ್ರ 
ಗಳನ್ನು ಅರಿಯಲು ಆಧಾರವಾಗಿರುವುದರಿಂದ, ಅನ್ಯಪರಾಗಸ್ಪರ್ಶದ ಒಂದು ಮಾದರಿ 
ಸಸ್ಯವೆನಿಸಿದ ಮುಸುಕಿನ ಜೋಳದಲ್ಲಿ ತಳಿಅಭಿವೃದ್ಧಿಯ ಪ್ರಸಕ್ತ ಮಟ್ಟವನ್ನು, ಹೆಚ್ಚು 
ವಿಷದವಾಗಿ ಅವಲೋಕನ ಮಾಡಲಾಗಿದೆ. 


ಹಲವು ಹೊಸ ವಿಧಾನಗಳನ್ನು ಒಳಗೊಂಡು, ಕ್ಷೇತ್ರತಾಕುತಂಶ್ರ, ಪ್ರಯೋಗ 
ವಿನ್ಕಾಸ ಮತ್ತು ಸಾಂಖ್ಯಿಕ ವಿಶ್ಲೇಷಣೆ ವಿಧಾನಗಳನ್ನು ನಿರ್ದಿಷ್ಟವಾಗಿ ತಳಿಅಜವೃದ್ಧಿಗೆ 
“ಸಂಬಂಧಪಟ್ಟಂತೆ ಚರ್ಚಿಸಲಾಗಿದೆ. ಮೂಲ ಪ್ರಕಟಣೆಗಾರರ ಅನುಮತಿ ಪಡೆದು, 
ಅವಶ್ಯಕ ಸಾಂಖ್ಯಿಕ ಕೋಷ್ಟಕಗಳನ್ನು ಸೇರಿಸಲಾಗಿದೆ. 


ತಮ್ಮ ಪುಸ್ತಕ "ಸಂಶೋಧನಾ ಕಾರ್ಯಕರ್ತರಿಗೆ ಅವಶ್ಯಕವಾದ ಸಾಂಖ್ಯಿಕ 
ವಿಧಾನಗಳು' 7ನೇ ಆವೃತ್ತಿ (1938) ಯಿಂದ ಅನುಬಂಧದಲ್ಲಿನ ಕೋಷ್ಟಕ 1, 11 
ಮತ್ತು 1% ಪೂರ್ಣವಾಗಿ ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಪುನರ್‌ ಮುದ್ರಿಸಲು 
ಅನುಮತಿಯಿತ್ತ ಪ್ರೊ. ಆರ್‌. ಎ. ಫಿಷರ್‌ ಮತ್ತು ಎಡಿನ್‌ಬರೋವಿನ ಮೆಸರ್ಸ್‌ 
ಆಲಿವರ್‌ ಮತ್ತು ಬಾಯ್ಡ್‌ ರವರಿಗೂ ಹಾಗೂ '`ಸಾಂಖ್ಯಿಕ ವಿಧಾನಗಳು' 3ನೆಯ 
ಆವೃತ್ತಿ (1940) ಎಂಬ ತಮ್ಮ ಪುಸ್ತದಿಂದ ಅನಂಬಂಧದ ಕೋಷ್ಟಕ 1] ನ್ನ್ನು 
ಪುನರ್ಮುದ್ರಣ ಮಾಡಲು ಆನಂಮತಿಯಿತ್ತ ಪ್ರೊ. ಜಾರ್ಜ್‌. ಡಬ್ಲ್ಯೂ, ಸ್ನೇಡೆಕೋರ್‌ 
ಮತ್ತು ಅವರ ಪುಸ್ತಕದ ಮುದ್ರಕರಾದ ಐಯೋವಾ ಸ್ಟೇಟ್‌ ಕಾಲೇಜ್‌ ಮುದ್ರಣಾ 
ಲಯದವರಿಗೂ ಗ್ರಂಥಕರ್ತರು ಚಿರಖುಣಿಯಾಗಿದ್ದಾರೆ. ಪ್ರೊ. ಸ್ನೇಡೆಕೋರ್‌ರವರು 
ಅನುಬಂಧದ ಕೋಷ ಕ ನ್ನು ಮತ್ತು ಡಾ| ಸಿ. ಐ. ಬ್ಲಿಸ್‌ರವರು ಅನುಬಂಧ 
ಕೋಷ್ಟಕ 1/]ನ್ನು ಪುನರ್ಮುದ್ರಣ ಮಾಡಲು ಅನುಮತಿಯಿತ್ರಿದ್ದಾರೆ. 


ಹಲವು ಸಹಕಾರ್ಯಕರ್ತರು ಕೆಲವು ನಿರ್ದಿಷ ಕ ಅಧ್ಯಾಯಂಗಳನ್ನು ಓದಿ, ಸಹಾಯಕ 
ಸೂಚನೆಗಳನ್ನಿತ್ತಿದ್ದಾರೆ. ಡಾ। ಸಿ. ಆರ್‌. ಬರ್ಡ್‌ ಹಾಂರಿಗೆ ತಳೀಶಾಸ್ತ್ರ ಮತ್ತು ಮುಸುಕಿನ 
ಜೋಳದಲ್ಲಿ ರಿಕ್ಕತೆ ಅಧ್ಯಾಯಗಳ ಸಂಬಂಧಿತ ಸೂಚನೆಗಳಿಗೆ ; ಡಾ! ಇ. ಆರ್‌. 
ಆಸೆಮಸ್‌ರಿಗೆ ಗೋಧಿಯಲ್ಲಿ ರಿಕ್ಕತೆಯ ಅಧ್ಯಾಯದ ಬಗ್ಗೆ ಅವರ ಸೂಚನೆಗಳಿಗೆ ; 
ಡಾಟ ಎಫ್‌. ಎ. ಕ್ರಾನ್ಸ್ಸ್‌ರಿಗೆ ಆಲೂಗಡ್ಡೆ ಅಭಿವೃದ್ಧಿಯ ಬಗೆಗಿನ ಸಹಾಯಕ 
ಸೂಚನೆಗೆ ; ಶ್ರೀ ಎ, ಜಿ. ಟೋಲಾಸ್‌ರಿಗೆ ಅವರಿತ್ತ ಬೀಜ ಪೃಮಾಣೀಕರಣದ 


2 


ಮಾಹಿತಿಗೆ ; ಮತ್ತು ಡಾ| ಸಿ. ಎಚ್‌, ಗೌಲ್ವನ್‌ರಿಗೆ, ಕ್ಷೇತ್ರ ತಾಕು ತಂತ್ರ, ಮತ್ತು 
ಸಾಂಖ್ಯಿಕ ವಿಧಾನಗಳ ಅಧ್ಯಾಯಗಳ ಅವಲೋಕನಕ್ಕೆ ನಮ್ಮ ವಿಶಿಷ್ಟ ವಂದನೆಗಳಂ, 
ಡಾ| ಎಚ್‌. ಎಮ್‌. ಟೈಸ್ಡ್ಮಾಲ್‌ರವರು ಕೃಪೆಯಿಟ್ಟು ಆಲ್ಫಾಲ್ಮಾದಲ್ಲಿ ಸ್ವಪರಾಗಸ್ಟರ್ಶದ 
ಪರಿಣಾಮಗಳ ವಿಚಾರದಲ್ಲಿನ ಅಪ್ಪಕಟಿತ ವಹಿಹಿತಿಯನ್ನು ಒದಗಿಸಿದ್ದಾರೆ. ರೋಗ 
ಪ್ರಶಿರೋಧಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ, ಡಾ| ಜೆ.ಜೆ. ಕ್ರಿಪ್ಪೆನ್ಸನ್‌ ಮತ್ತೂ 
ಎಂ. ಬಿ. ಮೂರ್‌ರವರ ಸಲಹೆಗಳು ವಿಶೇಷ ಸಹಾಯಕಷಾಗಿದ್ದವು. ಹೇಯ್ಸ್‌ 
ಮತ್ತು ಗಾರ್ಬರ್‌ ಅವರ ಪುಸ್ತಕ 'ಬೆಳೆ ಸಸ್ಯಗಳ ತಳಿಅಭಿವೃದ್ದಿ'ಯನ್ನು ನಿರಾತಂಕವಾಗಿ 
ಬಳಸಲಾಗಿದೆ. ಹಾಗಿದ್ದರೂ, ಬರಹಗಾರರ ಇಲ್ಲಿ ವ್ಯಕ್ತಪಡಿಸಿರುವ ವಿಷಯಗಳ ಬಗ್ಗೆ 
ಪೂರ್ಣ ಜವಾಬ್ದಾರಿಯನ್ನು ಅಂಗೀಕರಿಸುತ್ತಾರೆ. 


ಮಿನ್ನಿಸೋಟಾ ವಿಶ್ವವಿದ್ಯಾನಿಲಯ ಎಚ್‌. ಕೆ. ಹೇಯ್ಸ್‌ 
ಫೆಬ್ರವರಿ, 1942 ಎಫ್‌. ಆರ್‌, ಇಮ್ಮರ್‌ 


ಎರಡನೆಯ ಆವೃತ್ತಿಯ ಸೀಕಿಕೆ 


ಸಸ್ಯತಳಿಅಭಿವೃದ್ಧಿ ವಿಧಾನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಾಗಿರುವ ತಿಳಿವಳಿಕೆಯ 
ಹಲವು ಶೇಖರಣೆಯಿಂದಾಗಿ ಈ ಪುಸ್ತಕದ ಎರಡನೆಯ ಆವೃತ್ತಿಯನ್ನು ತಯಾರಿಸ 
ಲಾಗಿದೆ. ಹಿಂದಿನ ಆವೃತ್ತಿಯಲ್ಲಿ ಸಾಕಷ್ಟು ವಿಶದವಾಗಿ ವಿವರಿಸಲಾಗದ ಅಥವಾ 
ಹಿಂದೆ. ಅದರಲ್ಲಿ ಸೇರಿಸಿರದ ವಿವರಣೆಗಳ ಕೆಲವು ಹಂತಗಳನ್ನು ವಶದೀಕರಿಸಲೂ 
ಮತ್ತು ದೃಢಪಡಿಸಲೂ ಈ ಪರಿಷ್ಕರಣೆ ಗ್ರಂಥಕರ್ತರಿಗೆ ಅವಕಾಶ ಕಲ್ಪಿಸಿದೆ. ತಳಿಅಭಿ 
ವೃದ್ಧಿ ವಿಧಾನಗಳಿಗೆ ನಿರ್ದಿಷ್ಟವಾಗಿ ಸಂಬಂಧ ಪಟ್ಟಿರುವಂತಹವನ್ನುಳಿದಂ, ಸಸ್ಯತಳಿ 
ಅಭಿವ ದ್ಧಿ ಸಾಹಿತ್ಯದ ಅವಲೋಕನವನ್ನು ಒದಗಿಸಲು ಪ್ರಯತ್ನಿಸಲಾಗಿಲ್ಲ. ಹಸ್ತಪ್ರತಿ 
ಯನ್ನು ಸಿದ್ಧಪಡಿಸುವ ಸಂಬಂಧದಲ್ಲಿ ಆನ್ಯರಾಷ್ಟ್ರಗಳಲ್ಲಿನ ಕಾರ್ಯಕ್ಕಿಂತ ಅಮೆರಿಕ 
ತಳಿಅಭಿವೃದ್ಧಿಕರ ಕಾರ್ಯವನ್ನು ಹೆಚ್ಚು ಆಸಕ್ತಿವಹಿಷಿ ಅವಲೋಕನ ಮಾಡಲಾಗಿದೆ. 

ಗ್ರಂಥಕರ್ತರಿಗೆ ಅತ್ಯಂತ ಮಹತ್ವದ್ದೆಂದು ತೋರ್ಪಡಂವ ಸೇರ್ಪಡೆಗಳಲ್ಲಿ, ಬೆಳೆ 
ಸಸ್ಯಗಳ ಉಗಮಕೇಂದ್ರಗಳ ಒಂದು ಚರ್ಚೆ, ಸಸ್ಯತಳಿಅಭಿವೃದ್ಧಿಗೆ ನಿರ್ದಿಷ್ಟವಾದ 
ಸಂಬಂಧವುಳ್ಳಂತಹ ಸಂಕರಣಓಜದ ಹೆಚ್ಚು ಸಮರ್ಪಕವಾದ ಜರ್ಚೆ, ಕೀಟ ಪ್ರತಿ 
ರೋಧಕ್ಕಾಗಿ ತಳಿಅಭಿವೃದ್ಧಿಯ ಪ್ರಸಕ್ತ ಪರಿಸ್ಥಿತಿಯ ಸಾರಾಂಶ, ಮೇಲಿಂದ ಮೇಲೆ 
ಅನ್ಯಪರಾಗಸ್ಪರ್ಶ ಪಡೆಯುವ ಬಿಳೆಸಸ್ಕಗಳ ಪ್ರತಿನಿಧಿಗಳಾಗಿ ಹತ್ತಿ ಮತ್ತು ಜೋಳದಲ್ಲಿನ 
ತಳಿಅಭಿವೃದ್ಧಿ, ಕಬ್ಬುಸೇರಿದ ಇತರ ಅನ್ಯಪರಾಗಸ್ಪರ್ಶ ಬೆಳೆಸಸ್ಯಗಳಲ್ಲಿ ತಳಿಅಭಿವೃದ್ಧಿಯ 
ಅಧ್ಯಯನ ಮತ್ತು ದ್ವಿದಳಧಾನ್ಯಗಳು ಹಾಗೂ ಹುಲ್ಲುಗಳು ಎರಡೂ ಸೇರಿರುವ ವವು 
ಬೆಳೆಸುಗಳ `ತಳಿಅಭಿದ್ದಿಯ ಪುಸ್ತಕ ಭಾವನೆಗಳ ಅವಲೋಕನಗಳು ಸೇರಿವೆ. ಈಗ 
ಅತ್ಯಧಿಕ ಆಸಕ್ತಿಯ ಮತ್ತು ಮಹತ್ವದ್ದೆಂದು ವ್ಯಕ್ತಪಡುವ ತಳಿಅಭಿವೃದ್ಧಿ ವಿಧಾನಗಳ 
ಚರ್ಚೆಗಾಗಿ ವ್ಯಾಪಕ ಆಧಾರವನ್ನೊದಗಿಸಲು ಈ ಸೇರ್ಪಡೆಗಳನ್ನು ವಕಾಡಲಾಗಿದೆ. 

ಪ್ರಯೋಗ ವಿನ್ಯಾಸಗಳಂ, ಕ್ಷೇತ್ರ ತಾಕು ಪ್ರಯೋಗತಂತ್ರಗಳು ಹಾಗೂ 
ಸಾಂಖ್ಯಿಕ ವಿಧಾನಗಳನ್ನು ತಳಿಅಭಿವೃದ್ಧಿಯನ್ನು ಪ್ರಾರಂಭಿಸುತ್ತಿರುವ ವಿದ್ಯಾರ್ಥಿಗಳ 
ಅವಶ್ಯಕತೆಗಳಿಗಾಗಿ ಹೆಚ್ಚು ಗಮನವಿತ್ತು ನಿರೂಪಿಸಲಾಗಿದೆ. ವೈಯಕ್ತಿಕ ಲಕ್ಷಣಗಳಿಗಾಗಿ 
ಆಯ್ಕೆಮಾಡುವ ವಂಹತ್ವವನ್ನು ಅತಿನಿರ್ದಿಷ್ಟವಾಗಿ ನಿರ್ಧರಿಸುವ ಪ್ರಯತ್ನದ ಇಂದಿನ 
ಆಸಕ್ತಿಯ ಪೂರೈಕೆಗೆ ವಂಶಾನಂಗಮೃತೆಯ ಒಂದು ಅಧ್ಯಾಯವನ್ನು ಸೇರಿಸಲಾಗಿದೆ. - 
ವಂಶಾನುಗಮ್ಮತೆ ಅಧ್ಯಯನದ ಈ ವಿಧಾನಗಳು ತಳೀಯಕ ಮತ್ತು ಪರಿಸರದ ಕಾರಣ 
ಗಳಿಂದಾಗುವ ಪರಿವರ್ತಕಗಳ ನಡುವೆ ವೃತ್ಕಾಸವೇರ್ಪಡಿಸುತ್ತವೆ. 

ಕೆಲವು ಅಧ್ಯಾಯಗಳ ಸಿದ್ಧತೆ, ಆ ನಿರ್ದಿಷ್ಟ ಕ್ಷೇತ್ರದಲ್ಲಿ ನಿಪ್ರಣರಾದವರ ಸೂಚನೆ 
ವಂತ್ತು ಸಲಹೆಯಿಂದ ಅತಿಹೆಚ್ಚಿನ ಸಹಾಯ ಪಡೆದಿದೆ. ಡಾ| ಸಿ. ಆರ್‌, ಬರ್ನ್‌ ಹಾಂ 


೫1 

ರವರು, ಮುಸುಕಿನಜೋಳ ತಳಿಅಭಿವೃದ್ಧಿ ಮತ್ತು ಮುಸುಕಿನಜೋಳ ತಳಿಶಾಸ್ತ್ರದೆ 
ಅಧ್ಯಾಯಗಳ ಬಗ್ಗೆ ಅತ್ಯಮೂಲ್ಯ ಸಲಹೆಗಳನ್ನಿತ್ತಿದ್ದಾರೆ. ಮತ್ತು ಪ್ರಸಕ್ತರೂಪದ 
ಸಂಲಗ್ನತೆ ನಕ್ಷೆಯನ್ನು ಪೂರ್ಣಗೊಳಿಸಲು ಅವರು ಮುಖ್ಯ ಹೊಣೆಗಾರರು. ಡಾ! 
ಎಮ್ಮೆಟ್‌ ಪಿನ್ನೆಲ್‌ರು, ಮುಸುಕಿನಜೋಳ ತಳಿಅಭಿವೃದ್ದಿ ಅಧ್ಯಾಯದಲ್ಲಿ ವಿಶಿಷ್ಟ 
ವಿಷಯಗಳನ್ನು ಸಿದ್ಧಪಡಿಸಲು ಸಹಾಯವೆಸಗಿದ್ದಾರೆ. ಡಾ| ಇ ಇರ್‌. ಆಸೇಮಸ್‌- 
ಡಾ ಜೆ. ಓ. ಕಲ್ಬರ್ಕ್‌ ಸನ್‌ ಮತ್ತು ಡಾ। ಜೆ. ಡಬ್ಲ್ಯೂ ಲಾಂಬರಕರವರುಗಳು' 
ಕಿರುಧಾನ್ಯ ಮತ್ತು ಫ್ಲಾಕ್ಸ್‌ನಲ್ಲಿನ ರಿಕ್ಕತೆಯ ಸಾರಾಂಶಗಳನ್ನು ಉತ್ತಮಪಡಿಸಿಲು 
ಸೂಚನೆಗಳನ್ನಿತ್ತಿದ್ದಾರೆ. ಡಾ/ ಜಾನ್‌ವಾರ್ನರ್‌ ಮತ್ತು ಡಾ ಎ. ಜೆ. ವಾಂಗೆಲ್ಸ್‌ 
ಡಾರ್ಟ್‌ರು ಕಬ್ಬು ತಳಿಅಭಿವೃದ್ಧಿ ವಿಷಯದ ಮಾಹಿತಿಯನ್ನು ಪರಿಶೀಲಿಸಿದ್ದಾರೆ ಹಾಗೂ 
ಎ. ಜಿ. ಟೋಲಾಸ್‌ರು ಆಲೂಗಡ್ಡೆ ಬೀಜ ಪ್ರವಕಾಣೀಕರಣದ ಇತ್ತೀಚಿನ ವಣಾಹಿತಿ 
ಯನ್ನು ಒದಗಿಸಿದ್ದಾರೆ. ಶ್ರೀಮತಿ ಗರ್ಟೂಡ್‌ ಜೋಅಚಿಮ್‌ರವರು, ಇಲ್ಲಿ ಉದ್ದೆ 
ರಿಸಿರುವ ಆಧಾರಗ್ರಂಥ ಪಟ್ಟಿ ತಯಾರಿಕೆಯಲ್ಲಿ ಸಹಾಯ ಮಾಡಿದ್ದಾರೆ, ಸ್ಪಷ್ಟೀಕರಣ 
ಚಿತ್ರಗಳನ್ನು ಒದಗಿಸಿದ ಹಲವು ಸಂಶೋಧನಾ ಕಾರ್ಯಕರ್ತರಿಗೂ ಕೂಡ ನಮ್ಮ 
ಹೃತ್ಪೂರ್ವಕ ವಂದನೆಗಳು, 

ಪ್ರಥಮ ಆವೃತ್ತಿಯ ಒಬ್ಬರು ಗ್ರಂಥಕರ್ತರಾದ ಡಾಟ ಎಫ್‌. ಆರ್‌. ಇಮ್ಮರಿ್‌ 
ಫೆಬ್ರವರಿ 2, 1946ರಂದು ನಿಧನರಾದರು. ಈ ಪುಸ್ತಕದ ಪ್ರಸ್ತುತದ ರೂಪಕ್ಕೆ 
ಅವರ ಮಹತ್ವ ಪೂರ್ಣ ಕೊಡುಗೆಯಿಂದಾಗಿ, ಈ ಪರಿಷ್ಕರಿಸಿದ ಆವೃತ್ತಿಯ ಗ್ರಂಥಕರ್ತ 
ರಾಗಿಯೂ ಕೂಡ ಅವರ ಹೆಸರನ್ನು ಇರಿಸಿಕೊಳ್ಳ ಲಾಗಿದೆ. 

ಅನೇಕ ಸಂದರ್ಭಗಳಲ್ಲಿ ಗ್ರಂಥಕರ್ತರು ತಳಿಅಭಿವೃದ್ಧಿ ವಿಧಾನಗಳ ಪುಸ್ತಕ ಹಂತ 
ಗಳ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಅವುಗಳ ಸಾಪೇಕ್ಷ ಮಹತ್ವಗಳನ್ನು ಚರ್ಚಿಸಿದ್ದಾರೆ. 
ಅತ್ಯಧಿಕ ಸಂಖ್ಯೆಯ ಸಂಶೋಧನಾ ಪ್ರಕಟಣೆಗಳನ್ನು ಮತ್ತು ತಳಿಅಭಿವೃದ್ಧಿ ಭಾವನೆ 
ಗಳನ್ನೂ ವಿಮರ್ಶಾತ್ಮಕವಾಗಿ ಅವಲೋಕಿಸುವಾಗ ಕೆಲವು ತಪ್ಪುಗಳು ಉಂಟಾಗುವುದಂ 
ಅನಿವಾರ್ಯ. ನಮ್ಮ ಗಮನಕ್ಕೆ ತಂ ತಪ್ಪುಗಳನ್ನು ಸಾಧ್ಯವಾದೆಡೆಯೆಲ್ಲೆಲ್ಲ 
ಸರಿಪಡಿಸಲಾಗುವುದು. 


ಎಚ್‌. ಕೆ. ಹೇಯ್ಸ್‌ 
ಢಿ, ಸಿ. ಸ್ಮಿತ್‌, 


ಪರಿವಿಡಿ 


ಕುಲಪತಿಗಳ ಹಾರೆ ೈಕೆ 

ಸಂಪಾದಕರ ಮಾತು 
ಮೊದಲನೆಯ ಆವೃತ್ತಿಯ ಪೀಠಿಕೆ 
ಎರಡನೆಯ ಆವೃತ್ತಿಯ ಪೀಠಿಕೆ 
ಪರಿವಿಡಿ 


ಅಧ್ಯಾಯ 
ಅಧ್ಯಾಯ 


ಅಧ್ಯಾಯ 
ಅಧ್ಯಾಯ 


ಅಧ್ಯಾಯ 
ಅಧ್ಯಾಯ 


ಅಧ್ಯಾಯ 


ಅಧಾ ಭಯ 
ಅಧ್ಯಾಯ 
ಅಧ್ಯಾಯ 


ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 


, ಸಸ್ಯ ತಳಿಅಭಿವ ೈದ್ಧಿಯ ಪಾತ್ರ; 

2, ಸಸ್ಯತಳಿಅಭಿವೃದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತು ಕೋಶತಳಿಶಾಸ್ತ್ರದ 
ಆಧಾರ 

3. ಸಂಕರಣ ಓಜ 

4. ತಳಿಅಭಿವೃದ್ಧಿ ವಿಧಾನಗಳ ಸಂಬಂಧಿತವಾಗಿ ಸಂತಾನಾಭಿವೃದ್ಧಿ 
ಕ್ರಮ 

5. ಸ್ವಸಂಕರ ಮತ್ತು ಸಂಕರಗಳು ತಂತ್ರಗಳು 

6, ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಕಗಳಲ್ಲಿ 
ಶುದ್ಧ ತಳಿಅಭಿವೃದ್ಧಿ ವಿಧಾನ 

7, ಸ್ವನಿಷೇಚನ ಸಸ್ಯಗಳನ್ನು ಅಭಿವೃದ್ಧಿ ಪಡಿಸುವ ಒಂದು 
ವಿಧಾನವಾಗಿ ಸಂಕರಣ ಬಳಕೆ 

8. ಹಿಂಸಂಕರ ತಳಿಅಭಿವೃದ್ಧಿ ವಿಧಾನ 

9. ರೋಗ ಪ್ರತಿರೋಧ ಶಕ್ತಿಗಾಗಿ ತಳಿಅಭಿವ ದ್ವಿ 


10, ಕೀಟ ಪ್ರತಿರೋಧನೆಗೆ ತಳಿಅಭಿವೃದ್ಧಿ ಸಾಮಾನ್ಯ 
ಪರಿಗಣನೆಗಳು, 


11, ವಿಶೇಷ ತಂತ್ರಗಳು 
12, ಕಿರುಧಾನ್ಯಗಳು ಮತ್ತು ಫ್ಲಾಕಿನಲ್ಲಿ ರಿಕೃತೆ 
13, ಹತ್ತಿ ಮತ್ತು ಜೋಳ ತಳಿಲಭಿವೃದ್ಧಿ 


111 


11] 
೩1 


೫11] 


೨0 
79 


100 
121 


142 


163 
183 
201 


234 
256 
300 


೫% 


ಅಧ್ಯಾಯ 14, ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವ ದ್ಧಿ 410 
ಅಧ್ಯಾಯ 15. ಮುಸುಕಿನ ಜೋಳದಲ್ಲಿ, ಪಿತ್ರಾರ್ಜಿತತೆ (ರಿಕ್ಕ. ತೆ) 480 
ಅಧ್ಯಾಯ 16, ಮೇವು ಬೆಳೆಯ ಅಭಿವೃದ್ಧಿ 540 
ಅಧ್ಯಾಯ 17. ಇತರ ಅನ್ಕಪರಾಗಸ್ಪರ್ಶ ಸಸ್ಯಗಳ ತಳಿಅಭಿವೃದ್ಧಿ 610 
ಅಧ್ಯಾಯ 18, ಬೀಜೋತ್ಪಾದನೆ 646 
ಅಧ್ಯಾಯ 19. ಸಾಮಾನ್ಯವಾಗಿ ಬಳಸುವ ಕೆಲವು ಮಾದರಿ ಮತ್ತು ಪರಿವರ್ಶ 
ನೀಯತೆಯ ಮಾಪನಗಳು 663 
ಅಧ್ಯಾಯ 20. ತಳಿಅಭಿವ ದ್ಧಿಗೆ ಸಂಬಂಧಿತ ಸಹಸಂಬಂಧ ಮತ್ತು ಹಿಂಜರಿತ 
ಅಧ್ಯಾಯ 21. ಖೈಚದುರ ಪರೀಕ್ಷೆಗಳು 697 
ಆಧ್ಯಾಯ 22, ಹೊಲತಾಕುಪ್ರಯೋಗ ವಿಧಾನ 707 
ಅಧ್ಯಾಯ 23. ಸರಳ ಸಸ್ಯ ತಳಿಅಭಿವೃದ್ಧಿಯ ಪ್ರಯೋಗಗಳಿಗೆ 
ಅನುಕೂಲವಾದ ಪ್ರಯೋಗ ವಿನ್ಮಾಸಗಳು 
ಮತ್ತು ಸಾಂಖ್ಯಿಕ ವಿಧಾನಗಳು 728 
ಅಧ್ಯಾಯ 24, ವಂಶಾನುಗಮ್ಮತೆ 745 
ಅರ್ಥಕೋಶ 761 
ಪಾರಿಭಾಷಿಕ ಶಬ್ದಕೋಶ 777 
ಕೋಷ್ಟಕಗಳ ಪಟ್ಟಿ 789 


ಗ್ರಂಥಯಣ 803 


ಸಸ್ಯ ತಳಿಅಭಿವೃದ್ಧಿ ನಿಧಾನಗಳು 


ನ 
ಪರಿ 
ಹ್‌ 
ಇಕಾಟ್ಯ 
ಹ 


ಷ್ಟ 
ನಗಳನ್ನು ವಿ 
7 


ಕ 
ಬ 
ನಸ ಫ್‌ 
ನಕ ರಗ? 


ರ, 


ಬ 


ಅಧ್ಯಾಯ 1 


ಎಷ್ಟರ 
ವಿಳಿಗಳ 


ಎಶ 


ಸಸ್ಯ ತಳಿಅಭಿವೃದ್ಧಿಯ ಪಾತ್ರ 


ಗಳನ್ನು ಆರಿಸಲು ಕಾರ 
ನ 


ಗ್ರಹಿಸುವ 


| 


ಗಳ ವಿವಿಧ ವರ್ಗಗಳಿಗೆ 
ಗ 


ತೆ 


ಹಾ, 


ಕ್ರ 
ಹಾಣಸ 
ನ್ನು ಸಃ 
| 


ಗ! 
ವಿಧಾ 


ಬೆಳೆಸಸ್ಸ 
ವ್ರ 


ಗಳ: 
ಡ್‌ 
ಕರಣಕ್ಕಾ ಸಃ 


ಲ್ಯಾ 


ಕಾ 
1 

5.60 
ಗು 


ಕ ಟಲಾಲ್ನಾ ರ್ಟ 
ರಾ ಬ) 
ಆ ಪಾ 
ಟು 

ಸ್ಥ 

ದ) 


೨13. 1೫3 ಬ್ರ ಗಗ ೪0 ಲ0್ಬ ಘಿ ಬ 
ಲ್‌ ಸಿ (್ಯ ನಳ ಚ ದ ಛೃ ಚಿ 
3 ಜಟಕಾ ಭಇ ಶಿ ೫ ಫ ಗ್ರಿಟಿ್ಯ 
ದ್‌ೆ 1) ಟೆ.ಟಿ ಡ್ಡೂ ತೃ ಇತ [ರೆ 1 
ಇನ ಸದು ಇ ಆ 1 17೫ “ಗ್ರೆ | ೪) 382 12 
ಟೆ ದಿ ಭಟ್ರ. ಟೈಸ್ಣ ಚ ಜು 60 
ಸಬ ಸ್ಪ ಬೌ ಗ ಟೃಫ್ಮಿ.ತ್ಟೆ ಓಟ 
1 11 ಕಸ ಗಟ್ಟ ಗ್ರಹ ತೆ ಟ್ರೈ 40 
ಸೆ 2 ॥ ಬಿಚ್ಚ ಟಿ ಚ್ಮ * ಆ 
ಗ ಓಹ್‌ 1 ಜ್‌ ಟೆ ಸ ಗ್ರ ಳಂ ಡ್ಠ 
1 | ಟಿಸಿ ಟಿಬಿ ಬಸ 3.3 (0 ಸ] "ೆ 
ಛೀ “ಇಡ ಬ್ರಿ ಟ್ಟ (ಡಿ ಛೆ ಜೆ ಡಕ 
ಇ ಇ ನ ೨ ಗ [2 ಚ ಕ ಗ 1 ಟ್ರ 1 
ಬಸ್ತಾ ಇರಿ ಸ್ವ ೫ ಭಚೆಸ ಜಟ 0ನ 
ಖ್‌ 1 5 ಸ ' | ಗ್ಗ ಐ 31 "” ಬ್ರಿ 1 
1188118 ಡಿ.೪೫ 311೫. 
( 1, ಜಾಯ ಭ್ಲ ಭಟ ಅ 32೧. ೫ 14 ಸೈ 
1 ಟ್ರತಿ (್ಗ ಜು ಬೃ 0೫ ಟಿ೪ಜ ಚನೆ 1) 
11 ಬಾ ಟೆ ಜಟ ಬಜೆ ಗ ೋ್‌ ಗ ಬಿ ಟೈ ಸೌ 
1 (5 ಒರ ಕೈಸೆ ಶ್ರ ಬಸ್ಸ 
ಪಾ 82೬ 
4) ಕ್ವ ಗಾ ದ ಶೀ “ೆ ೪77 _ಟಿ ದ ಚೌ ೩) 13 
ಟೆ ಟು (೧. ೬3 ಇ ಬ! 10 1. ಟಿ0.ತ್ಗೂ ಇ 
ಬ್ರ ಜಿ ಗ್ರ ಸಕ (1೪1 
1 ಜಟ ಭಟ ಜಿಕ ಬಳಿ 0 ಪ್ರಿ ಶ್ಲ ಡೃ 
ಲ್ವ ಜಡ 1.2 ಟ್ರ 1 ಗ 21 ಗ್ಟಿ ". ಜ್ಜ ಕೆ ಲೃ 
ಗ್‌ 2. ಟ್ರ ಬಫೆ 1 4ಕೆ ಬೈ ಯ ನೇ 
ಆಸಿ ದೃಭಿಸ್ತ ಕತತ ೨ಸ್ಛ 
ಖ್ಯ? 3 ಜ್ರಿ 8 ಇಸಿ. 
ಜ.೪ *ಫ್‌. (೧ ಗ್ರ ೫ 12.2; ಣಿಗೆ ರ್ಟ 
`ಓ ಲೆ್ಗೆ ಕ ಡಿಗೆ 97. ೧! 
1 ಬ್ಲಡಿ ಇಟಿ ಜು ಟ್ರ ಜ|. ಜ್‌ ಚಿಪಿ 
ಗ 172202 ಜೆ ಟಿಜೆ ಚ ಗ್ರ ೫ ಬ1 ಚ 
8 “3 ಟ್ಟ ತ್‌ ಜ.01] ಡಾ 
ಅ ಗಾ ಸಸ್ಯ 73 ಕ್ಸಿ ಹಃ ಡಿ 1 ೯) ಜ್‌ "ಭೆ ತೆ 
ಇಟ್ಟಿ ಕ್ರ ಭಟ್ಟಿ ಸಪ್‌ ನ ಜೆ ಕ ಚು 
ಜಡ ೪ ಏಶಿಟಿಟಿಟ ಆಜ ಚ ೫: 


ದಾವ 
ಹ್‌ 


ಡೆ 
ಹಾರ” ಹಾ 
ದನಿ ಮತ್ತು 


6 ಸಾರ ಲ್ಕ 


ಭಾ 


: ಕಾರ್ಯಗಳಿಂದ 
ಕು 


ಟರ 
ಛೆ ಉುತ್ತಾ 


ಓಟ 


ಧಪ 


ಕಾ 
ತೆ.ಸಂಬಂ 
ಕಿ 
ಹ ಕಾರೆ 
೨ 
[ತಾ 


ಹಡದ್ಲಾಗಿ 


ಹಾ 


ಡ್‌ 
ಸಮಂಜಸ 


ತರಾಳ 


ಹಾನಿ, 
ಇ 


2 


ಕೂಲವಾದ ವಿಧಗಳ 


2 ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳು 


ನಿರ್ವಹಣೆ ಪದ್ಧತಿಗಳಲ್ಲಿನ ಮಾರ್ಪಾಟುಗಳಿಗೆ ವಿಭೇದಗಳ ನಿರ್ದಿಷ್ಟ ಗುಣಗಳ ಬದಲಾ 
ವಣೆ ಅವಶ್ಯಕವಾಗಬಹುದು. 

ಲಿಖಿತ ಚರಿತ್ರೆಯ ಪ್ರಾರಂಭಕ್ಕೆ ಮುಂಚೆಯೇ ಅನೇಕ ಮುಖ್ಯ ಆಹಾರ ಸಸ್ಕ 
ಗಳನ್ನು ಬೆಳೆಯಲು ಉಪಕ್ರಮಿಸಿದ್ದರೂ, ವ್ಯವಸಾಯದ ವಿವಿಧ ಉಪಯೋಗಗಳಿಗೆ 
ಸೂಕ್ತವಾಗಿರುವ ಸಸ್ಯಗಳ ಅನೇಕ ವಿಧಗಳನ್ನು ಅಭಿವೃದ್ಧಿ ಪಡಿಸಲು ಮತ್ತು ಕೆಲವು 
ಸಂದರ್ಭಗಳಲ್ಲಿ ಅವುಗಳ ಗುಣವನ್ನು ಪೂರ್ಣವಾಗಿ ಮಾರ್ಪಡಿಸಲು ಈಗಲೂ ಬಹ 
ಛಷ್ಟು ಅವಕಾಶವಿದೆ. ಪೋಷಕಾಂಶಗಳ ಸಮರ್ಥಬಳಕೆಯ ಪೂರ್ಣಶಕ್ತಿ ಹೊಂದಿ, 
ಪ್ರತಿ ಎಕರೆ ಅಥವಾ ನಿರ್ದಿಷ್ಟ ಮಿತಿ ಜಮೀನಿನಲ್ಲಿ ಕಡಮೆ ವೆಚ್ಚ ಹಾಗೂ ಸುಲಭ 
ವ್ಯವಸಾಯ ಕ್ರಮದಲ್ಲಿ ಉತ್ತಮ ದರ್ಜೆಯ ಅತ್ಯಧಿಕ ಉತ್ಪಾದನೆಯನ್ನು ಕೊಡಬಲ್ಲ 
ದಾಗಿ ಮತ್ತು ವ್ಯವಸಾಯಗಾರರ ಹಾಗೂ ಬಳಕೆದಾರರ ಅಗತ್ಯತೆಗಳನ್ನು ಪೂರೈಸುವ 
ತಳಿಗಳು ಅಥವಾ ಸಂಕರಣಗಳ ಅಭಿವೃದ್ಧಿ ಸಸ್ಯತಳಿಅಭಿವ ೈದ್ಧಿಯ ಮೂಲ ಉದ್ದೇಶ. 
ತೀವ್ರ ಪೀತ ಹಾಗೂ ಶುಷ್ಕ ಪರಿಸ್ಥಿತಿಯನ್ನು ತಡೆದುಕೊಳ್ಳಬಲ್ಲ ಅಥವಾ ರೋಗಾಣು 
ಅಥವಾ ಕೀಟ ಪೀಡೆಗಳಿಗೆ ಪ್ರತಿರೋಧ ಶಕ್ತಿ ಹೊಂದಿರುವ ವಿಭೇದಗಳನ್ನು ಪಡೆಯು 
ವುದೂ ಅತಿ ಮುಖ್ಯ. ಏರುಪೇರುಗಳ ಠ್ನ್ಸಿ ನಿಯಂತ್ರಿಸಿ, ಉತ್ಪಾದನಾ 
ಮಟ್ಟವನ್ನು ಸ್ಥಿಮಿತಗೊಳಿಸಲು ಅ೦ತಹ ಗುಣಗಳು ಸಹಾಯಕವಾಗುತ್ತವೆ. 

ಸಸ್ಮತಳಿಅಭಿವೃದ್ಧಿ ಒಂದು ಕಲೆ. ಈಗಿರುವ ಸಸ್ಯಸಮೂಹದಲ್ಲಿ ಮೂಲಭೂತ 
ವಾದ ಮುಖ್ಯ ವ್ಯತ್ಯಾಸಗಳನ್ನು ವೀಕ್ಷಣೆಯಿಂದಲೆ ಗುರುತು ಹಚ್ಚೆ, ಆರಿಸಿ, ಮೆಚ್ಚಿಗೆ 
ಯಾಡ ವಿಧಗಳನ್ನು ವೃದ್ಧಿಗೊಳಿಸುವ ಸಾಮರ್ಥ್ಯ ಸಸ್ಯೋತ್ಪಾದಕನಿಗೆ ಒಂದು 
ವಿಶೇಷ ಶಕ್ತಿಯಾಗಿದೆ. ಈಗ ಉತ್ತಮ ದರ್ಜೆಯ ಸಸ್ಯ ತಳಿಅಭಿವೃದ್ಧಿ ನಿರ್ವಹಣೆ 
ಮೂಲತಃ ಜೀವಶಾಸ್ತ್ರಗಳಲ್ಲಿ ಪಡೆದ ತರಬೇತಿಯನ್ನು ಬಹುಮಟ್ಟಿಗೆ ಅವಲಂಬಿಸಿದೆ. 

ತಳಿಅಭಿವೃದ್ಧಿಗಾರನಿಗೆ ಅವಶ್ಯಕವಾದ ಅತಿ ಮುಖ್ಯ ವಿಷಯಗಳಲ್ಲಿ ಕೆಲವು 


ಆ೭ೀೇ ಓಡ 
₹ 
ತ 
([ 
| 
ತ್ತ 


ಮುಖ್ಯ ಗುಣಗಳು. 4 
ತಿ. ಬೆಳೆಗಾರನ ಹಾಗೂ ಬಳಕೆದಾರನ ಅವಶ್ಯಕತೆಗಳು. 
4. ನಿರ್ದಿಷ್ಟ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಪಟ್ಟ ಇತರ ಕ್ಷೇತ್ರಗಳಲ್ಲಿ 
ಅನುಸರಿಸಿರುವ ವಿಶಿಷ್ಟ ತಂತ್ರಗಳು, 
೨. ಕ್ಷೇತ್ರತಾಕು ತಂತ್ರ ತತ್ವಗಳು. 
6. ಪ್ರಯೋಗಗಳ ಎನ್ಯಾಸದಲ್ಲಿ ಅಡಕವಾಗಿರುವ ತತ್ವಗಳು ಮತ್ತು ದತ್ತಾಂಶ 


2 
ತ 
ನೆ 
ಕ) 
ಅ 
ಈ 
ತ್ತ 
ಲ 
1 


ಕ್‌ 
ಕ 

ೆ 
ಣಿ ಡ್‌ 
ಇ 
ಗ್ಗ 
ಕ್ಷ 
ಲಾ 
ಸಾ 

ಎ ಸ್‌ 

ಗ್ಷಿ 

] 

03 

[ೌ 

ಕ್ಟ 

ಕ್ಕು 

ತ್ವ 

ಸ 

ಇ 

ಇ 


ಆ 


ಕಂಡುಬಂದಿದೆ. 


ಕ್ಕ 
ಇ 


ದಿವೆಯೆಂದ 


ಗ್ಫೆ 
೫) 


ಸ ಶ್ರ 
ಜಟ 
ಛೆ 
ಬ) 
ಇ 1 | 
ಡೈ 
ಜಿ ಬ್‌ 
ದಟಟ 
ಜೆ ಯಬಾ್‌ 1.) 

1 

೫ ಸೆ ಬ 
ಕು ಬ ಭೆ 
ಜಿ ಜೆ ಗವ 
ಆ [ 
ಆ ಕ 
ಗಟಟ 
ಟ್ರ |)? 
111 
ಲ ಸಟ ದು 
ಬ? ಗ್ಗೆ ಸ್ಯ 
ಸ್ರ 

ಕ 13” 
ಗ 
11] 
ನ್ದ 13 “ಡೆ 
ಟೆ ಭೂ 2 

ಡ್‌ ಹ್‌ 

ಈ (೨ ಸ 

1) 
1 1 ಚೆ 


ಇನ ಇ 7) 


೬.೨) 


ಪಸೆಯುಂದ ಏರೀ ಕ್ಷಿಸಬಹುದ 


ರ್ಣ ಭರ 


೯2 ಡಿ 
(2) ಭಗ 
ನ 
(೬ ೫) 
1. 
1 ಗ 
12] 
(ಡೆ 4 
ಜ್ರ 1 
ಡಿ 
ಕ 1 
3 ಕ 
1 ಶು 
1 73 
ಗ್ಗೆ 
ದ್‌್‌ತ್ಪಿ 
ಜು 12 
ಎ. 
ಕ್‌ೆ 
1 
-₹ 1 
ಟ್ರ ಟಿ 
ಟಿ ಡಿ 
ಇ 7 
ಜಟ್‌ 
ತೆ 1 
್ದ 

ಕ 
ಸ 
1 
ಸ್‌ 
ಭು ೪ 
॥ 1 
“ೆ 
“೧ 
(| 


2 ಗಾ 1, 
ಆಜ ಡ್‌ ಬ) 
ಸ 61/4 
13 ಟ್‌ ಫೌ 
3 43, 
ಕಬ ಟ 
ಎ11). 8 
ಬ್‌ 
೫ ಸ 1 
ತ 18 ಕಡಿ 
ಕ್ಸ 
"ಬ | 
| ಲಿ ಎಸ್ಟೆ 
ಕ 3 "(2 
23 ಬ 
13. 1232 3೩೭ 
“ೆ 12 "(೧ 
ಸ ಸಿ 10 
ಕೆ] 223 
ಕ ಟ್ಟಿ ೯ 
ಇ ಸಭ 
ನ 1] ಗ] 
.್ರತ್ಚ್‌ 
( ಇ 
] 
ಕ 
1.॥॥| 
1 
ಆನ (ಡೆ ಟ್ರ 
ಚ ಜು 1 
1.11 
ಇಲ್ನ ದ್‌ ಸಚಿ 
61271 ಫ್ಲ ಗ 
5 ಜು ಖು 
1 ಸ! 
4.10 
11 132 ೫ 


ಗಾ ವರ 
್‌ ಎದ 


ಗೆ ವಿರಿಷ್ಠೃ ಸಂಕರಣ 


ಡಿ 
ಬ 


(೪೨ 1ಡಿ 
ಟು 1] 
| 
[೯ 
ತ್ತ 1 
ಖಿ 
ಗ 
23 
1 3 
ಟ್ರ 
ಗಾ 3 
(ಲೆ ಛ) 
ಸ್ಥ 1 
ಹ ಲ 
ಜ್‌ (|) 
`' 
ಕೈತ ಉತ 
ಬ (ಬಿ 
ಡ್ನ [3 
ಸ” 
(ೆ 
(ತೆ ಣ್ಯ 
1 
ಗ್ರ ಛ 
ಸ 
ಇಕೆ 
ದ | 
ಸ್ತ ಜಔ್ರಾ 
1 
ಗಿ ತ್ರಾ 
ಗ ಕಷ 
1೯ 739 
2. ೫ 
ತ 
ಆ ತೆ 
೪೫ 


ಕಾವ 
ಕ 
ರಲ 


ರ್ರ 


ಪಾರಲರ 
ಇದರಲೊ 
೧೨ 


ಈಗ ದೊರಕುತ್ತವೆ. 


ಎರಿಡು ಪುಸ್ತಕಗಳು 


ಧು 
ಹ 
ಹ 
ಕ್ರ 
ತಗ 


॥ 
ತಳಿಅಭಿವೃದ್ಧಿ 
ಪಾ 


ಸ 
ಇ 


ವಾದ ಬೆಳೆಸಸ್ಕಗಳ ಉಗಮ ವೈವಿಧ್ಯತೆ, ಪ್ರತಿರಕ್ಷತಾ ಶಕ್ತಿ ಮತ 
ಪ್ಪ 


ಬು 
ಂಡಿದೆ, 


ಒಳ 


| ಬಗ್ಗೆ 


ಹ 
ಇ” 
222] 


ತಿಗಳ ಸಾರಾ 


ಷ್‌ 
ಬ 
ಜು 


ಬರಹಗಾರರ 


ಟೋ ಪ (ಷಟ 
ವಿವಿಧ 


ಕ 


ಪುಸ್ತಕ 


(1951). ಈ 


ಚ್‌ 
1 
ಕಲ್ಲಿ ಗೆ 
12 
0 ಟ್ರ 
ಛಿ 
ಸೆ 
| 
35 ಸಾ 
೩ 
1) 
ಬಚ್ಚ 
ಲ್‌ ಡ್ನ 
1 
ಭ್ರ 
ಖ್ತ್‌ 
1 6ತಿ 
"7 ಶಿ 
ಗ ಬಗ್ಗೆ 
ಕೆ (ಕ್ಕ 
ಸ 
ಆ ಭ್ರ 
ನ ರ 
ಪ್ಪ ಇತ 
10 
6 
(ಟ್ರ ಇ 
1 


ನ” 5 
ಬಿಡೀ 
"[್ಪ ತ 
1 33 
3 ಇ 
ಹಾ ಡ್‌ 
13) 
1 ಡೆ 
ಚಕ್ರಿ 
ಸೆ 
ಇ ತ್ರ 
ಜ್‌ 
ಕ್ಕಿ 
ಕ 
1. 
8 
ಡಾ 
(2 1 
ಎಡಿ 
ಕೆ 
ಕ 
ಕ) 
ಕ 


ಜ್ರ 
ಸತ 


ಛಗೊಂಡಿರುವ ಇನೂ ೦ದು 


ಸಿದ ಶ್ರೇಷ ಮೆಟ್ಟದ ಸಸ್ತತ 


ನ್ನೊ 


೩ 


ಗ ದ ಗಂದ 
ಸೇರುವ ಸಂಶೋಧ 


| 
[ಾ 


ನ ಅ. 
ಹಃ 


ಪ್ರಸಕ್ತ ಸಮಸೆ ಗಳು. 


ಷಿ ಸಸ್ಯ ತಳಿಅಭಿವೃ ದ್ಧಿ ಏಧಥಾನಿಗಳತ 


ಸಂಯೋಜಿತ ತಳಿ ಅಭಿವೃದ್ಧಿಯ ಪರಿಣಾಮಗಳ ಳಗ ಹೆಚ್ಚಿನ ಗಮನವೀ ಯಾಗಿದೆ ಮತ್ತು 
ಬ 
ಒಂದು ನಿಯೋಜಿತ ಕಾರ್ಯಕ್ರಮದ ಪ್ರಧಾನತೆಯ ಸ್ವಾರಸ್ಯಪೂರ್ಣ ಸಚಿತ್ರ ವಿವರಣೆ 
ಸ್‌ ಭಾ 
ಇದರಲ್ಲಿದೆ. 
ನರ್‌ 1951 ನಲ ಅಳದ ಕಜ ದಶರ್‌ ದ ಕ ಗೆ ಡಕ 
ಬಂಕದ | ) ಸಸಿ ಪಜ ದದ ಯು ದಿಯ ಮುತ ಡಾ ಆನೀ 
ಟ್‌ ವ್ರ ಎರೆ ಕೌ 
ದೃಷ್ಟಾಂತಗಳನ್ನಿಶ್ತಿದ್ದಾನೆ. ಉದಾಹರಣೆಗಾಗಿ, ಐಯೋವಾದಲ್ಲಿ ಸಂಕರಣದ ಬಳಕೆಗೆ 


ಮೊದಲು 1924-1533ರ ಆವಧಿಯಲ್ಲಿ ಮುಖುಕಿನಕಜೋಳದ ಸರಾಸರಿ ಇಳುವರಿ 
ಎಕರೆಗೆ 37.8 ಬುಹೆಲ್‌ಗಳು. ಆದರೆ ಇಳುವರಿ ಅತಿ ಕಡಮೆಯಾಗಿದ. 1947ನೇ 
ವರ್ಷವನ್ನುಳಿದು, ಸ 1949ರ ಅವಧಿಯಲ್ಲಿ ಸರಾಸರಿ ಇಳುವರಿ 53.4 ಬುಷೆಲ್‌ 


ಸ 
ಗಳು- ಆಂದರೆ ಶೇಕಡಾ 41,3 ಭಂಗ ಹೆಚ್ಚಳ. ಈ ಇಳುವರಿಯ ಪೂರ್ಣ ಹೆಚ್ಚಳ 
ಕೇವಲ ಮೂಲಗಳ ಸಾಮರ್ಥಗ್ಯದದಿಂದಲ್ಲ. ಬೀಜೋತ್ಪಾದನೆ, ಶುದ್ಧೀಕರಣ ಮತ್ತು 
ನೀಜಪರಿಷ್ಯರಣೆಗಳಲ್ಲಿ ಈಗ ವೃದ್ಧಿ ಯಾಗಿರುವ ಆಧುನಿಕ ಕ್ರಮಗಳು ಮತ್ತು ಉತ್ತಮ 
ಗೊಳಿಸಿರುವ ವ್ಯವಸಾಯ ಪದ್ಧ ತಿಗಳು ಈ ಹೆಚ್ಚು ಇಳುವರಿಗಳ ಯಶಸ್ಸಿನ ಒಂದು 


ಹ್ಮ್‌ 


ಭಾಗಕ್ಕೆ ಕಾರಣವೆಂಬುದು ನಿಸ್ಸಂದೇಹ. 


ಪ್ರತಿರೋಧಶಕ್ತಿಯುಳ್ಳೆ ಸಂಕರಣ ಜಾತಿಗಳು ಹುಟ್ಟಿ ಬಂದನಂತರ ಲೂಯಿ 
ಯಾನಾದಲ್ಲಿ ಕಬ್ಬಿನ ಅಧಿಕ ಇಳುವರಿ ಸಾಧ್ಯವಾಯಿತು ; ಕಿ.ಶ... 1910-1922ರ 
ಅವಧಿಯನ್ಲಿದ್ದುದಕ್ಕಿಂತ 1936-47ರ ಅವಧಿಯಲ್ಲಿ ಅಂದಾಜು ಮಾಡಿದಂತೆ ಶೇ. 


25 ಭಾಗ ಹೆ ಚ್ವಿತೆಂದ ದು ಜೆಂಕಿನ್ಸ್‌ ಅಭಿಪ್ರಾಯಪಟ್ಟಿರುತ್ತಾನೆ. 


ತ 


ಸ್ವೀಡನ್ನಿನಲ್ಲಿ ಕ್ರಿ.ಶ. 1886ರಿಂದ 1948ರ ಅವಧಿಯಲ್ಲಿ ನಿರ್ವಹಿಸಿದ ಸಸ್ಮತಳ 
ಅಭಿವೃ ದ್ಧಿ ಕಾರ್ಯಕ್ರಮಕ್ಕೆ ಸುಮಾರು 30 ಲಕ್ಷ ಡಾಲರ್‌ಗಳು ಖರ್ಚಾಗಿರಿಬೇಕೆಂದೂ 
ಮತ್ತು ಆದರಿಯಾಗಿ ಸ್ವೀಡಿಷ್‌ ಬೆಳೆ ಉತಾ ನ್ಬಾದನೆಯ ಮೌಲ್ಯದ ಮೊತ್ತ 2 ಕೋಟಿ 
ಡಾಲರ್‌ಗಳಷ್ಟು ಹೆಚ್ಚಿತೆಂದೂ ಮುಂಟ್‌ಜಿಂಗ್‌ (1951 0) ಅಂದಾಜು ಮಾಡಿದ್ದಾನೆ. 


ತೆ ಕ್ರೈೆಗಿ ಗೀಯು (1944) ಗೋ ಥಿ ಉತ್ಪಾದನೆ, ಗೋಧಿ ತಳಿಗಳ ವ್ಯಾಪಕ 
ವಿಶ್ಲೇಷಣೆ ಮತ್ತು ಹೆ ಹೋಲಿಕೆಗಳನ್ನು ಮಾಡಿದನು. ಅದರ ಪ್ರಕಾರ, ಕಾಂಡ ತುಕ್ಕು 


ರೋಗ ಪ್ರತಿರೋಧ ವಿಭೇದದ ಪ್ರಯೋಗದಿಂದ ಪೂರ್ವ ಸಾಸ್ಯಟ್‌ಚವನ್‌ ಹಾಗೂ 
ಮನಿಟೋಬಾಗಳಲ್ಲಿ ಗೋಧಿ ಬೆಳೆಯ ದಾರ್ಷಿಕ ಮೊತ್ತ 2,72,42,000 ಡಾಲರ್‌ 
ಗಳಷ್ಟು ಹೆಚ್ಚಾಯಿತೆಂದು ಅಂದಾಜು ಮಾಡಲಾಯಿತು. ಇದರ ಜೊಳೆಗೆ ಗೋಧಿ 
ಉತ್ಪಾದನೆಯ ತೊಡಕುಗಳು ಕಡಮೆಯಾಗಿ, ಗೋಧಿ ಪ್ರದೇಶದಲ್ಲಿನ ಆರ್ಥಿಕ ಪರಿಸ್ಥಿತಿ 
ಹೆಚ್ಚು ಸ್ಥಿಮಿತಗೊಂಡಿದೆ. 


ಸಸ್ಯ ತಳಿಅಭಿವೃದ್ಧಿಯ ಪಾತ್ರ) 5 


ತಳಿನಿಜ್ಞಾನ ತತ್ವಗಳೇ ಶಾಸ್ತ್ರೀಯ ತಳಿಸಂವರ್ಧನೆಯ ತಳಹದಿ 


ಲ ಲ್ಸ 

ವಿಧಗಳನ್ನು ಮೂಲಭೂತವಾಗಿ ಹೇಗೆ ಬಳಸುತ್ತಿದ್ದರು ಹಾಗೂ ಒಲಸುತ್ತಿದ್ದಾರೆ 
ಎಂಬುದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಸಮಂಜಸ ಸಸ್ಮಶಳಿ 
ಅಭಿವೃದ್ಧಿ ವಿಧಾನದ ಅಭಿವ ೈದ್ದಿಗೆ ಗೆ ಒಂದು ನಿರ್ದಿಷ್ಟ ಬೆಳೆಯು ತಳಿಶಾಸ್ತ್ರದ ತಿಳಿವಳಿಕೆ 
ಎಷ್ಟರಮಟ್ಟಿಗೆ ಆಗತ್ಯ ಎಂದು ತೋರಿಸಲು ಕೆಲವು ಉದಾಹರಣೆಗಳನ್ನು ಕೊ 


*ಾಗಿದೆ 


ಕೆ 


ಕಾಂಡತುಕ್ಳು ರೋಗ ಪ್ರತಿರೋಧವಿರುವ ವಸಂತಯತುವಿನ ಗೋಧಿ 
ತಳಿಅಭಿವೃದ್ಧಿ ; ಕತ್ತ ಮ ಹಿಟ್ಟಾಗುವ ಮತ್ತು ಬೇಯುವ ಗುಣವುಳ್ಳ ಹಾಗೂ 


ಇ ಹಾ 2 ಆ 
ಬೇಸಾಯ ಯೋಸಗ್ದ ವಸಂತಯತು 


ತುಕ್ಕು ರೋಗ ಪ್ರತಿರೋಧಶಕ್ತಿಯ ು ಲಶೇಕಿತ ಕ 

ಗೊ: ತ ವಿಭೇದಗಳ ಅಭಿವೃ ಯೇ ಮಿನಿಸೋಟಾದಲ್ಲಿ ಕೃನಿಶಾಸ್ತ್ರಜ್ಞರು, ಸಸ್ಯೃತಳಿ 

ಶಾಸ್ತ್ರಜ್ಞರು, ಧಾನ್ಯ ರಸಾಯನ ಶಾಸ್ತ್ರ ಸ್ವಜ್ಣರು ಮತ್ತು ಸಸ್ಮರೋಗ ಶಾಸ್ತ್ರಜ್ಞರು 

1907ರಿಂದ: ಕೈಗೊಂಡಿರುವ ಮುಖ್ಯ 'ಅಭಿವ ದ್ವಿತಳಿಸಂವರ್ಧನಾ ಯೋಜನೆಗಳಲ್ಲಿ 
ಬ್‌ ತ್ಡ 


ಸಹಕಾರದಿಂದ ನಿರ್ವಹಿಸಲಾಗಿದೆ. ವಸಂತಯತುವಿನಲ್ಲಿ ಗೋಧಿ ಬೆಳೆಯುವ ಕೆನಡಾ 
ದೇಶದಲ್ಲೂ ಅನೇಕ ಇತರ ಅಲ್ಲಿನ ರಾಜ್ಯಸಂಶೋಧನಾ ಕೇಂದ್ರಗಳಲ್ಲೂ ಅಮೆರಿಕ 
ಸಂಯುಕ್ತ ಸಂಸ್ಕಾನಗಳು ಹಾಗೂ ಪ್ರೆಪಂಚದ ಇತರ ದೇಶಗಳ ವ.ವಸಾಯ ಇಲಾಖೆ 
ಗಳಲ್ಲೂ ಇದೇ ತಂಪದ ಅಧ್ಯಯನವನ್ನು ಮಾಡಲಾಗಿದೆ. 

ಅಮೆರಿಕ ಸಂಯುಕ್ತ ಸಂಸ್ಕ್ರಾನಗಳ ವಸಂತಯತುವಿನ ಗೋಧಿಬೆಳೆ ಪ್ರದೇಶಗಳಲ್ಲಿ 
ಬಳಕೆಯಲ್ಲಿರುವ ಸಂಘಟಿತ ಸಹಕಾರ ರೂಪಿಕೆಯ ಪ್ರಕಾರ ವಸಂತಯುತುವಿನ ಗೋಧಿ 
ಬೆಳೆಯ ಅಭಿವೃದ್ದಿ ಕಾರ್ಯಕರ್ತರ ಪ್ರಾದೇಶಿ ಕ ಸಭೆ ಅವಶೈವೆನಿಸಿದಾಗ ಸೇರುತ್ತದೆ. 
ಪ್ರತಿ ಪ್ರಯೋ ಗದಭೂ ಹೆಚ್ಚು ಆಶಾಜನಕ ವಿಭೇದಗಳು ಸೇರಿರುವ ಏಕರೂಪ ತಳಿಗಳ 
ಕಂಬಿಸಾಲು ಮತ್ತು ಕ್ಷೇತ್ರತಾಕು ಇಳುವರಿಗಳನ್ನು ಕೈಗೊಳ್ಳಲಾಗುತ್ತ ದೆ. ನಿಯಂತ್ರಿತ 
ಹಾಗೂ ನೈಸರ್ಗಿಕ ವಾತಾವರಣದಲ್ಲಿ ರೋಗಗಳ ಪ್ರಕ್ರಿಯೆಯ ಸಹಕಾರಿ ಅಧ್ಯಯನ 
ವನ್ನು ಮಾಡಲಾಗಿದೆ. ಅವುಗಳ ಗುಣಗಳ ಅಧ್ಯಯನವೂ ಕಾರ್ಯಕ್ರಮದ ಒಂದು 
ಮುಖ್ಯಾ ೦ಶ. ಪ್ರಾದೇಶಿಕ ಸಂಘಟಿತದಾರನು ಫೆಡರಲ್‌ ವ್ಯವಸಾಯ ಇಲಾಖೆಯ ಒಬ್ಬ 
ನೌಕರ, "ಶೋಧನೆಯ ಸಹಕಾರೀ ಹಂತಗಳ ವಾರ್ಷಿಕ ಸಾರಾಂಶವನ್ನು ಎಲ್ಲ ಕಾರ್ಯ 
ಕರ್ತರಿಗೂ ಒದಗಿಸಲಾಗುತ್ತದೆ. ಅವರಲ್ಲಿ ತಿಳಿವಳಿಕೆ ಮತ್ತು ಸಾಮಗ್ಳಿಗಳ ಪರಸ್ಫರ 
ಮುಕ್ಕ ವಿನಿಮಯವೇರ್ಪಡುತ್ಥದೆ. 


ಕ್ರ ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳು ತ್ತ 


ಕಾಂಡತುಕ್ಕುರೋಗ ಪ್ರಶಿರೋಧವಿರುವ ತಳಿಆಭಿವೃದ್ಧಿ ಅಧ್ಯಯನದಲ್ಲಿ 
ಕ್ಷೇತ್ರಪರಿಸ್ಥಿತಿ ಹಾಗೂ ಲತಾಗೃಹ್ಟ್ವತಿಗೆ ಹೊಂದಿದಂತಹ ಕೃತಕ ಉಲ್ಬಣರೋ ಕಾರಕ 
ಸ್ಮ ತಿಯನ್ನು ವೃದ್ಧಿ ಗೊಳಿಸಲಾಗಿದೆ. ಕ್ಷೇತ್ರತುಕ್ಕುರೋಗ ಒಟ್ಟುಪಾತಿಗಳಲ್ಲಿ ಪ್ರತಿ 
ವರ್ಷವೂ ಆನೇಕ ಸಹಸ್ರ ಸಾಲುಗಳಿರುತ್ತವೆ. ಪ್ರಾರಂಭದಲ್ಲಿ ಪ್ರತಿರೋಧಶಕ್ತಿ 
ಯುಳ್ಳ ವಲ್ಲೇರ್‌ಗೋಧಿಗಳು ತಿಳಿದಿರಲಿಲ್ಲ ಮುಂದಿನ ವರ್ಷಗಳಲ್ಲಿ ಒಟು ಪಾತಿಗಳಲ್ಲಿ 


ಶ್ರಿ 
ಕಾಂಡತುಕ್ಕು ರೋಗಕ್ಕೆ ಪ್ರ ಪೂರ್ಣ ತರೋ ಸಶಕ್ತ ಯುಳ್ಳ, ವಲ್ಲೆ ರ್‌ ಗೋಧಿಗಳು ಅ ತೃಧಿಕ 
ಪ್ರಮನಾಣದದ್ಲಿದ್ದು ದರಿಂದ ತುಕ್ಕುರೋಗದ ಸೋಂಕು ಸಮರ್ಪಕವಾಗಿ ಎಲ್ಲಿದೆ 
ಹರಡಲು ಆನುಕೂಲವಾಗುವಂತೆ ಕಾಂಡತುಕ್ಕುರೋಗಕ್ಕೆ ಈಡಾಗುವ ಪರಪೋಷಿ 
ವಿಭೇಷವಗಳನ್ನು ಹೊಲದಲ್ಲೆಬ್ಲ ಬೆಳೆಯುವುದು ಅವಶ್ರ ಕವಾಯಿತು. ತುಕ್ಕು ರೋಗ ಪ್ರತಿ 


ರೋದಧವಿರುವ ವಿಭೇದಗಳ ಅಭಿವೃದಿ ಯನ್ನು ಮೂದಲು ಎಮ್ಸರ್‌ ಪೌಗಡದ ನಂತರ 
ಟ್ಟ ದರ 


ಕ ್ಟ 

ಸಾಮಾನ್ಯ ಗೋರಧ್ಲಗಳ ಪ್ರತಿರೋಧಶಕ್ತಿಯ ವಂಶವಾಡಿಗಳನ್ನು ಪಡೆದು, ತದನಂತರ 
ಪ್ರಚಲಿತವಿರುವ ಕಾಂಡ ತುಕ್ಕುರೂಗ ವರ್ಗಗಳು ವಂತ್ರ್ತಿತರ ಪ್ರತಿರೋ ಥ ಶಕ್ತ ಗಾಗಿ ಈ 
ಪ್ರತಿರೋಧ ದಂಶವಾದಿಗಳನ್ನು ವಲ್ಲೇರ್‌ ೋಧಿಯ ಆಪೇಕ್ಷಿತ ವ್ಯವಸಾಯಿಕ 
ವೈಲಕ್ಷಣಗಳೊಡನೆ ಸಂಕರಣ ಮತ್ತು _ ಆಯ್ಕೆಯ ಸರಣಿಯಿಂದ ಸಮ್ಮಿಶ್ರ ಜಾಗೋಸು 


ವ್‌ ಡು ಬ್‌ ಕ್ತ ಎ 
ಪಸು ತ್ರ ಸಮಯದಲ್ಲಿ ಗೂ ೧ಯು ಕಂ ತತು ನಧಿ ರೋ ಗ ಪ್ರ ತಿರೊೋಧಕ 
ಇ ಕಾವಿ ್‌ 

ಕರ 


ಶಕ್ತಿಯ ವಿಷಯದಲ್ಲಿ ಆನೇ ಸಮಸ್ಯೆ ಗಳು ಏಿಶದಪಟ್ಟಿದ್ದರೂ, ಆದರ ವಿವಿಧ ಹಂತ 
ಆನೇಕ ವಿಷಯಗಳನ್ನು ಇನ್ನೂ ಆ ರಿಯಬೇಕಾಗದೆ. ತಳಿಅಭಿವೃದ್ಧಿಗಾರ ಎ 

ಆನೇಕ ಜಟಿಲ ಸಮಸ್ಥೆಗಳನ್ನು ಸೂಚಿಸಲು, ಈ ಸಮಸ್ಯೆಯ ಪ್ರಸ್ತು ತದ ತಿಳಿವಳಿಕೆಯ 
ಸೂಕ್ಷ ಸಂಗ್ರಹವನ್ನು ಈ ಕೆಳಗೆ ಒದಗಿಸಲಾಗಿದೆ. 

]. ಗೊಬುಯಲ್ಲಿ ಕಾಂಡಮಕ್ಕುರೋಗ ಉಂಟುಮಾಡುವ ರೋಗಕಾರಕ ಪಕ್ಷೀ 
ನಿಯಾ ಗ್ರಾಮಿನಿಸಿ್‌ ಟ್ರಿಟಿಸಿ ೫/1॥6 ಮತ್ತು 11070 ಶಾರೀರಿಕ ಅಥವಾ ಜೀವವಿಜ್ಞಾನ 
ವರ್ಗದವಂದು ಹೆಸರು ಪಡೆದಿರುವ ಅನೇಕ ವಿಧಗಳಿಂದ ಕೂಡಿರುತ್ತವೆ. ಇವುಗಳನ್ನು 
ಭೇದಾತ್ಮಕ ಪರಪೋಷಿಯೆನಿಸಿದ ಗೋಧಿತಳಿಗಳು ಹಾಗೂ ಪ್ರಭೇಧಗಳ ಸರಣಿಯ 
ಮೇಲೆ ಆದ್ರಗಳ ಪ್ರಶಿಕ್ರಿಯೆಯ ಆಧಾರದಿಂದ ಮಾತ್ರ ವಿಂಗಡಿಸಬಯುದು. ಈ 
ವಿಂಗಡಿಸುವಿಕೆಯನ್ನು ಮೂಲತಃ ಸಸಿಗಳ ಪ್ರಕ್ರಿಯೆಯ ಆಧಾರದಿಂದಲೇ ನಿರ್ವಹಿಸ 
ಬಹುದು. 

2. ಗೋಧಿಯ ಕಾಂಡತುಕ್ಕುರೋಗದ ಹೊಸವರ್ಗಗಳನ್ನು ಸಾಮಾನ್ಯವಾಗಿ 
ಹಲವು ವರ್ಗಗಳ ನಡುವಣ ಸಂಕರಣದಿಂದ ಆಥವಾ ಮುಖ್ಯವ ವಾಗಿ ಸಾಮಾನ್ಯ 


ಸಸ್ಯ ತಳಿಅಭಿವೃದ್ಧಿಯ ಪಾತ್ರ 7 


ಬಾರ್ಟರೀಯದಂತಹ ಪರ್ಯಾಯ ಪರಪೋಷಿ ಗಿಡದಲ್ಲೇ ಅಂತಃಸಂಕರಣದಿಂದ ಪಡೆಯ 
ಶ್ರ ಹಾಸ 


ಹಾ ಣಾ, ಹಾ ಇಲ್‌, ಡಾ ಮಾಡ, ಕ ಹ ಗ ಡ್‌ ಸ 
ಲಾಗುತ್ತದೆ. ಕೆಲವ್ರ ಸಂದರ್ಭದಲ್ಲಿ ಅವು ಉತ ರಿದರ್ಶನಗಳಿಂದಲೂ ಉತ್ತ ನ್ನವಾಗ 
ಗಂಗ! ಇ ಇಷಾಸ್ತ 
ಒಟ 


3. ಶಾರೀರಿಕ ಮತ್ತು ಪಕ್ಚಸಸ್ತಗಳೆಂದು ವರ್ಗೀಕೃತವಾಗಿರುವ ಪ್ರತಿರೋಧ 
ಶಕ್ತಿಯ ಎರಡು ಮುಖ್ಯ ವಿಧಗಳಿವೆ. ಎರಡು ಬಗೆಯಲ್ಲೂ ಶಾರೀರಿಕ ಪ್ರತಿಕ್ರಿಯೆ 
ಅಡಕವಾಗಿದ್ದರೂ ಕೂಡ, ಸಸಿಹಂತದಕ್ತೆ ಗುರುತಿಸ 


ಓಕ್‌! 
ತ್ಯ ಡಾ ಕ್‌ೆ ಕಾ ನ ಲಿ ಷಿ ; ಣ್ಣ 
ಯಲ್ಲಿ ಸಾದೃಶ ಹೊರಾವರಣದ ಪರಿಸಿ ತಿಯಭಿ ಒಂದು ವರ್ಗ ಅಥವಾ ವರ್ಗಗಳಿಗೆ ಸಸ, 

ಕ್‌ೆ 


ಫೆ 
ಕಶ 
ಕ್ಲ 
ಭ್ರ 
[ 
ತ 
ತ್ತೆ 
ಕಃ 
₹[ 
ಛೆ 
(ಿ 
೯) 
ಬಟ್ಟೆ 
೨ 


ಟಾಗಲ್‌ 
ಕಿ ದ 
ಹಾಗೂ ಪಕ್ವಸಸ್ಕ್ಯಗಳ ಪ್ರತಿಕ್ರಿಯೆಯ ನಡುವೆ ಸಾಮಾನ್ಯವಾಗಿ ಉತ್ತಮ ಹೊಂದಾಣಿಕೆ 
ಕು ವ್ರ ಕ 
ಇರುತ್ತದೆ. ಪಕ್ಷಗಿಡ ಪ್ರತಿರೋಧ ಶಕ್ತಿಗಳಲಭಿ ತುಕ್ಕುರೋಗದ ಒಂದು ವರ್ಗ ಅಥವಾ 
ಧಿ 


ನ ಜು. ಇ ಶ್‌ ರ್ಯಾ ಪರ ಡಾ ಇಸಾಕ ಕ್‌ 
ವರ್ಗಗಳಿಗೆ ಒಂದು ತಳಿಯು ಸಸಿಹಂತದಲ್ಲಿ ತುತ್ತಾಗುವಂತಿದ್ದು, ಮುಂದೆ ಆ ವರ್ಗ 


ಆಥವಾ ವರ್ಗಗಳಿಗೆ ಗರ್ಭಕಟ 


ನ್ಹಿವಾಗಿನಿಂದ ಪೂರ್ಣ ಪಕ್ಷವಾಗುವವರೆಗೆ ಪ್ರತಿರೋಧ 
ಶಕ್ತಿತಳೆಯಬಹುದು. 
4. ಶಾರೀರಿಕ ಪ್ರತಿರೋಧವು ಕೋಶದ್ರದ್ಧದಲ್ಲಿರುತ್ತದೆ. ಅಮು ಪರಪೋಷಿ 
ಜೀ 
ಮತ್ತು ಸೋಂಕುರೋಗಾಣುಗಳ ಪ್ರತಿಕ್ರಿಯೆಯನ್ನವಲಂಬಿಸಿದೆ. ಸೋಮು ಸುತ್ತಲಿನ 
ಕೋಶಕ ಅಂಗಾಂಶಗಳು ಅತಿ ತೀವ್ರವಾಗಿ ಸತ್ತು ಏಲೀಂಧ್ರದ ಜೀವಂತ ಕೋಶಿಕೆಗಳಿಂ 


ಹ ಹ್ಮ ಎ ದಾ ರ್ಕ ತಾಗ್ಗ ಜಾತಷ್ನಗ ಒಬ್ಟುಡಾಗ ಡಾ, 
ಪ್ರತ್ರೇಕಿಸಲ್ಪಟ್ಟು, ವೃದ್ಧಿಯಾಗಲು ಅವಕಾಶವಿಬ್ಲದಂತಾಗಂತ್ತದೆಂಬುದು ಒಂದು 
ಚೆ ಪ 


ಕಲ್ಪನಾಧಾರ. 

5. ಸಸಿಹಂತದಲ್ಲಿ, ಪ್ರತ್ಯೇಕವರ್ಗ ಅಥವಾ ಅನೇಕ ವರ್ಗಗಳಿಗೆ ಅವುಗಳ 
ಪ್ರತಿಕ್ರಿಯೆಯ ಅಧ್ಯಯನ ಮಾಡಲಾಗಿದೆ. ಅಧ್ಯಯನಕ್ಕೊಳಪಟ್ಟ ಪ್ರತಿಯೊಂದು 
ಸಂಕರಣದಲ್ಲೂ ಸಾಮಾನ್ಯವಾಗಿ ರಿಕ ಕ್ರಮ ಸಂಬಂಧಿಕವಾಗಿ ಸರಳವಾಗಿತ್ತು. ಆದರೆ 
ತುಕ್ಕುರೋಗದ ಅನೇಕ ವರ್ಗಗಳು ಸಂಬಂಧಪಟ್ಟಿರುವಲ್ಲಿ ಅಂತರ್‌ಕ್ರಿಯೆ ವೃಕ್ತಪಡಿಸುವ 
ವಂಶವಾಹಿಗಳ ಸಂಖ್ಯೆ ಸ್ವಲ್ಪಮಟ್ಟಿಗೆ ಅಧಿಕವಾಗಿತ್ತು. ಹಲವು ಸಂದರ್ಭಗಳಲ್ಲಿ 
ಅನೇಕ ವರ್ಗಗಳ ಒಂದು ಸಂಕಲನಕ್ಕೆ. ಒಂದೇ ವಂಶವಾಹಿಯ ಪೃತಿರೋಧ ಕಾರ್ಯ 
ಸಾಧಕವೆಂದು ಕಂಡುಬರುತ್ತದೆ. 

6. ಪಕ್ಚಸಸ್ಯಗಳ ಪ್ರತಿಕ್ರಿಯೆಯ ಕಾರಣ ತಿಳಿದಿಲ್ಲ. ಅದರ ಪ್ರತಿರೋಧಶಕ್ತಿ 
ಅವುಗಳ ಸಂರಚನೆ ಅಥವಾ ಕ್ರಿಯಾತ್ಮಕ ಕಾರಣಗಳಿಂದಾದದ್ದೆಂದು ಹಲವು ತಜ್ಞರು 
ಸೂಚಿಸುತ್ತಾರೆ. ಕಾಂಡತುಕ್ಕುರೋಗ ಪ್ರತಿಕ್ರಿಯೆಯ ಸಂಬಂಧಿತವಾಗಿ ಕಂಡುಬಂದ 
ರಚನಾವೈವಿಧ್ಯತೆ, ರೋಗಕ್ಕೆ ಈಡಾಗುವ ಕಾಲಂಕೆ ಸೈಮಾ ಅಂಗಾಂಶಗಳ ವಿತರಣೆ ಮತ್ತು 
ಮೊತ್ತ ಹಾಗೂ ಕೋಶಪಟಲಗಳ ದಪ್ಪವನ್ನವಲಂಬಿಸುತ್ತದೆ. ಕ್ರಿಯಾತ್ಮಕ ವ್ಯತ್ಯಾಸ 
ಗಳಂ, ಸೋಂಕು ಸಾಧ್ಯತೆಯ ಅವಧಿಯನ್ನು ಮಿಶಗೊಳಿಸುವ ಪತ್ರರಂಧ್ರಗಳ ತೆರವು 
ಕಾಲಕ್ಕೆ ಸಂಬಂಧಿಸಿದೆ, ಈ ವಿಧದ ಪ್ರತಿರೋಧಕ ಶಕ್ತಯುಳ್ಳೆ ತಳಿ ಆಯ್ಕೆಗೆ, ತಳಿ 


8 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅಭಿವರ್ಧಕ ಈ ಎರಡು ಸಾಧ್ಯಸಂಬಂಧಗಳಲ್ಲಿ ಯಾವುದಾದರೊಂದನ್ನು ನೇರವಾಗಿ ಬಳಸ 
ಬಹುದೆಂಬುದಕ್ಕೆ ಸಾಕಷ್ಟು ಪುರಾವೆಗಳಿಲ್ಲ. ಹೋಪ್‌ ಅಥವಾ ಎಚ್‌44 ವಿಧದ 
ಪಕ್ವಸಸ್ಯ ಪ ಕತಿರೋಧಶ್ತಿ, ಇತರವುಗಳಲ್ಲಿ ಒಂದೇ ವಂಶವಾಹಿಗಳಲ್ಲಿ ಅಡಕವಾಗಿರ 
ಜಾನಾ ಕೂಡ ಸಂಕರಣಗಳಲ್ಲಿ ಒಂದೇ ಪ್ರಧಾನ ಘಟಕಕ್ಕೊ ಳೆಪಟ್ಟೆದೆ. 
ಮಾರ್ಪಡಿಸುವ ಘಟಕೆಗಳೂ ಕಂಡುಬರುತ್ತವೆಂಬುದಕ್ಕೂ ಆಧಾರವಿದೆ. ರೋಗ ಹರಡು 
ವಿಕೆ. ಪ್ರಬಲವಿದ್ದು ಪ್ರತಿರೋಧ, ಥಾಚರ್‌ ವಿಧ ಪಕ್ವಸಸ್ಯ ಪ್ರತಿರೋಧದಲ್ಲಿನ 
ಸಮಯುಗ್ಮಜ ಒಂಜರಿಕೆ ಸ್ಥಿತಿಯಲ್ಲಿರುವ ಕೊನೇಪಕ್ಷ ಎರಡು ಘಟಕ ಜೊತೆಗಳ ಸಂಪೂ 
ರಕ ಕ್ರಿಯೆಯಿಂದಾದುದೆಂದು ವಿವರಿಸಲಾಗಿದೆ. 


7. ವಸಂತಯತುವಿನ ಗೋಧಿ ಪ್ರದೇಶದ ಪಕ್ವಸಸ್ಯ ಪ್ರತಿರೋಧ ಬಹುತೇಕ 
ವಾಗಿ ಕಾಂಡ ತುಕ್ಕುರೋಗದ ಎಲ್ಲ ವರ್ಗಗಳಿಗೂ ಪ್ರತಿರೋಧಶಕ್ತಿಯ ಪರಿಸ್ಥಿ ತಿಯನ್ನೇ 
ರ್ಪಡಿಸುತ್ತದೆ. 1950ರಲ್ಲಿ ಮೊದಲನೆಯ ಬಾರಿಗೆ ಸಾಂಕ್ರಾಮಿಕ ಪ್ರಮಾಣದಲ್ಲಿ 
ಗೋಚರಿಸಿ ಸಾಮೂಹಿಕವಾಗಿ "158' ಎಂದು ಕರೆಯಲ್ಪಡುವ ಜೈವಿಕವಿಧಗಳ ಗುಂಪು 
ಇದಕ್ಕೆ ಒಂದು ವಿನಾಯತಿ. ವಸಂತಯತುವಿನ ಗೋಧಿ ವಿಭೇದಗಳೆ ಎಲ್ಲ ವಾಣಿಜ್ಯ 
ಬೆಳೆಯೂ 15 ॥ಗೆ ಈಡಾಗುತ್ತವೆ. 1950ರ ವರೆಗೆ ಥಾಚರ್‌ ಮತ್ತು ಎಚ್‌44 
ಮತ್ತು ಹೋಪ್‌ ಸಂಕರಣಗಳ ಉತ್ಪನ್ನಗಳೂ ಹಾಗೂ ಮೈ ದಾ, ಪ್ಠೆ ಲಲಟ್‌, ರಿನೋನ್‌, 
ರೀಜೆಂಟ್‌, ರೆಡ್‌ಮನ್‌, ಅಪೆಕ್ಸ್‌, ರೈವಲ್‌ ಮತ್ತು ಲೀ ಮುಂತಾದ ತಳಿಗಳನ್ನೊಳ 
ಗೊಂಡು, ವಸಂತಖುತುವಿನ ಗೋಧಿಪ್ರದೇಶದ ಕ್ಷೇತ್ರಪರಿಸ್ಮಿತಿಯಲ್ಲಿ, ಸಾಮಾನ್ಯ 
ಸೋಂಕಿಗೆ ಸಾಧಾರಣವಾಗಿ ಪ್ರಶಿರೋಧಶಕ್ತಿ ಪಡೆದಿತ್ತು. 


8, 15 ಗೆ ಶಾರೀರಿಕ .ವಿಧದ ಪ್ರತಿರೋಧ ಇತರ -ಪ್ರಶಿರೋಧ ವಿಧಗಳೊ 
ಡನೆ ಸಮ್ಮಿಶ್ರಣಗೊಳಿಸಬಹುದೆಂಬುದು ವ್ಯಕ್ತವಾಗಿದೆ. ಕೆನಿಯಾ ಗೋಧಿಯ ಕೆಲವು 
ಆಯ್ಕೆಗಳೂ ಮತ್ತು ಆವುಗಳ ಉತ್ಪನ್ನಗಳೂ 15 8ಗೆ ಸಮಂಜಸ ಪ್ರತಿರೋಧ ಪಡೆ 
ದಿದೆಯೆಂಬುದು ಸ್ಪಷ್ಟವಾಗಿದೆ. ಪ್ರತಿರೋಧದ ಇತರ ಮೂಲಗಳನ್ನು ಪರಿಶೀಲಿಸ 
ಲಾಗುತ್ತಿದೆ. ಸ ಗ 
9. ` ಪ್ರತಿರೋಧ ಹೊಂದಿರುವ: ವಿಭೇದಗಳ ಪ್ರತಿಕ್ರಿಯೆಯ ವಿಧ. ಪ್ರತಿ 
ರೋಧದ ವಂಶವಾಹಿರೂಪ ಮತ್ತು ಹೊರಾವರಣದ ಅಂತರ್‌ಕ್ರಿಯೆಯನ್ನು ಅವಲಂಜಿ 
ಸುತ್ತದೆ. ಕೆಲವು ಗೋಧಿ ತಳಿಗಳು, ಕಡಮೆ ಉಷ್ಣತೆಯಿರುವಲ್ಲಿ ಮಾತ್ರ ಒಂದು 
ನಿರ್ದಿಷ್ಟ ವರ್ಗ ಅಥವಾ ವರ್ಗಗಳ ಗುಂಪುಗಳಿಗೆ ಪ್ರತಿರೋಧ ತೋರ್ಪಡಿಸುತ್ತವೆ. 
ಸಂಪೂರಕ ಬೆಳಕಿನಿಂದೊಡಗೂಡಿದ ಅಧಿಕ ಉಷ್ಣಾಂಶದಲ್ಲಿ ಈ ರೀತಿ ಶಕ್ತಿಗುಂದಬಹುದು. 
ಕ್ಲೇತ್ರ ಪರಿಸ್ಥಿ ತಿಯಲ್ಲಿ ಈ ವಿಧದ ಪ್ರತಿರೋಧ ಹೆಚ್ಚು ಸ್ಥಿರವಾಗಿರಬಹುದೆಂಬ ಭರವಸೆ 
ಯಿಂದ ಸಸಿಹಂತಗಳಲ್ಲಿ ಸಂಪೂರಕಬಿಕನಿದೊಡಗೂಡಿದ ಆಧಿಕ ಉಷ್ಕಾಂರ (8598) 


ಸಸ್ಯ ತಳಿಅಭಿವೃದ್ಧಿಯ ಪಾತ್ರ 9 


ಪರೀಕ್ಷೆಗೊಳಪಡಿಸಿ, ಅಧಿಕ ಸ್ಥಿ ರತೆಯುಳ್ಳ ಶಾರೀರಿಕ ಪ್ರತಿರೋಧವಿರುವ ವಿಧಗಳನ್ನು 
ಆರಿಸತೊಡಗುಪುದು ಸಂಭವನೀಯವೆಂದು ಕಂಡುಬರುತ್ತದೆ. 

10. ತಳಿಅಭಿವೃದ್ಧಿ ಯಿಂದ ಕಾಂಡತುಕ್ಕುರೋಗದ ಪ್ರಾಯೋಗಿಕ ನಿಯಂತ್ರ 
ಣಕ್ಕೆ, ಪ್ರತಿರೋಧ ಶಕ್ತಿಯ ಹೊಸ ಮೂಲಗಳ ಸತತ ಶೋಧನೆಯ ಜೊತೆಗೆ, ಈಗಿ 
ರುವ ವರ್ಗಗಳ ನಿರಂತರ ಅಧ್ಯಯನ ಸೇರಬೇಕು. 

11, ಅನೇಕ ಪ್ರಚಲಿತ ವರ್ಗಗಳಿಗೆ ಸಮರ್ಪಕ ಪ್ರತಿರೋಧವು ಶಾರೀರಿಕ ಮತ್ತು 
ಪಕ್ವಸಸ್ಯ ಪ್ರತಿರೋಧಗಳ ಸಂಯೋಜನೆಯಿಂದ ದೊರೆತಿರುವುದರಿಂದ, ಹಿಂದೆಂದೂ 
ತೀವ್ರ ಕೇಡುಂಟುಮಾಡದ, ಆದರೆ ಸಾಂಕ್ರಾಮಿಕ ಸೋಂಕಾಗಿ ವೃದ್ಧಿಗೊಳ್ಳೆಬಹುದಾದ 
ಹೊಸ ವರ್ಗಗಳಿಗೆ ಶಾರೀರಿಕ ಪ್ರತಿರೋಧ ಏರ್ಪಡಿಸುವ ವಂಶವಾಹಿಗಳನ್ನು ಸೇರಿಸುವು 
ದಕ್ಕಾಗಿ ಹಿಂಸಂಕರ ವಿಧಾನ ಹೆಚ್ಚು ಅಪೇಕ್ಷಣೀಯವೆಂದಂ ತೋರುತ್ತದೆ. 


ಇ 


ಇ ಎತ್ತ ತೆ ಕರತ 08 
ಶ್‌ 10142939532 
ಗ 


ನಾಕಾ 


ಹ ಹ ಬ ದ್‌ 





ಚಿತ್ರ 1, ದಕ್ಷಿಣ ಮಿನಿಸೋಟಾಕ್ಕೆ ಹೊಂದಾಣಿಕೆಯಾದಂತಹ ದ್ವಿಗುಣ ಸಂಕರಗಲ್ಲಿ 
ಬಳಸಿದ ಅಂತಃಸಂಕರ ಸಾಲುಗಳ ಮಾದರಿ ತೆನೆಗಳು. ಸ್ನಾಭಾವಿಕ ಗಾತ್ರದ ತ್ವ ಭಾಗ 


ಮುಸುಕಿನಜೋಳ ತಳಿಅಭಿವ ದ್ಧಿ: ಮುಸುಕಿನಜೋಳ ವಲಯದ ವಿವಿಧ 
ಪ್ರದೇಶಗಳಿಗೆ : ಹೊಂದಿಕೊಳ್ಳುವ ವಂಸುಕಿನಜೋಳ ಸಂಕರಣಗಳ ಉತ್ಪಾದನೆ, 


10 ಸಸ್ಯ ತಳಿಅಭಿವ್ಯ ದ್ಧಿ ವಿಧಾನಗಳು 


ಪ್ರಸಕ್ತ ಪೀಳಿಗೆಯ ಬೆಳೆ ಅಭಿವೃದ್ದಿ ಕಾರ್ಯಕ್ರಮದ ಯಾವುದೇ ಹಂತದಲ್ಲೂ ಅತ್ಯಂತ 
ಪರಿಣಾಮಕಾರಿಯಾಗಿದೆಯೆಂಬ ಅಭಿಪ್ಪಾ ಪ್ರಯವನ್ನು ಅನೇಕ ಬರಹಗಾರರು ವ್ಯಕ್ತಪಡಿಸಿ 
ದ್ಹಾರೆ,. 1922ರಲ್ಲಿ ಕನೆಕ್ಟೆಕಟ್‌ನಲ್ಲಿ ಬರ್‌ು-ಲೀಮಿಂಗ್‌ ಸಂಕರಣ ತಳಿಯನ್ನು 
ಪ್ರಥಮತಃ ಹಂಚಲಾಯಿತು. ಆದರೆ ಈ ಸಂಕರಣದ ಬೆಳೆ ಇಟ್ಟ ಪ್ರದೇಶ ಅತಿಕಡಮೆ. 
ಮುಸುಕಿನಜೋಳ ವಲಯದಲ್ಲಿ ಸಂಕರಣಗಳ ಪ್ರಥಮ ಹಂಚಿಕೆ 1932 ರಿಂದ 
1934ರವರೆಗೆ ನೆರವೇರಿತು... 1938 ಮತ್ತು 1939ರಲ್ಲಿ 1, ಕೋಟಿಯಿಂದ 
2ಸ ಕೋಟಿ ಎಕರೆಗಳಲ್ಲಿ ಸಂಕರಣ ಮುಸುಕಿನಜೋಳ ಬಿತ್ತಲಾಗಿದ್ದು ಅದರಿಂದ 
ಸಂಕರಣ ಮುಸುಕಿನಜೋಳ ದೊರಕದಿದ್ದಲ್ಲಿ ಆಗುತ್ತಿದ್ದ ಉತ್ಪಾದನೆಗಿಂ" 10 
ರಿಂದ 15 ಕೋಟಿ ಬುಷೆಲ್‌ಗಳ ಅಧಿಕ ಉತ್ಪಾದನೆಗೆ ಕಾರಣವಾಯ್ತು. ಅಮೆರಿಕ 
ಸಂಯುಕ, ಸಂಸ್ಕಾನಗಳ "ಬ್ಯೂರೋ ಆಫ್‌ ಆಗ್ರಿಕಲ್ಹರಲ್‌ ಎಕನಾಮಿಕ್ಸ್‌" 'ಸುಮಾರು 
7 ಕೋಟಿ ಎಕರೆ ಅಥವಾ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಒಟಂ್ಬ ಮುಸುಕಿನಜೋಳ 
ಬೆಳೆಯ ಶೇ. 81 ಭಾಗ ಈ ವರ್ಷ ಸಂಕರಣ ಬೀಜದಿಂದ ಬಿತ್ತಲಾಗಿತ್ತು' ಎಂದು 
ತನ್ನ ಅಂದಾಜನ್ನು ಜುಲೈ 1951ರಲ್ಲಿ ಪ್ರಕಟಿಸಿದೆ. ಐಯೋವಾ ಮತ್ತು ಇಲಿನಾಯ್ಸ್‌ 
ಮುಂತಾದ ಕೆಲವು ಸಂಸ್ಕಾ ನಗಳು ಸಂಕರಣ ಬೀಜವನ್ನು ಮಾತ್ರ ಬಿತ್ತುತ್ತವೆ. ಸಂಕರ 
ಣದ ಅಧಿಕ ಭಾಗ ಹೊಂದಿರುವ ಇತರ ಸಂಸ್ಕಾನಗಳು ಇಂಡಿಯಾನಾ-ಶೇ. 99 ; 
ಓಹಿಯೋ.- ಶೇ. 98.5 ; ಮಸ್ಸೋರಿ-ಶೇ. 97 ; ಮಿನಿಸೋಟಾ-ಶೇ. 96,5 ; 
ವಿಸ್ಕಾನ್ಸಿನ್‌-ಶೇ. 95.5 ಮತ್ತು ನೆಬ್ರಾಸ್ಕಾ-ಶೇ. : 94. ವಿವಿಧ ಕಾರ್ಯಕರ್ತರ 
ಅಂದಾಜಿನಂತೆ ಹಿಂದೆ ಬೆಳೆಸುತ್ತಿದ್ದ ಪ್ರದೇಶದಲ್ಲೇ, ಸಂಕರಣ ಬೀಜಗಳ ಬಳಕೆ 60 
ಕೋಟಿ ಬುಷೆಲ್‌ಗಳ ವಾರ್ಷಿಕ ಆಧಿಕ ಉತ್ಪಾದನೆಗೆ ಕಾರಣವಾಯಿತೆಂದು ನಿರ್ಧರಿಸ 
ಲಾಗಿದೆ. ಈ ಅಧಿಕ ಇಳುವರಿ ಸಂಕರಣ ಮುಸುಕಿನಜೋಳದ ಮುಖ್ಯಗುಣಗಳಲ್ಲಿ 
ಒಂದು. ಅದರ ತೃಪ್ತಿಕರ ನಿಲುವು ಮತ್ತು ಏಕರೂಪತೆಯಿಂದಾಗಿ ಅದನ್ನು ಯಾಂತ್ರಿಕ 
ನಿರ್ವಹಣೆಯ ಮಾರ್ಪಾಟಿಗೆ ಅಳವಡಿಸಲು ಸಾಧ್ಯವಾಗಿದೆ. ಬೀಜೋತ್ಪಾದನೆ ಮತ್ತು 
ಪರಿಷ್ಕರಣೆಯ ಸುಧಾರಿತ ಕ್ರಮದಿಂದ ಹೇರಳವಾದ ಉತ್ತಮದರ್ಜೆ ಬೀಜಪಡೆಯಲು 
ಸಾಧ್ಯವಾಗಿದೆ. ಕೀಟ ಪೀಡಕಗಳ ಮತ್ತು ರೋಗಗಳ ಹಾಗೂ ವಾತಾವರಣ ಹಾನಿಯ 
ಪ್ರತಿರೋಧವು ಅವುಗಳ ವರ್ತನೆಯನ್ನು ಸ್ಥಿರಗೊಳಿಸಿದೆ. 

ಸಂಕರಣ ಮುಸುಕಿನಜೋಳ ಉತ್ಪಾದನೆಯಲ್ಲಿ ಮೆಂಡಲ್‌ ತತ್ವಗಳನ್ನು ನೇರವಾಗಿ 
ಬಳಸಲಾಗಿದೆ. ತಳಿಶಾಸ್ತ್ರ ತತ್ವಗಳ ನೇರ ಬಳಕೆಯ ಆಧಾರದಿಂದ ತಳಿಅಭಿವೃದ್ಧಿಯಲ್ಲಿ 
ಒಂದು ಮಾನಕ ತಂತ್ರವನ್ನು ವೃದ್ಧಿ ಗೊಳಿಸಲಾಗಿದೆ. 

ಮುಸುಕಿನಜೋಳದಲ್ಲಿ ಅಂತಃಸಂಕರಣ ಮತ್ತು ಸಂಕರಣಗಳ ಹೆಚ್ಚಿನ ಅಧ್ಯಯನ 
ವನ್ನು ಕನೆಕ್ಟಿಕಟ್‌ ವ್ಯವಸಾಯ ಸಂಶೋಧನಾ ಕೇಂದ್ರದ ಇ. ಎಮ್‌. ಈಸ್ಟ್‌ 1 ಮತ್ತ್ತು 
ಕೋಲ್ಡ್‌ ಸ್ಟ್ರಿಂಗ್‌, ಹಾರ್ಬರ್‌ನ ಜಿ, ಹೆಚ್‌. ಷೆಲ್‌ರವರು 1905ರಲ್ಲಿ ಪ್ರಾರಂಭಿಸಿದರು, 


ಸಸ್ಯ ತಳಿಅಭಿವೃದ್ಧಿಯ ಪಾತ್ರ) 11 


ಮುಸುಕಿನಜೋಳದ ಅನುವಂಶೀಯತೆಯ ಅಧ್ಯಯನದಲ್ಲಿ ಅನೇಕ ಪರಿಶೀಲನಕಾರರು 
ಭಾಗವಹಿಸಿದ್ದಾರೆ. ಇದರಶ್ಲಿ ವ್ಯಕ್ತಪಡಿಸಿರುವ ಮೂಲತತ್ವಗಳು ಮುಸುಕಿನಜೋಳದ 
ಶಾಸ್ತ್ರೀಯ ಆಭಿವು ದ್ದಿಗೆ ಉತ್ತಮ ತಳಹದಿಯನ್ನೆ ಸೇರ್ಪಡಿಸಿವೆ. ಬಹುಮಂದಿ ಪರಿಶೀಲನ 
ಕಾರರು ತಮ್ಮ ಪೂರ್ಣ ಅಥವಾ ಸ್ವಲ್ಪಭಾಗ ಸಂಶೋಧನಾ ಪ್ರಯತ್ನವನ್ನು ಈ 
ಕ್ಲೇತ್ರಕ್ಕೇ ಮೀಸಲಾಗಿಟ್ಟಿರುತ್ತಾರೆ. ಮುಂಬರುವ ಒಂದು ಅಧ್ಯಾಯದಲ್ಲಿ ತಳಿಅಭಿ 
ವೃದ್ಧಿ ಕ್ರಮವನ್ನು ವಿಶದವಾಗಿ ವಿವರಿಸಿದ್ದರೂ ಕೂಡಾ ಪ್ರಸ್ತುತ ಮಾರ್ಗಕ್ಕೆ ಪ್ರೇರಕ 


ವಾದ ಹಲವು ಮುಖ್ಯತತ್ವಗಳನ್ನು ಇಲ್ಲಿ ನಮೂದಿಸಲಾಗಿದೆ. 


ಆ 


ಟಟ 


ಯಮ 


೨ಗಗರ೪೫ಗಇತಳಡಲಾ” 


ಟು 
0 


೫॥: 8 


1 
ಹ 
್ಕ 


8 
ವಾ 
ತ 


4448881೫ 
೫೯೪81 


1118100 
ಗ ಗಳಗ 
181884 
ಸ ಗ 
*1 21132519356 
ಡ್‌ 


” 
ಹ 


196869 


ಗುಜ 
೪69 
ಅ. )೪%9 8883 


ರ ಸ] 


ಒತ್ತಾಧಿ ಯ 





ಚಿತ್ರ. 2, ದಕ್ಷಿಣ ಮಿನಿಸೋಟಾಕ್ಕೆ ಹೊಂದಿಕೆಯಾಗಿರುವ ಏಕಸಂಕರಗಳು ಮತ್ತು ಮಿನಿ 
ಹೈಬ್ರಿಡ್‌ 408 ಎಂಬ ದ್ವಿಸಂಕರದ ಮಾದರಿ ತೆನೆಗಳು. ಸ್ವಾಭಾವಿಕ ಗಾತ್ರೆದ ತ್ಕಿ ಭಾಗ 


1... ಮುಸುಕಿನಜೋಳದಲ್ಲಿ ನಿರಂತರವಾದ ಸ್ವಪರಾಗಸ್ಟರ್ಶವು ಸಾಮಾನ್ಯವಾಗಿ 
ಸ್ವಾಭಾವಿಕ ಮುಸುಕಿನಜೋಳಕ್ಕಿಂತ ಕಡಮೆಮಟ್ಟದ ಸತ್ವಹೊಂದಿದ ಸಮಯುಗ್ಮ 
ವಿಧಗಳ ಉತ್ಪನ್ನಕ್ಕೆ ಕಾರಣವಾಗುತ್ತವೆ. (ಚಿತ್ರ 1 ನೋಡಿರಿ). ಅಂತಃಸಂಕರಣಗಳನ್ನು 
ಸಂಕರಗೊಳಿಸುವುದರಿಂದ ಅವು ಪುನರುತ್ತೇಜನಗೊಳ್ಳುತ್ತವೆ, _ ಕೆಲವು ೫, ಸಂಕರಗಳು 


12 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸ್ವಾಭಾವಿಕ ಮುಸುಕಿನಜೋಕಳಕ್ಕಿಂತ ಹೆಚ್ಚು, ಇತರವು ಸ್ವಲ್ಪ ಕಡಮೆ ಶಕ್ತಿಹೊಂದಿರು 
ತ್ತವೆ. 

2. ಅಂತಃಸಂಕರಣಗಳ ನಡುವಣ ಸಂಕರಗಳನ್ನು ವಾಣಿಜ್ಯ ಬೀಜೋತ್ಪಾದನೆ 
ಮಾಡುವಲ್ಲಿ ಬಳಸಲು ಕಷ್ಟವಾಗುತ್ತದೆ; ಏಕೆಂದರೆ ಬೀಜಗಳ ಎಕರೆ ಇಳುವರಿಯು 
ಕಡಮೆ ಇರುತ್ತದೆ. ಈ ತೊಡಕನ್ನು ವಾಣಿಜ್ಯಕ್ಕಾಗಿ ಬೀಜೋತ್ಪಾದನೆ ಮಾಡುವಲ್ಲಿ 
ಏಕಸಂಕರಣ ಸಾಲುಗಳ ನಡುವೆ. ಸಂಕರಣವೇರ್ಪಡಿಸುವುದರಿಂದ ಪರಿಹರಿಸಲಾಗಿದೆ 
(ಚಿತ್ರ 2 ನೋಡಿರಿ). 

ತಿ. ಮಸುಕಿನಜೋಳ ಮತ್ತು ಇನ್ನಿತರ ಅನೇಕ ಬೆಳೆಸಸ್ಯಗಳಲ್ಲಿ ಸಂಕರಣ 
ಶಕ್ತಿಯನ್ನು ಮೆಂಡಲ್‌ತತ್ವದ ಆಧಾರದ ಮೇಲೆ ನಿರ್ಧರಿಸಲಾಗಿದೆ. ಇದು ಆಂಶಿಕ 
ಪ್ರಧಾನತೆಯ ಸಂಲಗ್ನತೆ ಪಡೆದ ಬೆಳವಣಿಗೆ ಘಟಕಗಳು. ಈ ಎಲ್ಲ ಘಟಕಗಳ 
ಸಂಯುಕ್ತ ಪರಿಣಾಮದ ಮತ್ತು ಒಂದೇ ಅಥವಾ ಬೇರೆ ಸ್ಮಾನದಲ್ಲಿನ ಯುಗ್ಕವಿಕಲ್ಪಿ 
ಗಳ ಪೂರಕ ಮತ್ತು ಸಂಚಿತಪರಿಣಾಮ ಬೆಳವಣಿಗೆ ಚೈತನ್ಯಕ್ಕೆ ಆನೇಕ ವಂಶವಾಹಿಗಳು 
ಕಾರಣವಾಗುತ್ತವೆ. ಆದ್ದರಿಂದ ಆಂಶಿಕ ಅಥವಾ ಪೂರ್ಣ ಸಂಲಗ್ನತೆಯಿಂದ ಒಂದೇ 
ಅಂತಃಸಂಕರಣ ಸಾಲಿನಲ್ಲಿ ಎಲ್ಲ ಮುಖ್ಯ ವಂಶವಾಹಿಗಳನ್ನು ಸೇರಿಸಲು ಹಾಗೂ 
ಅದೇ ಸಂದರ್ಭದಲ್ಲಿ ಪ್ರತಿಕೂಲ ವಂಶವಾಹಿಗಳನ್ನು ತೊಡೆದು ಹಾಕಲು ಕಷ್ಟವಾಗು 
ತ್ತದೆ. 

4, ತುಲನಾತ್ಮಕ ಸಂಕರಗಳಲ್ಲಿ ಪರೀಕ್ಷಿಸಿದಾಗ, ಇತರವಕ್ಕಿಂತಲೂ ಕೆಲವು 
ಅಂತಃಸಂಕರ ಸಾಲುಗಳಂ ಉತ್ತಮ ಸಂಯೋಜನಾಶಕ್ತಿ ಹೊಂದಿರುತ್ತವೆ. ಒಂದು 
ತಳಿ ಅಥವಾ ಇನ್ನಾವುದಾದರೂ ಸೂಕ್ತ ಪರೀಕ್ಷಕದೊಡನೆ, ನಿರ್ದಿಷ್ಟ ತಳಿ ಅಭಿವ ದ್ಧಿ 
ಕಾರ್ಯಕ್ರಮದಲ್ಲಿ ಉಪಯುಕ್ತವಾಗಬಹುದಾದ ಆಂತಃಸಂಕರಗಳ ಒಂದು ಗುಂಪಿನ 
ಸಂಕರವೇರ್ಪಡಿಸುವುದರಿಂದ ಉತ್ತಮವಾಗಿ ಸಂಯೋಜನೆಗೊಳ್ಳುವ ಅಂತಃ ಸಂಕರ 
ಗಳನ್ನು ಪ್ರತ್ಯೇಕಿಸಿ, ಅನಪೇಕ್ಷಿತವನ್ನು ತೊರೆಯಬಹುದು. 

3. ಸಮುಚಿತ ಏಕಸಂಕರಗಳ ಉತ್ಪನ್ನ ಪರೀಕ್ಷೆಯಿಂದ ದ್ವಿಗುಣಸಂಕರದಲ್ಲಿ, 
ಅಂತಃಸಂಕರಸಾಲುಗಳ ಸಂಯೋಜನೆಯ ಮಹತ್ವದ ಭವಿಷ್ಯವನ್ನು ಸೂಚಿಸಬಹುದು. 
ನಾಲ್ಕು ಅಂತಃಸಂಕರ ಸಾಲುಗಳ ಪ್ರತಿಯೊಂದರಿಂದಲೂ ಆರು ಏಕಸಂಕರ ಮತ್ತು 

ನೂರು ದ್ವಿಸಂಕರಗಳನ್ನು ನಿರ್ವಹಿಸಬಹುದು. ಯಾವುದೇ ನಿರ್ದಿಷ್ಟ ದ್ವಿಸಂಕರಗಳ 
ಇಳುವರಿಮಟ್ಟವನ್ನು ಅದರ ಉತ್ಪತ್ತಿಗಾಗಿ ಬಳಸದ 4 ಏಕಸಂಕ೦ಗಳ ಸರಾಸರಿ ಇಳು 
ವರಿಯಿಂದ ನಿರ್ಧರಿಸಬಹುದು. ಎರಡು ಏಕಸಂಕರಗಳ ನಡುವಣ ದ್ವಿಸಂಕರದ 
ಚರ್ಯೆ 2 ಏಕಸಂಕರದ ಮುಂದುವರೆದ ಪೀಳಿಗೆಯಿಂದ ಪಡೆದ ದ್ವಿಸಂಕರದ ಚರ್ಯೆ 
ಯಂತೆಯೇ ಇರುತ್ತದೆ. ಎಂ. ಮೂಲ ಅಂಶದಿಂದ ಈ ಪರಿಣಾಮವನ್ನು 
ಅರಿಯಬಹುದು, 


ನಸ್ಯ ತಳಿಅಭಿವೃದ್ಧಿಯ ಪಾತ್ರ 13 


6, ದ್ವಿಸಂಕರವು ವಾಣಿಜ್ಯ ಬೀಜೋತ್ಪಾದನೆಯ ಸಂದರ್ಭದಲ್ಲಿ ಬಹುವಾಗಿ 
ಅಂತಃ ಸಂಕರಗಳ ಚೈತನ್ಮ ಹಾಗೂ ದ್ವಿಸಂಕರದಲ್ಲಿ ಬಳಸಲಾದ ಏಕಸಂಕರಗಳ ಉತ್ಪಾ 
ದನಾ ಶಕ್ತಿಯನ್ನವಲಂಬಿಸುತ್ತದೆ. ಮುಸುಕಿನಜೋಳದ ಸುಧಾರಿತ ಅಂತಃಸಂಕರ 
ಸಾಲುಗಳನ್ನು ಸ್ವಪರಾಗಸ್ಪರ್ಶಸಸ್ಯಗಳಲ್ಲಿ ಉಪಯುಕ್ತವಾಗುವ 5೪ ಅಭಿವೃದ್ಧಿ 
ಮಾರ್ಗವನ್ನೇ ಅನುಸರಿಸಿ. ಉತ್ಪಾದಿಸಬಹುದು, ಆದರೆ ಸಮಯೋಚಿತವಾದ 
ಸ್ವಪರಾಗಸ್ಪರ್ಶ ಮತ್ತು ಸಂಕರಣ ರೀತಿಯಿಂದ ಪರಾಗಸ್ಪರ್ಶ ನಿಯಂತ್ರಣವೇರ್ಪಡಿ 
ಸುವುದು ಅವಶ್ಯಕ. 

7. ಸಂಕರಣಶಕ್ತಿಯ ಬಳಕೆಯನ್ನು ಸಾಧ್ಯವಾಗಿಸುವ ಮುಸುಕಿನಜೋಳ ತ 
ಅಭಿವೃದ್ಧಿ ವಿಧಾನಗಳು, ತಳೀಶಾಸ್ತ್ರತತ್ವಗಳ ಮತ್ತು ಅವುಗಳ ಅನ್ವಯದ ತಿಳಿವಳಿಕೆ 
ಯನ್ನು ಅವಲಂಜಿಸುತ್ತವೆ. ಈ ತಿಳಿವಳಿಕೆ ವಾನಕ ಮುಸುಕಿನಜೋಳ ತಳಿಸಂವರ್ಥನೆ 
ತಂತ್ರವನ್ನು ಸೂಶ್ರೀಕರಿಸಲು ಬಹುಮಟ್ಟಿಗೆ ಸಹಾಯಕವಾಗಿದೆ. ಮೂಲಜ್ಜ್ಞಾನದ 
ಹೆಚ್ಚಿನ ವಿವರಣೆ ಪ್ರಸ್ತುತ ಹೊಸ ತಳಿಅಭಿವೃದ್ಧಿ ತತ್ವಗಳ ಪರಿವರ್ಧನೆ ಮಾಡಲು 
ಬಹುಮಟ್ಟಿ ಗೆ ಕಾರಣವಾಗಿದೆ. ಇದರಿಂದ ಹೆಚ್ಚು ದಕ್ಷ ತಳಿಅಭಿವೃದ್ಧಿ ಕ್ರಮಗಳು 
ಉಂಟಾಗಬಹುದು. 

ಆಲೂಗಡ್ಡೆ ಅಭಿವೃದ್ಧಿ : ಆಲೂಗದ್ದೈಯ ವಾಣಜ್ಯತಳಿಗಳು ಹೆಚ್ಚು ವಿಷಮಂ 
ಯುಗ್ಮಜಗಳಾದ್ದರಿಂದ ಬಿತ್ತನೆಯಿಂದ ಬೆಳೆಸಿದ ಸಸ್ಯಗಳಲ್ಲಿ ಹೆಚ್ಚು ವೃತ್ಮಾಸ 
ವಿರುತ್ತದೆ. ಬೀಜದಿಂದ ಅಭಿವೃದ್ಧಿಪಡಿಸಿದ ಸಸ್ಯಗಳ ಆಯ್ಕೆ ಮತ್ತು ನಿರ್ಶಿಂಗಾಭಿ 
ವೃದ್ದಿ ಪ್ರಥಮದಲ್ಲಿ ಸಾಮಾನ್ಯವಾಗಿ ಅನುಸರಿಸಿದ ಮಾರ್ಗ. ಅದೇ ಹಳೆಯ ಮಾನಕ 
ತಳಿಗಳ ಉತ್ಪಾದನೆಗೆ ಪ್ರೇರಕವಾಯ್ತ್ಡು. ಈ ಶತಮಾನದ ಆದಿಯಲ್ಲಿ `ಕ್ಲೋನ್‌'ಗಳನ್ಲಿ 
ಆಯ್ಕೆಯ ವಿಧಾನವನ್ನು ಆಲೂಗಡ್ಡೆ ಅಭಿವೃದ್ಧಿ ಗಾಗಿ ಬಳಸಲಾಯ್ತು. ತಳಿಅಭಿವೃದ್ಧಿಗೆ 
ಅದು ಹೆಚ್ಚು ಉಪಯುಕ್ತವಲ್ಲದಿದ್ದರೂ ಕ್ಲೋನ್‌ಆಯ್ಕೆ ನಂಜು ಮತ್ತು ಇತರ 
ರೋಗರಹಿತ ಸಸ್ಯಗಳನ್ನು ಪ್ರತ್ಯೇಕಿಸುವುದಕ್ಕೆ ಸಹಾಯಕವಾಯ್ತು. ಇದು ರೋಗ 
ಪೀಡಿತ ಸಸ್ಯಗಳನ್ನು ಗುರುತಿಸಿ ವರ್ಜಿಸಲು ಆಕಂದ ಏಕಾಂಶ ವಿಧಾನವನ್ನನುಸರಿಸಲು 
ಮಾರ್ಗವಾಯ್ತು. 

“ಪ್ರಸ್ತುತ ತಿಳಿವಳಿಕೆಯ ಮಟ್ಟಕ್ಕೆ ಅನೇಕ ಸಂಶೋಧನ ಕಾರ್ಯಕರ್ತರ ಅಧ್ಯ 
ಯನಗಳು ತಳಹದಿಯಾಗಿವೆ. ಕ್ರಾಂಟ್ಸ್‌ (1946) ಒದಗಿಸಿರುವ ಆಲೂಗಡ್ಡೆಯಫ್ಲಿನ 
ಫಲಿತಾಂಶಗಳ ಸಾರಾಂಶದಲ್ಲಿ ಸರಿಯಾದ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ ಯ 
ಖಚಿತ ದೃಷ್ಟಾಂತಗಳಿವೆ. ವಿಷಯಾನುಕ್ರಮದಲ್ಲಿ ಮಾರ್ಪಾಟುಗಳಿದ್ದರೂ ಕೂಡ ಈ 
ಕೆಳಗಿನ ಅಂಶಗಳನ್ನು ಕ್ರಾಂಟ್ಸ್ಸ್‌ನ ಬರವಣಿಗೆಯಿಂದ ನೇರವಾಗಿ ಉದ್ಧರಿಸಲಾಗಿದೆ: 

1, ಆಲೂಗಡ್ಡೆಯನ್ನು ನಿರ್ಲಿಂಗರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತದೆ. 
ಇದರಿಂದ ಬೀಜದಿಂದ ಪ್ರವರ್ಧನಗೊಳ್ಳುದ ಬೆಳೆಗಳಲ್ಲಿರುವಂತೆ ಎಲ್ಲ ಸಸ್ಮಗಳೂ ಆವಶ್ಶ 


ತ್ತ 


14 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳೂ 


ಕಪಾದ ಸಂಕರಣ ಓಜಪನ್ನು ಪಡೆದಿರುವ ಒಂದು ಸಂಕರಣವನ್ನು ಪಡೆಯುವ ಬದಲು 
ಅತ್ಯಧಿಕ ಸಂಕರಣ ಓಜವುಳ್ಳ ಸಸ್ಯವನ್ನು ಆಯ್ಕೆಮಾಡಲು ಸಾಧ್ಯವಾಗುತ್ತದೆ. 

2, ಆಲೂಗದ್ವ ಪ ತಳಿಗಳು. ಮತ್ತು ಆಯ್ಕೆಗಳು, ಅಯಹ ತಳಿಗೆಳು ಮತ್ತು 
ಆಯ್ಕೆಗಳನ್ನು ಸ ಪ್ರಶೈೇಕಿಸುವ ಬಹುಶೇಕ ಲಕ್ಷಣಗಳ ಗೆ ಸಾಮಾನ್ಯವಾಗಿ ವಿಷಮಯುಗ್ಮಜ 
ವಾಗಿರುತ್ತವೆ. ಆನೇಕ ಸಂಕರಣ ಅಥವಾ ಕ್ಲೋನ್‌ ವಿಭೇದಗಳಲ್ಲಿ ಸ್ವಸಂಕರದ ೯, 

ಪೀಳಿಗೆಗಳು ವ್ಯಾಪಕ ಅಂತರವುಳ್ಳ ಬೇರ್ಪಡಿಕೆ ಹೊಂದಿರುತ್ತವೆ. 

ತ್ರ ಸಂಕರಣ ಮತ್ತು ಸ್ವಸಂಕರ ವಿಧಾನ ಸರಳವಾದದ್ದು. ಪರಾಗಸ್ಪರ್ಶವನ್ನು 
ಸ್ವಿ ಮಿತಗೊಳಿಸಿ ಅಪೇಕ್ಷಿತ ಬೀಜ ಮೊತ್ತ ವನ ನ್ನು ಪಡೆಯಬಹುದು. 

4. ಉಭಯ ರುಗುಣಿತಗಳಲ್ಲಿ ನಿರೀ ಸ ಬಹುದಾದ ವಿಷಮಯುಗ್ಮಜಗಳ ಸಂಖಾ 
ಕ್ಷೀಣತೆಯ ಆಧಾರದಿಂದ ನಿರ್ಧರಿತ ಇಳುವರಿಯನ್ನು ಸ್ವಸಂಕರದ ಅನುಕ್ರಮ ಪೀಳಿಗೆ 
ಗಳಲ್ಲಿ ಅಂದಾಜು ಇಳುವರಿಯು ಹೋಲುತ್ತದೆ. 

5. ಅಂಡಃಸಂಕರ ಸಂಶಾನಗಳ ಪ್ರಥಮ ಪೀಳಿಗೆಗಳಿಗಿಂತ ನ್ಮ ಪೀಳಿಗೆಗಳು ಶೇ. 
17ರಷ್ಟು ಅಧಿಕ ಸರಾಸರಿ ಇಳುವರಿ ಪಡೆದಿದ್ದವು, 

6 ಪ್ರಷ್ಟ ಅರಳುವುದು ಮತ್ತು ಕಾಯಿ ಬೆಳೆಯುವುದನ್ನು ಕ್ರಿಯಾತ್ಮಕವಾಗಿ 
ನಿಯಂತ್ರಣಗೊಳಿಸಿದ ಒಂದು ಪ್ರಯೋಗದಲ್ಲಿ, ಹೂವು ಮತ್ತು ಕಾಯಿ ಹಾಗೂ ಆಕಂದ 
ಗಳ ಉತ್ಪಾದನೆಯ ಮೊತ್ತಗಳ ನಡುವೆ ಸಮೀಪ ಖುಣಾತ್ಮಕ ಸಹಸಂಬಂಧವೇರ್ಷ 
ಟ್ಟಿತ್ತು. ಇದರಿಂದ ಕಡಮೆ ಹೂ ಬಿಡುವ ಹಾಗೂ ಬರಡು ಪರಾಗ ಹೊಂದಿದ ತಳಿ 
ಗಳಿಂದಲೂ ಅಶ್ವಧಿಕ ಇಳುವರಿ ಪಡೆಯಬಹುದೆಂದು ತೀರ್ಮಾನಿಸಲಾಯಿತು. 

7. ನ್ಫೈೆ ಸರ್ಗಿಕಪಾಗಿ ಸ್ವಪರಾಗಸ್ಪರ್ಶವಾಗುವ ಸಸ್ಯಗಳಲ್ಲಿ ಹೂಗಳು ಫಲ ಬಿಡ 
ದಿರಲು ಸಾಮಾನ್ಯ ವಾಗಿ ಬರಡು ಪರಾಗಗಳೇ ಕಾರಣ. 

8. ಬರಡಾ ಪರಾಗಕಾರಕಗಳ ವಾಹ್ಯತೆ ಅಂಡಗಳಿಗಿಂತ ಪರಾಗ ಮೂಲಕವಾಗು 
ವುದು ಕಡಮೆ. 

9, ಸ್ತ್ರೀಜನ್ಮದಾತೃ ಬಳಸಿದ ಫಲವತ್ತಾದ ಪರಾಗಸಸ್ಮ ಪೀಳಿಗೆಯಲ್ಲಿ, ಶೇ. 71 
ಭಾಗ ಫಲವತ್ತು ಪರಾಗ ಸಸ್ಯ ಗಳಿದ್ದು ಅದಲರೊಡನೆಯ ಹೋಲಿಕೆಯಲ್ಲಿ ಬರಡು 
ಪರಾಗ ಸಸ್ಮಗಳವು ಶೇ. 84 ಭಾಗ ಮಾತ್ರ ಶ್ರವಿತ್ತು. 

10. ಬಣ್ಣವೂರುವ ಪರಾಗ ಶೇಕಡಾವಾರುಗಳಲ್ಲಿ ಹೆಚ್ಚು ಅಂತರ ಹೊಂದುವ 
ಫಲವತ್ತಾದ ಪರಾಗಸಸ್ಯಗಳು ಸಾಮಾನ್ಯವಾಗಿ, ಕಡಮೆ; ಹೆಚ್ಚು ಸಂಕರಕ್ಕಿಂತ, 
ಹೆಚ್ಚು » ಕಡಮೆ ಸ 0ಕರಗಳಲ್ಲಿ ಬರಡುಪರಾಗ ಸಸ್ಯಗಳನ್ನು ಕಡಮೆ ಪ್ರಮಾಣದಲ್ಲಿ 
ಉತ್ಪನ್ನ ಮಾಡುತ್ತವೆ. 

ಸಂಕರದಲ್ಲಿ ಉನ್ನತ ಸಂಯೋಜನ ಶಕ್ತಿಯ ಪ್ರಾಮುಖ್ಯತೆಯನ್ನು ಕೂಡ 


ಕ್ರಾಂಟ್ಸ್‌ ಸ್ಪಷ್ಟಪಡಿಸಿದ್ದಾನೆ. ಮೇಲಿನಂತೆ ಸಂಗ್ರಹ ಮಾಡಿರುವ ಸಂಶೋಧನಾ 


«ಸಿ 


ಸಸ್ಯ ತಳಿಅಭಿವೃದ್ಧಿಯ ಪಾತ್ರ; 15 


ಹ 


ಪರಿಣಾಮಗಳು. ವಾಡಿಕೆಯಾಗಿ ಅವುಗಳನ್ನು ನೇರ ತಳಿಗಳಾಗಿ ಬಳಸುವುದಿಲ್ಲವೆಂಬ 
ನಿರೀಕ್ಷಣೆಯಿಂದ. ಉತ್ತಮಪಡಿಸಿದ ಸ್ವಯಂನಿಷೇಚನ ಪರಾಗಸಸ್ಮಗಳ ಅಭಿವೃದ್ಧಿಗೆ 
ಕಾರಣವಾಗಿದೆ. ಮೂಲತಃ ಈ ಸ್ವಯಂಪರಾಗ ನಿಷೇಚನ ಸಸ್ಮಗಳನ್ನು ತಳಿಅಭಿವೃದ್ಧಿ 
ವಸ್ತುವಾಗಿ ಬಳಸಲಾಗುತ್ತದೆ. ಬರಡು ಪರಾಗದ *ಕ್ಲೋನ್‌' ತಳಿಗಳನ್ನು ಅಯ್ಕೆ 
ಮಾಡುವ ಯೋಜನೆಯಿಂದ ಆವಶ್ಯಕ ತಳೀಯಕ ವೈವಿಧ್ಯತೆ ಮತ್ತು ಅಪೇಕ್ಷಿತ ಗುಣಗಳು 
ಸಹಯೋಗವನ್ನು ವ್ಯಕ್ತಿಪಡಿಸುವ ಜನ್ಮದಾತೃಗಳ ಸಂಕರದಿಂದ ಪಡೆದ ವಿವಿಧ ಕ್ಲೋನ್‌ 
ನಡಂವೆ ಸಂಕರ ಮತ್ತು ಆಯ್ಕೆ ಕೈಗೊಳ್ಳಲಾಗುತ್ತದೆ. ಸಹಕಾಲಿಕವಾಗಿ ಕ್ಲೋನ್‌ 
ವಿಧಾನದಲ್ಲಿ ಪ್ರವರ್ಧನಗೊಳಿಸಿದ ತಳಿಗಳಲ್ಲಿ, ಉತ್ತಮ ತಳಿಅಭಿವೃದ್ಧಿ ಮೂಲವಸ್ತು 
ಮತ್ತು ಬ್ರ ೈಲಕ್ಷಣಗಳ ಹೊಸ ಸಂಯೋಜನೆಗಳನ್ನು ಆಯ್ಕೆ ಮಾಡಲಾಗುತ್ತದೆ. 
ಕ್ರಾಂಟ್ಸ್‌ ಕೊಟ್ಟಿರುವ ಒಂದು ದೃಷ್ಟಾಂತ ಹಿಂದಿನ ಸೂಚನೆಗಳನ್ನು ಸ್ಪಷ್ಟ 
ಗೊಳಿಸಲು ಸಹಾಯಕವಾಗುತ್ತದೆ. ಕಜ್ಜಿ ಪ ಕತಿರೋಧ ಮತ್ತು ಇತರ ವೆ ೈಲಕ್ಷಣಗಳ 
ಆಯ್ಕೆಗಾಗಿ ಬಳಸಿದ ಜನ್ಮದಾತ್ಮಮೂಲವಸ್ತುಗಳ ಲಕ್ಷಣಗಳ ಸಾರಾಂಶ ಈ ರೀತಿ ಇದೆ: 








ಕಜ್ಜಿಯ. | 
ತಳಿ ಹೆಸರು ಪಕ್ಕತೆಯ ಕಾಲ | ಸ್ಭಿಯ | ಶರಾಗ ಉತ್ಪಾದನೆ 
ಯೂರೋಪು ಉಗಮ 7 
ಹಂಡೆನ್‌ ಬರ್ಗ್‌ ತಡ ಪ್ರತಿರೋಧ | ಆಂಶಿಕ ಪರಾಗ ;ಲವತ್ತತೆ 
ರಿಕ್ಬೆರ್ಸ್‌ ಜೂಬೆಲ್‌ ಶಡೆ ಪ್ರತಿರೋಧ | ಆಂಶಿಕ ಪರಾಗ ಫಲವತ್ತತೆ 
ಆರ್ನಿಕ ತಡ ಪ್ರತಿರೋಧ | ಬರಡು ಪರಾಗ 
ಅಮೆರಿಕಾ ಉಗಮ : 
ಕಾಬ್ಲರ್‌ ಶೀಘ್ರ ಈಡಾಗುತ್ತದೆ | ಬರಡು ಪರಾಗ 
ಟ್ರಯಂಫ್‌ ಶೀಘ್ರ ಈಡಾಗುತ್ತದೆ | ಬರಡು ಪರಾಗ 
ಉತ್ತಮ ಪಡಿಸಿದ ತಳಿ 
ಅಭಿವೃದ್ಧಿ ಮೂಲವಸ್ತು: 
1೨.2 ಶೀಘ್ರ; ಈಡಾಗುತ್ತದೆ | ಹೆಚ್ಚು ಪರಾಗ ಫಲವತ್ತತೆ 
80.74 ಶೀಘ್ರ ಈಡಾಗುತ್ತದೆ | ಹೆಚ್ಚು ಪರಾಗ ಫಲವತ್ತತೆ 


ಆವಶ್ಯಕ ವೈವಿಧ್ಯತೆ ಹೊಂದಲು ಮತ್ತು ಆಪೇಕ್ಷಿತ ಸಂಯೋಜನೆ ಪಡೆಯಲು 
ಕ್ರಾಂಟ್ಸ್‌ ಈ ಕೆಳಗಿನ ಸಂಕರ ಪಂಗಡಗಳನ್ನು ಸೂಚಿಸಿದ್ದಾನೆ : 

], ಬರಡು ಪರಾಗಸಸ್ಯಗಳನ್ನು ತಾಯಿಯಾಗಿ ಬಳಸಿ ಹಿಂಡನ್‌ಬರ್ಗ್‌ ಮತ್ತು 
ರಿಕ್ಕರ್ಸ್‌-ಜೂಬಲ್‌ಗಳೊಡನೆ ಕಾಬ್ಲರ್‌ ಮತ್ತು ಟ್ರೆಯಂಫ್‌ ಸಂಕರ ಮತ್ತು ಆರ್ನಿಕಾ 
ದೊಡನೆ 15-2 ಮತ್ತು 80.7.4 ಸಂಕರ. 

2. ಶಾಯಿ ಸಸ್ಯಗಳಾಗಿ ಹಿಂಡನ್‌ಬರ್ಗ್‌ ಮತ್ತು ಜೂಬೆಲ್‌ಗಳೊಡನೆ 15.2 
ಮತ್ತು 80.7-4ರ ಸಂಕರ. 


ಕ 


16 ಸನ್ಯ ತಳಿಅಭಿವೃದ್ಧಿ ವಿಧಾನಗೆಳೆಂ 


2ನೇ ಪಂಗಡಗಳ ಅನ್ಯೋನ್ಯ ಸಂಕರಗಳು. 
3 ಪಂಗಡಗಳಲ್ಲನ "ಸ0ಕರಗಳಿಂದ ಪಡೆಯುವುದಕ್ಕಿಂತ ಹೆಚ್ಚು 
ಪ್ರಮಾಣದ ಬರಡು ಪರಾಗಸಸ್ಯಗಳನ್ನು 1ನೇ ಪಂಗಡದ ೫, ಸಂಕರಣಗಳು ಉತ್ಪಾ ದಿ 


ವ 


ಸುತ್ತವೆಂದು ನಿರೀಕ್ಷಿಸಲಾಗಿದೆ. 1ನೇ ಪಂಗಡದಲ್ಲಿನ ಜನ್ಮದಾತ್ಮ ಗಳನ್ನು ಹೋಲುವ, 


ಪರಾಗ ಉತ್ಪಾದಿಸುವ ಅಥವಾ ಉತ್ಪಾದನರಹಿತ ತಳಿಗಳ ಹಿಂದಿನ ನ ಸಂಕರಗಳ ಆಸನ್ನ 

ಪೀಳಿಗೆಗಳು ಶೇ. 86 ಭಾಗದಷ್ಟು ಬರಡು ಪರಾಗಸಸ್ಯ ಗಳನ್ನೂ . 14ರಷ್ಟು 

ಘಲವತ್ತಾದ ಪರಾಗಸಸ್ಯಗಳನ್ನೂ ಹೊಂದಿದ ವು. 1ನೇ ಜ್‌ ರಗಳ 
ಹಾ 


ದ್ವ) 
ಫಲವತ್ವಾ ದ ಪರಾಗಸಸ್ಕ್ಯಗಳಿಗಿಂತ ಅಪೇಕ್ಷಿತ ಓರಡು ಪರಾಗಸ ಸ್ಶೃ ಗಳ ಆಯ್ಯ ಸುಲಭ 
ೇ ಪಂಗಡದಲ್ಲಿ ಹಿಂದಿನ ಸದೃಶಸಂಕರಗಳ ವಿ ವಕ್ಷಣೆಗಳುಸಾರವಾಗಿ, 

ಬರಡು ಹಾಗೂ ಫಲವತ್ತಾದ ಪರಾಗಸಸ್ಯಗಳ ಸಂಖ್ಯೆ ಹೆಚ್ಚು ಕಡಮೆ ಒಂದೇ ಸಮ 
ನಾಗಿರಬಹುದು. ಬರಡು ಮತ್ತು ಫಲವತ್ತು ಪರಾಗಸಸ್ಯಗಳ ಅಪೇಕ್ಷಿತ ಸಮಸಂಖ್ಯೆ 
ಹೊಂದಲು ಇದರಲ್ಲಿ ಅವಕಾಶವಿದೆ. 1ನೇ ಮುತ್ತು 2ನೇ ಪಂಗಡಗಳಿಗೆ ವೃಶಿರಿಕ್ತವಾಗಿ 
ತಿನೆಯ ಪಂಗಡ ಅತಿ ಅಲ್ಬ ಶೇಕಡಾವಾರು ಬರಡು ಪರಾಗವರ್ಗದವು 
ಪತ್ತಾದ ಪರಾಗವರ್ಗದಲ್ಲಿ ಎಲ್ಲ ಲಕ್ಷಣಗಳನ್ನೂ ಪಡೆದಿರುವ ಅಪೇಕ್ಷಿತ ಸಸ್ಯಗಳ 
ಆಯ್ಕೆ ಗೆ ಹೆಚ್ಚು ಅವಕಾಶವಿದೆ. 

1ನೇ ಪಾಗಡದ ಆಯ್ಕೆಗಳೊಡನ, 2. 2 ಅಥವಾ 3ನೇ ಪಂಗಡಗಳ ಆಯ್ಕೆಗಳ 
ಸಂಕರದಿಂದ ಪರಾಗ ಉತ್ಪತ್ತಿಗಾಗಿ ಅಪೇಶಕ್ಲಿತ ವಿಧಗಳನ್ನು ಉತ್ಪನ್ನ ಮಾಡಬಹುದು. 
ವ್ಯಾಪಕ ಭಿನ್ನತೆಯ ವಸ್ತುಗಳಿಂದ ಅಪೇಕ್ಷಿತ ದ ಲಕ್ಷಣಗಳ ಸಂಯೋಜನೆಗೆ 
ಅವಕಾಶವನ್ನು ಅದು ಓದಗಿಸಬೇಕು. ಉದಾಹರಣೆಗಾಗಿ 1ನೇ ಪಂಗಡದಲ್ಲಿ ಕಾಬ್ಲರ್‌ ». 
ಹಿಂಡನ್‌ಬರ್ಗ ನಡುವಣ ಸಂಕರದಿಂದ ಮೂಲಶಃ ಬರಡು ಪರಾಗಸಸ್ಯಗಳ ಆಯ್ಕೆ 
ಮಾಡಬಹುದು. ಜನ್ಮದಾತೃಗಳು ಆನುಕ್ರವವಾಗಿ, ಕಜ್ಜಿಗೆ ಈಡಾಗುವುದು, ಶೀಘ್ರ 
ಮತ್ತು ನಿಧಾನವಾಗಿ ಕಜ್ಜಿ ಪ್ರತಿರೋಧದವು. 2ನೇ ಪಂಗಡದಲ್ಲಿ ಪ್ರಥಮ ಸಂಕರ, ಉದಾ 
ಹರಣೆಗೆ ಜೂಬಲ್‌ (ನಿಧಾನ, ಆಂಶಿಕ ಫಲವತ್ಟುಪರಾಗ, ಕಜ್ಜಿಗೆ ಈಡಾಗುವಿಕೆ) ಮಚ್ಚು 
ಅದರ ವಿಪರ್ಯಯ, 1ನೇ ಪಂಗಡಕ್ಕೆ ಪ್ರತ್ರೇಕಪಾದ ಪ್ರಜನನ ದ್ರವ್ಯ ಸರಣಿಯನ್ನು 
ಒಟ್ಟುಗೂಡಿಸುತ್ತದೆ. ಬರಡುಪರಾಗ ಸಾಕಷ್ಟು ಕಜ್ಜಿ ಪ್ರತಿರೋಧ ಮತ್ತು ಆಪೇಕ್ಷಿತ 
ಪರಿಪಕ್ಚತೆಯುಳ್ಳ ತಾಯಿಸಸ್ಯಗಳನ್ನು 1ನೇ ಪಂಗಡದಿಂದ ಮುಂದೆ ಆಯ್ಕೆ ಮಾಡ 
ಬೇಕು. ಇವುಗಳೊಡನೆ ಮತ್ತು ಜೂಬಲ್‌ : 15.2 ಅಥವಾ 152, ಜೂಬಲ 
ಗಳಿಂದ ಬರಡು ಪರಾಗ ಮತ್ತಿಶರ ಉತ್ತಮ ಲಕ್ಷ್ಮಣ ಹೊಂದಿರುವ ಆಯ್ಕೆಗಳ ಸಂಕರ, 
ಶೀಘ್ರತೆ, ಕಜ್ಜಿ ಒಪ್ಪುತಿಕ್ರಿಯ ಯ ಮತ್ತು ಪರಾಗಉತ್ಪಾದನೆಯ ವಿಧಗಳಿಗೆ ಬೇರ್ಪಡುವ 
ಪೀಳಿಗೆಗಳನ್ನು ಉತ್ಪಾದಿಸಬೇಕು. ವ್ಯಾಪಕ ತಳೀಯಕ ವೈ ೈವಿಧ್ಯತೆಯು ಅಪೇಕ್ಷಿತ 
ಸಂಯೋಜನೆಗಳನ್ನು 8 ಪಡೆಯಲು ಸಹಾಯಕವಾಗಬೇಕು. 


ಸಸ್ಮ್ಯ ತಳಿಅಭಿವೃದ್ಧಿಯ ಪಾತ್ರ 38 


ಮುಖ್ಯ ಬೆಳೆ ಸಸ್ಕಗಳ ಉಗಮ ಕೇಂದ್ರಗಳು * 

ಬೆಳೆ ಸಸ್ಯಗಳ ಉಗಮವನ್ನು ನಿರ್ಧರಿಸಲು ಪ್ರಪಂಚದಾದ್ಯಂತದಲ್ಲಿನ ಬೆಳೆ ಸಸ್ಯ 
ಗಳ ಮತ್ತು ಅವುಗಳ ಕಾಡು ಪ್ರಜನಕಗಳ ಅಧ್ಯಯನ ಅತ್ಯಾವಶ್ಯಕ, ಅನೇಕ ಸಂಶೋ 
ಧಕರು ಇದಕ್ಕೆ ಸಾಕಷ್ಟು ಕೊಡುಗೆಯಿತ್ತಿದ್ದರೂ, ಈ ವಿಷಯಂದಲ್ಲಿ ವಾವಿಲೋವ್‌ 
ಮತ್ತು ಅವರ ಸಹೋದ್ಯೋಗಿಗಳ ಕಾರ್ಯ ಪ್ರಥಮ ಪ್ರಾಧಾನ್ಮತೆ ಪಡೆದಿರುವುದು. 
ತನ್ನ ಹಲವು ಅಧ್ಯಯನಗಳಲ್ಲಿ ಒಂದರ ಸಾರಾಂಶ ನಿರೂಪಣೆಯಲ್ಲಿ ವಾವಿಲೋವ್‌ ಈ 
ರೀತಿ ಬರೆದಿದ್ದಾನೆ : "ಸಸ್ಯ ಪ್ರಭೇದಗಳ ಈ ಪಟ್ಟಿಗಳಿಗೆ, ಹೆಚ್ಚಾಗಿ ನನ್ನ ಸ್ವಂತ ಪರಿ 
ಶೀಲನೆ ಮತ್ತು ಪ್ರವಾಸಗಳು ಮತ್ತು 'ಆಲ್‌ ಯೂನಿಯನ್‌ ಇನ್‌ಸ್ವಿಟ್ಯೂಟ್‌ ಆಫ್‌ 
ಪ್ಲಾಂಟ್‌ ಇಂಡಸ್ಟ್ರಿ'ಯ ತಂತ್ರಜ್ಞ ಸಿಬ್ಬಂದಿಗಳು ನಿರ್ವಹಿಸಿದ ಅನೇಕ ಬೆಳೆಸಸ್ಕಗಳ 
ಭೇದಾತ್ಮಕ ಅಧ್ಯಯನ ಮೂಲವಾಗಿದೆ.” ತನ್ನ ಸ್ವಂತ ಮತ್ತು ಸಹೋದ್ಯೋಗಿಗಳ 
ಪರಿಶೀಲನೆಯ ಜೊತೆಗೆ, ಆತನಿಗೆ ಈ ಸಮಸ್ಯೆಯ ಪರಿಶೀಲಕರಿಂದ ಪ್ರಕಟಿತ ವಸ್ತು 
ವಿಚಾರದ ಅತ್ಯುತ್ತಮ ಮನವರಿಕೆಯೂ ಆಗಿತ್ತು. 

ಉಗಮಕೇಂದ್ರಗಳಲ್ಲಿ ಬೆಳೆಯುವ ತಳಿಗಳು ಆಧಿಕೆ ಸಂಖ್ಯೆಯ ಪ್ರಬಲ ಘಟಕ 
ಗಳನ್ನು ಒಳಗೊಂಡಿರುತ್ತವೆ ಎಂಬ ನಂಬಿಕೆಯೇ ವಾವಿಲೋವ್‌ನ ಸಸ್ಮಪ್ರಭೇದಗಳ 
ಉಗಮ ಪರಿಕಲ್ಪನೆಗೆ ಆಧಾರ, ಉಶ್ಚರಿವರ್ತನ ಮತ್ತು ಅಂತಃಸಂಕರದ ಫಲವಾಗಿ 
ಉದ್ಭವಿಸುವ ಹಿಂಜರಿತ ಲಕ್ಷಣಗಳು, ಮೂಲ ಉಗಮಕೇಂದ್ರಗಳ ಹೊರಮೈಯಲ್ಲಿರುವ 

ವಿಯಕ್ತನದಿಂದ ನಿರ್ದಿಷ್ಟ ಸಂಯೋಜನೆಗಳು ಫಲಿಸಿದ ಪೃತ್ಯೇಕ ಪ್ರದೇಶಗಳಲ್ಲಿ 

ಹೆಚ್ಚು ಪ್ರಧಾನವಾಗುತ್ತದೆ. ಎರಡು ಅಥವಾ ಅಧಿಕ ಪ್ರಭೇದಗಳು ಒಟ್ಟಾಗಿ ಸಂಕರ 
ಹೊಂದಿ, ಮುಂದೆ ನೈಸರ್ಗಿಕ ಹಾಗೂ ಕೃತಕವಾಗಿ ಆಯ್ಕೆಗೊಂಡಿರುವ ದ್ವಿತೀಯ 
ಉಗಮಕೇಂದ್ರಗಳನ್ನೂ ಕೂಡ ವಾವಿಲೋವ್‌ ಗುರುತಿಸಿದನು. 

ವಾವಿಲೋವ್‌ ಒದಗಿಸಿರುವ ಈ ಸಮ್ಮದ್ಧ ವಸ್ತುವನ್ನು ತಳಿಸಂವರ್ಧಕರು 
ಗಾಢವಾಗಿ ಅಧ್ಯಯನ ಮಾಡುವುದು ಒಳಿತು. ಆದರೆ ತಳಿಸಂವರ್ಧಕ ಮೂಲತಃ 
ಬೆಳೆಸಸ್ಯಗಳ ಒಂದಂ ಅಥವಾ ಎರಡು ಪ್ರಭೇದಗಳಲ್ಲಿ ಆಸಕ್ತಿ ಹೊಂದಿರುತ್ತಾನೆ. 
ಇದಕ್ಕಾಗಿ ಮತ್ತು ಇತರ ವಿಚಾರಗಳಿಗಾಗಿ, ವಾವಿಲೋವ್‌ (1951) ಒದಗಿಸಿದ 8 
ಮುಖ್ಯ ಉಗಮ ಪ್ರದೇಶಗಳ ಸೂಕ್ಷ್ಮ ಅವಲೋಕನವನ್ನು ಮಾತ್ರ ಇಲ್ಲಿ ಕೊಡಲು 
ಪ್ರಯತ್ನಿಸಲಾಗಿದೆ. 
]. ಚೈನಾ ಉಗಮ ಕೇಂದ್ರ : 

ಅತಿ ಪುರಾತನ ಹಾಗೂ ವಿಸ್ಟಾರವಾದ ಬೆಳೆಸಸ್ಯಗಳ ಸ್ವತಂತ್ರ ಉಗಮಸ್ಸಾನ 
: ವೆಂದು ಇದನ್ನು ಪರಿಗಣಿಸಲಾಗಿತ್ತು. ಪಕ್ಕದ ತಗ್ಗುಪ್ರದೇಶಗಳನ್ನೊಳಗೊಂಡ ಮಧ್ಯ 
ಮತ್ತು ಪಶ್ಚಿಮ ಚೈನಾದ ಬೆಟ್ಟಪ್ಪದೇಶಗಳು ಇದಕ್ಕೆ ಸೇರಿವೆ. 


೩ ತಿದ್ದುಪಡಿ : ಪುಟ ಸಾಲು ತಪ್ಪು ಸರಿ 
22 30 ಖನ 218 
24 22 ಬಾರಿ ಬಾಡ್ಲಿ 
31 33 ಆಭಾರ ಆಧಾರ 


28 ಸಸ್ಯ ಶಳಅಭಿವೃದ್ಧಿ ವಿಧಾನಗಳು 


ಬಿತ್ತನೆಗಾಗಿ ಬೆಳೆಸಲಾದ ಧಾನ್ಯ ಮತ್ತು ಇತರ ಬೆಳೆಗಳಲ್ಲಿ ಸೇರಿರುವವು : 
ಪಾನಿಕ5 ಮಿಲಿಯೇಷಿಯಂ ], . , ಬ್ರೂಮ್‌ಕಾರ್ನ್‌ ಮಿಲ್ಲೆಟ್‌ ; ಪಾ. ಇಟಾಲಿಕಂ. ], 
ಇಟಲಿಯಾ ಮಿಲ್ಲೆಟ್‌ ; ಪಿ. ಫ್ರೂ ಮೆಂಟೇಷಿಯಂ, ನ್ಯ ಮತ್ತು 582%., ಜಪಾನಿನ 
ಬಾರ್ನ್‌ಯಾರ್ಡ್‌ ಮಿಲ್ಲೆಟ್‌ ; ಆಂಡ್ರೋಪೋಗಾನ್‌ ಸೋರ್ಸಂ 8:0(.. ಕವೋಲಿ 
ಯಾಂಗ್‌ ; ಅವೇನಾಾ ನೂಡ, ದಪ್ಪಗಾತ್ರದ ನಗ್ನಓಟ್ಸ್‌. ದ್ವೀತಿಯ ಕೇಂದ್ರ ; 
ಹಾರ್ಡಿಯಂ ಹೆಕ್ಸಾಸ್ಟಿಕಂ 1, ಮುಳ್ಳಿಲ್ಲದ, ಸಿಪ್ಪೆರಹಿತ ಬಾರ್ಲಿಗಳು : ಜ್ವಿಮೇಸ್‌ |, 
ವೋಣ ಮುಸುಕಿನ ಜೋಳ ; ದ್ವೀತಿಯ ಕೇಂದ್ರ: ಫಾಗೋಪೈರಂ ಎನ್ಕುಲೆಂಟಂ 
1106701., ಬಕ್‌ವೀಟ್‌ : ಗ್ಲೈಸೀನ್‌ ಹಿಸ್ಟಿಡಾ 718/113.. ಸೋಯಾಬೀನ್‌ ; 
ಫಾಸಿಯೋಲಸ್‌ ವಲ್ಲಾರಿರ |,,, ತಿಂಗಳ ಹುರುಳಿಕಾಯಿ, ದ್ವಿತೀಯ ಕೇಂದ್ರ : ಎಗ್ನಾಸಿ 
ನೆನ್ಸಿಸೌ 71೧೦1., ಅಲಸಂದೆ, ದ್ವಿತೀಯ ಕೇಂದ್ರ : ಮತ್ತು ಸೈ ಜ್ನೋಲೋಬಿಯಂ 
ಹಾಸ್ಟೂ )10೧೦£ ಮತ್ತು '೩೦)- ವೆಲ್ಲ್‌ವೆಟ್‌ ತಿಂಗಳ ಹುರುಳಿ, 

ವಿವಿಧ ಬಿದಿರು ಪ್ರಭೇದಗಳೂ ಮತ್ತು ಸಕ್ಕಾರು ಸಿಜಿನ್ಸಿ ಓಂ. ಕೂಡ ಈ 
ಪ್ರದೇಶದಲ್ಲಿ ಸ್ಥಳೀಯವಾದವು. 

ಬೇರುಗಡ್ಡೆ ಮತ್ತು ಅದರಂತಹ ಇತರ ಸಸ್ಮಗಳಲ್ಲಿ ಸೇರಿರುವವು : ಡಯ 
ಸ್ಫೋರಿಯಾ ಬಟಾಟರ್ಸ 720೦೧೮ ಮತ್ತು ಡ. ಜಪಾನಿಕಾ 71700, ಚೈನಾದ 
ಮುಳ್ಳುಗೆಣಸು (ಯಾಂ) ; ಸ್ಟಾಕಿಸ್‌ ಸೀಬೋಲ್ಡಿ 141 , ಬೈನಾದ ಆರ್ಟಿಚೋಕ್‌ 
ರಾಫೇನ2 ಸಟೈೈವಸ್‌ 1.., ಮೂಲಂಗಿಯ ವಿವಿಧ ವಿಧಗಳು ; ಬ್ರಾಸಿಕಾ ರಾಫಾಲಿ |,., 
ಟರ್ನಿಪ್‌ಗಳು ದ್ವಿತೀಯ ಕೇಂದ್ರ ; ಎಲಿಯೋಕೇರಿ೫್ವ ಟ್ಯೂಬರೋಸಾ 50೧॥.. 
ನೀರಿನ ಚೆಸ್ಟ್‌ನಟ್‌ : ಜ್ಞಿಜಾನಿಯಾ ಲಾಟಿಪೋಲಿಯಾ 7)/62., ಕಾಡುಭತ್ತ ; ಕಾಲೋ 
ಕೇಷಿಯಾ ಆಂಟಿಕ್ಟೋರಂ ಇಂ೧0(1 ೧೦. 

ಮುಖ್ಯವಾದ ನಾರುಬೆಳೆಗಳಲ್ಲಿ ಜೊಹ"ಮೀರಿಯಾ ನಿವಿಯಾ 1100& ಮತ್ತು 
ಹ. ಬಿ. ಟೆಣಸಿಕ್ಸಿಮಾ ಟಟ » ರಾಮೀ ಸೇರಿವೆ. ಸಿನ್ನಂಮೋಮಂ ಕಾಂಪೋರಾ 
7165 ಮತ್ತು £0011.. ಕರ್ಪೂರಗಿಡ ; ಪಪಾವ0* ಸಾಮ್ಗಿಫೆರಂ 1, ಅಫೀಮು 
ಪಾಪ್ಟಿಗಿಡ : ಮತ್ತು ಪಾನಾಕ್ಸ್‌ ಗಿನ್ಸೆಂಗ್‌ 7), ಹಿ, %3ಿ12)., ಗಿನ್ಸೆಂಗ್‌ ಏಮಿಂತಾದ 
ಔಷಧಸಸ್ಯಗಳು ಇತರ ಮಹತ್ವದ ಸಸ್ಕಗಳಲ್ಲಿ ಸೇರಿದ್ದವು. 

ಸಂಬಾರ ಪದಾರ್ಥಸಸ್ಯಗಳಲ್ಲಿ ಸೇರಿರುವವು : ೩ನ್ನಮೋಮಂ ಕಾಸ್ಸಿಯಾ, 
ಚೈನಿಚಕ್ಕೆ. ಮುಖ್ಯ ಎಣ್ಣೆ ಸಸ್ಯಗಳಲ್ಲಿ ಪೆರಿಲ್ಲಾಆಸಿಮಾಯಿಡೆಸ್‌ |.., ಪೆರಿಲ್ಲ ಮತ್ತು 
ಸೆಸೇವುಂ ಇಂಡಿಕಂ,],., ಎಳ್ಳು, ದ್ವಿತೀಯ ಕೇಂದ್ರ ಇವುಗಳು ಸೇರಿವೆ. 

ತರಕಾರಿ ಪಂಗಡದಲ್ಲಿ ಸೇರಿರುದ ಹಲವು ಪ್ರಭೇದಗಳು : ಜ್ರಾಸಿಕಾ ಮತ್ತು 
ಆಲಿಯಂ (ಕೋಸು ಮತ್ತು ಈರುಳ್ಳಿ) : ರ್ಹೀಯಂ ಹಾಮೇಟಂ ],., ರೂಬಾರ್ಬ್‌ 
ಲಾಕ್ಮ್ಯೂಕಾ ಪ್ರ., ಲೆಟ್ಮೂಸ್‌; ಸೊಲೇನಂ ಮೆಲಂಜಿನಾ |, ಬದನೇಗಿಡ ; ಕ್ಕುಕ್ಕುಮಿಸ* 


ಹ್‌ 


ನನ್ಯ ತಳಿಅಭಿವೃದ್ಧಿಯ ಪಾತ್ರ ; 19 


ಸೌತೆಪ್ರಭೇದಗಳು ; ಕ್ಯುಕರ್ಬಿಟಾ ಮಾಸ್ಟಾಟಾ, ಸ್ಕ್ಯಾಷ್‌ ಮತ್ತು ಆಶ್ಚರಾಗಸ್‌ ಲೂಸಿ 
ಡಸ್‌ [ ೧01.» ಗೆಡ್ಡೆ ಆಸ ರಾಗಸ್‌ 
" ಸಮಶೀತೋಷ್ಣ ವಲಯದ ಮುಖ್ಯ ಹಣ್ಣುಗಳಲ್ಲಿ ಸೇರಿರುವವು : ಪೈರಶ್‌ ಪ್ರ.. 


ಣಿ ಣ್‌ 
ಪೇರ್‌ಗಳು ; ಪೂ)ನಸ್‌ ಪ್ರ ಶ್ರ.. ಕೀಚ್‌, ಆಫಿ ಕಾಟ್‌ ಮುತ್ತು ಪ ಪ್ಲಮ್‌ಗಳು : ಮತ್ತು 
ಟಿನೋ ಮಿಲ್ಲ್‌ ಪ್ರ., ಕ್ನಿನ್ಲ್‌ಗಳು : ಉಪ್ಪ ವಲಯದ ಆಂತು ಜು ನ್ವ ಉಪ್ಣವಲ ಯು 
ಆ. ತ್ತೆ 
ಡೆ ಪ ತಳ್ಳೆ ಕುಂಕಾ ಟ್‌ಗಳು ಇತ್ತಾ ವಿ: ಪ 
ಗ ಸಿಟ್ರಿಸ್‌ ಇಟಿ. ಕಿತ್ತೃಳ. ಕುಂತ್ವಾಟ ಗಳು ಇದಷ್ಟಾ ದ್‌ ಕ ಡಯೋಪಸ್ಪೆ ಲರ ಪ್ತ್ಪ್ಮ 
ರ್ಸಿ ಸ್ಮಾನ್‌ಗಳು; ಡೇಟ್‌ ಪ್ಲಂ (ಖರ್ಜೂರ) ಮತ್ತು ಇತರವು ಕನಿಷ್ಠ ಪ್ರಾಮುಖ್ಯತೆ 


ಹಿ ಬ ಓಬ್ಬ 
ಬೀನ್‌ ಮತ್ತು ಹಲವಾರು "ಬೇರು? “ಟು ದ್ವಿದಳ ಧಾನ್ಯಗಳು. ಪೈರಸ್‌, ಮಾಲಸ್‌ 
ಮತ್ತು ಪ್ರೂನಸ್‌ ಹಣ್ಣುಗಳ ಸಂ ನಾ ನ 
ಸಿಟ್ರಸ್‌ (ದಿಂಬೆಜಾತಿ) ಹಣ್ಣುಗಳು ಚೈನಾದಭ್ಲಿ ಉತ್ಪತ್ತಿ ಹೊಂದಿವೆ. ಚೈನಾದಲ್ಲಿ 
ಬೆಳೆಸಸ್ಕಗಳೊಂದಿಗೆ ಆಹಾ ರಕ್ಕಾ? ಬಳಸಲುಗುವ ಅತ್ಮಧಿಕ ಸಂಖ್ಯೆಯ ಾಡುಸಸ್ಯ 
ಗಳನ್ನು ಗಮನಿಸಿದಲ್ಲಿ, ನೂರಾರು ಕಟ 8 ಜನರು ಹೆಗೆ ಆ ಭೂಮಿಯ ಮೇಲೆ ಜೀವಿ 
ಸಲು ಸ ಸಾಧ್ಯ ವಾಗಿದೆ ಎಂಬುದನ್ನು ಅರಿಯಲು ಸಹಾಯಕವು ತ್ತವೆ. ಎಂದು ವಾದಿ 
ಲೋವ್‌ ಬರಬಿದ್ದಾನೆ ನೆ. 
ಶಿ ಭಾರತ ಉಗಮಕಂದ್ರ ಹ 
ಇದು ವಾಯುವ್ಯಭಾರತೆ, ಪುಚುಬ್‌ ಮತ್ತು ವಾಯುವ್ಯ ಗಡಿನಾಡು ಪ್ರದೇಶ 
ಬಿಟ್ಟು ಬರ್ಮಾ ಮತ್ತು ಅಸ್ಸಾಂಗಳನ್ನು ಒಳಗೊಳ್ಳುತ್ತದೆ. 
ಈ ಪ್ರದೇಶಕ್ಕೆ ಸ್ಥಳೀಯವಾದ ಮುಖ್ಯಧಾನ್ಮಗಳು ಒಕೈಜಾ ಸಿಟೈವಾ 1 ., ಭತ್ತ 
ಮತ್ತು ಆಂಡ್ರೋಪೋಗಾಣ್‌ ಸೋರ್ಸಂ 17೧(.. ಜೋಳ. ಬೇರುಗಂಟ2 ದ್ವಿ ಹಳ ಧಾನ್ಮ 
ಗಳಿಲ್ಲ ಸೇರಿರುವವು ಸೈಸರ್‌ ಏರೀಟಿನಂ |. ತೊಗರಿ ;: ಫಾಸಿಯೋಲಸ್‌ ಆರಿಯಸ್‌ 
(80%0) ಪೈಪರ್‌, ಹೆಸರು : ಮತ್ತು ವಿಗ್ಸಾ ಸಿನೆನ್ಸಿಸ್‌ ॥111,, ಆಲಸಂದ. 
ಗಮನೀಯ ಸಂಖ್ಯೆಯ ತರಕಾರಿ ಪ್ರಭಃದಗಳ ಪಟ್ಟ ಮಾಡಲಾಗಿದೆ. ಆದ್ರು 
ಸೊಲೇನಂ ಮೆಲಂಜಿನಾ ],.,, ಬದನೆ ; ಕ್ಯುಕ್ಕುಮಿಸ್‌ ಸಟ್ಟೆವಜ್‌[.. ಸಿ ೌತೆಕಾಯಿ ಮತ 
ಲಾಕ್ಟೂ ಘಕಾ ಇಂಡಿಕಾ |,., ಭಾರತದ ಲೆಟ್ಕೂ ಸ್‌ಗಳು. 
ಡಯಾಸ್ಕೋರಿಯಾ ಆಲಾಟ |, ಡ, ಅಕ್ಕ ಲಿಯೇಟಇ]., ಮುಳ್ಳುಗೆಣಸು ; ಶ್ರ 


ಗಳನ 


1 


30 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ರಾಫೇನಸ್‌ ಇಂಡಿಕಸ್‌ 51756, ಭಾರತದ ಮೂಲಂಗಿ, ಇವು ಅತಿ ಮುಖ್ಯ ಬೇರು 
ಬೆಳೆಗಳು. ಸಾಕ್ಕರಂ ಅಫಿಪಿನೇರಂ ].., ಕಬ್ಬು ಕೂಡ ಈ ಪ್ರದೇಶದವು. ಹಲವು ಹತ್ತಿ 
ಪ್ರಭೇದಗಳು, ಗಾಸಿಪಿಯಂ ಆರ್ಫೋರಿಯಂ ],.. ಮರಹತ್ತಿ, ಗಾ. ನಾಂಕಿಂಗ್‌ 72೧. 
ಮತ್ತು ಗಾ. ಅಬ್ಬೂ ಸಿಪೋಲಿಯಂ ೫೧60 ; ಪ್ರಾಚ್ಯ ಹತ್ತಿ, ಈ ಪ್ರದೇಶದಲ್ಲಿ ಕಂಡು 
ಬಂದಿದೆ. ಸಂಬಾರ ಮತ್ತು ಮಾದಕ ಸಸ್ಯಗಳಲ್ಲಿ ಕನಾಬಿಸ್‌ ಇಂಡಿಕಾ], ಪುಂಡಿ ; 
ಪೈಪರ್‌ ನಿಗ್ರಂ],., ಕರಿಮೆಣಸು. ಸೇರಿವೆ. . ಕುತೂಹಲಕಾರಿಯಾದ ಹಲವು ಇತರ 
ಪ್ರಭೇದಗಳು ಅಕೇಷಿಯಾ ಅರೇಬಿಕಾ 31116, ಗಮ್‌ ಅರೇಬಿಕ್‌ ; ಇಂಡಿಗೋಫರಾ 
ಟಿಂಕ್ಟೋರಿಯಾ ],, ನೀಲಿ : ಮೊರಿಂಡಾ ಸಿಟ್ರಿಪೋಲಿಯಾ. ಭಾರತದ ಹಿಪ್ಪೆನೇರಳೆ ; 
ಮತ್ತು ಕೇಸಿಯಾ ಅಗಸ್ಟಿ ಪೋಲಿಯೊ 1/041.. ಸೆನ್ಸ. 

ಮಾಂಜಿಫೆರಾ ಇಂಡಿಕಾ 1, ಮಾವು ; ಸಿಟ್ರಸ್‌ ಸಿನಿನ್ನಿಜ್‌ ೧%॥,, ಕಿತ್ತಳೆ ; 
ಸಿಟ್ರಸ್‌ ನೊಬಿಲಿಸ್‌ 10೧೪೯ ಟಾಂಜೆರಿನ್‌ ; ಸಿ. ಮೆಡಿಕಾ 1... ಮಾದಳ; ಸಿ. ಆರಾನ್‌ಷಿಯಂ 
7... ಹೇರಳೆ ; ಮತ್ತು ಸಿ. ಆರಾಂಟಫೋಲಿಯ _., 59/1781. ನಿಂಬೆ ಮುಂತಾದವು 
ಸೇರಿರುವ ಆನೇಕ ಸಾಗುವಳಿ ಹಣ್ಣುಗಳ ಪ್ರಭೇದ ಮತ್ತು ವಿಧಗಳು ಈ ಉಗಮ 
ಕೇಂದ್ರದವು. 

ಭತ್ತ, ಕಬ್ಬು, ಅನೇಕ ಬೇರುಗಂಟು ದ್ವಿದಳ ಧಾನ್ಯಗಳು ಮತ್ತು ಹಲವು ಉಷ್ಣ 
ವಲಯದ ಹಣ್ಣುಪ್ರಭೇದಗಳಂ ಭಾರತದಲ್ಲಿ ಉತ್ಪತ್ತಿ, ಹೊಂದಿದವೆಂದು ವಾವಿಲೋವ್‌ 
ತೋರಿಸಿಕೊಟ್ಟಿದ್ದಾನೆ. ಇಂಡೋಚೈನಾ ಮತ್ತು ಮಲೇದ್ವೀಪಸ್ತೋಮಗಳನ್ನೊಳ 
ಗೊಂಡ ಒಂದು ಸಂಪೂರಕ ಕೇಂದ್ರ ಕೂಡ ಆರ್ಥಿಕ ಬೆಳೆಸಸ್ಕಗಳ ವಿಕಾಸದಲ್ಲಿ ಮುಖ್ಯ 
ಪಾತ್ರವಹಿಸಿದೆ. ಅವುಗಳಲ್ಲಿ ಮುಖ್ಯವಾದವು ಸಕ್ಕಾರಂ ಅಫಿಷಿನೇರಂ 1... ಕಬ್ಬು 
ಮೂಸಾ ಟಳ್ಗ್‌ಟೈಲಿಸ್‌ 7106., ಮಣಿಲಾ ಪುಂಡಿನಾರು ; ಮತ್ತು ಇತರ ಮೂಸಾ ಪ್ರ,, 
ಬಾಳೆ, 
3, ಮಧ್ಯ ಏಷ್ಯಾ ಉಗಮಕೇಂದ್ರ 

ಇದರಲ್ಲಿ ವಾಯುವ್ಯ ಭಾರತ (ಪಂಜಾಬ್‌, ವಾಯುವ್ಯ ಗಡಿಪ್ಪದೇಶ, ಕಾಶ್ಮೀರ) 
ಸಂಪೂರ್ಣ ಆಫ್‌ಘಾನಿಸ್ಟ್ರಾನ, ಸೋವಿಯತ್‌ ಒಕ್ಕೂಟದ ಟಡ್ಡಿಕಿಸ್ಕಾನ್‌ ಮತ್ತು ಉಸ್ಟೆ 
ಕಿಸ್ಮಾನ್‌ ಮತ್ತು ಪಶ್ಚಿಮ ಟಿಯಾನ್‌ಷಾನ್‌ ಸೇರಿವೆ. 

ಮುಖ್ಯ ಕ್ಷೇತ್ರ ಬೆಳೆಗಳು, ಟ್ರಟಕಂ ವಲ್ಲೇರ್‌ 1/11, ಟಿ. ಉಂಪಾಕ್ಟಂ 1121, 
ಅನುಕ್ರಮವಾಗಿ ಸಾಮಾನ್ಯ ಮತ್ತು ಕ್ಲಬ್‌ ಗೋಧಿ ; ಸಿಕೇಲ್‌ ಸಿರಿಯೇಲ್‌ |, ರೈ, 
ದ್ವಿತೀಯ ಕೇಂದ್ರ ; ಪೈಸಂ ಸಟೈವೆಂ ].., ಬಟಾಣಿ, ಲೆ ಎಸ್ಯುಲೆಂಟಾ 710೧00. 
ಲೆಂಟಿಲ್‌ ; ವಿಸಿಯಾ ಫಾಬಾ 1, ಆಗಲ ತಿಂಗಳ ಹುರುಳಿ ; ಫಾಸಿಯೋಲಸ್‌ ಆರಿಯಸ್‌ 
0%)., ಹೆಸರು ; ಲೈನಂ ಯುಸಿಟಾಟಿಸ್ಸಿಮಂ ],,, ಫ್ಲಾಕ್ಸ್‌ ; ಸೆಸೇಮಂ ಇಂಡಿಕಂ ,., 
ಎಳ್ಳು ; ಕಾಲ್ತೇಮುಸ್‌ ಟಿಂಕ್ಟೋರೂ್‌ 7, ಕುಸುಮೆ ; ಮತ್ತು ಕನ್ನಾಬಿಸ್‌ ಇಂಡಿಕ 


ಸಸ್ಯ ತಳಿಅಭಿವೃದ್ಧಿ ಪಾತ್ರ 21 


1.811. ಪೆಂಡಿ, ಗಾಸ್ಸಿಷಿಯಂ ಹರ್ಬೇಷಿಯಂ 7.., ಹತ್ತಿ ಕೂಡ ಈ ಪ್ರದೇಶಗಳದ್ದು. 

ಮುಖ್ಯ ತರಕಾರಿಗಳಲ್ಲಿ ಸೇರಿದವು ಕ್ಯು ಕ್ಯುಮಿಸ್‌ ಮಾಲೋ |... ಕಾಂಟಲೂಪ್‌ ; 
ಡಾಕಸ್‌ ಕರೋಟಾ ]., ಗಾಜಿನಗದ್ದೈ ; ರಾಘನಸ್‌ ಸಟೈವಸ್‌ ]., ಮೂಲಂಗಿ ; ಅಲಿಯಂ 
ಸೀಪಾ 7., ಈರುಳ್ಳಿ ; ಆ೦ಲಿಯಂ ಸಟೈವಂ |. ಬೆಳ್ಳುಳ್ಳಿ ಮತ್ತು ಸ್ಟೆ ಛನೇಸಿಯಾ ಓಲೆ 
ರೇಷಿಯಾ |,., ಬಸಳೆ, 

ಹಲವಾರು ಹಣ್ಣು ಮತ್ತು ಕರಟುಕಾಯಿಗಳು ಈ ಪ್ರದೇಶದಲ್ಲಿ ಜನ್ಯವಾದವು. 
ಇವುಗಳಲ್ಲಿ ಮುಖ್ಯವಾದ ಪ್ರಭೇದಗಳು ಪಿಸ್ಛೇಷಿಯಾ ವೇರ |,, ಪಿಸ್ತಾ : ಪ್ರಸ್‌ ಆರ್ಮಿ 
ನಿಯೇ॥೫ 1.., ಆಪ್ರಿಕಾಟ್‌ ; ಪೈರಸ' ಕಮ್ಮೂನಿಸ್‌ ], , ಪೇರ್‌ ; ಅಮಿಗ್ನೇಲಶ್‌ ಕಮ್ಮೂ 
ನಿಸ್‌ |,,, ಆಲ್ಮಂಡ್‌ ; ಇಲಿಯಾಗ್ನಸ್‌ ಆಗಸ್ಟಿಫೋಲಿಯಾ ).., ರಷ್ಯಾ ಆಲಿವ್‌ | ವಿಟಿಸ್‌ 
ಎನಿಫೆರಾ .., ದ್ರುಕ್ಷೆ ; ಜುಗ್ಲಾನ್ಸ್‌ ರೀಜಿಯಾ ],,, ಇಂಗ್ಲಿಷ್‌ ವಾಲ್ನಟ್‌ ; ಮತ್ತು 
ವನಿಲಸ್‌ ಫೂಮಿಲಾ 1111., ಸೇಬು, 

ಹಿಂದೆ ವಿವರಿಸಿರುವ ಎಂಡಕ್ಕೆಂತಲೂ ಈ ಕೇಂದ್ರ ಬೆಳೆಸಸ್ಯಗಳ ಉತ್ಪತ್ತಿಗೆ 
ಅಷ್ಟು ಮುಖ್ಯವಲ್ಲವೆಂದು ವಾವಿಲೋವ! ಅಭಿಪ್ರಾಯ ಪಟ್ಟಿದ್ದಾನೆ. ಆತನ ಟೀಕೆ 
ಈ ರೀತಿ ಇದ ; “ಸಾಮಾನ್ಯ ಗೋಧಿ ತಳಿಗಳ ಪ್ರಚಂಡ ಶಕ್ತಿಯ ಮೂಲ ಇ್ಲಿದೆ. 
ಕ್ಲಬ್‌ ಗೋಧಿ, ಶಾಟ್‌ ಗೋಧಿ, ಬಟಾಣಿ ಮತ್ತು ಲೆಂಟಿಲ್‌, ತಿಂಗಳ ಹುರುಳಿ, ಹುಲ್ಲು 
ಬಟಾಣಿ ಮತ್ತು ತೊಗರಿ ಮುಂತಾದ ಎಲ್ಲ ಮುಖ್ಯ ಬೇರುಗಂಟು ದ್ವಿದಳ ಧಾನ್ಯಗಳ 
ವಿಶೇಷವಾಗಿ ವಂಶವಾಹಿಸಂಖ್ಯೆಯ ಸಂಪತ್ತು ಹೊಂದಿರುವ ಬೆಳೆಗಳ ಜನ್ಮಸ್ಥಾನವಿದು. 
4, ಸಮೀಪ ಪೂರ್ವ ಉಗಮಕೇಂದ್ರ 

ಇದಕ್ಕೆ ಏಷ್ಯಾ ಮೈನರ್‌ನ ಒಳಭಾಗ, 'ಪೂರ್ಣಟ್ರಾನ್ಸ್‌ಕಾಕೇಶಿಯಾ, ಇರಾನ್‌ 
ಮತ್ತು ಶುರ್ಕ್‌ಮೆನಿಸ್ಕಾನದ ಎತ್ತರ ಪ್ರದೇಶಗಳು ಸೇರುತ್ತವೆ. 

ಸಾಗುವಳಿಯ ಧಾನ್ಯ ಬೆಳೆಗಳಲ್ಲಿ ಸೇರಿದವು, 7 ಎ7 ಟ್ರಿಟಿಕಂ ಮಾನೋಕಾಕ್ಕಂ 
7... ಮತ್ತು ಐನ್‌ಕಾರನ್‌ ಪಂಗಡದ ಇತರ ಗೋಧಿ ಪ್ರಭೇದಗಳು. ಎಮ್ಮರ್‌ 
ಪಂಗಡದವುಗಳಾದ 014, ಟಿ. ಡ್ಮೂರಂ 1/೩ ., ಟಿ ಟರ್ಹಿಡಂ ]., ಟಿ. ಟಿಮೋಫೀವೀ 
2808., ಮತ್ತು ಟಿ. ಪರ್ಲಿಕಂ 12% ಗಳನ್ನು ಇಲ್ಲಿ ಸೇರಿಸಲಾಗಿದೆ. 42 ಎ1 ಗೋಧಿ 
ಪಂಗಡದ ಹಲವು ಪ್ರಭೇದಗಳು, ಟಿ. ವಲ್ಲೇ೦ ೪॥11,, ಟಿ. ಮಾಚಾ ಡೆಕಪರ್‌., ಮತ್ತು 
ಟಿ. ದಾವಿಲೋ ವಿಯಾನಂ 78000.,ಗಳನ್ನು ಓಳಗೊಂಡಿವೆ. 2 ಸಾಲು ವಿಧ ಬಾರ್ಲಿ 
ಗಳಲ್ಲಿ, ಹಾರ್ಮಿಯಂ ಡಿಪ್ಟಿಕಂ, ರೈ, ಸಿಕೇಲ್‌ ಸಿರಿಯೇಲ್‌ ].., ಮತ್ತು 42 ಮ ಓಟ್ಸ್‌ನಲ್ಲಿ 
ಎರಡು ವಿಧ ಅನೇನಾ ಸಟೈವಾ 1.,, ಮತ್ತು ,&. ಬೈಜಾಂಟನಾ ೦.000 : ಗಳು ಈ 
ಪ್ರದೇಶ ಜನ್ಯಗಳಾಗಿದ್ದವು. 

ವಿವಿಧ ಮುಖ್ಯ ಮೇವು ಬೆಳೆಗಳಲ್ಲಿ ಮುಡಿಕಾಗೋ ಸಟೈವಾ 1, ಆಲ್ಫಾಲ್ಫಾ 
ಮತ್ತು ಎಸಿಯಾ (ನೆಚ್‌)ಗಳ ಮೂರು ಪೃಭೇದಗಳು ಸೇರಿವೆ, 


22 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಂ 


ಮುಖ್ಯ ಎಣ್ಣೆ ಸಸ್ಯಗಳು, ಸೆಸೇಮಂ ಇಂಡಿಕಂ |.., ಎರ 
ಟಾಟಿಸ್ಸಿಮಂ]_., ಫ್ಲಾಕ್ಸ್‌ಗಳು. 


ಗಳಿಗೆ ಇದು ಒಂದು ಮುಖ್ಯ ಅಥವಾ ದ್ವಿತೀಯ ಕೇಂದ್ರವಾಗಿತ್ತು. ತರಕಾರಿಗಳ 
ಟ್ಟಿಯಲ್ಲಿ ಬ್ರಾಸಿಕಾ ಕಂಪೆಸ್ಟ್ರಿಸ್‌ ವರ್‌ ರಾಷಿಫೆರಾ 7/6(., ಟರ್ನಿಪ್‌, ದ್ವಿತೀಯ 
ದ್ರ : ಬ. ಓಲೆರೆಪೀಯಾ 1 ., ಎಲೆಕೋಸು ; ಆಲಿಯಂ ಪ್ರಭೇದಗಳು (ಈರುಳ್ಳಿ). 
ಲೀಕ್‌ ಮತ್ತು ಈರುಳ್ಳಿ : ಮತ್ತು ಶಾಕ್ಟ್ರಾಕಾ ಸಟ್ಟೆವಾ |... ಲೆಟ್ಕೂಸ್‌. 

ಸಾಗುವಳಿಯ ಹಣ್ಣು ಮತ್ತು ಕರಟು ಕಾಯಿಗಳ ಪಟ್ಟಿಯಲ್ಲಿನ ಹಲವು ಮುಖ್ಯ 
ಸಸ್ಯಗಳು : ಫೈಕಸ್‌ ಕಾರಿಕ 1. ಲೆಂಜೂರ ; ಪೂನಿಕಾ ಗ್ರನೇಟಂ [,,, ದಾಳಿಂಬೆ ; 
ಮಾಲಸ್‌ ಥ್ರಮಿಲ್ಲಾ /॥11., ಸೇಬು ; ಪೈರಸ್‌ನ ಹಲವು ಪ್ರಭೇದಗಳು ಪೂ)ನಸ್‌ 
ಡೈವಾರಿಕಾಟ 1.00.. ಮತ್ತು ಪಿ. ಸಿರೇಸ್‌ |,., ಚೆದ್ರಿ ; ಸರೇಸಸ್‌ ಏವಿಯಂ |, 
%106700.. ಕಪ್ಪಚೆರ್ರಿ ; ಪ್ರೂನಸ್‌ ಆರ್ಮೀನಿಯಾನ ].,, ಆಪ್ರಿಕಾಟ್‌, ಬಹುಶಃ 
ದ್ವಿತೀಯ ಕೇಂದ್ರ ; ಈಲೆಯಾಗ್ಗಸ* ಆಗಸ್ಟಿಕಫೋಲಿಯಾ ],., ರಷ್ಯದ ಆಲಿವ್‌ ; ಡಯಾ 
ಸ್ಪೃರಸ್‌ ಲೋಟಸ" ],., ಖರ್ಜೂರ ಮತ್ತು ವೈಟಶ್‌ ವಿನಿಫರ ]., ದ್ರಾಕ್ಷಿ ; ಅಮಿಗ್ನೇ 
ಲಸ್‌ನ, (ಬಾದಾಮಿಯ) ಹಲವು ಪ್ರಭೇದಗಳು ; ಜುಗ್ಲಾಣ್ಸ್‌ ರೀಜಿಯಾ ].., ಇಂಗ್ಲೀಷ್‌ 
ವಾರ್ಲನಟ್‌ ; ಕೋರೀಸ್‌ ಪ್ರಭೇದಗಳು ಫಿಲ್ಟರ್‌ ಮತ್ತು ಹೇಜಲ್‌ ; ಕಾಸ್ಫ್ರೇನಿಯಾ 
ಸಟೈವಾ 111., ಚೆಸ್ಟ್‌ ನಟ್‌ ; ಮತ್ತು ಪಿಸ್ಟಾಸಿಯಾವೆರಾ ]., ಪಿಸ್ತಾಷಿಯಾ ನಟ್‌ 
ಗಳು, 


₹1... (([ 


ಲ್‌ 


ಸಮೀಪ ಪೂರ್ವಪ್ರದೇಶದಲ್ಲಿ ಸಸ್ಮವಿಜ್ಞ್ಞಾನಕ್ಕನುಕೂಲವಾದ ಗೋಧಿಯ 9 
ಪ್ರಭೇದಗಳ ಉಗಮವಿರುವುದೇ ಈ ಪಂಗಡದ ಪ್ರಾಮುಖ್ಯತೆ. ಇದೂ, ಜೊತೆಗೆ 
ಇತರ ಮುಖ್ಯ ಧಾನ್ಯಸಸ್ಮಗಳೂ, ಮೇವು ಪ್ರಭೇದಗಳೂ, ಎಣ್ಣೆ ಸಸ್ಯಗಳೂ, ತರಕಾರಿ 
ಗಳು ಮತ್ತು ಹಣ್ಣುಗಳ ಸಾಗುವಳಿ ಸಸ್ಯಬೆಳೆಗಳ ಉಗಮದಿಂದ ಈ ಸಮೀಪ ಪೂರ್ವ 
ಕೇಂದ್ರ ಮುಖ್ಯವಾಗುತ್ತದೆ. 
5. ಮೆಡಿಟರೇನಿಯನ್‌ ಉಗಮಃಕೇಂದ್ರ 

ಬಿತ್ತನೆಯ ಧಾನ್ಯ ಮತ್ತು ಬೇರುಗಂಟು ದ್ವಿದಳಧಾನ್ಯಗಳ ಪಟ್ಟಿಯಲ್ಲಿ ಆನೇಕ 
ಅಮೂಲ್ಯ ಪ್ರಭೇದಗಳು ಸೇರಿವೆ. ಇವು ಟ್ವಿಟಿಕಂ ಡ್ಯೂರಂ 1266, ಡ್ಯೂರಂ ಗೋಧಿ 
ಗಳನ್ನೊಳಗೊಂಡಿರುವ 7ಎ.14 ವರ್ಣತಂತು ಗೋಧಿಗಳು ; ಟಿ. ಡಿಯೋಕಾಕಃ 
508780ಓ., ಎಮ್ಮರ್‌ ಗೋಧಿ ; ಟಿ. ಪೋಲೋನಿಕಂ |.., ಪೋಲಿಷ್‌ ಗೋಧಿ ; ಟ. 
ಸೈಲ್ಟಾ 1, ನೈಜ ಸ್ಪೆಲ್ಟ್‌ಗೋಧಿಗಳಿರುವ ಖನ ವರ್ಣತಂತು ಪಂಗಡದ ಬಹುಶಃ 
ದ್ವಿತೀಯ ಕೇಂದ್ರ ; ಅವೇನಾ ಬೈಜಾಂಟಿನಾ 0 &007., ಎ.ಜ್ರೆವಿಸ್‌ ೫೦/1 , ಮತ್ತು 
ಎ. ಸೈೈಗೋಸಾ 5ರ, ಇವು ಓಟ್ಸ್‌ ಪ್ರಭೇದಗಳು ; ಹಾರ್ಮಿಯಂ ಸಟೈವೂ 


ಸಸ್ಯ ತಳಿಅಭಿವ ದ್ಧಿ ಪಾತ್ರೆ 23 


36555., ಗಡಸು ಕಾಳಿನ ಬಾರ್ಲಿ : ಅೆಣ್ಸ್‌ ಎಸ್ಕ್ಯಲೆಂಟ 11೧೮೧೦೫.. ದಪ್ಪಬೀಜದ ಲೆಂಟಿಲ್‌ ; 
ವಯಾ ಎರ್ವೀಲಿಯಾ 1]/]110, ಕರಿವೆಚ್‌ ; ಲಾಧಿರಸ್‌ ಸಟೆ ೈವಸ್‌ ಮಾಕ್ರೋಸ್ಟರ್ಮಸ್‌ 
781. ಹುಲ್ಲು ಬಟಾಣಿ : ಪೈಸಂ ಸಟೈೈವಂ |... ಬಟಾಣಿ : ವಿಸಿಯಾ ಭಾಬಾ ವಾರ್‌ 
ಮೇಜರ್‌ 118/7 , ದಪ್ಪಬೀಜದ ತಿಂಗಳ ಹುರುಳಿ ; ಲೂಪಿನಸ್‌ ಪ್ರಭೇದಗಳಂ, 
ಲೂಪಿನ್‌ಗಳು : ಮತ್ತು ಸೈಸರ್‌ ಏರಿಯೇಟಿನಂ |,,, ತೊಗರಿಗಳು. 

ಮೇವುಗಳಲ್ಲಿ ಕ್ಲೋವರ್‌ನ ಎರಡು ಮುಖ್ಯ ಪ್ರಭೇದಗಳು ಸೇರಿವೆ. ಟ್ರೆ ಎಫೋಡ 
ಲಿಯಂ ರೀಪೆನ್ಸ್‌ | , ಬಿಳೀ ಕ್ಲೋವರ್‌ ಮತ್ತು ಟಿ. ಇನ್ಕಾರ್ನೇಟು |. ಕೆಂಪ್ರ 
ಕ್ಲೋವರ್‌, ವಿಸಿಯಾ ಸಟೈವ [.,, ಬಿಚ್‌; ಮತ್ತು ಲಾಧಿರಸ್‌ನ ಹಲವು ಪ್ರಭೇದಗಳು. 
ಎಣ್ಣೆ ಮತ್ತು ನಾರು ಸಸ್ಯಗಳಲ್ಲಿ ಲೈನಂ ಯುಖಿಟಾಟೆಸ್ಸಿಮಂ |, ಫ್ಲಾಕ್ಸ್‌ ; ಸೈನಾಪಿಸ್‌ 
ಆಲ್ಭ ].., ಬಿಳೀ ಸಾಸುವೆ : ರೇಪ್‌ ಮತ್ತು ಕಪ್ಪು ಸಾಸುವೆ ಮುಂತಾದ ಹಲವಾರಂ 
ಬ್ರಾಹಿಕಾ ಪ್ರಭೇದಗಳು ಸೇರಿವೆ. 

ತರಕಾರಿಗಳ ಫಟ್ಟಿ ದೀರ್ಥ ಹಾಗೂ ಮುಖ್ಯವಾದದ್ದು. ಅದರಲ್ಲಿ ಬ್ರಾಸಿಕಾ 
ಪ್ರಭೇದಗಳು, ಎಲೆ ಕೋಸುಗಳು ಮತ್ತು ಟದ್ನಿಪ್‌ಗಳೆರಡೂ ; ಆಲಿಯಂ ಪ್ರಭೇದಗಳು, 
ಈರುಳ್ಳಿ, ಬೆಳ್ಳುಳ್ಳಿ, ಲೀಕ್‌ ಮತ್ತು ಚೈವ್‌ಗಳೂ : ಬೀಟಾ ಪಲ್ಲಾರೀಸ್‌ ]., ತೋಟ 
ಬೀಟ್‌, ಬಿ. ಮಾರಿಟಮಾ |, , ಕಾಡು ಬೀಟ್‌ : ಜೆಬಜ್ತೋಸೆಲಿನಂ ಸಟೈವಂ 1... 7೩851): 
ಸೈನಾರಾ ಸ್ಕೊಲಿಮಿಸಿ* |, ಆರ್ಬಿಚೋಕ್‌ ; ಲ್ಯಾಕ್ಟೋಕಾ ಸಟೈವ ]., ಲೆಟ್ಯೂಸ್‌ ; 
ಆಸ್ಪರಾಗಸ್‌ ಅಫಿಷಿನಾಲಸ್‌ | .,, ಆಸ್ಪರಾಗಸ್‌ ; ಏಷಿಯೇ ಗ್ರೇವಿಯೋಲೆನ್ಸ ],,, ಸೆಲರಿ; 
ಹಿಕೋರಿಯಂ ಎಂಡೀವಿಯಾ |, ಬಳಿಗಾಲದ ಎಂಡೈವ್‌ ;. ಹ ಇಂಚಿಬಸ್‌ ],, 
ಚೆಕೋರಿ ; ಲೆಷಿಡಿಯಂ ಸಟ್ಟೆವಂ ]... ಕ್ರೆಸ್‌ ; ಪಾಸ್ಟಿನಾಕಾ ಸಟ್ಟಿವ |... ಪಾರ್ಸ್ಪ್ನಿಪ್‌ 
ಮ್ರು ರ್ವೀಯಂ ಅಫಿಷಿನೇಲ್‌ 001/1.. ರೂಬಾರ್ಟ್‌ ಸೇರಿದೆ. 


ಸಂಬಾರ ಮತ್ತು ಇತರ ಸ್ವಭಾವದ ಎಣ್ಣೆ ಸಸ್ಯಗಳಿಗೆ ಸೇರಿದವು. ನೈಜೆಲ್ಲಾ ಸಟೈವಾ 
1. ಫೆನ್ನೆಲ್‌ ; ಕೇರಂ ಕರ್ಮಿ ],., ಕಾರವೇ (ಸೋಪಿನ ಗಿಡ) : ಪಿನ್ಸಿನೆಲ್ಲಾ ಆನಿಸಂ ಅನಿಸೆ; 
ಥೈಮಸ್‌ ವಲ್ಫಾರಿಸ್‌ ]., ಥೈಮ್‌ ; ಹಿಸ್ಸೋಪಸ್‌ ಅಫಿಷಿನಾಲಿಸ* |, , ಹಿಸ್ಸಾಪ್‌ 
ಲ್ಯಾವೆಂಡ್ಮುಲಾ ವೆರಾ 7).€.., ಲಾವೆಂಡರ್‌ ; ಮೆಂತಾ, ಪೈಪರಿಟಾ, ].., ಪೆಪ್ಟರ್‌ಮಿಂಟ್‌, 
ರೋಸ್‌ ಮಾರಿನಸ್‌ ಅಫಿಹಿನಾಲಿಸ್‌ ].,, ರೋಸ್‌ಮಾಾರಿ ; ಸಾಲ್ವಿಯಾ ಅಫಿಪಿನಲಿಸ್ಸ್‌ ],., 
ಸೇಜ್‌ ; ಮತ್ತು ಹ್ಮುಮ್ಕುಲಸ್‌ ಲುಪ್ಶ್ಯಲಸ್‌ ],.. ಹಾಪ್‌, 


*ಬೀಟುಗಡ್ಡೆಗಳನ್ನು ಸೇರಿ ಅನೇಕ ತರಕಾರಿ ಬೆಳೆಗಳು ಇಲ್ಲಿ ಉತ್ಪತ್ತಿಹೊಂದಿವೆ. 
ತರಕಾರಿಗಳ ಉಗಮ ಕೇಂದ್ರವಾಗಿ ಇದು ಚೇನಾ ಕೇಂದ್ರಕ್ಕೆ ಸರಿಸಮಾನವಾಗುತ್ತದೆ. 
: ಮೆಡಿಟರೇನಿಯನ್‌ ರಾಷ್ಟ್ರಗಳಲ್ಲಿ ಆನೇಕ ಹಳೆಯ ಮೇವು ಸಸ್ಯೆಗಳು ಉಗಮಗೊಂಡಿವೆ. 
ಮೆಡಿಟಿರೇನಿಯನ್‌ ರಾಷ್ಟ್ರಗಳಲ್ಲಿನ ಫ್ಲಾಕ್ಸ್‌. ಬಾರ್ಲಿ, ತಿಂಗಳ ಹುರುಳಿ, ತೊಗರಿ 


14 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮುಂತಾದ ಜಿಳೆಸಸ್ತಗಳು ದಪ್ಪಬೀಜ ಹೊಂದಿ ಪ್ರಾಮುಖ್ಯತೆ ಪಡೆದಿವೆ...” ಎಂದು 
ವಾವಿಲೋವ್‌ ಬರೆದಿದ್ದಾನೆ. 
6, ಆಬಿಸೀನಿಯಾ ಉಗಮಕೇಂದ್ರ : 

ಸಾಗುವಳಿ ದಾನ್ಯಬೆಳೆಗಳಲ್ಲಿ ಸೇರಿದವು. ಹಾರ್ಡಿಯಂ ಸಟೈವಂ ಜೆಸ್‌ಬಾರ್ಲಿ ; 
ಗ7ಜಾ14 ವರ್ಣತಂತು ಪಂಗಡಕ್ಕೆ ಸೇರಿದ ಟ್ರಿ. ಡ್ಮೂರಂ ಗೋಧಿ ಪ್ರಭೇದ. ಅಬಿಸೀನಿ 
ಯಾದ ಗಡಸು ಗೋಧಿ (ಕಣುಣ) ; ಟಿ. ಟಿರ್ಮಿಡಂ, ಪೌಲಾರ್ಡ್‌ ಗೋಧಿ ; ಟ.ಡೈಕಾಕ್ಕಂ 
ಎಮ್ಮರ್‌ ಮತ್ತು ಟ. ಶೊಲೋನಿಕಂ ಪೋಲಿಷ್‌ ಗೋಧಿ ಇತರ ಮುಖ್ಯ ಬೀಜ ಬೆಳೆಗಳು 
ಆಂಡ್ರ್ರೋಜೊಗಾನ್‌ ಸಾರ್ಫಂ 1118-. ಜೋಳ ; ಪೆನ್ನಿಸೀಟಂ ಸ್ಪೈೃಕೇಟಂ |... ಸಜ್ಜೆ ; 
ಸೈಸರ್‌ ಆರೀಟನಂ 1. ತೊಗರಿ ; ಲೆನ್ಸ್‌ ಎಸ್ಯುಲೆಂಟಾ 1100208, ಲೆಂಟೆಲ್‌ ; 
ಪೈಸಂ ಸಟೈವಂ 1., ಬಟಾಣಿ ; ಎಸಿಯಾ ಫಾಭಾ 1., ಅಗಲ ತಿಂಗಳ ಹುರುಳಿ, 
ಬಹುಶಃ ದ್ವಿತೀಯ ಕೇಂದ್ರ ; ಲಾಥಿರಿಸ್‌ ಸಟೈಮಾ್‌ 1, ಹುಲ್ಲು ಬಟಾಣಿ ; ಮತ್ತು 
ಲೈನಂ ಯುಸಿಟಾಟಿಸ್ಸಿಮಂ |, ಫ್ಲಾಕ್ಸ್‌. 

ಮುಖ್ಯ ಎಣ್ಣೆ ಸಸ್ಮಗಳು, ಕಾರ್ತೇಮಸ್‌ ಟಿಂಕ್ಟೋರಿಯಸ! |. ಕುಸುಮೆ; ಸೆಸೇಮಂ 
ಇಂಡಿಕಂ ],., ಎಳ್ಳು ; ಮತ್ತು ರಿಸಿನಸ್‌ ಕಮ್ಯೂನಿಸ್‌ ].., ಹರಳು. 

ಕಾಫಿಯೊ ಅರಾಬಕಾ |, ಶಾಫಿ, ಇಲ್ಲಿ ಕಂಡುಬರುತ್ತದೆ. ತರಕಾರಿ ಪ್ರಭೇದಗಳು 
ಅಧಿಕವಾಗಿಲ್ಲ. ಅದರಲ್ಲಿರುವುದು ಜ್ರಾಸಿಕಾ ಕಾರಿನಾಟ ಗಿ1. 6೯೩೦೧.. ಶರಕಾರಿ ಸಾಸುವೆ 
ಹಾಗೂ ಎಣ್ಣೆ ಸಸ್ಯ ; ಆಲಿಯಂ ಪ್ರಭೇದ, ಈರುಳ್ಳೆ ; ಮತ್ತು ಹೈಬಿತ್ಯಸ್‌ ಎಸ್ಕುಲೆಂಟಸ* 
॥_., ಬೆಂಡೆ 

ಈ ಪಂಗಡದ ಬಗ್ಗೆ ವಾವಿಲೋವ್‌ "ಗೋಧಿಯ ತಳಿಶಾಸ್ತ್ರಕ್ಯನುಕೂಲವಾದ 
ಪ್ರಭೇದ ಸಂಖ್ಯೆಯಿಂದಾಗಿ ಅಬಿಸೀನಿಯಾ ಪ್ರಥಮಸ್ಥಾನ ಗಳಿಸುತ್ತದೆ. ನೆ ೈಸರ್ಗಿಕವಾಗಿ 
ಇನ್ನೂ ಯಾವ ಇತರ ಪ್ರದೇಶದಲ್ಲೂ ಬಾರಿ ವಂಶವಾಹಿಗಳ ಸ್ವರೂಪದಲ್ಲಿ ಇಷ್ಟು 
ವೈವಿಧ್ಯತೆಯಿಲ್ಲ'-ಎಂದು ಒತ್ತಿ ಹೇಳಿದ್ದಾನೆ. ಹಾಗೂ ಆತ 'ಆಅಬಿಸೀನಿಯಾದಲ್ಲಿ 
ಫ್ಲಾಕ್ಸ್‌ ಒಂದು ಧಾನ್ಯ ಬೆಳೆ' ಎಂದೂ ಅಭಿಪ್ರಾಯ ಪಟ್ಟಿದ್ದಾನೆ. 
7. ದಕ್ಷಿಣ ಮೆಕ್ಸಿಕೊ ಮತ್ತು ಮಧ್ಯ ಅಮೆರಿಕಾ ಉಗಮಕೇಂದ್ರ : 

ಸ್ವಲ್ಪಮಟ್ಟಿಗೆ ಸಂಕುಚಿತಗೊಂಡಿರುವ ಈ ಪ್ರದೇಶವು ಪ್ರಮುಖ ಬೆಳೆಸಸ್ಯಗಳ 
ಉಗಮಸ್ಥಾನವಾಗಿದೆ. ಇದರಲ್ಲಿ ಜಿ ಮೇಸ್‌ 1... ಮುಸುಕಿನ ಜೋಳ ; ಫೇಸಿಯೋಲಸ್‌ 
ಪಲ್ಲಾರಿಸ್‌ 1,., 5೩1]., ಸಾಮಾನ್ಯ ತಿಂಗಳ ಹುರುಳಿ ; ಪ. ಮಲ್ಟಿಜ್ಲೋರಸ್‌ 1೪/|1(., 
ತಿಂಗಳ ಹುರುಳಿ ; ಪಿ. ಲಾನಾಟಸ್‌ 1... ಲಿಮಾಬೀನ್‌ ; ೬. ಅಕ್ಕೂಟಿ ಪೋಲಿಯಸ್‌, 
'08೩೧/.. ತಿಂಗಳ ಹುರುಳಿ ; ಮತ್ತು ಕಠದಾಲಿಯಾ ಎದ್ಲಿಥಾರ್ಕಿಸ್‌ ೧.೮,, ಜಾಕ್‌ 
ತಿಂಗಳ ಹುರುಳಿ ಮುಂತಾದ ಹಲವಾರು ತಿಂಗಳ ಹುರುಳಿ ಪ್ರಭೇದಗಳು ; ಕಬ್ಬಂಗಡಿ 
ಗಿಡಗಳು ; ಕ್ಯುಕರ್ಪಿಟಾ ಫಾಶಿಫೋಲಿಯಾ 700086., ಮಲಬಾರ್‌ ಕುಂಬಳ ; ಸಿ. 


ಸಸ್ಯ ತಳಿಅಭಿವೃದ್ಧಿ ಪಾತ್ರ 25 


ಮಾಪ್ಟಾಟಾ 1100 : ಚಳಿಗಾಲದ ಡೊಂಕು ಕತ್ತಿನ ಕುಂಬಳ : ಮತ್ತು ಸ. ಮಿಕ್ಸ್‌ 
೫೩೧ : ಸಿಹಿಗೆಣಸು, ಐಫೋಮಿಯಾ ಬಟಾಟಸ್‌ 7016(: ಮಠಾಂಟಾ ಅರುಂಡುನೇಷಿಯಾ., 
ಅರೋರೂಟ್‌ ; ಮೆಣಸಿನ ಕಾಯಿಯ ಎರಡು ಪ್ರಭೇದಗಳು, ಕಾಪ್ಟಿಕಂ ಆನೂ ],, 
ಮತ್ತು ೩. ಪ್ರೊಟಸೆನ್ಸ್‌ ;111,. ಹತ್ತಿಯ ಎರಡು ಪ್ರಭೇದಗಳು. ಗಾಸಿಪಿಯಂ ಹಿರ್ಡೂಟಂ 
]... ಮೇಲ್ನಾಡಿನದು ಗಾ. ಪರ್ತೂರಿನೆನ್ಸ್‌ 7೩1೧೦೧, ಬೋರ್‌ಬಾನ್‌ ಹತ್ತಿ ; ಕತ್ತಾಳೆ 
ನಾರು ಆಗೇವ್‌ ಸಿಸಲಾನಾ ರ್ಲೀ17€ : ಮತ್ತು &. ಇಕ್ಸ್‌ಟ್ಲಿ ಕಾರ್ವ್‌., ಹೆನ್ನೇಕ್ವೆನ್‌. 
ಇತರ ವಿವಿಧ ಬೆಳಸು ಸಸ್ಯಗಳಲ್ಲಿ ಅಗೇವ್‌ ಆಟ್ರೋವಿರೆನ್ಸ್‌. ಕಾರ್ಡ್‌... ಕತ್ತಾಳೆ ಮತ್ತು 
ತಿಯೊಬ್ರೋಮಾ ಕೋಕೋ |... ಕೊ ಕೋ ಸೇರಿದೆ. 

ಇಲ್ಲಿ ವಿವರಿಸಿರುವ ಉಷ್ಣವಲಯದ ಹಣ್ಣುಗಳಲ್ಲಿ ಪಾಪಾಸ್‌ಕಳ್ಳೆಯ ಹಲವಾರು 
ಪ್ರಭೇದಗಳಿವೆ, ಒಪನ್ಮಿಯಾ ಪ್ರ; ಕಾರಿಕಾ ಹಪಾಯ |., ಪರಂಗಿ ಹಣ್ಣು : ಪರ್ಲಿಯಾ ತೈಡಿ 
ಯಾನಾ [ಚೀ ಮತ್ತು ಹ. ಅಮೆರಿಕಾನಾ 11!!., ಬೆಣ್ಣೆ ಹಣ್ಣುಗಳು ಸೇರಿವೆ. 

“ಇದು ಮುಸುಕಿನ ಜೋಳದ ಮತ್ತು ಅದಕ್ಕೆ ಹತ್ತಿರ ಸಂಬಂಧಿ ಕಾಡು ಪ್ರಭೇದ 
ಟೆಯೋಸಿಂಟೆಗಳ ಪ್ರಥಮ ಕೇಂದ್ರ ಹಾಗೂ ಇದು ಅಮೆರಿಕದ ಪ್ರಮುಖ ತಿಂಗಳ 
ಹುರುಳಿ, ಸ್ಮ್ವುಷ್‌, ಮೆಣಸಿನಕಾಯಿ ಮತ್ತು ಅನೇಕ ಉಷ್ಣವಲಯ ಹಣ್ಣುಗಳ ಪ್ರಭೇಧ 
ಜನ್ಮಸ್ಥಳ ಕೇಂದ್ರ, ಇಲ್ಲಿಯೇ ಕೋಕೋ ಗಿಡದ ಸಾಗುವಳಿ ಪ್ರಾರಂಭವಾದದ್ದು, 
ಬಹುಶಃ ಇದೇ ಸಿಹಿ ಗೆಣಸಿನ ಜನ್ಮಸ್ಮಾನವಾಗಿರಲೂ ಬಹುದು. ಪ್ರಪಂಚದ ಹತ್ತಿ 
ಬೆಳೆಗೆ ಮೂಲವಾದ ತಳಿ ಅಪ್‌ಲ್ಯಾಂಡ್‌ ಹತ್ತಿಯು ದಕ್ಷಿಣ ಮೆಕ್ಸಿಕೊದಲ್ಲಿ ಜನ್ಮ 
ತಾಳಿತು'_ಎಂದು ವಾವಿಲೋವ್‌ ತನ್ನ ನಿರ್ಧಾರವನ್ನು ಒತ್ತಿ ಹೇಳಿದ್ದಾನೆ. 
ಕೇಂದ 8, ದಕ್ಷಿಣ ಅಮೆರಿಕಾ (ಪೆರೂವಿಯ. ಈಕ್ವಡಾರ್‌- ಬೊಲಿವಿಯಾ) ಉಗಮ 

*ೊಲಿವಿಯಾ ಮತ್ತು ಮಧ್ಯ ಅಮೆರಿಕಾ ನಡುವಣ ಅಂಡೀಸ್‌ ಪ್ರದೇಶದಲ್ಲಿ 
ವಿಸ್ತಾರವಾಗಿ ಹರಡಲ್ಪಟ್ಟಿ ಕರುವ ಸೊಲೇನಂ ಆಂಡಿಜೀನಂ 12., ಮತ್ತು 8/0ಓ., ಓಳ 
ಗೊಂಡು, ಅನೇಕ ಆಲೂಗಡ್ಡೆ ಪ್ರೆಭೇದಗಳು ಈ ಕೇಂದ್ರದಲ್ಲಿ ಕಂಡು ಬಂದಿವೆ. (ವರ್ಣ 
ತಂತು ಸಂಖ್ಯೆ 27 ಎ48) ; ಇತರ ಸ್ಥಳೀಯ ಬೆಳೆ ಪ್ರಭೇದಗಳ ಪಟ್ಟಿಯಲ್ಲಿ 
7ಷಾಶಪಿಕೆರ ಎಂಟು ಪ್ರಭೇದಗಳೂ, ಗ೧ಮು೨ರಿರ ಐದು ಮತ್ತು ಔಜುರಿ0ರ ಒಂದೂ 
].., ಸೇರಿದೆ. 

ಸಾಗುವಳಿಯ ಮುಖ್ಯ ಬೆಳೆಸಸ್ಕಗಳಲ್ಲಿ, ಲೂಪಿಕಸ್‌ ಮ್ಯೂಟಾಬಿಲಿಸ್‌ ಮಧುರ 
ಬೊಲೀವಿಯಾ ಲೂಪಿನ್‌ ; ಚೀನೋಪೋಡಿಯುಂ ಕ್ಕಿನೋವಾ 316. ಮತ್ತು ಸಿ. 
ಕನಾಹುವ? ಕ್ಲಿನೋವಾ ;ಜೀ ಮೇ [,,, ಅಮೈಲೇಷಿಯಾ, ದಪ್ಪಹಿಟ್ಟು ಕಾಳಿನ ಮುಸುಕಿನ 
ಜೋಳ ; ಫೇಸಿಯೋಲಸ್‌ ಲೂನಾಟಸ್‌ 1.,, ಗ್ರಾ. ಮಾಕ್ರೋಸ್ಟರ್ಮಸ್‌, ಲಿಮಾ ತಿಂಗಳ 
ಹುರುಳಿ ; ಫಾಸಿಯೋಲಸ್‌ ವಲ್ಲಾರಿಸ್‌ ]., ಸಾಮಾನ್ಯ ತಿಂಗಳ ಹುರುಳಿ, ದ್ವಿತೀಯ 
ಕೇಂದ್ರ ಕ್ಯೂಕರ್ಬಿಟಾ ಮಾಕ್ಸಿಮಾ 12101, ಕುಂಬಳ ; ಮತ್ತು ಗಾ೩ಪಿಯಂ ಬಾರೃಡೆ 


26 ಸಸ್ಯ ತಳಿಅಭಿವೈ ೈದ್ಧಿ ವಿಧುನಗಳು 


(ಗಾ. ಪೆರೂವಿಯಾನಂ ೧೩॥). ಈಜಿನ್ನಿಯನ್‌ ಹಕ್ಚಿ-ಇವುಗಳು ಸೇರಿವೆ. 

ತರಕಾರಿ ಬೆಳೆ ಸಸ್ಕಗಳಲ್ಲಿ ಸೇರಿರುವವು ಲೈಕೋಪದ್ಲಿಕಂ ಎಸ್ಯುಲೆಂಟಮು )111,, 
ಮತ್ತು ಲೈ. ಪೆರೂವಿಯಾನಂ (111, ಎಂಬ ಟೂಮಾಟೋ ಹಣ್ಣಿನ ಮುಖ್ಯ ಪ್ರಭೇದ 
ಗಳು. 

ಹಣ್ಣು ಗಿಡಗಳಲ್ಲಿ ಅತಿ ಹೆಚ್ಚಿನ ಬಳಕೆಯಲ್ಲಿಲ್ಲದ ಸಿಟಿಯಂ ಗುಯಾಚಾವ ].., ಸೀಬೆ 
ಮತ್ತು ಇತರ ಹಣ್ಣು ಸೇರಿವೆ, ಸಿಂಕೋನಾ ಕಲ್ಲಾಯಾ 1/6000., ೮. ಸಕ್ಸಿರೂಬ್ರಾ 
830 ಕ್ವೆನೈನ್‌ ಮರಗಳು ಈ ಕೇಂದ್ರದಲ್ಲಿ ಕಾಡಾಗಿ ಬೆಳೆಯುತ್ತವೆ. ನಿ. ಶಲೈಖೃಸ” 
ಮತ್ತು ಓ. ರಸ್ಪಿ, ನಿ. ಟೊಮಂಟೋಸಂ ಅಥವಾ ಇತರ ಆಂಡಿಸ್‌ನ ಪ್ರಭೇದಗಳ ಸಂಕರ 
ಗಳಿಂದ ಬಹುಶಃ ಉಭಯ: ಗುಣತದಿಂದ ಉತ್ಪನ್ನವಾದ ಅತಿ ಮುಖ್ಯ ಹೊಗೇಸೊಪ್ವಿನ 
ಪ್ರಭೇದ ನಿಕೋಟಿಯಾನಾ ಟಬೇಕಂ ],., ಇಲ್ಲಿಯದೇ. 

ಇದರಲ್ಲಿ, ಚಿಲೋ ಉಗಮಕೇಂದ್ರವೆಂಬ ಹೆಸರಿನ ಸಾಮಾನ್ಯ ಆಲೂಗಡ್ಡೆ ೧-48, 
ಸೊಲೇನಂ ಟ್ಯೂಬರೋಸಂ 1., ಹೊಂದಿರುವ ಉಪಕೇಂದ್ರ %111 8. ಮತ್ತು 
ಬ್ರೆಜಿಲಿಯಂ-ಪೆರಗ್ವೆ ಉಗಮಕೇಂದ್ರ ೪111 ೫-ಗಳನ್ನು ವಾವಿಲೋವ್‌ ಪ್ರತ್ಯೇಕಿಸಿದ. 
ಈ ಪ್ರದೇಶದಮುಖ್ಯಸಶ್ಯಗಳು ಮನಿಹಾಟ್‌ ಯುಟಿಲಿಟಿಸ್ಸಿದಾ 7011., ಮರಗೆಣಸು: 
ಆರಾಕಿಸ್‌ ಹೈಸೋಜಿಯಾ 7.., ನೆಲಗಡಲೆ ; ತಿಯೋಬ್ರೋಮಾ ಪ್ರಭೇದ, ಕೋಕೋ, 
ಹೀವಿಯಾ ಬ್ರೆ ೩ಲಿಯೆನ್ಸಿಸ್‌ 11/11, ರಬ್ಬರ್‌ ಮರ ; ಮತ್ತು ಪಏಲೆಕ್ಟ್‌ ಪರಾಗು 
ವಾಯನ್ಸಿಸ್‌ & 6 111, ಪರಗ್ವೇ ಚಹ. 

ಈ ಉಪಕೇಂದ್ರದಲ್ಲಿನ ಸಾಗುವಳಿ ಹಣ್ಣುಗಳು ಒಂದು ವಿಧದ ಚೆಗ್ರಿಯೆನಿಸಿರುವ, 
ಯೂಜೀನಿಯಾದ (ನೇರಳೆ, ಹಲವು ಪ್ರಭೇದಗಳು ; ಅನಾನಸ್‌ ಕಾಮೋಸಾ (1) 
%1!€7೯-, ಅನಾನಸ್‌ ; ಮತ್ತು ಅನಾಕ್‌ರ್ಡಿಯಂ ಆಕ್ಸಿಡೆಂಟೇಲ್‌ ]., ಗೇರುಬೀಜ. 

ಈ ಕೇಂದ್ರದಲ್ಲಿನ ವಿಷಯಗಳ ಸಂಗ್ರಹವನ್ನು ಕೊಡುತ್ತಾ ವಾವಿಲೋವ್‌ 
“ಪೆರು ಬೊಲಿವಿಯಾ ಮತ್ತು ಶಕೆ ಕಡಾರ್‌ಗಳ ಎತ್ತರದ ಬೆಟ್ಟಗಳಲ್ಲಿ, ಪ್ರಸ್ತುತ 
ಸಮಯದಲ್ಲಿ ಪ್ರಪಂಚದಲ್ಲೇ ಈ ಭಾಗದಲ್ಲಿ ಮಾತ್ರ ದೊರಕುವ ಅಸಾಧಾರಣ 
ಆಲೂಗಡ್ಡೆಯಿಂದ ಹಿಡಿದು ಅಪೂರ್ವವಾದ ಇತರ ಗಡ್ಡೆ ಸಸ್ಯಗಳವರೆಗೆ ಯಥೇಚ್ಛ 
ವಾದ ಸ್ಥಳೀಯ ಪ್ರಭೇದಗಳಿವೆ' ಎಂದು ಬರೆದಿದ್ದಾನೆ. ಬೆಳೆಯುತ್ತಿರುವ ಸಾಗುವಳಿ 
ಧಾನ್ಯ ಸಸ್ಯಗಳನ್ನು ಮತ್ತು ಚಿನೋಪೋಡಿಯಂ, ಕ್ವಿನೋವಾಗಳ ಪ್ರಾಮುಖ್ಯತೆಯನ್ನೂ 
ಅವನು ಒತ್ತಿ ಹೇಳಿದ್ದಾನೆ. 

ಟರ್ಕಿಯಲ್ಲಿ 1948 ರಲ್ಲಿ ಕೈಗೊಂಡ ತನ್ನ ಸಸ್ಯಶೇಖರಣಾ ಪ್ರವಾಸದಲ್ಲಿ, 
ವಾವಿಲೋವ್‌ನ "ಉಗಮ ಕೇಂದ್ರ' ಗಳೊಳಗಿನ ಸಣ್ಣ ಪ್ರದೇಶಗಳಲ್ಲಿನ ಸಸ್ಯ 
ವೈವಿದ್ಯತೆಗೆ ಹಾರ್ಲಾನ್‌ (1951) ಮಾರು ಹೋದ. ವಿಶಾಲ ಭೌಗೋಳಿಕ ಪ್ರದೇಶ 
ಕ್ಕಿಂತ ಈ ಸಣ್ಣ ಸ್ಥಳೀಯ ಪ್ರದೇಶದಲ್ಲಿ ಸಸ್ಯವಿಕಸನ ಅತಿ ತೀವ್ರ ಗತಿಯಲ್ಲಿ ಮುಂದು 


ಸಸ್ಯ ತಳಿಅಭಿವೃದ್ಧಿ ಪಾತ್ರ) 27 


ವರಿಯುವಂತೆ ಗೋಚರಿಸಿದುದರಿಂದ, ಇದಕ್ಕೆ ಹಾರ್ನಾನ್‌ ಕಿರು (ಮೈಕ್ರೋ 
ವೇದು ಹೆಸರಿಶ್ತಿದ್ದಾನೆ. ಪ್ರಸ್ತುತ ಸಮಯದಲ್ಲಿ ವಿಕಸನ 
ಈ ಕಿರುಕೇಂದ್ರಗಳು ಉತ್ತಮ ಅವಕಾಶ ಕಲ್ಪಿಸುತ್ತವೆಂದ 


ರಪ 


ಕ್ಷ 
(ಚ 
ಕ 
ಗ್ರ 


ಸಾದೃಶ ಸರಣಿಯ ನಿಯಮ 

ವಾವಿಲೋವ್‌ ಅನೇಕ ಪರಿಶೀಲಿಕರ ವರದಿಗಳನ್ನು ವಿವರಿಸಿದ್ದಾನೆ. ಮತ್ತು 
ಪರಿವರ್ತನೆಗಳಲ್ಲನ ಸಾದೃಶ್ಯತೆಯ ಬಗ್ಗೆ ವಿವರಿಸುತ್ತಾ ಡಾರ್ವಿನ್ಸ್‌ನ ('ಸಾಕಣೆಗೊಳ 
ಪಟ್ಟ ಪ್ರಾಣಿ ಮತ್ತು ಸಸ್ಕಗಳಲ್ಲಿನ ವಿಭಿನ್ನತೆ?) ಹೇಳಿಕೆಯನ್ನು 'ಈ ಹೇಳಿಕೆಯಲ್ಲಿನ ನನ್ನ 
ಅಭಿಪ್ರಾಯ ಒಂದೇ ಪ್ರಭೇದದಿಂದ ವಂಶಾನುಗತವಾಗಿ ಬರಬಹುದಾದ ಹಲವಾರು 
ವಿಭೇದ ಅಥವಾ ತಳಿಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮತ್ತು ಅತಿ ಅಂತರ ಹೊಂದಿದ 
ನಿರ್ದಿಷ್ಟ ಪ್ರಭೇದಗಳಲ್ಲಿ ಅತ್ಯಂತ ಅಪರೂಪವಾಗಿ, ಸದ್ಮಶ ಲಕ್ಷಣಗಳು ವ್ಯಕ್ತಪ 
ತ್ತವೆ' ಎಂದು ಉದ್ವರಿಸಿದ್ದಾನೆ. ಡಾರ್ವಿನ್ನನ ಪ್ರಕಟಣೆಗೆ ಪೂರ್ವದಲ್ಲೇ ವಾಲ್ಕ್‌ 
ನಿರೂಪಿಸಿದ್ದ, ವಿಧಿಯನ್ನೂ ಕೂಡ ವಾವಿಲೋಪವ್‌ ಕೆಳಗಿನಂತೆ ನಮೂದಿಸಿದ್ದಾನೆ. 
(ಫಿಲೆಡೆಲ್ಬಯಾ ಎಂಟಮಾಲಜಿ ಸೊಸೈಟಿಯ ಕಾರ್ಯಕಲಾಪಗಳು ಅಕ್ಕೊ ಶ್ಟ್ರೀಬರ್‌, 
1936, ಪುಟ 213), “ಒಂದು ನಿರ್ದಿಷ್ಟ ಪಂಗಡದಲ್ಲಿನ ಒಂದು ಪ್ರಭೇದದಲ್ಲಿ 
ಯಾವುದೇ ಕುರುಹು ಪರಿವರ್ತನೆಯಾಗುವಲ್ಲಿ. ಅದಕ್ಕೆ ಸಂಬಂಧಿಶ ಪ್ರಭೇದಗಳಲ್ಲೂ 
ಅಂತಹ ಪರಿವರ್ತನೆಯ ಪೃವೃತ್ತಿ ಕಂಡುಬರುತ್ತದೆ : ನಿರ್ದಿಷ್ಟ ಪಂಗಡದಲ್ಲಿನ ಒಂದು 
ಪ್ರಭೇದದಲ್ಲಿ ಅದು ಪೂರ್ಣ ದೃಢವಾಗಿದ್ದಲ್ಲಿ ಅದಕ್ಕೆ ಸಂಬಂಧ ಹೊಂದಿದ ಪ್ರಭೇದ 
ಗಳಲ್ಲೂ ಅದು ಸ್ಥಿರವಾಗಿರುವ ಪ್ರವೃತ್ತಿ ಹೊಂದಿರುತ್ತದೆ.' 
ಘ ಇದರಿಂದ ಮತ್ತು ಇತರ ಅಧ್ಯಯನಗಳ ಮಿನ್ನೆಲೆಯಿಂದ ಸಾಗುವಳಿ ಸಸ್ಯಗಳ 
ವಿಶಿಷ್ಟ ಪರಾಮರ್ಶೆ ಮತ್ತು ಸಸ್ಯ ತಳ ಅಭಿವೃದ್ಧಿ ಯಲ್ಲಿ ಆ ತತ್ವಗಳ ಸಂಬಂಧಸೂಚಕ 
ವಾಗಿ ವಾದಿಲೋಪ್‌ ಸಾಧೃಶೆ ಸರಣಿ ನಿಯಮಗಳನ್ನು ವೃದ್ಧಿಗೊಳಿಸಿ ಸ್ಪಷ್ಟಪಡಿ 
ಸಿದ್ದಾನೆ. ಪ್ರಸ್ತುತ ಎಲ್ಲೆಡೆಯೂ ಜೀವವಿಜ್ಞಾಾನಶಾಸ್ತ್ರದ ಪರಿಶ್ರಮಿಗಳಿಂದ ಅಂಗೀಕೃತ 
ವಾದ ವಿಕಾಸವಾದ ಪ್ರಕ್ರಿಯೆಗಳಲ್ಲಿ ಸ್ವಾಭಾವಿಕ ಪರಿಣಾಮವಾದ ಈ ವಿಧಿ ಅವಶ್ಯಕ 
ಉಪಸಿದ್ಧಾಂತ ಅಥವಾ ಸಂಬಂಧ ಸರಣಿ ಮಾತ್ರವೆಂದು ಬರಹಗಾರರಿಗೆ ಕಂಡು 
ಬರುತ್ತದೆ. 

ವಾವಿಲೋವ ಅನೇಕ ದೃಷ್ಟಾಂತಗಳನ್ನು ವ್ಯಕ್ತಪಡಿಸಿದ್ದಾನೆ. ಮೂಲತತ್ವ 
ಗಳನ್ನು ಸ್ಪಷ್ಟಪಡಿಸಲೋಸುಗ ಆತ ವಿವರಿಸಲು ಪ್ರಯತ್ನಿಸಿದ ಹಲವನ್ನು ಮಾತ್ರ ಇಲ್ಲಿ 
ವಿವರಿಸಲಾಗಿದೆ. ಗೋಧಿಯ ಏಲ್ಲೇರ್‌ ಪಂಗಡ ಟ್ವಟಿಕಂ ಪಲ್ಲ್ಲೇರ್‌ 7ಷಾ21ನ್ನು 
ಸುಲಭವಾಗಿ ನಿರ್ಧರಿಸಬಲ್ಲ ಹಲವು ಕುರುಹುಗಳ ಆಧಾರದಿಂದ ಉದಾಹರಣೆಗೆ (1) 
ಮುಳ್ಳಿರುವುದು, ವಬಳ್ಳುರಹಿತ ಮತ್ತು ತುದಿ ಮುಳ್ಳಿನವು (2) ಬಿಳುಪು, ಕೆಂಪ, 


28 ಸಸ್ಯ ತಳಿಅಭಿವ ದ್ಧಿ ವಿಧಾನಗಳು 


ಬೂದು ಮತ್ತು ಕಪ್ಪು ಸುಂಕಗಳು (3) ಕೂದಲಿನಿಂದಾವೃತ, ಸುಂಕ ಮತ್ತು ನುಣು 
ಪಾದದ್ದು (4) ಕೆಂಪು ಅಥವಾ ಬಿಳುಪು ಧಾನ್ಯ ಬಣ್ಣ ; (5) ಚಳಿಗಾಲದ ಮತ್ತು 
ವಸಂತ ಖುತುವಿನ ತಳಿಗಳು ಇತ್ಯಾದಿ ಹಲವಾರು ಉಪಪರಗಡಗಳಾಗಿ ವಿಂಗಡಿಸ 
ಬಹುದು. 

ಆಗ ಟ. ವಲ್ಲೇಕ್‌ ನಲ್ಲಿರುವ ವರ್ಣತಂತು ಸಂಖ್ಯೆಯನ್ನೇ ಹೊಂದಿರುವ ಪ್ರಭೇದ 
ಗಳು ವಲ್ಗ್ಟೇರ್‌ ಪ್ರಭೇಧಗಳಲ್ಲಿನ ವಿಭಿನ್ನತೆಗಳನ್ನು ನಿಖರವಾಗಿ ದ್ವಿಗುಣಗೊಳಿಸುತ್ತವೆ. 
ಇವು ಟಿ. ಕಾಂಪಾಕ್ಟಂ, ಟಿ. ಸ್ಟೆಲ್ಫಾ, ಟಿ. ಸ್ಟ್ಟೀರೋಕಾಕಂ ಮತ್ತು ಟಿ. ಮುಚಾ. ಆದ್ದರಿಂದ 
ಸಾಮಾನ್ಯವಾಗಿ, 1 ಎ14 ಇರುವ ಎಮ್ಮರ್‌ ಪಂಗಡಕ್ಕೆ ಸೇರಿದ ಟ್ರಿಟಿಕಂ ಪ್ರಭೇಧ 
ಗಳು, 21-ವರ್ಣತಂತು ಪಂಗಡದಲ್ಲಿರುವಂತಹುದೇ ಮಾರ್ಪಾಟನ್ನು ತಮ್ಮ ವೈಲಕ್ಷಣ 
ಗಳಲ್ಲಿ ಹೊಂದುತ್ತವೆ. ಇದೇ ರೀತಿಯಲ್ಲಿ ೫ ಎ7 ಪಂಗಡದಲ್ಲೂ ಮಾರ್ಪಾಟುಗಳಿವೆ. 
ಆ ಮಾರ್ಪಾಟುಗಳು ಅದರ ಕಾಡು ಪ್ರಭೇದ ಟಿ. ಡೈಕೋಕಾಯ್ಡಿಸ್‌ ೦೧, ನಲ್ಲಿ 
ದ್ವಿಗುಣಗೊಳ್ಳುತ್ತವೆ. 

ಬಾರ್ಲಿಯ ಸಾಗುವಳಿ ವಿಧಗಳಲ್ಲಿ, ಕಾಡು ಬಾರ್ಲಿ (ಹಾರ್ದಿಯ ಸ್ಟಾಂಟೀನಿಯಂ 
೮. ೬೦೮) ಮತ್ತು ಓಟ್ಸ್‌ ಪ್ರಭೇದಗಳೂ ಕೂಡ ರಿಕ್ಕ ಮಾರ್ಷಾಟಂಗಳ ಸಮಾಂತರ 
ಹೊಂದಿರುತ್ತವೆ. ಗೋಧಿ ಮತ್ತು ರೈನಂತಹ ಸಂಬಂಧಿತ ಪ್ರಶ್ಯೇಕೆ ಜಾತಿಗಳು ಕೂಡ 
ಅದೇ ರೀತಿಯ ವ್ಯತ್ಯಾಸ ತೋರ್ಪಡಿಸುತ್ತವೆ, ವಾವಿಲೋವ್‌ ಈ ಜಾತಿಗಳಲ್ಲಿ 
ಇಪ್ಪತ್ತೆಂಟು ವೈದೃಶಲಕ್ನಣಗಳ ಪಟ್ಟಿಮಾಡಿ "ಒಂದೇ ಮಾತಿನಲ್ಲಿ ಹೇಳುವುದಾದರೆ 
ಪ್ರಭೇದ ರಚನೆಯಲ್ಲಿ ಸಿಕೇಲ್‌ ಜಾತಿ. ಟ್ರಿಟಿಕಂ ಜಾತಿಯಲ್ಲಿನ ವಿವರಗಳನ್ನೇ ಆನು 
ಕರಿಸುತ್ತದೆ' ಎಂದಿದ್ದಾನೆ. ಅದೇ ಬಗೆಯ ಹೋಲಿಕೆ ಅಂತಹುದೇ ಆದ ಸಂಬಂಧ 
`ವನ್ನು ತೋರ್ಪಡಿಸುತ್ತದೆ. ಉದಾ : ಕ್ಯುಕರ್ಬಿಟೀಸಿಯಲ್ಲಿ : ಸಿಟ್ರುಲಸ್‌ ವಲ್ಲಾರಿಸ್‌, 
ಕೆಲ್ಲಂಗಡಿಗಳು ; ಕ್ಯುಕ್ಕುಮಿಸ್‌ ಪ್ರಭೇದಗಳು, ಸೌತೆ. ಮತ್ತು ಕಾಂಟಲೂಪ್‌ಗಳು ; 
ಮತ್ತು ಕ್ಮುಲಿಟಾ ಪ್ರಭೇದಗಳು, ಸ್ಕ್ಯಾಷ್‌ಗಳಂ ಇವುಗಳಲ್ಲಿ ದುಂಡು, ದೀರ್ಫ, 
ಚತುರಸ್ತ. ಚಪ್ಪಟೆ, ಸರಳ ಅಥವಾ ಹೋಳಔಗಿರುವ ಹಣ್ಣುಗಳು ಮತ್ತು ವಿವಿಧ 
ಪ್ರಭೇದಗಳಲ್ಲಿ ಹಣ್ಣುಗಳ ವರ್ಣದಲ್ಲಿ ಅದೇ ರೀತಿಯ ವೈವಿಧ್ಯತೆಯಿರುತ್ತದೆ. ಎಲೆ 
ಗಳ ಆಕಾರ, ಹೂವಿನ ವ್ಯವಸ್ಥೆ ಮತ್ತು ಬಣ್ಣ, ಹಣ್ಣು ಮತ್ತು ಕಾಂಡಗಳು ರೋಮ 
ಗಳನ್ನು ಹೊಂದಿರುವುದು, ಚಳಿಗಾಲದ ಮತ್ತು ವಸಂತಯತು ವಿಧಗಳು ಮತ್ತು 
ಇನ್ನೂ ಅನೇಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ, ಜ್ರಾಸಿಕಾ, ಯೆರೂಕಾ, ಸೈನಾಪಿಸ್‌, 
ರಾಥನಸ್‌, ಲೆಪಿಡಿಯಂ, ಕಾರ್ವಮೈನ್‌, ಮತ್ತು ಕ್ಯಾಪ್‌ ಸೆಲ್ಲಾ ಮುಂತಾದುವುಗಳಲ್ಲಿ 
ಗೋಚರಿಸುವ, ಕ್ರೂಸಿಫರೀಯ ವಿಎಧ ಜಾತಿಗಳಲ್ಲಿ ಶಾಲನಿಕ ವ್ಯತ್ಯಾಸಗಳು ಇರುತ್ತವೆ, 

ಕಾಳು ಮತ್ತು ಹುಲ್ಬುಗಳಿರಡನ್ನೂ ಒಳಗೊಂಡು, ಗ್ರಾಮಿನಿಯ ಪ್ರಭೇದಗಳಲ್ಲಿನು 
ಎಭಿನ್ನತೆಗಳು, ಹಲವು ಪ್ರತ್ಯೇಕ ಜಾತಿಗಳಲ್ಲಿ ಸಮಾಂತರ ಕುರುಹುಗಳನ್ನು ವ್ಯಕ್ತ 


ನಸ್ಮ ತಳಿಅಭಿವೃದ್ಧಿ ಕಾತ್ರ 23 


ಪಡಿಸುತ್ತವೆ. ಇವು ಮತ್ತು ಅದೇ ರೀತಿಯ ಗುಣಹೊಂದಿರುವ ಇತರ ವ್ಯಾಪಕ 
ಭಿನ್ನತೆ ಪಡೆದಿರುವ ಆದರ ಸಂಬಂಧಿತ ಕುಟುಂಬ ಅಥವಾ ಜಾತಿಗಳಲ್ಲಿನ ಅನನ್ಮ ಅಥವಾ 
ಸದೃಶ ವಂಶವಾಹಿಗಳಿಂದಾಗುತ್ತವೆಂದು ವಿವರಿಸಲಾಗಿದೆ. 

ವಾವಿಲೋವ್‌ ಕೊಟ್ಟಿರುವ ಸಾರಾಂಶ ಈ ಸಂಬಂಧಗಳ ಮೌಲ್ಯವನ್ನು ಒತ್ತಿ 
ಹೇಳುತ್ತದೆ. "ಭವಿಷ್ಯತ್ತಿನಲ್ಲಿ ವೈವಿಧ್ಯತೆಯ ವ್ಯವಸ್ಥೆಗಳ ಅಧ್ಯಯನ ಮತ್ತು 
ವಿವರಣೆಗೆ ಅತ್ಯಂತ ವಿವೇಚನಾಪೂರ್ಣ ಮತ್ತು ಸೂಕ್ತ ಮಾರ್ಗವೆಂದರೆ ಮಾರ್ಪಾಟಂಗಳ 
ಸಾದೃಶ ಸರಣಿಯಲ್ಲಿನ ಸಮಾಂತರವನ್ನು ನಿರ್ಧರಿಸುವುದೇ ಎಂಬುದು ನನ್ನ ಖಚಿತ 
ಅಭಿಪ್ರಾಯವೆಂದು ವ್ಯಕ್ತಪಡಿಸುತ್ತೇನೆ. ಪ್ರಾಣಿ ಮತ್ತು ಸಸ್ಕ ಜೀವಿಗಳನ್ನು 
ಹತೋಟಿಯಲ್ಲಿಡಲು ' ಅತ್ಯಾವಶ್ಯಕವಾದ ಪ್ರ ಶಷ್ಯೇಕಿಕರಣ ಮತ್ತು ಅನಂಕಲನ ಇವೆರಡ 
ರಲ್ಲೂ ಪರಿಶೀಲಕರ ಕಾರ್ಯವನ್ನೂ ಇದು ಸುಲಭವಾಗಿಸುವುದರಲ್ಲಿ ಸಂಶಯವಿಲ್ಲ”' 


ಅಧ್ಯಾಯ 2 


ಸಸ್ಯ ತಳಿ ಅಭಿವೃದ್ಧಿಯನ್ಣಿ ತಳಿಶಾಸ್ತ್ರ ಮತ್ತು ಕೋಶೆ 
ತಳಿಶಾಸ್ತ್ರದ ಆಧಾರ 


ಕೋಶತಳಿಶಾಸ್ತ್ರವೆಂದು ಕರೆಯುವ ಕೋಶಶಾಸ್ತ್ರ ಮತ್ತು ತಳಿಕಾಸ್ತ್ರಗಳ ಅಭಿ 
ವೃದ್ಧಿಯ ಅಧ್ಮನಗಳ ಮೂಲಕ ಅನುವಂಶೀಯತೆಯ ಭೌತಿಕ ಮೂಲದ ಬಗ್ಗೆ ಹೆಚ್ಚಿನ 
ತಿಳಿವಳಿಕೆ ನಿರಂತರವಾಗಿ ದೊರಕುತ್ತಿದೆ. ಅನೇಕ ಲಕ್ಷಣಗಳು ವಾತಾವರಣದ ನಿರ್ದಿಷ್ಟ 
ಪರಿಸ್ಥಿತಿಯಲ್ಲಿ ವರ್ಣತಂತುಗಳಲ್ಲಿನ ವಂಶವಾಹಿಗಳ ಅಂತರ್‌ ಕ್ರಿಯೆಯ ಫಲಿತಾಂಶ 
ವಾಗಿವೆ. ರಿಕ್ಕವಾಗುವುದು ಪ್ರತಿಕ್ರಿಯೆಯ ರೀತಿ ಮಾತ್ರವೇ ಹೊರತು ಸ್ವತಃ ವೈಲಕ್ಷ 
ಣವೇ ಅದಲ್ಲ. ಕೋಶದ್ರವ್ಯಗಳ ರಿಕ್ಕ ತೆಯ ವಿಶೇಷ ಸಂಭವ, ಅಥವಾ ಕೋಶದ್ರವ್ಯ 
ಮತ್ತು ಕೇಂದ್ರಕ ಬಿಂದು ಸಂಯೋಜನೆಯ ಮೂಲಕ ವಂಶಾನುಗಮ್ಯ ಘಟಕಗಳ 
ವಾಹ್ಯತೆಗಳನ್ನು ತಳಿಅಭಿವೃದ್ದಿಯ ವಿಧಾನಗಳೆಡೆಯಲ್ಲಿ ವಿವರಿಸಲಾಗಿದೆ. 


ಪುಂಸಾಣು ಮತ್ತು ಆಂಡಾಣು ಕೋಶಗಳ ಸಂಯೋಗದಿಂದ ದ್ವಿಗುಣಿತ ಜೀವಿ 
ಗಳು ಉತ್ಪನ್ನವಾಗುತ್ತವೆ ; ಆದರ ಯುಗ್ಮದಲ್ಲಿ ಸಾಮಾನ್ಯವಾಗಿ ಲಿಂಗಾಣುಗಳಿಗಿಂತ 
ಎರಡರಷ್ಟು ಸಂಖ್ಯೆಯ ವರ್ಣತಂತಂಗಳಿರುತ್ತವೆ. ಸ್ವಪರಾಗಸ್ಪರ್ಶ ಜೀವಿಗಳು ತಮ್ಮ 
ಷ್ಟಕ್ಕೆ ತಾವೇ ಸಮಯುಗ್ಮಜತೆ ಹೊಂದುತ್ತವೆ. ಅವುಗಳ ವಾತಾವರಣದಲ್ಲಿನ ಸಂಬಂ 
ದತ ಏಕರೂಪ ಪರಿಸ್ಥಿತಿಯಲ್ಲಿನ ಡೆ ಕೈಲಕ್ಷಣಗಳ ಸ್ಮಿರತೆಯು ಜೈವಿಕ ಸಮಸೂತ್ರಣ 
ಸಂದರ್ಭದಲ್ಲಿ ಪ್ರತಿಯೊಂದು ವರ್ಣತಂತು ಮತ್ತು ವಂಶವಾಹಿಯ ಸಮೀಕರಣ ವಿಭ 
ಜನೆಯ ಸ್ವಾಭಾವಿಕ ಫಲ ಸಮಯುಗ್ಮಜ ವಿಧಗಳಲ್ಲಿ, ದೇಹದಲ್ಲಿರುವ ವರ್ಣತಂತುಗಳ 
ದ್ವಿಗುಣಿತ ಸ್ಟಿತಿ ಮತ್ತು ಎರಡು ಎರಡರಂತೆ ಒಂದೇ ಬಗೆಯ ವರ್ಣತಂತುಗಳು 
ಆಅಪಕರ್ಷಣ ವಿಭಜನೆಯ ಸಮಯದಲ್ಲಿ ಜೊತೆಗೂಡುವುದು, ಒಂದು ಏಕತಳೀಯ 
ವಿಧದ ಲಿಂಗಾಣುವಿನ ಉತ್ಪಾದನೆಗೆ ಮಾರ್ಗವಾಗುತ್ತದೆ. 


ವರ್ಣತಂತುಗಳಲ್ಲಿ ವಂಶವಾಹಿಗಳ ರೇಖಾತ್ಮಕ ಜೋಡಣೆಯನ್ನೂ ಸಾಮಾನ್ಯ 
ವಾಗಿ ಅಂಗೀಕರಿಸಲಾಗಿದೆ. ಸಮಸೂತ್ರಣದಲ್ಲಿ ವಂಶವಾಹಿಯ ವಿಭಜನೆ ಮತ್ತು 
ಅರ್ಧಸೂತ್ರಣದಲ್ಲಿನ ಅದರ ಬೇರ್ಪಡಿಕೆಗಳು ಕೋಶದಿಂದ ಕೋಶಕ್ಕೆ ಅನುವಂಶೀಯ 


ಸಸ್ಯ ತಳಿಆಭಿವೃದ್ಧಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 81 


ತೆಯ ಅಂಶವಾದ ವಂಶವಾಹಿಗಳ ವಾಹ್ಯತೆಯ ಕ್ರಿಯಾ ವಿಧಾನವನ್ನು ತೋರುತ್ತವೆ. 
ಸಸ್ಯತಳಿ ಅಭಿವೃದ್ದಿ ಅಧ್ಯಯನಕ್ಕೆ ಪ್ರತೀ ಸಾಗುವಳಿಸಸ್ಯದ ವರ್ಣತಂತುಗಳ ಸಂಖ್ಯೆ 
ಮತ್ತು ಸ್ವಭಾವ ಹಾಗೂ ಕೋಶವಿಭಜನೆ ಸಮಯದಲ್ಲಿ ಅದರ ವರ್ತನೆಯ ತಿಳಿವಳಿಕೆ 
ಆಧಾರವಾಗುತ್ತದೆ, 

ಮೆಂಡಲ್‌ ಸ್ವತಂತ್ರ ರಿಕ್ಚತೆಯ ವಿಧಿಯನ್ನು ಒದಗಿಸಿದ್ದರೂ. ಬಟಾಣಿಗಳಲ್ಲಿ 
ಉದ್ದಪರಾಗವಿರುವ ಕೆನ್ನೀಲಿ ಹೂವಿನ ಒಂದು ತಳಿ ನಡುವಣ ಸಂಕರಣದಲ್ಲಿ ಸಂಲಗ್ನ 
ತೆಯ ಪ್ರಥಮ ಘಟನೆಯನ್ನು 1906ರಲ್ಲಿ ಬೇಟ್‌ಸನ್‌ ಮತ್ತು ಪ್ರನ್ನೆಟ್‌ ವಿವರಿಸಿದರು. 
ಐವತ್ತು ನೀಳ ಕೆನ್ನೀಲಿ, ಏಳು ಮಂಯು ಕೆನ್ನೀಲಿ, ಎಂಟು ನೀಳ ಕೆಂಪು ಮತ್ತು ನಲವ 
ತ್ತೇಳು ದುಂಡಂ ಕೆನ್ನೀಲಿ ಸಸ್ಯಗಳ ಹಿಂಸಂಕರದಲ್ಲಿನ ದೃಶ್ಯರೂಪ ಸ್ಥಿತಿಯನ್ನು ಸಾಮಾನ್ಯ 
ವಾದ 1: 1:1: 1ಲಿಂಗಾಣು ನಿಷ್ಟತ್ತಿಗೆ ಬದಲು ೬ಳು ನೀಳ ಕೆನ್ನೀಲಿ. ಒಂದು 
ದುಂಡು ಕೆನ್ನೀಲಿ, ಒಂದು ನೀಳ ಕೆಂಪ್ರ ಮತ್ತು ಏಳು ದುಂಡುಕೆಂಪುಗಳಲ್ಲಿನ ಲಿಂಗಾಣು 
ಉತ್ಪನ್ನನಿಷ್ಟತ್ತಿಯ ಆಭಾರದಿಂದ ವಿವರಿಸಲಾಯಿತು. ಪಿತೃಸಂಯೋಜನೆಗಳು ಹೊಸ 
ಸಂಯೋಜನೆಗಳಿಗಿಂತ ಏಳು ಸಲದಷ್ಟು ಸಂಭವ ಪ್ರಮಾಣ ಪಡೆದಿದ್ದವು. ಸಾದೃಶ 
ವರ್ಣತಂತುಗಿಳಲ್ಲಿನ ಘಟಕ ಜೋಡಿಗಳ ಹೊಸ ಸಂಯೋಜನೆ ಸಂಭವ ಪ್ರಮಾಣಗಳು 
ಬಹುವಾಗಿ ವರ್ಣತಂತುಗಳಲ್ಲಿ ವಂಶವಾಹಿಗಳ ನಡುವಣ ಅಂತರವನ್ನು ಅವಲಂಬಿಸು 
ತ್ತವೆ. ಅಕ್ಕಪಕ್ಕದ ಪ್ರದೇಶಗಳಲ್ಲಿಯ ಅಡ್ಡಹಾಯುವಿಕೆಯನ್ನು ಗುಣಸೂತ್ರ ಬಿಂದು 
ಸ್ಪಷ್ಟವಾಗಿ ತಗ್ಗಿಸುತ್ತದೆ. ಕದಿರು ತಂತುವಿನ ಇಕ್ಕೆಡೆಗೂ ವಂಶವಾಹಿಗಳ ಅಡ್ಡಹಾಯು 
ಎಕೆಗೆ ಅಡ್ಡಿ ಇಲ್ಲ. ವರ್ಣತಂತುಗಳು ಒಡಕನ್ನು ಉಂಟುಮಾಡಿ ಕೈಗೊಂಡ ಅನೇಕ 
ಕೋಶತಳಿಶಾಸ್ತ್ರ, ಅಧ್ಯಯನಗಳು ನಿರ್ಧರಿಸಿದ ಭೌತಿಕನಕ್ಷಯ ಮತ್ತು ತಳೀಶಾಸ್ತ್ರ 
ನಕ್ಷೆಗಳ ನಡುವೆ. ಗಮನಾರ್ಹವಾದ ವ್ಯತ್ಯಾಸಗಳನ್ನು ತಳೀಯಕ ಸಂಲಗ್ಗತೆಗಳು ವ್ಯಕ್ತ 
ಪಡಿಸಿವೆ. ಹಾಗಿದ್ದರೂ ಈ ಆಧ್ಯಯನಗಳು ವರ್ಣತಂತುಗಳಲ್ಲಿ ವಂಶವಾಹಿಗಳ 
ರೇಖಾತ್ಮಕ ಕ್ರಮಕ್ಕೆ ಹೆಚ್ಚು ನಿದರ್ಶನ ಒದಗಿಸಿವೆ, ಹೊಸ ತಳೀಯಕ ನಕ್ಷೆಗಳಿಗೆ ದಾರಿ 
ತೋರುವ ವಿಪರ್ಯಯ ಮತ್ತು ಸ್ಮಾನಾಂತರ ಕರಣಗಳಂತಹ ಇತರ ವಿಧ ಕೋಶ 
ಶಾಸ್ತ್ರೀಯ ಅಪಸರಣಗಳೂ ಕೂಡ ಇರುತ್ತವೆ. ಹೊಸ ಮತ್ತು ಮಾನಕವಿಧಗಳ 
ನಡುವಣ ಸಂಕರಣಗಳಲ್ಲಿ, ತಳೀಯಕ ಪ್ರಮಾಣ ಹೆಚ್ಚಾಗಿ ಮಾರ್ಪಡಬಹುದು. 


ಸಸ್ಯತಳಅಭಿವೃದ್ಧಿ ಯ ಅಧ್ಯಯನಕ್ಕೆ ಪೂರ್ವಭಾವಿಯಾಗಿ, ವಿದ್ಯಾರ್ಥಿಯು 
ಕೋಶಶಾಸ್ತ್ರ ಮತ್ತು ತಳೀಶಾಸ್ತ್ರಗಳೆರಡರಲ್ಲೂ ಪರಿಶ್ರಮ ಪಡೆದಿರಬಹುದಾದದ್ದು 
ಅಪೇಕ್ಷಿತವಾದರೂ, ಸಮಸೂತ್ರಣ ಲಿಂಗಾಣುಜನ್ಯಶೆ, ಗರ್ಭಧಾರಣೆ ಮತ್ತು ಅರ್ಥ 
ಸೂತ್ರಣ (ಸಂಖ್ಯಾಕ್ಷೀಣ ವಿಭಜನೆ)ಗಳ ಒಂದು ಸಂಕ್ಷಿಪ್ತ ಅವಲೋಕನವು ಅನುಕೂಲ 
ವಾಗಬಹುದು. 


32 ಸಸ್ಯ ತಳಿಅಭಿವೃದ್ಧಿ ವಿಢಾನಗಳು 
ಸಮಸೂತ್ರಣ! 

ತಟಸ್ಮಕೋಶಗಳಲ್ಲಿ ಕೇಂದ್ರಕದ ವರ್ಣಕ್ಷಮಗಳು ಅತಿ ಸೂಕ್ಷ್ಮಜಾಲದಂತಿದ್ದು, 
ವರ್ಣತಂತುಗಳನ್ನು ವೈಯಕ್ತಿಕವಾಗಿ ಗುರುತಿಸಲಾಗುವುದಿಲ್ಲ, ವೂರ್ವಾವಸ್ಥೆಯಲ್ಲಿ 
ವರ್ಣಕ್ಷಮಗಳು ನೀಳ ದಾರದಂಪಹ ತಿರಿಯಾಗಿ ಶೇಖರಿತವಾಗುತ್ತದೆ. ಈ ಸ್ಥಿತ್ಯಂತರದ 
ವೇಳೆಯಲ್ಲಿ ಅಥವಾ ಸಮಭಾಜಕ ಸಮತಲದ ಬಳಿ ವರ್ಣತಂತುಗಳು ತಾವಾಗಿಯೇ 
ಓರಣಗೊಳ್ಳುವಾಗ, ಪ್ರತಿವರ್ಣತಂತು ಸಮೀಕರಣವಾಗಿ ಸೀಳಿ, ಎರಡು ಮರಿ ವರ್ಣ 
ತಂತುಗಳಾಗುತ್ತವೆ. ವರ್ಣತಂತುಗಳು ಕೋಶ ಮಧ್ಯದ ಸಮಭಾಜಕ ಸಮತಲದಲ್ಲಿ 
ರೂಪಿತವಾದ ಮಧ್ಯಾವಸ್ಥೆ ಎಂದು ಕರೆಯಲ್ಪಡುವ ಮುಂದಿನ ಹಂತದಲ್ಲಿ, ಪ್ರತಿ ವರ್ಣ 
ತಂತು ಸುರುಟಿಕೊಂಡು ಅಥವಾ ಸಿಂಬಿ ಸುತ್ತಿ ಕ್ರಮೇಣ ನೀಳ ಕಡಮೆಯಾಗಿ 
ಕೇಂದ್ರಕಪೊರೆ ಅದೃಶ್ಯವಾಗುತ್ತದೆ. ಕೋಶ ವಿಭಜನೆಯ ಸಮುಚಿತ ಹಂತದಲ್ಲಿ, 
ಒಂದು ಕದಿರು ತಂತುವನ್ನು ಸೇರಿಸುವ ಗುಣಸೂತ್ರಬಿಂದು ಅಥವಾ ತೆಳುವರ್ಣ ಪ್ರದೇಶ 
ವನ್ನು ಪ್ರಶಿವರ್ಣತಂತುವೂ ಪಡೆದಿರುತ್ತದೆ. ವರ್ಣತಂತುಗಳು ಮುಂದೆ ಧ್ರುವಗಳಿಡಿಗೆ 
ಸಂಚರಿಸುವಲ್ಲಿ ಈ ಕದಿರು ತಂತುಗಳು ಕ್ರಿಯಾತ್ಮಕವಾಗುತ್ತಬೆಂದು ಕಂಡುಬರುತ್ತದೆ. 

ಮರಿವರ್ಣತಂತುಗಳು ಪ್ರತ್ಯೇಕಗೊಂಡು ಪ್ರತಿಜೊತೆಯ ಒಂದು ಅಂಶ ಒಂದು 
ಧೃವದೆಡೆಗೂ ಮತ್ತು ಇನ್ನೊಂದು ಅಭಿಮುಖ ಧೃವದೆಡೆಗೂ ಸರಿಯುತ್ತವೆ. ಮರಿ 
` ವರ್ಣತಂತುಗಳ ಧೃವದವಡೆಯ ಸಂಚಾರ ಹಶ್ಶಾವಸ್ಕೆ ಆಗಿ ಪರಿಣಮಿಸುತ್ತದೆ. 

ವರ್ಣತಂತುಗಳು ಧೃವದೆಡೆ ಸೇರಿದಾಗ ಕೇಂದ್ರಕ ಪೊರೆ ರೂಪುಗೊಳ್ಳುತ್ತದೆ. 
ಈ ಹಂತಕ್ಕೆ ಅಂತ್ಯಾವಕ್ಕೆ ಎಂದು ಹೆಸರು. ಸಮಸೂತ್ರಣ ಹಂತದ ಕದಿರು ಮಾಯ 
ವಾಗುತ್ತದೆ ಮತ್ತು ಸಮಭಾಜಕ ಸಮತಲದೆಡೆ ಒಂದು ಹೊಸ ಕೋಶಪಟಲವೇರ್ಪಡು 
ತ್ತದೆ. ಇದರನಂತರ ಅಂತರ್ಸತಿಕ್ರಮದ ಹಂತದಲ್ಲಿ ಪುನಃ ವರ್ಣಶಂತಂಗಳನ್ನು ಪ್ರತ್ಯೇಕ 
ವಾಗಿ ಗುರುತಿಸುವಂತಿರುವುದಿಲ್ಲ. ಅನುಕ್ರಮ ಕೋಶವಿಭಜನೆಗಳ ನಡುವಣ ಹಂೆ 
ವನ್ನು, ವಂಶವಾಹಿಗಳು ಸಂಶ್ಲೇಷಣೆಗಾಗಿ ರಾಸಾಯನಿಕ ಕ್ರಿಯೆಯ ಚಟುವಟಿಕೆ 
ಕಾಲವೆಂದು ಸಾಮಾನ್ಯವಾಗಿ ತಿಳಿಯಲಾಗಿದೆ. 

ಸಮಸೂತ್ರಣದ ಮೂಲ ಉದ್ದೇಶ ವರ್ಣಕ್ಷಮ ವಸ್ತುವನ್ನು ಗುಣಾತ್ಮಿಕ 
ಮತ್ತು ಪರಿಮಾಣಾತ್ಮಕ ಸದ್ಭಶವುಳ್ಳ ಎರಡು' ಮರಿಕೇಂದ್ರಕಗಳಲ್ಲಿದ್ದಿ ್ವಿಗುಣಗೊಳಿಸು 
ವುದೇ ಆಗಿದೆ. “ 

ಲಿಂಗಾಣುಜಸ್ಮತೆ ಮತ್ತು ಗರ್ಭಧಾರಣೆ 
ಬೆಳೆಯುವ ಅಂಡಕೋಶ ಮತ್ತು ಅದರ ಸುತ್ತಲಿನ ಅಂಗಾಂಶಗಳಿಂದ ಬೀಜ 


3 ಸಿನ್ನೋಟ್‌, ಡನ್‌ ಮತ್ತು ಡಾಬ್ಲಾನ್ಫ್ಸಿ (1950)ಗಳ ವಿವರಣೆಯನ್ನು ಈ ಸಾರಾಂಶ 
ದಲ್ಲಿ ಮುಕ್ತವಾಗಿ ಬಳಸಲಾಗಿದೆ, 


ಪರಾಗಕೋಶಿಕೆ 


ಸಸ್ಯ ತಳಿಅಭಿವೃದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 33 


ಉತ್ಪನ್ನವಾಗುತ್ತದೆ. ಸಹಜವಾದ ಲೈಂಗಿಕ ಸಂತಾನಾಭಿವೃದ್ಧಿಯಲ್ಲಿ ಸ್ತ್ರೀಯುಗ್ಮಕ 
ಮತ್ತು ಪುಂಯುಗ್ಮಕಗಳ ಸಂಯೋಗವು ಬೀಜೋತ್ಪಾದನೆಗೆ ಆತ್ಮಗತ್ಯ. ಅಂಡಾಶಯ 
ಗಳು, ಗೋಧಿಯಲ್ಲಿರುವಂತೆ ಒಂದೇ ಬೀಜವನ್ನು ಅಥವಾ ಹೊಗೆಸೊಪ್ಪಿನಲ್ಲಿರುವಂತೆ 
ಹಲವನ್ನು ಹೊಂದಿರಬಹುದು. 


ಎದು ಟು 





ಮೂರು 
ಪ್ರತಿ ಮುಖಕೋಶಿಕೆಗಳು-.. ಎ £ಸರವಂಡ 
ರನಕೇಂದ್ರಕಗಳು ನರ (| ಜೌ ಗ 1 








ಒಳಆವರಣ ತ್ರ 
1 11 ಟ್ಟ ಡಾಶಯ 
ಹೊರಆವರಣ .....!! 
ಬೀಜಾಂಡಕಾಯ..[... ಕ್ಡ 
ಅಂಡಕೋಶ ---.---[-. ತ ಬೀಜಾಂಡದ್ವಾರ 
ಎರಡು ಅಂಡ್ಲ.... ಟ್ನ್ನ 
ಪರಿಕರಗಳು ಕ್ಯ -ಅಂದಕಕಾಂಡ 






ತಳ 


ಚಿತ್ರ) 3. ಓಂದು ಮಾದರಿ ಹೂವಿನ ನೇರ ಹೀಳಿಕೆಯ ರೇಖಾಚಿತ್ರ (ಹಾಲ್‌ಮನ' ಮತ್ತು 


ಈ 
ತ್ರ 


ರಾಬನ್ಸರ ಸಾಮಾನ್ಯ ಸಸ್ಮಶಂಸ್ಕ್ರ ಪಠ್ಯಪುಸ್ತಕದಲ್ಲಿ, ಸಾಕ್ಸ್‌ ನಿಂದ ಪುನಃ ಚಿತ್ರೀಕರಣ 


ಬ್ರಿಂಕ್‌ ಮತ್ತು ಕೂಪರ್‌ (1941) ರವರಿಂದ ಪಡೆದ ಸ್ತ್ರೀಯುಗ್ಮಕಜನ್ಮತೆಯ 
ಕೆಳಗಿನ ವಿವರಣೆಯನ್ನು ಒಂದು ಮಾದರಿ ಹೂವಿನ (ಚತ್ರ 3 ನೋಡಿರಿ) ಉದ್ದ 


ತಿದ್ದುಪಡಿ ; ಪುಟ ಸಾಲು ತಪ್ಪು ಸಂ 
46 19 10 ಷ್ಟ " 


48 7 22,56 22 


....ಹೆರಿಯಾಂಶ್‌ನ 


8 


``ಮಕರಂದಗ್ಪಂಥಿ 1 
ತೆ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
. ಹೀಳಿಕೆಯ ರೇಖಾಚಿತ್ರ ಪರಿಶೀಲನೆಯಿಂದ ಸ್ಥ ಲ್ಪ ಸಮಂಜಸವಾಗಿ ತಿಳಿಯಬಹುದು. 
ಈ ಬರಹಗಾರರು ಕೆಳಗಿನಂತೆ ವಿವರಿಸಿದ್ದಾರೆ. ಇದ್ದ ಒಂದು 
ಪ್ರತಿಯೊಂದು ಅಂಡಕೋಶವನ್ನೂ ಅಂಡಾಶಯದ ಒಳಪಾಶ್ವಃ. ಶ್ರ. ಅಂಡಕ 
ಭಾಗವಾದ ಅಂಡಕಧರ ಅಂಗಾಂಶದಿಂದ ಮೂಡುವ ಅಂಡಕ ಕಾಂಡ ಅಥವಾ' ಕಂದ 
ದಿಂದ ಹುಟ್ಟುವ ಒಂದು ಕಾಂಡದ ತುದಿಯಲ್ಲಿ ಹೊಂದಿರುತ್ತದೆ. ಅಂಡಾಶಯ್ಲ 
ಒಂದು ಅಥವಾ ಎರಡು ರಕ್ಷಾಕವಚಗಳಿಂದ ಆವರಿಸಲ್ಪಟ್ಟ ಹಿರಿಬೀಜಾಣುದಾನಿ ಅಥವಾ 
ಬೀಜಾಂಡಕಾಯವನ್ನು ಮಧ್ಯಭಾಗದಲ್ಲಿ ಹೊಂದಿರುತ್ತದೆ. ಆವರಣಗಳ ಮಧ್ಯೆ 
ಬೀಜಾಂಡಕಾಯದ ಎದುರು ತುದಿಯ ಬಳಿ ಬೀಜಾಂಡದ್ದಾರ ರಂಧ್ರವಿದೆ. ಬೀಜಾಂಡ 
ದ್ವಾರದ ಎದುರಿನಲ್ಲಿರುವ ಬೀಜಾಂಡಕಾಯದ ಹೊರಪೊರೆಯಡಿಯಲ್ಲಿನ ಕೋಶವೊಂದು 
ಹಾಗೆಯೇ ಅಥವಾ ವಿಭಜನೆಯನಂತರ, ದಪ್ಪವಾಗಿ ಹಿರಿಬೀಜಾಣುವಾಗಿ ವ್ಯತ್ಯಾಸ 
ಹೊಂದುತ್ತದೆ. ಈ ದ್ವಿಗುಣಕೋಶ ಅದರ ಆದ್ಯ ಗಾತ್ರಕ್ಕಿಂತ ಆನೇಕಾವರ್ಶಿ ಅಧಿಕ 
ಗಾತ್ರವಾಗುವಷ್ಟು ಬೆಳೆಯುತ್ತದೆ. ನಂತರ ಈವರೆಗೆ ಪರೀಕ್ಷಿಸಿರುವ ಬಹುತೇಕ 
ಪ್ರಭೇದಗಳಲ್ಲಿ, ಎರಡು ಅನುಕ್ರಮ ವಿಭಜನೆಯಿಂದ (ಅರ್ಧಸೂತ್ರಣ) ಅಕ್ಷದಲ್ಲಿ 
ನಾಲ್ಕು ಏಕಗುಣಿತ ಹಿರಿಬೀಜಾಣುಗಳ ಸಾಲನ್ನು ಉಂಟುಮಾಡುತ್ತದೆ. ಪ್ರಥಮ 
ವಿಭಜನೆಯನಂತರ ಹೊರಕೋಶ ಪುನಃ ವಿಭಜನೆಗೊಳಪಡದಿರಬಹುದು. ಇದರಿಂದ 
ಚತುಷ್ಕಗಳು ಅಪರಿಪೂರ್ಣವಾಗುತ್ತವೆ. ಸಾಮಾನ್ಯವಾಗಿ ಅತಿ ಕೆಳಗಿನ ಹಿರಿಬೀಜಾಣು 
ಸ್ಥ್ರೀಯುಗ್ಮಕ ಜನಕವಾಗಿ (ತಾಯಿಕೋಶ) ವೃ ದ್ಧಿ ಗೊಳ್ಳುತ್ತದೆ. ಉಳಿದ ಬೀಜಾಣು 
ಗಳು ನಶಿಸುತ್ತವೆ. ಈ ಕ್ರಿಯಾತ್ಮಕ ಬೀಜಾಣು ದಪ್ಪ ವಾಗಿ, ಸ್ವಲ್ಪ ಉದ್ಧ್ಭವಾಗಿ ಬೆಳೆದು 
ಅದರ ಕೇಂದ್ರಕದ ವಿಭಜನಾ ಸರಣಿಯಿಂದ ಎಂಟು ಕೇಂದ್ರಕಗಳು ಉತ್ಪನ್ನವಾಗಿ ವೃದ್ಧಿ 
ಗೊಳ್ಳುತ್ತಿರುವ ಲಿಂಗಾಣುಜನಕದ ಎರಡು ತುದಿಯಲ್ಲಿಯೂ ನಾಲ್ಕು ನಾಲ್ಕರ ಎರಡು 
ಗುಂಪುಗಳಾಗಿ ಶೇಖರಿತವಾಗುತ್ತವೆ. ಕೊನೆಯ ಸಮಸೂತ್ರಣದಲ್ಲಿ ಲಿಂಗಾಣುಜನಕದ 
ಎರಡು ತುದಿಯಲ್ಲಿಯೂ ಕದಿರುಗಳ ಅಕ್ಷದೆಡೆಯಲ್ಲಿ ಮೂರು ಕೋಶಗಳನ್ನು ಪ್ರತ್ಯೇ 
ಕಿಸುವಂತಹ ಕೋಶಫಲಕಗಳು ರಚನೆಯಾಗಿ, ಮಧ್ಯಕೋಶದಲ್ಲಿ ಪ್ರತಿ ಗುಂಪಿನ ಒಂದು 
ಕೇಂದ್ರಕ ಉಳಿದು, ರ ಕೇಂದ್ರಕಗಳ 7 ಜೀವಕೋಶಗಳು ಉತ್ಪನ್ನವಾಗುತ್ತವೆ. ಅದರ 
ಬೀಜಾಂಡದ್ವಾರದ ತುದಿಯಲ್ಲಿರುವ ಮೂರು ಜೀವಕೋಶಗಳು ಒಂದು ಅಂಡ ಮತ್ತು 
ಎರಡು ಅಂಡ ಪರಿಕರಗಳಾಗುತ್ತವೆ. ಆದರೆ ಎದುರು ತುದಿಯಲ್ಲಿನವು (ಪ್ರತಿಮುಖ 
ಶೋಶಿಕೆಗಳು) ಹೆಚ್ಚು ಕಡಮೆ ಹಾಗೇ ಉಳಿಯುತ್ತವೆ. ಮಧ್ಯಕೋಶದಲ್ಲಿನ ಎರಡು 
ಮುಕ್ತ ಕೇಂದ್ರಕಗಳು (ಧೃವ ಕೇಂದ್ರಕೆಗಳು) ಪಕ್ಕಪಕ್ಕದಲ್ಲಿ ಜೊತೆಯಾಗಿ ಅಥವಾ 
ಲಿಂಗಾಣುಜನಕವು ಪರಿಪಕ್ವತೆ ಪಡೆಯುವ ಮುನ್ನವೇ ಸಂಯೋಗಗೊಳ್ಳಬಹುದು, ಆ 
ಎರಡು ಅಂಡಪರಿಕರ ಕೇಂದ್ರಕಗಳು ಭಗಿನಿ ಕೇಂದ್ರಕಗಳೇ, ಅಂದರೆ ಒಂದೇ ಕೇಂದ್ರಕದ 
ವಿಭಜನೆಯಿಂದ ಅವು ಜನಿಸುತ್ತವೆ. ಅದರಂತೆಯೇ ಅಂಡದ ಕೇಂದ್ರಕ ಮತ್ತು ಮೇಲಿನ 


ಶಿ 


ಸಸ್ಯ ತಿಳಿಅಭಿವೃದ್ಧಿ ಯಲ್ಲಿ ತಳಿಶಾಸ್ತ್ರ ಮುತ್ತು ತಳಿಶಾಸ್ತ್ರದ ಆಧಾರ ೬5 


ಧೃವಕೇಂದ್ರಕಗಳು ಮತ್ತು ಭಗಿನಿಕೇಂದ್ರಕಗಳೂ ಕೂಡ. 

ಇದೇ ಸ್ವ್ರೀಯುಗ್ಮಕ ಜನಕದ “ಸ್ಟಾಭಾವಿಕ' ಪ್ರವರ್ಧನೆ. ಇದು ಆವೃತಬೀಜ 
ಸಸ್ಮಗಳ ಸುಮರು ಶೇ. 80 ಭಾಗದವುಗಳಲ್ಲಿ ಸಂಭವಿಸುತ್ತದೆಂದು ನಂಬಲಾಗಿದೆ; 
ಮಹೇಶ್ವರಿ (1948) ಆವೃತ ಬೀಜಸಸೃಗಳಲ್ಲಿನ ಭ್ರೂಣಾವರಣ ಕೋಶವಿಧಗಳ 
ಸಮಗ್ರ ಅವಲೋಕನವಿತ್ತಿದ್ದಾರೆ. ಅದು ಅನೇಕ ದಾಖಲೆಗಳನ್ನೊ ಳಗೊಂಡಿದೆ. 

ಮಹೇಶ್ವರಿ (1949, ಆವೃತ ಬೀಜಶಸ್ಯಗಳಲ್ಲಿನ ಪ್ರಂಯುಗ್ಮಕ ಜನಕ ಪ್ರವರ್ಧ 
ನದ ರೀತಿಯ ಗಣನೀಯ ಸವಿಸ್ತಾರ ಅವಲೋಕನವನ್ನಿತ್ತಿದ್ದಾರೆ. ಪರಾಗಾಶಯದಕ್ಲಿನ 
ಒಂದು ಪರಾಗತಾಯಿಕೋಶ ಬೆಳೆದು ದಪ್ಪವಾಗಿ, ಎರಡು ಅನುಕ್ರಮ ವಿಭಜನೆಯಿಂದ 
ನಾಲ್ಕು ಕಿರುಬೀಜಾಣು ಚತುಷ್ಕವನ್ನು ಉತ್ಪಾದಿಸುತ್ತದೆ, ಈ ಕಿರು ಬೀಜಾಣುಗಳು 
ದಪ್ಪ ಐಟಲವನ್ನು ರಚಿಸಿಕೊಂಡು ಪರಾಗರೇಣಉುಗಳಾಗಿ ರೂಪಾಂತರ ಹೊಂದುತ್ತವೆ. 
ಕಿರುಬೀಜಾಣು ಒಳಗಿನ ಕೇಂದ್ರಕ ಒಂದು ವಿಭಜನೆಗೆ ಈಡಾಗಿ, ಪರಾಗರೇಣುವಿನ 
ಉತ್ಸಾದಕ ಕೇಂದ್ರಕ ಮತ್ತು ನಳಿಕೆ ಕೇಂದ್ರಕಗಳನ್ನು ರೂಪಿಸುತ್ತದೆ. ಉತ್ಪಾದಕ 
ಕೇಂದ್ರಕವು ಪ್ರಥಮದಲ್ಲೇ ಪ್ರತ್ಯೇಕತಾ ಭಿತ್ತಿಯೊಂದರಿಂದ ಪರಾಗರೇಣುವಿನ ಪ್ರತ್ಯೇಕ 
ಕೋಶವಾ;, ಬೇರ್ಪಡಬಹುದು. ಅನೇಕ ವಳ ಕೇಂದ್ರಕಗಳು ಸ್ಪಷ್ಟವಾದ ರೂಪರಚನೆ 
ಪಡೆದಿರುತ್ತವ, ಪುಂಯುಗ್ಮಕಗಳಾಗಬಹುದಾದ ಉತ್ಪಾದಕ ಕೇಂದ್ರಕದ ಎರಡು 
ಕೇಂದ್ರಕಗಳಾಗುವ ವಿಭಜನೆಯು ಪರಾಗರೇಜು ಅಥವಾ ಶರಾಗನಳಿಕೆಯಲ್ಲಾಗ 
ಬಹುದು. 

ಸ್ತ್ರೀಯುಗ್ಮಕ ಮತ್ತು ಪ್ರಂಯುಗ್ಮಕ ಜನಕಗಳ ಅನುರೂಪ ಹಂತಗಳನ್ನು ರೇಖಾ 
ಚಿತ್ರಗಳಿಂದ ಸ್ಪಷ್ಟಪಡಿಸಲಾಗಿದೆ. (ಚಿತ್ರ 4 ನೋಡಿರಿ). ಬೀಜಾಣುಗಳ ಉತ್ಪಾದನೆಗೆ 
ಮೂದಲೇ ವರ್ಣತಂತುಗಳು ವರ್ಣಸೂತ್ರಗಳಾಗಿ ಸೀಳಿಕೊಂಡು ಜೋಡಿ ಸ್ಥಿತಿಯನ್ನು 
ಹೊಂದುತ್ತವೆ. ಪ್ರತಿಯೊಂದು ಜೋಡಿಯೂ ಒಂದು ಪುಂ ಮತ್ತು ಒಂದು ಸ್ತ್ರೀ ಪಿತೃ 
ವಿನಿಂದ ಒದಗಿರುತ್ತದೆ. ಮೊದಲನೆಯ ಅರ್ಥಸೂತ್ರಣ ವಿಭಜನೆಯಿಂದ ವರ್ಣತಂತು 
ಗಳ ಪ್ರತಿಯೊಂದು ಜೊತೆಯ ಏಕಾಂಶ ಮರಿಕೋಶಗಳಿಗೆ ಹಾಯುವುದರಿಂದ ವರ್ಣ 
ತಂತಂ ಸಂಖ್ಯೆ ದೇಹಕೋಶಗಳ ಅರ್ಧಸಂಖ್ಯೆಗೆ ತಗ್ಗುತ್ತದೆ. ಮುಂದಿನ ಸಮಭಾಜಕ ವಿಭ 
ಜನಯಲ್ಲಿ ಪ್ರತಿವರ್ಣತಂತುವಿನಲ್ಲಿನ ವರ್ಣಸೂತ್ರಗಳು ವಿವಿಧ ಮರಿಕೇಂದ್ರಕಗಳಾಗಿ 
ಬೇರ್ಪಡುತ್ತವೆ. ಮುಂದೆ ಲಿಂಗಾಣು ಅಥವಾ ಲೈ ೈಂಗಿಕ ಕೋಶಗಳಿಗೆ ಮೂಲವಾಗುವ 
ಕೀರುಬೀಜಾಣುಗಳು ಮತ್ತು ಹಿರಿಬಿ ಎರಡು ವಿಭಜನೆಗಳ ಅಂತಿಮ 
ಉತ್ಸನ್ನಗಳಾಗುತ್ತವೆ. 

ಗರ್ಭಧಾರಣೆಯು, ಸ್ತ್ರೀಯುಗ್ವಕ ಮತ್ತು ಪುಂಯುಗ್ಮಕಗಳ ಸಂಯೋಗವನ್ನೊಳೆ 
ಗೊಂಡಿರುತ್ತದೆ. ಪರಾಗರೇಣುಗಳು ಮೂಳೆಯಲಾರಂಭಿಸಿದಾಗ, ಉತ್ಪಾದಕ ಕೇಂದ್ರ 
ಕಕ್ಕೆ ಮೂದಲು, ನಳಿಕೆಯ ಕೇಂದ್ರಕವನ್ನು ಪ್ರವೇಶಿಸುತ್ತದೆ. ಪರಾಗ ನಳಿಕೆ ಶಲಾಕ 


ಮ 
3 
ಕಗ 
ಡಿ 
೨ 
ಕ್ಸ 
ಪ 
ಉಡ 
ಕ್ರ 
ಕ 


36 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ನಳಿಕೆಯ ಮೂಲಕ ಅಂಡಾಶಯದವರೆಗೆ ತಳಕ್ಕೆ ಬೆಳೆದು ಬೀಜಾಂಡ ರಂಧ್ರಮುಖೇನ 
ಬೀಜಾಂಡಕಾಉದ ಆಂಗಾಂಶವನ್ನು ಹಾದು ಹೋಗಿ ಅಂಡಾಶಯಕೋಶವನ್ನು 
ಪ್ರವೇಶಿಸುತ್ತದೆ. ಅನಂತರ ಎರಡು ಪುಂಯುಗ್ಕಕಗಳನ್ನು ಭ್ರೂಣಾಶಯದೊಳಕ್ಕೆ 
ಬಿಡುಗಡೆ. ಮಾಡುತ್ತದೆ. ಒಂದು ಅಂಡಕೋಶ ಒಳಹೊಕ್ಕು ಅಂಡಬೀಜಾಣುವಿ 






ಕಿರುಬೀಜಾಣು  , 
(0) (2) ಅಥವಾ ೨ 
ಪರಾಃಗ ಮಾತ ಕಕೋಶ 
ಅರ್ಧ ಸೂತ ಶ್ರಿ 
2 ಕೊೋಶಪಂತ 
ಅಥವಾ ಡಯಾಡ್‌ 
ಪ | 
ಇ ಜ್ಜ 


ತೆ 
4 ಕೋಶಹಂತ ರೆ 
ಅಥವಾ ಚತುಷ್ಕ 1 





ಅಂಡಪರಿಕರಗಳು 
ಅಂಡಕೋಶ ಅಥವಾ ಸ್ಟ್ರೀ 
ಭೂ ಣಕೋಶ ಯ ಗ್‌ 
._ .-ಧೃವ ಅಥವಾಭ್ರೂಣಾಹಾರ 
೫್‌- ಆಹ್ತಾರ, ಕೇಂದ್ರಕಗಳು ಧ್‌ ನ 
ಥಿ ಮಹತ್ವ ವೈಳ್ಳ ಪ್ರತಿಮುಖ ಉತ್ಪಾದೆಕ ಕೇಂದ ಕ ' 
ಕೋಶ ಳು *್‌ ಸ ಕೇಂದ ಕ್ತ ಹ ೯” 


ಸ) ಎ 


.. &ೃ 
ಪರಾಗರೇಣು 


ಚಿತ್ತ 4. ಪುಂಯುಗ್ಮಕ ಮತ್ತು-ಸ್ಟೀಯುಗ್ಮಕಗಳ ಉತ್ಪಾದನೆಯನ್ನು ಚಿತ್ರೀಕರಿಸುವ 
ರೇಖಾ ಚಿತ್ರ. ಈ ವಿನ್ಯಾಸ ವಿವಿಧ ಸಸ್ಯಗಳಲ್ಲಿ ಮಾರ್ಪಡಬಹುದು (ಹೇಯ್ಸ ಮತ್ತು 
ಗಾರ್ಬರ (1927) ರಿಂದ) 


ನೊಂದಿಗೆ ಸಂಯೋಗ ಹೊಂದಿ ಯುಗವನ್ನು ಉತ್ಪತ್ತಿಮಾಡುತ್ತದೆ. ಇನ್ನೊಂದು 
ಪುಂಯುಗ್ಮಕ ಐಕ್ಕವಾದ ಅಥವಾ ಐಕ್ಕವಾಗುವ ಭ್ರೂಣಾಹಾರ ಕೇಂದ್ರಕದೊಡನೆ 
ಕಲೆತು ಭ್ರೂಣಾಹಾರದ ಶ್ರಿಗುಣಿತ ಆದಿ ಕೇಂದ್ರಕವನ್ನು ಉತ್ಪತ್ತಿ ಮಾಡುತ್ತದೆ. 


ಸೆಸ್ಮೆ ತಳಿಅಭಿವ 


ಸ ದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಅಧಾರ 37 


ಇ 


ಅಂಡಕ ಮತ್ತು ಭ್ರೂಣಾಹಾರ ಕೇಂದ್ರಕಗಳೆರಡರ ಗರ್ಭಧಾರಣೆ ಪ್ರಕ್ರಿಯೆಗಳನ್ನು 
ದ್ವಿಗರ್ಭಧಾರಣೆ ಎನ್ನಲಾಗಿದೆ. ಮುಂದೆ ಯುನ್ಮ ವೃದ್ಧಿಗೊಂಡು ಭ್ರೂಣವಾಗುತ್ತದೆ 
ಮತ್ತು ಭ್ರೂಣಾಹಾರ ಐಕ್ಕಕೇಂದ್ರಕದ ಮುಂದಿನ ವಿಭಜನೆಗಳಿಂದ ಬಹುಕೇಂದ್ರಗಳ 
ಅಥವಾ ಬಹು ಜೀವಕೋಶಗಳ ಭೂ ಐಾಹಾರ ರೂಪಿತವಾಗುತ್ತದೆ. 

ಬೀಜದ ಆಭಿವೃದ್ಧಿ ಯಲ್ಲಿ ಭ್ರೂಣ ಮತ್ತು ಭ್ರೂಣಾಹಾರಗಳ ನಡುವಣ ನಿಕಟ 
ಸಂಬಂಧಕ್ಕೆ ಬಿಂಕ್‌ ಮತ್ತು ಕೂಪರ್‌ (1947 ಗಮನ ಸೆಳೆದಿದ್ದಾರೆ. ಅನೇಕ ಸಸ್ತ್ಯ 
ಗಳಲ್ಲಿ ಭ್ರೂಣದ ಪೋಷಕ ಅಂಗಾಂಶವಾಗಿ ಭ್ರೂಣಾಹಾರ ಸಾಕಷ್ಟು ಕಾಲ ಮಾತ್ರ 
ಇರಬಹುದು. ಗ್ರಾಮಿನಿಯಂತಹ, ಇತರವುಗಳಲ್ಲಿ ಧೃಡವಾಗಿದ್ದು, ಮುಂದೆ ಮೊಳಕೆ 
ಸಸಿಗಳು ಬಳಸುವ ಪೋಷಕಾಂಶದ ಶೇಖರಣಾಂಗವಾತ್ತಬೆ, ಪ್ರಥಮ ಹಂತಗಳಲ್ಲಿ 
ಭ್ರೂಣದ ಬೆಳವಣಿಗೆ ಭೂಣಾಹಾರದ ಜೈ ದ್ಧಿ ಯನ್ನ ಲಯಸುತ್ತದೆ. ಮುಂದೆ ಭ್ರೂಣ 
ಸ್ವಪರಿಪೂರ್ಣವಾಗುತ್ತದೆ. ಸಂಭಾವ್ಯ ಕ್ರಿಯಾಶೀಲ ಯುಗ್ಕವಿದ್ದರೂ ಕೂಡ ಚೇತನ 
ವುಳ್ಳ ಬೀಜೋತ್ಪಾ ನ್ರದನೆಯ ವಿಫಲತೆ ಬಹುತೇಕ ಭ್ರೂಣಹಾರ ನ್ಯೂನತೆಯಿಂದಾಗಿರ 
ಬಹುದು. ಬೆಳವಣಿಗೆ ವೊಟಕಾದ ಬೀಜದಿಂದ ವಿಚ್ಛೇದಿಸಿದ ಭ್ರೂಣಕ್ಕೆ, ಸಮರ್ಪಕ 
ಪೋಷಕಾಂಶಗಳನ್ನು ಒದಗಿಸಿ ಪ್ರವರ್ಧನ ಸಾಫಲ್ಯತೆ ಪಡೆಯಲಾಗುವ ಭ್ರೂಣ ಅಭಿ 
ವರ್ಧನಾ ತಂತ್ರದ ಕ್ರಿಯಾತ್ಮಕ ಬಳಕೆಗೆ ಇದು ಮೂಲವಾಗಿದೆ. 

ಈ ಹಿಂದಿನ ವಿವರಣೆ ಸ್ವಲ್ಪಮಟ್ಟಿಗೆ ಬಲಿತ ಬೀಜದ ಸಂಕೀರ್ಣ ತಳೀಯಕ 


ಪ್ರಕೃತಿಯನ್ನು ಸೂಚಿಸುತ್ತದೆ. ಅನುವಂಶೀಯತೆಯ ಹರಿವು ಮುಂದುವರೆಯಲು 


ಕ್ರ 
ಭ್ರೂಣ ಮಾತ್ರ ಕಾರಣವಾಗುತ್ತದೆ. ಅದು ವಿಭಜ್ವೋತಕವಾದುದರಿಂದ ಲಕ್ಷಣಗಳ 
ಅಭಿವ್ಯಕ್ತಿಗೆ ಕಡಮೆ ಆಸ್ಪದವಿಯುತ್ತದೆ, ಹಾಗಿದ್ದರೂ ತಮ್ಮ ಮೊದಲ ಮೊಳಕೆ 
ಸಸ್ಯ ಹಂತದಲ್ಲಿ ಅನೇಕ ಸಸ್ಯಗಳು ತಳೀಯಕ ವೃತ್ಯಾಸಗಳನ್ನು ಶೋರ್ಪಡಿಸುವುದಂ 
ಕಂಡುಬಂದಿದೆ. ತದನಂಶರ ಅನೇಕ ವ್ಯತಿರಿಕ್ತ ಲಕ್ಷಣಗಳು ಮೂಡುತ್ತವೆ. ಧಾನ್ಯಗಳ 
ಬೀಜಗಳಲ್ಲಿರುವಂತೆ, ಭ್ರೂಣಾಹಾರ ಸಂಬಂಧಕವಾಗಿ ಆಧಿಕ ಪ್ರಮಾಣದ ಮೊತ್ತದಲ್ಲಿ 
ರುವೆಡೆಗಳಲ್ಲಿ ಪರಾಗದಿಂದಾದುದೆಂದು ಗಂರುತಿಸಿಬಹುದಾದ ವೈಲಕ್ಷಣ ವ್ಯತ್ಯಾಸ 
ಗಳನ್ನು ವ್ಯಕ್ತಪಡಿಸುತ್ತದೆ. 1881ರಲ್ಲಿ ಫಾಕ್‌ ಈ ಘಟನೆಯನ್ನು ವೀಕ್ಷಿಸಿ, ಅದನ್ನು 
ಕ್ಲೀನಿಯಾ (೬6818) ಎಂದು ಕರೆದ, ಸಸ್ಯಪ್ರಭೇದಗಳನ್ನ ವಲಂಜಿಸಿ, ಸಾಮಾನ್ಯ ಬೀಜದಲ್ಲಿ 
ತಾಯಿಯ ಇತರ ಆಂಗಾಂಶಗಳು, ವಿವಿಧ ಅವಶೇಷಗಳೂ ಇರಬಹುದು. ಬೀಜಾಂಡ 
ಕಾಯ ಮತ್ತು ಹೊದಿಕೆಗಳ ಅಂಶಗಳೂ ದೃಢವಾಗಿ ಉಳಿದಿರಬಹುದು. ಕೆಲವು 
ಸಂದರ್ಭಗಳಲ್ಲಿ ಅಂತಹ ಅಂಗಾಂಶಗಳು ಹಾಗೂ ಹಣ್ಣಿನ ಭಾಗಗಳು ತಮ್ಮ ಬೆಳವಣಿಗೆ 
ಯಲ್ಲಿ ಜನ್ಮದಾತ್ಮ್ರ ಸಂಯೋಜನಾ ಸ್ಥಿತಿಗಳಿಂದ ಪರಿಣಾಮ ಹೊಂದಬಹುದು. ಇದನ್ನು 
ಹ್ವಿಂಗಲ್‌ 1926ರಲ್ಲಿ ಮೆಟಾಕ್ಸೀನಿಯಾ ಎಂದು ವಿವರಿಸಿದ್ದಾನೆ. ಕ್ಷೇತ್ರ ಬೆಳೆಸಸ್ಕ 
ಗಳಲ್ಲಿ ಈ ಪರಿಣಾಮದ ಉತ್ತಮ ಉದಾಹರಣೆಯೆಂದರೆ, ಬೀಜ ಸಿಪ್ಪೆಯ ಹೊರಬೆಳ 


ತ 


38 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಂ 


ವಣಿಗೆಯಕಾದ ಹತ್ತಿ ಎಳೆಗಳ ಅಭಿವೃದ್ಧಿಗೆ ಒದಗುವ ಭೇದಾತ್ಮಕ ಪ್ರಚೋದನೆ. ಈ 
ರೀತಿಯಲ್ಲಿ ಸಾಮಾನ್ಯ ಬೀಜವನ್ನು, ದ್ವಿಗುಣಿತ ಭ್ರೂಣ, ತ್ರಿಗುಣಿತ ಭ್ರೂಣಾಹಾರ 
ಮತ್ತು ದ್ವಿಗುಣಿತ ತಾಯಿ ಆಂಗಾಂಶಗಳ ಸಾವಯವ ಐಕ್ಯತೆ ಪಡೆದ ಒಂದು ಸಂಕೀರ್ಣ 
ವಸ್ತುವೆಂದು ಪರಿಗಣಿಸಬಹುದು. ಸಾಮಾನ್ಯ ಮಾದರಿಯ ಸಂತಾನಾಭಿವ ದ್ಧಿಗೆ 
ಬಹುಭ್ರೂಣಸ್ಥಿ ತಿ, ಅಸಂಗಜನನ, ಭಿನ್ನಗರ್ಭಧಾರಣೆ ಮುಂತಾದ ಅನೇಕೆ ಪ್ರತಿಷೇಧ 
ಗಳೂ ಇರಬಲ್ಲ್ಬವು. 

ಅರ್ಧಸೂತ್ರಣ 

ಆನುವಂಶೀಯತೆಯಲ್ಲಿ ಅರ್ಧಸೂತ್ರಣದ ಪ್ರಾಮುಖ್ಯತೆಯಿಂದಾಗಿ ಈ ಹಂತ 
ವನ್ನು ಕೊಂಚ ಮಟ್ಟಿಗೆ ಹೆಚ್ಚು ವಿಶದವಾಗಿ ಪರಿಚಯ ಮಾಡಿಸುವುದು ಪ್ರಯೋಜನ 
ಕಾರಿಯಾಗಬಹುದು. ಈ ಕೆಳಗಿನ ವಿವರಣೆ, ರೋಡ್ಸ್‌ (1950) ನಿಂದ ನೇರವಾಗಿ 
ಪಡೆದ ಮುಸುಕಿನಜೋಳದ ಅರ್ಧಸೂತ್ರಣದ ಒಂದು ಸಂಕ್ಷಿಪ್ತ ಸಾರಾಂಶ. ಲೆಪ್ಪೋನಿಮಾ 
ಹಂತದಲ್ಲಿ ವರ್ಣತಂತುಗಳು ತೆಳು ಮತ್ತು ನೀಳವಾಗಿ, ಅದರಲ್ಲಿ ಅನೇಕ ಸೂಕ್ಷ್ಮ ಮಂತ್ಮು 
ಸ್ಪಷ್ಟವಾಗಿ ನೋಡಬಹುದಾದ ಕ್ರೋಮೋಮಿಯರ್‌ಗಳಿರುತ್ತವೆ. ಗುಂಟುಗಳೆಂಬ 
ಹೆಸರಿನ ಭಿನ್ನವರ್ಣಕ್ಷಮ ಪ್ರದೇಶಗಳೂ ಇರುತ್ತವೆ. ವರ್ಣತಂತುಗಳೊಳಗಿರುವ ತೆಳು 
ಕ್ರೋಮೋನೀಮಾ ಅಥವಾ ಕ್ರೋಮೋನೀಮಾ ದಾರ ಕೂಡ ಒಂಟಿಯಾಗಿ, ಸುರುಳಿ 
ರಹಿತವಾಗಿರುತ್ತವೆ. ಆದರೆ ಈ ಮೊದಲ ಹಂತದಲ್ಲೇ ವರ್ಣತಂತುಗಳು ವಿಭಜನೆ 
ಹೊಂದಿ ವರ್ಣಸೂತ್ರಗಳನ್ನು ಉತ್ಪಾದಿಸುತ್ತವೆಯೇ ಎಂಬುದರಲ್ಲಿ ಭಿನ್ನಾಭಿಪ್ರಾಯವಿದೆ. 

ಜೈಗೋನೀವಾ ಹಂತದಲ್ಲಿ ಸದೃಶ ವರ್ಣತಂತುಗಳು ಜೋಡಣೆ ಏರ್ಪಡುತ್ತದೆ. 
ವರ್ಣಕ್ಷಮದಾರಗಳು ಕೇಂದ್ರಕ ಬಿಂದುವಿನ ಪಕ್ಕದಲ್ಲಿ ಧೃಡಗಂಟನ್ನು ರಚಿಸುತ್ತವೆ. ಈ 
ಸೈನೇಜೆಟಿಕ್‌ ಗಂಟು ಎಂಬ ಹೆಸರಿನ ರಚನೆಗೆ ಮೊದಲು ಕೆಲವು ಜೋಡಿಗಳು ಸಂಭವಿಸು 
ತ್ತಮೆ ದ್ವಿಗುಣವೆಂದು ಕಂಡು ಬರುವ ಪ್ರತ್ಯೇಕ ತೋಳು ಕೆಲವೊಮ್ಮೆ ಮುಂಚಾ 
ಚಿರುತ್ತದೆ. 

ಪಾಕಿನೀಮಾ ದಲ್ಲಿ ಮುಸುಕಿನ ಜೋಳದ ವರ್ಣತಂತುಗಳ ಸಂಬಂಧಕ ಉದ್ಭ, 
ಗಂಟುಗಳ ದಟ್ಟವರ್ಣಿಕರಣ ಮತ್ತು ಗುಣಸೂತ್ರಬಿಂದುಗಳ ಸ್ಟ್ಯಾನಗಳಿಂದ ಅವುಗಳನ್ನು 
ವೈಯಕ್ತಿಕವಾಗಿ ಗುರಂತಿಸಬಹುದು. ಕ್ರೋಮೋನೀಮಾಟಗಳು ಸಿಂಬಿಸುತ್ತುವುದರಿಂದ 
ಅವುಗಳ ನೀಳತೆ ಸ್ವಲ್ಪ ಸಂಕುಚಿತವಾಗುತ್ತದೆ. 

“ಡಿಪ್ಲೋನಿಮಾ ಜೋಡಿ ಸದೃಸಗಳು ಎರಡೆರಡಾಗಿ ತೆರವುಗೊಂಡು ಕುಣಿಕೆ ಮತ್ತು 
ಗೆಣ್ಣುಗಳಾಗಿ ಮಾರ್ಪಡುವ ವೈ ೈಶಿಷ್ಟ ತೆ ಹೊಂದಿದೆ ; ಅನೇಕ ಗಂಟುಗಳು ಕ್ರಮ 
ವ್ಯತ್ಯಯ, ಆಂದರೆ ಜೊತೆಗಾರ ವಿನಿಮಯವನ್ನು ನಿರೂಪಿಸುತ್ತವೆ' ಎಂದು ರೋಡ್ಸ್‌ 
ನುಡಿದಿದ್ದಾನೆ. ಕೆಲವು ಸ್ಕಿ ತಿಗಳಲ್ಲಿ ನಾಲ್ಕುವರ್ಣಸೂತ್ರಗಳನ್ನು ಸ್ಪಷ್ಟವಾಗಿ ಭೇದ 
ಮಾಡಬಹುದು. 


ಸಸ್ಯ ತಳಿಅಭಿವೃದ್ಧಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 39 


ಸಸ್ಯಗಳಲ್ಲಿ ಬೀಜಾಣು ಜನ್ಯಕೋಶಗಳು, ದೈಹಿಕ ಕೋಶಗಳಂತೆಯೇ ದ್ವಿಗುಣಿತ 
ದವು. ಅರ್ಧಸೂತ್ರಣದಲ್ಲಿ. ಏಕರೂಪತೆಯ ವಂಶವಾಹಿಗಳನ್ನು ಹೊಂದಿ 'ಒಂದೇ 





ಡಿಪ್ಲೋನೀಮಾ ಯಾಕ್ರೆನೇಸಿಸ್‌ ಮಧ್ಯಾವಸ್ಥೆ 





ಪಶ್ಚಾವಸ್ಥೆ ಃ ಅಂತ್ಯಾವಸ್ಥೆ ₹ 
ಸ ಥು ೪. ೧ 
ಎವಿ ಇಂಟರ್‌ಫೇಸ್‌ 
ಹ ಕಾಹ ಹಾಸ 

ಶ್ರ ಜಿ ಡಲ ತ ವಾ ವ 
ಚ ಸತತ 1 ಸವ್ಯ ತ 

ಲಿ ಮಧ್ಯಾವಸ್ಥೆ ಪಶ್ಚಾವಸ್ಥೆ ಕ 
ಪೂರ್ವಾವಸ್ಥೆ ಔ 


ಅರ್ಧಸೂತ್ರಣ ಹಂತಗಳು 


` ಚಿತ್ರ 5. ಒಂದೇ ಜೊತೆ ವರ್ಣತಂತುಗಳನ್ನನುಸರಿಸಿರುವ ಅರ್ಧಸೂತ್ರ: 


ಣ ಹಂತಗಳ ಅಧಿಕ 
ನಕ್ಷಾತ್ಮಕ ರೇಖಾಚಿತ್ರ; (ರೋಡ್ಸ್‌ ನಿಂದ 1950). 


4 ಸಸ್ಯ ಸಳಿಆಭಿ ವೃದ್ಧಿ ವಿಧಾನಗಳಂ 


ಆಕಾರವಿರುವ ಎರಡು ಘಟಕಗಳಾದ. ಸದೃಶವರ್ಣತಂತುಗಳು, ಒಂದರೊಡನೊಂದು 
ಜೊತೆಗೂಡಿ, ನಂತರ ಬೇರೆಬೇರೆ ಮರಿಕೋಶಗಳೆಡೆ ಸಾಗಲು ಪ್ರತ್ಯೇಕವಾಗುತ್ತವೆ. 
ಇದರಿಂದ ಲಿಂಗಾಣುಗಳಲ್ಲಿನ ವರ್ಣತಂತು ಸಂಖ್ಯೆ ದೈಹಿಕ ಕೋಶದಲ್ಲಿರುವುದರ ಅರ್ಧ 
ಭಾಗವಾಗುತ್ತದೆ. ಪ್ರಶಿದರ್ಣತಂತುವಿನಲ್ಲೂ ಅಡ್ಕ್ಡಹಾಯುದಿಕೆಯ ಹಂತದಲ್ಲಿ 
ಗುಣಸೂತ್ರಬಿಂದುವಿನೆಡೆ. ಸೇರಿಕೊಂಡಂಸೆ ಉಳಿಯುವ ಎರಡು ಮರಿವರ್ಣಸೂತ್ರ 
ಗಳನ್ನೊಳಗೊಂಡಿರುವ ಚತುಷ್ಕಗಳ ಎಳೆಹಂತದಲ್ಲಿ, ಅಡ್ಡಹಾಯುವಿಕೆ ಏರ್ಪಡ 
ಬಹುದು, ಅಡ್ಡಹಾಯುವಿಕೆ, ಸದೃಶವರ್ಣತಂತುಗಳಲ್ಲಿನ ವರ್ಣಸೂತ್ರಗಳ ನಡುವೆ, 
ಆನುರೂಪ ಭಾಗಗಳ ಪರ್ಯಾಯಜನೇರ್ಪಟ್ಟು, ಹೊಸಸಂಯೋಜನೆಗೆ ದಾರಿಯಾಗುವ 
ಪ್ರಕ್ರಿಯೆ ವಿಷಮಯುಗ್ಮಜಗಳಲ್ಲಿನ ತಳೀಯಕ ಘಟಕಗಳ ಹೊಸಸಂಯೋಜನೆ, ಸದ್ಮಶ 
ವರ್ಣತಂತುಗಳಲ್ಲಿನ ಅನುರೂಪ ಭಾಗಗಳ ಹೊಸ ಕೋರಶಾಸ್ತ್ರೀಯ ಸಂಯೋಗಗಳ 
ಜೊತೆಗೂಡಿರಬಹುದೆಂದು ತೋರಿಸಿ ಕೊಡಲಾಗಿದೆ. 

ರೋಡ್ಸ್‌ (1950) ಮುಸುಕಿನ ಜೋಳದಲ್ಲಿನ ವಿವಿಧ ಹಂತಗಳ ಸೂಕ್ಕ 
ದರ್ಶಕ ಛಾಯಾಚಿತ್ರಗಳೊಂದಿಗೆ, ಒಂದೇ ಜೊತೆ ವರ್ಣತಂತುಗಳಲ್ಲಿ ಅನುಸರಿಸಿರುವ 
ಆರ್ಧಸೂತ್ರಣದ ಹಂತಗಳ (ಚಿತ್ರ 5 ನೋಡಿರಿ) ಮುಖಾಂಶ ಸೂಚಿ ರೇಖಾಚಿತ್ರದ 
ಪರಿಚಯ ಮಾಡಿಸಿದ್ದಾನೆ. ಜಿಪ್ಪೋನೀಮಾ ಮುತ್ತು ಪಾಕಿನೀಮಾಗಳೆಂದು ಕರೆಯಲ್ಪ 
ಡುವ ಆದಿಪೊರ್ವಾವಸ್ಥೆಯ ಉತ್ತಮ ಚಿತ್ರಗಳನ್ನು ಪಡೆಯಲಾಗಿಲ್ಲ. 


ಬೆಳೆಸಸ್ಯಗಳಲ್ಲಿ ವರ್ಣತಂತು ಸಂಖ್ಯೆಗಳು 

ಅನೇಕ ಬೆಳೆಸಸ್ಮಗಳಲ್ಲಿರುವ ವರ್ಣತಂತು ಸಂಖ್ಯೆಗಳನ್ನು ನಿರ್ಧರಿಸಲಾಗಿದೆ. 
ಕೋಷ್ಟಕ 1ರಲ್ಲಿ ಕೊಟ್ಟಿರುವ ಅಂಕಿ ಅಂಶಗಳನ್ನು ಬಹುವಾಗಿ ಸಂಯುಕ್ತ ಸಂಸ್ಥಾನ 
ಗಳ ಕೃಷಿ ಇಲಾಖೆಯ 1936 ಮತ್ತು 1937 ಸಾಲಿನ ವಾರ್ಷಿಕ ಪುಸ್ತಕಗಳು, 
ಮೆಯರ್ಸ್‌ (1947), ಹ್ಯೂಸ್‌ ಮತ್ತು ಇತರರು (1951) ಹಾಗೂ ಇತರೆಡೆ 
ಗಳಿಂದ ಪಡೆಯಲಾಗಿದೆ. ಯಾರ್ನೆಲ್‌ (1954) ಸಿಹಿಮುಸುಕಿನ ಜೋಳ, ಆಸ್ಟರಾಗಸ್‌ 
ಮತ್ತು ಈರುಳ್ಳಿಗಳಿಗೆ ನಿರ್ದಿಷ್ಟವಾಗಿ ಸಂಬಂಧಿಸಿದಂತೆ: ಏಕದಳ ತರಕಾರಿ ಸಸ್ಯಗಳಲ್ಲಿನ 
ಕೋಶತಳೀಶಾಸ್ತ್ರದ ವಿಮರ್ಶೆ ಮಾಡಿದ್ದಾನೆ. 


ತಳಿಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬಹುಗುಣಿತಗಳು 
ಆರ್ಥಿಕ ಸಸ್ಯಗಳ ಸಂಬಂಧಿ ಪ್ರಭೇದಗಳಲ್ಲಿನ ವರ್ಣತಂತು ಸಂಖ್ಯೆಗಳ ಒಂದು 
ಅಧ್ಯಯನದಲ್ಲಿ ಆನೇಕ ಬಹ್ವಂಶಗಳ ಸರಣಿಗಳು ಕಂಡುಬಂದಿವೆ. ಗ್ರಾಮಿನಿಗಳಲ್ಲಿ 
ಸಾಮಾನ್ಯವಾಗಿ ಆಗುಣಿತಸಂಖ್ಯೆ 7, 7,14 ಮತ್ತು 21 ಇರುವ ಟೈೆಟಿ6ಂ ಆವೇನಾ 
ಹಾರ್ನಿಯಂ ಪ್ರಭೇದಗಳು ಬಹುಗುಣಿತದಲ್ಲಿನ ಮಾರ್ಪಾಟುಗಳ ಒಂದು ಎಧವನ್ನು 


ಸಸ್ಕ ತಳಿಅಭಿವ ದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾನ 41 
ಚಿತ್ರಿಸುತ್ತವೆ. ಆಂದರೆ, ಅವು ಹಲವು ಸಂದರ್ಭಗಳಲ್ಲಿ ಸಮಗುಣೆತ . ತ 
ಗುರುತಿಸುವ, ಮೂಲಸಂಖ್ಯೆಯ ಬಹ್ವಂಶಗಳು. ಕೆಲವು ಪ್ರಭೇ 
ಅಥವಾ ಮೂಲಸಂಖೆ ಬಯ ಬಣ್ವ €ಂಶವಲ್ಲದ ವರ್ಣತಂತು ೩... ಎ 
ಹೇರಳವಾಗಿರುತ್ತವೆ. ಉದಾಹರಣೆಗೆ ಪೋವಾ ಪ್ರಾಟನಿಸ್‌ನಲ್ಲಿ ದೈಹಿಕ ವರ್ಣತಂತುಗಳ 
ಸಂಖ್ಯೆ ಆನಿರ್ದಿಷ್ಟವಾಗಿ  28ರಿಂದ100ರವರೆಗೆ ವ ಸನ ಗಿ ಲೈಂಗಿಕ 
ಸಂಶಾನಾಭಿವೃದ್ದಿ ಪರಿಸ್ಥಿತಿಗಿಂತ ಆಸಂ ೦ಗಜನನಿಕ ಸಂತಾನಾ ಇಿವೃದ್ಧಿ ರೀತಿಪ 
ಭಿನ್ನಗುಣಿತ ವರ್ಣತಂತು ಸಂಖ್ಯೆಗಳು ಹೇರಳವಾಗಿ ಪಡಿ | 
ಅನ್ಯಬಹುಗುಣಿತಗಳು ಮತ್ತು ಸ್ವಬಹುಗಣಿತಗಳಲ್ಲಿ ಎರಡು ಮುಖ್ಯ ವಿಧ 
ಗಳಿದೆ. ಈ ಎರಡು ವಿಧಗಳನ್ನೂ ಚಿತ್ರ 6ರಲ್ಲಿ ಚಿತ್ರಿಸಲಾಗಿದ. ಸ್ಹ ಚತುರ್ಗಣಿತವು 
ಸ್ವಬಹುಗುಣಿತದ ಒಂದು ವಿಧ ವಸ್ತು 4 ಜೊತೆ ಏಕರೂಪದ ಅಥವಾ ಯುಗ್ಮ 
ವೇರ್ಪಡಬಹುದು. ಅನ್ಕಬಹುಗಣಿತವು ಪ್ರತಿಯೊಂದು ಜನ್ಮದಾತೃ ಪ್ರಭೇದಗಳಿಂದ 
ವರ್ಣತಂತು ಶ್ರೇಣಿ ಹೊಂದಿರುತ್ತದೆ. ಸಚಿತ್ರ ವಿವರಣೆಯಲ್ಲಿ ಒ ಪ್ರಭೇದದ ಏಕ. 
ಗುಣಿತ ಶ್ರೇಣಿ ೫ ಪ್ರಭೇದದಿಂದ ಭಿನ್ನವಾಗಿದ್ದು ಅವುಗಳಲ್ಲಿ ಯುಗ್ಮ ವೇರ್ಪಡುವುದಿಲ. 
ವರ್ಣತಂತು ಸಂಖ್ಯೆ ದ್ವಿಗುಣಿಕೆಯು ೮ ಉಭಯ ದ್ವಿ ಗುಣಿತ ವಿಧದ ಒಂದು ಅನ್ಯಬಹು 
ಗುಣಿತ ಉತ್ಪನ್ನವಾಗುತ್ತದೆ. 
ಕೋಷ್ಟಕ : ಕೆಲವು ಸಾಮಾನ್ಯ ಬೆಳೆ ಮತ್ತು ಇತರ ಸಸ್ಯಗಳ ರ್ಮುತಂತು ಸಂಖ್ಯೆಗಳು 


ಓ.- 
ತೆ 
ಥಿ 
ಸ್ಯ 
ನಿಸ 
4 


ವರ್ಣತಂತು 
ಜಾತಿ ಮತ್ತು ಪ್ರಭೇದ ಬಳಕೆ ಹೆಸರು ಸಂಖ್ಯೆ 
ಧಾನ್ಮ ಹಾಗೂ ತತ್‌ ಸಂಬಂಧಿ ಬೆಳೆಸಸ್ಕಗಳು 
ಅವೇನಾ  . ಒಟ್ಸ್‌ ; 
ಬಾರ್ರೇಟಾ _ ತೆಳ್ಳಗಿನ ಕಾಡು 28 
ಬ್ರೈಎಸ್‌ ಗಿಡ್ಮ 14 
ಬೈಜಾಂಟಿನಾ ಕೆಂಪು ಬೆಳೆಸು 42 
ಫಾಟ್ಕುವಾ ಕಾಡು 42 
ನೂಡ ತ್ಯೇ ಸಿಶ್ಟೌರೆಹಿತ 42 
ಸಟ್ಟಿವಾ ಬೆಳೆಸು 4) 
ಸ್ಟಿನೋಸಾ ಮರಳು - 14 
ಎಕಿನೋಕೆ್ಲೋಮಾ ಜಪಾನ್‌ ಮಿಲ್ಲೆಟ್‌ (ಊದಲು) 36,56 


ಫ್ರೊಮೆಂಟೇಫಿಯಾ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


42 
ಯೂಕ್ಲೀನಾ ಮೆಕ್ಸಿಕಾನಾ ಟಿಯೋಸಿಂಟಿ 
ಫಾಗೋಪೈರಾನ್‌ ಎನ್ಕು 
ಲೆಂಟಮ್‌ ಬಕ್‌ವ್ಹೀಟ್‌ 
ಹೋರ್ಡಿಯಂ ಜಾರ್ಲಿ : 
ಡಿಫಿಷಿಯುನ್ಸ್‌ 2. ಸಾಲು 
ಡಿಶ್ಟೀ9ನ್‌ 2--ಸಾಲು 
ಜೂಬೇಟಂ ಅಳಿಲು ಬಾಲ 
ನಾಡೋಸಂ ಮೆಡೋ 
ವಲ್ಫೇರ್‌ 6._.ಸಾಲು 
ಒರೈನಾ ಸಟ್ಟಿವಾ ಭತ್ತ 
ಹಾನಿಕ6 ಮಿಲಿಯೇಷಿಯಂ ಪ್ರೋಸೋ 
ಸಿಕೇಲ್‌ ರ್ಪೆ ೈ 
ಹಿರಿಯೇಲ್‌ ಸಾಮಾನ್ಯ 
ಮಾಂಟಾನಂ ಕಾಡು 
ಹಿಟಾರಿಯಾ ಇಟಾಲಿ ನವಣೆ 
ಸೋರ್ಸಂ ವಲ್ಗೇರ್‌ ಮೈಲೋ, ಕಾಫಿರ್‌, ಫೆಃಿಟಾ, 
ಕೊವೋಲಿಯಾಂಗ್‌ 
ಟ್ರಿಪ್ಸೇಕಂ ಡಾಕ್ಟಿಲಾಯ್ಡಿಸ್‌ ಗ್ರಾಮಾಹುಲ್ಲು 
ಟ್ರಿಟಿಕಂ ಗೋಧಿ ; 
ಡೆ ೈಕಾಳಿಂ ಎಮ್ಮರ್‌ 
ಡೂರಂ _ಡೂರಂ 
ಮಾನೋಕಾಕಂ ಐನ್‌ಕಾರನ್‌ 
ಸೈಲ್ಮಾ ಸ್ಟೆಲ್ಫ್‌ 
ವಲ್ಫೇರ್‌ ರೊಟ್ಟಿ 
ಜೀ ಮೇಸ್‌ ಮುಸುಕಿನ ಜೋಳ 
ಮೇವು ಮತ್ತು ಹುಲ್ಲು ಜಿಳೆಸಸ್ಯಗಳು 
ಅಗ್ರೋ ಪೈರಾನ್‌ 
ಕ್ರಿಸ್ಸೇಟಂ ಶಿಖೆಯ ಗೋಧಿ ಹುಲ್ಲು 
ಡೆಸರ್ಟೋರಂ ಮರಳುಗಾಡು ಗೋಧಿ ಹುಲ್ಲು 
ಇಲಾಂಗೇಟಂ 


ಎತ್ತರ ಗೋಧಿ ಹುಲ್ಲು 


20 


4 
14 
28 
42 
14 
24 
36 


14 
14 


20 
36,72 


28 
28 
14 
42 
42 


14,23,4 
28 
14,56,76 


ಸಸ್ಯ ತೆಳಿಅಭಿವ ದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತಾ ತಳಿಶಾಸ್ತ್ರದ ಆಧಾರ 


ಇಂಟರ್‌ಮೀಡೀಯುಂ 

ರೀಪೆನ್ಸ್‌ 

ಸ್ಮಿಥೈ 

ಶೆ ೪ಕೇಟಂ 

ಟ್ರಾಕಿಕಾಲಂ 
ಆಗ್ರಾಸ್ಟಿಸ್‌ 

ಆಲ್ಬ 

ಪಾಲಶ್ಮಿಸ್‌ 

ಟೆನೊಯಿಸ್‌ 
ಆರೋಪೆಕ್ಕೂರಸ್‌ ಪ್ರೇಟಿನ್ಸಿಸ್‌ 
ಆಂಡೋಪೋಗಾನ್‌ 

ಗೆರಾರ್ನಿ (ಫರ್ಯೇಟಸ್‌) 

ಸ್ಫೋಪೇರಿಯಸ್‌ 
ಆರಿನಾತೇರಿಯ ಇಲ್ಲೇಟಿಯಸ್‌ 
ಆಕ್ಟೋನೋಪಸ್‌ ಆಫಿನಿಸ್‌ 
ಬೌಟಲೋವುವಾ ಕರಿ ಒಜಿಂಡ್ಕುಲ 


ಗ್ರಾಸಿಲಸ್‌ 


ಜಬ್ರೋಮಸ್‌ 
ಕಾರಿನೇಟಸ್‌ 
ಇರೆಕ್ಸ್ರಸ್‌ 
ಇಥರ್ಮಿಸ್‌ 
ಪಂಪಲಿಯೇನಸ್‌ 
ಸೆಕಾಲಿನಸ್‌ 
ಬಳ್ಸ್ಲೋ ಡಾಕ್ಮಿಲಾಯ್ಡಿಸ್‌ 
ಸಯನೋಡಾನ್‌ ಣಾಕ್ಟಿಲಾಸ್‌ 
ಸೈನೋಸೂರಾಸ್‌ ಕ್ರಿಸ್ಟೇಟಸ್‌ 
ಢಾಕ್ಟಿಲಸ್‌ ಗ್ಲಾಮರೇಟಾ 
ಡಿಜಿಟಾರಿಮ ಸಾಂಗ್ಯೂನಾಲಿಸ್‌ 


ಮಧ್ಯವರ್ಶಿ ಗೋದಿ ಹುಲ್ಲು 
ಕ್ಷ ಕ್‌ ಹುಲ್ಲು 
ನೀಲಕಾಂಡ ಗೋಧಿ ಹುಲ್ಲು 


ನೀಲಿ ಗುಚ್ಚ ಶೆ ಗೋಧಿ ಹುಲು 


ತೆಳ್ಳನೆಯ ಗೋಧಿ ಹುಲ್ಲು 


ಕೆಂಪು ಅಗ್ರ 

ತೆವಳು ಡೊಂಕು 
ಕಲೋನಿಯಲ್‌ ಡೊಂಕು 
ಮೈದಾನ ಫಾಕ್ಸ್‌ಟೈಲ್‌ 


ದಪ್ಪ ನೀಲಿ ಕಾಂಡ 
ಸಣ್ಣ ನೀಲಿ ಕಾಂಡ 

ಎತ್ತರ ಓಟ್ಸ್‌ ಹುಲ್ಲು 
ಸಾಮಾನ್ಯ ಹಾಸು ಹಂಬು 
ಪಕ್ಕ ಓಟ್‌ ಹುಲ್ಲು 


ಬೆಟ್ಟದ ಬ್ರೋಮ್‌ ಹುಲ್ಲು 


ಮೈದಾನ ಬ್ರೋಮ್‌ ಹುಲ್ಲು 


ನವಿರು ಬ್ರೋಮ್‌ ಹುಲ್ಲು 
ಪಂಪೆಲ್ಲಿ ಬ್ರೋಮ್‌ ಹುಲ್ಲು 
ಚೆಸ್‌ ಬ್ರೋಮ್‌ ಹುಲ್ಲು 
ಬಫೆಲೋ ಹುಲ್ಲು 


ಬರ್ಮುಡಾ ಹುಲ್ಲು (ಹರಿಯಾಳಿ) 


ಶಿಖೆಯ ನಾಯಿಬಾಲ 
ತೋಟ ಹುಲ್ಲು 
ಏಡಿ ಹುಲ್ಲು 


43 


28,42 
28,42 
14,42,56 
14,28 
28 


28,42 
28 
28 
28 


40,60,70 
40 

28 

80 
28,35,40 
42,45,56 
70,98 
2(:28,35 
42,61,77 


56 
42,56 
42,5670 
42 

14,28 
56,60 

36 

14 

28 
36 


ತಿಕ 


ಎಲ್ಲ ೈ ಡೆಸ್‌ 

ಕೆನಡೆನ್ಸಿಸ್‌ 

ಗೌಕಸ್‌ 

ಜನ್ಮಿಯಸ್‌ 

ವರ್ದಿನಿಕಸ್‌ 
ಎರಗ್ರಾಸ್ಟಿಸ್‌ ಕರ್ಟ್ಯೂಲಾ 
ಫೆಸ್ಚ್ಯೂಕಾ 

ಇಲೇಟಿಯಾರ್‌ 


ಇಲೇಟಿಯಾರ' ವಾರ್‌... 


-ಅರುಂಡನೇಷಿಯಾ 
ಒವಿನಾ 


ರುಬ್ರಾ 
ಹೋಲ್ಕಜ! ಲಾನಾಟಸ್‌ 
ಲೋಲಿಯಂ 
ಮಲ್ಮಿಪ್ಲೋರಂ 
ಪರೆನ್ನೆ 
ಪಾನಿಕಂ 
ಆಂಟಿಡೊಟೇರ್‌ 
ಎರ್ಸೇಟಂ 


ಪಾಸ್ಟಾಲಂ 
ಡೆ ೈಲಟೇ ಟಂ 
ನೊಬೇಟಂ 
ಉರಿ ಲೆ ೈ 
ಪೆನಿ ಸೀಟಂ 
ಕ್ಮ 
ಕ್ಲಾಂಡೆಸ್ಸಿ ನಂ 
ಗ್ಲೌಕಂ 
2ರೂ ಶರಿಯಂ 
ಫಾಲಾರಿಸ್‌ 
ಅರುಂಡಿನೇಷಿಯಹ 


ಸಸ್ಯ ತಳಿಅಭಿವ ದ್ಧಿ ವಿಧಾನಗಳು 


ಕೆನಡಾ ಕಾಡು ರೈ 

ನೀಲಿ ಕಾಡು ರೈ 

ರಷ್ಕದ ಕಾಡು ರೈ 
ವರ್ಜೀನಿಯಾ ಕಾಡು ರೈ 
ಆಳುವ ಪ್ರೇಮ ಹುಲು 
(ವೀಪಿಂಗ್‌ ಲವ್‌ ಗ್ರಾಸ್‌ ) 
ಮೈದಾನ್‌ ಫೆಸ್ಕ್ಯ್ಯೂ 


ಇಟಾಲಿಯ ರೈಹುಲ್ಲು 
ಬಹುವಾರ್ಷಿಕ ರೈ ಹುಲ್ಲು 


ನೀಲಿಪಾನಿಕ್‌ ಹುಲ್ಲು 
ಸ ಟಚ್‌ ಹುಲ್ಲು(ಚಾವಟಿ ಹುಲ್ಲು 


ಡಲ್ಲಿಸ್‌ ಹುಲ್ಲು 
ಬಾಹಿಯಾ, ಹುಲ್ಲು 
ವಾಸೀ ಹುಲ್ಲು 
ಕಿಕೂಯೂ ಹುಲ್ಲು 
ಸಜ್ಜೆ 

ನೇಹಿಯಕ್‌ ಹುಲ್ಲು 


ಜೊಂಡುಕೆನರಿ ಹುಲ್ಲು 


28,42 
28 

ಸೆ 

26 
40 


14,28,42,70 


42,70 


14,21,28 
42,49,70 


14,42,56,70 
14 


14 
14 


18 
18,36,564 


40 . 
ತಗಿ 
40,60 


36 
14 
"28 


ಸಾ ಕಕ್ಕ, 26 


ಸಸ್ಯ ತಳಿಅಭಿವ್ಯ ದ್ಧಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 


ಟ್ಯೂಬರೋಸಾ 
ಫ್ಲಿಯಂ 

ಪ್ರಾಟಿನ್ಸಿ 

ಆಲ್ಫೈನೂ 
ಕೋವಾ 

ಆಂಪ್ಲಾ 

ಅರಾಕ್ಷಿಫೆರ 

ಕಂಪೈೆಸ್ಸು 


ವಲ್ಲೇರ್‌ ವಾರ್‌ ಸೂಡಾನೀ2್‌ 


ಸ್ಟೋರೋಬೋಲಪ್‌ 
ಏರಾಯ್ಡಿಸ್‌ 
ಕ್ರಿಜ್ಚಾಂಡ್ರಸ್‌ 

ಸ್ಲಿಪಾ ವಿರಿಡ್ಯೂಲಾ 

ಜೊಯ್ಸಿಯಾ 
ಜಪಾನಿಕಾ 
ಮುಟ್ಟೆಲ್ಲಾ 


ದಪ್ಪಕೆನರಿ ಹುಲ್ಲು 


ಟಿಮೋತಿ 


ಬೆಟ್ಟ ಬ ಟಿಮೋತಿ 


ದಪ್ಪ ನೀಲಿ ಹುಲ್ಲು 
ಟಿಕ್ಸುಸ್‌ ನೀಲಿ ಹುಲ್ಲು 
ಕೆನೆಡಾ ನೀಲಿ ಹುಲ್ಲು 


ಕೆಂಟಕಿ ನೀಲಿ ಹುಲು 
ಗಡಸು ಕಾಂಡ ನೀಲಿ ಹುಲು 
ಹಳದಿ ಇಂಡಿಯನ್‌ ಹುಲ್ಲು 


ಸ 


ಚೌಳು ಸಕಟಾನ್‌ 
ಮರಳು ಡ್ರಾಪ್‌ ಸೀಡ್‌ 


ಹಾಗ್‌ ಕಾ: 
ಹಸಿರು ಸೂಜಿ ಹುಲು 


ಜಪಾನೀ ಲಾನ್‌ ಹುಲ್ಲು 
ಮನಿಲಾ ಲಾನ್‌ ಹುಲ್ಲು 


ಬೇರುಗಂಟು ದ್ವಿದಳಬೆಳಸಸ್ಮಗಳು 


ಆರಾಕಿಪ್‌ ಹೈಪೋಜಯಾ 
ಕಜಾನಸ್‌ ಇಂಡಿಕಸ್‌ 
ಸೈಸ೦* ಏರಿಯಾಟನಂ 
ಕೋರೋನಿಲ್ಲಾ ಐರಿಯಾ 
ಕ್ರೋಟಲೇರಿಯಾ ಜನ್ಮಿಯಾ 
ಗೆ ಸೀನ್‌ ಮಾಕ್ಸ್‌ 
ಹೆಡಿಸೇರಂ ಕರೊನೇರಿಯಂ 


ನೆಲಗಡಲೆ 

ತೊಗರಿ 

ಕಡಲೆ 

ತೆಎಳುವ ಶಿಖೆ ವೆಚ್‌ 
ಅಪಸೆಣಬು 
ಸೋಯಾಬೀನ್‌ 


ಸುಲ್ಲ 
ಧಾ 


28 


14,42 
14,28 


ವೆಘ 

42 
35,42,45 
49,56 
28124 
14 

4) 


40 
2೩0 


108,126 
38,36 
32 


40 
40 


40 
22 
14:16 
24 
16 
40 
16 


ತ್ರ ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಲಾಥೈರಸ್‌ 


ಸಟೈವಸ್‌ ಹುಲ್ಲು ಬಟಾಣಿ 14 
ಸಿಲ್ಲೆಸ್ಟ್ರಿಸ್‌ ಟಾಂಜಿಯರ್‌ ಬಟಾಣಿ 14 
ಹಿರ್ಲೂಟಸ್‌ ಗಡಸು ಬಟಾಣಿ 14 
ಲೆಸ್ಬೈಡೇಜಾ 
ಸ್ಟಿಪ್ಠಲೇಪಿಯಾ ಕೊರಿಯಾನ್‌ ಲೆಸ್ಬೆಡೇಜ್‌ೌ 20,22 
ಸ್ಮೃಯೇಟಾ ಸಾಮಾನ್ಯ ಲೆಸ್ಬಿಡೇಜೌ 20 
ಲೋಟಸ 
ಇಂರ್ನಿಕ್ಕುಲೇಟಸ್‌ ಪಕ್ಷಿಪಾದ ಟ್ರೆಫಾಯಿಲ್‌ 24 
ಉಲಿಜಿನೋಸಸ್‌ ದಪ್ಪ ಟ್ವಿಫಾಯಿಲ್‌ 12 
ಲೂಪಿನಸ್‌ 
ಆಲ್ಬಸ್‌ ಬಿಳೀ ಲೂಪಿನ್‌ 40 
ಆಗಿಸ್ಥಿಪೋಲಿಯ ಸ್‌ ನೀಲಿ ಲೂಪನ್‌ 40 
ಲೂಟಿಯಸ್‌ ಹಳದಿ ಲೂಪಿನ್‌ 46 
ಮೆಡಿಕಾಗೋ 
ಫಾಲ್ಕೇಟಾ ಹಳದಿ ಆಲ್ಫಾಲ್ಫಾ 32,16 
ಹಿಸ್ಟಿಡಾ ಕ್ಯಾಲಿಫೋರ್ನಿಯಾ ಬರ್‌-ಕ್ಲೋಪರ್‌14 
ಲೂಪಲಿನಾ ,. ಕಪ್ಪುಮೆಡಿಕ್‌ 10,32 
ಮೀಡಿಯಾ ಪಟ್ಟೆ ಪಟ್ಟೆ ಆಲ್ಫಾಲ್ಬಾ 32 
ಸಟೈವಾ ನೀಲಿ (ಸಾಮಾನ್ಯ) ಆಲ್ಫಾಲ್ಬಾ 32 
ಮೆಲಿರೋಟನ್‌ 
ಆಲ್ಫಾ ಬಿಳಿ ಸಿಹಿ ಕ್ಲೋವರ್‌ 24,16 
ಜೆಂಟಾಟಾ ಬನಾಟ್‌ ಸಿಹಿ ಕ್ಲೋವರ್‌ 16 
ಇಂಡಿಕಾ ಹುಳಿ ಕ್ಲೋವರ್‌ 16 
ಅಫಿಷಿನೇಲಿಸ್‌ ಹಳದಿ ಸಿಹಿ ಕ್ಲೋವರ್‌ 16 
ಸುವಾವಿಯೋಲೆಂ್‌ ದಾಗೆಸ್ಥಾನ್‌ ಸಿಹಿ ಕ್ಲೋವರ್‌ 16 
ಒನೋಬ್ಬಿಕಿಸ್‌ ವಿಸಿಯೀ ಪೋಲಿಯಂ ಸಾಯಿನ್‌ ಫಾನ್‌ 28 
ಆರ್ನಿತೋಷಸ್‌ ಸಟೈವಸ ಸೆರ್ಫಾಡೆಲ್ಲಾ 14 
ಪೃಸಂ ಅಮ್ಲೆ ಹೊಲ ಬಟಾಣಿ 14 
ಟ್ರೈಗೋನೆಲ್ಲಾ ಫೀನಂ-ಗ್ರೀ5ಂ ಮೆಂತೆ 16 


ಟ್ವ್ಮಿಫೋಲಿಯಂ 


ನಸ್ಯ ಕಳಿಅಭಿವೃದ್ಧಿಯಲ್ಲಿ ಕಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 


ಆಗ್ರೇರಿಯಂ 
ಅಲಕ್ಲಾಂಡ್ರಿನಂ 
ಆಂಬಿಗುವಂ 
ಡೂಬಿಯಂ 
ಫ್ರಾಜಫೆರಂ 
ಗ್ಲಾಮರೆ:ಟಂ 
ಹೆ ೈಬ್ರಿಡಾ 
ಇನ್ಫಾರ್ಕೇಟಂ 
ಮೀಡಿಯಂ 
ಪ್ರಾಟೆನ್ಸಿ 
ರೀಪೆನ್ಸ್‌ 
ಸಬ್ಬರೇನಿಯಂ 
ಏಎಸಿಯಾ 
ಅಟ್ರೋಪರರಿಯಾ 
ಥಾಬಾ 
ಪನ್ಮೋನಿಕಾ 
ಸಟೈವಾ 
ವಿಲ್ಡೋಸಾ 
ಏಗ್ನ್ನ ಸಿನೆನ್ಸಿಸ್‌ 


ಕನ್ನಾಬಸ್‌ ಸಟಿ ವಾ 
ಗಾಸಿಪಿಯಂ ಜಾರೃಡೆನ್ಸಿ 


ಹರ್ಬೇಷಿಯಂ 
ಹಿರ್ಫೂಟಂ 
ನೆಗ್ಗೆಕ್ಸಂ 


ಬೀಟಾ ವಲ್ಗಾರಿಸಿ್‌ 
ಸಳ್ಳಾರಂ ಅಫಿಸಿಫೇರಂ 


ಹಾಪ್‌ಕ್ಲೋವರ್‌ 
ಬರ್ಸೀಮ್‌ 

ಕುರಾ ಕ್ಲೋವರ್‌ 
ಸಣ್ಣಹಾಪ್‌ ಕ್ಲೋವರ್‌ 
ಸ್ಥಾ ಬೆರಿ ಕ್ಲೋವರ್‌ 
ಕ್ಲಸ್ಟರ್‌ ಕ್ಲೋವರ್‌ 
ಆಲ್ಲಿಕೆ ಕ್ಲೋವರ್‌ 
ಕೆನ್ನೀಲಿ ಕ್ಲೋವರ್‌ 
ಜಿಗ್‌ಜಾಗ್‌ ಕ್ಲೋವ 
ಕೆಂಪ ಕ್ಲೋವರ್‌ 
ಬಿಳೀ ಕ್ಲೋವರ್‌ 
ಸಬ್ಬರೇನಿಯನ್‌ ಕ್ಲೋವರ್‌ 


ಕ್ನೀಲಿ ವೆಜ್‌ 
ಕುದುರೆ ಹುರಳಿ 
ಹಂಗೇರಿ ವೆಚ್‌ 
ಸಾಮಾನ್ಯ ವೆಚ್‌ 
ರೋಮಾವೃತ ವೆಚ್‌ 
ಹಲಸಂದೆ 


ಸಾರು ಬಿಳೆಸಸ್ಮಗಳು 


ಪುಂಡಿ 
ಸಮುದ್ರ ದ್ವೀಪ ಅಥವಾ 
ಈಜಿಪ್ಟಿಯನ್‌ ಹತ್ತಿ 
ಭಾರತ ಹತ್ತಿ 
ಮೋಲ್ಭದೇಶದ ಹತ್ತಿ 
ಭಾರತ ಹತ್ತಿ 


ಸಕ್ಕರೆ ಜಿಳೆಸಸ್ಮಗಳು 


ಸಕ್ಕರೆ ಗಡ್ಡೆ (ಬೀಟ್‌ರೂಟ್‌) 


ಕಬ್ಬು 


ಶಿಕ 
16 
16 
28 
16 
16 
16 
14 
80,84,96,98 
14 
32 
16 


34 
12 
12 
12 
14 
22,24 


52 
26 
52 
26 


18 
80,126 


ತಿ ಎನ ರ ಎ ಸಕ್ಕ ತಳಿತಭಿವೃದ್ಧಿ. ವಿಧಾನಗಳು 


ಮಾವಕ ಸಸ್ಯಗಳು 
ಕಾಫಿಯಾ ಪ್ರ ಕಾಫಿ 12,44,66,88 
ನಿಕೋಟೆಯಾನಾ ಟಬೇಕಂ ` ಹೊಗೆಸೊಪ್ಪು 4 
ಥಿಯಾ ಸೈನೆನ್ಸಿಸ್‌ ಟೀ. : 24,25,30 
ಡಕ್ಕೆಕೆ 
ಎಣ್ಣೆ ಜಿಳೆಸಸ್ಯಗಳು ` 
ಅಲ್ಯೂರೈಟಿಸ್‌ ಪ್ರ ಟುಂಗ್‌ ಎಣ್ಣೆ 22,56 
ಲೈನಂ ಯುಸಿಟಾಟಿಸ್ಸಿಮುಂ ಲಿನ್ಸೀಡ್‌ ಎಣ್ಣೆ 3032 
ಸಿಸೇಮುೌಿ ಇಂಡಿಕಂ ಎಳ್ಳು 52 7” 
ತರಕಾರಿ ಜಿಳೆಸಸ್ಕಗಳು 
ಆಲಿಯಂ ಸೀಪಾ ಮ ಈರುಳ್ಳಿ 16 
ಆಸ್ಪರೇಗಸ್‌ ಅಫಿಷಿನೇಲ್‌ ಆಸ್ಪರಾಗಸ್‌ 20 
ಬೀಟಾ | 
ವಲ್ಲಾರಿಸ್‌ ಬೀಟ್‌ಗಡ್ಡೆ 18 
ವಲ್ಫಾರಿಸ್‌ ವಾಫ್‌... 
ಸಿಕ್ಲಾ ಚಾರ್ಡ್‌ 18 
ಬ್ರಾಸಿಕಾ 
ಓಲೆರೇಷಿಯಾ ಎಲೆಕೋಸು, ಹೂಕೋಸು 18 
ಗಡ್ಡೆಕೋಸು 
ರಾಪಾ ಟರ್ನಿಪ್‌ 20 
ಕ್ಯಾಪ್ಸಿಕಂ ಆನ್ನೈುವಂಿ ದಪ್ಪಮೆಣಸು 24 
ಸಿಟ್ರುಲ್ಲಾಸ್‌ ವಲ್ಗಾರಸ್‌ ಕಲ್ಲಂಗಡಿ "22 
ಕ್ಯುಕ್ಳುಮಿಸ್‌ 
ಮಿಠೋ ಕರ್ಬೂಜ 24 
ಸಟೈವಸ್‌ ಸೌತೆ 14 
ಕ್ಯುಕರ್ಪಿಟಾ 
ಮಾಸ್ಟಾಟಿ ಸ್ಕಾ ಇಷ 40 
ಓಿಪೋ ಕುಂಬಳ 40 
ಲಾಕ್ಟೂಕಾ ಸಟ್ಟೆವಾ ಲೆಟ್ಕೂಸ್‌ 18 


ಲೈಕೋಸರ್ಲಿಕಂ ಎಸ್ಮುಲಂಟಮ್‌. ಟೊಮೊಟೊ 24 


ಸಸ್ಯ ತಳಿಅಭಿವೃದ್ದಿ ಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 


ಫೆಸಿಯೋಲಸ್‌ 
ಲುನೇಟಸ 
ವಲ್ಲಾರಿಸ್‌ 
ಪೈಸಂ ಸಟ್ಟೈವಂ 
ರಾಘಃನಸ್‌ ಸಟೈವಸ್‌ 
ನ್ಷೀಯಂ ರಾಪಾಂಟಿಕಂ 
ಸೊಲೈೇನಂ 
ಮೆಲಂಜಿನನ 
ಟ್ಯೂಬರೋ ಸಂ 
ಸ್ಪೈನೇಹಿಯ ಓಲರೇಷಿಯಾ 


ಸಿಟ್ರಸ್‌ 
ಗ್ರಾಂಡಿಸ್‌ 
ಲಿಮೋನಿಯಾ 
ಹಿನೆನ್ಸಿಸ್‌ 
ಫ್ರಾಗೇರಿಯಾ ಗ್ರಾಂಡಿಫ್ಲೋರಾ 
ವಾಲಸ್‌ ಮೊಲಸ 
ಪೂ ನಸ 
ಅಮೆರಿಕಾನಾ 
ಡೊಮಾಶ್ಟಿಕಾ 
ಏವಿಯಂ 
ಸಿರೇಸಸ್‌ 
ಪದ್ಲಿಕಾ 
ಪೈರಸ್‌ ಕಮ್ಮೂನಿಸ್‌ 
ರೈಬ್ಲ ಪ್ರ. 
ರೂಬಸ್‌ 
ಇಡಾಯಸ್‌ 
, ಸೈ `ಗೋಸಸ್‌ 
ವೈಟಸ್‌ ಪ್ರ, 
ಷ್ಠ ತಿದ್ದುಪಡಿ : ಪುಟ 
40 


50 
63 


ಹಣ್ಣಿನ ಬಿಳೆಸಸ್ಮಗಳು 


ದ್ರಾಕಿಷಣು 
ಸತಗ ವಡ. 
ನಿಂಬೆ 
ಸಾಮಾನ್ಯಕಿತ್ತಳೆ 
ಛು 
ಸ್ಟ್ವಾಬ್ರೆರಿ(ಸಾಗುವಳಿ) 


ಸೇಬು 


ತೆ 


ಪ್ಲಮ್‌ (ಅಮೆರಿಕಾದ್ದು) 
ಪ್ಲಮ್‌(ಯೂರೊಪಿನಮೃ 
ಚೆರ್ರಿ(ಓ) 

ಚೆರ್ರಿ(ಹುಳಿ) 

ಹೀಚ್‌ 

ಪೇರ್‌ 

ಕರೆಂಟ್‌ 


ಕೆಂಪು ರಾಸ್ಟೆರಿ(ಯುರೋಪಿನದು) 


ಕೆಂಪುರಾಸ್ಪೆರಿ(ಅಮೆರಿಕಾದ್ದು) 
ದ್ರಾ ಕ್ಷೀಸಾಗುವಳ್ಳಿ 
ಸಾಲು ಎ 
| ಫಭೇಸಿಯೋಲಸ್‌ 24 
8 ನ, 
ಕ್ವ ವರ್ಯ 


ವಡಿ 


24 
22 
22 
14 
18 
44 


24 
4 
12 


18 
18 
18,36 
56 
34,51 


16 
48 
16 
32 
16 
ತಿಕ, 5( 
16 


16,28 
ಕಿ 
38 40,76 
ಸರಿ 
ಫೇಸಿಯೋಲಸ್‌ 
ಸ್ಮ 
ವರ್ಣ 


50 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಉಭಯಗುಣಿತ ವಿಧದ ಬಹುಗುಣಿತದಲ್ಲಿನ ತ್ರಿಗುಣಿತ ಘಟಕಗಳ ಉತ್ತಮ 
ನಿದರ್ಶನಗಳಲ್ಲಿ ಟ್ರಟಕಂ ವಲ್ಗೇರ್‌ ಒಂದು. ಇದರಲ್ಲಿ ಬೀಜದ ಕಂದು ಕೆಂಪು ವರ್ಣಕ್ಕೆ 
ಮೂರು ಜೊತೆ ಘಟಕಗಳು ಕಾರಣವಾಗಿ. ಈ ಮೂರರಲ್ಲಿ ಪ್ರಬಲ ಸ್ಥಿತಿಯ ಯಾವು 
ದಾದರೊಂದು ವರ್ಣಾಭಿವೃದ್ಧಿ ಗೆ. ಕಾರಣವಾಗಬಹುದು. ಟಿ. ವೆಲ್ಫೇರ್‌ ಉಭಯ 





ಶಾ 

(1 

॥8 ಟಟ] 
ಪ್ರಭೇದ 4. ೧೫೫0 "ಸೇದೆ 8,752 





ದಿ.ಗುಣಿಕೆ | ಗ 


"ಸಂಕರಣ ಜೊತೆಗೂಡುವಿಕೆಯಿಲ್ಲ. 
ಗುಣಿಕೆ 


1] (117188 





ಚಿತ್ರ 6: ಯುಗ್ಯದಲ್ಲಿನ ವರ್ಣತಂಕಶಂ ಸಂಖ್ಯೆ ದಿ ಸಗುಣಗೊಳ್ಳು ವುದರಿಂದ ಸ್ವಚತುರ್ಗುಣಿ 
ತದ ಮತ್ತು ಲಿಂಗಾಣು: ಅಥವಾ ಯುಗ್ಮಗಳಲ್ಲಿ ವರ್ಣತೇತ:ಗಳು ಅತಿ ಹೆಚ್ಚು ಭನ್ನವಾಗಿರು 
ವುದರಿಂದ ಔ, ಸಂಕರದಲ್ಲಿ ಜೊತೆಗೂಡ:ವಿ್‌ ಪಡೆಯಲಾಗದಂತಹ ವರ್ಣತಂತು ಸಂಖ್ಯೆ 
ದ್ವಿಗುಣಗೊಂಡ ಸಂಬಂಧಿತ ಪ್ರಭೇದಗಳ ನಡುವಣ ಒಂದು ಸಂಕರದಿಂದ ಉತ್ಸನ್ನವಾದ 
ಉಭಯಂ ಗುಣಿಶದ ಅಭಿವೃದ್ಧಿಯ ಮುಂಖ್ಕಾಂಶ ಸೂಚಿ ರೇಖಾಚಿತ್ರ. 
ಗುಣಿತ & ವಿಧಾನದ ವರ್ಣತ ತಂತು ಜೋಡಿ ಮೂರು ಜೊತೆಗಳು ಆಥವಾ ಏಳು ದ್ಹಿ ಯೋಗ 
ಕ್ವ ಜೀನೋಮು ಏಕಾಂಶಗಳು ಅಥವಾ 42 ದೈ ಓಕ ವರ್ಣತಂತುಗಳನ್ನು ಪಡೆದಿರುವ 
ಜ್‌ ದಿಧ ಬಹುಗುಣಿತವೆಂಬಂಶದ ಶಿಳಿವಳಿಕೆಯಿಬದೆ, ಮೂಲತ 1 ಈ ಸ್ಸ ತ್ರಿ 
ಯನ್ನು ನಿಲ್ಸನ್‌-ಎಷ್ಟೆ, ಪರಿಮಾಣಾತ್ಮಕ ಆನುವಂಶೀಯತೆಯ ಬಹುಘಟಕ ಸಿದ್ಧಾಂತದ 
ತಳಹದಿಯಿಂದ ವಿವರಿಸಿದ್ದಾರೆ. ತಿರುಳಿನ ಕೆಂಪುಬಣ್ಣಕ್ಕೆ ಕಾರಣವಾದ ಈ ಮೂರು 


ಡ್‌ 


ಟ್‌ *ೌೆ ದ ಕಾಗ ಈ ಗಾದನ ಅ ಗಡ “ಶ್‌? 
ಟಕ ಯುಗ್ಮಗಳಲ್ಲಿ ಎರಡು ಮಾತ್ರ ಸಂಭಂಧಪಟ್ಟಿ ರುವ ಮತ್ತು ಏತ್ನಗಳು 


ವ್ವ 
ಸಾತ ಶಿರುಳ2 ನಗಿಸಿ 
ಜಿ ಕಂತ್ಣ್‌ ಬಟ ರ 


ಸ 


ಸೆ 
ದ್‌ 

ಎಡ ಹ ಕಾ ತಡಸ ಟರ ಬ ಲ್‌ ಉಲ ್ಸ್ಪ್‌್ಹಚಚಚ್‌ 

ನ್ಮ ಮಾಡುವ ಕೆಂಪ್ರ ವಿರುದ (೩/೪) ದರ್ಜ್ಣರಪಿತ ಶಿರುಳುಗಳ 


ಬ 
2 ಜ್ಚ್‌್‌್ನ್ನ 
ಅನುವಂರ್ಶಿಯ ವಿಧಾನದ ವಿವರಣೆಯನ್ನು ಕೆಳಗಿನಂತೆ ಕೊಡಬಹುದು. 
ತಳಿ ॥ಔತಳಿ 
ಕ್‌ ಯಾ ಜೀ 
ಹಿತ್ನವಿನ ದ್ವಶ ರೂಪ ಕೆಂಪ್ರ ಪ 
ಸೆ ಯ 
ಮಡ್‌ ಭಣಕದಾತಿ ಕಾಸ್‌ 
ಓತ್ತವಂಶವಾಹಿರೂಪ ನನ್ನ ಗಗ ಗ ಗಗಸ್ವಗ್ಯರ್ಗ 
ಡ್‌ ಈ ಸ 
ಣ್‌ ದಶ್ತರೂಪ ಪು 
3 ದು ಮ 
ಪಶ್ಯ ೂಪ 
7) ವಂಶಪಾಹಿರೂಪ ನ್ಕಿನ್ಮಣರ್ಗ 
ತ ಜ್‌ ವ ತ್ತಿ ತ ಇಳ 
ರ್ನ ಘಟಕಯು ` ಸದೃಶ ನಿಂಜರಿತೆ ೩ ತರಿ ಹತತ ಕಾಚ ರಾ ತಿರುಳು ವರ್ಣದ ಮೇಲೆ 
ದ್‌ೆ ಕರಗ ಜ್ಯ 


ಗ ಕ್‌ ಕಾಗೆ ಲ ಸಃ ಕ 
ಪರಿಣಾಮವಿವಿದಿದ್ದು ೬ ಅದನ್ನು ಉಮ 

ಇ ಜೀ ಕಹಾ ಸ ವ್ಯಾಸ ತ ಹಾ ಸಾಫ್ಟ. ಹ ಸಾ ರಿ ಗ್ರ ಸ್‌ 

ಸ್ಯ ಸಸ್ಯ ಗಳ ಪಂಶಮಾಹಿಸೂಪ ಮುತ್ತು ತಿರುಳು ಹುತ್ತು ದರ್ಮ ಶಬದ ರು 


1 ಹಾ ಗ್ಗ ಗ್‌ ಎಟ ಹಾ 
ಸ ಇನೆಯನ್ನು ಈ ಕೆಳಗಿನ ಸಾರಾಂ ಶ್ತ ವಿವರಿಸುತ್ತ 





ಣ್ಕ ನ್ಮ 

















ವಂಶವಾಹಿರೂಪ ತಿರುಳುವರ್ಣ | ತಳಿಅಭವೃದ್ಧಿ ರೀತಿ 
1 ಗಣ೧್ಮಡ್ಮ ಕೆಂಪು | ತಿರುಳಿನ ಕೆಪ್ಪವರ್ಣಕ್ಕೆ ತದ್ರೂಪ ಪ್ರಜನನ 
2 ದ್ನದಿಣ್ಮ ಕ್‌ ತಿರುಳಿನ ಕೆಂಪ್ರವರ್ಣ ಕ ತಡೂಪ ಪ್ರಜನನ 
2 ಗಣ್ಯ ಕೆಂಪು ತಿರುಳಿನ ಕೆಂಪ್ರವಣ: ಕಕ್ಕೆ ತದಮ್ವೂಪ ಪ್ರಜನನ 
4 ಓರ ಕೆಂಪು ಬೇರ್ಪಡುತ್ತದೆ : 15 ಕಂಪು ತಿರುಳು ಇಸ ಗಳು 


] ಪರಕೆ ಸ ಸಸ್ಯ 








1 ಗಿರ್ಣ್ಮ್ನ್ಮ ಕೆಂಪ್ರ ತಿರುಳಿನ ಕೆಂಪ್ರರ್ಮಾಕ್ಕೆ ತದ್ರೂಪ ಪ್ರಜನನ 
1೧ಓ,್ಠ ಗ್ಗೆ ಭಿಷ್ಟ ಬೇರ್ಪ ಇಡುತ್ತದೆ: 3 ಕೆ:ಪುಸಸ ರ್ಪಾ ರಹಿತಸಸ 
8, 1೧ಗ್ಮಣ್ಮ ಪ್ಪ ತಿರುಳಿನ ಕೆಪ್ರುಮಾಾಕ್ಕೆ ತಬು ಎ : ಸ್ರ್‌ಜನ ವ್‌ 
(1ಗಗ್ಮಗ್ಯ ಕೆಂಪು ಜೀರ ಡುತ್ತದೆ: 3 ವಪ್ರಷಸ 2:1 ವಡ-ರಹಿತಸಸ್ಯ 
2 ಗ ಪರ್ಣರಓಿತ ರರಹಿತ. ಶಿರುಜಿಗೆ ತಮೂಹ ಪ್ರಜಾ, 





ಸ[ಗನ್ಮಗ್ಯ ಮತ್ತು ಸೃಟ್ಮಗ್ನ ಗು ವಂಶವಾಹಿರೂಪಗಳು, ನಿರ್ದಿಷ್ಟ ದೃಶ್ಯ 
ರೂಪ ಪರಿಣಾಮ ಹೊಂದದ ಅನುವಂಶೀಯ ಬ್ಬೇರ್ಪಡಿಕೆ ಬಹುಗುಣಿತಗಳಿಗೆ ಉ 
ಹರಣೆಗಳು. ವರ್ಣತೀಕ್ಷ್ಣತೆ ಮತ್ತು ಪ್ರಥಾನ ಘಟಕಗಳ ಸಂಖ್ಯೆ ಗಳ ನಡುವೆ ಸಾಮಾನ್ಮ 
ವಾದ ಸಂಬಂಧವಿರುತ್ತದೆ. ಆದರೆ ಈ ಸಂಬಂಧ ಬಹಳ ಅನಿರ್ದಷ್ಟ ವಾಗಿದ್ದು, ದೃಷ್ಟಿ 
ಪರೀಕ್ಷೆಯಿಂದ ಸಂಖ್ಯೆಯನ್ನು ನಿರ್ಧರಿಸಲಾಗುವುದಿಲ್ಲ. 


52 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


೫೧ ವಿಗೆ ಸದೃಶವಾಗಿರುವ ಒಂದು ಮತ್ತು ೧ಧಸೃಣ್ಮವಿನ ಇನ್ನೊಂದು, 
ಈ ಎರಡು ತಳಿಗಳ ಸಂಕರಣದಿಂದ ನಲ್ಲಿನ 15 ಕೆಂಪು ತಿರುಳು ವರ್ಣದ ಸಸ್ಯಗಳು 
ಮತ್ತು 1 ವರ್ಣರಹಿತ ತಿರುಳಿನ ಬೇರ್ಪಡಿಕೆ ಏರ್ಪಡುತ್ತದೆ, ನ್ಯನಲ್ಲಿನ ಕೆಂಪ್ರ ತಿರುಳು 
ವರ್ಣದ 15 ಸಸ್ಮಗಳಲ್ಲಿ, ಗೃನಲ್ಲಿ 7 ಸಸ್ಯಗಳು ಕೆಂಪ್ರವರ್ಣದ ತದ್ರೂಪ ಪ್ರಜನನಗಳಾ 
ಗಿದ್ದು 4 ಸಸ್ಯ 15: 1 ಮತ್ತು ಇನ್ನು 4 ಸಸ್ಯಗಳು 3 : 1 ಪ್ರಮಾಣದಲ್ಲಿ ಬೇರ್ಪ 
ಡುತ್ತದೆ. ಗೃನಲ್ಲಿ ವರ್ಣರಹಿತ ತಿರುಳು ಸಸ್ಯಗಳು ಕನಲ್ಲೂ ಆದೇ ವರ್ಣಕ್ಕೆ ತದ್ರೂಪ 
ಪ್ರಜನನವಾಗಿದ್ದ ವು. 

ವರ್ಣತಂತು ಸಂಖ್ಯೆಯ ದ್ವಿಗಂಣಿತದ ಫಲವಾಗಿ ದತ್ತೂಲಾ ಸ್ಮಾಮೋನಿಯ;ಂ 
ಮುಂತಾದುವುಗಳಲ್ಲಿ ದೊರಕುವ ಸ್ವಬಹುಗುಣಿತ, ಈ ಹಿಂದಿನ ಅನ್ಕಬಹುಗುಣೆತ 
ವಿಧಕ್ಕೆ ವ್ಯತಿರಿಕ್ತವಾಂದದ್ದು -. ಆದರ ವರ್ಣತಂತು ನಿಯೋಜನೆಯಲ್ಲಿ 4 ಜೊತೆ ಏಕ 
ರೂಪಿ ವರ್ಣತಂತುಗಳಿರಬಹುದು. 74. ಘಟಕ ಜೋಡಿಗೆ ಭಿನ್ನಯುಗ್ಮತೆ ಹೊಂದಿದ 
ಗುಣಿತ ಸ್ಥಿತಿಯನ್ನು ಗಮನಿಸಿದಲ್ಲಿ ಸ್ವಚತುರ್ಗುಣಿತದಲ್ಲಿ 0೧೮ ವಂಶವಾಹಿರೂಪ 
ರುತ್ತದೆ. ಇಂತಹ ದ್ವಿಗುಣೆತಗಳಲ್ಲಿ ಚತುರ್ಯೋಗ ಶಕ್ತ ಸಹಯೋಗತೆ ಪದೇಪದೇ 
ಭವಿಸುತ್ತದೆ ಮತ್ತು ನಾಲ್ಕು ಸದೃಶ ವರ್ಣತಂತುಗಳ ನಡುವೆ ಅನಿರ್ದಿಷ್ಟ ಕ್ರಮ 
'ತ್ಯಯವೇರ್ಪಡಬಹುದು. 

ಯಾವುದಾದರೊಂದು ಪ್ರಬಲ ಘಟಕಕ್ಕೆ ಒಂದು ಸ್ವಚತುರ್ಗುಣಿತದಲ್ಲಿ, ಆನು 
ಕ್ರಮವಾಗಿ ॥[. ಗೃ. ಕೃಢ್ಕ ಇತ್ಯಾದಿಯಾಗಿ ಸೂಚಿಸಬಹುದಾದ 7೫0.0 ೧೧ 
726. 721266. 2666. 6466 ಮುಂತಾದ ಐಂಶವಾಹಿ ಸಂಚಯನ ಸರಣೆಗಳಿರ 
ಬಹುದು. ಸ್ವಬಹುಗುಣಿತಗಳಲ್ಲಿ ವರ್ಣತಂತುಗಳ ಬೇರ್ಪಡೆ, ಅನಿರ್ದಿಷ್ಟ ವರ್ಣಸೂತ್ರ 
ಬೇರ್ಪಡೆ ಅಥವಾ ಈ ಎರಡು ಆಂತಿಮಗಳ ಮಧ್ಯಂತರ ನಿಷ್ಟತ್ತಿ ಹೊಂದಿರಬಹುದು. 
ಸಂಬಂಧಪಟ್ಟ ಘಟಕ ಜೋಡಿಯು ಹೆಚ್ಚು ಕಡಮೆ 50 ಭಾಗದಷ್ಟು ಗುಣಸೂತ್ರಬಿಂದು 
ಗಳೊಡನೆ ಪುನರ್‌ಸಂಚಯನಗೊಂಡಾಗ ಅನಿರ್ದಿಷ್ಟ ವರ್ಣಸೂತ್ರ ಬೇರ್ಪಡೆಯು 
ಸಮೀಪಿಸುತ್ತದೆ. ಇನ್ನೂ ಹೆಚ್ಚಿನ ಸಮೀಪ್ಯಂತರಕ್ಕೆ ವಂಶವಾಹಿಗಳು ಕದಿರುತಂತುಗಳ 
ಸಾಮೀಪ್ಯಹೊಂದುವ ವರ್ಣತಂತು ಬೇರ್ಪಡು ಸ್ಮಿತಿಯಲ್ಲಿನ, ವರ್ಣಸೂತ್ರ ಬೇರ್ಪಡು 
ವಿಕೆಗೂ ಮತ್ತು ವರ್ಣತಂತುಗಳಿಂದ ನಿರೀಕ್ಷಿಸಿದ್ದಕ್ಕೂ ನಡುವಣ ಮಧ್ಯಂತರ ಪ್ರಮಾಣ 
ಗಳು ಕಾರಕವಾಗುತ್ತವೆ. ವಿಷಮ ಯುಗ್ಕ್ಮಜಗಳ ಕೆಲವು ನಿರ್ದಿಷ್ಟ ವಿಧಗಳಿಂದ ಪಡೆದ 
ಪ್ರಮಾಣಗಳನ್ನು ಇದು ಸ್ವಾಭಾವಿಕವಾಗಿ ಮಾರ್ಪಡಿಸುತ್ತದೆ. 

24 (2006) ವಿಧ ಸ್ವಚತುರ್ಗುಣಿತದಲ್ಲಿನ ಲಿಂಗಾಣು ನಿರೀಕ್ಷಣೆಯನ್ನು 
ಊಹಿಸುವ ಅನುಕೂಲ ವಿಧಾನವನ್ನು ಈ ಮುಂದೆ ವಿವರಿಸಲಾಗಿದೆ. 1 ವಸ್ತುಗಳನ್ನು, 
ಓಂದು ಸಲಕ್ಕೆ 7 ದಂತೆ ಪಡೆದದ್ದರ ಸಂಯೋಜನೆಗಳ ಸಂಖ್ಯೆ 8!/೧-8! ಗೆ ಆಗುತ್ತದೆ. 

ವರ್ಣತಂತು ಬೇರ್ಪಡುವಿಕೆಗೆ ಲಿಂಗಾಣು ನಿರೀಕ್ಷ್ಮಣೆಯನ್ನು ಈ ರೀತಿಯ 


ಕ 


೫ ೪ ಬಓ್ಪ(ಐ 


ಸಸ್ಯ ತಳಿಅಭಿವೃದ್ಧಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 53 


ಮಾದರಿಯುಲ್ಲಿ ಎಣಿಕೆ ಮಾಡಬಹುದು. ೧೧ ಮತ್ತು 24 ಈ ಎರಡು ವಿಧದ 
ಲಿಂಗಾಣುಗಳನ್ನು ಪಡೆಯಲಾಗುತ್ತದೆ. ನಿರೀಕ್ಷಿಸಿದ ಲಿಂಗಾಣು ಪ್ರಮಾಣವು ಈ ಕೆಳಗಿ 
ನಂತಿದೆ. 

ಲಿಂಗಾಣು ಐ೧ಗಾಗಿ ಅಥವಾ ಮೂರರಿಂದ ಎರಡನ್ನು ಪಡೆಯುವ ವಿವಿಧ 
ಮಾರ್ಗಗಳ ಸಂಖ್ಯೆ, 7 ಷಾತ ಮತ್ತು £ಎ2 ಮತ್ತು 31 /1! 2! !ಎತಿ೧೧ 

ಒಂದು ಪ್ರಬಲ ಮತ್ತು ಇನ್ನೊಂದು ಹಿಂಜರಿತ ಘಟಕಗಳನ್ನೊಳಗೊಂಡ ದ್ವಿಗು 
ಣಿತ ಲಿಂಗಾಣುವಾದಲ್ಲಿ, ಉದಾಹರಣೆಗಾಗಿ ಐ4ಯಲ್ಲಿ ಸೂತ್ರವನ್ನು ಬಳಸುವುದು ಆನ 
ಗತ್ಯ.. ಉಲ ಯಿಂದ ಐ ಘಟಕವನ್ನು 3 ಎಧದಲ್ಲಿ ಹೊಂದಬಹುದು. ಅದರೆ 6ಯನ್ನು 
ಒಂದರಿಂದ ಮಾತ್ರ ಪಡೆಯಲಾಗುತ್ತದೆ. ಆದ್ದರಿಂದ ಲಿಂಗಾಣು ನಿರೀಕ್ಷಣೆ 
ತಣ: 14ಎಾ3೧6 ಆಗುತ್ತದೆ. ಈ ಸೂತ್ವವನ್ನು ಬಳಸಿ, ಸಂಯೋಜನೆಗಳ ಸಂಖ್ಯೆ 
ಯನ್ನು ಎಣಿಸಿದಾಗ, ಸೊನ್ನೆಘಟಕ (01), 1ಕ್ಕೆ ಸರಿಸಮವೆಂಬುದನ್ನು ಜ್ಞಾ ಪಿಸಿ 
ಕೊಂಡಲ್ಲಿ, ಇದೇ ಪರಿಣಾಮ ಉಂಟಾಗುವುದು. 

ಅನಿರ್ದಿಷ್ಟ ವರ್ಣಸೂತ್ರ ಬೇರ್ಪದೆಯಲ್ಲಿ, ಪರಿಸ್ಥಿ ತ್ರಿ ಪೂರ್ಣವ್ಯತ್ಕಾಸ ಹೊಂದು 
ತ್ತದೆ. ವರ್ಣಸೂತ್ರ ಸ್ಥಿತಿ |ೃರ್ಕ ಆಗುತ್ತದೆ. 

20 ಸಂಯೋಜನೆಯನ್ನು ಪಡೆಯುವ ವಿವಿಧ ರೀತಿಗಳ ಸಂಖ್ಯೆಯನ್ನು ಎಣಿಕೆ 
ಮಾಡಲು ಸೂತ್ರದಲ್ಲಿ 356 ಮತ್ತು :ಜ2ನ್ನ ಪ್ರತಿಯಾಗಿ ಬಳಸಬೇಕು. 
20 ಎಧದ ಲಿಂಗಾಣು ನಿರೀಕ್ಷಣೆಯ ಸಂಭವ 61 2.3.4.5.6 

ಇಾರ್ಪಾಇತ್ವರ್ಸಾ [300 

ಆಗುತ್ತದೆ. ೧೧ ವಿಧ ಲಿಂಗಾಣುಗಳನ್ನು 6 ಈಗೆ ಸರಿಸಮನಾದ ಓ್ಮನಿಂದ ಎಷ್ಟು ಸಲ 
2 ಏಕಾಂಶ ಪಡೆಯಟಹುದು ಎಂಬುದನ್ನರಿತು. ಅದನ್ನು 26ಯಿಂದ ಗುಣಿಸಿದಲ್ಲಿ 
127೧4 ಒದಗುವುದೆಂದು ತಿಳಿಯಬಹುದು. 66 ವಿಧದ ಒಂದು ಲಿಂಗಾಣು ದೊರಕು 
ತ್ತದೆ. ಆಗ ಲಿಂಗಾಣು ಪ್ರಮಾಣವು 15 ೧೦೧ : 12 ೧4: 1 04 ಆಗುತ್ತದೆ. ಹೀಗೆ, 
7 ಯ ಸ್ಥಾನಬಿಂದು ಮತ್ತು ಕದಿರು ತಂತುಗಳ ನಡುವಣ ಪುನರ್ಸಂಚಯನ ಶೇ. 50ನ್ನು 
ಸಮೀಪಿಸುವಂತಿರುವಾಗ, 7)ಐ64ಯ ಸ್ವಸಂಕರದಿಂದ ನ್ಯನಲ್ಲಿನ ನಿರೀಕ್ಷಣೆ 783:10 
ಆಗುತ್ತದೆ. ಎರಡನೆಯ ಪೀಳಿಗೆಯ ಸ್ವಸಂಕರ ದೃಶ್ಯರೂಪ ಸಂತತಿಯ ವಿಸ್ತಾರ ಅಧ್ಯ 
ಯನದಿಂದಲ್ಲದೆ, ಉತ್ಪರಿವರ್ತನೆ ಅಂತಹ ವಿಲಕ್ಷಣ ಪ್ರಮಾಣಗಳನ್ನು ಸುಲಭವಾಗಿ 
ಭಿನ್ನಮಾಡಲಾಗುವುದಿ್ಲ. 

ಇಂತಹುದೇ ರೀತಿಯಲ್ಲಿ, ಇತರ ಬಹಂಗುಣಿತ ತಳಿವಿಧಗಳಲ್ಲೂ ಸೂಕ್ತ ನಿರೀಕ್ಷಣೆ 
ಯನ್ನು ವಿದ್ಯಾರ್ಥಿ ಕಂಡುಹಿಡಿಯಬಹುದು. ಬಹುಗುಣಿತಗಳಲ್ಲಿ ಸಂಲಗ್ನತೆ ಸಂಬಂಧ 
ಬಹಳ ತೊಡಕಾಗಿರುತ್ತದೆ. ಅಧ್ಯಯನಕ್ಕೊಳಪಟ್ಟ ನಿರ್ದಿಷ್ಟ ಸಸ್ಮದ ವರ್ಣತಂತು 





ತೆಕ್ಕೆ ಸಸ್ಯ ತಳಿಅಭಿವ್ರ ದ್ಧಿ ವಿಧಾನಗಳು 


ರಚನೆಯ ಪರಿಪೂರ್ಣ ತಿಳಿವಳಿಕೆ ಪಡೆದರೆ ಮಾತ್ರ ಸಸ್ಯ ತಳಿ ಅಭಿವೃದ್ಧಿಯ ವಿದ್ಯಾರ್ಥಿ 
ತನಗೆ ದೊರೆತ ಪರಿಣಾವಂಗಳ ಸಮರ್ಪಕ ಸ್ಪಷ್ಟೀಕರಣವನ್ನು ನಿರ್ಧರಿಸಬಲ್ಲ. 

ಸಮಗುಣತಗಳಲ್ಲಿ ಎರಡು ಸಾಮಾನ್ಯ ವಿಧಗಳಿವೆ. ಅದರೆ ಅನೇಕ ಸೈಿತಿಗಳಲ್ಲಿ 
ಕೆಲವೊಮ್ಮೆ ಕೆಲವು ವರ್ಣತಂತು ಜೋಡಿಗಳು ಉಭಯಗುಣಿತಗಳಾಗಿ ಮತ್ತು ಇತರ 
ಸ್ಥಿತಿಯಲ್ಲಿ ಅಥವಾ ಇತರ ಐರ್ಣತಂತು ಜೋಡಿಗಳಿಗೆ ಸಮಬಹುಗುಣಿತಗಳಾಗಿ ವರ್ತಿ 
ಸಂವ ಮಧ್ಯಂಃರದವೂ ಬಹುಶಃ ಇರಬಲ್ಲವು. ಸಾಮಾನ್ಯವಾಗಿ ಉಭಯಗುಣಿತ 
ವಿಧದ ಅನುವಂಶೀಯತೆ ಒದಗಿಸುವ ಷಟ್‌ಗುಣಿತಿಕ್ಕೆ ಗೋಧಿಯು ಉತ್ತಮ ಉದಾ 
ಹರಣೆ. ಸಾಮಾನ್ಯರೊಟ್ಟಿ ಗೋಧಿ ಪ್ರತಿಯೊಂದರ 7 ವರ್ಣತಂತುಗಳಿರುವ 
ತಿ ಜೋಡಿ ಆಥವಾ ಜೀನೋಮುಗಳು ಇರುತ್ತವೆ. ವಾಡಿಕೆಯಾಗಿ ಅವುಗಳ ಜೊತೆ 
ಗೂಡುವಿಕೆ ದ್ವಿಗುಣಿತ ವಿಧವಾಗಿರುತ್ತದೆ. ವಿಂಗ್‌ರ ಮೂಲಭೂತ ವಿವರಗಯ ಆಧಾ 
ರದ ಪ್ರಕಾರ ೧ ವರ್ಣತಂತುಸಂಖ್ಯೆ ಪಡೆದ ಎರಡು ಹತ್ತಿರ ಸಂಬಂಧಿ ಪ್ರಭೇದಗಳ 
ನಡ:ವಣ ಸಂಕರಣದಿಂದ ಆವು ದ್ವಿಗುಣವಾಗಬನ್ಲವು. ಭೌಗೋಳಿಕ ವಿಯುಕ್ತನ 
ವಂಶವಾಹಿಗಳ ಉತ್ಪರಿವರ್ತನ ವಂತ್ರು ಏರ್ಣತಂತುಗಳ ಮಾರ್ಪಾಟುಗಳಿಂದ 
ವರ್ಣತಂತುವಿನ ಕ್ರಿಯಾವಿನ್ಯಾಸ ಅತಿಯಾಗಿ ವ್ಯತ್ಯಾಸ ಹೊಂದಿದ್ದರಿಂದ, ಸಂಕರಣ 
ಸಾಧ್ಯವಾದರೂ ಅರ್ಧಸೂತ್ರಣ ವಿಭಜನೆಯಲ್ಲಿ ಜೊತೆಗೂಡುವಿಕೆಯಿರುವುದಿ್ಲ್ಲ. ಪ್ರತಿ 
ಪಿತೃ ಪ್ರಭೇದದಿಂದ 7ನ್ನು ಪಡೆದು 14 ವರ್ಣತಂತುಗಳ ಸಮಸೂತ್ರಣ ವಿಭಜನೆ 
ಯಿಂದಾಗಿ 28 ವರ್ಣತಂತುಗಳು ಒಂದೇ ಕೋಶದಲ್ಲಿರಲು ಇದರಿಂದ ಸಾಧ್ಯವಾಗಿರ 
ಬಹುದು. ಈ ಪ್ರಭೇದ ಮತ್ತು 7 ಎ7 ವರ್ಣತಂತುಗಳುಳ್ಳೆ ಇನ್ನೊಂದು ಸಂಒಂಧಿತ 
ತಳಿಯ ನಡುವಣ ಪನರಿೌಸಂಕರಣದಿಂದ 7ಎಾ21 ವರ್ಣತಂತುಗಳುಳ್ಳ ಒಂದು 
ಉಭಯಗುಣಿತದ ರಚನೆಗೆ ಆಧಾರ ಒದಗಿಸಬಹುದು. ಈ ಸ್ವಭಾವ ಪಡೆದ ಪ್ರಯೋ 
ಗಾತ್ಮಕ ವಸ್ತುವಿನ ಯುಗ್ಮ ಮುತ್ತು ಲಿಂಗಾಣುಗಳೆರಡರಲ್ಲೂ ದ್ವಿಗುಣಿತ ಏರ್ಪಟ್ಟಿದೆ. 

ಉಭಯನಗುಣಿತಗಳಂತೆ ಸಾಮಾನ್ಯವಾಗಿ ಜೊತೆಗೂಡುವ ಬಹುಗುಣತಗಳಲ್ಲಿನ 
ಸ್ವಗುಣಿತ ಎಧದ ಜೊತೆಗೂಡುವಿಕೆಯ ಸೃಷ್ಟೀಕರಣಗಳು ಸಾಹಿತ್ಯದಲ್ಲಿ ಅನೇಕವವೆ. 
ಉಭಯಂಗುಣಿತ ವರ್ಣತಂತು ಸ್ಥಿತಿಯಂನ್ನು ಏಡೆದಿರುವ ಬೆಳೆಸಸ್ಮಗಳ ತಳಿಲಭಿವೃದ್ಧಿ 
ನಿರ್ವಹಕನು ವರ್ಣತಂತುಗಳ ಜೊತೆಗೂಡುವಿಕೆಯ ವಿಧಾನಗಳಲ್ಲಿನ ವ್ಯತ್ಯಾಸಗಳ 
ಆಧಾರದಿಂದ ತರ್ಕಬದ್ಧ ವಾಗಿ ವಿವರಿಸಬಹುದಾದಂತಹ ತಿಳಿಅಭಿವೃದ್ಧಿ ಚರ್ಯೆಯ 
ವಿಭಿನ್ನತೆಗಳನ್ನು ಪಡೆಯುತ್ತಾನೆ. 

ಜೀನೋಮು ವಿಶ್ಲೇಷಣೆ : ಆನೇಕ ಪರಿಶೀಲಕರು ಟ್ರಟಿಕಂ ಮತ್ತು ಅದಕ್ಕೆ 
ಸಂಬಂಧಿತ ಜಾತಿಗಳಲ್ಲಿನ ವರ್ಣತಂತು ಜೊತೆಗೂಡುವಿಕೆ `ಏಿಧಗಳ ಆಧಾರದಿಂದ 
ಜೀನೋಮು ವಿಶ್ಲೇಷಣೆ ಮಾಡಿದ್ದಾದೆ. ಗೇಯನ್ಸ ಮತ್ತು ಆಸೆ (1926) ಪ್ರಥಮ 


ಸಸ್ಯ ತಳಿಅಭಿವೃದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 55 


ಸಾರಾಂಶಗಳಲ್ಲೊಂದನ್ನು ಕೊಟ್ಟವರು. ಅದನ್ನು ಚಿತ್ರ: 7ರಲ್ಲಿ ವಿವರಿಸಲಾಗಿದೆ. ಈ 
ಷಮಸ್ಕೆಯ ಪ್ರಸ್ತುತ ಸ್ಥಿತಿಯನ್ನು ಕೆಳಕಂಡಂತೆ ಸಂಗ್ರಹಿಸಬಹುದು, 


ಇನಿ ದಾ 


ಐನ್‌ಕಾರನ್‌ ಸರಣಿ ಎಮ್ಮರ್‌ ಸರಣ ಸ್ಪೆಲ್ಫ್‌ ಸರಣಿ 
(7 ಬ?) (ಗನ 14) (7 ಜು21) 
ಹಿ ಹಸಿ ಗಿ) 
ಟ್ರೆಟಿಕಂ ಈಜಿಲೋಪಾಯ್ಡಿಸ್‌ ಟ್ವಿಟಿಕಂ ಡೈಕೋಕಾಯ್ಡಿಸ್‌ ಟ್ರಟಕಂ ಸ್ಪೆಲ್ಬ 
ಬ್ರಿಟಿಕಂ ಮಾನೋಕಾಕಂ ಟ್ರಿಟಿಕಂ ಡೈಕಾಕಂ ಟ್ರಿಟಿಕಂ ವಲ್ಲೇರ್‌ 
ಟ್ವಿಟಿಕಂ ಡೂರಂ ಟಿ ಟಿಕಂ ಕಾಂಪಾಕ್ಟಂ 
ಟಿಮೋಫೀವೀ ಸರಣಿ ಟ್ರೆಟಿಕಂ ಟರ್ದಿಡಂ 
(೧14) ಟ್ವಿ.ಟಿಕಂ ಹಿರಮಿಡೇಲ್‌ 
ಡಿಸಿ೧೧ ಟ್ರಿಟಿಕಂ ಪೋಲೋನಿಕಂ ಸಿಕೇಲ್‌ ಸರಣಿ 
ಟ್ರಿಟಿಕಂ ಟಿಮೋಘೀವೀ ಟ್ರಿಟಿಕಂ ಪರ್ಲಿಕಂ (ಗಮ 1) 
೫೯ 
ಸಿಕೇಲ್‌ ಸೆರಿಯೇಲ್‌ 


(ಗಮ 14) 
ಶೃತಿ 
ಘಜಿಲಾಪ್‌ , ಸಾ 


ಕಹ 
0೧00೧ 
ಈಜಪಾಟ್ನ್‌ ಸಿಲಿಂಡ್ರಿಕಾ 


ರೋಸಾ 


ಟ್ರಿಟಿಕಂ, ಸಿಕೇಲ್‌ ಮತ್ತು ಈಜಿಲಾಪ್‌. ಪ್ರಭೇದಗಳು &ಿ.8.೮.೦.೯ ಮತ್ತು 
€ ಎಂದು ಹೆಸರು ಪಡೆದಿರುವ, ಪ್ರತಿಯೊಂದರಲೂ 7 ವರ್ಣತಂತುಗಳಿರುವ ಒಂದು 
ಆಥವಾ ಹಲವು ಜೋಡಿಗಳಿಂದ (ಜೀನೋಮು) ರಚಿತವಾಗಿದೆಯೆಂದು ತೋರುತ್ತದೆ. 
(ಲಿಲಿಯನ್‌ ಫೆಲ್ಮ್‌ ಮತ್ತು ಕಿಹಾರ 1934; ಕೋಸ್ಟಾಫ್‌ 1937), ಉದಾಹರಣೆಗೆ 
ಎಮ್ಮರ್‌ ಮತ್ತು ಸ್ಪೆಲ್ಫ್‌ ಸರಣಿಗಳ ನಡುವಣ ಸರಣಿಯಲ್ಲಿ ಕೆಲವು ಸ್ಥಿತಿಗಳಲ್ಲಿ 
ಒಂದು ಜೀನೋಮಿನ ವರ್ಣತಂತುಗಳು, ಇನ್ನೊಂದು ಪ್ರತ್ಯೇಕ ಜಿನೋಮಿನೊಡನೆ 
ಸ್ವಲ್ಪ ಸಾದೃಶ್ಯತೆ ಹೊಂದಿ ಹಲವು ತ್ರಿಯೋಗಶಕ್ತ ವಂತ್ರು ಚತುರ್ಯೋಗ ಶಕ್ತದವು 
, ಗಳನ್ನು ಪಡೆಯಬಹುದಾದರೂ ಕೂಡ. ನ, ನಲ್ಲಿನ ಜೊತೆಗೂಡುವಿಕೆಯ ವರ್ತನೆ ಅತಿ 
ಸಾಮಾನ್ಯವಾಗಿ 141( ಮತ್ತು 71ಗಳನ್ನು ಒಳಗೊಂಡಿದೆ. ಟಿ. ಟಿಟೋಪೋಮಿಯಾದ 


56 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಒಂದು ಜೀನೋಮು 4. ಜೀನೋಮಿನ ಸಮಾನರೂಪಿಯಾಗಿದೆ. ಇನ್ನೊಂದು /೮೧) 
೧ಗಿಂತ ಯನ್ನೇ ಹೆಚ್ಚು ಸಮೀಪವಾಗಿ ಹೋಲುತ್ತಿದ್ದರೂ, ಅದರೊಡನೆ 2ರಿಂದ 
7ರಷ್ಟು ಸಡಿಲ ಸಂಯುಗ್ಮನ ಹೊಂದುವುದರಿಂದ ೫ಗೆ ಶೀರ ವ್ಯತಿರಿಕ್ತವಾಗಿದೆ. 





ಚಿತ್ರ; 7. ವರ್ಣತಂತ:ಗಳ ಆಧಾರ ಕಲ್ಪನೆ ಸಂಬಂಧಗಳನ್ನು ಸ್ಪಷ ಕೈಪಡಿಸುವ ರೇಖಾಚಿತ್ರ 
೩. ಸರಣಿಯಲ್ಲಿನ 7 ವರ್ಣತಂತುಗಳು ಮತ್ತ, ಓ. ಸರಣಿಯಲ್ಲಿನ 7 ವರ್ಣತಂತುಗಳೆರಡೂ, 
ಟ್ರಿಟಿಕಂ ವಲ್ಲೇರ್‌ (ಇ ಸಂಖ್ಯೆಯ 21 ವರ್ಣತಂತುಗಳು) ಮತ್ತು ಟಿ. ಟರ್ಹಿಡಂ (14 ವರ್ಣ 
ತಂಶುಗಳು) ಈ ಎರಡರಲ್ಲೂ ಇವೆ, (0) ಸರಣೆಯಲ್ಲಿರುವ 7 ವರ್ಣತಂತುಗಳು ಟಿ, 
ವಲ್ಲೇರ್‌, ಈಜಿಲಾವಲ್ಲಿ ಸ್ಕ್ವಾರೋಸಾ ಮತ್ತು ಈ. ಸಿಲಿಂಡ್ರಿಕಾಗಳಲ್ಲಿವೆ, ಅದರೆ ಟಿ. ಟರ್ಹಿಡಂ 
ನಲ್ಲಿಲ್ಲ. ೩ ಸರಣಿಯಲ್ಲಿರ:ವ 7 ಪರ್ಣಶಂತಂಗಳು ಈಜಿಲಾರ್ಪ್ಸ್‌ಲ್ಲಿವೆ, ಆದರೆ ಟಿ, ವಲ್ಲೇರ? 
ನಲ್ಲಾಗಲೀ ಅಥವಾ ಟಿ. ಟರ್ಹಿಡಂನಲ್ಲುಗಲೀ ಇರುವುದಿಲ್ಲ. ಒಂದು 21 ವರ್ಣತಂತು ಗೋಧಿ 
೬ ಒಂದು 14- ವರ್ಣತಂತು: ಗೋಧಿ, 14 ಜೊತೆಗೂಡಿರುವ ವ:ತ್ತು 7 ಇೊತೆಗೂಡದ 
ವರ್ಣತಂತಃಗಳುಳ್ಳ (ಕೆಳಭಾಗದ ಎಡಗಡೆಯದು) ಬೀಜಾಣು ಜನಕವನ್ನು ಉತ್ಪಾದಿಸುತ್ತದೆ. 
ಒಂದು 21. ವರ್ಣತಂತು ಗೋಧಿ, ೩ ಈ ಸಿಲಿಂಡ್ರಿಕಾ, 7 ಜೊತೆಗೂಡಿರುವ ಮತ್ತು. 21 
ಜೊತೆಗೂಡದ ವರ್ಣಕಂತ:ಗಳಿರುವ (ಕೆಳಭಾಗ ಮಧ್ಯದ್ದು ) ಬೀಜಾಣುಜನಕವನ್ನು ಉತ್ಪಾದಿಸು 
ತ್ತದೆ. ಈ ಸಿಲೆಂಡ್ರಿಕಾ, ಟಿ, ಟರ್ಡಿಡಂ ಜೊತೆಗೂಡದ ವರ್ಣತಂತುಗಳಿರುವ ಬೀಜಾಣಾ 


'ಜನಕವನ್ನು ಉತ್ಪಾದಿಸುತ್ತದೆ. 

ಸೀಯರ್ನ್‌ (1953) ಹೇಣಾಲ್ಹಿಯಾ ಎಲ್ಲೋಸಾದ ಜೀನೋಮು ಸಾಮಾನ್ಯ 
ಗೋಧಿಗೆ ಸೇರ್ಪಡೆಯಾದದ್ದನ್ನು ವಿವರಿಸಿದ್ದಾನೆ. ಹೇನಾಲ್ಡಿಯುವು, ಟ್ರಟಿಕಂ ಮತ್ತು 
ಈಜಿಲಾಪ್ಸ್‌ ಗಳ ಸಮೀಪ ಬಂಧುವೆಂದು ಗ್ರಹಿಸಲಾದ ಒಂದು ದ್ವಿಗುಣಿತ ಜಾಶಿ 


ಸಸ್ಯ ಕಿಳಿಅಭಿವೃದ್ಧಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 57 


(27 ಜಾ14) ಆದರ ಜೀನೋಮಿಗೆ 7. ಎಂಬ ಆಂಕಿತವಿದೆ. ಟ. ಡೈಕೋಳಾಯ್ಡಿಸ್‌ 
ಹೆಚ್‌, ವಿಲ್ಲೋಸಾಗಳ ಸಂಕರವೇರ್ಪಡಿಸಿ ಮುತ್ತು ಡಿಸಿ 88 17% ಮಾದರಿಯ ಉಭಯ 
ಗುಣಿತ ಪಡೆಯಲು ಕಾಲ್ಚಿಸೀನ್‌ ಬಳಿಸಿ, ಟಿ. ಈಸ್ಟಿವಂ ಜೊತೆಯ ಸಂಕರಣವನ್ನು 
ಪರೋಕ್ಷವಾಗಿ ಪಡೆಯಲಾಯ್ತು. ಇದನ್ನು ಮುಂದೆ ಸಾಮಾನ್ಯ ಗೋಧಿಯೊಡನೆ 
(4& 88 ೧೧) ಸಂಕರಮಾಡಿ, ದೊರೆತ ಸಂಕರಣಗಳನ್ನು ಟಿ. ಈಸ್ಟಿವಂ ನೊಡನ 
ಹಿಂಸಂಕರವೇರ್ಪಡಿಸಲಾಯ ಬ. 53 ಹಿಂಸಂಕರ ಸಂತಾನಗಳಲ್ಲಿ ಎರಡು 44 88 ೧೧% 
ಗಳಾಗಿದ್ದವು. ಕೋಶಶಾಸ್ತ್ರೀಯ ಪರಿಶೀಲನೆಯಿಂದ, ೧ ಮತ್ತು ೫? ವರ್ಣತಂತುಗಳು 
ಯಾವಾಗಲಾದರೊಮ್ಮೆ ಜೊತೆಗೂಡುತ್ತವೆಂದೂ ಮತ್ತು ಅವು ಸಮಾನ ಅಂತರದ 
ಸಂಭವ ಪ್ರಮಾಣದಲ್ಲಿ ಹರಡಿರುತ್ತವೆಂದೂ ಕಂಡುಬಂದಿತು. ೪ ವರ್ಣತಂತುಗಳು 
ಆನಿರ್ದಿಷ್ಟವಾಗಿ ಹರಡಿರಲಿಲ್ಲ. ಆದರೆ ಅರ್ಧಸೂತ್ರಣ ವಿಭಜನೆಯಲ್ಲಿ ಜೊತೆಗೂಡುವ 
ಪ್ರವೃಶ್ತಿ ತೋರಿತು, 7 ಹೇನಾಲ್ಮಿಯಾ ವರ್ಣತಂತುಗಳನ್ನುಳ್ಳ ಕೆಲವು ಸ್ಮ್ಮಗಳ ಪುಷ್ಟ 
ಮುಂಂಜರಿಗಳು ಬಹುವಾಗಿ ಗೋಧಿಯಂತೆ ತೋರುತ್ತಿದ್ದವು. ಸಾಮಾನ್ಯ ಗೋಧಿ 
ಯೆಂದು ವಿವರಿಸುವಾಗ, ಸೀಯರ್ಸ್‌, ಟ. ಪಲ್ಲೇರ್‌ಗೆ ಬದಲು ಟ. ಈಸ್ಟ್ರಿವಂನನ್ನು 
ಬಳಸುತ್ತಿದ್ದದ್ದೂ ಮತ್ತು ಆತನ ೧ ಜೀನೋವ, ಹಿಂದಿನ ಚರ್ಚೆಗಳಲ್ಲಿ ೧ ಎಂದು 
ನಿರ್ದೇಶಿಸಲಾದದ್ದೇ ಎಂಬುದೂ ಗಮನಾರ್ಹ. 

ಇಂತಹ ಸಂಕರಣ ಸಾಲುಗಳ ಸಂಭವನೀಯ ವಶೌಲ್ಯವನ್ನು ಚರ್ಚಿಸಿರದಿದ್ದರೂ, 
ರೊಟ್ಟಿ ಗೋಧಿಗಳಲ್ಲಿ ವ್ಯಾಪಕ ಸಂಕರಗಳನ್ನೇರ್ಪಡಿಸಿ ಅದರ ತಳೀಯ ವೈ ೃವಿಧ್ಯತೆ 
ಮತ್ತು ಮೌಲ್ಯವನ್ನು ಆಧೀಗೊಳಿಸ ಬಲ್ಲ ಸಾಧ್ಯತೆಯನ್ನು ಆಂಶಿಕ ಫಲವತ್ತಿನ ಸಂಕರಣ 
ಗಳ ಉತ್ಪಾದನೆ ಸೂಚಿಸುತ್ತದೆ. 

ಉತ್ಪರಿವರ್ತನ ಪ್ರಮಾಣ ಮತ್ತು ಸ್ಥಿರತೆ: ಸ್ಟಾಡ್ಲರ್‌ (1928, 1929) 
ವರ್ಣತಂತು ಸಖ್ಯೆಗಳಿಗೆ ಸ:ಬಂಧಕವಾಗಿ ಬಾರ್ಲಿ, ಓಟಕ್ಸಿ ಮತ್ತು ಗೋಧಿಯಲ್ಲಿ ಪ್ರತಿ ; 
ಏಕಾಂಶದಲ್ಲಿ ಜೋದಿತ ಉತ್ಪರಿಎರ್ತನದ ಪ್ರಮಾಣವನ್ನು ಅಧ್ಯಯನ ಮಾಡಿದ. 
ಪರಿಣಾಮ ಈ ಕೆಳಗೆ ಸೂಚಿಸಿದಂತಿತ್ತು., 


ಹ 
ಮ 
ಸ್ರ 










ರ್ಷ್ಯಾತಾರ್ಕಾಳ 
ಪ್ರಭೇದಗಳು ಸಂಖ್ಯೆ (೧) ಉತ್ಸರಿವರ್ತನ ಪ್ರಮಾಣ 
ಹಾಸ್ಚಹಾಂ ಪಲ್ಲರ್‌ |) ಸ... (|. 49-09” 
ಅವೇನಾ ಟ್ವೈ.ವಿಸ್‌ 7 ತೈ,1 1) 
ಅದೇನಾ ಸ್ಪೈಗೋಸಾ 14 2.6--9 6 
ಚಬೇನಾ ಸಟ್ಟೈವಾ 21 ೪ 
ಟ್ರಟಿ6ಂ ಮಾನೋಕಾಕಂ 7 10.4 1.3.4 
ಟ್ರಿಟಿಕಂ ಡೈಳಾಕಾಳಂ 14 2.0--1.3 
ಟ್ರಟಕಂ ಡ್ಯೂರಂ ಷಿ 1.8 5-0,5 
ಟಿ 


ಟ್ರಿಟಿಕಂ ವಲ್ಲೇರ್‌ 21 


58 ಸಸ್ಯ ತಳಿಅಭಿವೃದ್ಧಿ ಎಧಾನಗಳು 


ಸಾಮಾನ್ಯವಾಗಿ, ಮೊದಲೇ ತಿಳಿಸಿದಂತೆ ಷಟ್‌ಗುಣಿತ ಗೋಧಿ ಮತ್ತು ಓಟ್ಸ್‌ 
ಗಳಲ್ಲಿ 3 ಜೋಡಿ ಘಟಕಗಳಿರಬಹುದು. ಆದರೆ ದ್ವಿಗುಣಿತ ತಳಿಗಳಿಗೆ ಪ್ರತಿಬಿಂದುವಿ 
ನಲ್ಲೂ ಒಂದೇ ಘಟಕ ಜೋಡಿಯಿರುತ್ತದೆ. &೩ ಉತ್ಪಾದಿಸುವ ಬಾಡ್ಲಿಯಲ್ಲಿನ && 
ಸಾದೃಶ ವಿಧದಲ್ಲಿನ ಉತ್ಪರಿವರ್ತನೆ ಶೇ. 25 ಭಾಗ ಹಿಂಜರಿತ ಗುಣವುಳ್ಳ ಸಂತಾನ 
ೂಡುತ್ತದೆ. ಉಭಯಗುಣಿತ ವಿಧದ ಚತುರ್ಗುಣಿತದಲ್ಲಿ, ದ್ವಿಗುಣ ಪ್ರಬಲತೆ ಲಕ್ಷಣದ 


ಒಂದು ಪ್ರೇರಿತ ಉತ್ಪರಿವರ್ತನೆಯು ಮರುಸಂತಾನದಲ್ಲೇ ರೂಪುಗೊಳ್ಳ ೈಲು, ಅಂತಹ 


1 


4” 


೪ 


ಎರಡು ಉತ್ಪರಿವರ್ತನೆಗಳು ಅಎಶ್ಯಕವಂಗುತ್ತವೆ. 

ಗೋಧಿಯಲ್ಲಿ ಅರ್ಧಸೂತ್ರಣ ಅಸಮರೂಪತೆ : ಜೀನೋಮಿನ ಒಂದು 
ಜೊತೆ ವರ್ಣತಂತು.. ಪ್ರತ್ಯೇಕವಾದ ಇನ್ನೊಂದು ಜೊತೆಯ ವರ್ಣತಂತುವಿನೊಡನೆ 
ಸಲ್ಪ ಸಾದೃಶ್ಯತೆ ತೋರ್ಪಡಿಸುವ ಜೊತೆಗೂಡುವಿಕೆಯ ವಿಭಿನ್ನ [ತೆಯಿಂದ ಅಸ್ಥಾ ರ ಭಾವಿಕ 
ವಾದ ಜೇರ್ಪಡಿಕೆಗೆ ಕಾರಣವಾಗುತ್ತದೆ. ಉಭಯಗುಣಜಿತ ಮಾದರಿಯ ಬಹುಗುಣಿತ 
ಗಳಲ್ಲಿ ಈ ರೀತಿಯ ಫಲಿತಾಂಶಗಳು ಬಹುಶಃ ಸಾಮಾನ್ಯವಾಗಿ ಪದೇ ಪದೇ ಸಂಭವಿಸು 
ತ್ತವೆ. ಪವರ್ಸ್‌ (1932) ಮತ್ತು ಮಯರ್ಸ್‌ ಹಾಗೂ ಪವರ್ಸ್‌ (1938) ಗೋಧಿ 
ತಳಿಗಳಲ್ಲಿ ವರ್ಣತಂತು ಅತಿರೇಕದ ವಿವಿಧ ವಿಧಗಳಿಂದ ಅಥವಾ ವಂಶವಾಹಿಗಳ ವ್ಯತ್ಯಾಸ 
ದಿಂದುಂಟಾದ ವಿಭಿನ್ನತೆಗಳನ್ನು ಅಧ್ಯಯನ ಮಾಡಿದರು. ಸ್ಟೆಲ್ಫ್ಟ್‌ ಸರಣಿಗೆ ಸೇರಿದ 
21 ಸಂಖ್ಯೆಯ ಅಗುಣಿತ ವರ್ಣತಂತು ಹೊಂದಿರುವ, ಅದರೆ ಅನುಕ್ರಮವಾಗಿ 14 
ಮತ್ತು 21 ಅಗುಣಿತ ವರ್ಣತಂತುಗಳಿರುವ ಟ್ರಿಟಿಕ9. ಡ್ಕೂರಂ ಮತ್ತು ಟಿ. ವಲ್ಲೇರ್‌ಗಳ 
ನಡುವಣ ಸಂಕರಣದಿಂದ ಉತ್ಪನ್ನವಾದ, ಮಾರ್ಕ್ವಿಲ್ಲೋ ತಳಿಯ ಒಂದು ಅಧ್ಯ 
ಯನದಿಂದ ಪವರ್ಲ್‌ (1932, ಮಾರ್ಕಸ್‌ ಅಥವಾ ಥಾಚರ್‌ಗಳಿಗಿಂತ ಮಾರ್ಕ್ವಿ 
ಲ್ಲೋದಲ್ಲಿ ಜೀವಾಂಕುರ -ಅಸ್ಥಿರತೆ ಅಧಿಕವಾಗಿರುವುದನ್ನು ಕಂಡ. ಥಾಚರ್‌ ತಳಿಯನ್ನು, 
ಮಾರ್ಕ್ವಿಲ್ಲೋವಿನ ಭಗಿನಿ ಆಯ್ಕೆ ವಿಭೇದದೊಡನೆ ಮಾರ್ಮ್ವಿಸ್‌ , ಕಾಸ್ರೆಡ್‌ ಸಂಕರದ 
ಶುದ್ಧೀಕರಿತ ವಿಭೇದದೊಡನೆ ಸಂಕರವೇರ್ಪಡಿಸಿ ಉತ್ಪಾದಿಸ 

ಈ ಅಧ್ಯಯನಗಳಲ್ಲಿ ಪ್ರಜನನದ ಅಸ್ಥಿರತೆಯ ಶೇಕಡಾಂಶವನ್ನು ಅಂದಾಜು 
ಮಾಡುವ ಸುಲಭ ವಿಧಾನವೆಂದರೆ, ಸೂಕ್ಷ್ಮ ಕೇಂದ್ರಕಗಳನ್ನು ಪಡೆದ ಕಿರುಬೀಜಾಣುಗಳ 
ಸಂಭವ ಪ್ರಮಾಣದಿಂದ ಮಾಪರಮಾಡಿದ ವರ್ಣಕ್ಷಮವ ನಷ್ಟವನ್ನು ನಿರ್ಧರಿಸುವುದು. 
ಮೆಯರ್ಸ್‌ ಮತ್ತು ಪವರ್ಸ್‌ರಿಂದ ಪಡೆದ ಈ ಕೆಳಗಿನ ಸಾರಾಂಶ, ನಾಲ್ಕು ತಳಿಗಳಲ್ಲಿನ 
ಸೂಕ್ಷ್ಮ ಕೇಂದ್ರಗಳ ಸರಾಸರಿ ಪ್ರಮಾಣವನ್ನು ಸೂಚಿಕುತ್ತದೆ, 


ಸೂಕ್ಮ್ಮಶೇಂದ್ರಕಗಳ 
ಎಕೈಕ 
ತಳಿ ಸಸ್ಯಗಳ ಸಂಖ್ಯೆ ಸರಾತರಿ ಶೇಕಡುವಾರು 
ಲ್ಪ ಥಾಚರ್‌ ರಾಣಾ ರ 8 
ಮಾರ್ಕಿ ಸ್‌ 26 00 
ಹೆಚ್‌ 44 20 4.1 


ಸುಪ್ರೀಂ 9 8.3 


ಸಸ್ಯ ತಳಿಅಭಿವೃದ್ಧಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 59 


ಹೆಚ್‌' 44, ಯೂರೋಹ್ಲಾವ್‌ ಎಮ್ಮರ್‌ » ಮಾರ್ಕಸ್‌ ಸಂಕರಣದಿಂದ ಮಾಕ್‌ 
ಧು 
ಫೌಡನ್‌ ಉತ್ಪಾದಿಸಿದ ಒಂದು ಗೋಧಿ ತಳಿ. ಅದರಲ್ಲಿ ಸ್ಲೆಲ್ಡ್‌ ಪಂಗಡದ ವರ್ಣತಂಶ: 
ಸಂಖ್ಯೆಯಿದೆ. ಸುಪ್ರೀಂ, ರಿಡ್‌ರಾಬ್ಲನಿಂದ ಆಯ್ಕೆಮಾಡಿ ಉತ್ಸನ್ನಮಾಡಿದ ಒಂದು 
ತಳಿ. 


ಯಾಗಿರುವ ಮುರ್ಕ್ವಿ ಲ್ಲೋಗಳಂತಹ ಗೋಧಿಗಳು ಮಾರ್ಕ ಸ್‌ಗಳಂತಹ ಸ್ಟ್ರಿರಗೊಂ 
ರುವ ಹಳೆಯ ತಳಿಗಳಿಗಿಂತ ಸಂಭಮೇಯವಾಗಿದೆ. ಆದರೂ ಆದರ ಉತ್ಪತ್ತಿಯು 
ತಳಿಗಳ ನಡುವಣ ನೈಸರ್ಗಿಕ ಸಂಕರದ ಫಲಿತಾಂಶವೇ ಆಗಿರುವ ಸಾಧ್ಯತೆಯಿದ್ದರೂ 
ಇಕ್ರ್ವೀಚೆಗೆ ಉತ್ಪತ್ತಿ ಹೊಂದಿದ ತಳಿಯಿಂದ ಆಯ್ಕೆಯಾದ ಟ. ವಲ್ಲೇರ'ನ ಒಂದು ತಿಳಿ 
ಸುಪ್ರೀಂ ಕೂಡ ಅಷ್ಟೇ ಅಸ್ಥಿರತೆ ಹೊಂದಿರುವುದು ಕುತೂಹಲಕಾರಿಯನಾಗಿದೆ. ಮಯ್‌ 
ಮತ್ತು ಪವರ್ಸ್‌ರು ಪ್ರಜನನ ಅಸ್ಥಿರತೆ ಆನುವಂಶಿಕವೆಂದು ತೋರಿಸಿಕೊಟ್ಟಿದ್ದಾರೆ. 
ಹಾಗೆಯೇ ಸೂಕ್ಷ್ಮ ಕೇಂದ್ರಗಳ ಶೇಕಡಾಂಶದ ವಿಭಿನ್ನತೆಯುಳ್ಳ ವೃಕ್ತ ಸಾದೃಶ ವಿಭೆ*ದ 


ರ 


ಪವರ್ಸ್‌ ಮತ್ತು ಲವ್‌ (1938) ತೋರಿಸಿಕೊಟ್ಟಿರುವಂತೆ ಇತ್ತೀಚೆಗೆ ಉತ್ಪತ್ತಿ 


ನಂ 
ಕ 
ಓಟ 


2 ) 
ಗಳ ವಿಯುಕ್ತನವು ಅರ್ಧಸೂತ್ರಣ ವಿಭಜನೆಯ ಅಸ್ಮಿರತೆಯನ್ನು ಸುಸ್ಮಿತಗೊಳಿಸುವಲ್ಲಿ 
ಜಾ ಹ್ಯಾ 
ತಳೀಯ ಘಟಕಗಳು ಒಳಗಾಗಿವೆಯೆಂಬುದನ್ನು ಸೂಚಿಸುತ್ತದೆಂಬ ಅಜಿಪ್ರಾಯ ವ್ಯಕ್ತ 


ಪಡಿಸಿದ್ದಾರೆ. 

ಮಾರ್ಕಿಲ್ಲೋದ ಅಧ್ಯಯನಗಳಲ್ಲಿ ಶೇ. 7,2 ಭಾಗ ಸ್ವಾಭಾವಿಕ ಸಂಕರಣದ 
ಆಧಾರವನ್ನು ಪವರ್ಸ್‌ ಕಂಡನು. ಮಿನ್ನಿಸೋಟಾ ಕೇಂದ್ರದಲ್ಲಿ ಇತರ ಗೋಧಿ ತಳಿ 
ಗಳಲ್ಲಿ ಸಾಮಾನ್ಯವಾಗಿ ಗುರುತಿಸಿರುವುದಕ್ಕಿಂತ ಇದು ಅಧಿಕವಾಗಿದೆ. ಮಾರ್ಕ್ವಿ ಶ್ಲೋದ 
ತಿ2 ಸಸ್ಯಗಳನ್ನು ಅಧ್ಯಯನ ಮಾಡಲಾಯ್ತು, ಅದರಲ್ಲಿನ ಎರಡು, 41 ವರ್ಣತಂತು 
ಗಳನ್ನು ಮಾತ್ರ ಪಡೆದಿತ್ತು. 41 ಐರ್ಥತಂತುಗಳ ಸಸ್ಮಗಳಲ್ಲಿ ಸರಾಸರಿಯಾಗಿ ಶೇ. 
23.4 --0.24 ಭಾಗ ಕಿರುಬೀಜಾಣುಗಳು ಸೂಕ್ಷ್ಮಕೇಂದ್ರಕಗಳನ್ನು ವ್ಯಕ್ತಪಡಿಸಿದವು. 
ಆದರೆ 42 ವರ್ಣತಂತುಗಳುಳ್ಳೆ ಸಸ್ಯಗಳಲ್ಲಿ ಶೇ. 2,8 770.16 ಭಾಗ ಮಾತ್ರ ಸೂಕ್ಷ್ಮ 
ಕೇಂದ್ರಕಗಳನ್ನು ತೋರ್ಪಡಿಸಿದವು. 

ಬಾಂಡ್‌, ಆವೇನಾ ಬೈಜಾಂಟೆನಾ ಮತ್ತು ಅ, ಸಟೈವಾದ ಪರುನಕ ತಳಿಗಳ ನಡುವೆ 
ಹೇಯ್ಸ್‌, ಮೂರ್‌ ವಏಂತ್ತು ಸ್ಟಾಕ್‌ಮನ್‌ (1939) ನಿರ್ವಹಿಸಿದ ಓಟ್ಸ್‌ ಸಂಕರದಲ್ಲಿ 
ಕೆಳಗಿನ ಕಿರು ಹೂಗಳಿಗೆ ಅನ್ವಯಿಸುವ ಮೂಲ ವಿಧ ವಿನಲ್ಲಿ. ಸಟ್ಟೆವಾ ಮತ್ತು 


ಸಂತತಿಗಳಲ್ತಿ ತದ್ರೂಪ ಪ್ರಜನನ ಹೊಂದಿತು. ಈ ಫಲಿತಾಂಶಗಳು ವರ್ಣತಂತು 
ಜೊತೆಗೂಡುವಿಕೆಯಲ್ಲಿನ ವೃತ್ಕಾಸಗಳಿಂದಾದುದೆಂಬ ಅಧಾರ ಕಲ್ಪನೆಯನ್ನು ಒಳಸ 


66 ಸಸ್ಯ ಶಲಿಅಭಿವ ದ್ವಿ ವಿಧಾನಗಳು 


ಲಾಯ್ತು. ಆದರೆ ಈ ಆಧಾರ ಕಲ್ಪನೆಯನ್ನು ದೃಢಪಡಿಸಲು ಅಧ್ಯಯನಗಳನ್ನು 
ಮುಂದುವರಿಸುವುದು ಅವಶ್ಯ. 

ಹೋಪ್‌ ಮತ್ತು ಹೆಚ್‌ 44ಗಳು ಟೈಟಿಕಂ ಡೈಕಾ$0 »: ಟಿ. ವಖರ್ಮಿ,ಸ್‌ (ವಲ್ಲೇರ್‌) 
ಗಳ ಸಂಕರಣಗಳಿಂದ ಅನುಗತವಾದ 0 21 ವರ್ಣತಂಶುಗಳುಳ ೈ ವಲ್ಲೇರ್‌ ಗೋಧಿ 
ಗಳು ಕಾಂಡ ತುಕ್ಕುರೋಗ ಪ್ರಕ್ರಿಯೆಯ ಅನೇಕ ಅಧ್ಯಯನಳಲ್ಲಿ, ಹೋಪ್‌ ಮತ್ತು 
ಹೆಚ್‌ 44ಗಳನ್ನು ಇತರ ವಲ್ಲೇರ್‌ ಗೋಧಿ ತಳಿಗಳೊಡಕೆ ಸಂಕರವೇರ್ಪಡಿಸಿದಾಗ, 
ಸ್ವವಿನಲ್ಲಿನ ವಾಡಿಕೆ ರೀತಿಯ ಬೇರ್ಪಡುವಿಕೆಗೆ ವ್ಯಾಪಕ ವೃತಿಕಲನವನ್ನು ನ್ಮ ಕುಟುಂಬ 
ಗಳಲ್ಲಿ ಗಮನಿಸಲಾಗಿದೆ. ಹೇಗೂ, ಅಂತಹ ಸಂಕರಗಳಲ್ಲಿ, ಹೋಪ್‌ ಮತ್ತು ಹೆಚ್‌ 
44 ಏಕೃಗಳನ್ಲಿನಂತೆಯೇ ಕಾಂಡ ತುಕ್ಕುರೊೋಗ ಪ್ರತಿರೊ:ಧವಿರುವ ಸಾದ್ಯಶ ವಿಧ 
ಗಳನ್ನು ಪಡೆಯುವುದು. ಸುಬಂಧಕವಾಗಿ ಸುಲಭ. ಉಭಯ ಗುಣಿತ ಮಾದರಿಯ 
ಸಂಕೀರ್ಣ ಬಹುಗುಸೆತಗಳದ್ಲಿನ ವರ್ಣತಂತು ಜೊತೆಗೂಡುವಿಕೆಯ ವಿಧಾನಗಳಲ್ಲಿ ಪದೇ 
ಪದೇ ವಾರ್ಪಾಟುಗಳು ಸುಭವಿಕುಮತೆ ತೋರ್ಪತುಕ್ತದೆ. ಇಷು ತಳಿ ಅಭಿಸೃದ್ದಿ 
ವರ್ತನೆಯನ್ನು ಜಟಿಲಗೊಳಿಕುವ ಪ್ರವೃತ್ತಿಯನ್ನು ತೋಪ_ಡಿಕುತ್ತದೆ ಮತ್ತು ಅಧಿಕ 
ಆಶಾಜನಕ ಆಯ್ಕೆಗಳನ್ನು ಹಂಚಲು ಅಧಿಕಗೊಳಿಸುವುದಕ್ಕೆ ಮೊದಲು ಅವು ತದ್ರೂಪ 
ಪ್ರಜನನ ಪಡೆದಿರುವುದನ್ನು ಖಾಶ್ರಿಪಡಿಸಿಕೊಳ್ಳುವುದನ್ನು. ಆವಕ್ಕಕವಾಗಿಸುತ್ತದೆ. 
ಕೆಲವು ಕುಟುಂಬಗಳಲ್ಲಿ ನೃವಿನಲ್ಲಿ ಬೇರ್ಪಡುವ ವಿಧಾನದ ಮಾರ್ಪಾಟಿನ ಪ್ರವ್ಧತ್ತಿ 
ಅಪೇಕ್ಷಣೀಯ ಸಮಯುಗ್ಮಜ ಸಸ್ಯಗಳ ಆಯ್ಕೆಯಲ್ಲಿ ತಳಿಅಭಿವೃದ್ಧಕರ ಸಮಸ್ಯೆಗಳನ್ನು 
ಯಾವಾಗಲೂ ಹೆಚ್ಚು ಜಟಿಲಗೊಳಿಸಲಾರವು, ಅತಿರೇಕ ಬೇರ್ಪಡಿಕೆಯಿಂದುಂಟಾಗುವ 
ಅಸ್ಥಿರ ವಿಧಗಳನ್ನು, ಅಪೇಕ್ಷಿತ ಮತ್ತು ದೃಢವಾದ ಕೃಷಿಯೋಗ್ಯ ಸಾಲು ಅಯ್ಕೆಯ 
ಪ್ರಕ್ರಿಯೆಗಳಿಂದ ವರ್ಜಿಸಲಾಗುತ್ತದೆ. 

ಲವ್‌(1951) ತಳಿಅಭಿವೃದ್ಧಿ ತಂತ್ರದ ವಾಸನಕವಾಗಿ ಗೋಧಿಯಲ್ಲಿನ ಅರ್ಥ 
ಸೂತ್ರಣ ವಿಭಜನೆಯ ಅಸಮರೂಪತೆಗಳ ವ್ಯಾಪಕ ಅ ತ್ಯಯನಗಳ ಅಪೇಕ್ಷಣೆಗೆ 
ಪ್ರಾಶಸ್ತ್ಯ ಕೊಟ್ಟಿದ್ದಾನೆ. ಈ ಸ್ವಭಾವದ ಅತಿರೇಕಗಳನ್ನು ಆತ ಎರಡು ಮುಖ್ಯ 
ವಿಭಾಗಗಳಾಗಿ ವರ್ಗೀಕರಿಸಿದ. ಕೆಲವು ಪರಾಗಚತುರ್ಶಕಗಳನ್ನ್ಲಿ ಹಿಂಬೀಳಿಕೆ ವಿಕಾಂಶ 
ಶಕ್ತಗಳನ್ನು ಸೂಕ್ಷ್ಮ ಕೇಂದ್ರಕಗಳಾಗಿ ಸೇರಿಕಲು ಕಾರಣವಾದ ಜೊತೆಗೂಡುವಿಕೆಯ 
ಸರಳಲೋಪ ಇದರಲ್ಲೊಂಡು, ಅಧ್ಯಯನಕ್ಕೊಳಪಟ್ಟ ಬಹುತೇಕ ತಳಿಗಳಲ್ಲಿ ಸೂಕ್ಷ್ಮ 
ಕೇಂದ್ರಕಗಳನ್ನು ಪಡೆದಿರುವ ಅತಿರೇಕ ಚತುರ್ತಕಗಳಿಗೆ ಇದು ಸಾಮಾನ್ಯ ಕಾರಣ 
ವಾಗಿತ್ತು. ಎರಡನೆಯ ವಿಧ ಬ್ರೆಸಿಲ್ಲಿನ ತಳಿ ಸಿನ್‌ವಾಲೋಚೋ ಮತ್ತು ಸಂಬಂಧಿತ 
ಆಯ್ಕೆಗಳಲ್ಲಿ ಸಂಭವಿಸುವ ದ್ವಿಯೋಗ ಶಕ್ತಗಳ ಹಿಂಬೀಳಿಕೆಯನ್ನು ಉಂಟುಮಾಡಿತು. 
ಕೆಲವು ಪರಿಸ್ಥಿ ತಿಗಳಲ್ಲಿ ಇದು ಚತುರ್ತಕಗಳ ಪೂರ್ಣ ಶಿಥಿಲತೆಗೆ ಕಾರಣವಾಯ್ತು. ಒಂದು 
ವಿಧವನ್ನು ಇನ್ನೊಂದರ ಮೇಲೆ ಪ್ರಭಾವ ಬೀರುವಂತೆ ಮಾಡಬಹುದು. ಲವ್‌ 


ಸಸ್ಯ ತಳಿಅಭವೃದ್ದಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 61 


ಸ್ವಾಭಾವಿಕ ಪರಾಗ ಚತುರ್ತಕದ ಶೇಕಡಾಂಶವನ್ನು 'ಆರ್ಧಸೂತ್ರಣ ಸೊಚಿ' ಎಂದು 
ಕರೆಯಲು ಸೂಜಿಸಿದು.. ಓಂದು ತಳಿಯ ಸೂಚಿ ಶೇ. 90 ಅಥವಾ ಅಧಿಕವಾಗಿದ್ದಲ್ಲಿ. 
ಆ ತಳಿ, ಪ್ರಾಯೋಗಿಕ ತಳಿ ಅಭಿವೃದ್ಧಿ ಕಾರ್ಯಕ್ಕೆ ಸಾಕಷ್ಟು ಸ್ಟಿರತೆ ಪಡೆದಿರುವುದೆಂದು 
ಯೋಚಿಸಲಾಯ್ತು, ಅಧ್ಯಯನಕ್ಕೊಳಪಟ್ಟ 19ರಲ್ಲಿ, 12 ತಳಿಗಳು ಸಂಬಂಧಕವಾಗಿ 
ಅಧಿಕ ಅರ್ಧಸೂತ್ರಣ ಸೂಚಿಗಳನ್ನು ಪಡೆದಿರುವುದೆಂದು ತೋರ್ಪಟ್ಟಿತು. ಉಳಿದ 
ಏಳು ತಳಿಗಳಲ್ಲಿನ ಆರರಲ್ಲಿ, ಕೆಲವು ಸಸ್ಯಗಳು ಅಧಿಕ, ಇತರವು ಸಂಬಂಧಕವಾಗಿ ಕಡು 
ಮೌಲ್ಯ ಪಡೆದವುಗಳಾಗಿದ್ದವು. ಅತ್ಯಧಿಕ ಅರ್ಧಸೂತ್ರಣ ಸೂಚಿ ಪಡೆದ ಸಸ್ಮಗಳಿಗಾಗಿ. 
ತಳಿಗಳಲ್ಲಿನ ಆಯ್ಕೆ, ತಳಿಗಳ ಸ್ಥಿರತೆಗೆ ದಾರಿಯಾಗಬಹಂದೆಂದೂ ಮತ್ತು ಗೋಧಿ ತಳಿ 
ಗಳಲ್ಲಿ ಆಂತಹ ಅಧ್ಯಯನ ಒಂದು ಪ್ರಮುಖ ಸಸ್ಯ ತಳಿ ಅಭಿವೃದ್ಧಿ ತಂತ್ರಪಾಗಬಹು 
ದೆಂದೂ ಪರಿಗಣಿಸಲಾಯ್ತು. 

ವಿವಿಧ ಗೋಧಿ ಮತ್ತು ಓಟ್ಸ್‌ ತಳಿಗಳಲ್ಲಿ ಸೈಲ್ಮಾಯ್ಕ್‌ ಗೋಧಿಗಳೂ ಮುತ್ತು 
ಭಾಟುವಾಯ್ಕ್‌ ಓಟ್ಲುಗಳೂ ದೊರಕುವ ಸಂಭವವಿದೆ. ಆವು ತಳಿಗಳ ಓಕರೂಪತೆ 
ಮತ್ತು ಪರಿಶುದ್ಧ ತೆ. ಸಂಬಂಧಕವಾಗಿ ತಳಿಉತ್ಪಾದಕನಿಗೆ ಬಹುಮುಖ್ಯವಾಗುತ್ತದೆ. 
ಹಸ್ಕಿನ್ಸ್‌ (1746) ಈ ಸಮಸ್ಯೆಯ ವ್ಯಾಪಕ ಸಮೀಕ್ಷೆ ಮಾಡಿದ್ದಾನೆ. ಎ 

ಏಕಕಾಯಕಗಳು ಮತ್ತು ಅಕಾಯಕಗಳು! : ಏಕಕಾಯಕಗಳು (2೧-1) 
ಮತ್ತು ಆಕಾಯಕಗಳು (2/7-ಒಂದು ಸಾದಧೃಶ ಜೊತೆ)ಗಳು ಹಲವು ಜೋಡಿ ಜೀನೋ 
ಮುಗಳನ್ನು ಹೊಂದಿರುವ ಕೆಲವು ಬಹುಗುಣಿತ ತಳಿಗಳಲ್ಲಿ ಕ್ರಿಯಾತ್ಮಕವಾಗಿವೆ. ಗೋಧಿ 
ಮತ್ತು ಹೊಗೆಸೊಪ್ಪಿನಲ್ಲಿ ನಿರ್ದಿಷ್ಟ ವರ್ಣತಂತುಗಳಲ್ಲಿನ ವಂಷವಾಹಿಗಳ ನೆಲೆಯನ್ನು 
ಗುರುತಿಸಲು ಮತ್ತು ಒಂದು ವಿಧದಿಂದ ಮತ್ತೊಂದಕ್ಕೆ ಪೂರ್ಣ ವರ್ಣತಂತುಗಳನ್ನು 
ವರ್ಗಾಯಿಸಲು ಹಿಂದೆಯೂ ಮತ್ತು ಈಗಲೂ ಅವುಗಳನ್ನು ಬಳಸಲಾಗುತ್ತಿದೆ. 

ಅಕಾಯಕ ಗೋಧಿಯಲ್ಲಿ ಸ್ವಸಂಕರವಾದರೆ ಮೂಲವರರ್ಣತಂತು ಸಂಖ್ಯೆಗಳಿಗೆ 
(40. 40-240) ತದ್ರೂಪ ಪ್ರಜನನವಾಗಿರುತ್ತದೆ. ಕೆಲವು ಅಕಾಯಕಗಳು, ಗಂಡು 
ಅಥವಾ ಹೆಣ್ಣು  ಒಂಜೆತನದವು. ಅಕಾಯಕಗಳು ಸಾ ಸ್ವಭಾವಿಕದವು, ಏಕಕಾಯಕ ವೀಳಿಗೆ 
ಉತ್ಪನ್ನಮಾಡುತ್ತವೆ, ಏಕಕಾಯಕಗಳು (2ರ್ಮಿ . 1) 20 ವರ್ಣತಂತುಗಳುಳ್ಳ 
ಲಿಂಗಾಣುಗಳನ್ನು ಪ್ರಧಾನವಾಗಿ ಉತ್ಪನ್ನಮಾಡುತ್ತವೆ. ಏಕೆಂದರೆ ಅರ್ಧಸೂತ್ರಣ 
ವಿಭಜನೆಯಲ್ಲಿ ಏಕಾಂಶ ಸಂಯೋಜಕ ಅಡಿಗಡಿಗೆ ನಾಶ ಹೊಂದುತ್ತದೆ. ಗೋಧಿಯಲ್ಲಿ 
ಸರಾಸರಿಯಾಗಿ 3 ಅಸಮಗ್ರ ಅಥವಾ 20% ಲಿಂಗಾಣುಗಳೊಡನೆ 1 ಸ್ವಾಭಾವಿಕದ 
ಪ್ರಮಾಣವಿದೆ. ಅಸಮಗ್ರ ಪರಾಗರೇಣುಗಳು ಸಾಮಾನ್ಯ ರೇಣುವಿನೊಡನೆ ಸ್ಪರ್ಧೆ 





*ಕ್ಲಾಸನ್‌ ಮತ್ತ್ತು ಕಾಮರಾನ್‌ (1944), ಲಿವರ್ಸಿ, (19480), ಸೀಯರ್ಸ್‌ 
(1944), ಉನ್ರಾವ (1930) ಮತ್ತು ಹೇಯ್ಸ್‌ ಮತ್ತು ಲೆವರ್ಸ್‌ (1953) ನೋಡಿ. 


62 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಯಲ್ಲಿ ಅಪರೂಪವಾಗಿ ಮಾತ್ರ ಕ್ರಿಯಾತ್ಮಕ ಅಸಮಗ್ರ ಲಿಂಗಾಣುಗಳು ಶೇ. 4ರಷ್ಟು 
ಸರಾಸರಿಯಾಗಬಹುದು. ಏಕಕಾಯಕಗಳ ಸ್ವ ಸಂಕರದಿಂದ ಶೇ. 24 ಭಾಗ ಸ್ವಾಭಾವಿಕ, 
73 ಭಾಗ ಏಕಕಾಯಕಗಳು ಮತ್ತು 3 ಉಗ ಅಕಾಯಕಗಳು ಉತ್ಪನ್ನವಾಗುತ್ತವೆ ; 

ಮತ್ತು ಏಕಕಾಯಕಗಳು * ಸ್ವಾಭಾವಿಕಗಳು ಶೇ. 25 ಭಾಗ ಸ ಸ್ವಾಭಾವಿಕ ಮತ್ತು ಶೇ. 

15 ಭಾಗ ಏಕಕಾಯಕ ಸಸ್ಯಗಳನ್ನು ಕೊಡುತ್ತವೆ. 

ನಿರ್ದಿಷ್ಟ ರ್ಮಾತಂತುಗಳಲ್ಲಿ ಘಟಕಗಳ ನೆಲೆ ಗೊತ್ತುಪಡಿಸುವಿಕೆಯನ್ನು ಹಲವು 
ವಿಧಗಳಲ್ಲೊಂದರಿಂದ ನಿರ್ವಹಿಸಬಹುದು. 

], ಒಂದು ಸಮಯುಗ್ಮಜ ತಳಿಯಲ್ಲಿ, ಒಂದು ವಿಶಿಷ್ಟ ವರ್ಣತಂತುವು ಇಲ್ಲ 
ದಿರುವು ದರಿಂದ ಯಾವುದೋ ನಿರ್ದಿಷ್ಟ ಲಕ್ಷಣ ದಿರಬಹುದು. ಇದರಿಂದ 
ಸಂಬಂಧಿತ ವಂಶವಾಹಿಗಳು ಆ ವರ್ಣತಂತು ಲ್ಲೆ ತಯದ ತೀರ್ಮಾನಕ್ಕೆ ಬರ 
ಬಹುದು. 

2. ಏಕಕಾಯಕಗಳು ಅಥವಾ ಅಕಾಯಕಗಳ ಒಂದು ಸರಣಿಯೊಡನೆ, ಹಿಂಜರಿತ 
ಗುಣ ಹೊಂದಿದ ಸಾಮಾನ್ಯ ತಳಿಯೊಡನೆಯೆ ಸಂಕರದಿಂದ. ಸರಳ ಹಿಂಜರಿತ ಪಂಶವಾಹಿ 
ಗಳನ್ನು ಗುರುತಿಸಬಹುದು. ಘಟಕ ಹೊಂದಿರುವ ಏಕಕಾಯಕದೊಡನೆಯ ಸಂದಿಗ್ಧ 
ಸಂಕೆರದಲ್ಲಿ ಗ್ರ ಏಿಕಕಾಯಕಗಳು ಹಿಂಜರಿತ ಗುಣವನ್ನು ತೋರ್ಪಡಿಸುತ್ತವೆ. ಇತರ 
ಸಂಕರಗಳು ನ್ಯೂನ ಪಿತೃವಿನಿಂದ ಪಡೆದ ಪ್ರಬಲ ಯುಗ್ಧ್ಮವಿಕಲ್ಪಿಯನ್ನು ಹೊಂದಿರುತ್ತವೆ. 

3, ಸಾಮಾನ್ಯ ಪಿತೃವು ಪ್ರಾರಂಭಿಸಿದ ಏಕಸಂಕರ ವೈಲಕ್ಷಣಗಳಿಗೆ ಕಾರಣವಾದ 
ಪ್ರಬಲ ವಂಶವಾ ಹಿಗಳನ್ನು ಗ್ಯ ವಿನಲ್ಲಿ ಗುರುತಿಸಬಹುದು. ಸುಧ್ಯತೆಯ 21 ವಿಧ ಸಂಕರ 
ಗಳಲ್ಲಿ, 20 ಸರಳವಾದ 3:1 ಪ್ರಮಾಣ ಕೊಡಬೇಕು. ಪ್ರಬಲ ವಂಶವಾಹಿ ಹೊಂದಿ 

ರುವ 2ಕಕಾಯಕವನ್ನು ಒಳಗೊಂಡಿರುವ ಸಂಕರದಲ್ಲಿ ಆಕಾಯಕಗಳು ( ಡ-ಶೇ, ತ,ಮಾತ್ರ 
ಹಿಂಜರಿತ ಲಕ್ಷಣಗಳನ್ನು ಉಂಟುಮಾಡಬೇಕು. ರಿಕೃತೆ ಇನ್ನೂ ಜಟಿಲವಾದಾಗ ಅಪಸರ 
ಣಿಯ ಪ್ರಮಾಣಗಳು ಕೂಡ ಉತ್ಪನ್ನವಾಗುತ್ತವೆ. 

ಒಂದು ಪೂರ್ಣ ವರ್ಣತಂತುವನ್ನು ಒಂದು ತಳಿಯಿಂದ .ಇನ್ನೊಂದಕ್ಕೆ ಹಿಂಸಂಕರ 
ಗಳ ಅನುಕ್ರಮಣದಿುದ ಸ್ಮಳಾಂತರಿಸಲು ಏಕಕಾಯೆಕಗಳು ಅಥವಾ ಅಕಾಯಕಗಳನ್ನು 
ಬಳಸಬಹುದು. ಸಾಮಾನ್ಯ ತಳಿ ಸ, ಯೊಡನೆ ಅಕಾಯಕ ಸಕ್ಯ 8 ತಳಿಯ ಸಂಕರ. ಏಕ 
ಕಾಯಕದ ೫, ಗಳನ್ನು ಉತ್ಪನ್ನ ಮಾಡುತ್ತವೆ. ಪ್ರತಿ ಹಿಂಸಂಕರಕ್ಕೂ ಏಕಕಾಯಕ ಸಶ್ಯ 
ಗಳನ್ನು ಬಳಸಿದ 8ಯೊಡನೆಯ ಹಿಂಸಂಕರಗಳ ಅನುಕ್ರಮದಿಂದ, ಮೂಲತಃ 8ಒಳ 
ಗೆೊಂಡಿದ್ದ 20 ವರ್ಣತಂತುಗಳು ಮತ್ತು ಸಿಯಿಂದ ಪಡೆದ 1ವರ್ಣತಶಂಶುವಿರುವ, ॥ 
ನಂತಹ ಯಾಗಿ ಪರಿಣಮಿಸುತ್ತದೆ. ಸ್ವಸಂಕರ, ॥ನಿಂದ 201 ವರ್ಣತಂತುಗಳು 
ಮತ್ತು &ಯಿಂದ ಪಡೆದ 1 ಜೊತೆಯನ್ನೊಳೆಗೊಂಡಿರುವ ಸಮಯುಗ್ಮಜ ತಳಿ ಉತ್ಪ 
ನ್ನಕ್ಕೆ ದಾರಿಯಾಗುತ್ತದೆ. ಪರಿಮಾಣಾತ್ಮಕ ಲಕ್ಷಣಗಳ ರಿಕ್ಕತೆಯ ಅಧ್ಯಸುನಕ್ಕಾಗಿ ಈ 


ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳು €3 


ವಿಧಾನವನ್ನು ಬಳಸಬಹುದೆಂಬ ಸೂಚನೆಯನ್ನು ಕೂಡ ಮಾಡಲಾಗಿದೆ. 

ಆಲ್ಭರ್ಮಾ ವಿಶ್ವವಿದ್ಯಾನಿಲಯದ ಜಾನ್‌ ಉನ್‌ರಾವ್‌, ತಳೀಯಕ ಣೆ 
ಮತ್ತು ಗೋಧಿ ಅಭಿವೃದ್ಧಿಗೆ ಅಕಾಯಕಗಳು ಹಾಗೂ ಏಕಕಾಯಕಗಳ ಬಳಕೆಯ 
ಪ್ರಸ್ತುತ ಅಧ್ಯ ಯನ ಕ್ರಮಗಳನ್ನು ಈ ಕೆಳಗಿಸಂತೆ ಸ ಸೂಚಿಸಿದ್ದಾನೆ ದೆ 

1. ಸಾಮಾನ್ಯ ಗೋಧಿಯ 21 ವರ್ಯತಂತುಗಳ 8 ವಿಪರ್ಯಯ ಪ್ರತಿಯೊಜನೆ 
ಅನ್ವಯ ಇಳುವರಿ, ಶೀಘುತೆ. ಗುಣ ಮತ್ತು ಇತರ ಲಕ್ಷಣಗಳಿಗೆ ಸಂಬಂಧಿಸಿದ ವಂಶ 
ವಾಹಿಗಳ ಸಂಖ್ಯೆ ಮತ್ತು ಕ್ರಿ ಯಗಳ ಧೃಯನ. 

2, ಮಾನಕ ತಳಿಗಳಲ್ಲನ ವರ್ಣ: ತಂತುಗಳನ್ನು ಚಿ 

ಸಹಿಷ್ಣುತೆ ಇತ್ಯಾದಿಗಳಿಗೆ ಕಾರಣವಾದ ಅಪೇಕ್ಷಿತ ವಂಶವಾಹಿಗಳನ್ನು ಪಡೆದ ವರ್ಣ 
ತಂತುಗಳಿಂದ ಪ ಪುನಃಸ್ಥಾ ಸ್ಥಾಪನೆ ಮಾಡಬಹುದು. 

3. ಸಂಕೀರ್ಣರಿ ರ್ವ ತೆಯ ರಚನಿಕ ಲಕ್ಷಣಗಳ ನಿರ್ದಿಷ್ಟ ಪರಾಮರ್ಶೆಗೊಳ 
ಪಟ್ಟಂತೆ ವರ್ಣತ ತಂತುಗಳು ಇಡನೆ ವಂಶವಾರಿಗಳ ಸಹಯೋಗದ ನಿರ್ಧಾರ. 

4, ಚತುರ್ಗುಣಿತ ಗೋಧಿಗಳಲ್ಲಿ ಭಿನ್ನಗುಣಿತ ಸರಣೆಯ ಅಭಿವೃದ್ದಿ ಮಾಡುವುದು 
ಹಾಗೂ & ಮತ್ತು 8 ಜೀನೋಮುಗಳಿಗೆ ಸೇರಿರುವ ವರ್ಣತಯುಗಳನ್ನು ನ ನಿರ್ಧರಿಸು 
ವುದು, 

5. ಸಂಬಂಧಿತ ಹುಜ್ಬುಗಳಿಂದ ಗೋಧಿಗೆ ಪೂರ್ಣ ವರ್ಣತಂತುಗಳ ವರ್ಗಾವಣೆ 
ಮತ್ತು ಗೋಧಿಯ ಮೈ ಲಕ್ಷಣಗಳ ಮೇಲೆ ಅವುಗಳ ಪರಿಣಾಮ ನಿರ್ಧರಿಸುವುದು. 

6, ವಿವಿಧ ಏಕಕಾಯಕಗಳಿಂದ ಮುಖ್ಯ ವಾಗಿ ಅರ್ಧಸೂತ್ರ,ಣ ವಿಭಜನೆಯಲ್ಲಿ 
ಸಂಲಗ್ನತೆಯ ಸಯಂಧಗಳು ಮತ್ತು ವರ್ಣ ತಂತು ಕ್ರಿಯಾವಿನ್ಯಾಸಗಳ ಅಧ್ಯಯನ. 

ವರ್ಣತಂತು ಸ್ಥಳಾಂತರಣಗಳು : ಆಂಡರ್‌ಸನ್‌ ಮತ್ತು ಇತರರು ಮುಸುಕಿನ 
ಜೋಳದಲ್ಲಿ ಹೆಚ್ಚು ಸಂಖ್ಯೆಯ ವರ್ಣತಂತು ಸ್ಮಳಾಂತರಣ ಉಂಟು ಮಾಡಿದ್ದಾರ. 
ಸಂಬಂಧಪಟ್ಟ ವರ್ಣತಂತು ತಿಳಿದಿರುವಂತಹವು 500ಕ್ಕೆ ಮೇಲ್ಪ ಟ್ಟು ಲಭ್ಯವಿವೆ. 
ಆನೇಕ ಸಂದರ್ಭಗಳಲ್ಲಿ ಉಂಟಾಗಿರುವ ಒಡಕುಗಳು ಮತ್ತು ವರ್ಣತಂತು” ತೋಳುಗಳ 
ಉಪಸಮ ಸ್ಥಾನಗಳ ತಿಳಿವುಉಂಟಾಗಿದೆ. ಸ್ಥ ಕ್ವ ಳಾಂತರಣವನ್ನು ಹೊಂದಿರುವ ಲಿಂಗಾಣುವು 
ಸಾಮಾನ್ಯ ಲಿಂಗಾಣುವಿನ ಸಂಯೋಗದಿಂದ ೯್ಮನಲ್ಲಿ ಅರೆ ಬಂಜೆ ಸಸ್ಯಗಳನ್ನು ಉತ್ಪಾ 
ದಿಸುತ್ತವೆ. ಸಾಮಾನ್ಯದೊಡನೆ ಈ ನನ ಹಿಂಸಂಕರದಿಂದ 1 ಸಾಮಾನ್ಯ ; 1ಅರೆಬಂಜೆ 
ಪ್ರಮಾಣವಿರುವ ಅರೆಬಂಜೆ ಮತ್ತು ಸಾಮಾನ್ಯ ಸಶ್ಯಗಳು ಪರಿಣಮಿಸುತ್ತವೆ. ಅರೆಬಂಜೆ 
ಸಸ್ಯಗಳು ಉಪಸಮವಾಗಿ ಶೇ. 50ರಷ್ಟು ನಿಷ್ಚಲ ಪರಾಗರೇಣುಗಳನ್ನು ಉತ್ಪಾದಿ 
'ಸುತ್ತವೆ. ಹೊಲದಲ್ಲೇ ಉಪಯೋಗಿಸಬಹುದಾದ ಕಡಮೆ ಶಕ್ತಿಯ ಕೈ-ಸೂಕ್ಷದರ್ಶಕ 
ದಲ್ಲಿ ಪರಾಗ ಅಧ್ಯಯನದಿಂದ ಇವುಗಳನ್ನು ಸಾಮಾನ್ಯದವುಗಳಿಂದ ಬೇರ್ಪಡಿಸಬಹುದು. 


ಛೆ ಸಸ್ಯ ತಳಿ ಅಭಿವೃ ದ್ಧಿ ವಿಧಾನಗಳು 


ಆಂಡರ್ಸನ್‌ (1943) ಮುಸುಕಿನ ಜೋಳದ ತಳೀಶಾಸ್ತ್ರ ವಾರ್ತಾಪ ಶ್ರಿಕೆ ಯೊಂದ 
ರಫ್ತಿ ಸಂಲಗ್ಗತೆಯನ್ನು ನಿರ್ಧರಿಸಲು ನಿರ್ದಿಷ್ಠ ಡೆ ಲಕ್ಷಣಗಳಿಗೆ ಭ್ರೂಣಾಹಾರ ಕುರುಹು 
ಂದಿದ ಸ್ಮಳಾಂತರಣಗಳ ಬಳಕೆಯನ್ನು, ಅಂದರೆ ಗುಣಸೂತ್ರಬಿಂದು ಸಮೀಪದ 
ರ್ಣತಂತು 4ರ «೪ ಮತ್ತು ವರ್ಣತಂತು 9ರ ಇ/ಗಳನ್ನು ಸೂಚಿಸಿದ. ಸ್ಪಷ್ಟೀಕರಣ 
೩೬ ವಂಶವಾಹಿ ಬಳಸಿ, ಇತರ ವರ್ಣತಂತುಗಳೊಡತನೆ, «॥ ಮಠವಾಹಿ ಪಡೆ 
ರುವ ರ್ವ್ವಾತಂತು 4ನ್ನೊಳಗೊಂಡು ಪರಸ್ಪರ ವಿನಿಮಯವೇರ್ಪಡಿಸಲಾಯ್ತು. 
ಲ್ಲಾ ಪ್ರದೇಶವನ್ನು ಆವರಿಸಲು ಪ್ರತಿವರ್ಣತಂತುವಿನ ಪ್ರತಿ ತೋಳಿಗೂ ಒಂದು 
ಬಲಾಂತರಣ ದೊರಕಬೇಕು. ಲಕ್ಷಣ ಗುರುತಿಸುವಿಕೆಗೆ, ಸ್ಥಳಾಂತರಣ ಹಿಂಜರಿಕೆಹಂ 
ದಾಗಿದ್ದಲ್ಲಿ, ಅಧ್ಯಯನಕ್ಕೊಳಪಟ್ಟ ಕ ಲಕ್ಷಣದ ಪ್ರಬಲ ಘಟಕ ಹೊಂದಿದ «ಇ ಬುಡಕಟ್ಟಿ 
ನವುಗಳೊಡನೆ ಸಂಕರವೇರ್ಪಡಿಸಲಾಗುವುದು, ಅರೆಬಂಜೆ ವಿಷಮಯುಗ್ಮಜ ೫[ ಸಸ್ಯ 
ಗಳನ್ನು ಸಕ್ಕರೆಯ ಸಾಮಾನ್ಯ ಹಿಂಜರಿಕೆ ವಿಧದೊಡನೆ ಹಿಂಸಂಕರ ವೇರ್ಪಡಿಸಲಾಗುತ್ತದೆ 
ಇದರಿಂದ ದೊರೆತ ೬ ಮತ್ತು 7೪ ಬೀಜಾಣುಗಳನ್ನು ಬಿತ್ತಲಾಗುತ್ತದೆ, ಅಧ್ಯಯನ 
ಕ್ಕೊಳಪಟ್ಟಿರುವ ಲಕ್ಷಣಕ್ಕಾಗಿ ಸಂತತಿಯ ವರ್ಗೀಕರಣವೇರ್ಪಡಿಸಲಾಗುತ್ತದೆ. ಸಂಲ 
ಗ್ನತೆ ಏರ್ಪಟ್ಟಲ್ಲಿ, £ಟ ಬೀಜಗಳ ಸಂತತಿಯು ಅಧ್ಯಯನದ ಲಕ್ಷಣಗಳಿಗೆ, $ ಬೀಜ 
ಸಂತತಿಗಿಂತ ಹೆಚ್ಚಿನ ಹಿಂಜರಿಕೆಯನ್ನು ಹೊಂದಿರುತ್ತದೆ. 

ಬರ್ಸ್‌ಹಾಂ ಮತ್ತು ಕಾರ್ಬ್‌ಲೆಡ್ಜ್‌ (1939), ಸಾಬೋ ಮತ್ತು ಹೇಯ್ಸ್‌ 
(1941) ಹಾಗೂ ಸಾಬೋ (1942) ಮುಸುಕಿನ ಜೋಳದಲ್ಲಿ ಕಾಡಿಗೆರೋಗ ರಿಕೃತೆ 
ಯಭ್ಲಿ ಮತ್ತು ಉಲ್‌ಸ್ಟ್ರಾಫ್‌ ಹಾಗೂ ಬ್ರುನ್ಸನ್‌ (1947) ಹೆಲ್ಮಿಂಕೊಸ್ಟೋರಿಯಂ 
ಎಲೆಮಚ್ಚೆ ಪ್ರತಿಕ್ರಿಯೆ ಅಧ್ಯಯನದಲ್ಲಿ ಸ್ಥಳಾಂತರಣವನ್ನು ಬಳಸಿದ್ದಾರೆ. ಈ 
ಅಧ್ಯಯನದಲ್ಲಿ ಅರೆಬಂಜೆ ಮತ್ತು ಸಾಮಾನ್ಯಸಸ್ಯಗಳನ್ನು ಅವುಗಳ ಪರಾಗ ನಿಪ್ಪಲತೆ 
ಮತ್ತು ರೋಗ ಪ್ರಶಿಕ್ಟಿಯೆಗಳಿಂದಾಗಿ ವರ್ಗೀಕರಿಸಲಾಗಿದೆ. 

ಅಂತಃಸಂಕರ ಸಾಲುಗಳಲ್ಲಿ ಒಂದು ಅಪೇಕ್ಷಿತ ವೈಶಿಷ್ಟತೆಯನ್ನು ಸೇರಿಸಲು 
ಸ್ಮಳಾಂತರಣದ ಬಳಕೆಯನ್ನು ಆಂಡರ್ಲನ್‌ ಸೂಚಿಸಿದ. ಮೊದಲನೆಯ ಹಂತವಾದ 
ವಂಶವಾಹಿಯ ಅಂದಾಜು ನೆಲೆಯನ್ನು ಕಂಡಿಹಿಡಿದ ನಂತರ ಅಂತಃಸಂಕರಕ್ಕೆ ಸಂಬಂಧ 
ಪಟ್ಟ ಸ್ಥ ಳಾಂತರಣವನ್ನು ಸೇರಿಸಲಾಗುತ್ತದೆ. ಸ್ಮಳಾಂತರಣ 80 ಹೊಂದಿದಲ್ಲಿ ಹಂತ 
ಗಳು ಈ ರೀತಿ ಇರುತ್ತವೆ ; (1) ಅಂತಃಸಂಕರಣವಿದ್ದಲ್ಲಿ ಇ ಹಿಂಸಂಕರದ 1 ಆದಾಗ ೩ 
(1 % 601೯ 4-68) 1 ; (2) ಹಿಂಸಕರವನ್ನು ಪರಾಗಪಿತೃವಾಗಿ ಬಳಸಿ ಮತ್ತು ಗೆ 
ಹಿಂಸಂಕರವೇರ್ಪಡಿಸಬೇಕು. ಪರಾಗಪಿತೃವಾಗಿ ಬಳಸಿದ ಸಸ್ಯಗಳಲ್ಲಿ ಸ್ವಸಂಕರವೇರ್ಪಡಿಸಿ 
51, 80ಗಳಿಗೆ ಬೇರ್ಪಡುವ ಪರಾಗ ಪಿಶೃಗಳಿಂದ ದೊರೆತ ಸಂಕರಗಳ ಬಳಕೆಯನ್ನು 
ಮುಂದುವರಿಸಬೇಕು. (3) ಸಂತಾನವು 7ನ ಸಮೀಪ ಸಾದೃಶ್ಯತೆ ಹೊಂದುವವರೆಗೂ 
ಹಿಂಸಂಕರವನ್ನು ಮುಂದುವರಿಸಬೇಕು, ನಂತರ ಅಂಶಃಸಂಕರವೇರ್ಪಡಿಸಿ, ಸಮಯುಗ್ಮ 


೫ 1 ಶ್ರ ಪ್ರೆ [೬ 04 


ಟೆ 


ಕ್‌ 


ನ್ನು ಹಿಂಸಂಕರದಿ 


ಗ. ೧ೀಯ 


ಾಗಾಗಾಷ್ನು 
ಊದಾ ಪರಃ 


ಗಿ ಇೃವಿಗೆ ಸಮ 


ಹ ದ 
ಮ 
೬ 


(ರ ಬ್ರಾ ಸ 





ಪ 


೯ ( 


ಕ 





೭ _ರಿ_೮.್ಲಕ್ಷ್ಗ6 


ಹ 


ಗಾ ಅ ಅ ಇ ಜಸ ಬಾ ಧರ ಜಟ 


ಜಿ 


೯ 


ಎಂ ಅಪಾರ ರ ಎ ರ ಕು ಮನಿಯ ರು 


ಗ್‌ 


ಕಾರಾ ಹ 
11 ಎರಿ ಭಸತ್ಣು 
[ 


ಹ ಓ..  ..೬₹0 


ಒದ್ದು 


೭2ನೆ 


ದಾರ 
ಎ ಜ್‌ 


ಪಾಲಾರ್‌ 


ಹ ಪ ಲ್‌ಿ 
ರ ಯ ಜಟ 


ಟಿ 


6 


1 


ಸ 


ನ್ಯ 


ಡೆಟ್‌ 
ಸೊಳ್ಳ 


೫1 
ಜ್ಯಾ ಜದ 


ಜ್ರೆದದ ದು ಹ 
ದ 
ಗ 


1038) 


72೫೫. 


ತ ಬ ಅರ ರಯ ನಜ 


ಎನೆ ರಷ್ಟು 
ಕಲನ ಒರ) 
ಗ 


ಅರು 


ತ್ತ 


ಇರದು ಒಂಸಂಕರ 


ಗ 
೧೯! 





ಡಿ 1.) ೫. 


1 


ಪಡೆದಿರುವ 


ಕೃಷಣ ೧0 ಮತ್ತು ॥£ 4-68 ಸಂಲಗೃತೆ 


ಸರಿ (೪೬ 


1 


66 
67 


[್ಕ 


66 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ದೊರೆಯುತ್ತದೆ. 1ನ್ನು ಮರಳಿ ಪಡೆಯಲು ಸಾಕಷ್ಟು ಹಿಂಸಂಕರವೇರ್ಪಡಿಸಿದ 
ನಂತರ, ೧೪ಗೆ ಕೂಡ ಸಮಯುಗ್ಮ್ಮಜವಾಗಿರುವ ಅಂತಃಸಂಕರವನ್ನು ಸ್ವಸಂಕರದಿಂದ 
ಆಯ್ಕೆ ಮಾಡಬಹುದು. 


ವಿಷರ್ಯಯಗಳು ; ಡಾಬ್‌ರುೂನ್ಸಿ ಮತ್ತು ರೋಡ್ಸ್‌ (1938) ಮುಸಂಕಿನ 
ಜೋಳದಲ್ಲಿ ಅನುಕೂಲ ವಂಶವಾಹಿಗಳನ್ನು ಗೊತ್ತು ಹಚ್ಚಲು ವಿಪರ್ಯಯಗಳ ಬಳಕೆ 
ಯನ್ನು ಸೂಚಿಸಿದ್ದರು. ಅಂತಹ ವಿಪರ್ಯಯಗಳ ಉತ್ಪಾದನೆ ಮತ್ತು ಬಳಕೆಯ 
ಒಂದು ವಿಧಾನದ ಸ್ವಲ್ಪ ವಿಶದವಾದ ರೂಪರೇಷೆಗಳನ್ನಿತ್ತಿದ್ದಾರೆ. ಎಷ್ಟು ಸಾಧ್ಯ 
ವಾಗುತ್ತದೆಯೋ ಅಷ್ಟು ಪ್ರಬಲ ಉತ್ಪರಿವರ್ತನ ವಂಶವಾಹಿಗಳನ್ನು ಪಡೆದ ಅಂತಃ 
ಸಂಕರದ ಆಯ್ಕೆ, ಆ ಅಂತಃಸಂಕರಕ್ಕೆ ಕ್ಷಕಿರಣಗಳ ಪ್ರಭಾವಿಸ್ತರಣವೇರ್ಪಡಿಸುವುದು 
ಮತ್ತು ಗುರುತಿಸಿದ ವರ್ಣತಂತು ಪ್ರದೇಶಗಳಿಗಾಗಿ ವಿಪರ್ಯಯಗಳ ವಿಯುಕ್ತನಗಳನ್ನು 
ಅವರು ಸೂಚಿಸಿದರು. (ಚಿತ್ರ ೮ ನೋಡಿರಿ.) 

ಪರಿಣಾಮಿತ ಲಿಂಗಾಣುಗಳು ಚಿತ್ರ ೮ರಲ್ಲಿ ವರ್ಣಸೂತ್ರ 3ನ್ನು ಪ್ರತಿನಿಧಿಸುವ 
ಒಂದು ಸ್ವಾಭಾವಿಕ ಲಿಂಗಾಣು, ಚಿತ್ರ, ೪ರಲ್ಲಿ 2 ಎಂದು ಗುರುತಿಸಿರುವ ವಿಪರ್ಯಯ 
ಹೊಂದಿರುವ ಒಂದು ಲಿಂಗಾಣು, ಒಂದು ಗುಣಸೂತ್ರಬಿಂದು ಪ್ರದೇಶ ಪಡೆದಿರುವ, 
ಎರಡು ಅಡ್ಡ ಹಾಯುವಿಕೆಯ ಲಿಂಗಾಣುಗಳಿರುತ್ತವೆ. ಈ ಎರಡು ಅಡ್ಡಹಾಯುವಿಕೆಯ 
ಲಿಂಗಾಣುಗಳು ಮಾರಕವಾದವು. 

ಆನುಕೂಲ ವಂಶವಾಹಿಗಳನ್ನು ಗುರಂತಿಸಲು ವಿಪರ್ಯಯ ಬಳಕೆಯ ವಿಧಾನ 
ವನ್ನು ಇಲ್ಲಿ ವಿವರಿಸಬಹುದು. ಕೊಟ್ಟಿರದ ವಿಶದೀಕರಣದಲ್ಲಿ ವರ್ಣತಂತು 1ರ 
ವಿಷರ್ಯಯ ಪ್ರದೇಶ ಪ್ರಬಲ 8 ವಂಶವಾಹಿ ಪಡೆದಿತ್ತೆಂದು ಊಹಿಸಲಾಗಿತ್ತು. ಈ 
ಮೂಲವಸ್ತುವಿನೊಡನೆ ॥ ಹೊಂದಿರುವ ಆಂತಃಸಂಕರ ಸರಣಿಯೊಡನೆ ಸಂಕರವೇರ್ಪ 
ಡಿಸಲಾಯ್ತು. ಇಂತಹ ಪ್ರತಿಯೊಂದು ಸಂಕರದೊಳಗಿನ ೫, ಪೀಳಿಗೆಯ ಸಸ್ಯ 
ಗಳೆಲ್ಲವೂ ಸಮುರೂಪಿಗಳಾಗಿರುತ್ತವೆ. ಸ್ವಸಂಕರದಿಂದ ಓೃವಿನಲ್ಲಿ 1 ॥॥ : 2 ॥| : 
] ೫೧ ಪ್ರಮಾಣವೇರ್ಪಡುತ್ತದೆ. ಗೆ ಸಮಯುಗ್ಮಜವಾಗಿರುವ ಸಸ್ಯಗಳು ಆಂತಃ 
ಸಂಕರಸಾಲಿನ ವರ್ಣತಂತು 1ರ ದ್ವಿಗುಣಾಂಶ ಹೊಂದಿರುತ್ತವೆ. ಇತರ ಸಸ್ಯಗಳೂ 
8ಗೆ ಮತ್ತು ವಿಷರ್ಯಯಕ್ಕೂ ಕೂಡ ಸಮಯುಗ್ಮಜ ಅಥವಾ ,ವಿಪಮಯುಗ್ಮಜ 
ಗಳಾಗಿರಂತ್ತವೆ. ನ್ಮ ನನ್ನು ಕೂಡ ಸಂಬಂಧಿತ ಅಂತಃಸಂಕರದವುಗಳಿಗೆ ಹಿಂಸಂಕರ 
ವೇರ್ಪಡಿಸಿದಲ್ಲಿ 1 : 1 ಪ್ರಮಾಣಕೊಡುತ್ತದೆ. » ಹೊಂದಿರುವ ಸಸ್ಯಗಳ ಇಳುವರಿ 
ಮತ್ತು ಇತರ ವೈಲಕ್ನಣಗಳನ್ನು, 0ಗೆ ಸಮಯುಗ್ಮಜವಾಗಿರುವವುಗಳೊಡನೆ ಹೋಲಿಸ 
ಬಹುದು, ಈ ಎರಡು ಸಸ್ಯವರ್ಗಗಳಲ್ಲಿನ ಸಾಂಖ್ಯಿಕ ವ್ಯತ್ಯಸ್ತ ನಿರ್ವಹಣೆಗಳು 
ವಿಪರ್ಯಯ ಪ್ರದೇಶದಲ್ಲಿರುವ ಘಟಕಗಳಿಂದಾದದ್ದೆಂದು ಆಧ್ಯಾರೋಪಿಸಬಹುದು. 


ಸಸ್ಯ ತಳಿಅಭಿವೃದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 67 


ಭಿನ್ನವಾದ ಅಂತಃಸಂಕರ ಸಾಲುಗಳಲಿನ ಲಿನ ಸದೃಶ ವರ್ಣತಂತು ಪ್ರದೇಶಗಳ ಸಂಬಂಧಕ 
ಮೌಲ್ಯಗಳ ತುಲನೆ ಇಂತಹ ವಿಧಾನಗಳಿಂದ ಸಾಧ್ಯವಾಗಬಹುದು. 

ಸ್ಟ್ರೇಗೌ್‌ (1941), ೧7 ಆಲ್ಲೂರಾನ್‌ ಘಟಕವನ್ನೂಳಗೊಂಡ ತೆನೆಯ ವರ್ಣ 
ತಂತುವನ್ನು ರ ಹೊಂದಿರುವ ಅಂತಸಂಕರದೊಡನೆ ನಡೆಸಿದ ವಿಷರ್ಯಯದ ಒಂದು 


ಅಧ್ಯಯನವನ್ನು ವರದಿ ಮಾಡಿದ್ದಾ ವೆ ಆತ ೯. ನನ್ನು ವಿಪರ್ಯಯ ಮೂಲ 


3. ಪೆ ಹು ಇ ಸರಗ ಹ್‌ ಸ್‌ ಹ ಡ್‌" ಣ್‌ ॥ಪ್ಟ್‌ಲ್‌ ಕ್‌ 
ರಿತ ಆಲ್ಯೂರಾನ್‌ ಗಳಾಪ ಪ್ರಶ್ಯೇಖದಾ ನ ಅನುಕೂಲವಾದ & ಪ್ರಬಲ ಘಟಕಗಳನ 
ಕ” ಇ 

(ಕ್‌ ಕಾ ಕಾಮ್ಮ್‌್‌ ಹಡ ದಾ ಡ್‌ ಜಂ ಹಾಗಾ ಕಾ ರ, 
ಖ್ಯ ಹೊಂದಿರುವ ಅಂತಃಸಂಕರ ಒದಗಿಸುತ್ತದೆಂಬುದಕ್ಕೆ ಹಬಿದ್ಧ ರುಜುವಾತುಗಳನ್ನು ಆತ 
ಎಣ್ಣಿ ಡ್‌ ೬ ಹ ಗ ಯ ತೋ ಅತ್‌ ಧಾಜಜ್ಸ್‌ ಇಷ ಜ್ಯಾ ಬ ಚಾಪಿ ಇರಿ 
ಪಡೆದ. ಇಪುಗಳನ್ನು ಅಧ್ಯಯನಕ್ಕೊಳಪಟ್ಟ ವಿಪರ್ಯಯ ಪ್ರದೇಶದಲ್ಲಿ ಗುರುತಿಸ 

ಕ 

ತ ಸಾವೆ ಡಾಬನ್ನು 
ಸ 


ಪ್ರೇರಿತ ಜನ್ಯಗುಣಿತಗಳು ಭುತ್ತು ಸ್ವಬಹುಗುಣಿತಗಳು : ವರ್ಣತಂತುಗಳ 
ಮಾರ್ಪಾಟು ಮತ್ತು ವಂಶವಾಹಿಗಳ ಉತ್ಪರಿವರ್ತನೆ ಕಿರಣಗಳ ಬಳಕೆಯನ್ನೊಳ 


ಬೆ 

ಹ್ಮ್‌ (ಜರಾ ರ್ನಡಾಯೆ ಜರಾ ಇಗ ಸಂ ಇರಾ ಹಾ, 
ಗೊಂಡು, ಅನೇಕ ವಿಧಾನಗಳನ್ನು ಬಳಿಸಲಾದೆ.. ಕಾಲಿಸೀನ್‌ ವರರ್ವಾತಂತುಗಳು 

ಎಡ 
ಗಾತ ವಾರ್ಹ್‌ಜ್ಯಾ ಲ, 1 ಗ 100% ಉಟ ಗಸೆಷ್ತ ರಷ್ಟ 7್ಗ ಅಲೃದಶಇ್ಪ್ಯ ಇ ಲಂ | 010 ಟ್‌ ತ ಡಾ ಹ್‌ ನರ್ವ್‌ 

ದಿಗುಣವಾಗಲು ಬ್ರ ಟದ ಮಾಡದ ನ ಶ್ತ ಖಕರ ಮಾಧ್ಯ ಮಂದು 1937 ಕತೆ 
ಗ 1 ರ್ವ 

ನ | ಕಾಸ ಸ; ಡಾ ಗಾರ ಕಾಜಾ ತ ಪಾವ ಪ ಅಗ್ಗ ಸಾಮ ವ ಗಾರೋ ತ್‌ಕನತ್ತೆ. ಕಾಲ್‌ ಇಟ್ಟ ಇತ 
ಕಂಡು ರಿಡಿದದು. ತಳಿಅಭಿವೃದಿ ಬಹುಗುಣೆಿತ ಪ್ರರ್ಭದಗಳ ಮತ್ತು ತಳಿಗಳ 

ಡ್‌ ತ ಲ ದ 


ಟ್ಟ ೧ (ಯತ್ತ ಷಿ ೫ ಟು ' ಪಾ 
ಕಾಶ್ಚಿಸೀನ್‌ ಉಪಯೋಗದ ಬಹು ವಿಸ್ತಾರ ಸಾಹಿತ್ಯದ ಸಾರಾಂಶವನ್ನು ಡರ್ಮನ 
ಆ ರ್ಯ 
ಡಾ ಇಸ ಸ್ಸ್‌ ನ್ಯ ಬೆ ವ್ವ ಇವೆ ಡ್ನ ಇರ ಬರಾ ಷ್ಟ ಲ್ರ ವು 
(1940) ಒದಗಿಸು, ಅದರಲ್ಲಿ 179 ಸುಮಿತ್ತಗಳ ಪಟ್ಟಿಯನ್ನು ನಮೂದಿಸಿದ್ದಾನೆ. 
ಕ್‌ ಹ ಗಹ. 
ಡ್‌ ಎ ಇ ಗ್‌ ಷೊ ತ್ತ ಹ ಜು 
ಅವನ ಈ ಅವಲೋಕನದಲ್ಲಿ ಆತ ಬ್ಲಾಕ್‌ಸ್ಲಿ (1939) ಯ ಈ ಕೆಳಗಿನ ವಾಕ್ಯಗಳ: 


ಒರಗಿ ಈ ಜಂ 
ಕ್ರಮದ ನ(1 ಇರಿದ ಸುಂ ಈಗ 17 ನಮಗೊಂದು 


ಅತಿ ಹೆಚ್ಚಾಗಿರುವಂತೆ ತ್ರೆ ಕಂಡುಬರುತ್ತದೆ. ಆತೆ ವಾವಿಲೋಪ್‌ನ ಜಣೆಯನ್ನು 5. ಕೂಡ 
ಉದ್ರರಿಸಿದ : `ಉಭಯ ದ್ವಿಗುಣತವನ್ನು ಅಂದರೆ ಸರಗ ರ್ಣತಿಂತು ದ್ವಿಗುಣಿಕೆ 
ಕೃತಕ ಪ್ರೇರಣೆಯಿಂದ ಒದಗುವ ಸಾಧ್ಯತೆಗಳು ವಾದದ್ದು. ಕಿಷ್ಟಪಕ್ಷ ಸಸ್ಯ ಗಳ 
ವಿಷಯದಲ್ಲಾದರೂ, ತಳೀಶಾಸ್ತ್ರ ಅಧಿ ಆಂತರ ಹೆ ದಿದವುಗಳ ಸಂಕರದಲ್ಲಿ 
ಅನ್ವಯದ ನವಶಕವನ್ನು ಪ್ರವೇಶಿಸುತ್ತದೆ.' 
ಡರ್ಮನ್‌ 1940ರಲ್ಲಿ ಮಾಡಿದ ಅವಲೋಕನದ ನಂತರ ಇನ್ನು ಮುಂದಿನ 
ವ್ಯಾ ಪಕ ಅಧ್ಯ ಯನ ಮಾಡಲಾಗಿದೆ. ತೋಟಗಾರಿಕೆ ಪ್ರಭೇದಗಳಲ್ಲಿ ಬಹುಗುಣಿತವು 
ಆತ್ಮಧಿಕ ಮಹತ್ವದ್ದೆಂದು ದೃ ದೃಢಪಟ್ಟಿದೆ. ದ್ವಿಗುಣಿತಗಳಿಗಿಂತ ಸ್ವ ಬಹುಗುಣಿತಗಳು 
ಡಪ್ಪಗಾತ್ರದವು ಮತ್ತು ಅಧಿಕ ೭ ಬಿಡಗಿನ ಪುಷ್ಟ ಹೊಂದಿರುತ್ತವೆ. ಈಗ ಅವನ್ನು 
ಮೇರಿಗೊಲ್ಡ್‌ (ಚೆಂಡು ಹೂವು. ಪಿಟೂನಿಯಾ, ಸ್ನಾಪ್‌ ಡ್ರಾಗನ್‌ಗಳು ಮತ್ತು 


68 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಇತರ ವಾರ್ಷಿಕ ಅಲಂಕಾರ ಸಸ್ಯಗಳಲ್ಲಿ ಬಳಸಲಾಗುತ್ತಿದೆ. ಕೆಂಪು ಆಲ್ಲಿಕೇ ಮತ್ತು 
ಬಿಳೀ ಕ್ಲೋವರ್‌ನ ದ್ವಿಗುಣಿತ ಚತುರ್ಗುಣಿತ ಸಣ್ಣ ಹೂಗಳನ್ನು ಚಿತ್ರ 9ರಲ್ಲಿ ತೋರಿಸ 
ಲಾಗಿದೆ. 





ಚಿತ್ರ 9 : ಕ್ಲೋವರ್‌ನ ದ್ವಿಗುಣಿತ (೩, ೦: ೧) ಮತ್ತು ಚತುರ್ಗುಣಿತ (! 6. ?) 
ಹೂವುಗೆಳು. ೩, 1 ಕೆಂಪು ; 0. 6. ಆಲ್ಲಿಕೇ ; 6. 1 ಬಿಳುಪು ("ಸ್ವಾಲಾಪ್‌ 18861946 
ರಲ್ಲಿ ಲೆವಾನ್‌ನಿಂದ, 1948) 


ಈ ಹೊಸತಂತ್ರಗಳ ಅಂತಿಮ ಮೌಲ್ಯ ಇನ್ನೂ ತಿಳಿದಿಲ್ಲ. ಈ ಸಮಸ್ಯೆಯ 
ಸುಮಾರು ಎಲ್ಲ ಅಭ್ಯಾಸಿಗಳೂ ಕೂಡ ನಿರ್ಧರಿಸಿರುವಂತೆ, ಲೆವಾನ್‌ (ಆಕರ್‌ಮಾನ್‌ 
ಮತ್ತಿತರು 1948) ಕೆಲವು ನಿರ್ದಿಷ್ಟ ಸಸ್ಯಗಳು ಇತರವುಗಳಿಗಿಂತಲೂ ಪ್ರಚೋದಿತ 
ಗುಣಿತದ ಮೂಲಕ ವೃದ್ಧಿಗೊಳಿಸಲು ಸೂಕ್ತವಾದವೆಂದು ತೀರ್ಮಾನಿಸಿದ್ದಾನೆ. 
“(1) ಕಡಮೆ-ವರ್ಣತಂತುಗಳಿರುವ ಸಸ್ಯಗಳು ಅಧಿಕ ವರ್ಣತಂತುಗಳಿರುವ ಸಸ್ಯಗಳಿಗಿಂತ 
ಉತ್ತಮ (2) ಸ್ವಫಲೀಕರಣದವಕ್ಕಿಂತ. ಪರಫಲೀಕರಣ ಸಸ್ಯಗಳು ಉತ್ತಮ ಮತ್ತು 
ಬೀಜೋತ್ಪಾದನೆಗಾಗಿ ಬೆಳೆದ ಸಸ್ಯಗಳಿಗಿಂತ ಮೇವಿಗಾಗಿ ಬೆಳೆದವು ಉತ್ತಮ'ವೆಂದು 
ಆತ ಬರೆದಿದ್ದಾನೆ, ಮಾಂಗೆಲ್‌ಗಳು, ಸಕ್ಕರೆ 'ಬೀಟ್‌ಗಳು, ಕೆಂಪು ಮತ್ತು ಆಲ್ಲಿಕೇ 
ಕ್ಲೋವರ್‌ಗಳು ಈ ಮೂರು ನಿಯಮಗಳನ್ನು ಈಡೇರಿಸುತ್ತದೆ. ಆದರೂ, ಸ್ವಲ್ಪ 
ಮಟ್ಟಿಗೆ ಪ್ರತಿಕೂಲ ವಾತಾವರಣದಲ್ಲಿ ಬೆಳೆಸಿದಾಗ ಪ್ರಚೋದಿತ ಬಹುಗುಣಿತಗಳು, 
ದ್ವಿಗುಣಿತಗಳಿಗಿಂತ ಸ್ಪಷ್ಟವಾಗಿ ಕಡಮೆ ದರ್ಜೆಯವಾಗಿರಬಲ್ಲವು ಎಂದು ಆತ ಕಂಡು 
ಹಿಡಿದಿದ್ದ. ಗುಣಿತ ತಂತ್ರವನ್ನವಲಂಬಿಸಿ ಕಾರ್ಯವೆಸಗುವಾಗ, ವ್ಯಾಪಕ ತಳೀಯಕ 
ಆಧಾರದಿಂದ ಮುಂದುವರಿಸುವ ತಳಿಅಭಿವೃದ್ಧಿಯ ಅವಶ್ಯಕತೆಯನ್ನು ಲೆಪಾನ್‌ ಮತ್ತು 
ಮುಂಟ್ಸಂಗ್‌ (ಆಕರ್‌ಮಾನ್‌ ಮತ್ತಿತರರು 1948) ಒತ್ತಿ ಹೇಳಿದ್ದಾರೆ. ಲೆವಾನ್‌ 
ಈ ರೀತಿ ಬರೆದಿದ್ದಾನೆ: ಪ್ರಚೋದಿತ ಬಹುಗುಣಿತದಿಂದ ಉಂಟಾದ ವಂಶವಾಹಿ 


ದ್ಧಿಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದ ಆಧಾರ 69 


ಸಂರಚನಾ ಸಮತೆಯ ಕ್ಷೋಭೆಯನ್ನು, ಅಸಿದ್ದ ಬಹುಗಂಣಿತಗಳ ಮುಂದಿನ ತಳಿ 
ಅಭಿವೃದ್ಧಿ ಯಿಂದ ಅಭಿವ ದ್ಧಿ ಪಡಿಸಬಹುದು'- ಎಂಬುದಕ್ಕೆ ಸಾಕಷ್ಟು ಆಧಾರಗಳಿವೆ. 

ಮುಂಟ್ಸಿಂಗ್‌ ಧಾನ್ಯಗಳಲ್ಲಿನ ಕಾರ್ಯವನ್ನು ವಿವರಿಸಿದ್ದಾನೆ. ಟ್ರಿಟಿಕೇಲ್‌ 
ಸಂಕರಗಳು (ಗೋಧಿ-ರೈ) ಸ್ವಾರಸ್ಯವಾದವು. ಓಮಾರ (1953) ಟ್ರಿಟಿಕೇಲ್‌ನ ಕೋಶ 
ತಳೀಶಾಸ್ತ್ರದ ಸಮೀಕ್ಷೆಯನ್ನು ವಿವರಿಸಿದ್ದಾನೆ. ಇವು ಉಭಯಗುಣಿತಗಳು ಮತ್ತು 
728 ಮೂಲಸುಖ್ಯ್ಕೆಯಿರುವ ಗೋಧಿ ಮತ್ತು ರೈ ಎರಡರ ಜೀನೋಮುಗಳನ್ನು 
ಪಡೆದಿವೆ. ಪರಾಗಗೋಶ ವಿದಳನದ ನ್ಯೂನತೆಯಿಂದಾಗಿ ಅನೇಕ ಹೊಸ ಉಭಯ 
ಗುಣಿತಗಳು ಬಹುತೇಕವಾಗಿ ಸಂಪೂರ್ಣ ನಿಷ್ಟಲವಾಗಿದ್ದವು. ಹೇಗೂ. ವಿವಿಧ ಟ್ರಿಟಿ 
ಕೇಲ್‌ಗಳ ನಡುವಣ ಸಂಕರಣದಿಂದ ಮತ್ತು ಮುಂದಿನ ಆಯ್ಕೆಯಿಂದ ಸುಧಾರಿತ 
ಟ್ರಿಟಿಕೇಲ್‌ಗಳನ್ನು ಸಂಯೋಜಿಸುವುದರಲ್ಲಿ ಪ್ರಗತಿ ಸಾಧಿಸಲಾಗಿದೆ. ಮರಳುಮಣ್ಣಿಗೆ 
ರ್ರೆ ಸ ಅಪೇಕ್ಷಿತ ಬೆಳೆಯೆಂದು ತಿಳಿದಿದೆ. ಹಲವು ಆರಿಸಿದ ಟ್ರಿಟಿಕೇಲ್‌ಗಳು ಮರಳುಮಣ್ಣಿ 
ನಲ್ಲಿ ಅಪೇಕ್ಷಿತ ಗೋಧಿ ತಳಿಗಿಂತಲೂ ಉತ್ತಮ ಇಳುವರಿ ಕೊಟ್ಟಿವೆ. ಅದರೆ ಅಧಿಕ 
ಜೇಡಿ ಮಣಿ ನಲ್ಲಿ ಗೋಧಿ-ರೈ ಸಂಕ೦ದ ಇಳುವರಿಯು ಗೋಧಿ ತಳಿಗಿಂತ ಸುಮಾರು 
ಶೇ. 35 ಭಾಗದಷ್ಟು ಕಡಮೆಯಾಗಿತ್ತು. 

ರೈ ಮತ್ತು ಬಾರ್ಲಿಗಳಲ್ಲಿ ನೇರವಾದ ಪ್ರಜೋದಿತ ಸ್ವಬಹುಗುಣಿತವನ್ನು 
ಹೊಂದಲಾಗಿದೆ. ಒಂದು ಇಳುವರಿ ನಿರ್ಣಯದಲ್ಲಿ ಚತುರ್ಗುಣಿತದ ಇಳುವರಿಯನ್ನು 
ದ್ವಿಗುಣಿತದಿಂದ ಬೇರ್ಪಡಿಸಿ ಪ್ರತ್ಯೇಕ ಕ್ಷೇತ್ರದಲ್ಲಿ ಪರೀಕ್ಷಿಸುವುದು ಅವಶ್ಶಕವಾಯ್ತು. 
ಆಸಿದ್ಧ ಬಹುಗುಣಿತಗಳು ತಾತ್ಕಾಲಿಕ ಅಧಿಕಮೌಲ್ಯವನ್ನು ಅಪರೂಪವಾಗಿ ಪಡೆದಿರು 
ತ್ತವೆ, ಅದರೆ ತಳೀಯಕ ಭಿನ್ನತೆಯ ಚರ್ತುಗುಣಿತಗಳ ಉತ್ಪಾದನೆಯಿಂದ ಮತ್ತು 
ನಂತರದ ಸಂಕರಣ ಮತ್ತು ಆಯ್ಕೆಯಿಂದ ಅವುಗಳನ್ನು ಬಹುಮಟ್ಟಿಗೆ ಉತ್ತಮ 
ಪಡಿಸಬಹುದೆಂಬ ಸಿದ್ಧಾಂತಕ್ಕೆ ಅಧಾರ ದೊರೆಯಿತು. 

ಆರ್ಥಿಕ ಮೌಲ್ಮದ ವಂಶವಾಹಿ ಉತ್ಪರಿವರ್ತನಗಳು : ಜೀವ ವಿಕಾಸ ದೃಷ್ಟಿ 
ಕೋನದಲ್ಲಿ ಬೆಳೆಸಸ್ಕಗಳಲ್ಲಿ ಈಗ ಲಭ್ಯವಾಗಿರುವ ಎಲ್ಲ ವಂಶವಾಹಿಗಳೂ ಉತ್ಪರಿ 
ನರ್ತನದಿಂದಲೇ ಉತ್ಪಾದನೆ ಹೊಂದಿರುತ್ತವೆ. ಅನೇಕ ಉತ್ಪರಿವರ್ತನಗಳು ಅವು 
ಗಳ ಪ್ರಜನಕಗಳಿಗಿಂತ ಕಡಮೆ ಅಪೇಕ್ಷಣೀಯವಾಗಿರುತ್ತವೆ. ಮತ್ತು ಅನುಕೂಲ 
ವಂಶವಾಹಿ ಉತ್ಪರಿವರ್ತನಗಳ ಸಂಭವ ಅತಿ ಹೆಚ್ಚೇನೂ ಅಲ್ಲ. ಅದರೂ, ಅನುಕೂಲ 
ವಂಶವಾಹಿ ಉತ್ಪರಿವರ್ತನಗಳು ಪ್ರಕೃತಿ ಸಿದ್ಧವಾಗಿ ಉಂಟಾಗುತ್ತವೆ ಮತ್ತು 
ಸಂಯೋಜನಾ ತಳಿಅಭಿವೃದ್ಧಿಯಲ್ಲಿ ತಳಿಸಂವರ್ಧಕ ವ್ಯಾಪಕವಾಗಿ ಬಳಸುವ ಪದಾರ್ಥ 
ಗಳನ್ನು ಒದಗಿಸಿಕೊಟ್ಟಿವೆ. 

"  ಗಸ್ಟಾಫ್‌ಸನ್‌ ಮತ್ತು. ಮಾಕ್ಕೀ(ಆಕರ್‌ಮಾನ್‌ ಮತ್ತಿತರು) ಬಾರ್ಲಿಯಲ್ಲಿ 

ಅನುಕೂಲ ಉತ್ಪರಿವರ್ತನಗಳ ಉತ್ಪಾದನೆಯನ್ನು ವಿವರಿಸಿದ್ದಾರೆ. 10,000 


70 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ವಿಕಾಂಶಗಳ ಪ್ರಭಾವಿಸ್ತರಣದ ನಂತರ 100ನೆಯ ಸಂತತಿಗಳಿಗೆ ಎರಡರಂತೆ ಗಡಸು 
ಹಂಬ್ರಿನ ಉತ್ಪರಿವರ್ತನಗಳು ಸಂಭವಿಸಿದವೆಂದು ಅವರು ವಿವರಿಸಿದ್ದಾರೆ. ಎದ್ದು 
ಕಾಣುವ ಉತ್ಪರಿವರ್ತನಗಳಲ್ಲಿ ಸ:ಮಾರು ಈ ಭಾಗವೂ ಕೂಡ ಸಮರ್ಪಕ ಇಳುವರಿ 
ಯನ್ನು ಕೊಟ್ಟ ನೇರ ಇಳುವರಿ ಮೌಲ್ಯಪಡೆದಿರುವ ಅನುಕೂಲ ವಂಶವಾಹಿ 
ಉತ್ಪರಿವರ್ತನಗಳ ಪ್ರಜೋದನೆಯ ಸಾಧ್ಯತೆಗಳನ್ನು ಅವರು ಚರ್ಚೆಸಿದ್ದಾರೆ. ಮುತ್ತು 
ಅಂತಹ ಉತ್ಪರಿವರ್ತನ ಪ್ರಜೋದನೆಗೆ ನಿರ್ಣಾಯಕ ನಿದರ್ಶನವೆಂದು ಅವರಂ 
ನಿರ್ಧರಿಸಿದ್ದನ್ನು ಪ್ರಸ್ತಾಪಿಸಿದ್ದಾರೆ. ಸಂಯುಕ್ತೆ ಸಂಸ್ಥಾನಗಳ ಮತ್ತು ಕೆನಡಾದಲ್ಲಿನ 
ಕಾರ್ಯಕರ್ತರು ಈ ವಿಧಾನಗಳ ವ್ಯಾಪಕ ಅಧ್ಯಯನ ಕೈಗೊಂಡಿದ್ದಾರೆ. 

ಣೆ ಮತ್ತು ಆದರ ಸಂತತಿಯಲ್ಲಿ ಆರ್ಥಿಕ ಮಹತ್ವದ ಹೊಸವಂಶ 
ಶೋಧನೆಗಾಗಿ ಮಾಡುವ ಖರ್ಚು ತಳಿಆಭಿವೃದ್ಧಕರು ಹಿಂದೆ ಮಾಡುತ್ತಿದ್ದುದ 
೦೫ ಈಗ ಹೆಚ್ಚಿನ ಎಚ್ಚರಿಕೆಯ ಅಧ್ಯಯನವನ್ನು ತಡೆಗಟ್ಟುವಷ್ಟು ಮುಖ್ಯವಾಗಿಲ್ಲ. 


ಪ್ರಚೋದಿತ ಉತ್ಪರಿವರ್ತನಗಳ ಉತ್ಪಾದನೆ ಮತ್ತು ಬಳಕೆಯ ವಿವಿಧ ವಿಧಾನಗಳ 


ರ್ರ 


ಸ್ವಅನನುರೂಪತೆ ; ಕ್ರೇನ್‌ ಮತ್ತು ಲಾರೆನ್ಸ್‌ (1934) ಆನನುರೂಪತೆ 
ಮತ್ತು ಬರಡುತನಗಳ ನಡುವಣ ವ್ಯತ್ಯಾಸಗಳನ್ನು ವಿವರಿಸಿದ್ದಾರೆ, ಅನನುರೂಪತೆ 
ಯಾವುದೋ ಶರೀರ ವಿಜ್ಞಾನ ಅಡಚಣೆ ಏರ್ಪಟ್ಟ ದ್ದರಿಂದ ಉಂಟಾ 
ಗುವುದು. ಪರಾಗ ಮತ್ತು ಅಂಡಕಗಳು ಅಥವಾ ಅವುಗಳ ಹೆಚ್ಚು ಪ್ರಮಾಣ ಕ್ರಿಯಾ 
ತ್ಮಕವಾಗಿದ್ದು , ಪರಾಗನಳಿಕೆಯ ನಿಧಾನ ಬೆಳವಣಿಗೆಯಿಂದ ಬೀಜ ಪಡೆಯಲು ಸಾಧ್ಯ 
ವಾಗುವುದಿಲ್ಲ. ಬರಡುತನವನ್ನು ಕ್ರೇನ್‌ ಮತ್ತು ಲಾರೆನ್ಸ್‌ ಈ ರೀತಿ ವರ್ಗಿಕರಿಸಿದ್ದಾರೆ: 
"(1) ಪರಾಗ ಅಭಿವೃದ್ಧಿ, ಭ್ರೂಣಚೀಲ, ಭ್ರೂಣ ಮತ್ತು ಭ್ರೂಣಾಹಾರ ಮುಂತಾ 
ದುವುಗಳ ಸಾಮಾನ್ಯ ಸಂತತಿ ಪರ್ಯಾಯಕ್ಕೆ ಸಂಬಂಧಿತ ಪ್ರಕ್ರಿಯೆಗಳಲ್ಲಿ ಯಾವು 
ದಾದರೊಂದರ ನ್ಯೂನತೆಯಿಂದಾಗ-ವ ವಾಂಶಿಕ ಬಂಜೆತನ ಮತ್ತು ನಿರ್ವಹಿತ ಸಂಕರ 
ಗಳನ್ನು ಲಕ್ಷಿಸದೆ ಇವುಗಳ ಪರಸ್ಪರ ಮತ್ತು ತಮ್ಮ ಪಿತೃಗಳೊಡನೆಯ ಸಂಬಂಧದಿಂದ 
ಮತ್ತು (2) ಲಿಂಗಾಂಗಳ ಸ್ವಾಭಾವಿಕ ಬೆಳವಕೆಗೆಯ ತಡೆ ಅಥವಾ ನಿಗ್ರಹದಿಂದಾದ 
ಬಾಹ್ಯರಚನಿಕ ಬರಡುತನ. 
ಸಂಕರಬರಡುತನ ಮತ್ತು ಅನುರೂಪತೆಗಳಲ್ಲಿ ಒಳಪಟ್ಟಿರುವ ಕಾರಕ ಘಟಕ 
ಗಳನ್ನು ಥಾಂಸನ್‌ (1940) ಸವಿಸ್ತಾರವಾಗಿ ಪರಿಶೀಲಿಸಿದ್ದಾನೆ. 
ಆನೇಕ ಸಸ್ಯಪ್ರಭೇದಗಳು ಬಹುತೇಕ ಸ್ವನಿಷ್ಟಲವಾದವು ಮತ್ತು ಅವಗಳಲ್ಲಿ 
ಅನೇಕ ಸಸ್ಯಗಳು ಆರ್ಥಿಕ ಮೌಲ್ಯವುಳ್ಳವು. ಕೆಲವು ಹಣ್ಣುಗಳು, ಹಲವು ಬಹು 
ವಾರ್ಷಿಕ ಹುಲ್ಲುಗಳು, ರೈ. ಕೆಲವು ಕ್ಲೋವರ್‌ಗಳು ಆಲ್ಮಾಲ್ಫಾ, ಸಕ್ಕರೆ ಬೀಟ್‌ಗಳು, 
ಕೆಲವು ಜ್ರಾಸಿಕಾ ಪ್ರಭೇದಗಳು ಮತ್ತು ಆಲಂಕಾರಕ್ಕಾಗಿ ಬೆಳೆಸಿದ ಹಲವು ಸಸ್ಯಗಳು 


ತ 


ಇದ ಆಧಾರ 71 


ಇದರಫ್ಲಿ ಸೇರಿವೆ. ಈಸ್ಟ್‌ (1929) ಮತ್ತು ಬ್ರೀಗರ್‌(1930) ಆದರ ಹೆಚ್ಚಿನ 
ಸಾಹಿತ್ಯ ದ ವ್ಯಾ ಪಕ ವೇ: ಲೋಕನವಿತ್ತಿದಾ ರೆ 
ಕ್ರೇನ್‌ ವುತ್ತು ಲಾರೆನ್ಸ್‌ (193 


ಣೆಯ ಆಧಾರದಿಂದ ಸ್ಹ ಎಬಕ್ಟ್‌ ಲಶತೆಯ ತಲ್ಲೀ 
ಕ್ರ 


೯ ಹಾದ 
ಪ್ರಜಮ ರುಜುವಾ ಧಾತುವತಾಡಿದ ಖ್ಯಾ ತ್ರ ಘ್ರಾ್‌್‌ | ಪುತ್ತು ಸಹಾ 
ರೆ ಪರಾಗ ರೇಣುಗಳು ಮತ್ತು ಅಂಡಕೋಶಗಳು ಕಿಯಾ 


೮ 
ನಾದ ಗೃಹ ೦% ಗಾ 
ವಾದ್‌ ಅದ್‌ 


ಕ 
ತಾ ಹ ಜಾಮ ಸಾನೆ ಹ ಲ 
ತ್ಮಕವಾದರೂ, ಸ್ಪಗರ್ಭಧಾರಣೆ ತಡೆ ಹೊಂದಿರುವ ಸಿ ತಿಗಳಿಗೆ. ಸ್ತನಿ 

ರ್‌ 


ಚ 


೮ ಎ ಹ ಮಾಯೆ ಸರ್‌ ರಾಳ, ಗಸ ಕಾಲ ಕ ಕಾಕಾ, ಡಸ ಕ್ನ್ಮಾ ದ ಜ್‌ 
ಜನಮರೂಪತೆ ಎಂಬ ಹೆಸರು ಬಹುವಾಗಿ ಹೊಂದಿಕೊಳು ವಂತಹುದೇದು ಕಾಣು 


ದ್ಟ ಡ್‌ ಡ್‌ ತ ಬಡ ಡಾಈಊ ಹಣಾ. 
ಇತ್ತೀಚಿನ ವರ್ಷಗಳಲ್ಲಿ ಸ್ವಆನನುರೂಪತೆಯ ಬಗ್ಗೆ ತಿಳಿವಳಿಕೆ ಮತ್ತು ಅನೇಕ 


ರೊ 
ವಾ್‌ ಚ ೨೫ ಕಾಜ ವ ಡಿ 
ಪ್ರಭೇದಗಳಕ್ನಿ ಸ್ನಅನುರೂಪತೆ ಮತ್ತು ಸ್ವಅನುರೂ ಸತೆಗಳ ನಡುವಣ ಸ್ಹಷ ಮಿತಿ 


ಕ್‌ ರ ಕಾ  ೆ ಹ್‌ ಹ 
ಯಲ್ಲಿ ಸಂಗ್ರ ಹಾಗಿದೆ. ಇನ್ನಿತರವುಗಳ್ಲ ಪ ಪೃತ್ತಾಸಗಳು ಆಸು 


ಘಿ ದ 


ಸಾಗ ಲ ಎನಾಗ, 
ನಿರ್ದೇಶನ ಶೀವೃಗತಿಯ 


ವ್‌ ತಾರೋ ರಾ ಜಲ್‌ ಇಶ್ಟ್‌ ಸ ಸರದ ಇಷ್ಟೆಕುಡ ಆಗಾ, 
ನರಿ ಆನೇಕ ಕಾರ್ವಗಿಗಳಿಂದಾಗಿ ಸ _ಇಾಲಿವತ್ತೈ ತಿಮಿುಂದಿ ಸ್ಟ ಷ್ಟ 
ದ ದ 


ಇ್ಲಾಸೆ, ಆ ಗ, ಹ 
ಅವಿಚ್ಛ ನ್ಮೈವಾಗಿ ಕೃಮೇಣ ಮಾರ್ಪಾಟು ಹೂಂದಿರಬಹುದು. ಕೆಲವು ಸಂದರ್ಭಗಳಲ್ಲಿ 


ಸ್ನ 
₹( 
2 
[| 
ಳಃ 
24. 
" 
ಲ್ಗಿ 
೯! 
6 
ಆನೆ 
ನಾ 
ಹ 
ಕ 
ಫ್‌ 
ಶಿ 
ಡ್‌ 1 
[್‌ೆ 
ಗ 
() 
[' 
೯ 
ತ್ನ 
ಟ್‌ 
1. 
ಗ್ದ 
೯] 
( 


ನಪತೆಗಳಿಗೆ ಬರೋಡನ್ನಾನ "ಘಟಕ ಗ ಮೊಗ 
ಯಿತ್ತಿದೆ. ಇದಕ್ಕೆ ಕಾರಣವಾದ ವಂಶವಾಹಿಗಳು ಶ್ರ 

ಸೇರಿವೆ ಮತ್ತು ಇತರ ಯುಗ್ಕವಿಕಲ್ಪಿಗಳಂತೆ, ಒಂದೆ ದ್ವಿಗುಣಿತ ಸ್ಯ ಎರಡು ಘಟಕ 
ಗಳನ್ನು ಪಡೆದಿರಬಲ್ಲದು ಹೊ ಗೆಸೊ ಇಪ್ಪಿನಿಲ್ಲಿ ಆಂ ತಡುದೇ 15 ಯು ಓವಿಕಲ್ಪಿ ಘಟಕ 
ಗಳು ಕಂಡುಬಂದಿವೆ. ಇೌ ನಿಂದ 5 ಶಂ ಒಳಗಿನ ಯಾವುದಾದರೊಂದು ಯುಗ್ಮವಿಕಲ್ಪಿ 
ಯನ್ನು ಹೊಂದಿರುವ ಪರಾಗನಾಳ. ಸ ಸ್ವಅನನುರೂಪತೆಗೆ ಅದೇ ಘಟಕವನ್ನು ಪಡೆದಿರುವ 
ಶಲಾಕ ಅಂಗಾಂಶ ಮಧ್ಯೆ, ನಿಧಾನ ಪರಾಗನಾಳ ಬೆಳವಣಿಗೆಯನ್ನು ತೋರ್ಪಡಿಸುತ್ತದೆ. 
ಆದರೆ ಭಿನ್ನತಳೀಯಕ ಘಟಕ ಪಡೆದ ಶಲಾಕ ಅಂಗಾಂಶದಲ್ಲಿ ಪರಾಗನಾಳದ ಬೆಳವಣಿಗೆ 
ಸಾಮಾನ್ಯವಾಗಿ ಸಮರ್ಪಕವಾಗಿರುತ್ಹದೆ. 5 ರಿಂದ ಕ್ಮ್ಯರ ವರೆಗಿನ ಯುಗ್ಮವಿಕಲ್ಪಿಗಳ 
' ಯಾವುದೊಂದರೊಡನೆಯೂ ಕ್ರಿಯಾತ್ಮಕವಾಗಬಲ್ಲ ಸ್ವಫಲವತ್ತತೆಯ ಒಂದು ಘಟಿಕ 
5೯ ಕಂಡುಬಂದಿತು. ಮತ್ತು ಸಂಕರಗಳಲ್ಲಿ ನಿಷ್ಟ ಲತೆಗಿಂತ ಸ್ವಫಲವತ್ತತೆ, ಪ್ರಬ 


ಹ ಡರ ತಾ ಸಳ ಪ ಇಲ ಪ್ರಿ ಅಬ ಕಾಟ ಾವಿ| ಅಣ್ಣ ಸಹಾರ ಮಸತ ಸಾಲ 
ದು ತತ್ತ್ವ, ಆಖಪೇಕಿ: ಕತವಾಧ, ಕಲವತ್ತ ಸೆಗ್ಗೆ ಕರಣ ವಾವಿ ಫಟಿಕವನ್ನು ಆ ಸರಯ 


ಸಾಧ್ಯವಾಗಿಸುವ, ಸಂಕರಗಳ ಸ್ಮಗರ್ಭಧಾರಗ್‌ ಸಂತಾನದಲ್ಲಿ ಈ 
ವತ್ತತೆ. ಅನನುರೂಪತೆಯನ್ನು ವಂಶಾನುಗಳವಾಗಿ 
ನಿರ್ದಿಕ್ಷಿಸಬಹುದಾದ ಥಲಿತಾಂಶಗಳ ವಿಧಗಳನ 
ಲಾಗಿದೆ. ದ್ವಿಗುಣಿತ ಜೀವಿಯಲ್ಲಿನ `್ಯ 1 8 ಜನ್ಮ 
ಹಿಂಸಂಕರದ ಸಂಡಾನವ್ರ ತಳಿಅಭಿವ ವರ್ತನೆಯ ನ್ನ ವಿರದೀಕರಿಸುತ್ತದೆ. 


ಕು 
ದು ದೆ ಹ ಎಲು ದ್‌ ಇರ್‌ 
ಈ ಕಲ್ಪನೆಯ ಜಿಶ್ರೀಕರಣದಲ್ಲಿ ಇತ್ತಿ ಮತ್ತು ಕೃನ್ನ ವಂಶವಾಹಿರೂಪಗಳನು 


ದದ 
ಸ್ವಪರಾಗಸ್ಪರ್ಶ ಹೊಂದಿದಾಗ. ಇ ಅಥವಾ ಕ ಯ. ತಾವು ದಾದರೊಂದು ಯುಗ 
ಕಲ್ಪಿಯನ್ನು ಹೊತ್ತ ಪರಾಗನಾಳಗಳು. ಅದೇ ವಂಶವಾಹಿರೂಪದ ಶಲಾಕ ಅಂಗಾಂಶಳಲ್ಲಿ 
ಅತಿ ನಿಧಾನವಾಗಿ ಬೆಳೆಯಬವುದರಿಂದ ಸಾಮಾನ್ಯವಾಗಿ ಬೀಜೋತ ತ್ಚಾದನೆ ಆಗುವುದಿಲ್ಲ 
ಇ ವಂಶವಾದಿರೂಪದ ಸಮಯುಗ್ಮಜ ಏಕಸಸ್ಯಗಳಿಗೆ ಕಾರಣವಾಗುವ 


ಸಭಗಳೂ ಉಂಟಾಗಿವೆ. 


(” 


ಯನ್ನು ಒಂದು ಸಾಧನವಾಗಿ ಬಳಷ, ದಕ ಬಜೋತ್ಸಾ! ನಾ 'ಮಾಗ ೯ವಾಗಿಸಲು 
ಶ್ಹಾದನೆ ಅತಿ ಅಪರೂಪವಾಗಿರುವುದರಿಂದ ಸಾಧ್ಯವಿ 
ಬ್ರಾಸಿಕಾ ಓರೆರೇಷಿಯಾ ಗಳಂತಹ ಹಲವು ಪ್ರಭೇದಗಳಲ್ಲಿ, ಸ.ನಿ 
ನಿಯಂತ್ರಿತ ಮೊಗ್ಗು ಪರಾಗಸ್ಪರ್ಶದಿಂದ ಉತ್ತಮ ಬೀಜೋತ್ಚ: ಬ 
ುಗ್ಮೃಜ ಸಾಲುಗಳನ್ನು ವಿಯುಕ್ತ ನಗೊಳಿಸಲು ಸಾಧ್ಯವಾಗಿಸುವ ಸ್ವನಿಷ್ಟಲ 

ಸಾಲುಗಳಲ್ಲಿನ ಆಯ್ಕೆಯನ್ನು ಆಚರಿಸಬಹುದು. ಕೃಳ್ಳಿ ಕೃತ್ಯ ಗಳ ಒಂದು ಸಂಕರ, 
ಲ್ಲಿ ನಾಲ್ಕು ವಿಧಗಳನ್ನು ೪5 ಕೃ. ಕೃಠ್ಯಿ'5ೃಳ್ಳಿ. ಕಠ ಉ 
ರೃತಿಯೊಂದು ವಿಥವೂ ಸ ಸ್ವ್ವ ನಿಷ್ಠೆ ವಾದವು: ಆದರೆ ತಮ್ಮೊ ಛಗ್ಗೆ ಒಂದವೊಜನೊಂದು 


೪1 
₹[ 
೯1 
ಸ 
ಕ 
(ಗ 


ಮತ್ತು ತಮ್ಮ ಶೃಗಳೊಡನೆ ಎಂಸಂಕರದಲ್ಲಿ ಥಲವತ್ತಾಗುತ್ತದೆ. ಉದಾಹರಣೆಗೆ 
2 ಎ1 ಇರ ಸಂಕರಣ 5ೃಠ್ಯಿ ಮತ್ತು ಕೃಠ್ಳ್ಯ ಆಗುವ ಸಸ್ಯಗಳನ್ನು ಉತ್ಪಾದಿಸು 


ತ್ತವೆ. 5ೃಠ್ನ 25ಕ್ಕೆ ಯ ವಿಪರ್ಯಯ ಸಂಕರಣ 5ಠೃ ಮತ್ತು ಕೃಠ್ಥಿ ಉತ್ಪಾದಿಸು 
ತ್ತವೆ.(ಚಿತ್ರ 10 ನೋಡಿರಿ) 
ಸ್ವ ಫಲವತ್ತತೆಯ ಯುಗ್ಧವಿಕಲ್ಹಿ 5॥ ಇರುವಲ್ಲಿ, ಅನುಕ್ರಮ ಸ್ವಪ ಪರಾಗಶ್ಚರ್ಶ 
ಲವತ್ವತೆ ತೆಯ ವಂಶವಾಹಿರೂಪಗಳ ಶೀವ್ರ ವಿಯ ಕನಕ್ಕೆ ದಾರಿಯಾಗುತ್ತದೆ, 
ಉದಾಹಂಡಿಗೆ 5/5//5ಠೃ ಕೃ---5/ೃ ಮತ್ತು ೫85ಕ್ಕ, ಸ ;ನಲ್ಲಿ ಸ್ವಪರಾಗಸ್ಪರ್ಶ 
ವಾದಲ್ಲಿ ಎರಡು ವಂಶವಾಹಿರೂಪಗಳು ಮಾತ್ರ ಪರಿಣಮಿಸುತ್ತದೆ ; ಒಂದು ಜನ್ಮದಾತ್ಮ 
ವಿನಂತಹ 5೩, ಇನ್ನೊಂದು $5(5/ಗೆ ಸಮಯುಗ್ಮಜವಾದದ್ದು. 8, ಹೊಂದಿದ 


೧ ಳಾ 


ಳಿಲಾಸ್ತ್ಯ ವ ಆಧಾರ 73 


ಲ 

ದ್‌ ಲ ಗಕ್ಕಾಕಾರಿ ಗದ್ಯ ಕಾರಾಲ ಭರ್ಕಟಾಗ ನ ವಾ ಬಜ ದರಾ ಜ್‌ ಹ ಮ 1 ಲ 6 

ಪರಾಗರೇಣುವಿನಿಂದ ಅಭಿವೃದಿ ಹೊಂದಿದ ಸರಾಗನಳಿಕೆ, ಸವಿಯ ಲತೆಯ ಯು ಬು 
ಡೆ 


ಇಟ ಐ ವ ಜ್ರ 
ನ್‌ ವಾದ್‌ ಸೂ ಗೌಶ್ಪಾಕಾಗ ಇದಗ. ಇಗ್‌ಎ್ರಣಥ ಹ” ಪರ್ಟ್‌ ಹ ಪಠ 
ಛ ಭ್ರ ಎ ಘ್‌ ಇಫ್‌ ಗ್‌ ಕಟಗಿ 2 ಡ್‌ 
ಕಲ್ಪಿ 5 ಎಎ ಅಧ ಎಪಿಟಿಪಿಎಿ ಗರ 5 ಅಂಗಾಂಶದ (೪[೪,) ಒಮದು ನಿಧಾನವಾಗಿ ಬಬ್ಬು 
ಡಂ 
ತ್ತದೆ. 
ಕ್ರ ಕ ಆತ 
ಟ್‌ ಒದ 


3 
ತ್ರ 


ನು 


ಕ್ಷೆ ಬೆಳವಣಿಗೆಯ 


ಹ ಇ. ಆಅ ಂು, ಅ, ಎ ಹ ಗ. 2ಡಿ, 
ಓ ಅನನುಶರೂಪ, ವರಾಗ ನಳಿಕೆಯ ನಿಧಾನ ಬೆಳವಣಿಗೆ; 





ರೇಖಾಜಿತ್ರೀಯ ನಿರೂಪಣೆ, ಇ ಮತ್ತು 


೫ ೬) 


€, ಆನುರೂಪ ಎಲ್ಲಾ ಪರಾಗಗಳೂ ಗರ್ಭ ಧುರಿಣೆ ಎನಗವು ಶಕ್ತ ; (, ರೃ ಪರಾಗ ಮಾತ್ರ 


ಇ ್ರ್ದ 
ಕ್ರಿಯಾಶೀಲ, 
ತ್‌ ಮ ಕ್‌ ಗಜ ಬ ಬೀ ಉಗ ಐಎ. ಕತತ ಸಾ ಇ ಡ್‌್‌ ನ ಪ ದೇ 
ಸ್ಹಲನನುರೂಪಕ ಸಂಯೋಜನೆಗಳಲ್ಲಿ ನಿಳೋಟಿಯಾನುದ ಶಲಾಕ ಅಆಂಗಾಂಶವದಲ್ಲಿದ 
ನೌ ಆ ದಿ 


ಅರ್ಯ 


ದ್‌್‌ ಐದತ ದಾವಾ ಜಮೊ ದಿ ರುದ. ಕಣ್ಣ ಕಷ್ತಿ ಪತೆ 
2ಗಳು ಪರಾಗನಃ ಕ್ರಿಯ 


ತ ಆಸರ ಜ್‌ ಜ್ರ) 


ತ ಪಾಟು ಹ್ಯಾ ಸಾ ಜ್‌, ತ ಪಟ ಅ ಇದ (ಜೃ ಶಾ ಕಾಸೆ || ರಾ ಕಾ ಗದ್ದಿದ್ದ ಣ್ಣು ರಾ ಬೂ? ತ ಘಿ 
ಶ್ರಮಾಣವನ್ನುು ಕುಗ್ಗಿ ಸುತ್ತದೆಂದು ಈಸ್ಟ್‌ (1934) *ಹ.ೂಸಿರಕಿದು. ಬುಮಿುಶೇ ಸಸ್ಯಗಳ 
| ಇ” 
ಹಾ ಸುಳ ಹಾ ರ ಡು ಮೂ ಅಕಛ್ಗ ಇರಿ ಕಾಲ್ಪೆ್ಟ್ಪು ದಲು ಬಿದ್ದಾ ಕ್ರ೧ ೮ ೧ ಧ್ರವ ಕರ್ಣ ಯ ವಾಟ ಹಾಟ 100 ಆಜ ಇಂ ಇಲ್‌ ಷ್ಠ 
ಎಳೆಯ ಮೊಗು ಗು ಈ ಪಸ್ತುಗಳರುಪು  ೂ : ಅಧಿ ಹಮೂವ್ವಿ ಅರಳುವ 25 ಘಂಟೆ 
1 | ಬು ಪ್ರಜು 
4 ಈ ಹ ಂ ಅ ಭಾ ಭಾ ಚ ಇಇ ಇ ಹ  ಟ್‌್ಬ 2 ಆ ಈ ಲ ಬ್ಹ್ಮ ಡದ ದ್‌ ಳೆ ಇತರೆ ಕಾಕ್‌ 
ಗಳ ಕ್ಲಿೀಗಿನ ತತ್ತಿ ಎ ಬ ಜಗ ರುವಿಸುಸ್ತ್ವ ಎಮಮ ಗಾಜಿ ಎಲೆಯ ಒಆ ಶ್‌ ಗಗ ಮು ಟಿವಿ 
ಪ 


೦ಶವಾಹಿರೂಪಗಳಲ್ಲಿ, ಹೂವು ಆರಳುವ 24 ರಿಂದ 48 ಘಂಟೆಗಳ ಪೂರ್ವ ಅಂತರ 


ಸ್ತ್ರ ಅರಳುವ 24 


ದ 
ಲ 
ದಲ್ಲಿ ಪರಾಗಸ್ಪರ್ಶವಾದಲ್ಲಿ ಸ್ಲಥಲವತ್ತಾಗುವಿಕೆಯ ಕಾರಣ ಹೂವು 
ತ್‌ 


ವಿ ಕಾ ಜಪ 
ಗಾತಾ ದ್‌್‌ ಟೆ ಆತ ಇಂ ಇ ತಾ| ಲ ಆ ಜಾ ಖಾಡೆ 
ಘಂಟೆಗಳ ಹಿಂದಿನವರೆಗೂ ಈ ದಷ್ತುಗಳ ಉಶ್ಪನ್ನಖಾಗಿರುವುದಿಲ್ಲ ಎಂದು ಎಜೆ 
ಸೂ 1 
ಕ ಜಾ ಕ ರು ಸತ್ತ ಇಂ್ಲ ಭಾ ಎ ಚಾ 
ಲಾಗಿತ್ಟು. ಸ್ನನಿಷ್ಠಲ ಸಸ್ನಗಳು ಪುಷ್ಪಕಾಲದ ಅಂತೃದಕ್ಞ ಸ್ವ ಜಲವತ್ತತೆ ಹೊಂದುವ 
ರ ಜ್‌ ಬ್‌ ವಃ ವೆ ವ 


ಎ4 ಕ 1 ಎ ಕ ಸ ತ್‌ ಜ್‌ (4 ಹತ ತಾ 
ಇನ್ನೊಂದು ವಿಧದಲ್ಲಿ ಪುಸ್ಚಕಾಲದ ಅಂತ್ಯದಲ್ಲಿ ಆ ಸನ್ಮಗಳು ನಿರೋಧಕ ವನ್ನುಗಳನ್ನು 
ಕಾ, 


ಪ್ರಮಾಣದ 


ಗಿದ್ದವು ಎಂದೂ ಎಣಿಸವಾಗಿತ್ತು. 

ಸ “ು ಜಾ 
ಹ್‌ ಡಾರಾತ್ಟೆ ಸ ಗದ್ದಸ ರಗದ ೨೨೫ ನ 

ಪರಾಗನ೯ಕೆ ಒಂದು ಸ. ೪ವನ್ನು ತಲುಹಿದಾಗ ಅದರ ಬೆಳವಣಿಗೆಯ ವೇ ಹೆಚ್ಚಾಗಿ 


4 2) 
ಲ 
1 | 
ತ 
೪1 
೯ 
(ಸ್ಥಿ 
ಕ್ಷ 
ತ 
ಭ್ರ 





74 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ಸ 


ಕುಗ್ಸಿ, ಆ ಪ್ರದೇಶವನ್ನು ದಾಟಿದೊಡನೆ ಸಾಮಾನ್ಯಮಿತಿಗೆ ಪ್ರನಃ ಬರುವುದರಿಂದ, ಘು 


ನಿರೋಧಕದ ಪರಿಣಾಮ ಶಲಾಕೆಯ ನಿರ್ದಿಷ್ಟ ಭಾಗಕ್ಕೆ ಮಾತ್ರ ಆನ್ಚ ಯಿಸುತ್ತದೆಂದು 

ತೋರುತ್ತದೆ. ಕ್ಯಾಪ್ನೆಲ್ಲಾದಲ್ಲಿ ಸ್ವಅನನು ಪ ಯ ಜೊತೆಗೂಡುವ ಪರ ಪರಾಗರೇಣು 
ಪ್ರ 

ಗಳು ಮೊಳೆಯುವ ದಿನ ಅಥವಾ ಸಣ್ಣ ನಿಷ್ಟ ಲನಳಿಕೆಗಳನ್ನು ಮಾತ್ರ ಉತ್ಪಾದಿಸುತ್ತವೆ. 


ಇದರಿಂದ ರೈಲ (1934-1936), ಈ ನಿರೋಧಕವಸ್ವುಗಳು ಶಲಾಕಾಗ್ರದ ತುತ್ತ 
ತುದಿಯಲ್ಲಿನ ಶಲಾಕಾಗ್ರರೋಪವಂದೆಡೆಯಲ್ಲಿದೆಯೆಂದು ಸೂಚಿಸಲು ಕಾರಣವಾಯ್ತು. 
ಪೆಟೂನಿಯಾ ಸಸ್ಯಗಳಲ್ಲಿನ ತಳೀಯ ಕಥಿನ್ನತೆ ಮತ್ತು ಅವುಗಳ ಬೆಳವಣಿಗೆಯ ವಾತಾ 

ಅ] ದ ನಿರೋಧಕ ವಸು ಗಳು, 
ಮಸದ ಸ ನಂಬಿದ್ದ, ಅವು 


೪2 


ಲಾಕೆಯನ್ನು ಮಾತ್ರ ತಲುಪಿದ್ದಲ್ಲಿ. ಶಲಾಕಾಪ್ತದೇಶದಲ್ಲಿ 5 ಪರಾಗನಳಿಕೆಯ ಬೆಳವಣಿಗೆ 


ದ್‌ ಡ್‌ ಣು 
ಮ ನಿಷೇಧಿಸಬಲ್ಲವು. ಕೆಲಪ್ಪ ಸಂದರ್ಭ ಗ ಈ ವಕ್ಕುಗಳು ಅಂಡಾಶಯದಲ್ಲೇ 
ತಂಗಿದ್ದು, ಅಂಡಾಶಯದಲ್ಲಿ ಪರಾಗನಳಿಕೆಯ ಬೆಳ ಳವಣಿಗೆಯನ್ನು ತಡೆಗಟ್ಟುತ್ತವೆ. 


ನಿಶ್ಶಕ್ತ ಸ್ವಫಲವತ್ತತೆ ಈ ನಿರೋಧಕ ವಸ್ತುಗಳ ಕಡಮೆ ಪ್ರಮಾಣ ಉತ್ಪತ್ತಿಯ 
ಪರಿಣಾಮವಾಗಿರಬಹು ವು ಕೂಡ ಸ ೂಚಿಸಲಾಗಿದೆ. 

ವಿಸ್ಕಾನ್ಸಿನ್‌ನಲ್ಲಿ ಬ್ರಿಂಕ್‌ ಮತ್ತು ಕೂಪರ್‌ (1939; ಹಾಗೂ ಕೂಪರ್‌ ಮತ 
ಬ್ರಿಕ್‌ (194) ಕೈಗೊಂಡ ಆಲ್ಫಾಲ್ಮಾ ಅಧ್ಯಯನ, ಅನೇಕ ಬೆಳೆಸಸ್ಕಗಳಲ್ಲಿ ಬಹುಶ 
ಅತಿ ಸಾಮಾನ್ಯವಾಗಿ ಕಂಡುಬರುವ ಸ್ವನಿಷ್ಟಲತೆಯ ವಿಧವಾದ ಆಂಶಿಕ ಸ್ವಅನನುರೂಪ 


ತೆಯ ವಿಚಾರವನ್ನೊಳಗೊಂಡಿತ್ತು. ವ ಪ್ರತಿಪುಷ್ಣದ ಪ್ರಷ್ಟದ ಬೀಜೋತ್ಪಾದನೆ ಸಂಯ್ಯೆಸ್ವ ಪರಾಗ 
ಸ್ಪರ್ಶಕ್ಕಿಂತ, ಅನ್ಯಪರಾಗಸ್ಪರ್ಶದಲ್ಲಿ ಸರಾಸರಿಯಾ ಬಹಳ ಹೆಚ್ಚಾಗಿತ್ತು. ಏಳು 
ಸ್ವಪರಾಗಸ್ಪರ್ಶದ ಸಸ್ಯಗಳನ್ನು ಅವುಗಳ ನಡುವಣ ಸಂಕರಗಳೊಡನೆಯ ಹೋಲಿಕೆ 
ಯಕ್ಲಿ, ಶೇ. 14.6 ಭಾಗ ಸ್ವಪರಾಗಸ್ವ ರ್ಶದ ಬೀಜಾಂಡಗಳು ಶೇ. 66.2 ಭಾಗದಷ್ಟು 


ಫಲವತ್ತತೆಗೆ ಕಾರಣವಾಗಿತ್ತು. ಸ್ಪಪಷರಾಗಸ್ಪರ್ಶ ಸ್ಕಿ ಶಿಯಧಿನ ಕಡಮೆ ಪ್ರಮಾಣದ 
ಗರ್ಭಧಾರಣೆಯನ್ನು ಮೂಲತಃ ವಿರೋಗನ್ಯಾಸ ಸ ಘಟಕ ಊಹಾಧಾರಕಲ್ಪನೆಯಿಂದ 
ವಿವರಿಸಲಾಗಿದೆಯೆಂದು ನಂಬಲಾಗಿದೆ. 

ಫಲವತ್ತಾದ ಬೀಜಾಂಡಗಳಲ್ಲಿ, ಸ್ವಸಂಕರದ ಭ್ರೂಣ ಮತ್ತು ಭ್ರೂಣಾಹಾರ 
ಹೊಂದಿದ ಶೇ. 34.4 ಭಾಗ್ಯ ಗರ್ಭಧಾರಣೆಯು 6 ದಿನಗಳೊಳಗಾಗಿ ಕುಸಿದುಬಿದ್ದ ವು; 
ಅನ್ಯ ಪರಾಗಸ್ಪರ್ಶಸಸ್ಯಗಳಲ್ಲಿ ಸಂಕರಣದ ಭ್ರೂಣಾಹಾರ ಮತ್ತು ಭ್ರೂಣಗಳ ಶೇ.7.1 
ಭಾಗ ಮಾತ್ರ ಕುಸಿತ ಹೊಂದಿದವು. ಈ ವ್ಯತ್ಕಾಸಗಳು ಅತ್ಯಂತ ಅರ್ಥಗರ್ಭಿತ 
ವಾದವು ಹಾಗೂ ಭ್ರೂಣ ಮತ್ತು ಭ್ರೂಣಾಹಾರ ಆಯಾಂಶ ಬೆಳವಣಿಗೆಯ ಸಂಬಂಧು 
ಪ್ರಮಾಣವನ್ನು ಮೂಲತಃ ಅವಲಂಬಿಸಿದೆಯೆಂದು ತೋರುತ್ತದೆ. ಬ್ರಿಂಕ್‌ ತ್ವಮಕ 


ಸಪರ ದೆ ಗಂ ಗಾದ ಲ್‌ ರ್ಟಟ್ರಾಾಕ್‌ 
ಳಿ “ಘಿ ೃೃ್ಪು ಹ ತೆ ಅರಗ ಭನ ಗ 
ಆ 


ಸಿಸ್ಣ ಎ 


ಕೂಪರ್‌ ಗರ್ಭಧಾರಣೆಯ 


ಎರಡು 
ಬೀಜಾಂಡ ಯದ ಆವಶೇಶವಾದ 
ಬ ಜಾಂಡಕ್ಕಟವ ತುದಿ ಹೊ 
ಹೊಂದಿರುವಂತಿರುತ್ತದೆ. 


ತ 
ಯಲ್ಲಿ 


ಸಂಪರ್ಕ 


ಗಳಲ್ಲಿ ಹಾಗೂ ಭ್ರೂಣಾಹಾರ ಮಾತೃಕೊ 


ಡು 
ವಿಭಜನೆ ಪಾ 


ದೆ, 


ವು ಪಾಕ್‌ 
ಆವಶ್ಯಕ ವಜಯ 


ಗ್‌ 
ಸ 
ಸಾವಿ 


ಬರಂಭವಾಗು 
ಬದುಕಿರಲು 
ಹಾರ, ಮತ್ತೊಂದು ಕಡೆ ಒಳಹೊದಿಕೆ 
ಹಂಚಿಕೆಯ 
ವಿತರಣೆ ಪ 2ಚೇಲದೊಳಗಿ: 
ತ್ರದೆಂದು ಕಂಡ 


ಗರ್ಣಾಡಸಇ ಸೆ 
ಭ್ರೂ ರೀ 


ಪಡಲಾಗಿದೆ. 
ಹೊಂದುವಲ್ಲಿ. 


ಹ 
ಗ 


ರುಶ್ತದೆ. 
ಓಲ ಇಳಗೆ ₹ ಜು 
ಕ ಇ 


ಣಾಹಾರ ಸುತ್ತ 
ಕ ದಾ 


`` 
ಟ್ಯಚಆಲ್ಲ 


ಪಸಕ ತತ 
ಬ ತ್‌ 


ರುತ್ತದೆ ವ ಮೃ 
ವಿರುವುದಿಇ 
ಹೊರಗಣ ಬೀಜಾಂಡದ ಮೂಲ ಪರಿ 
ಫಲವಾಗಿ ಆಧಿಕ ಉಳಿಕೆ ಏರ್ಪಡುವುದ 
ಶಕ್ತ ಬೆಳವಣಿಗೆಯ ಪರಿಣಾಮದಿಂದ 

ಗರ್ಭಧಾರಣೆಯ ಫಲವಾಗಿ ಭ್ರೂ 
ಕಡಮಯಾಗುತ್ತ 


ಭ್ಹೂಣ ಬೆಳವಣಿಗೆಯ 


ಸಂ ಕರಣ ಹಾಂಗೂ 


ಡ್‌್‌ 
ಜು 


ನೂ 


ಹೊಂದಿದ ಆದರೆ 
ಭ್ರೂಣಕ್ಕೆ ಪೌಷ್ಟಿಕಾಂಶಗಳ ಕೊರತೆಯೆ 
ಸಂದರ್ಭಗಳನ್ನೂ ಗಮನಿಸಿದ್ದಾರೆ. 
ನೇರವಾಗಿ ಅಳವಡಿಸಿ. ಆದರೂ 


ಹಾರ ಹಾ ಪೂ” 
ಗುವ ವಿಧಾನವನ್ನ ವಲಂಬಿಸಿದೆಂ 


ಎಲ ಪ ಸದುಹ 


ಉತ ಥಿಜಧ ಮು 


ಗಾ ಮದಗ ಹ ಹ 
ಸಿಬಾಹಾಚವೀ ಪ್ರಮಲ 


ಬೀಜದ ಅಂಗಾಂಶ ಅಭಿವೃ 


ಬರಹಗಾರರ ಹೇಳಿಕೆಯಂತೆ "ಎಂಡು 


ಮತೂಕವು ಹೊದಿಕೆಗಳಿಗೆ ಬೆ 


ಇತರ ಪ್ರ ಜೇ ದಗಳ ಸಂಕರಣದಿಂದ ಬ್ರಿಂ್‌ ವ 
ಭ್ರೂಣಾಹಾರದ ನಿಧಾನ ಬೆಳವಣಿಗೆಯಿಂದ ಬೆಳೆ 


ಎರಡ ವಿ ಹೊಣಕೆಗಳಿಂದ 
ಇಂದಿರುವ 
ಗ್‌ ಕೆಗಳ: 


ಒಳಹೊದಿಕೆ 
ಕಂಡುಬರುವ 
ಡೆ ಭ್ರೂದಚೇಲಮೊಡ ನೇರ 
ಯನಂತರ ಹೊದಿಕೆ 
ನ ದಲ್ಲಿ ಚುರುಕು ಕೋಶ 


ಕಾಸ ಹದರ ಎಡೆ 
ಒಂದು ಕು ದಟ ಕ್‌ 


ನಾ ಹೊಂದಿದ ಅಹಾರದ 
ಪೋಷಕಾಂಶಗಳ 
ನನ್ನ್ನ ಸುಸದಿಸು 


ಡು 2 ರದ ತಸ್ಸ್‌2್ಪ 
ಪಟಿಕ ಓಹುಶಃ 
ಹೆ 

ಷೆ ನಡು ಹ 
ಗಳ ನಡುವೆ ಸ 


ಡಕ್‌ 
ಎಬ 


ಕಾಟಾ ವಾ ಜರ್‌ 
ಇಂ ಒಟ್ಟುದು 


ದ್ರ 


ವಿ ಷಿ ಹ 
ಯೆಂದು ತೋರುತ್ತದೆ. 
ಹ 


ಹೊರಗಿನ ಬೆಳವಣಿಗೆಯ ಗ 


ನ 
ಜ್ಯ 
ವ್‌ 


ಪಕ ದಾಗ್‌ ತ್‌ಾ, 


ಇಗ ಪೋ 
ದು 


₹೯ 


ಆ ಫೆ 


ಈ ತೆ 


ಗ 


ಸ್ಪ ಗರ್ಭಧಾರಣೆ ಭ್ರೂಣಗಳಲ್ಲಿ ಹೆಚ್ಚಿ 
ನ್ದ ತಿಗಳಲ್ಲೂ ಇ ಭು 
ಮೇ ಸಮನಾಗಿರುವುದರಿಂದ, 
ಮು ಸಂಕರಣ ಭ್ರೂಣಾಹಾರದ ಆಧಿಕ ಕ್ರಿ 
ಎಂಬುದು ಸ್ಪಷ್ಟವಾಗಿದೆ. ವಿಷರ್ಯಯವಾ 

ಣಾಹಾರ ಬವಡಗೆಯ ಪ ಪ್ರಮಾಣ ಪದೇ ಪದೆಃ 
ಪಾಗಿ ಬೇಗ ಬದಲಾಗುತ್ತದೆ.? 

ಕೂಪರ್‌. ಗರ್ಭಧಾರಣೆ 


ಖತ್ತಿರುವ 


ಮುಂದುವರಿ 
ಾಗಿ 


ಭಾವಿಕ ರೀಕಿ 


ಗತ್ತಿ ನಹಾರದವಕ್ಕಿ ತ 


ಗವಿ 


ಔಡಣುಯಾ 
ಅಭಾ ಹರಿಯ? 


ಹ (| 


ಇ 
) 


ಭಿ 


ಕ್ರಾ 
ಸ್ಮತಿ 


ಹಿ ಸ 


ಹ ದ್‌ 
ಹಾ ಕಗ ಇಗ ಭು ಎಯ್‌ 


ಇರಾ 
ನತ್ತು 


ೀರ್ಪಟ್ಟು ಶೀಘ್ರ ಕುಸಿತ ಹೊಂದಿದ ಇತರ 
ಪರಿಣಾಮಗಳನ್ನು ತಳೀಯಕ ಬುಡಕಟ್ಟಿಗೆ 


ಅನ್ಫಪರಾಗಸ್ಸರ್ಶ ಸಸ ಗಳಲ್ಲಿನ ಸ್ವಸಂಕರ ಸಾಲು 


76 ಸನ್ನೆ ತಳಿಅಭಿವೃದ್ಧಿ ವಿಧಾನಗಳು 


`ದ ಎರರ್‌ ಕ 
ಐತೆಗೆ ಹೊಣೆಯಾದ ಕಾರಣಗಳಂತಹವನ್ನೇ ಹೊಂದಿರುವುದರ ಪರಿ 
ವ ಹ ಹ ಮ ಹ 
ರಿವಾಗಿರುವುದಂ ಸಂಭವನೀಯ. ಮಂಡಲ್‌ ರೀತಿಯ ಸಂಕರಣ ಓಜದ ವಿವರಣೆ 
ಜ್‌ ಪ ಹ ಎ 
ಹ್ಲಿದಲ್ಲಿ. ಗರ್ಭಧಾರಣೆಯ ನಂತರ ಬೀಜಾಂಡಗಳ ಶೀಘ್ರ ಕುಸಿತ ಮೂಲತಃ 
ಕ ಗ ಕತ ಕಾ ವ 


1 
ಹಂ, 
ತಳೇಯಕ ಕಾರಣಗಳಿಂದಾಗಿ ಎಂಬುದು ಸಂಭವನೀಯದವದಾಗುತ್ತದೆ. 


“ಅಂ 
ಷಿ ೪ ರ್ಯಾಂ ಕಾಗ ರಸ ಎಗರ ದೆ ತಾ 
ಗೆ ಇರರ ಕಾರಣಗಳೂ ತಿಳಿದಿದೆ, ಪಮಶಲಾಕೀಿಯತೆ ಅಂದರೆ, 
ಹ 


ಹಾಗೆ ಧ್‌ 521 ಎತ ಫ ಡ್‌ ಡಫ ಭ್ಯ 
ಕ ಲಯ ಸಮಸ್ಯಗಳ ಜಾರ ಬಿ 
ಸ 


ಹಾ ಜುಂಸಗ ದಗ 2 ಕ್ಯಾರಿ ಕ ಷಾ ರ್ರ 
ಗೆ ಸಹಾಯಕವಾಗಿ ರಸ೦ ಈ ಪ್ರ 


ನಿಯಂತ್ರಿತ ಸ್ಹಪರಾಗಸ್ಪರ್ಶವನ್ನು ಬಳಸಬಹುದು ಎಂಬುದು 
ಉತ್ತರಿಸಲಾಗದ ಪ್ರಶ್ನೆಯಾಗಿ ಉಳಿದಿದೆ, 

ಪುಂ ನಿಷೃಲತೆ : ದೊಂದು ಗಣನೀಯ ಆರ್ಥಿಕ ಮೌಲ್ಯದ ವೈಶಿಷ್ಟ್ಯತೆ. 
ಇದನ್ನು ಆರ್ಥಿಕ ಬೆಳೆಗಾಗಿ 1 ಸಂಕರಣವನ್ನು ೫ ಬಳ ಸಬಹುದೆಂಬ ನಿರೀ ಹಣೆಯಿಂದ, 
ಸಂಕರಬೀಜಗಳ ಉಡತ್ಟಾದನೆಗೆ ಸಹಾಯಕವಾಗುವಂತೆ ವ್ಯಾಪಕವಾಗಿ ಉಪದಯೆ 


ಐ 
೯0 
ದು 
2ಕ್ಕೆ 


ಸಕ್‌ 


ಓರುವಿಯಿರಿ 

ಸೀಯರ್ಸ (1947) ಮೂರು ವಿಧದ ಪುಂನಿಷ್ಟಲತೆಗಳನ್ನು ತೋರಿಸಿಕೊಟ್ಟ 

ದ್ದಾನೆ. ಆವುಗಳು &. ಕೋಶದ್ರ ವೃಕ ಸಳೀಯಕ, 8 ಕೋಶದ್ರವ್ಯಕ ಮತ್ತು ಲ, 
ತಳೀಯಕ, ಚಿತ್ರ 11, ಈ ಮೂರು ವಿಧಗಳಲ್ಲಿನ ಪ್ರತಿಯೊಂದರ ರಿಕ್ಚತೆಯ ವಿಧಾನ 
ವನ್ನೂ ತೋರಿಸುತ್ತದೆ. 

ಹ ವಿಧದಲ್ಲಿ, ಒಂದು ನಿರ್ದಿಷ್ಟವಿಧ ಕೋಶ ದ್ರವೃದೊಡನೆ ಕೇಂದ್ರಕ ಹೆಇಂದಿ 
ರುವ ವಂಶವಾಹಿಗಳ ಕ್ರಿಯೆಯನ್ನವಲಂಬಿಸುತ್ತದೆ. & ವಿಧದಲ್ಲಿ ಅರಿಯಬಹಂದಾ 
ದಂತೆ, ಅಲ್ಲಿ $ ಬಂಜೆತ್ವಕ್ಕೆ ಮತ್ತು 7ಫಲವತ್ತತೆಗೆ ಅನ್ವಯಿಸುವಂತಿದ್ದು ॥ ವಂಶವಾಹಿ 
5 ವಂಶವಾಹಿಗಿಂತ ಪ್ರಬಲವಾಗಿದ್ದರೆ, ಆಗ ಒಂದು ಸಸ್ಮವು ನಿಷ್ಟ ಲಕೋಶ ದ್ರವ್ಯ 
5 ಅನ್ನು ಹೊಂದಿದ್ದಲ್ಲಿ ಮತ್ತು ಎರಡು ವಂಶವಾಹಿಗಳೂ $ ಆಗಿರುವಲ್ಲಿ ಅಥವಾ 
ನಿಷ್ಪಲ ವಿಧಗಳಾದಲ್ಲಿ ಆಪಸಸ  ಪುಂದಿಷ್ಯ ಡ್ಪಲತ್ವ ದವಾಗಿರಬಹುದು. ಈ ವಿಧದಲ್ಲಿ ಸಂಬಂಧ 


ಇ 


ಮತ್ತು ತಳಿಶಾಸ್ತ್ರದ ಆಧಾಕ 


ಶಾಸ್ತ್ರ 


೯ 


ವೃದಿ ಯಲ್ಲಿ ಶ 
ಟ್ನ್‌ 


ಶಳಿಅಭಿ 


ತ! 
ಪು 


ಜಸ್ಟ್‌ 


ಸ್‌ 
ಓವ ದದ 


ಹಾ ಕೌಿ 
ಹಸ ವೆ ಎಚ ಭಜ. ಇಪ ಭಾ 


ದಾಗಿದ 
ಧ್ರ 


ಬು 


ರಶವಾಹಿಗಳಿಗೆ ಅಂದರೆ, 6[ಗಳಿಗೆ, ಸಸ್ಪ ವಿಷಮಯಖಬಗ್ಮಜ 


13 


ಗ | ಅಗ ಯ್ನ 


ರ್ಯ 
ಪಾರ ಅಂ ಹ 
ನದಿ ಲಿರಿ 
ಜ್‌ 


ಎತ್ತಿ 


ಹಚ್‌ 


ತ 


ಹಾ ತ 
ಅಡೆ ದ ಕ್‌ 


ಷೌ 


ಲ 
ಸ್ರ 
ಇಷ್ಟ ಲಔ 


ಯನ 
ನಿಷ್ಟ 


ದ 


ಕೌ 

ಹಲ್ರವಎಎ 
ಸಾತ ನ ಇಟ 
ಬಂ ಬೀ 


ಸಾ 
ಬಲ್ಲ 


ಪುಂನಿಪ್ಟಲಕೆ 








55)5 


| 


ವು 
ಣೆ 


£ನದೆ 
ಬಾಷ 


ಓಂ 


ಹಾಸ ಇಗ ಜಾ 
ಹ್ಮ 


1 
ಸ್ಮ 


ಕ್ಯು ಕಾರ್‌ ಆ ಸರ್ರ್‌ದ, 
ವಾಲ್ಛ ತ್‌ ಕಾರುವ ವ 


ಪು 





ಯಷ ಲತೆ 


ದ 
ಲತೆ ಪಂ 


ಪೂಂನಿಷ್ಠ 


ಎಂದಾ ದ ಇ 


ಕ್‌ 


ಸ್ಟ ರಾ 
ಜು 


ಕ್ಕಿ ಕೋಶ 


ಹ 


ಚಿಶ್ರೀಕರಿಸಲಾಗಿದೆ 


ಸ 


ಘಟಕಗಳನ 


ಸಶಗಳನು 
3 


ಜ್ರ 
ವ್ಯ 


ಗ 
ಟು 


ಠ್‌ 


ದಭಿನ ಆಕಾರವದಿಗಳು ತಳೀ 
ರಾದಿಗಳ 


ಕ 


ಹ 


ತೆ 


ದಾಡ್‌ ದ್‌ 
ಜ್ರಾನಿಷಾರಿ ವಿ 


ವ” 


ಹ್ಹ 
( 


ಕೊೋಶದ್ರವ್ಯಕವ 


ರ 


ಸಿ 1947) 


ಇಡ ಗಾ 
ಗಾ 


ಆನ 


ಕ್‌ ದ 
ಸೀಯ ನನ[೨ೂ 
ಗ್‌ ಬ 


(1 


ಡಸ 
ಎರ್‌ಲೇ 


ಡ್‌ 
ಕಟು 
ದು 


ಕಾ ತತ ಭಟ್‌ 


ರಾಗ ಗಿ 
ಣಾ 
ಫ್‌ 
ತ 


ಟು 


ಆ 
ಟು 
ಬ್ಯ 


ಟ್‌ 


ಆ ಭೆ 
ಸಾತ ಜತೆ ಕತ 
ನಾಣಿಯ 


ನಿಷ್ಮ ಲತ್ಮ ಈರುಳಿ ಗಳಲ್ಲಿ 
ಕ್ರ 


ರೀತಿಯ ಪು 
ಒಂದು 
ಯೊಡನೆಯ ಸಿ 


18 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಇನ್ನು ಕೋಶದ್ರವ್ಯದಲ್ಲಿ ಹೊಂದಿರುತ್ತದೆ 
55ಗಳಿಗೆ ಸಾದೃಶ ಕೂಡ ಆಗಿರುತ್ತದೆ. ಪುಂ ಘ್ರ 
ವಾಗಿ ಬಳಸಿದಾಗ ಪುಂನಿಷ್ಟಲ ಸ್ತ್ರೀ ಹೊತ್ತಿರುವ ಇತರ ಘಟಕಗಳಿಗೆ ಸಮುತಳೀಯಕ 
ವಾಗುತ್ತದೆ ; ಮತ್ತು ಕೋಶದ್ರವ್ಯ ನಿಷ್ಪಲತೆಯ $ ವಿಧ ಮತ್ತು ಫಲವತ್ತತೆಯ 
೫ ವಂಶವಾಹಿಗಳನ್ನು ಹೊಂದಿರುತ್ತದೆ. 

ಫಲವತ್ತತೆಗೆ ಪೂರಕ ಘಟಕಗಳಾಗಿ ಪರ್ತಿಸುವ ಎರಡು ಜೊತೆ ವಂಶವಾಹಿಗಳು 
ಅಡಕವಾಗಿರಬಹುದಾದರೂ, ಸ ವಿಧ ಸಕ್ಕರೆ ಬೀಟುಗಳಬ್ಲೂ ಕಂಡುಬರುತ್ತದೆ. 
ಫ್ಲಾಕ್ಸ್‌್‌ಗಳನ್ಲಿ ಕೂಡ ಅದು ಕಂಡುಬರುತ್ತದೆ. 

ಎರಡನೇ ವಿಧದ _ಸಂನಿಷ್ಯೇ ಲತ್ವ ವಲ್ಲಿ ತಳೀಯಕ ಘಟಕಗಳು ಒಳಪಟ್ಟಿಲ್ಲ. 


ಕಾ 


ಮತ್ತು ನಿಷ್ಟಲತೆಯ ವಂಶವಾಹಿಗಳಾದ 
ಪುಂಜನ್ಮದಾತ್ರ 


ಬಳಸಿದ ಎಲ್ಲಾ ಪುಯಿಪ್ಪಲ ಗ ಸಂತಾನ " ಪರಪ್ಟಲದವಾಗಿ ವು ೦ದರೆ 
ಪುಯಿಷ್ಪಲತ್ವ ಮುಸುಕಿನ ಜೋಳದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಂಡುಬಂದಿದೆ, 
ಪುಂಯುಗ್ಮಕ ಅತಿ ಸ್ವಲ್ಪ ಆಥವಾ ಕೋಶದ್ರವ್ಯರಹಿತವಾಗಿರುವುದರಿಂದ. ೋೋಶ 
ದ್ರವ್ಯಕ ನಿಷ್ಟಲತ್ವವನ್ನು ಸ್ತ್ರೀಜನ್ಮದಾತೃ್ರ ಮಾತ್ರ ಸಾಗಿಸುತ್ತದೆ. ಈ ವಿಧದ 
ಪ್ರಯ ತ್ವದ ವಿಧವನ್ನು ಸ್ಕ್ರೀಯಾಗಿ ಬಳಸಿ ಮತ್ತು ಪ್ರತಿ ಹಿಂಸಂಕರದಲ್ಲೂ 

ನಿಷ್ಟ ಪ್ಫಲಗಳನ್ನೆ ೇ ಸ್ತ್ರೀಯಾಗಿ ಉಪಯೋಗಿಸಿದ ಪ್ರಂಘಲವತ್ತು ವಿಧದ ಆಂತ 


ಸಂಕೆರದೊಡನೆ 'ಓಂಸ ೦ಕರಬೀರ್ಪಡಿಸಿ ಒಂದು ಅಂಡಃಸಂಕರ ಸಾಲನ್ನು ಪುಂನಿಷ್ಪಲವನ್ನಾ 
ಗಿಸಬಹುದು. 
ಚಿತ್ರ 11ರನ್ಬ ಚಿತ್ರೀಕರಿಸಿರುವ ೧ ಓಧದಡೆ, ಎ 
ವಂಶವಾಹಿಯು ಬಂಜೆತನ ಸೂಚಕ ೪ ವಂಶವಾಹಿಗಿಂತ 
ತಳೀಯಕ ಕಾರಣಗಳಿಂದಾಗಿ ಪುಂನಿಷ್ಫಲತೆ ಪರಿಣಾದು ಸಲೂ ಬಹುದು. ಈ ಸಂದರ್ಭ 
ದಲ್ಲಿ ಬಂಜೆತನ ಘಟಕದ ಇರುವಿಕೆಯು, ಸಂಕರಗಳಲ್ಲಿ ಪುಂನಿಷ್ಠೆಲ ತಳಿಯನ್ನು ಬಳಸಿ 
ದಲ್ಲಿ, ನಿರ್ವೀರ್ಯವಾಗಿಸುವುದನ್ನು ಅನಾವಶ್ಯಕ ಮಾಡುತ್ತದೆ. ಈ ವಿಧದ 'ಬಂಜಿತನ 
ಮುಸುಕಿನಜೋಳ. ಬಾಡ್ಲಿ, ಜೋಳ ಮತ್ತು ಟೊವರಾಟೋಗಳಲ್ಲಿ ಕಂಡುಬಂದಿದೆ. 
ಮುಸುಕಿನ ಜೋಳ, ಸಕ್ಕರೆ ಬೀರ್ಟ ಮತ್ತು ಈರುಳ್ಳಿಗಳ ಸಂಬಂಧವಾದ 
ಬಂಜೆತನದ ಅಧಿಕ ಉದಾಹರಣೆಗಳು ಮತ್ತು ಚರ್ಚೆ ಮುಂದೆ ಒಂದಿದೆ. 


ಅಧ್ಯಾಯ 3 
ಸಂಕರಣ ಓಜ 


ಕೃತಕೆ ಸಸ್ಮಸಂಕರಗಳಲ್ಲಿನ ಸಂಕರ ಶಕ್ತಿಯನ್ನು ಪ್ರಪ್ಟಥು ಮವಾಗಿ ಕೋರ 
ರಾಯ್ಚರ್‌ 1763 ರಲ್ಲಿ (ಈಸ್ಟ್‌ ಮತ್ತು 
ಮಾಡಿದ. ಸಸ್ಯ ಮತ್ತು ಪ್ರಾಣಿ ಅಭಿವೃದ್ಧಿಯ ಯೋಜಿತ ಕಾರ್ಯ ಸತ್ರಮಕ್ಕಾ ಗಿ ಸಂಕರ 
ಶಕ್ತಿಯನ್ನು ಬಳಸುವ ಮೂಲ ತಳಿಶಾಸ್ತ್ರ ಮತ್ತು ಸಸ್ತ. ಪಾ ಪ್ರಾಣಿ ತಳಿಅಭಿವೃದ್ಧಿ 
ಅಭ್ಯಾಸಿಗಳಿಗೆ. ಅಂದಿನಿಂದಲೂ ಅದು ಸ್ವಾರಸ್ಯಕರ ಸಮಸ್ಯೆಯಾಗಿಯೇ ಮುಂದು 
ವರಿದಿದೆ.. ಮೆಂಡೆಲನ ತತ್ತೈಗಳು 1900ರಲ್ಲಿ ಪುನ: ಪ್ರಕಟಿತವಾದಾಗ. ಅನು 
ವಂಶೀಯತೆಯ ಸಮಸ್ಯೆ ಗಳೆಡೆಗೆ ಜೀವಶಾಸ್ತ್ರ ಪ್ರಪಂಚದ ಗಮನ 
ಮತ್ತು ಪರಿಮ.ಣಾತ್ಮಕ ರಿಕ್ವತೆಯ ಒಂದು ಸತಿಯಾಗಿ ಸಂಕರರಕ್ತಿಯನ್ನಿ ಆಸಕ್ತಿ 
ನವೀಕರಿಸಲು ದಾರಿಯಾಯ್ತು. 

ಈ ಹಿಂದೆಯೇ ಸ್ಪಷ್ಟವಾಗಿ ಹೇಳಿರುವಂತೆ. ಸಸ್ಯಗಳು. ಪ್ರಾಣಿಗಳು ಮತ್ತು 
ಮಾನವರಲ್ಲಿನ ವಿಶಿಷ್ಟತೆ, ಅಗನೆತ ವಂಶವಾಹಿ ಸಂಖ್ಯೆಗಳ ಕ್ರಿಯೆ ಪ್ರತಿಕ್ರಿಯೆ ಮತ್ತು 
ಅಂತರ್‌ಕ್ರಿಯೆಗಳ ಪರಿಣಾಮವೆಂದು ಸಾಮಾನ್ಯವಾಗಿ ಗಿ ಚಂಗಿಃ ಕರಿಸಲಾಗಿದೆ. ಪರಿವರ್ತಕ 
ವನ್ನು ತಳೀಯಕ ಕೂಡಿದ ವಾತಾವರಣ ಎಭಿನ್ನತೆಯೆಂಯ ವೃಕ್ಕಪಡಿಸಿರುವುದರಿಂದ. 
ತಳೀಯಕ ವಿಭಿನ್ನತೆ ವಂಶವಾಹಿರೂಪ  ಸೇರಣೆಯಿಂದಾದ ವಿಭಿನ್ನತೆಯ ಪ್ರಕಟನೆ 
ಯೆಂದು ಯಾರಾದರೂ ಹೇಳಬಹು ಆವಶ್ಯಕ ವಂಶವಾಹಿರೂಪ ಪಸ್ತುಗಳು 
ದೊರೆತಾಗ ಅದ, ಸಮಯುಗ್ಮಜ ಸಾಲುಗಳು ಮತ್ತು ಅವುಗಳ ನಡುವಣ 
ಸಂಕರಗಳ ವಿಭನ್ನತೆಗಳ ಅಧ್ಯಯನದಿಂದ ಅಂದಾಜು ಮಾಡಿದಂತೆ. ವಾತಾವರಣ ವಿಭಿನ್ನತೆ 
ಯನ್ನು ಕಳೆದ ನಂತರ ಪೂರ್ಣ ವಿಭಿನ್ನತೆಯಲ್ಲಿ ಉಳಿಯಬಹುದಾದ ಭಾಗ ಮಾತ್ರ 
ಆಗಿರುತ್ತದೆ. ವಂಶಾನುಗಮ್ಯತೆಯನ್ನು 24ನೇ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 

ಪ್ರಸ್ತುತ ಶತಮಾ ನನದ ಆದಿಯಲ್ಲಿ ಈಸ್ಟ್‌. ಕಾನ್ನೆಕ್ಟಿಕಟ್‌ _ ಪೃವಸಾಯ 
ಸಂಶೋಧನಾ ಕೇಂದ್ರದಲ್ಲಿ, ಷುಲ್‌, ಕೋಲ್ಡ್‌ಸ್ಟಿ ೧ಗ್‌ ಹಾರ್ಟ ರ್‌ನಲ್ಲಿ, ಮುಸುಕಿನಹೋಳ 
ದಲ್ಲಿ, ಅಂತರ ಮತ್ತು ಅಂತಃಸಂಕರಣದ ಪರಿಣಾಮಗಳನ ನು ಕುರಿತು ತಮ್ಮ ಅಧ್ಯಯನ 
ವನ್ನು ಪ್ರಾರಂಭಿಸಿದ್ದರು. ಈ ಕ್ಷೇತ್ರದಲ್ಲಿ ಈಸ್ಟ್‌ ರವರ "ೆರ್ಯದ ಬಗ್ಗೆ ಈ ಪುಸ್ತ 
ಕಡ ಮೊದಲ ಗೃಂಥಕರ್ತನಿಗೆ ಉತ್ತಮ ತಿಳಿದಳಿಕೆಯಿದೆ. ಆತ ಜುಲೈ ' [909ರಲ್ಲಿ 


ಈಸ್ಟ್‌ರವರ ಸಹಾಯಕನಾಗಿ, ಮುಂದೆ. ಈಸ್ಟ್ರ್‌ರವರು 1909ರ. ಮಾಗಿಯಲ್ಲಿ 


806 ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳು 


ಹಾರ್ವರ್ಡ್‌ ವಿಶ್ವವಿದಾನಿಲಯದ ಬುಸ್ಲಿ ಇನ್ಸ್ಟಿಟ್ಯೂಷನ್‌ ಆಫ್‌ ಅಪ್ಲ 
ನ ಡಿ ಕೆ ಗ ಸ್ರ 
ಬಯೋಲಜಿ ಸಂಸ್ಥೆಯ ಅಧಿಕಾರ ವರ್ಗವನ್ನು ಸೇರಿದರೂ ಕೂಡ 1914ರ ವರ್ರಿ 


ಅವರ ನಿರ್ದೇಶನ ಮತ್ತು ಸಹಕಾರ ಪಡೆದು ಅವರೊಡನೆ ಕೆಲಸ ಮಾಡಿದ್ದಾ ರೆ 


ಮುಸುಕಿನ ಸ ಚೋಳೆ ತಳಿಅಭಿವೃದ್ಧಿ ೩ ಒಂದು ಸೆ ಯ ವಿಧಾನಕ್ಕೆ ಈ ವಿಧದ ತಿಳಿವು 


ಆಂ 


ಣದ ಅಧ ವನ್ನ ಪಾ ರಂಭಿಸಲಾಯ್ತು ಎಂದು 1909ರಲ್ಲಿ ಈಸ್ಟ್‌ ರವರು 
ಒತ್ತಿ ಹೇಳಿದ್ದನ್ನು ಈ ಗ್ರಂಡಕರ್ತರು ನೆನಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಆನ 


ವ 
ಪರಾಗಸ್ಪರ್ಶ ಪಡೆಯುವ ಮುಸುಕಿನ ಜೋಳದ ಅಧ್ಯಯನಗಳ ಜೊತೆಗೆ ಈಸ್‌ 


ಠ್ರ 
ನ್ನ್ನ ಮಾಡಿದರು. ಸ್ಪಪರಾಗಸ್ಪರ್ಶ ಸಸ್ಯದೊಡನೆ ಸ್ಲ ಮತ್ತು ಅನ್ಯಪರಾಗಸ್ಪರ್ಶದ 
ಪರಿಣಾಮವನ್ನು ವೀಕ್ಷಿಸಲು ಇದು ಅವಕಾಶ ಮಾಡಿಕೆ. ಾಟ್ಜಿತು, ಜಿ,ಹೆಜ್‌ಷುಲ್‌ 
(1910) ಮಯುಕಿನ ಜೋಳದಲ್ಲಿ ಆಂತಃಸಂಕರಣ ಮತ 


ಬ್ದ ಷೆ ತ ಕಾಕಾ? ಸ್ಯಾ ಹ್ಯಾ ಹತ್ತಿ ಆ ಖು 
ಪ್ರತಿಕ್ರಿಯೆಯ ಸಾರಾಂಶವನ್ನು ಶುದ್ಧ. ಸಷ ಮತ್ತು ನಿರ್ದಿಷ್ಟರೀತಿಯಲ್ಲಿ ವಿವರಿಸಿ 
ಗಗ್‌ ಗ್‌ ಬ್ದ ದು ಧಿ ಗ್‌ 


ವಿಧಾನದ ಅಧ್ಯಾಯದಲ್ಲಿ ನೇರವಾಗಿ ೮ ತು ಿದ್ದರಿಸರಗದ. 
ಷುಲ್‌ ಮತ್ತು ಈಸ್ಟ್‌ ರವರ ಕಲ್ಪನೆಗಳ ಸಂಕ್ಷಿಪ್ತ ಸಾರಾಂಶವನ್ನು ಈಸ್ಟ್‌ 


ಮತ್ತು ಹೇಯ್ಸ್‌ (1912)ರವರ ೪ ಉದ್ಧ ರಣನಿಂದ ಈ ಕೆಳಗಿನಂತೆ ವಿವರಿಸಬಹುದು; 


'ಸ್ವಾಭಾವಿಕವಾಗಿ ಪರನಿಷೇಚನ ಹೊಂದುವ ಪ್ರಭೇದಗಳಲ್ಲಿ ಆಂತಃಸಂಕರಣದಿಂದ 
ಸತ್ವಹೀನವಾಗುವುದೂ ಒಂದು ಪ್ರಕೃತಿಘಟನೆಯ ಪ್ರದರ್ಶನವೇ. ಈ ಪ್ರಕೃತಿಘಟ 
ನೆಯ ವಿಷಮಯುಗ್ಮಜತೆ ಜನ್ಮದಾತೃಸಸ್ಯಗಳು ಭಿನ್ನವಾಗಿರುವ ಎಲ್ಲ ಲಕ್ಷಣಗಳಲ್ಲೂ 


ಧ್ರ 
ಸಂಕರವಿಷಮಯುಗ್ಮ ಜಾ ಅಂತಃಸಂಕರಣವು  ಸಮಯುಗ್ಮಜತೆ 
ಹಾ 


ಯನ್ನು ಸ್ವಯಂಚಾಲಿತವಾಗಿ ಉತ್ಪನ್ನ ಮಾಡುವ ಪ್ರವೃತ್ತಿ ತೋರಿಸುತ್ತದೆ.' 
ಷುಲ್‌(1914) ಈ ಕೆಳಗಿನ ವಾಕ್ಕಗಳಲ್ಲಿ 'ಸಂಕರಣಓಜ" ಎಂಬ ನಾಮವನ್ನು ಸೂಚಿ 


ಸಿದ : 'ಕೋಶ ವಿಭಜನೆ. ಬೆಳವಣಿಗೆ ಮತ್ತು ಇತರ ಶಾರೀರಿಕ ಕಾರಕಗಳಿಗೆ ಪ್ರೇರಕ 
ವಾದ ವಂಶವಾಹಿರೂಪ ವ್ಯತ್ಯಾಸಗಳೆಲ್ಲವ | ತಪ್ಪ ಅನುವಂಜೀಯತೆಯಲ್ಲಿ 


ಇ ಣ್‌ 
ಮುಂಡಲ್‌ ತತ್ವವನ್ನಾಧರಿಸಿವೆಯೆಯ ಭಾವನೆಯನ್ನು ತಪ್ಪಿಸಲು ಮತ್ತು ವಾಕ್ಷರಣಿ 
ಯನ್ನು ಆಡೆಕವಾ ನಗಿಸಲು ಕೂಡ *ವಿಷಮಯುಗ್ನಜತೆಯ ಉದ್ದೀಪನ' “ವಿಷಮ 
ಯುಗ್ಮಜ ಪ್ರಚೋದನೆ? , , . , ಮುಂತಾದ ನುಡಿಗಟ್ಟಿಗೆ ಬದಲಾಗಿ 'ಸಂಕರಣಓಜ' 


ಪದವನ್ನು ಅನುಮೋದಿಸಬೇಕೆಂದು ನಾನು ) ಸೂಚಿಸುತ್ತೇನೆ.' 
ವ್ಹೇಲೀ (1944) ಸಂಕರಣ ಓಜದ ಸಮಗ್ರ ಅಧ್ಯಯನ ಮಾಡಿದ್ದಾನೆ. 
“ಸಂಕರಣ ಜಜ' ಎಂಬ ಪದ, ಸ್ವಲ್ಪಮಟ್ಟಿಗೆ ತಪ್ಪಾಗಿಯೆಃ ಸಾಹಿತ್ಯ 


ಛಾ 


ಸಂಕರಣ ಓಜ 81 


ಶಕ್ತಿಗೆ ಸಮಾನಾರ್ಥ ಪದವೆಂದು ನೆಲೆಗೊಂಡಿದೆ. ಮೂಲ ಸ್ಪಷ್ಟೀಕರಣದಲ್ಲಿ, 


ಉಟ 
ಯಾವುದೇ ಕ್ರಿಯಾವಿಧಾನದಲ್ಲಿ ವಿವಿಧ ಲಿಂಗಾಜುಗಳ ಸಂಯೋಗದಿಂದೊದಗುವ 
ವಿಕಸನದ ಪ್ರಚೋದನೆಗೆ 'ಸಂಕರಣ ಓಜ" ಐದ ಅನ್ವಯಿಸುತ್ತದೆ. 'ಸಂಕರಶಕ್ತಿ' 
ಸಂಕರ ಓಜದಿಂದ ವೃಕ್ತಪಡುವ ಪರಿಣಾಮವನ್ನು ಸೂಚಿಸುತ್ತದೆ' ಎಂದು ಆತ ಬರೆ 
ದಿದ್ದಾನೆ. ಸಂಕಂಣ ಓಜ ಎಂಬ ಪದದಲ್ಲಿ ಸೇರಿಸಬೇಕೆಂದು ಹುಲ್‌ ಅಭಿಪ್ರಾಯ 
ಪಟ್ಟದ್ದು, ಸಂಕರಣ ಸ್ಥಿತಿಯಿಂದ ಉದ್ಭವಿಸುವ ಸಸ್ಯಭಾಗಗಳ ಗಾತ್ರ ಬೆಳೆಯುವಿಕೆ 
ಅಥವಾ ಶಾರೀದಿಕ ಸಕ್ತಿ ಯೆಯ ಹೆಚ್ಚಳ ಮತ್ತು ಸದೃಶ ಅತಿಶಯಗಳಂತಹವುಗಳ 


ಟೆ 
ವ್ಯಕ್ತ ಪರಿಣಾಮ ಎಂಬುದು ಗ್ರಂಥಕರ್ತರ ಅಭಿಪ್ರಾಯ. ಪರಿಮಾಣಾತ್ಮಕ ಅನುವಂಶೀ 
ಎನ 


ಷಿ ಷಿ ತಾರ್‌ ಸ 
ಯತೆಯೊಡನೆ ಸಂಕರಣ ಓಜ ಸಂಬಂಧವನ್ನು ಸಾಮಾನ್ಯವಾಗಿ ಭಾವಿಸಿಕೊಳ್ಳಲಾಗಿದೆ. 


ಕು 
ಈ ಸಂಬಂಧವನ್ನು ಸ್ಮಿತ್‌ (1944) ಪರಿಶೀಲಿಸಿದ್ದಾನೆ. ಸಂಕರಣಶಕ್ತಿ ಮತ್ತು ಸಂ 
ರಣ ಓಜಗಳನ್ನು ಸಮಾನಾರ್ಥ ಪದವೆಂದು ಒಳಸುವುದು ಬಹು ಅರೇಕ್ರಿತವೆಂದು 
ಫೆ 


ಹಕ ತೆ ಪ ಎ 

ತೋರುತ್ತದೆ. ಏಕೆಂದರೆ ಈ ಸಮಸ್ಯೆಯು ವಿದ್ಯಾರ್ಥಿಗಳೆ ಭಾವನೆಯಲ್ಲಿ ಈ ರೀತಿಯ 
ತೆ | ಎ ಹಾಗೆ 4, 

ಬಳಕೆಯೇ ಸಾಮಾನ್ಯ. 


ಕ ಇ 
೯ ಸಸ್ಯ ಸು ಕಲ್ಲು ತ 
ಸಿದ ತಾತ್ಕಾಲಿಕ ತಿಳಿವಳಿಕೆಯನ್ನು ಈ ಕೆಳಗೆ ಸೂಜಿಸಿರುವ ನಾಲ್ಕು ಮುಖ್ಯ ಶಿರೋ 
ನಾಮೆಗಳಲ್ಲಿ ಸಂಗ್ರಹಿಸಲಾಗುತ್ತದೆ : 
ಹ ೨ ದ 
1. ತಳೀಯ ಸೃಷ್ಟೀಕರಣಗಳು, 
2. ಶಾರೀರಿಕ ತೋರಿಕೆಗಳು, 
ತ... ತಳಿಅಭಿವೃದ್ಧಿಯಿಂದ ಸಂಕರಣಸಓಿಜದ ಬಳಕೆ 
ಆ 
4, ಸಂಕರಣಓಜಕ್ಕೆ ತಳಿಅಭಿವೃದ್ದಿಯ ಕೆಲವು ಪರಿಣಾಮಗಳು 
ಹಾ 


ಸಂಕರಣಓಜವು ಜನ್ಮದಾತ್ಮಗಳ ಸರಾಸರಿ ಸ್ಟ್ರಿತಿಗಿಂತ ಆಥವಾ ಉತ್ತಮ ಜನ್ಮ 


ಬ 


ದಾತೃವಿಗಿಂತ ಅಧಿಕ ಸತ್ವ ಹೊಂದಿದ ಟ್ಮ. ಈ ಯಾವುದೇ ೮ಕ್ಷಣ ನಿರೂಪ 


ಯನ್ನು ಬಳಸಿದಲ್ಲೂ - ಸ ಮಾವುದೊಂದು ಏಕತಳೇಯಕ ಕಾರಣದಿಂದಲೂ ಅಲ್ಲ 


ಎಂಬುದಂ ಸ್ಪಷ್ಟ (ಹೇಯ್ಸ್‌ 1946), ಸಂಕರಣಸಓಹವನ್ನು ವಿವರಿಸಲು ಉಪಯೋಗಿ 
ಸಿದ ವಿವಿಧ ವಾದಗಳ ಸಂಕ್ಸಿಪ್ತ ಸಾರಾಂಶದಿಂದ ಇದನ್ನು ವೀಕ್ಷಿಸಬಹುದು. ಬೂ 
(1910) ಸಂಕರಣಓಜವನ್ನು ರಿಚಿ(1945) ಸ್ಪಷ್ಟಪಡಿಸಿದಂತೆ. ಗಣಶಶಾಸ್ತ್ರ ನಿರೀ 


ಕ 
ಕ್ಷಣೆಯ ಆಧಾರದಿಂದ ಅನುಕೂಲ ಪ್ರಬಲ ಅಥವಾ ಆಂಶಿಕ ಪ್ರಬಲ ಘಟಕಗಳ 
ಸಂಯೋಜಿತ ಯೆಯೆಂದು ವಿವರಿಸಿದ್ದಾನೆ. ಕೇಬಲ್‌ ಮತ್ತು. ಪೆಲ್ಲವೇ(1919) 


ಇ 
`ಾಣಿಯಲ್ಲಿನ ಸಂಕರಶಕ್ತಿಯಂನ್ನು ವಿವರಿಸಲು, ದ್ವಿ ಸಂಕರ ಆಧಾರದ ಅದೇ : ರೀಕಿಯ 
ಪಡಿ : ಪುಟ ಸಾಲಂ 
ತಿದ್ದು ೩1 18 ಸೃಷ್ಟೀಕರಣ ಸ್ಪಷ್ಟೀಕರಣ 
81 22 ಸೃಷ್ಟೀಕರಣ ಸ್ಪಷ್ಟೀಕರಣ 


82 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಊಹೆಯನ್ನು ಬಳಸಿದ್ದಾರೆ. ಈಸ್ಟ್‌ ಮತ್ತು ಜಿ.ಹೆಚ್‌.ಷುಲ್‌ ಸಂಕರಶಕ್ತಿ ವಿಷಮ 
ಯುಗ್ಮಜತೆಯಿಂದ ಉಂಟಾಗುತ್ತ 'ಂದು ಅಭಿಪ್ರಾಯಪಟ್ಟರು. ಅದರೆ ನಿಷ್ಕೃಷ್ಟ 
ಮೆಂಡಲ್‌ತತ್ವದ ಆಧಾರದಿಂದ ಇದನ್ನು ವಿವರಿಸಬಹುದೆಂದು ಪರಿಗಣಿಸಲಿಲ್ಲ. ಅವರು 
ಬ್ರೂಸ್‌ನ (1910) ಲೇಖನವನ್ನು ಉಪೇಕ್ಷಿಸಿದರೆಂಬುದು ಸ್ಪಷ್ಟ, ಏಕೆಂದರೆ ಅನೇಕ 
೦ಶಕ ಪ್ರಬಲತೆಯ ಅಥವಾ ಪ ಪ್ರಬಲಘಟಕಗಳ ಅಂಶರ್‌ಕ್ರಿಯೆಯ ಕಲ್ಬನೆ, ನಿಲ್ಲನ್‌ 
ಹ್ಲೇ1909, 19112) ಸ್ಥೂಲವಾಗಿ ವಿವರಿಸಿರುವ ಮತ್ತು ಈಸ್ಟ್‌ (1911) 
ರತ್ರವಾಗಿ ಕಂಡುಹಿಡಿದ ಬಹುಘಟಕ ಆಧಾರದ ಗಾತ್ರ ರಿಕ್ಡ ತೆಯ ಪರಿಮಾಣಾ 
ವಿವರಣೆ ರೀತಿಯ ದೃಷ್ಟಿಕೋನವನ್ನೇ ಪಡೆದಿತ್ತು, ಎ.ಎಫ್‌.ಷುಲ್‌ (1912) 
ಶಕ್ತಿ "ಪರಿವರ್ತನೆ ಪಡೆದ ಕೇಂದ್ರಕ ಮತ್ತು (ಸಂಬುಧಿತೃ ವ್ಯತ್ಯಾಸ 
ಹೊಂದದ ಕೋಶದ್ರವ್ಯಗಳ ಪರಸ್ಪರ ಪರಿಣಾಮ' ಎಂಬ ಕಾರಣ ಹೇಳಿದ್ದಾನೆ. 
ಜೋನ್‌._(1917) ಬ್ರೂಸ್‌ನ ಮಾದವನ್ನು ಪುನರುಚ್ಚರಿಸಿ ಅದಕ್ಕೆ ಸಂಲಗ್ನತೆಯ 
₹ಲ್ಬನೆಯನ್ನು ಸೇರಿಸಿದ್ದುನೆ. ಅಂದರೆ ಆಂಶಿಕ ಪ್ರಬಲಶೆಯ ಅಥವಾ ಪ್ರಬಲಸಂ 
ಲಗ್ನತೆ ಪಡೆದ ಬೆಳವಣಿಗೆ. ಘಟಕಗಳ ಮೆಂಡಲ್‌ ವಿವರಣೆಯನ್ನು ಆತ ಬಳಸಿದ್ದಾನೆ. 
ಆ ಹೊತ್ತಿಗೆ, ಪರಿಮಾಣಾತ್ಮಕ ಅನುವಂಶೀಯತೆಯ ಒಬಹುಘಟಕೆ ಕಲ್ಪ ನೆಯನ್ನು 
ವ್ಯಾಪಕವಾಗಿ ಅನುಸರಿಸಲಾಗಿತ್ತು. ಈಸ್ಟ್‌ ಮತ್ತು ಜೋನ್‌ರ್ಲ(1919) ಅಂತ 
ಹಿರ್‌ಸಂಕರಣಗಳ ಸಮಗ್ರ ಪರಿಶೀಲನೆ ಈ ಸಮಸ್ಯೆಯ ವಿದ್ಯಾರ್ಥಿ 
ಕ್ಕೆ ಅರ್ಹವಾಗಿದೆ. 
ಸ್ಮಾನದಲ್ಲಿರುವ ಎರಡು ಯುಗ ವಿಕಲ್ಪಿಗಳಲ್ಲಿ ಪ್ರತಿಯೊಂದೂ 
ಕ ಯಿವ್ಯ ಕೃಪಡಿಸುವ ಸಂಕರಣ ಓಜವನ್ನು ವಿವರಿಸಲು ಈಸ್ಟ್‌ 
(1936 ॥) ಒಂದು ನಿರ್ದಿಷ್ಟ ಸ್ಥಾನದ ಯುಗ್ಧವಿಕಲ್ಪಿಗಳ ಅಂತರ್‌ಕ್ರಿಯೆಯ ಮೆಂಡಲ್‌ 
| ನ ಪರಿಚಯ ವಾಡಿಕೊಟ್ಟಿ ದ್ದಾನೆ... ಈ ವಿಚಾರದಲ್ಲಿ ಯುಗ್ಮವಿಕಲ್ಪಿ 
ಆಂತರ್‌ಕ್ರಿಯೆ ಒಂದೇ ನಿರ್ದಿಷ್ಟ ಸ್ಥಾನದಲ್ಲಿನ ಮಶವಾಹಿಗಳಿಗೆ ಮತ್ತು ಯುಗ್ಧವಿಕಲ್ಪಿಗ 
ಇಬ್ಲದವುಗಳ ಅಂತರ್‌ ಕ್ಲಿಯೆ ವಿವಿಧ ಸ್ವಾನದಲ್ಲಿನ ವಂಶವಾಹಿಗಳಿಗೆ ಅನ್ವಯಿಸುತ್ತದೆ. 
ಡಿ ಯಗ್ಕೆ ಗಳು ಈ ತರಹದ ಮೂರು ಘಟಕಗಳಲ್ಲಿ ಎರಡರ ಯಾವುದಾದರೂ ಇತರ 
ಸಂಯೋಜನೆ ಒಂದರ ಸಮಯುಗ್ಮಜ ಸ್ಕಿ ಸ್ಥಿಶಿ/10ತ, ಅಂದರೆ ಕ್ಲ ಕ್ಮ. ಕಿಸಿ ಅಥವಾ 
ಹಿ ಗಿಂತ, ಹೆಚ್ಚಿನ ಪರಿಣಾಮ ಪಡೆದಿರಬಲ್ಲವು. ಗುಣಾತ್ಮಕ ವೈ ವೈಲಕ್ಷಃ ಣಗಳಿಗೆ ಕಾರಣ 
ವಾಗುವ ಬಹುಸಂಖ್ಯೆ ಯುಗ್ಕವಿಕಲ್ಟಿ ಅನೇಕ ಸರಣಿಗಳ ವಿಚುರದಲ್ಲಿ ವಿಶದಪಟ್ಟ ತಿಳಿ 
ವಳಿಕೆಯಿಂದ ಇಂತಹ ಊಹೆಯಲ್ಲಿ ಅಸಂಗತವೇನೂ ಇಲ್ಲವಾದರೂ, ಬಹುಸಂಖ್ಯೆ 
ಯುಗ್ಮ ವಿಕಲ್ಪಗಳು ಗುಣಾತ್ಮಕ ವೈಲಕ್ಷಣಗಳಿಗಿಂ ಪರಿಮಾಣಾತ್ಮಕ ವೈಲಕ್ಷಣಗಳಿಗೆ 
ಹೆಚ್ಚು ಪ್ರಾಮುಖ್ಯವೆಂಬ ಭಾವನೆಗೆ ಯಾವ ಸಮರ್ಥನೆಯೂ ಇರುವುತಿಲ್ಲ.. ನ್ಮ ಸಂಕ 
ರಣ ತನ್ನ ಎರಡು ಜನ್ಮದಾತೃಗಳ ಒಟ್ಟು ಉತ್ಪನ್ನವನ್ನು ಬಹುಹೆಚ್ಚಾಗಿ ಮೀರಬಹು 


ಇ ೭ 1  ಛ್ಲೌ 
ಲ ಜೈ 


ನ 
ಕ್ಷಿ 


ಹಾ 
ತೆ 
(3 
( 
ಫೆ 
1 
ಲ ಓಟ 
ಹೇ ಕ 
| 
೫1 


ಸಂಕರಣ ಓಜ 83 


ದಾದ್ದರಿಂದ, ಪಲ್‌ನ ದೃಷ್ಟಿಯಕ್ತಿ ಎರಡು ಜನ್ಮದಾತ್ರಗಳ ಪರಿಣಾಮ ಮೊತ್ತಕ್ಕಿಂತಲೂ 
ಹಚ್ಚೆ 'ನದಕ್ಕೆ ಕಾರಣವೆಂಬ ಭಾವನೆಯಿದ್ದರೂ ಕೂಡ ಹಲ್‌ (1944. 1945,ನ ಅಧಿಕ 
ಪ್ರಬ ಔಲಿತೆಯ ವಿವರಣೆ ಈಸ್ಟ್‌ನ ವಿವರಣೆಯಿಂದ ಭಿನ್ನ ಪಾದುದೆಂದು ಕಂಡುಬರುವುದಿಐ. 


ಜೋನ್ಸ್‌ (1945) ಕಾಸಲ್‌ (1946) ಗಸ್ಟಾಫ್‌ಸನ್‌ (1947) ಮತ್ತು ಇತರರು 


1 


ಷ್ಟ ಹ ದ್‌ ಡ್‌ ನಳ ಕಲ್‌ ಹಾ ನಾ ಛಾ ಗ ತ್‌ 
ಸಂಕರಣ ಓಜದ ಸಂಬಂಧವಾಗಿ ಯುಗ್ಧ ಸಕಲ ಗಳ ಅಂರ್‌ಕಿ ಯಯ ಪ್ರಾಮುಖಿ ತೆ 
ಆ ಜ್‌ ಡ್‌ ಪ್‌ 
ಅಸದ್‌ “ಇದ್ದ ಇನ್ಗ್‌ಣ್ತುಲ್ಲ ನ್‌್‌ ಆಗ ಜಾ ಕಾ ಭಾ ಪಯ್ಸ್‌ 
ಯನ್ನು ಸ್ಪಷ್ಟಪಡಿಸಿದ್ದಾರೆ. ಒಂದು ಜೊತೆ ಘಟಕಗಳ ಅಂತರ್‌ಕ್ವಿಯ ಸುವೇದಿತ 
ಎಲ್‌ ಕೂ ಗಾ 
ಹ ಕಾಗ, ಇಸ್ಟ್‌ ಸಾಗಾ ತ ಹಾಸ್‌ ಹಹಗೆ ಇಂ ಜಾ ಭಾರ ಗ್ಯ ರಟ್ಟರ ಧ್ರ ಪ್ರ ಹ ಇ 
ಅಪ್ಪಬಲ ವಂಶವಾಹಿಯಿಂದ ಆದರ ಪ್ರಬಲತೆಯ ವಂಶವಾಧಿಯ್ನ್ನ ಚೋದಿತತ್ರಿಯಂ, 
ಕ ಬ ಭಾಗ ಇ ಕ 2 ಎ ಳಾ ರಾಗ ಇ ಕಳ್ಸಿ ಒಡ ಜಾ ಹಾ ಭಾ 
ಸಂದರ್ಭದಲ್ಲಿ ಕೇಡುಂಟು ಮಾಡುವ ಬದಲು ಆನುಕೂಲವಾಗುವುದನ್ನು ಬಿಟ್ಟ 
ಧು 
ತೆ ಬೆ ಗಾ ಧಾ ಡು ತಣ್‌ ಕಂ ಬ ಕಾಲ್‌” ಹರ ಟಬ ಸಲ್‌ ಪಾಷ 
ಸೊನೆಬಾರ್ನನ ಮಾರಕ ಉತ್ಸರಿವರ್ತನಕ್ಕೆ ಸಾದೃಶವಾಗಿದೆ'ಯೆಂದು. ಕಾಸಲ್‌ ಹೇಳಿ 
ಮ್‌ 


ದ್ಹಾನೆ, | ಹಾಗ್‌ಬರ್ಸ್‌ (1953 ಕೆಂಪ್ರಕ್ಟೋವರ್‌ ಮತ್ತು ರೈಗಳಂಡಹ ಅಂತರ 
ಸು 
ಸಂಕರ ಪ್ರಭೇದಗಳು ಮತ್ತು ಗಾಲಿಯೋಪ್ಲಿಶಪ್‌ ಮತ್ತು ಬಾರ್ಲಿಗಳನ್ನೂಳಗೊಂಡ ಅಂತಃ 


ಸಂಕರ ಪ್ರಭೇದಗಳು. ಈ ಎರಡರಲ್ಲೂ ಸಂಕರಣ ಓಹಜವನ್ನು ಅಧ ಯನ ಮುಡಿದ್ದಾನೆ. 


ದು 
ತ್ತು ಷಿ ಪಾಶ ಣ್ನ್‌ ಹ್‌ ಹಾ ರಾಗ ಜರಾ” ದಾ ದ ಉಶಾ ರಾ ಬ ಯಷ. ರ್ರ "ಐ". ಭಾ ಗಜ. 
ಹೀಗೆ ದೊರೆತ ಸಂಕರಣಓಿಜದ ಹರಿಃ ಸಾವ ಜನ್ಮ ದಾತ ಗಳ ಪಐವಂಶವಾಹಓಿರೂಪದ 
ನಾಗ 
ಧ್ರ 


ಕ್ರ ಜಿ 
ವ ಐ ಚ ರ್ಯ ಕ್ಯು ಎ ಬ ವ 
ವ್ಯತ್ಯಾಸಗಳಿಗೆ ಬಹುತೇಕವಾಗಿ ನೇರ ಸಂಬಂಧ ಪಡೆದಿತ್ತು. “ಜನ್ಮದಾಶೃತಳಿಗಳಲ್ಲಿರು 
| ಎನೆ ಆ ಇತ್‌ ಬ ರ್ಜಲ ರಾಜೂ, ಬಕ ೧ ಕ್‌ೆ ಆ ತಾಗ *ರ್ಭಾಾ 
ವುದಕ್ಕಿಂತ ೫7: ಕ್ಲಿ ಅಧಿಕ ಸಂ ೦ಖೈಯ ಮವಾಹಿಗಳು ಒಂದರೊಡನೊಂದು ಅಂತರ್‌ 
ಮೇ ದೆ ಗ್ಯ ಹ ಸ ಹ ಚ ಗಾ ತ ಶ್‌ 
ಕ್ರಿಯೆ ಹೊಂದಬಹುದು ಮತ್ತು ಒಂದಕ್ಕೊಂದು ಪೂರಿಕವಾಗಬಹುದು. ಎಂದು ಆತ 


ನಿರ್ಧರಿಸಿದ್ದಾನೆ. 


ಸಂಕರಣ ಓಜದ ನಿರ್ವಿಷ 


ಸಂಯೋಜನೆಯ ಜೀವಿಗಳ ಸಂಕರದ ಪರಿಣಾಮವೆಂದು ಡಾರ್ವಿನ್‌ ನಿರ್ಧರಿಸಿದ್ದ. 
ಕೆಲವು ಸಂದರ್ಭಗಳಲ್ಲಿ ಸಮಯುಗ್ಮಜತೆಯ ಒಂದೇ ಜೊತೆ ಐಂಶವಾಯಿ, ಒಂದು ಸಸ್ತ 
ಬೆಳವಣಿಗೆಯನ್ನು ಪೂರ್ಣವಾಗಿ ಮಾರ್ಪಡಿಸಬಹುದು. ಆದ್ಧರಿಂದಲೇ ಪ್ರತಿಯೊಂದ 
ರಲ್ಲೂ ಒಂದೇ ಘಟಕ ಜೋಡಿಯ ಹಿಯರಿತ ಸ್ಥಿತಿಯಿಂದಾದ, ಅನೇಕ ಕುಬ್ಬುಗಳು 
ಮುಸುಕಿನ ಜೋಳದಲ್ಲಿರುವುದು. ಅಂತಹ ಎರಡು ಕುಬ್ಬಗಳ ನಡುವೆ ಸಂಕರದೇರ್ಪ 
ಡಿಸಿದಲ್ಲಿ ೫, ಸಾಧಾರಣವಾಗಿರುತ್ತವೆ ಮತ್ತು ತಮ್ಮ ಜನ್ನದಾ ಡನೆ ಹೋಲಿಸಿ 
ದನ್ಷಿ ತಮ್ಮ ಶಕ್ತಿಯಲ್ಲಿ ಅತ್ತ 5 ಹೆಚ್ಚಳವನ್ನು ವ್ಯಕ್ತ ಪಡಿಸುತ್ತ ನ ಒಟ 
ಅಥವಾ ಒಣ ಸಸ್ಮಗಳ ತೂಕದ ॥, ತನ್ನ ಎರಡು ಜನ್ಮಿದಾತ್ಮಗಳ ಒಟ್ಟು ತೂಕಕ್ಕಂತ 
ಆತ ಖಡರವಾಗಿ ಬಲ್ಲದು. ಏರಡು ಕುಬ್ಹಗಳ ನಡುವಣ ಸಂಕರದಲ್ಲಿ ಏರಡೂ ಘಟಕ 


ಜೋಡಿಗಳ ಪ ಕ್ರಬಲ್ಹೂ ತ್ಮಿ ಸಾ ಸಭಾವಿಕ ಬೆಳವಣಿಗೆಗೆ ಪೂರಕ ಘಟಕಗಳಾಗಿ ವರ್ತಿಸ 


ಬಹುದು, ಜನ್ಮದಾತೃಗಳ 'ರಾಸರಿ ಸ್ನ ತಿಯನ್ನು ಮೀರಿದ | ಶಕ್ತಿಯ ಆತ್ಮಧಿಕ 


54 ನಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಚಳಕ್ಕೆ ಯುಗ್ಮವಿಕಲ್ಪಿರಹಿತ ಆಂತರ್‌ಕ್ರಿಯೆ ಮೂಲಾಧಾರ ವಿವರಣೆ ಸಮಾಧಾನ 
ೂಡುತ್ತದೆ. ಇದಕ್ಕೆ ಹಲ್‌ ನಖಂದುವರಿಸಿದ ಅಧಿಕ ಪ್ರಬಲತೆಯ ವಿವಂಣೆಯನ್ನು 
ಬಳಸಬೇಕಾದ ಅಗತ್ಯವಿರುವುದಿಲ್ಲ. ಇತ್ತೀಚಿನ ಬಹುಶೇಕ ಸಾಹಿತ್ಯದಲ್ಲಿ, ಕುಬ್ಬ 
ಮುಸುಕಿನಜೋಳದಲ್ಲಿನ ಎರಡು ವಿಭಿನ್ನ ಯುಗ್ಮವಿಕಲ್ಪಿಗಳಿಗೆ ಸಹಜ; ೦ದು ಭಾವಿಸಿ 
ದಂತಸ ಘಟಕಗಳ ಅಂತರ್‌ಕ್ರಿಯೆಯನ್ನು ಅಭಿರೋಹಣ ಅಥವಾ ಅಧಿರೋಹಿ ಘಟಕ 


ಗಳು ಎಂದು ಕರೆಯಲಾಗಿದೆ 

ಕ್ವಿನ್ಚಿ ಮತ್ತು ಕಾರ್ಟರ್‌ (1೨46) ಜೋಳದಲ್ಲಿ ಒಂದೇ ಜೊತೆ ವಂಶವಾಹಿಗಳ 
ವಿಷಮಯುಗ್ಮಜ ಸ್ವಿತಿಯ ೦ದ ಪರಿಣಮಿಸಿದ ಸಂಕರಣ ಓಜವನ್ನು ಆಧ್ಯಯನ ವಾಡಿ 
ದರು. ಅದರಿಂದ ಪಕ್ಕತೆಗೆ ಕಾರಣವಾದ ಒಂದು ಮಂಶವಾಹಿ ೫1೩ 11೩. ವಿಷಮ 


ಭಿನ್ನಯುಗ್ಮಜವಾಗಿರುವಲ್ಲಿ, ಪಕ್ಚಕಾಲ ಮಿ ಶೆ ಅ ಇತರ ಎರಡು ಜೊತೆಗಳ 
ಲ್ಲಿನ ನ ಯಾವುದಾದರೊಂದು ಅಪ್ರಬಲ ಅಥವಾ ಪ್ರಬಲವಾಗಿರುವಭಲಿ, ಸಮಯುಗ್ಮಜ 

ಬಲ 7೫೩೩ ೧೩ ಅಥವಾ] ಸಮಯುಗ್ಮ ಜ 18 ಗಿ1ೊಗಳೆರಡಕ್ಕಿಂತಲೂ ಪರಾಗಕೋಶ 
ಬಿರಿ ಲು ಹಲವು ದಿನಗಳ ಆರ್ಲಿಕ ಕಾಲ 'ತೆಗೆದುಕೊಳ ಸಲು ಕಾರಣವಾಗುತ್ತದೆ. ಕಾಂಡ 


ಸಂಖ್ಯೆ, ಶೆನೆಭಾರ ಮತ್ತು ಮ ಕಡ್ಡಿಗಳ ತೂಕ, ಸಮಯುಗ್ಮಜ ಜ ಸದೃಶ ವಿಧಗಳೆರಡ 


ತ 
ಕೈಂತಲೂ. ವಿಷಮಯುಗ್ಧ [ಜದಲ್ಲಿ ಹೆಚ್ಚಾ ಗಿತ್ತು. ವಿಷಮಯುಗ ಒಜದಲ್ಲಿ ಈ ಬೆಳವಣಿ 
ಯ ಹೆಚ್ಚ ಛ ಅದುಪ ಪಕ್ಚತೆ ಪಡೆಯುವ ನ್ನ ದೀರ್ಥಲಅವಧಿ ಪಡೆದದ್ದ ಕ್ಕೆ ಸಂಯಂಧಿತ 


ವಾದದ್ದೆ ದು ಕಂಡುಬರುತ್ತದೆ. 

ವರ್ಸ್‌ (1944, 1945) ಸಂಕರಣ ಓಜ ವಿವರಣೆಗಿದ್ದ ಜೋನ್ಸ್‌ ನ 
ಸಿದ್ಧಾ ೦ತದ ವಿಸ್ತರಣೆ ಎನ್ನಲಾದ ವಿವರಣೆಯನ್ನಿತ್ತಿದ್ದಾನೆ. ಸಂಕರಣ ಓಜ ಮತ್ತು 
ಪ್ರಬಲತೆಗಳು ಅದೇ `ಶಾರೀರಿಕ ತಳೀಯಕ ಅತಿಶಯತೆ'ಯ ಪದವಿನ್ಯಾಸದ ವಿವಿಧ 
ಪರಿಣಾಮಗಳು ಎಂದು ಆತ ಅಭಿಪ್ರಾಯಪಟ್ಟ. ಸಂಕರಣದ ಲಕ್ಷಣಗಳು ತನ್ನ ಸಬಲ 
ಜನ ಸದಾಡೃವಿನದಕ್ಕೆ ೦ ಉತ್ತಮವಾಗಿ ಅಥವಾ ದುರ್ಬಲದಕ್ಕಿಂತ ಕ್ಷೀಣವಾಗಿರುವಲ್ಲಿ, 
ಒಂದು ಜೀವಿಯ ನಿರ್ದಿಷ್ಟ ವೈಶಿಷ್ಟಗಳಿಗೆ ಅನ್ವಯಿಸಿದಂತೆ ಸಂಕರಣ ಓಜ' ಎಂಬ 
ಪದವನ್ನು ಬಳಸಬೇಕಾದಲ್ಲಿ, ಆಗ ಸಂಕರಣ ಓಜದ ಲಕ್ಷಣ ನಿರೂಪಣೆ "ವಿಷಮ 
ಯುಗ್ಕಜತೆಯ ಉತ್ತೇಜನ'ಕ್ಕಿಂತ 'ಭಿನ್ನಯ:ಗ್ಮಜತೆಯ ಪ್ರದರ್ಶನ' ತಳಹದಿಯಿಂದಾಗ 
ಬೇಕು. ಪ್ರಬಲತೆ ಮತ್ತು ಆಂಶಿಕ ಪ್ರಬಲತೆ ಕೂಡಾ ಭಿನ್ನಯುಗ್ಮಜತೆಯ 
ಮೈದೊೋರುವಿಕೆಯೇ ಎಂಬುದು ಸ್ಪಷ್ಟವಾಗಿದೆ. ಷುಲ್‌ (1948) ಉದ್ದೇಶಿಸಿದಯೆ 
ಸಂಕರಣಗಳು ಕೊನೆಯಪಕ್ಷ ತಮ್ಮ ಜನ್ಮದಾಶೃಗಳ ಸರಾಸರಿ ಸ್ಥ ಗಿಂತಲೂ ಹೆಚ್ಚಿನ 
ಸಂಕರಣಶಕ್ತಿ ವ್ಯಕ್ತಪಡಿಸುವಲ್ಲಿ ಗ್ರಂಥಕರ್ತರು ಸಂಕರಣ ಓಜ ಪದವನ್ನು ಉಪ 
ಯೋಗಿಸಲು ಇ ಚ್ಚ ಪಡುತ್ತಾರೆ. ಹೇಗೂ, ಈ ಸಮಸ್ಯೆಯನ್ನು _ವಿಶದಪಡಿಸುವಲ್ಲಿ 
ಪವರ್ಸ್‌ ನ ವಾದ ಹೆಚ್ಚು ಮೌಲ್ಯ ಹೊಂದಿರುವಂತೆ ತೋರುತ್ತದೆ. 


ಸಂಕರಣ ಓಜ 85 
ಈ ಕೆಳಗಿನ ನಕ್ಷೆ ದಿಷಮಯುಗ್ಮಜ ಸ್ಥಿತಿಯ ಬರ ಕ್ಷ ಶದೋರುವಿಕೆಯನ್ನು 
ವಿಶದೀಕರಿಸುತ್ತದೆ : 
ಸಂಕರಣ ಓಜ ಮತ್ತು ಪ್ರಬಲತೆಗೆ ಸಂಬಂಧಿಸಿದಂತೆ ಕ್ಮ ಸಂಕರಣಗಳು ಮತ್ತು 
ಜನ್ಮದಾತ್ಮ ಗಳ ಮೌಲ್ಯಗಳು (ಪವರ್ಸ್‌ ನನ್ನು ಅನುಸರಿಸಿ) 
[| ಸಂಕರ 
6 ಸಂಕರಣಓಜ 
ಹಿತೃ 5 ಸಂಪೂರ್ಣ ಪ್ರಬಲತೆ 
4 ಆಂಶಿಕ ಪ್ರಬಲತೆ 
3 ಪ್ರಬಲತೆ ರಹಿತ 
2 ಆಂಶಿಕ ಪ್ರಬಲತೆ 
ಹಿತ್ಕ 1 ಯತ್ತ ಪ್ರಬಲತೆ 
0 ಸಂಕರಣಓಜ 
ಕೋಪ 52 ಮೂರು ಟೊಮಾಟೋ ಸಂಕರಣಗಳಲ್ಲಿನ ಹಣ್ಣುಗಳ ಸಂಖ್ಯೆ 


ಹಣ್ಣು ಗಳ ತೂಕ ಮತ್ತು ಹಣ್ಣು ಗಳ ಇಳುವರಿ (ಪವರ್ಸ್‌ರೀಂದ ತೆಗೆ ಹರು | 








ಸಂಕರಣ ಅಥವಾ ಆ ತೂಕ : ಗ್ರುಂ 
ಅಂತಃಸಂಕರೆ (ಸಂಖೆ) (ಬಿಡಿ ಹಣ್ಣು) 
4109 1. 12 
ನ್ಮ 183 162.7೧ 
4110 ನ 17 
ತೈೆಸಿಗಿ] 119 
ರ್ಶ 1 7 89 ೧.7 
4103 55 
410) 138 
, ತ 08. 55 7.1.5 2428 
4110 100 17 1868 
ಮುಸಂಕರಣಓಜ ; 0. ಐ ಎ ಆಅಂಶಿಕ ಪ್ರಬಲ ; []) ಮುಪ್ಪಬಲ ; 0. [), 5ಎ ಆಂಶಿಕ 


ಪ್ರಬಲತೆಯ ಸಣ್ಣ ಜನ್ಮದಾತೃ 
ಯಾವುದೊಂದು ನಿರ್ದಿಷ್ಟ ಪರಿಮಾಣಾತ್ಮಕ ವೈಲಕ್ಷಣ ವೃತ್ಯಾಸಕ್ಕೆ 


ಸಂಕರಣಓಜ ಎಂದು ಸೂಚಿಸಿರುಮತೆ ಸಂಕರಣವು ಸಬಲ ಜನ್ಮದಾತೃವಿಗಿಂತ ಉತ್ತಮ 
ಪೀ ಯದು ಕರೆಯಲ ಪಡುವಂತೆ 


`ನ 


ವಾಗಿ ಅಥವಾ ದುರ್ಬಲಕ್ಕಿಂತ ಕನಿಷ್ಠವಾಗಿ ; 
ಜನ್ಮದಾತ್ಮಗಳಿಗೆ ಸಮಾನವಾಗಿ ; ಅಥವಾ ಆಂಶಿಕ ಪ್ರಬಲ ತೆಯೆಂದು ಹೆಸರು ಪಡೆದ 


86 ಸಸ್ಯ ತಳಿಅಭಿವ ದ್ವಿ ವಿಧಾನಗಳು 


ಜನ್ಮದಾತೃಗಳಲ್ಲಿ ಯಾರಾದರೊಬ್ಬರನ್ನು ಸಮೀಪಿಸುವಂತೆ ಇರಬಹುದೆಂದು ವ್ಯಕ್ತ 
ಪಡುತ್ತದೆ. 
ಯರು |, ಟೊಮೊಟೋ ಸಂಕರಗಳ ಮತ್ತು ಅವುಗಳ ಜನ್ಮದಾತ್ಮಗಳ 


ಶ್ರೀಕರಣ ವಿಷಮಯುಗ್ನಜ ತಿಯಲ್ಲಿನ ಮೈಲಕ್ಷಣ ಮೈದೋರುವಿಕೆಯ 
.್ರ ಣೌ ಯ 
ಎ ದೆ. 


ಚಿ ಸ್ದಿ 
ವೈವಿಧ್ಯತೆಯ ಕೆಲವು ಸೂಚನೆ ಕೊಡುತ್ತ 

ಪವರ್ಸ್‌ನ ಪರಿಭಾಷೆಯನ್ವಯವಾಗಿ. ಮೊದಲನೆಯ ಸಂಕರಣದಲ್ಲಿ ಹಣ್ಣುಗಳ 
ಸಂಖ್ಯೆ ಮತ್ತು ಪೂರ್ಣ ಇಳುವರಿ ಸಂಕರಣ ಓಜವನ್ನು ವ್ಯಕ್ತಪಡಿಸುತ್ತದೆ. ಬಲಿತ 
ಹಣ್ಣಿನ ತೂಕ, ಹಗುರಕ್ಕಿಂತ ಭಾರ ಹಣ್ಣುಗಳ ಆಂಶಿಕ ಪ್ರಬಲತೆಯನ್ನು ತೋರ್ಪಡಿಸು 
ತ್ತದೆ, ಎರಡನೆಯ ಸಂಕರದಲ್ಲಿ ಒಂದು ಪ್ರಬಲ ಸ್ಥಿತಿ, ಒಂದು ಆಂಶಿಕ ಪ್ರಬಲತೆ 
ಮತ್ತು ಒಂದು ಸಂಕರಣ ಓಜ ಇದೆ. ಮೂರನೆಯ ಸಂಕರದಲ್ಲಿ ಹಣ್ಣುಗಳ ಅಲ್ಬ 
ಸಂಖ್ಯೆ ಮತ್ತು ಸಣ್ಣಗಾತ್ರಗಳಲ್ಲಿ ಆಂಶಿಕ ಪ್ರಬಲತೆಯಿದೆ. ಹಾಗಿದ್ದರೂ, ಈ ಸಂಕರ 
ಹಣ೧ಣ್ಲಗಳ ಪೂರ್ಣ ಉತ್ಪತ್ತಿಗೆ ಸಂಕರಣ ಓಜವನ್ನು ವ್ಯಕ್ತಪಡಿಳುತ್ತದೆ. ಬರ್ಡಿಕ್‌ 
(1954) ಲೊಕೋಪರ್ಲಿಕಂ ಎಸ್ಕುಲೆಂಟಮ್‌ಗೆ ಸೇರಿದ 7 ಮತ್ತು ಲೈ. ಪಿಂಪಿನೆಲ್ಲಿ 
ಫೋಲಿಯಂಗೆ ಸೇರಿದ 1, ಹೀಗೆ 8 ಟೊಮಾಟೋ ತಳಿಗಳನ್ನು ಆಯ್ಕೆಮಾಡಿ, ಆ ತಳಿ 
ಗಳಿಂದ ಸಾಧ್ಯವಾಗುವ 28 ಸಂಕರಣಗಳನ್ನು ಅಧ್ಯಯನ ಮಾಡಿದ್ದ. ಟೊಮಾಟೋ 
ನಲ್ಲಿ ಅಧಿಕ ಆಲ್ಫಾವಧಿ ಸಂಕರಣ ಓಜದ ಮುಖ್ಯ ಮೈದೋರುವಿಕೆಗಳಲ್ಲಿ ಒಂದು ಎಂದು 
ಆತ ನಿರ್ಧರಿಸಿದ. ॥್ವ ಸಂಕರಣಗಳ ಸಾಹಿತ್ಯದಲ್ಲಿ ಕನಿಷ್ಠ ಜನ್ಮದಾತೃವಿಗಿಂತ ಕಡವೆಂ 
ಶಕ್ತಿ ಹೊಂದಿರುವಪ್ಪಗಳ ಅನೇಕ ಚಿತ್ರೀಕರಣಗಳಿವೆ. ಈಸ್ಟ್‌ ಮತ್ತು ಹೇಯ್ಸ್‌ 
(1912 ಹೊರನೋಟಕ್ಕೆ ಸ್ವಾಭಾವಿಕವಾಗಿರುವಂತೆ ತೋರ್ಪಡುವ ಆದರೆ ಕನಿಷ್ಠ 
ಜನ್ಮದಾತ್ಮವಿನ ಸ್ವ ಭಾಗದಷ್ಟು ಮಾತ್ರ ಗಾತ್ರವಿರುವಂತಹ ನಿಕೋಟಿಯಾನಾ 
ಟೊಬಾಕಂ «ನಿ. ಅಲಾಟಾಗಳ ಆಂತರಸಂಕರಣವನ್ನು ಚಿತ್ರೀಕರಿಸಿದ್ದಾರೆ, 


ಶ್ರಿ 


ಶಾರೀರಿಕ ಮೈ ದೋರುವಿಕೆಗಳು 

ಅನೇಕ ವಿಧ ಬೆಳೆ ಸಸ್ಯಗಳಲ್ಲಿ ಸಂಕರಣಓಜ ಮೈದಾಳುವಿಕೆಯ ಶಾರೀರಿಕ ಅಧ್ಯ 
ಯನಗಳನ್ನು ಆಷ್‌ ಬಿ (1930, 1932, 19317), ಸ್ಟ್ರೇಗ್‌ (1936), ಲಿಂಡಾ 
ಸ್ಟೋಮ್‌ (1935) ಮತ್ತು ಲಕ್‌ವಿಲ್‌ (1937 ಮಾಡಿದ್ದಾರೆ. ಸಾಮಾನ್ಯವಾಗಿ 
ಬೆಳವಣಿಗೆಯ ಮೂರು ಹಂತಗಳನ್ನು ಭಿನ್ನಮಾಡಬಹುದು : (3) ನಿಷೇಚನದಿಂದ 
ಬೀಜಪಕ್ಚತೆಯವರೆಗೆ ; (2) ಮೊಳಕೆಯಿಂದ ಪ್ರಥಮ ಪುಷ್ಪದವರೆಗೆ ; (3) ನಂತರದ 
ಬೆಳವಣಿಗೆ. ಆನೇಕ ಶಾರೀರಿಕ ವೈಶಿಷ್ಟ್ಯಗಳಿಗೆ |, ಸಂಕರಗಳ ಕಾರ್ಯಸಮರ್ಥನೆ 
ಯನ್ನು ಅಧ್ಯಯನ ಮಾಡಲಾಯ್ತು, (2) ಮತ್ತು (3) ಎಂದು ಅಂಕಿತವಾದ ಬೆಳವ 
ಣಿಗೆ ಪ್ರಮಾಣ, ಉಸಿರಾಡುವಿಕೆ ಪ್ರಮಾಣ ಅಥವಾ ಸ್ವಾಂಗೀಕರಣದ ಪ್ರಮಾಣಗಳಲ್ಲಿ 


ಸಂಕರಣ ಓಜ 87 


ಉತ್ತಮ ಆಂತಃಸಂಕರದ ಜನ್ಮದಾತ್ಮವಿಗಿಂತ ಉತ್ತಮವಾಗಿರಲಿಲ್ಲ : ಸಂಕರಣದ ಆಧಿಕ 
ಆಭಿವ ದ್ಧಿ ಗೆ `ಅಧಿಕ ಮೂಲರ್ವನ' ಅಂದರೆ ಹೆಚ್ಚಿ ನ ಭ್ರೂಣಗಾತ್ರದ ವಿರ್ಶೆಷಣವೆಂದು 
ಆಶ್‌ಬಿ ಬಿ ತಿಳಿಸಿದ್ದಾ ನೆ... ಆಶ್‌ಬಿ ಪಡೆದಿದ್ದ ದತ್ತಾ ೦ಶ ಊಹೆಯೊಡನೆ ಹೊಂದಿಕೆಯಾಗ 
ದಿದ್ದರೂ ಸಾರ್ವಶ್ರಿಕವಾಗಿ ಇರುವ ಆಂತಹ ಸಂಬಂಧಗಳು ಯಾವುದೂ ಇಐ್ಲ. ಸಂಕ 
ರಣಗಳ ಬೆಳವಣಿಗೆಯ ಪ್ರಮಾಣ ಆಂತಃಸಂಕರಗಳಿಗಿಂತಲೂ ಮೊದಲ ಹಂತದಲ್ಲಿ 
ಮತ್ತು ಮೊಳೆತ ಸಸಿಗಳ ಪ್ರಥಮ ಹಂತದಲ್ಲೂ ಹೆಚ್ಚಾ ಗಿದೆಯೆಂದು ಸೆ ಸ್ಕ್ರ ೀಗ್‌ (1936) 
೯ರಿಸಿದ... ಆದರೆ ಮೊಳಕೆ ಸಸಿಗಳ ಕೊನೆಯ ಹಂತದಿಂದ ಪಕ್ವ ತೆಯವರೆಗೆ ಇ ಸಂಕ 
ರಣಗಳಲ್ಲಿ ಅಧಿಕ ಬೆಳವಣಿಗೆ ಪ್ರಮಾಣದ ನಿದರ್ಶನವೇರ್ಪಡಿಸಲು ಆತ ದಿಘಲನಾದ, 
ಕೀಸಲ್‌ಬಾಕ್‌ (1922) ಮುಸುಕಿನಜೋಳ ಸಂಕರಣಗಳಲ್ಲಿನ ಸಂಕರಶಕ್ತಿಯ 
ಆಂತರಿಕ ಮತ್ತು ಬಾಹ್ಯ ಪ್ರಕಟನೆಗಳನ್ನು ಅಧ್ಯಯನಮಾಡಿದ. ಸಂಕರಣದಿಂದೊದಗಿದ 
ತಿರುಳಿನ ಅಧಿಕ ಶೂಕ. ಅಂತ;ಸಂಕರಗಳ ತಿರುಳಿಗಿಂತ ಸಂಕರಣ ತಿರುಳುಗಳು ಹೊಂದಿದ 
ಅಧಿಕ ಶತಾಂಶಗಳಲ್ಲಿ ಸೇರಿದ ಭಾಗಗಳು ಈ ರೀತಿ ಇದ್ದವು ವ್ರ: ಓಟ್ಟು ತಿರುಳು, 
ರೆ.11.1 ; ಭ್ರೂಣ, ಶೇ. 20,2 : ಭ್ರೂಣಾಹಾರ. ಶೇ. 10.4 ಮತ್ತು ಬೀಜಾ 
ವರಣ ಶೇ. 5.4, 
ಕೀಸಲ್‌ಬಾಕ್‌ ಒದಗಿಸಿರುವ ಹೆಚ್ಚಳ ಶಕ್ತಿಸ್ಥಿತಿಯ ಕೆಲಪ್ಪ ಪರಿಮಾಣಗಳು 
ಸ್ವಾರಸ್ಯಕರವಾಗಿವೆ ; 
ಮ್ಮ ಶುದ್ಧಸಾಲು ಜನ್ಮದಾತ್ಮ ಗಳಿಗಿಂತ ಸಂಕರಣಗಳ ಹೆಚ್ಚಳ : 
ತ್‌ 


ಟ್ರ 
ಕಾಡ ತಳದ ವ್ಯಾಸ ಶೇ. 48. 


ಕಾಂಡ ಆಡ್ಡಸೀಳಿಕೆಯಲ್ಲಿನ ತಂತುವಾಹಕ ಪಿಂಡಿಗಳ ಸಂಖ್ಯೆ ಶೇ. 43, 

ಅಡ್ಡಸೀಳಿಕೆಯ 1 ಚ. ಸೆಂಟಿಮಾಟರ್‌ನಲ್ಲಿನ ತಂತುವಾಹಕ ಪಿಂಡಿಗಳ ಸಂಖೆ 

ಶೇ. 38. 

ಕಾಂಡದಲ್ಲಿನ ಬೆಂಡು ಜೀವಕೋಶದ ಸರಾಸರಿ ವ್ಯಾಸ ಶೇ. 6. 

ಎಂಡದಲ್ಲಿನ ಒಂದು ಬೆಂಡು ಕೋಶಿಕೆಯ ಸರಾಸರಿ ಉದ್ದ ಶೇ. 10. 

ಆಡ್ಡಸೀಳಿಕೆಯ ಒಂದು ವ್ಯಾಸದಲ್ಲಿನ ಬೆಂಡುಕೋಶಿಕೆಗಳ ಸಂಖ್ಯೆ ಶೇ, 38. 

ಜನ್ಮದಾತೃಗಳಿಗಿಂತ ಸಂಕರಣಗಳಲ್ಲಿನ ಗಾತ್ರ ಹೆಚ್ಚಳವನ್ನು, ಕಾಂಡದ ಬೆಂಡು 
ಕೋಶಿಕೆಗಳು ಮತ್ತು ಎಲೆಗಳ ಹೊರಪೊರೆಯ ಕೋಶಿಕೆಗಳನ್ನು ಕೋರಸಂಖ್ಶೆ ಮತ್ತು 
ಗಾತ್ರದ ಸಂಬಂಧವಾಗಿ ಅಧ್ಯಯನ ಮಾಡಲಾಯ್ತು. ಅವುಗಳ ಜನ್ಮದಾತ್ಮ ಗಳಿಗಿಂತ 
ಸಂಕರಣಗಳ ಹೆಚ್ಚಳ ಕೋಶಗಾತ್ರದಿಂದ ಶೇ. 10,6 ಮತ್ತು ಕೋಶಸಂಖ್ಯೆಯಿಂದ 
ಶೇ. 89.4ರ ಮೊತ್ತದಿಂದ ಆಗಿತ್ತು. 

ಬಿಂಡ್‌ಲಾಸ್‌ (1938), ವ್ಹೇಲೀ (1939, ,, 8) ಮತ್ತು ವಾಂಗ್‌ (1939) 
ಅಂತಃಸಂಕರಣಗಳ ಮತ್ತು ೫, ಸಂಕರಣಗಳ ಅಗ್ರವಿಭಜ್ಯೋತಕವನ್ನು ಅಧ್ಯಯನಮಾಡಿ 


88 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ದರು, ಆದರೆ ಆವರು, ಸಂಕರಶಕ್ತಿಗೆ ಏಕರೂಪ ಸಹ ಸಂಬಂಧವುಳ್ಳ ಯಾವುದೆ: 
ಒಂದು ವೈಲಕ್ಷಣವನ್ನು ಕಂಡುಹಿಡಿಯಲಾಗಲಿಲ್ಲ. ಒಂದು ಮುಸುಕಿನ ಜೋಳ 
ಪೀಳಿಗೆಯಲ್ಲಿ ಕೇಂದ್ರಕ ಗಾತ್ರ ಮತ್ತು ಸಂಕರಣ ಓಜದ ನಡುವೆ ಬಿಂಡ್‌ಲಾಸ್‌ 
ಸ್ಪಷ್ಟ ಸಹಸಂಬಂಧವನ್ನು ಗಮನಿಸಿದಳು. ಆದರೆ ಪರಿಶೀಲಿಸಿದ ಇನ್ನೆರಡರಲ್ಲಿ ಅಂತಹ 
ಸಂಬಂಧ ಯಾವುದೂ ಕಾಣಲಿಲ್ಲ. ಆಕೆಯ ಆಧಾರಾಂಶಗಳು ಒಂದು ಸಂಕರದಲ್ಲಿ, 
ಎರಡು ಪಿತೃಗಳಿಗಿಂತಲೂ ಸಂಕರಣದಲ್ಲಿನ ಕೇಂದ್ರಕ ಗಾತ್ರ ಗಮನಾರ್ಹವೆಂಬುದನ್ನು 
ಸೂಚಿಸಿತು. ಆದರೆ ಇನ್ನೊಂದು ಸಂಕರ(೨ದಲ್ಲಿ ವಿಭಜ್ಯೋತಕದಲ್ಲಿನ ಕೇಂದ್ರಕಗಳು 
ಎರಡು ಅಂತಃಸಂಕರಣ ಜನ್ಮದಂತೃಗಳ ನಡುವಣ ಮಧ್ಯವರ್ಶಿಯಾಗಿದ್ದವು. ಲೈಕೊ 
ಪರ್ಲಿಕಂನಲ್ರಿಯ ಪ್ರಥಮಕಾಂಡ ವಿಭಜ್ಯೋತಕದಲ್ಲಿ ವ್ಹೇಲಿ, ಕೋಶಿಕೆ, ಮತ್ತು ಕೇಂದ್ರಕದ 
ಗಾತ್ರಪ್ರವರ್ಧನೆಯಲ್ಲಿ ಕಡಮೆಯಾಗುವುದೆಂದು,ಆದರೆ ಅವುಗಳ ಜನ್ಮದಾತ್ಮ ಕೈಗಳಿಗಿಂತಲೂ 
ಸಂಕರಣಗಳಲ್ಲಿ ಕಡಮೆ ತೀವ್ರತೆಯಲ್ಲಿ ಆಗುತ್ತದೆಂದೂ ಕಂಡುಹಿಡಿದಿದ್ದಾನೆ. ಪ್ರವರ್ಧನ 
ಕಾಂಡದ ವಿಭಜ್ಯೋತಕವನ್ನು ಬಳಸಿ, ವಾಂಗ್‌ (1947) ಮುಸುಕಿನ ಜೋಳದ ನಾಲ್ಕು 
ಅಂತಃಸಂಕರ ಸಾಲುಗಳನ್ನು ಮತ್ತು ಅವುಗಳ ನಡುವೆ ಸಾಧ್ಯವಿರುವ ಎಲ್ಲ ಆರು ನ್ಮ 
ಸಂಕರಗಳನ್ನೂ ಅಧ್ಮಯನಮಾಡಿದ. ಪ್ರಥಮಕಾಂಡ ವಿಭಜ್ಯೋತಕ ಪರಿಮಾಣದಲ್ಲಿ 
ಆತ ಸಂಕರಣ ಓಜದ ಸ್ವಲ್ಪ ಸೂಚನೆ ಮತ್ತು ಸಂಕರಗಳೊಳಗೆ ಅಥವಾ ಸ್ವಸಂಕರ ತಳಿ 
ಗಳೊಳಗೆ ವೃದ್ಧಿಯಾಗುತ್ತಿರುವ ಶಾಂಡದಲ್ಲಿನ ಕೋಶಿಕೆಗಳ ಮತ್ತು ಪ್ರವರ್ಧನೆಯ 
ತೀವ್ರತೆಯ ನಡುವಣ ಕೋಶಿಕೆ ಕೇಂದ್ರಕ ಪ್ರಮಾಣದಲ್ಲಿ ಸ್ಪಷ್ಟ ಸಹಸಂಬಂಧವನ್ನು 
ಕಂಡ. ಆದರೆ ಸಂಕರಣಗಳು ಮತ್ತು ಸ್ವಸಂಕರಸಾಲುಗಳ ನಡುವೆ ಹೋಲಿಕೆಮಾಡಿ 
ದಾಗ ಈ ಪ್ರಮಾಣ ದೃಢಪಡಲಿಲ್ಲ. 

ಮುಸುಕಿನ ಜೋಳದ ಅಂತಃಸಂಕರಣ, ಏಕಾಂಶ ಮತ್ತು ದ್ವಿಗುಣ ಅಂತರ್‌ಸಂಕ 
ರಣಗಳಲ್ಲಿನ ಬೆಳವಣಿಗೆಯ ತೀವ್ರತೆಯನ್ನು, ಮೊಳಕೆಯ ಸಮಯದ ಒಂದು ಸಂದರ್ಭ 


ದಲ್ಲಿ ಮತ್ತು ಪರಿಪಕ್ವಹಂತದ ಇನ್ನೊಂದು ಸಂದರ್ಭದಲ್ಲಿ, ಅವುಗಳ ಹಸಿ ಹಾಗೂ ಒಣ 
ತೂಕಗಳನ್ನು ವ್ಹೇಲಿ (1950) ಹೋಲಿಸಿ ನೋಡಿದ. ಭ್ರೂಣ ಅಥವಾ ಬೀಜದ 


ಗಾತ್ರ ಮತ್ತು ಸಸ್ಯಕಾಂಡದ ಕಟ್ಟಕಡೆಯ ಗಾತ್ರಗಳ ನಡುವೆ ಯಾಪ ವಿಧವಾದ ಸಂಬಂಧ 
ವನ್ನೂ ಆತ ಕಾಣಲಿಲ್ಲ. ಆಂತಃಸಂಕರಣದವುಗಳಿಗಿಂತ ಸಂಕರಣಗಳಲ್ಲಿ ಹೆಚ್ಚಿನ ಕ್ರಿಯಾ 
ಶೀಲ ಕೋಶದ್ರವ್ಯವಿರುವುದು ಕಂಡುಬಂದಿತು. ಎಲ್ಲಿ ಸಂಕರಣಗಳು ಸ್ಪಷ್ಟವಾದ ಶಕ್ತಿ 
ವ್ಯಕ್ತಪಡಿಸಿದವೋ ಅಲ್ಲಿ, ಅಂತಃಸಂಕರ ಜನ್ಮದಾತೃಗಳಿಗಿಂತ ಸಂಕರಣಗಳ ಶಕ್ತಿ ಹಸಿ 
ಮತ್ತು ಒಣತೂಕಗಳ ಹೆಚ್ಚು ಅಭಿವ ದ್ಧಿ ಯೊಡನೆ ಜೊತೆಗೂಡಿತ್ತು. ಏಕಾಂಶ ಮತ್ತಿ 
ದ್ವಿಗುಣ ಸಂಕರಣಗಳು ಸಾದೃಶ ಬೆಳವಣಿಗೆಯ ಪ್ರಮಾಣ ಪಡೆದಿದ್ದವು. ಭ್ರೂಣ 
ಮತ್ತು ಬೀಜಪ್ರವರ್ಧನೆಯನ್ನು ನಿಯಮಕ್ಕೊಳಪಡಿಸುವ ಬೆಳವಣಿಗೆ ಘಟಕಗಳು, 
ಮೊಳಕೆ ನಂತರದ ಹಂತದಲ್ಲಿ ಪ್ರಬಲವಾದವುಗಳಿಂದ ವ್ಯತ್ಕಾಸವಾಗಿರುವುದು ಸಹಜ 


ಸೆಂಕರಣ ಓಜ 80 


ವೆಂದು ಭಾವಿಸಲಾಯ್ತು, ಬರ್ನ್‌ ಸ್ಟೈನ್‌ (1943) ಅಂತಃಸಂಕರಣ ಮತ್ತು ಸಂಕರಣ 
ಗಳ ಮೊಳಕೆ ನಂತರ ಒಂದು, ಎರಡು ಅಥವಾ ಮೂರು ದಿನಗಳಲ್ಲಿನ ಪ್ರವರ್ಧನೆಯನ್ನು 
ಹೋಲಿಸಿದ. ಸಂಕರಣಗಳಲ್ಲಿ ಅಂತಃಸಂಕರಗಳಿಗಿಂತ ಪಿಷ್ಠಾಂಶಗಳ ಶೀಘ್ರಪಚನ ಮತ್ತು 
ರೂಪಾಂತರಕ್ಕೊಳಪಟ್ಟ ಸಕ್ಕರೆಯ ಶೇಖರಣೆ ಅಧಿಕವಾಗಿರುವುದು ಕಂಡುಬಂದಿತು. 
"ಸಂಕರಣ ಮೊಳೆಸೂಗಳಲ್ಲಿನ ಆದ್ಯ ಬೆಳವಣಿಗೆ ಪ್ರಮಾಣದ ತೀವ್ರತೆಗೆ ನೀರಿನ ಸಂಬಂಧ 
ಅಥವಾ ಅಭಿಸರಣಾಗುಣಗಳಲ್ಲಿನ ವ್ಯತ್ಯಾಸಗಳು ಮೂಲಕಾರಣ'ವೆಂದು ನಿರ್ಧರಿಸ- 
ಲಾಯ್ತು. ಮುಸುಕಿನಜೋಳದಲ್ಲಿ ನಿಷೇಚನ ಮತ್ತು ತಿರುಳಿನ ಪರಿಪಕ್ವತೆಯ ನಡುಮಾ 
ಭ್ರೂಣಶಾಸ್ತ್ರೀಯ ಪ್ಪವರ್ಥನೆಯನ್ನು ವಾಂಗ್‌ (1947) ಸಂಕರಣಗಳನ್ನು ಮಾತೃವಿ 
ನೊಡನೆ ಒಂದೇ ತೆನೆಯಲ್ಲಿ ಬೆಳೆಸುವುದರ ಮೂಲಕ ಅಧ್ಯಯನಮಾಡಿದ. ಸಾಧಾರಣ 
ಮಾತೃವಿಗಿಂತಲೂ ಸಂಕರಣಗಳಲ್ಲಿನ ಭ್ರೂಣ ಮತ್ತು ಭ್ರೂಣಾಹಾರ ದೊಡ್ಡದಾಗಿ 
ದ್ದವು. 

ಪ್ರವರ್ಧನೆಯ ವಿವಿಧ ಹಂತಗಳಲ್ಲಿನ ಬೆಳವಣಿಗೆ ಶಕ್ತಿಯನ್ನು ವಿಧಿಬದವಾಗಿ 
ಸುವ ವಂಶವಾಹಿ ಅಥವಾ ವಂಶವಾಹಿ ಗುಂಪುಗಳಿಂದ ಸಂಕರಣಓಜವು ನಿಯಂತ್ರಿತ 
ವಾಗುತ್ತೆಂಬುದು ವ್ಯಕ್ತವಾಗುತ್ತದೆ, ಸಂಕರಣಓಜಕ್ಕಾಗಿ ತಳಿಅಭಿವೃದ್ಧಿಯ ತರ್ಕಬದ್ಧ 
ಸಾಧನವನ್ನೊ ದಗಿಸುವ ಪರಿಮಾಣಾತ್ಮಕ ರಿಕ್ಕತೆಯ ವಿಧಾನದಂತೆಯೇ ಸಂಕರಣಓಜ 
ವನ್ನು ವಿವರಿಸಬಹುದೆಂದು ತೀರ್ಮಾನಿಸಲು ಎಲ್ಲ ಪ್ರಯೋಗಗಳ ಪರಿಣಾಮಗಳು 
ಪ್ರೇರಿಸುತ್ತದೆ. 

ಮುಸುಕಿನಜೋಳದ ಅಂತಃಸಂಕರಣ ಸಾಲುಗಳ ಸಂಕರಣದಿಂದಾಗುವ ಶಕ್ತಿಯ 
ಅತ್ಯಧಿಕ ಹೆಚ್ಚಳ ತಳಿಅಭಿವೃದ್ದಕನಿಗೆ ಸಾಮಾನ್ಯವಾಗಿ ತಿಳಿದಿರುವುದೇ ಅಂತಹ ಸಂಕರ 
ಗಳಲ್ಲಿ ಅನೇಕ ವಂಶವಾಹಿಗಳ ಆಂತರ್‌ಕ್ರಿಯೆ ಆಡಕವಾಗಿದೆಯೆಂಬುದು ಸ್ಪಷ್ಟವಾಗು 
ತ್ತದೆ, 

ಆದ್ದರಿಂದ ಸಂಕರಣಓಜವು ಇತರ ವೈಲಕ್ಷಣಪ್ತಮಾಣಗಳಂತೆಯೇ, ಯುಗ್ಮ 
ವಿಕಲ್ಬಿ ಮತ್ತು ಯುಗ್ಮ ವಿಕಲ್ಪಿಗಳಬ್ರದ ಘಟಕಗಳ ಕ್ರಿಯೆ ಮತ್ತು ಅಂತರ್‌ಕ್ರಿಯೆಗಳ 
ಸಂಯೋಜನೆಯಿಂದ ಉದ್ಭವಿಸಂತ್ತದೆ. ಸಂಕರಣಓಜದ ನಿರ್ದಿಷ್ಟ ಸ್ಥಿತಿಗಳ ಅಧ್ಯಯನ 
ಗಳಿಂದ ಈ ಸಮಸ್ಯೆಯನ್ನು ಇನ್ನೂ ವಿಶದಗೊಳಿಸಬಹುದು. 

ಡಾರ್ಲಿಂಗ್‌ಟನ್‌ ಮತ್ತು. ಮಾಢರ್‌ (1949) ಬಹುಜಂತವಾಹಿಗಳು ಮತ್ತು 
ಖಾಲಿಮೆರಿ' ವಂಶವಾಹಿಗಳನ್ನು. ಅನುಕ್ರಮವಾಗಿ ಪರಿಮಾಣಾತ್ಮಕ ವೈಲಕ್ಷಣಗಳ 
ಮೇಲೆ ಬೇರ್ಪಡಿಸಲಾಗದ ಕನಿಷ್ಠ ಪರಿಣಾಮ ಹೊಂದಿರುವುದು ಮತ್ತು ಆಧಿಕ 
ವ್ಯಶ್ಕಾಸ ತೋರಿಸುವ ಪ್ರಭಾವವುಳ್ಳವುಗಳೆಂದು ತಿಳಿಸಿದ್ದಾರೆ. ಪ್ರಭಾವದ ವೈವಿಧ್ಯತೆ 
ಯನ್ನು ಇದು ವರ್ಗೀಕರಿಸಿದರೂ, ಸಂಕರಣಓಜದಲ್ಲಿನ ವಂಶವಾಹಿಕ್ರಿಯೆಯ ಭಾವನೆಗೆ 


90 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಈ ಅಂಿತಗಳಿಂದ ಮೂಲವಿಷಯಕ್ಕೆ ಅನುಕೂಲವಾಗುತ್ತದೆಂಬುದು ಸಂದೇಹಾಸ್ಪದ 
ವಾಗಿ ತೋರುತ್ತದೆ. 
ತಳಿಅಭಿನೃದ್ಧ ಕನಿಂದ ಸಂಕರಣಓಬಜದ ಬಳಕೆ 


ಸಂಕರವನ್ನು ಸುಲಭವಾಗಿ ನಿರ್ವಹಿಸಬಲ ಕೆಲವು ದೊಡ್ಡ ಪ್ರಮಾಣದ ಬೆಳೆ 
ಷ್ಠಿ 


ಗಳಲ್ಲಿ ಅವುಗಳ ವಾಣಿಜ್ಯ ಮೌಲ್ಯವನ್ನು ಹೆಚ್ಚಿಸಲು ಬಹುಶಃ ಕ್ಮ ಸಂಕರಗಳು ಅನು 
ಕೂಲವಾದುವೆಂದು ಈಸ್ಟ್‌ ಮತ್ತು ಹೇಯ್ಸ್‌ ಸ್ಪಷ್ಟಪಡಿಸಿದರು. ಬದನೆ, 


ಲ್ಲ 
ಲ. 


4 €ಪ 
ಟೊಮಾಟೋ, ಕುಂಬಳ ಮತ್ತು ಸ್ವ್ಯ್ವಾಷ್‌ಗಳು ಅಂತಹ ಶಕ್ತಿಯ ಪ್ರಾಯೋಗಿಕ 
ಬಳಕೆಗೆ ಭರವಸೆಕೊಡುತ್ತವೆಂದು ಅಭಿಪ್ರಾಯಪಡಲಾಗಿತ್ತು. ನಿರ್ಲಿಂಗ ವಿಧಾನದಲ್ಲಿ 
ಪ್ರವರ್ಧನ ಹೊಂದಿದ ಸಸ್ಯಗಳಲ್ಲಿ ಉದ್ದೇಶಪೂರ್ವಕವಾಗಲ್ಲದಿದ್ದರೂ, ವಿಷಮಯುಗ್ಮ 
ಜತೆಯನ್ನು ಬಳಸಿರುವ ವಿಷಯವನ್ನೂ ಮತ್ತು ಆರಣ್ಯವಿಜ್ಞ್ಯಾನಕ್ಷೇತ್ರದಲ್ಲಿ ಅದರ 
ಪ್ರಾಯೋಗಿಕ ಬಳಕೆ ಸೂಕ್ತವಾಗಬಹುದೆಂಬುದನ್ನೂ ಗ್ರಂಥಕರ್ತರು ತಿಳಿಸಿದ್ದಾರೆ. 

ಸಸ್ಕ ಮತ್ತು ಪ್ರಾಣಿಗಳ ಪ್ರಾಯೋಗಿಕ ಅಭಿವೃದ್ಧಿಯಲ್ಲಿ ಸಂಕರಣಓಜದ 
ಬಳಕೆ ಮೊದಲ ಈ ಭವಿಷ್ಯವನ್ನು ಸ್ವಿರಪಡಿಸಿದ್ದು ಮಾತ್ರವಲ್ಲದೆ ಮೀರುವಂತಾಗಿದೆ 
ಇದು ಈ ಕೆಳಗಿನವುಗಳಲ್ಲಿ ವ್ಯಕ್ತವಾಗಿವೆ : 
ವ್ಯವಸಾಯ ಬೆಳೆಗಳು : ಮಸುಕಿನ ಜೋಳ, ಸಕ್ಕರೆ ಬೀಟ್‌ಗಳು, ಜೋಳಗಳು, ಮೇವು 
ಬೆಳೆಗಳು, ಮತ್ತು ಹುಲ್ಲುಗಳು, ಸೂರ್ಯಕಾಂತಿ. 
ತೋಟಗಾರಿಕೆ ಬೆಳೆಗಳು ; ಟೊಮಾಟೋ, ಸ್ಕ್ಯಾಷ್‌ಗಳು, ಸೌತೆಗಳು, ಬದನೆಗಳು, 
ಈರುಳ್ಳಿಗಳು, ವಾರ್ಷಿಕ ಅಲಂಕಾರಿಕ ಸಸ್ಯಗಳು. 
ನಿರ್ಶಿಂಗ ವಿಧಾನದಲ್ಲಿ ಅಭಿವೃದ್ಧಿ ಪಡಿಸಿದ ಸಸ್ಯಗಳು. 
ರೇಷ್ಮೆ ಹುಳುಗಳಂ. 
ಜಾನುವಾರುಗಳು : ಹಂದಿ, ಕೋಳಿಸಾಕಣೆ. ಗೋಮಾಂಸ ಮತ್ತು ಹಯನ ಪಶುಗಳು, 
ಆಮೆರಿಕ ಸಂಯುಕ್ತಸಂಸ್ಕಾನಗಳ ಮುಸುಕಿನ ಜೋಳ ವಲಯದ ಶೇ. 100 
ರಷ್ಟು ಮುಸುಕಿನಜೋಳವೂ ಸಂಕರಣಗಳೇ. ಪ್ರಪಂಚದ ಇತರ ರಾಷ್ಟ್ರಗಳಲ್ಲೂ ಮುಸು 
ಕಿನ ಜೋಳವನ್ನು ತೀವ್ರಗತಿಯಲ್ಲಿ ವೃದ್ಧಿಗೊಳಿಸಲಾಗುತ್ತಿದೆ. ಇದು ಆಧುನಿಕ ತಳೀ 
ಶಾಸ್ತ್ರದ ಪ್ರುಯೋಗಿಕ ಬಳಕೆಯ ಉತ್ತಮಂ ನಿದರ್ಶನಗಳಲ್ಲಿ ಒಂದು. ವಿಶಾಲವೈವಿ 
ಧ್ಯತೆಯ ಅಂತರವಿರುವ ಸಶ್ಯಗಳಾದ ಎಲೆಕೋಸು, ಸಕ್ಕರೆ ಬೀಟ್‌ಗಳು, ಕರಬೂಜಗಳು, 
ಮೆಣಸು, ಜೋಳಗಳು, ಹೊಗೇಸೊಪ್ಪ, ರೈ ಮತ್ತು ಮೇವುಸಕ್ಯಗಳಲ್ಲಿ ಸಂಕರಣ 
ಓಜವನ್ನು ಅತಿ ವ್ಯಾಪಕವಾಗಿ ಬಳಸಬಹುದೆಂಬ ವಾದವನ್ನು ಈಗಿರುವ ಸಾಕಷ್ಟು 
ಪುರಾವೆಗಳು ಸೂಚಿಸುತ್ತವೆ. 
ವೈಯುಕ್ತಿಕ ಸಸ್ಯ ವೈಶಿಷ್ಟ ಕ್ಕೆ ಅಧಿಕ ಮಹತ್ವವಿರುವ ತೋಟಗಾರಿಕೆ ಸಸ್ಯ 


ಸಂಕರಣ ಓಜ ಲ] 


ಗಳಲ್ಲಿ ಯೋಜಿತ. ಸಂಕರಣಓಜ ಪ್ರಯೋಜನಕಾರಿಯಾಗಿದೆ. ಟೊಮಾಟೋ, 
ಷ್‌ಗಳ ಸಂಕರಣದ ಪ್ರಥಮ ಪೀಳಿಗೆ ತಮ್ಮ 
ಮಹತ್ವವನ್ನು ಸ್ಪಷ್ಟಪಡಿಸಿವೆ. ಗೃಹ ಹಾಗೂ ದೊಡ್ಡಪ್ರಮಾಣದ ಶರಕಾರಿ ಬೆಳೆಗಳಲ್ಲಿ 
ಇದನ್ನು ಅಶಿ ವ್ಯಾಪಕವಾಗಿ ಬೆಳೆಸಲಾಗುತ್ತಿದೆ. ಕೆಲವು ವಾರ್ಷಿಕ ಅಲಂಕಾರಸಸ್ಕ 
ಗಳಲ್ಲೂ ಶಂಕರಣಓಜವನ್ನು ಅದೇ ರೀತಿಯಲ್ಲಿ ಬಳಸಲಾಗುತ್ತಿದೆ. 


ಬ 
ರೇಷ್ಮೆ ಹುಳು ತಳಿಸಂವರ್ಧನೆಯಲ್ಲಿನ ಅದರ ಬಳಕೆ ಸುವಿದಿತ.. ಸಂಕರಣ ಶಕ್ತಿಯನ್ನು 


ಗೆ! 
ಹಂದಿ ಮತ್ತು ಕೋಳಿಸಾಕಣೆಗಳಲ್ಲಿ ಪ್ರಾಯೋಗಿಕವಾಗಿ ಬಳಸಲಾಗಿದೆ. ಮತ್ತು 
ಗೋಮಾಂ'ಕ್ಯಾಗಿ ಬೆಳೆಸುವ ದನ, ಹಯನುಪಶುಗಳು ಮತ್ತು ಕುರಿಗಳಲ್ಲಿ, ಆದರ 


ಅನ್ವಯದ ಆಧ್ಯಯನವಾಗುತ್ತಿದೆ. ಸ್ವಸಂಕರಣ ಮತ್ತು ಸಂಕರಣಗಳ ಸ್ವಲ್ಪಮಟ್ಟಿ 
ಗಿನ ಉತ್ತಮ ತಿಳಿವಳಿಕೆಯನ್ನು ತಳಿಸಂವರ್ಧಕನು ಹೊಂದಿರುವುದರಿಂದ, ಜಾನುವಾರು 
ಗಳಿಗೆ ಅದನ್ನು ಅನ್ವಯಿಸಲು ಸಹಾಯಕವಾಗಿದೆ. ಸಸ್ಮಗಳಲ್ಲಿನಂತೆಯೇ, ಸ್ವಸಂಕರಣ 
ನಿಯಂತ್ರಿತ ಆಯ್ಕೆಯನ್ನು ಸಾಧ್ಯವಾಗಿಸುತ್ತದೆ. ಅನುಕೂಲವಾದ ವಂಶವಾಹಿ ಸಂಯೋ 
ಜನೆಗಳನ್ನು ಎಳಸಲು ನಿರ್ದಿಷ್ಟ ಸಂಕರಗಳನ್ನು ನಿರೂಪಿಸಬಹುದು. 


ಸಂಕರಣ ಓಜದಿಂದಾದ ತಳಿಅಭಿವೃದ್ಧಿಯ ಕೆಲವು ಫಲಿತಾಂಶಗಳು 


ಸಾಮಾನ್ಯವಾಗಿ ಅನ್ಯಪರಾಗಸ್ಪರ್ಶಸಸ್ಯಗಳಲ್ಲಿನ ಅಂತಃಸಂಕರ ಸಾಲುಗಳ 
ಮತ್ತು ಅವುಗಳು ನ್ವ. ಸಂಕರಗಳ ನಡುವಣ ಲಕ್ಷಣಗಳಿಗಿಂಠಲೂ, ಸ್ವಪರಾಗಸ್ಪರ್ಶ 
ಸಸ್ಯಗಳಲ್ಲಿ ಮತ್ತು ಸಂಕರಗಳ ನಡುವಣ ಲಕ್ಷಣಗಳಿಗಿಂತಲೂ, ಸ್ವಪರಾಗಸ್ಪರ್ಶಸಸ್ಯ 

ಜನ್ಮದಾತೃಗಳು ಮತ್ತು ಆವುಗಳ ೯[ ಸಂಕರಗಳ ಲಕ್ಷಣಗಳ ನಡುವೆ ಅತಿ 
ಸಮೀಪ ಸಂಯಂಧವಿದೆ. 

ಸ್ಕಪರಾಗಸ್ಪರ್ಶ ಸಸ್ಮಗಳಲ್ಲಿನ ಜನ್ಮದಾತೃಗಳ ಓ ಸಂಕರಣಗಳ ಲಕ್ಷಣಗಳು ; 
ಸಾಮಾನ್ಯವಾಗಿ ಸ್ವಪರಾಗಸ್ಪರ್ಶದ ಫ್ಲಾಕ್ಸ್‌ ನಲ್ಲಿ ಕಾರ್ನಹಾನ್‌ (1947)ನ ಅಧ್ಯಯನ 
ವನ್ನು ಚಿತ್ರೀಕರಣಕ್ಕಾಗಿ ಬಳಸಬಹುದು. ಅಪೇಕ್ಷಿತ ಜನ್ಮದಾತೃತಳಿಗಳನ್ನು ಪ್ರತಿ 
ನಿಧಿಸಲು ಫ್ಲಾಕ್ಸಿನ (ಸೀಮೆ ಅಗಸೆ) ನಾಲ್ಕು ತಳಿಗಳನ್ನು ಆರಿಸಲಾಯ್ತು ಮತ್ತು ಪರಿ 
ಶ್ಷಕವಾಗಿ ಬಳಸಲು, ಮೊದಲನೆಯ ಪಂಗಡದಿಂದ ವಿಭಿನ್ನವಾದ ತಳೀಯಕ ಉತ್ಪತ್ತಿ 
ಹೊಂದಿದ ನಾಲ್ಕು ಇತರ ತಳಿಗಳೊಡನೆ ಪ್ರತಿಯೊಂದಕ್ಕೂ ಸಂಕರಣವೇರ್ಪಡಿಸ 
ಲಾಯ್ತು. ಪ್ರತಿಸಾಲಿಗೂ 200 ಬೀಜದಂತೆ 8 ಅಡಿ ಅಂತರದಲ್ಲಿ ಪ್ರನರಾವೃತ್ತಿ 
ಗೊಂಡ ಸಾಲುಗಳಲ್ಲಿ ಕ್ಮ ಮತ್ತು ನ್ಮ ಪೀಳಿಗೆಯವೆಲ್ಲವನ್ನು ನೆಡಲು ಸಾಕಾಗುವಷ್ಟು 
ಬೀಜ ಉತ್ಪಾದಿಸಲಾಯ್ತು. ಬೀಜ ಉತ್ಪತ್ತಿ, ಪ್ರತಿಕಾಮಿಯಲ್ಲಿನ ಬೀಜಸಂಬೈ, 
ಪ್ರತಿಸಸ್ಯದಲ್ಲಿನ ಕಾಯಿಸಂಖ್ಯೆ, 1000 ಬೀಜಗಳ ತೂಕ, ಪೂರ್ಣಪುಷ್ಟ ಅರಳಿದ 


ಕಲಿ 


92 ಸಸ್ಕ ತಅಭಿವೃದ್ಧಿ ವಿಧಾನಗಳು 


ದಿನಾಂಕ ಮತ್ತು ಸಸ್ಯಗಳ ಎತ್ತರಗಳಿಗನುಸರಿಸಿದಂತೆ. ಜನ್ಮದಾತೃಗಳೊಡನೆ ಹೋಲಿಕೆ 
ಹೊಂದಿದ ೫ ಮತ್ತು ನ್ಮ ಸಂಯೋಜನಾಶಕ್ತಿಯನ್ನು ಪರಿಶೀಲಿಸಲಾಯ್ತು. 
ಕೋಷ್ಟಕ ತೆ ಜನ್ಮದಾತೃಗಳ ಮತ್ತು ೫. ಸಂಕರಗಳ ಬುಷೆಲ್‌ಗಳಲ್ಲಿನ 
ಎಕರೆ ಇಳುವರಿ. (ಜನ್ಮದಾತ್ಮಗಳ ಇಳುವರಿ ನೀಳಚೌಕದ ಹೊರಗೆ, ೫, ಸಂಕರಗಳವು 
ಒಳಗೆ) 
ಪರೀಕ್ಷಕ ತಳಿಗಳಂ 


ಕ್ರ ಲ 3 ॥ 
ಜನ್ಮದಾಶ್ಛ ತಳಿಗಳು 
ಸ 19 
2 18 
ತ್ರಿ 13 
ಷ್ಠ 17 





ಜನ್ಮದಾತೃಗಳ ಮತ್ತು ಸಂಕರಗಳಲ್ಲಿನ ಎಕರೆ ಬೀಜ ಇಳುವರಿಯನ್ನು ಬುಷಲ್‌ 
ಗಳಲ್ಲಿ ದೊರೆತ ಪರಿಣಾಮ ವಿಧಗಳ ವಿಶದೀಕರಣಕ್ಕಾಗಿ ಕೊಡಲಾಗುತ್ತದೆ. (3ನೇ 
ಕೋಷ್ಟಕ ನೋಡಿರಿ) ಒಂದು ಸಂಕರದಲ್ಲಿ ಮಾತ್ರ ಇಳುವರಿಯ ವ್ಯತ್ಕಾಸ ಥಕ್ಯಗೆ ಸ್ವಲ್ಪ 
ಮಟ್ಟಿಗೆ ಬೆಂಬಲವಾಗುವಂತಿದ್ದರೂ, ಪ್ರತಿಯೊಂದು ೫, ಸಂಕರ ತನ್ನ ಅತ್ಯಧಿಕ 
ಇಳುವರಿಯ ಜನ್ಮದಾತೃವಿಗಿಂತ ಅಧಿಕ ಇಳುವರಿ ಕೊಟ್ಟಿತು. ಎಲ್ಲ ಸಂಕರಗಳ ಸರಾಸರಿ 
ಯಾಗಿ ನ] ತನ್ನ ಜನ್ಮದಾತೃಗಳ ಸರಾಸರಿಗಿಂತ ಶೇ. 40 ಭಾಗ ಮತ್ತು ನ್ಶ ಗಿಂತ 
ಶೇ. 26 ಭಾಗ ಅಧಿಕ ಇಳುವರಿ ಕೊಟ್ಟವು. ಅತಿ ಕನಿಷ್ಠ ಇಳುವರಿಯ ಸಂಕರ, 
38ನ್ನು ಎರಡು ಕನಿಷ್ಠ ಇಳುವರಿಯ ಪಿತ್ಪಗಳಿಂದ ಪಡೆಯಲಾಯ್ತು, ಅತ್ಯಧಿಕ 
ಇಳುವರಿಯ ಸಂಕರವನ್ನು, ಹೇಗೂ, ಪ್ರತ್ಯಕ್ಷ ಪ್ರಯೋಗದಿಂದ ಮಾತ್ರ ಆಯ್ಕೆ 
ಮಾಡಲು ಸಾಧ್ಯವಾಗಬಹುದಾಗಿತ್ತು. ಅತ್ಯಧಿಕ ಇಳುವರಿ ಕೊಡುವ ಆಯ್ದೆ ತಳಿ 
ಯೊಡನೆ, ದ್ವಿತೀಯ ಮಟ್ಟದ ಅತ್ಯಧಿಕ ಇಳುವರಿಯ ಪರೀಕ್ಷಕ ತಳಿಯ ಸಂಕರದಿಂದ 
ಅದನ್ನು ಪಡೆಯಲಾಯ್ತು. ಸರಾಸರಿಯಾಗಿ ಇನ್ಮೆದಾತ್ಮ ಓಗಳ ಮತ್ತು ಅವುಗಳ ೫ 
ಸಂಕರಗಳ ನಡುವೆ ಲಕ್ಷಣಗಳ ಸರಾಸರಿ ಅಭಿವ್ಯಕ್ತಿ 'ಅಧ್ಯಯನಕ್ಕೊಳಪಟ್ಟ ಪ್ರತಿ 
ಯೊಂದು ಕುರುಹಿಗೂ, ಜನ್ಮದಾಶೃಗಳ ಮತ್ತು ಆವುಗಳ ನ್ಮ ಸಂಕರಗಳ ಸರಾಸರಿ 
ಆಚರಣೆಯ ನಡುವೆ ಉತ್ತಮ ಸಂಬಂಧವಿರುವಂತೆ ತೋರ್ಪಟ್ಟಿತು' ಎಂದು ಕಾರ್ನಹಾನ್‌ 
ನಿರ್ಧರಿಸಿದ. ನಾಲ್ಕು ಸಂಕರಣಗಳಲ್ಲಿನ ಸರಾಸರಿ ಸಂಯೋಜನಾಶಕ್ತಿಯ ಅಧ್ಯಯನ 
ದಿಂದ ಪಡೆದದ್ದಕ್ಕಿಂತಲೂ ಈ ಅಧ್ಯಯನದ ಜನ್ಮೆದಾತೃ ವೈಶಿಷ್ಟ್ಯತೆಗಳು, ಒಂದು 
ಜನ್ಮದಾತೃ ತಳಿಯ ಸಂಯೋಜಕ ಶಕ್ತಿಯ ಉತ್ತಮ ಸೂಚನೆಯಾಗಿತ್ತು, 

ಪವರ್ಸ್‌ (1945) ಕೂಡ ಟೊಮಾಟೋಗಳಲ್ಲಿ ಜನ್ಮದಾತೃ ತಳಿಗಳ ಮತ್ತು 


ಸಂಕರಣ ಓಜ 81 


೫೯ ಗಳ ನಡುವೆ ಸಾಧ್ಯವಾಗಬಹುದಾದ ಎಲ್ಲ ಸಂಕರಗಳ ಇಳುವರಿಗಳ ನಡುವೆ ಉತ್ತಮ 
ಸಾಪೇಕ್ಷ ಸಂಬಂಧವನ್ನು ಪಡೆದಿದ್ದಾನೆ.  (ಕೋಪ್ಪಕ 4 ನೋಡಿರಿ.) 

ಕೋಪ್ಪಕ 4. ಟೊಮಾಟೋಗಇಳಲ್ಲಿನ ಪಕ್ವ ಹಣ್ಣುಗಳ ಗ್ರಾಂಗಳಲ್ಲಿನ ಇಳುವರಿ 
("ಪವರ್ಸ್‌' ರಿಂದ ತೆಗೆದುಕೊಂಡದ್ದು) 











ತಳಿ ಅಥವಾ ಪ್ರತಿ ಸಸ್ಯದ ಪಕ್ಚ ಹಣ್ಣುಗಳ ಇಳುವರಿ, ಗ್ರಾಂ 
ಅಂತಃ ಸಂಕರ ತಳಿ ಅಥವಾ ಆಂತಃಸಂಕರ | 9 ಸಂಕರಗಳು (ಸರಾಸರಿ) 
ಎಲ್‌, ಎಸ್ಕ್ಯುಲೆಂಟಂ: |. | 
ಬೌಂಟಿ 4101 513 39 1280 --53 
4102 607 _. 86 1267 46 
4105 332 3- 64 1083333 
4106 828 --108 1236 245 
ಎಲ. ಎಸ್‌ ; ಎಲ್ಲ. ಪಿಮ್‌ : ಡ್‌ 
4103 1066 --159 1597 54 
4104 808 --114 1340 _44 
4107 801 --113 118147 
4108 1857 --108 1192 -.41 
4109 1364 3-151 1968 746 
4110 1868 149 2231 3-51 
ಫ್ಲಾಕ್ಸ್‌ ನಲ್ಲಿ ಕಾರ್ಗಹಾನ್‌ ನಡೆಸಿದ್ದ [ಸ್ವಲ್ಪಮಟ್ಟಿಗೆ ಹೋಲಿಸಬಹುದಾದ 
ಆಧ್ಯಯನದನ್ನು ಟೊಮಾಟೋಗಳಲ್ಲಿ ಮೂರ್‌ ಮತ್ತು ಕರ್ರೈೆನ್ಸ್‌ (1950 ಕೈಗೊಂ 


ಡರು... 27 ತಳಿಗಳ ಸಂಯೋಜನಾಶಕ್ತಿಯ ಪೂರ್ವಭಾವಿಯಾದ ಮೂಲ ನಿರ್ಣಯಕ್ಕೆ 
ಅವರು ಎರಡು ತ್ರಿಮಾರ್ಗ ಸಂಕರಣಗಳನ್ನು ಪರೀಕ್ಷಕಗಳಾಗಿ ಬಳಸಿದರು. ಇದರ 
ಆಧಾರದಿಂದ, ಅಲ್ಪಾವಧಿ ಇಳುವರಿ ಮತ್ತು ಸಂಪೂರ್ಣ ಇಳುವರಿಗಳನ್ನೊ ಸಳಗೊಂಡ 
ಹಲವು ಲಕ್ಷಣಗಳಿಗೆ ಸರಾಸರಿ ಸಂಯೋಜನಾ ಶಕ್ತಿಯ ವ್ಯಾಪಕ ಅವಕಾಶ ಒದಗಿಸುವ 
8 ತಳಿಗಳನ್ನು ಆರಿಸಲಾಯ್ತು. ಈ ತಳಿಗಳನ್ನು ಎಲ್ಲ ಸಂಯೋಜನೆಗಳಲ್ಲಿ ಸಂಕರಣ 
ಮಾಸಲಾಯ್ತು. ತಳಿಗಳ ಮತ್ತು ಕ್ಮ ಸಂಕರಗಳ ಇಳುವರಿಯನ್ನು ಪರೀಕ್ಷಿಸಲಾಯ್ತು. 
ಅದರಲ್ಲಿ ಓ॥|, ಸಂಕರಗಳ ಸಂಯೋಜಕ ಶಕ್ತಿ ಮತ್ತು ಸರಾಸರಿ ಇಳುವರಿಗಾದ ಪೂರ್ವ 
ಭಾವೀ ಪರೀಕ್ಷೆಗಳ ನಡುವೆ ಸಾಪೇಕ್ಷವಾಗಿ ಉತ್ತಮ ಹೊಂದಾಣಿಕೆಯಿತ್ತು. ಆದರೆ ಆ 
ಸಂಬಂಧ, ಸಂಕರಗಳಲ್ಲಿನ ಸಂಯೋಜಕ ಶಕ್ತಿಯ ಭವಿಷ್ಯ ಸೂಚನೆಯ ಆಧಾರವಾಗಿ ತಳಿ 
ಗಳ ನಿರ್ವಹಣೆಗೆ ಅಪ್ಪೇನೂ ಉತ್ಕೃಷ್ಟವಾಗಿರಲಿಲ್ಲ. ಕಾರ್ನ್‌ಹಾನ್‌. ಮೂರ್‌ ಮತ್ತು 


ಕರೆನ್ಸ್‌ ಹಾಗೂ ಪವರ್ಸ್‌ರ ಆಧ್ಮಯನಗಳಲ್ಲಿ ಅತ್ಯಂತ ಅಪೇಕ್ಷಿತ ನ್ಮ ಸಂಕರದ ಆಯ್ಕೆಯ 
1 ಏಕೆ ೈಕ ಮಾರ್ಗವಂದರೆ ಪ್ರತ್ಯಕ್ಷ ಪರೀಕ್ಷೆಯೆ. 


94 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮುಸುಕಿನ ಜೋಳದಲ್ಲಿ ಅಂತಃಸಂಕರ ಸಾಲುಗಳ ಮತ್ತು ಅವುಗಳ ೯, 
ಸಂಕರಗಳ ಲಕ್ಷಣಗಳು : ಅಂತಶಃಸಂಕರಣ ತಳಿಗಳು ಮತ್ತು ಆವುಗಳ ೯೯ ಸಂಕರಗಳ 
ಲಕ್ಷಣಗಳ ನಡುವಣ ಸಂಬಂಧದ ಆನೇಕ ಅಧ್ಯಯನಗಳನ್ನು ಮುಸುಕಿನಜೋಳದಲ್ಲಿ 
ಮಾಡಲಾಗಿದೆ. ಸಾಮಾನ್ಯವಾಗಿ ಅನೇಕ ಲಕ್ಷಣಗಳಿಗೆ ಗಮನಾರ್ಹ ಸಹಸಂಬಂಧದ 
ಸೂಚನೆಯಿದ್ದರೂ, ಬಹುತೇಕ ಸ್ಥಿತಿಗಳಲ್ಲಿ ಪ್ರತ್ಯೇಕ ಲಕ್ಷಣಗಳನ್ನು ಅಥವಾ ಧಾನ್ಯ 
ಇಳುವರಿಯಂತಹ ಹೆಚ್ಚು ತೊಡಕಿನ ಲಕ್ಷಣವನ್ನು ಅಧ್ಯಯನ ಮಾಡುವಲ್ಲಿ ಸಂಬಂಧ 
ಅತಿ ಹೆಚ್ಚಾಗಿರಲಿಲ್ಲ. ಅಥವಾ ಅತಿ ಮುಖ್ಯವಾಗಿರಲಿಲ್ಲ. ಇಂತಹ ಪರಿಶೀಲನೆ 
ಗಳನ್ನು ಅನೇಕ ಕಾರ್ಯಕರ್ತರು ವಿಮರ್ಶಿಸಿದ್ದಾರೆ. 


ಮಿನ್ನಿಸೋಟಾದಲ್ಲಿ ಹೇಯ್ಸ್‌ ಮತ್ತು ನ್ಲನ್‌ (1939) ಮುಸುಕಿನ 
ಜೋಳದ 110 ಅಂತಃಸಂಕರಣ ಸಾಲುಗಳ ಲಕ್ಷಣಗಳು ಮತ್ತು ಉತ್ತಮ ಸಂಕರಗಳ 
ಲ್ಲಿನ ಅವುಗಳ ಆಚರಣೆಯ ನಡುವಣ ಸಂಬಂಧವನ್ನು ಆಧ್ಯಯನ ಮಾಡಿದ್ದಾರೆ. 
ಸ್ವಸಂಕರ ಸಾಲುಗಳ ಪುನರಾವೃತ್ತಿ ಇಳುವರಿ ಪ್ರಯೋಗಗಳಲ್ಲಿ ಅಧ್ಯಯನ ಮಾಡಿದ 


ವ 


ಲಕ್ಷಣಗಳನ್ನು ಕೋಷ್ಟಕ 5ರಲ್ಲಿ ಕೊಡಲಾಗಿದೆ. 


ಕೋಪ್ಪಕ 5. ಮುಸುಕಿನ ಜೋಳದಲ್ಲಿ ಅಂತಃಸಂಕರ ತಳಿಯ ಇಳುವರಿ 
ಶಕ್ತಿಯೊಡನೆ 110 ಅಂತಿ ಃಸಂಕರ ಸಾಲುಗಳ ಲಕ್ಷಣಗಳ ಸಹಪಂಬಂಧ 


1, ರೇಷ್ಮೆ ಹೊರಟ ದಿನಾಂಕ 7, ಕಾಂಡವ್ಕಾಸ 

2, ಸಸ್ಯದ ಎತ್ತರ 8. ಆಧಿಕೆ ಬೇರುಗಳ ಮೊತ್ತ 
3. ತೆನೆಯ ಎತ್ತರ 9. ಕುಚ್ಚು ಸೂಚಿ 

4. ಎಲೆ ವಿಸ್ತೀರ್ಣ 10. ಪರಾಗ ರೇಣು ಇಳುದರಿ 
5. ಎಳೆತ ಪ್ರತಿರೋಧ 11. ಧಾನ್ಯ ಇಳುವರಿ 

6. ಬೇರು ಗಾತ್ರ 12. ತೆನೆ ನೀಳ 


ಅಂತಃಸಂಕರಗಳ ವೈಯಕ್ತಿಕ ಲಕ್ಷ್ಮಣಗಳ ಮತ್ತು ಈ ಲಕ್ಷಣಗಳು ಹಾಗೂ 
ಉನ್ನತ ಸಂಕರಗಳ ಧಾನ್ಯ ಇಳುವರಿಗಳ ನಡುವೆ ಎಲ್ಲಾ ಶಕ್ಕ ಸಹಸಂಯಂಧ 
ಮಾಡಲಾಯ್ತು, ಸಾಮಾನ್ಯವಾಗಿ ಅಂತಃಸಂಕರಗಳ ಪ್ರವರ್ಧನಾಸತ್ವದ ಮೂಲ್ಯ 
ನಿರ್ಣಯಕ್ಕೆ ಗಣ್ಯವಾದವೇ ಆ ಲಕ್ಷಣಗಳು. ಈ ಲಕ್ಷಣಗಳ ನಡುವಣ ಪೂರ್ಣ 
ಸಹಸಂಬಂಧದ ಸಂಗ್ರಹವನ್ನು ಕೋಷ್ಟಕ 6ರಲ್ಲಿ ಕೊಡಲಾಗಿದೆ. 


95 

















820 | | ೭ 
€?₹"0 ೫90 ಣೆ 
920 | ೭£0 | €£'0 0( 
610 £010 | 00'0 | 0೭2'0 6 
€೪'0 ೬00 0೭`0 ₹೭೭'0 9೭'0 ಣಿ 
1೪0 ೪10 170 ೭೭0 ೪೭'0 ₹1೪0 2 
೪€'0 | £010 | 610 | 620 (| 6£0 | ೫('0 | 990 9 
€9'0 | 8010 | €1'0 | 120 | 190 | 0010 | 16'0 | 9೭0 € 
620 8010 02೭0 810 520 ೧080 ೪80 ೪೪'0 060 ್ಕ 
19'0 1007 | €1'0 ೭₹೭'0 ೪£'0 ೯10 [| 18'0 060 160 ೯೫0 3 
1₹೭' 0 800 ೪2೭0 9೯" ೪€1'0 920 ೧80 £8'0 ೪10 ₹೪0 9(0ಿ ತೆ 
211" 00 ೧7 | [00 ₹೭'0 ೬£ ೧ 8£'0 ೪€೯'0 ₹30 ೪90 81೫0 19'0 160 ಕ 
€। | | | 1 | 01 | 6 | ೫ | ಕ ಏ 9 | ೯ _ ೪ | ಲ | 2 | 
ತ ಬಿಂಇಂಜಜು ಬಲಿ ಲಬಂಜನ ೧೫೧೬ ಗಿಟಬಂ 80೫08 ಎ೩೦೫೬:1ಇಂಎಣ 
ಕ] ಜ೦೫೫ ೩೦೮ €| ೧೩೧೫ €0೬ಟ%ಣ ೦೦ €80ಎ8908:80೧ 01] ಬೀದಗ೪ಂ೧೮/ ಂಧ 2] 200 |'9 8%೮ 


96 ನಸ್ಯ ತಳಿಅಭಿವೃದ್ಧಿ ದಿಧಾನಗಳು 


೫ ಗಿರುವ [ನ ಗಮನಾರ್ಹ ಮೌಲ್ಯ 0,05 0.19 ; 0.01 »ಗೆ 2.0.25 ಅಂತಃ 
ಸಂಕರ ತಳಿಯ ಇಳುವರಿಯ ಮತ್ತು ಅಂತಃಸಂಕರಗಳ 12 ಲಕ್ಷಣಗಳ (ನ ಬಹುಸಂಖ್ಯೆ 
ಮೌಲ್ಯ ಎ 0.67. 

ಅಂತಃಸಂಕರಣಗಳ ತೆನೆ ಉದ್ದ ಮತ್ತು ಇಶರ ಲಕ್ಷಣಗಳ ನಡುವಣ ಸಂಬಂಧ 
ಹೊರತು ಶೇ. 5 ಅಥವಾ ಶೇ. 1ರ ಅಂಶದಲ್ಲಿ ಅನೇಕ ಸಹಸಂಬಂಧ ಗಮನಾರ್ಹ 
ವಾಗಿದ್ದವು. ಅಂತಃಸಂಕರಗಳ ಕುಚ್ಚು ಸೂಜಿಯಲ್ಲಿನ ಶೇ, 5ರ ಅಂಶ ಗಮನಾರ್ಹ 
ವಾಗುವುದನ್ನುಳಿದು ಧಾನ್ಯ ಇಳುವರಿ ಮತ್ತು ಉನ್ನತ ಸಂಕರಗಳ ಲಕ್ಷಣಗಳ ನಡುವಣ 
ಎಲ್ಲ ಸಂಬಂಧಗಳೂ ಶೇ. 1ರ ಅಂಶದಲ್ಲಿ ಗಮನಾರ್ಹವಾಗಿದ್ದವು. ಪ್ರಯೋಗ ಸ್ಥಿತಿ 
ಗೊಳಪಟ್ಟಂತ ಸವರಾರು ಶೇ. 45 ಭಾಗದಷ್ಟು ಅಂತಃಸಂಕರ ಸಾಲ:ಗಳ ಉತ್ಪನ್ನಗಳ 
ಭಿನ್ನತೆ, ಅಂತಃಸಂಕರಗಳಲ್ಲಿ ಅಧ್ಯಯನ ಮಾಡಿದ ಲಕ್ಷಣಗಳಿಗೆ ನೇರ ಸಂಬಂಧಪಟ್ಟಿದೆ 
ಯೆಂಬುದನ್ನು 0.67 ಬಹುಸಂಖ್ಯೆ ಸಹಸಂಬಂಧ ಗುಣಾಂಕ ಸೂಚಿಸುತ್ತದೆ. ಜನ್ಮ 
ದಾತ್ಮಗಳು ಮತ್ತು |, ಸಂಕರಗಳ ನಡುವಣ ಸಂಬಂಧ ಮುಸುಕಿನ ಜೋಳದಲ್ಲಿ 
ಇತರರು ಪಡೆದಿದ್ದಕ್ಕೆಂತಲೂ ಸ್ವಲ್ಪಮಟ್ಟಿಗೆ ಜಾಸ್ತಿಯಾಗಿತ್ತು; ಆದರೂ ಸಂಬಂಧಿತ 
ಸ್ವಪರಾಗ ಸಸ್ಮಗಳೊಡನೆ ಅದೇ ರೀತಿಯ ಅಧ್ಯಯನಗಳಲ್ಲಿ ಕಂಡುಬಂದುದಕ್ಕಿಂತಲೂ 
ಸಂಕುಚಿತವಾಗಿತ್ತು. 

ರಿಚ್ಚ (19450) ಅಂತಃಸಂಕರ 5, ಮತ್ತು ಕ್ಮ ಪೀಳಿಗೆಯಲ್ಲಿನ ಅಂತಃಸಂಕರ 
ಜನ್ಮದಾತ್ಮಗಳ ಇಳುವರಿಯನ್ನು ಜೆಂಕಿನ್ಸ್‌ ಮತ್ತು ಬ್ರುನ್‌ಸನ್‌ರು ತಮ್ಮ ಏಕಸಂಕರಣ 
ಗಳ ಸರಾಸರಿ ಇಳುವರಿಯ ದತ್ತಾಂಶಗಳೊಡನೆ ಹೋಲಿಸಿದರು. ಉತ್ತಮ ಸಂಕರಗಳ 
ಇಳುವರಿ ಮತ್ತು ಏಕಸಂಕರಗಳ ಸರಾಸರಿ ಇಳುವರಿಗಳ ನಡುವೆ ಇರ್ದೆ ರೀತಿಯ 
ಹೋಲಿಕೆಯನ್ನು ಮಾಡಲಾಯ್ತು. (ಕೋಷ್ಟಕ) 

ಕೋಪ್ಪಕ 7 ಅಂತಃಸಂಕರ ಜನ್ಮದಾತೃಗಳ ಅಥವಾ ಉನ್ನತ ಸಂಕರಗಳ 
ಇಳುವರಿಯೊಡನೆ ಏಕಸಂಕರಗಳ ಸರಾಸರಿ ಇಳುವರಿಯ ಸಹಸಂಬಂಧ ಗುಣಾಂಕಗಳು 
(ರಿಚ್ಚಯನ್ನನುಸರಿಸಿ, ಜೆಂಕಿನ್ಸ್‌ ಮತ್ತು ಬ್ರುನ್ಸ್‌ನ್‌ ದತ್ತಾಂಶದಿಂದ) 





ಅಂತ್ಯಸಂಕರದ ಹಿಂದಿನ ಪೀಳಿಗೆಯೊಡನೆ 





ಸಂಕರಗಳ ಸಹಪಂಬಂಧ ಜಾನಾಮಿ ಬಾ ಟು ಸರಕಾ ಯಯ್ಯ 
*ದ್ಕ (| _ರ್ಕೆ 
ಅಂತಃಸಂಕರ ಜನ್ಮದಾತೃಗಳು -25, .64, .67,| . .41, ,45, 
ಉನ್ನತ ಸಂಕರಗಳು ೬53 253 





ರ್ಥ 5ೃ---ಮೂರು ವರ್ಷ ಸ್ದ ಒಸಂಕರದವು ಇತ್ಯಾದಿ. 


ಸಂಕರಣ ಓಜ 97 


ಅನೇಕ ಕಾರಣಗಳಿಂದಾಗಿ, 7 ಮೌಲ್ಯವನ್ನು ನಿರ್ದಿಷ್ಟವಾಗಿ ಹೋಲಿಸಲಾಗ 
ದಿದ ರೂ, ಉನ್ನತ ತ ಸಂಕರಗಳ ಇಳುವ ಶಕಸಂಕರಗಳಲ್ಲಿನ ಸರಾಸರಿ ಇಳುವ ಸಹ 


ಸಂಬಂಧ ಹೊಂದಿದ್ದಂತೆಯೇ, ಅಂತಃಸಂಕರಗಳ ಇಳುವರಿ ಅವುಗಳ ಏಕಸಂಕರದವು 


ಗಳೊಡನೆ ನಿರ್ಧಷ್ಟ 'ಸಹಸಂಬಂಧ ಪಡದಿದ ವು. 
ಕ್ಯ 
ತೆ ತಾಸ ಹ 
ಸ್ವ ಮತ್ತು ಆನ್ಯಪರಾಗಸ್ವರ್ಶ ಸಸ್ಯಗಳಲ್ಲಿನ ಧಿಧಾನಗಳ ಹೋಲಿಕೆಗಳು : 
ಹ ತ್‌ ದ ನ ತಾ 
ಸ್ಪ ಪರಾಗಸ್ಪರ್ಶ ಸಸ್ಮಗಳ ಸಂದರ್ಭದಲ್ಲಿ, ಸಂಕರಣ ಓಜ ದ ಸಾಮಾನ್ಯ ಬಳಕೆಯ 
ಬ 
ಹಾಸ! ಇ ತೀ ಕಾಪಿ? ನ ತಾವ ಎ. 
ಪ್ರಥಮ ಸ್ನಾಭಾವಿಕ ಹಂತ ತಮ್ಮೂಳಗೇ ವೃಲಕ್ಷಣಗಳ ಉತ್ತಮ ಸಂಯೋಜನೆ 
0 ೬ ಸ್ವ 0 
ಇ ತಾ ಹಾಡ್‌ ಹ ಕಾರ ರ್‌ ಹಾಲ ಬ ಗಾದ ಇ 
ಯನ್ನು ಆಂಶರ್ಗತವಾಗಿಸಿಕೊಂಡಿರುವ ಲಭ್ಮ ಜನ್ಮದಾತೃ ತಳಿಗಳಲ್ಲಿ ಆಯ್ಕೆಯಾಗಿರ 
ಜ್ರ 
ಹಾಸಗೆ, ಇಗ ತ ತ ಾಸ್ಟಗ ಇರ್‌, 
ಬಹುದಾದದ್ದು ಸಲಭಮೇಯವೆಂದು ತೋರುತ್ತದೆ. ಸಂಬಂಧಕವಾಗಿ ಸಾಧ್ಯ ೃಶ ಪಥಿ 
ಮೆ ಎರ ಮ ದಾತ ಸ ದರೂರ ಗದೆ ಪ್‌ ಕ್‌ 
ಗಳಲ್ಲಿ ಹೊಇಂದಬಹುದಾದ ವಂಶವಾಹಿಗಳ ಊಜ್ತುಮು ಸಂಯೋಜನೆಗಾಗಿ ತಳಿಸಂಪರ್ಧ 
ಬಾ ಪರ್‌ ಕಟ್ಟ ಬೋವ ಇ ಹಾರ ವ್ಯ ಬುದ ಕರದ ಧಾಾಗ ನು ಹಾ ಯ ಹ ಹಾ 
ಒಓರಿಸಿಂದ ಐ ಬಂದುಪರಿಸುವುದು ಬರಾ ಕತ ಇ ಕಜ ಇತು ಅಲ್‌ ತ್‌ ಯು ಅೇೈಬುಂ 
ಇ [ಸ ದ ಸ್‌ 
ಹ ಹ ಕ್ರ ಅರತ, ಇಾಹಾನ ಹುಮಿ” ಬ ಹಾ” ಇಂ ಸಾಲಾ ಕಣವಿ ಹ ಕ 
ವಾಗಿ ಸಂಕರ ಬೀಜೋಕಾ ದನಿ ವಾಡಬಹುದೊಃ ಥಖಾ ಸಂಕರಗಳನ್ನ್ನ ೇರ್ಪಡಿಸಲು 
ನ 
ರಾ, ಹಾವೆ! ಹಾಡ ಡಾಗು ಎ ಟರ ಸ ಹಾಡ ಸ ಗಾ 
ಇನ್ನೂ ಸುಲಭ ಹೊಸ ಹಿಧಾನಗಳನ್ನು ಕಂಡು ಹಿಡಿಯಬಹುದೋ, ಅಲ್ಲಿ ಸಮ 
ಇ ಇ ಕಗಗ ದ್‌ೊ ಇನ್ನಣ್ಣಿ ಪದಾ ಎ ಚ ದ ಜ್‌ 
ಯುಗ್ಮಜತೆಯ ಸ್ಥಿತಿಗಿಂತ ವುಖಂದುವರೆದ ಉತ್ಪಾದನೆಯನ್ನು ಪಡೆಯಲು ಸಂಕರಣ 
ಛಿ ದ 
ಹಾ 
ಓಜವನ್ನು ಎಳಸಬಹುದು. 


ಸ ತ ಪಾ ಹಾಗ ಲ 
ಆನ್ಯಪರಾಗಸ್ಪರ್ಶ ಸಸ್ಯಗಳಲ್ಲಿ ಸಂಕರಣ ಸಹಕ್ಕಾಗಿ ತಳಿಅಭಿವೃದ್ಧಿ ಎರಡು 
ರ್‌ 


"ಸ 
ಸಾಮಾನ್ಯ ವಿಧಾನಗಳನ್ನು ಪ್ರಸ್ತುತ" ಹ್ಯಾಪಕವಾಗಿ ಬಳಸಲಾಗುತ್ತಿದೆ, ಒಂದು, 
ಅ” ಘಿ 
ಮುಸುಕಿನ ಜೋಳದಲ್ಲಿನಂತೆ. ಆವಧ್ರಗಳೊಳಗೆ ಮತ್ತು ಸ್ಹ ಎಜಂಕರ ತ ತಳಿಗಳೊಳಗಿನ ಅಯ್ಕೆ 


ತ್ತು ಆರ್ಥಿಕ ಬೆಳೆಗಾಗಿ ಓಕ ಪ್ರಿಮಾರ್ಗೀಯ ಆಥವಾ ದ್ವಿಸಂಕರಗಳ ಬಳಕೆಯು 


ಇರು ಗಟ ಗಗ ರ 


ನ್ನೊಳಗೊಂಡಿದೆ. ಎರಡನೆಯ ಸಾಮಾನೃ ವಿಧಾನ ಬಹುವಾರ್ಷಿಕ ಬೆಳೆಗಳಲ್ಲಿ ಆಪೇ 


ಶ್ಹೆತ ಕ್ಲೋನ್‌ಗಳಿಗಾಗಿ ಆಯ್ಕೆ ಅಥವಾ ತಳಿ ಅಭವೃದ್ದಿಯನ್ನೊ ಳಗೊಂಡಿದೆ. ಬಹು 
ಸಂಕರ ಆಥವಾ ಅದೇ ರೀಶಿಯ ವಿಧಾನಗಳಿಂದ "ಅವುಗಳ ಸಂಯೋಜನಶಕ್ತಿಯ 
ಮೂಲ್ಕ ನಿರ್ಣಯಿಸಲಾಗುತ್ತದೆ. ಆಪೇಕ್ಷೆತ ಕ್ಲೋನ್‌ಗಳನ್ನು ನೃ ಸುಕರಗಳು, 


ದ್ವಿಸಂಕರೆಗಳು ಆಥವಾ ಸಂಕೀರ್ಣ ತಳಿಗಳ ಉತ್ಸ್ಪ್ಸಾದ 


ಸ್ರತ 
ನ] 
ದಾ 


ಭೆ ಹ 
ಬಳಸಲಾಗುತ್ತದೆ. 


ಸ ಇ ಣೆ 

ಶ್‌ 
ಮುಸುಕಿನ ಜೋಳ ಅಭಿವೃದ್ಧಿಗಾಗಿ ಆಯ್ಕೆಯ ಪ್ರಕ್ರಿಯೆಯನ್ನು ಅನ್ವಯಿಸು 

ಫ್ಯೂ 
ಗ 2 ಛಾ ಜ್‌ ತಾ ರಾ ನ್‌್‌ ದ್‌ 
ವಲ್ಲಿ ಹಲವು ಬನ್ನಾಭಿಪ್ರಾ ಯಣಕರುದತೆ ತೋರುತ್ತದೆ. ಸಂಕರಣಗಳಲ್ಲಿ ಅಗತ್ಯ 
ಸಹಾರಾ ತ ಅ ಸ ಸ "ಲ್‌ಿ ಕ್‌ ಹ 
ವಾದ ಲಕ್ಷಣಗಳಿಗೆ ಕಾರಣವಾದ ವಂಶದಾಹಿಗಳನ್ನು ಅಂಡಃಸಂಕರ ಸಾಲುಗಳಲ್ಲಿ ವಿಯ 

ಯ ರ ತೆ ರ ಹ 
ಕೃನಗೊಳಿಸಲು ನಿಯಿಪ್ವಿತ ಆಯ್ಕೆ ಸಾಧ್ಯಗೊಳಿಸುತ್ತರ ೦೩. ಅಭಿಪ್ರಾಯದಿಂದ. 
ಕಾರ್ಯಕರ್ತರ ಒಂದು ಪಂಗಡಿ, ಸ್ಪಪರಾಗಸ್ಪರ್ಶದನಲ್ಲಿ ಬಳಸಲಾಗುವಂತಹುದನ್ನು 


ಕೊಂಚಮಟ್ಟಿಗೆ ಹೆ ಹೋಲುವ ಸ್ವಸಂಕರ ತಳಿಗಳ ಸಂವರ್ಧಕ ಕ್ರಮವನ್ನು ಅವರಿಸು 


ತ್ತಾನೆ, ಆಂಡಃಸಂಕರ ಸಾಲುಗಳು ತಮ್ಮೊಳಗೇ ಉತ್ತಮಗೊಂದಾಗ, ಅಂತ:ಸಂಕರಗಳ 


? 
ತಿದ್ದುಪಡಿ ; 
ಪುಟ ಸಾಲು ತಪ್ಪು ಸರಿ ಪುಟ ಸಾಲು ತಪ್ಪು ಸರಿ 
| 17 ಆಲ್ಫಾಲ್ಫಾ ಆಲ್ಫಾಲ್ಫಾ 104 32 ಕಿಂಗಿನ ಮುಂದಿನೆ 
ಲೂ 32 ಆಲ್ಭಾಲ್ಫಾ ಆಲ್ಫಾಲ್ಫ 105.12 ತಕಾಂಡವ ತಾಂತವ 
೦9 10 ಟಿಸ್ನೇಲ್‌ ಟಿಸ್ಸಾಲ್‌._ 109 22 ಕೆಳಗಿನ ಮುಂದಿನಪುಟದ 


ಟು 
ದಧ 


ಟ್ರ 


" (| 


₹ 25 


ಸಂಕರಗಳ ಲಕ್ಷಣಗಳ 


ಹಾವ ಶಾ ಹಾದ 
ಇನ್ನೊ ೦ದು ವಿಪರೀತ 


₹॥ 
ತಃ 


1 


( €!. 
ತ್ತ 
ಳಿ 


ಶ್ರ 
(1 


“ಜು 
ುದಾ 


[ 
ಛಿ 
ಕ 
ಬ 
ರಿ 


24. 
ತ 
1 
ಡಿ 
ಛಃ 


6.11 


ಲ 
(( 


ಕ್ಸಿ 
ತಡಾ 
ತ್ತ 
4. 
1! 


ಟ್ಟ 
ಕ ಣೆ 
[ 


ಛೆ 
ಸ 


ರ್ಮ ವ್‌ ಕಾಟೆ 
ಓಕೀಗ ಆಗತೃಒಂದು 
ಪಾ ಒದ್ಲ ಜೆ 


ಕಹ ಪರೀಕ 
ಬಣ, 


ಛೆ 


ಹಳ 


ನ ಸ 
“ತಾವಾಗ ಆಂ 


ಕಾರ ಕರಾ ಸಕ್‌. ಧಾಣಿಕ ರಾಲ್‌ ೧ ಹ್ಸೂ 


ಕಾ 


ರುವ 


ದಾ ಜಾಘ್ಮ 
ನರ ಒಟ ಪೇಿ| | 
ಭು 


ಆ 


ಟೆ 


ತಾ ಬ 


(1942, ಓಹುಸಿಂಕ 
ಒಕ್ಕಾಗಿ ಪಕಾಡುಂದ ಒಂದು ವಿ 


ಪರಾಗಸ್ಪರ್ಶದ ಹ 


ಬಗಾರ್‌ ಇ 
ಗಗ ಕ್‌ 
ಡೆ 


ಕರ್ಕ ಅಕಾರ ಲ್ಲಿ 


ಧ್ಯ ರು ಧು, 


ಗ್‌ ಸಾ ಗಾರ ಇ ತ್ಮಾಕ ಬ 


ಭು ಧನ್ಯ ಧಾರ ಸಲ ಒಆ, 


ಚಳಿಗಾಲ 
ಬದ್‌ಕಗ್ಸ್‌ರ 

ಳ್ಲೀನಿ 7ಳು, 

ಪುದು ಅತ್ಯಗತ್ಯ. 


ಟ್ಚಿರುವ ತೆರವು ಪರಾಗ 


ಕಾಡಿಕಾಳುು. 
ರ್ಯ 


ತಾನ 


ಕಃ! 


ಅದ್ರ 


ಇ 


೦ತತಿಗಳ ಸಮೀಕ್ಷೆಯಲ್ಲಿ 
ವಿಯುಕ್ತ 
ಕರ ಬೇಜದ ಶೋಲಿಕೆ 


ಇ 


ಬಲಾ 


ರ್‌ 


£ನನ್ನೂ 


ಟಟ ಲ್‌ 


ಕು ಭು 


(ಕೆತಾಷ್ಟಕ 8). ಎರಡು ಪ್ರಯೋಾಗಗ 
ಓು 
ಸಂಬಂಧಕವಾಗಿ ಉತ್ತಮವಾಗಿತ್ತು. 


ಗ ಗಾ 
ಹ್‌ ಶ್‌ ಕಡ ಕಷ 
ಸಂಕರಣ ಓಜ ಮೊದಲಿನ ಒಂದು ಸ 


ರಾ: 
ನಷುವಣ 


ಆಸೆ ಆಗ?” ಹ ರಟ ಒಡ ಗ 1 ದಟ 
ಠ್‌ 


೯5 ವಮೀೀವು ಸಿಸಿ 


ಕಾಜನಶಕಶ್ತಿಯ ಆ 


ಸಹಿಷ 


ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಹೊ ಇಾಹಾಗ 
ಸಂಬಂಧವೂ 


ದ್ದ 
ಡೆ 


ಮು 
ಡಕ 


ಸಾಲ 


ತರಗು ಸದ್ದಾತ್‌' 


((`ದಿಟಿವಿಿಲ್ಲ 


ಆಹಷ್ಟ 


ಹಸ ್ಮಾ್ಯಸ 

ವಲಂಜಬಸುತ ೫ 
ಕ 

ಎ ಾಾರ್ರಾತಿ 


ಇ 
ಉದಾ ಬ ನ ಓಲ | ಆನ 
ಜಿ ಓ 


ಖಾ 
ಓಟು 


ಫಿ 

ನವಿ ಐತಾ 
ದ 

“ಸೆ ಜ್ರ 


ಜೀವ ಬಿ 


ಕ್ಲ 


ಇ 


ಣಿ 
ಈ ಲಕ್ಷಣಗಳ 
ಕ್ಲೋನ್‌ಗಳ 
ಆಯ್ದಕ್ಕೋನುಗಳಲ್ಲಿ 
ನ್‌ ೮೯ (1948)ರ 
ಆಲ್ಫಾಲ್ಭಾದೊಡನೆ 
ತೆ ಸಂಕರ ಬೀಜ 
ನಿರ್ಧಿರಿಸಿದರು 
ಹೊಂದಾಣಿಕೆ 


ಚನೆಯಂತೆ 


ಸಂಕರಣ ಓಜ 6 


ಓಜ ೭ಳಕೆಯ ಕ್ಣೊ ನ್‌ 1 ಕಾಯಿ ಪ್ರವರ್ಧನೆಗಳ ನಡುವಣ ಏಕಸಂಕರಗಳಿಂದಾದ 


ಈ ಹ ಧ್‌ ೯ ಫ್‌ ಡ್‌ | 
ನಿಯಂತ್ರಣರಹಿತ ಅನ್ಪಪರಾಗಸ್ಜರ್ಶದ ದ್ವಿಸಂಕರಿಗಳಲ್ಲತ್ತು. ಸಂಕರಣ ಓಜದ ಆಂಶಿಕ 


ಕೆ ಕ ಣೆ 
ಐ ಹ ಶಾಪ್‌ ಅರ್‌ ಜಾರ ಹ ರ್ಣ ದ ಸ ಘಾತ ಹ ಹ ಟಾ ಜ್‌ ಇಚೆ ತಿಸಲಾ ದೆ 
ಚ್‌ ಕೆಯ [೬ ಮುುಸ್ಕ ಗೀಜಗ ಧಾರಿಟಲ್ಲ ಗಿ 2 ಬರ ರ್ಯ್ಸೀಿ ಶನಿ ಗಿ ಳು ಕೂದ ಸಾಬಿ ಗಿ ಒಂದು 
ಹೋಲಿಕೆ ಜೃ ತ್ಸ್‌ೌ ಲ ಅಕ್ರ ತಾಕಾ ಕಾ ಸಾಮೆ ಗ್ಯ ರ್ಟ ತಾತ ಗ ಜಾಸು ಸೊ ಆ ಗಳ ದರ್ಗಾ ಸಾಕಾ 
ಇತತ ರಿುಸ್ಯ, ನಟರ ಪುರಿ ಹುಂ ಯರ ಅಸ್ಯ ಕಟ್ಟು ಸ್ಲ್ಮಾಣು ಭು ಗೆೌಿಕ್ಸ್‌್‌ದೂ 
ಹ ಎಂಗ ಅಂ ಬ ಭವ ಜಷ ರ್‌ ಧರ್ಮರ್ಷರದ ಕಟಾಸ್‌ ಕ್‌ ಬಾ ಇಚ ಜಾ ಗ್ಯಾವಿಸ ಕೊ ನ ನ! 
ಸಂಯ್ಯ್ಯೋ ಬಂ ಸಂತಾ; ಆತ ರಿಭ ಪಪ ಸಾರು ಟ್‌ ಆ್‌ಸ್ಟ್ಯ ನಾಲ್ಕು ನ್ಟೀನುಗಳ 
ಹವ. ಕ ವಕ್ಚೇ ತಬು ಸಾಪೂಪಿ ನುತ ಹ ಗಣ ಧ್ಯ ರಾತಾ ್‌ ಎರ್‌ ಇಷೂಪ್ರ ಧ್‌ 
ಆರೀ ಆ ಕಬಕ ಸಂಯಬರೋಜನೆಗಂತ ಕ 8 1] ಟ್ವಲ (ಟಟ ರಮ ಆಧಿಕ ವರು ವು ಉತನ್ನ 
ಓಂ ದ್‌್‌ 
ತ. ಸ ಹ್‌ ಸದಬ ಕೋ ಅ ರ್‌ ಜಾಡಿ ಗ ಬೌ ಹಕಾರಿ ಇಷ್ಟಣತ್‌ ಇರ್ಲೇಕ ದಷ್ಟ ಭಾ ಸ ಪಾಸ ಟ್ಲ ಷು 
ಕೆ “ಅಭಿ ಆ ಓವರ್‌ ರ್‌ ಸೆ ಷರ ಾ0್‌ ಕಾ ಹಾದ ಟರ ಧಗ್‌ ಮುವಿತತ್ರೈಿ 
ಕ್ರ 
[ ಎಮಿ ರ್ಕ ಅಾಫ್ರ್ಯೋ ಗಟ್ಟ ಕಾ ಅರ್ಯ ತರು ಜರದ ಪಟ್ಟ ತ್ಣಹಾಜ್ಯ ಕಾರಾಂ ಗಲ್ಲ ದಾಲ ತು ದ ವ ಹ ಗಾಗಾ ಕಾನಿ ವ ದಾರ್‌ 
ಒರದನೇ ಸಂರ ದ ಭಬ್ಬ6ಜೊ ಸಂರಿಧಾನಗನ ವು ಸ್ಪಾಹವ್ಯದಿ ರಾ ಇಕೆ ಷ್ಟ ಕ್ರ್‌ಮಾಣದ ರ ಬಧೀತ್ರ 
ಲಪ ತ್ರಿ ತಲದ ಇತ ಆತ್‌ ಬಾತ್‌ ಬಧಾವ ಶಕಾರ ಇಂ 1945 ಕತಾರ್‌ ಧ್ರಾರಾಡ್‌ ಸುಡ ಷ್ಣ 
ಆಟ ಜರ ಜಾ ಅಜಾ ಜ್‌ 34 ವಾ ಬಿ ಭು ಚನ್ನ ಎ 
“ಪ ಕಾವಿ ಭು ಲೂ ರ್‌ 


ಕಾಕಾ ರಸ್ತ ಹು, ವ್‌ ಹ ಕಾತ್‌ ನಧ್‌ ಹ ತಾ ಡಡ ಇ ಸ ಗ 
ಕಾರಣವಾಯಿತು. ಈ ಹೋಲಿಕೆಯಫ್ತೆ ಉತ್ತಮ ಇಳುವರಿ ಕೊಡುವ ಸಂಕೀರ್ಣದ 


ಕಜ [ಇರರ ಟು 
ರಕ ಗ ತರೀ ಷ ಪದಕ ಳೆ ಪಕಕ ಕಾ ಗು ಸದು ಇಳ ಕಹತ ಹ ಗಣಪ ಕಾಶ್‌ ಬಡ ಕಾಡಿ ಸರ 
ಎರಡನೆಯ ಬೀಜ ಒರಟ ದದ ಬ ಭರ ಟಕ್‌ ಎ ಜಡ್‌ ಚ್‌ ಬ್‌ ಸಕತ 
ನ 
2 


ಕೋಷ್ಟಕ 8, ಅದೇ ಕ್ಲೋನುಗಳ ಉನ್ನತ ಸಂಕರಗಳೊಡನೆ ಬಹುಸಂಕರಗಳ 
ಮೇವು ಇಳುವರಿಯ ಹೋಲಿಕೆ (ಟಸು ಲ್‌ ಮುತ್ತು. ಶ್ರಾನಾ ಲ್‌ರಿಂದ ತೆಗೆದು 





ಕೊಂಡಿದ್ದು) 
ಲು 








ಮ್‌ (ಟಿ ಇರಿರುವು 





ಜ್ರ ಸಂಟ ಪತರ ರ ್‌್ಯ 
ಕ ದ 
ಕಣ್ಣ ೨ ಸಂಖ 
ಹ ಸೆ ಪಾರಾ ಗಸ ಹಷ್ಣುತ ಪರ್ಲ ರ ದರೆ ಜೋಧಾ ಇನ ಇರ ನಡದ 
| ಒಟಪಾಹಿರಿಕರ ಜಟ ದನು ೮ಉ ಸ್‌ ಹಸಾತ 











121 ; 130 
| 111 [ಟಿಪ 
101 117 
9೦ 103 
105 
ಕ 96 101 
ಕ 89 101 
76 101 


ಸರಾ ಮು ಶ್ರ ಫಗ ತಾತ 13 
ಅೃಸ್ಯದ ಕಷ್ಟ ರಾಗ ಗಪ್‌ ಭಾಳ ಲಳಚ್‌್ಯನ ಸ ಕ 
ಮುುಸುಂನ್‌ ಜಹಕಿದಿಲ್ಲನು ಸಿರ ದರಿ 


೦೦ ಇ. ಈ ಓಣಿ ಕು (ಟಿ (ಎ ಉತ 
೬೦ 
ನಾ 








ಹಾ ಸಲೆ ತತ್‌ ಹಾಬಿ ಎ ತ್ಯಂಕಿ ತ ತಾರ್‌ ದಾರಾ ದ್ದ ಹ 
ನಗುತ್ತದೆ. ಹವು ಬಳೆಗಳ ಜತ್ತ ಣು 
ತಾ. ಜ್‌ ಗು! ಗಳಲಿ: ಸಿಕ್ಕಿಸ್ಟಾರವಾಗಿ ನ ಕರನ್‌ ಜಗನ್‌” 
ಮುಂದಿನ ರ್ಚೆ ಎ ಕು ಡಾಲಿ ಘಾ (ಕ್ಸ ನ ಗ 
ಹ ರ್‌ ಜು ಕಶೆೇಗಲರಿಧ ಕೂದ ನ್‌ ಲ್‌ ಹ 
1950ರಲ್ಲಿ ಐಬೋಪಾ ಸ್ಟೇಟ್‌ ಕಾಲೇಜ್‌ನ ಮೇಲ್ವಿಚಾರಣೆಯಲ್ಲಿ ನವದ 
ಶ್ರ ಎಕೆ ನ 
ತ್ತಾವು ಇ (ಗಂ ಬ ಗಷ್ತಾ ಡ್ಡ ಚ್ರಾಗಿ ಗ್ರ ತಕ! ಉದ್ದಾನ. /"ಯಧ್ಲ ದ್ದ ಬಾಷ ಭಾಸ ಪ | ಫಾ 
ಗಟರಾಟಳ್ಟ ೯೪ನದಲ್ಲಿ ಸಂಕರಣ ಆತ ತತ್‌ ಬಾರು ಜಿ ಧದ] [ಲ ದ್ನ ಮ ಜ್‌ 10ನ2 
ರಲ್ಲಿ ಹ ಹ ಜ್‌” ಗಾ ಸ್ಯಾ ಕಗ್ಣ ಗಾನ ಭೌ ದಾರ ಜಸ ಯಿದ್ರಾಕರರು ದರೆ ದಾಹದ ಒ ಓಕೆ ಸಭದ ಸಹ ಗೋವಾ 
ಸಿಧಿ ರಣಂ ಮಸ ಒಸ್ಯರ (ಯ ಜೃ ತ 2 ಎ ಒ್‌ ಆಧ ಚಲ್ಲಿ ಪ ಆಫ ಸ ಇಗರ್ಕ 
ಜ್‌ 


ಗಾ 
ನ್‌ರ ಸಂಪಾದಕತ್ತದ ಪ್ರಸ್ತಕದಲ್ಲಿ ಇವುಗಳ ಸಾರಾಂವಿದೆ. 
ಕ 


ಅಧ್ಯಾಯ 4 


ತಳಿಅಭಿವೃದ್ಧಿ ನಿಧಾನಗಳ ಸಂಬಂಧಿತವಾಗಿ 
ಸಂತಾನಾಭಿವೃದ್ಧಿ ಕ್ರಮ 


ಸಸ್ಯತಳಿಅಭಿವೃದ್ಧಿಯ ದೃಷ್ಟಿಯಿಂದ ಸಸ್ಯಗಳು ಸಂತಾನೋತ್ಸತ್ತಿಮಾಡುವ 
ವಿಧಾನಗಳ ತಿಳಿಎಳಿಕೆ ಅತಿಮುಖ್ಯವಾದದ್ದು. ವಿಶೇಷವಾಗಿ ಹೊಸ ಸಸ್ಯಗಳಲ್ಲಿ ತಳಿ 
ಆ ವಿವೃದ್ಧಿಯ ೨ ತನಿಖೆ ಕೆ ಕೈಗೊಳ್ಳುವಾಗ ತಳೀಯಕ ಯೋಜನೆಗಳನ್ನು ವೃದ್ಧಿಗೊಳಿಸುವ 
ಮೂದಲೇ ಅದರ ಸಂತಾನಾಭಿವೃದ್ಧಿ ಕ್ರಮವನ್ನರಿತಿರಬೇಕು. ಇದಕ್ಕೆ ಸಂಬಂಧ 
ಪಟ್ಟಂತಹ ನಿದರ್ಶನವೆಂದರೆ ಗುವಾಯೂಲೇ (ಪಾರ್ಮಿನಿಯಂ ಆರ್ಚಂಟೇಟಂ) ನಲ್ಲಿನ 
ಬ್ಬರಿನ ಮೊತ್ತ ಮತ್ತು ಇಳುವರಿಯನ್ನು ಅಭಿವೃದ್ಧಿ. ಸೊಳಿಸಲು ಪ್ರಾರಂಭಿಸಿದ 


ತಳಿಅಭಿವೃದ್ಧಿ ಯೆ «ಜನಯಿಂದ ಅಗತ್ಯವಾದ ಅದರ ಸಂತಾನಾಭಿವೃದ್ಧಿ ವರ್ತನೆಯ 
ಅಧ್ಯಯನ "ಉನ್ನತ ಗಳಲ್ಲಿನ ಸಂತಾನಾಭಿವೃದ್ಧಿ ಪ್ರಕ್ರಿಯೆಯ ವೃವಿಧ್ಯತೆಗಳ 


ಸ್ವಭಾವವನ್ನು ಪೇನ್ನಗಿ _ಕಕ್ಯಯನ ಮಾಡಲಾಗಿದೆ. ವಿವಿಧ ದ ತಿಗಳ 


ವೃಶ್ಚಿಗಳಿಗೆ ಕಾರಣಗಳನ್ನು ಸೂಚಿಸಲಾಗಿದೆ. ನಮ್ಮ 
ಮಂಖ್ಯ ಬೆಳಸು ಪ್ರಭೇದಗಳನೇಕವ ಪಕ್ಕೆ ಸಂತಾನಾಭಿವೃದ್ಧಿ ವಿಧಾನವನ್ನು ನಿರ್ಧರಿಸ 


ತ್‌ 


ಸಾವಣಾನ್ಯವಾಗಿ ಅಂಗೀಕೃತ ಸಂತಾನಾಭಿವೃದ್ಧಿ ಕ್ರಮಗಳಲ್ಲಿ ಕೆಳಗಿನಂತೆ ಎರಡು 
ಪಂಗಡಗಳಿರಂತ್ತವೆ : 
1. ನಿಲ್ಲೆ ್ರೈಂಗಿಕ : ಹೊಸ ಜೀವಿಗಳ ಉತ್ಪಾದನೆಗಾಗಿ ಸಸ್ಯದ ವಾರ್ಧಿಕ ಭಾಗ 
ಗಳನ್ನು ಬಳಸಲಾಗುವುದು. 
2. ಲೈಂಗಿಕ : ಲಿಂಗಾಣುಗಳ ಐಕ್ಯ ಏರ್ಪಡುತ್ತದೆ. 


ನಿರ್ಜ್ಯೈೆಂಗಿಕ ಪಂಗಡ 
ನಿರ್ಲೇಂಗಿಕ ಪಂಗಡದ ಅತಿ ಮುಖ್ಯ ಬೆಳೆಸಿಸ್ಯಗಳಲ್ಲಿ ಆಲೂಗಡ್ಡೆ, ಕಬ್ಬು ಮತ್ತು 
ಆನೇಕ ಹಣ್ಣುಗಳು ಸೇರಿವೆ. ಅಲಂಕಾರಕ್ಕಾಗಿ ಬೆಳೆಸುವ ಅನೇಕ ತೋಟಗಾರಿಕೆ ಸಸ್ಯ 
ಗಳೂ ಕೂಡ ಈ ಪಂಗಡಕ್ಕೆ ಸೇರಿದವು. ಕೆಂಟಕಿ ನೀಲಿ ಹುಲ್ಲಿನಂತಹ ಕೆಲವು ಸಸ್ಯಗಳನ್ನು 
ಸಾಮಾನ್ಯವಾಗಿ ಬೀಜದಿಂದಲೇ ವೃದ್ಧಿಗೊಳಿಸಲಾಗುತ್ತದೆ. ಆದರೆ ಆದರಲ್ಲಿ ಗರ್ಭ 
ಧಾರಣೆಯು ಸಾಮಾನ್ಯವಾದದ್ದ ರಿಂದ, ಬೀಜ ಅಸಂಗಜನನಿಯಾಗಿದ್ದು, ಒಂದು ರೀತಿ 


ತಳಿಅಭಿವೃದ್ಧಿ ವಿಧಾನಗಳ ಸಂಬಂಧಿತವಾಗಿ ಸಂತಾನಾಭಿವೃದ್ಧಿ ಕ್ರಮ 101 
ಯಲ್ಲಿ, ಮಾತೃಸಸ್ಯ ಮಾದರಿಯನ್ನು ಕಾಯಿಕವಾಗಿ ವೃದ್ಧಿ ಮಾಡಲು ಸಹಾಯಕವಾಗು 
ತ್ತವೆ. 

ನಿರ್ಲ್ರೆಂಗಿಕ ಪಂಗಡಕ್ಕೆ ಸೇರಿದ ಸಸ್ಯಗಳನ್ನು ಸಾಮಾನ್ಯವಾಗಿ ಮೊಗ್ಗು ಕಣ್ಣ 
ಗಳು (ಗುಲಾಬಿಗಳು). ಕಂದಗಳು (ಟ್ಯೂಲಿಪ್‌ಗಳು). ಆಕಂದಗಳು (ಆಲೂಗಡ್ಡೆಗಳು), 
ಕಂದಿಕಾಗಳು (ಗ್ಲಾಡಿಯೋಲ್ಕೆ ಕೈಗಳು), ವಿರೋಹಗಳು (ಸ್ಟ್ವಾಬರೀಗಳು), ಕಾಂಡಗಳು 
(ಕಬ್ಬುಗಳು) ಆಥವಾ ಇ ಇತರ ಭಾಗಗಳಂತಹ ದಪ್ಪಗಾತ್ರದ ವಾರ್ಧಿಕ ಅಂಗಗಳನ್ನು 


ಬಳಸಿ ಪ್ರವರ್ಧನಗೊಳಸಲಾಗುತ್ತದೆ. ಇದು ವಾಣಿಜ್ಯ ಪ್ರವರ್ಧನದ ಸ್ನಾಭಾವಿಕೆ 


ಬಜ 
ವಿಧಾನವಾದರೂ, ಬೆಳೆಸ ಸಸ್ಟಗಳ ನಿರ್ಲೆಂಗ ಪ್ರವರ್ಥನ ತಳಿಗಳು ಅಥವಾ ವಿಭೇದಗಳಂ, 
ತಮ್ಮ ಪ್ರವರ್ಧನ ಘಟನಾವಳಿಯ ಯಾವ ಸಂದರ್ಧದಲ್ಲೋ ಕ| ಲ್ಪ ಬಂಗಿಕ ಸಂತಾನಾಭಿ 
ವೃ ದ್ಬಿ ಹೊಂದಿದ್ದು ಆದೇ ಅವುಗಳ ಅಭಿವೃ ದ್ವಿಯ ತಳಹದಿಯ ಗಿದೆ. ಸರ್ವಸಾಮಾನ್ಯ 


ಬಾಗಿ. ಬೆಳವಣಿಗೆ ಶಕ್ತಿ ಇಳುವರಿ ಶಕ್ತಿ ಮತ್ತು. ಇತರ ಪರಿಮಾಣಾತ್ಮಕ ಲಕ್ಷಣಗಳ ನ್ನ್ನ 
ತಳೀಯಕವಾಗಿ ಅನುಕೂಲಕರ ಆಂಶಿಕ ಪ್ರಬಲ ಬೆಳವಣಿಗೆ ಘಟಕಗಳ ಆಯರ್‌ಕ್ರಿಯೆಯ 
ಪರಿಣಾಮವೆಂದು ವಿವರಿಸಬಹುದು. ಬಹುತೇಕವಾಗಿ ಸ್ವಾಃ ರಾವಿಕ ಪರಿಮಾಣಾತ್ಮಕ 
ಲಕ್ಷ ಒಣಿಗಳಲ್ಲ, ಈ ಘಟಕಗಳ ಸಂಖ್ಯೆ ಜಾಸ್ಮಿಯಾಗಿರುತ್ತ ಕೈದೆ ಮತ್ತು ಸಂಲಗ್ನತೆ ಅಡಕ 
ಗೊಂಡಿರುತ ತ್ತದೆ. ಸಮಯುಗ್ಮಜ ಸ್ಥಿತಿಯಲ್ಲಿನ ಯಾವುದಾದರೊಂದು ಸಸ್ಯದಲ್ಲಿ ಎಲ್ಲ 
ಕ್ಷಿತ ಬೆಳವಣಿಗೆ ಘಟಕಗಳನ್ನು ಪಡೆಯುವುದು ಏಕೆ ಕಷ್ಟವಾಗಂತ್ತದೆಂಬುದನ್ನು ಈ 


ತೆ 
"ಇನ 
ವಸತ ಏವರಿಸುತ್ತದೆ. ಪ್ರವರ್ಥನಕ್ಕೆ ಅಧಿಕ ಸರವಸೆಯುಳ ಸಸ್ನಗಳನ್ನು ಆಯ್ಕೆ 
ಎಂ ಬನ್‌ ಸ ಲ ಶ್ರಿ “ಷ್ಟ 


ಮಾಡಿದಲ್ಲಿ. ಈ ಸಸ್ಮಗಳು ಆತೃಧಿಕ ವಿಷಮಯುಗ್ಮಜ ಸ್ಥ್ರಿತಿಯನ್ಸಿರಬಹು ಹುದೆಂಬ ನಿರೀ 
ಯುಕ್ತವಾದದ್ದೇ, ತಳಿಅಭಿವೃ ಕರ, ಅನುಭವವೂ ಇದೇ ಸಾಮಾನ್ಯ ಸ್ಮಿತಿಯೆಂದ 
ವ್ಯಕ್ತಪಟ್ಟಿದೆ. 

ಈಗಾಗಲೇ ಚರ್ಚಿಸಿರುವ ವಾರ್ಧಿಕ ಸಂತಾನಾಭಿವೃ! ದ್ದಿಯ ವಿಧಾನಗಳ ಜೊತೆಗೆ 
ಅಸಂಗಜನನಿಕ ಎಂಬ ಹೆಸರಿನೆಡೆಯಲ್ಲಿ ಸೇರಿಸಿರುವ ನಿಲೈ ನಗಿ ಕಾ ಕಾಭಿವೃದ್ಧಿ ದಿಧಗಳೂ 
ಸೇರುತ್ವವೆ. ಸ್ಟೆಬ್ಬಿನ್ಸ್‌ (1941) ಇದಕ್ಕೆ ವಿಂಕ್ಲರ್‌ಕೊಟ್ಟ ಸ್ಪಷ್ಟರೂಪ ಅತಿ 


ಕ 


ತೃಪ್ತಿಕರವಾದದ್ದೆಂದು ಅಭಿಪ್ರಾಯ ಪಟ್ಟಿದ್ದಾನೆ. ಸ್ಟೆಬ್ಬಿನ್ಸ್‌ ಅದನ್ನು ಈ ರೀತಿ 
ಭಾಷಾಂತರಿಸಿದ್ದಾನೆ : "ಲೈಂಗಿಕ ಸಂತಾನಾಭಿವೃದ್ದಿಗೆ ಕೇಂದ್ರಕ ಆ ಅಥವಾ ಜೀವಕೋಶ 


ಐಕೃತೆಯನ್ನೊಳಗೊಳ್ಳೆದ ಅಂದರೆ ನಿಷೇಚನದ ನಿರ್ಲ್ಟೆಂಗಿಕ ಸಂತಾನಾಭಿವೃದ್ಧಿ 
ಪ್ರಕ್ರಿಯೆಯ ಇನ್ನೋದು ಬದಲಿಕೆಯೇ ಅಸಂಗಜನನ', ಫಾಗದ್ಲಿಂಡ್‌ ಸೂಚಿಸಿದ 
ಮಾದರಿಯನ್ನನುಸರಿಸಿ ಸೈಬ್ಬಿನಕ್ಸೆ (1941) ಅಜಾ ಜನನಿಕದ ವಿವಿಧ ವಿಧಗಳ ಒಂದು 
ಪರಿಶೀಲನೆ ಮತ್ತು ಬಗ್ಗ ನ್ನು ಕೊಟ್ಟಿದ್ದಾನೆ. (ಚಿತ್ರ 12 ನೋಡಿರಿ.) 

ಅಸಂಗಜನನಿಕವನ್ನು ವಾರ್ಧಿಕ ಅಸಂಗಜನನಿಕ ಮತ್ತು ಅಯುಗ್ಮನ ಬೀಜಾಣು ಎಂದು 
ಪುನರ್ವಿಭಾಗಿಸಲಾಯ್ತು. 


102 ಸೆಸ್ಟೆ ತಳಿಅಭಿವೃದ್ದಿ ವಿಧಾನಗಳು 


ವಾರ್ಧಿಕ ಅಸಂಗಜನನಿಕವು ಲೈಂಗಿಕ ವಿ ಪಕ್ಕೆ ಬದಲಾಗಿರುವ ವಾರ್ಧಿಕೆ ಪ್ರಜನನ 
ವಿಧಾನಗಳನ್ನೊಳಗೊಂಡಿದೆ. ಆದರೆ ಅಯುಗ್ಮನ ಬೀಜಾಣು ಬೀಜೋತ್ಪಾದನೆಯ 
ಮೂಲಕದ ನಿಸಂಗಜಕನಿಕವನ್ನು ಒಳಗೊಂಡಿದೆ. ವಾರ್ಧಿಕ ಅಸಂಗಜನನಿಕದ ಉದಾ 
ಹರಣೆಗಳೆಂದರೆ ಕಂದಗಳುಳ್ಳ, ನೀಲಿ ಹುಲ್ಲು (ಪರೋ ಬಲ್ದ್ಹೋಸ) ಮತ್ತು ಈರುಳ್ಳಿ 
ಗಳಲ್ಲಿನ ಪ್ರಷ್ಟಗುಚ್ಛಗಳಲ್ಲಿ ಬಜ್‌ ಬ ಬದಲಾಗಿ ಉತ್ಪನ್ನವಾಗುವ ಬೀಜಾಕಾರದ ಸಣ್ಣ 
ಕಂದಗಳು. 

ಅಯುಗ್ಮನ ಬೀಜಾಣು ಎಯು ಪದವನ್ನು ಆಸಂಗ ಜನನಿಕದಲ್ಲಿ ಬೀಜ ಉತ್ಪಾದನೆ 


ಸ್ದ್ಟ ತ್ರಿ ನನ್ನು ವಿವರಿಸಲು ಬಳಸಲಾಗಿದೆ. ಇದನ್ನು ಮೂರು ಮು. ಪಂಗಡಗಳಾಗಿ 
ಪ್ರನರ್ವಿಭಾಗಿಸಲಾಗಿದೆ. - ತಾಂತವ ಭ್ರೂಣೀಯ, ಅಹುುಗ್ಮನ ಲಿಂಗಾಣು ಮತ್ತು 


ಅಪ್ಪನರಾವರ್ತ ಅಸಂಗಜನನಿಕ, 

ತಾಂತವ ಭ್ರ್ರಣೇಯತೆ ಬೀಜಾಂಡಕಾಯ ಆಥವಾ ಪಕ್ಕದ ಅಂಗಾಂಶಗಳಲ್ಲಿ 
ಗ್ರೂಣದ ಉಗಮ. ಅದು ಬೀಜಾಣುಜನಕ ಅಂಕುರಿಸುವಿಕೆಯ ಒಂದು ವಿಧ. ಕಿತ್ತಳೆ 
ಮತ್ತು ಗುಲಾಬಿಗಳಲ್ಲಿ ಸಾಮಾನ್ಯ 

ಅನಿಶೇಚಕ ಜನನವು ಬೇಲಿ ೦ಗಾಣುವಿನಿಂದ ಸಂಜನನ ರಹಿತವಾಗಿ ಬೀಜಾಣು 
ಜನಕದ ವೃದ್ಧಿ. ಅಂತಹ ಸಸ್ಯ ಓಕಗುಣಿತ ಅಥವಾ ದ್ವಿಗುಣಿತದವಾಗಿರಬಹುದು. 
ಈ ರೀತಿಯ ಸಂತಾನೋತ್ಪಶ್ತಿ ಮುಸುಕಿನಜೋಳ, ಗೋಧಿ ಮತ್ತು ಹೊಗೆಸೊಪ್ಪಿನ 
ಕೆಲವು ಸಂದರ್ಭಗಳಲ್ಲಿ ಸಂಭವಿಸುತ್ತವೆ. 

ಅಪುನರಾವರ್ತ ". ಅಸಂಗಜನನಿಕದಲ್ಲಿ ಸಾಮಾನ್ಯ ಅರ್ಧಸೂತ್ರಣ ವಿಭಜನೆ 
ಏರ್ಪಡುತ್ತದೆ. ಒಂದು ಏಕಗುಣಿತ ಲಿಂಗಾಣುಜನಕ ಒಂದು ಏಕಗುಣಿತ ಬಿ ಬೀಜಾಣುಜನ 
ಕಾಗಿ ವೃದ್ಧಿಗೊಳ್ಳುತ್ತದೆ. ಮುಸುಕಿನ 
ದ್ವಿಗಣತ 'ಅಂಗಾಂಶಗಳ ಭಾಗಗಳನ್ನು ಮತ್ತು ಸಮಯೋಪಯುತ್ತೆ ಫಲವತ್ತಾದ 

೦ಗಾಣಂಗಳನ್ನು ಮತ್ತು ಬೀಜಗಳನ್ನು ಉತ್ಪಾದಿಸುವುದರಿಂದ, ಸಮಯುಗ್ಮಜ 

ರಃಸಂಕರ ಸಾಲುಗಳ ವೃದ್ಧಿಗಾಗಿ ಬಳಸ “ಲಾಗುತ್ತಿದೆ. ವಾಡಿಕೆಯಾಗಿ ಏಕಗುಣಿತ 

ಸರಣಿ ಜೀವಚಕ್ಟದ ಪ್ರನರಾವರ್ತನೆ ನೆ. ಮಾದಿಲು ಶಕ್ಕವಲ್ಲ. 

ಅಯುಗ್ಕ್ಮನ ಲಿಂಗಾಣು ಬಹುಗುಣಿತ ಲಿಂ ಗಾಣುಜನಕದಿಂದ ಸಂತಾನ ವಿಕಲ್ಪದ 

ಇರುವನ್ನು ಸೂಚಿಸುವಂತಹ ಮರಿ ಬೀಜಾಣುಜನಕ ಅಭಿವೃದ್ಧಿಯಾಗುವ ರೀತಿಯ 
ಅಸಂಗಜನನಿಕವನ್ನು ಸೂಚಿಸುತ್ತದೆ. 

ಅನರ್ಧಸೂತ್ರಣ ಅರ್ಧಸೂತ್ರಣ ವಿಭಜನೆಯಫ್ಲಿ ದ್ವಿಗುಣಿತ ಲಿಂಗಾಣು 
ಜನಕಗಳು ಕ್ರಿಯಾಶೀಲವಾಗಿ ಪರಿಣಮಿಸುವ ಪುನಸ್ಮಾಪನಾ “ಪ್ರಕ್ರಿ ಯೆಯನ್ನೊಳ 
ಗೊಂಡಿದೆ. ಈ ಕೆಳಗಿನ ಸ್ಪಷ್ಟರೂಪತೆಗಳು ಚಿತ್ರ 12 ರಲ್ಲಿ ' ಬಳಸಿರಂವ ಇತರ 
ಪದಗಳಿಗೆ ಸಂಬಂಧಿತವಾಗಿರಬಹುದು. " 


103 


ಕರ್‌ ಸಾ 
ಬ ಕೃತ 


ಶ್ರಸಾಲೊ ತ್‌ ಗಾಡ್‌ 
ಕಪ ಾರಾಜ ಯಿ 


ಗರಲ್ಲಿ 


ಆ 
ಷ್‌ 


ಅವರದು 
ಇಐ1 
ಶಂ 
ಪದಿ 


ಹಾ 


ಡಾ 


ಭೂಪಾಲ ಓಂ ಆ ಡಾ ಇಗ ಗಟ 
ಇರು ಟ್‌ 


ಒರಾದರ್‌ 
ಪ್ರ್ವಾಟ ಅ ಬುಧರ 
ಪತ್ರದ 


ತಳ್ಳಿ 
ಟು 


ಕ್ಮ 


ಬಟ 
ಮಾನಸ ಕಾ ರಿಕಾವಿ ದ ಟಾ ಅವು 


ಸಃ 
ಸ ಸಿ 
'ಗಳವರ್ಶೆ | 


ಕ್ಕ 


ಡೊ: 
ಕಾ 
೧. 


ಗಿ 


ಪ್ಮ್ಮ ಪಿ 


ಓಟ 


ಪ್ರ, 


ನಾ 


ಹ ಅನ 


ತಗ ಕ್‌ ದಾರ್ಡರು 


ಅರಾ ಯರ ಟ್‌ಹಿಪ ಮ ಟಾಪೆ ಎಂ 


ಡ್‌ 
ಬ ಬು 
ಧು ಪ ಒಂಟ ಲೌ 


ಅವೆ 


ಸರಣಿ 


ಆಜ ವಳ ಗೌ 


ಫಾ ಗ ತಾಜ 
ಡ್‌ 


ಹಕದ 


ದ ಗದೆ ಸ್ಟ ಚ್‌ ಸ ಸುಷ್ಟ ಹಾರ್ಣ ಒಹಾದ 


ಜ್‌ 
ಗಗಿತ್‌ ಸಾ” ಡರ್‌ ಇಟ್‌. 


5 


ಹ 


ಯಹಾ 


ತ 
5 


712) 
ಲ 
ನೆ 
ಶ್ಚ 
(ನ 


() 


ತ್‌ 


ದಾ 


ಪ 
ವ 


ದ್‌ ಖಯ 


1 ರೂ 


ರ್ಸ್‌ 
ದಾ 
ಇ ಟ್‌ 


ರ್ಟ 


ರಾಸ ಗಾಕಾ ರ್‌ ಡೆ 


ಜಗ 2 


ದ್‌ 


ರ್ಯಾ 
ಗಡದ್‌ 
ಡ್‌ ಭಕಿ 


ಇ 


ಟೆ 
ಏಂ ದಾರಾಷ್ಮ 
ತಾಲ್‌ ಬ್ಯರ್‌ 
ತಾ 
ಇದ ಜಣ್‌, 
ಬ! 


ಆಟಾರ 
ಕ 


ಕೆ ಕೆಲವು 


ಶ್‌ 
ಸು) 


ಆಗ 
ಬಾ ಬಜ 
ವಾ 


ಬಾ 
ಸ 
[ಬರರ್ರ ರಾರ ಠಾ 
ತ್‌ 
ರಿ 
ಎ. 
ಎ 


ಬು ರು ಯು ಬಲ್ಲ ಜುಟ್ಯರು 
ಒಡ 


ಕಾರಾ ಶ್‌ ಇಲ ಷ್ಟ ಗಾ 
ಸಕಸ್‌ 


೨ುಗಳ 
ಗಿದೆ 


ಬಗ 


ಕ್ವ 


ವ. ಜಂ 
ತರಾ 


ಕಾತ್‌ ಕಾ 

ಹ 
ಹಟ ಹಮ ಸಾರ್ಥೀಟ್‌ ಟ್‌ 
ರ 


ದಿವೆ. 
ದಿರ 


ಸ್ಕಾ 
ಆ 


ರು 


ಮಾರ್ಪಾ 


ದು ಜಂ 
ತಾತ 
ಕೂ 


ಡಾ 
ಆಪ 


ಡಾ ಸಧಾ ಇಗಾಗ್‌ 
ವನ್ನ ರ ತ್ತ 


“ಲ 
ಮ 


ಕ 


ಬ ವಗ ಗಗ ಸಗ ಇಗೆ 1 
ಗ ಜಟ! 
ಗಿಂಸದ್ದಾರ ಎ ರರ ಇ್ನು 
ಓಡ ಒಸ್ನೋ ಟಾ ಹರ ಯ, 
ಕಕ ಆ 
ವಿರಾಟ ಲಾ 


ಕಾ 


ರ 
ಇದ್ರ ಅಡ್‌ ಮ್‌ ಜ್ಯ 


ಹ 


ಕ 


ಗಿ 


ವಾಚ ಚಾ 


ನ 
ಜ್ನ ಗಾಣ, 
ಡ್‌ ಆ ಆಟ್‌ 


ಆರರ 
ಗೋಲಾ ಪಜರ ಸರ್‌ 


ಡ್‌ 

ಗ 
ಗ ಜು 
ಟಗ 


ಯು 


ಪಗ 


ರಾಸ ಆತ್‌, 
ಬದ 
ಡು 
ಪತನ 
ಸ 
ಹ. 
ಆ 


ಕ 


ತಾ 
ಇತಗಿಡ ಜಮ ಸಗ ಗರ್‌ ಷ್‌ 


ಐಡಿ ದರಾ ಸು 


1940) 
ಕ್ರ 


ಗಟ ಜಾ ಬಾ! 


ಏಕ್‌ 
ನತ 


ಅಗೆ 
ದ 


ಆಧಿಕ 
ಜವಳಿಗ 


ಣಾ 
ಛ್‌ 
ಗ ಐ 
ಶೇ: 
೮ವ್ತ್‌ 
ವಾ ಪಶೆಟ್ಯ ಜಾ ಜಾ ಜ 
ಎಡ ಜಾ 
ಹುದು, 


ಪ 
ಹ ಭಾ 
ರ 
ಆಾತ್‌ದೊ 

ಆಜ್‌ 


ಚ ಜಾ 


ಡ್‌ 


ಸ್‌” 
ಆರ್ಯ 
ಬ ಅಪ್‌ 


ಗಿರ 


ಛ 


ಕು 
ಛಿ 


ಗ್ಗ 


ಕ್‌ 


ಎಷ್ಟರ ವರ 
ವಂತಜಾನಿಭ 


ಕೆ ಹ  ಜ. ಜ..! 
ಹ ಯ 6 ಲ 0 
ಡ್‌ 


ಡ್‌್‌ 
ಬದ 
ರ 


ಜ್‌ 
ಗಿಳವನ್ನು 


ವಿಧ 


ಭಃ 


ದೃಶ್ಶರೂಪಗಳ 


1 


ಡ್ಯ 
ಸಕ 


ಇವೆಂದೂ ವ 


ಕ 


ಕ್ಷ 


ಕಸವ 
ಕೌ ಗಾಗಾರ ಸ್ಮ 


ಜು 


ಗವ 
ಕ ಅಸಿರಲ 


ತೌ 


ಚ 


ಮ 
ಲ 


'ಗಜನ 


ಷ್ಣ 


ಗ್‌ 


ಓು 


ಅನುಕೂಲ ಹಾಗು 
ಇತರರು ಅ 


ತ 


104 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಾರ್ಯವೆಸಗಂವಾಗ, ಸಂತತಿ ಪರೀಕ್ಷೆಯಲ್ಲಿ ಮಾತೃಸದ್ಭಶ ಸಸ್ಯಗಳು ಪದ್ದೇಪದೇ 
ದೊರಕುವುದು ಆಸಂಗಜನನಿಕ ಸಂಶಾನಾಭಿವೃ ಓದ್ಧಿಯ ಪರಿಣಾಮಜಾಗಿರಬಹುದು. 

ಕ್ಲ್ನೋನ್‌ಗಳ ಪ್ರವರ್ಧನದಿಂದ ಆನುವಂಶಿಕ ವಿಭಿನ್ನತೆ : ಕ್ಣೊ ನ್‌ ಸಂಚರಣ 
ಸಾಮಾನ್ಯವಾಗಿ ಏಕರೂಪ ಸಂತಾನಗಳ ಅವಿಚ್ಛೆನ್ನತೆಗೆ, ಅಂದರೆ ಸಮಾನ ಜೀವಿಪ್ರಜನ 
ನಕ್ಕೆ ದಾರಿಯಾಗುತ್ತದೆ. ಅದರೆ ಅವುಗಳ ಸಂಭವ ಪ್ರಮಾಣದಲ್ಲಿ ಸ್ವಲ್ಪಭಿನ್ನಾ 
ಪ್ರಾಯವಿದ್ದರೂ, ವಂಶವಾಹಿ ವ್ಯತ್ಕಾಸ ಅಥವಾ ವರ್ಣತಂತು ಅಪಸರಣಿ ಉಂಟಾಗು 
ತ್ತದೆಂದು ಗ್ರಹಿಸಲಾಗಿದೆ. ಷಾಮೆಲ್‌, ಸ್ಕಾಟ್‌ ಮತ್ತು ಪೋಮೆರಾಯ್‌ (1918, 
೩.೬.೦) ಕ್ಯಾಲಿಫೋರ್ನಿಯಾದಲ್ಲಿ ನಿಂಬೇ ಜಾತಿ ಹಣ್ಣುಗಳೊಡನೆಯ ಪ್ರಯೋಗಗಳಲ್ಲಿ 
ವಿಲಕ್ಷಣ ಅಂಕುರಗಳ ಪ್ರವರ್ಧನ ಮತ್ತು ಆಯ್ಕೆ ಆಧಾರದ ತಳಿಅಭಿವೃದ್ದಿ ಪದ್ಧತಿ 
ಯನ್ನು ಅನುಸರಿಸಿದರು. ವಿಲಕ್ಷಣ ಅಂಕುರಗಳ ಸಂಭವ ಪ್ರಮಾಣವನ್ನು ಸೇಬಿನಲ್ಲಿ 
173 ಮುಖ್ಯ ವಿಲಕ್ಷಣ ಆಂಕುರಗಳ ಪಟ್ಟಿ ರಚಿಸಿದ ಷಾಮೆಲ್‌ ಮತ್ತು ಪೋಮೆ 
ರಾಯ್‌ (1932) ಒತ್ತಿ ಹೇಳಿದ್ದಾರೆ. 

ಕಾಲಿನ್ಸ್‌ ಮತ್ತು ಕೆರ್ಡ್ಸ್‌ (1938) ಅನಾನಸ್‌ನ ಕಾಯನ್ನಿ ತಳಿಯಲ್ಲಿನ 
ಉತ್ಪರಿವರ್ತನಗಳನ್ನು ಚರ್ಚಿಸಿದ್ದಾರೆ. ಈ ತಳಿ ಸುಮಾರು 100 ವರ್ಷಗಳ ಹಿಂದೆ 
ಒಂದೇ ಸಸ್ಮದ ವಾರ್ಧಿಕ ಪ್ರಜನನ ಸಂತಾನವಾಗಿ ಉತ್ಪತ್ತಿಯಾದದ್ದೆಂದು ಅಂಗೀಕೃತ, 
ಸಂತತಿ ಪರೀಕ್ಷೆಗಳಲ್ಲಿ 30 ಉತ್ಪರಿವರ್ತನ ವಿಧಗಳು ವಾರ್ಧಿಕ ಪ್ರಜನನ ಪಡೆಯುಪು 
ದೆಂದೂ, ಎಂಟು ವಿಧಗಳು ಲೈಂಗಿಕ ಪ್ರವರ್ಧನದಿಂದ ವ ದ್ಧಿಗೊಳಿಸಲಾಗಿರುವುದೆಂದೂ 
ಮತ್ತು ಇವುಗಳಲ್ಲಿ 5 ವಿಧಗಳು ಪ್ರಬಲ ಲಕ್ಷಣಗಳನ್ನು ಪಡೆದವುಗಳೆಂದು ಸ್ಥಿರಪಟ್ಟಿರು 
ವುದೂ ವ್ಯಕ್ತವಾಗಿದೆ. ಕಾಲಿನ್ಸ್‌ ಮತ್ತು ಕೆರ್ನ್‌ರ ಹೇಳಿಕೆಯಂತೆ "ನಿರ್ಲಿಂಗ ಪ್ರವರ್ಧನ 
ವಿಧಾನದಲ್ಲಿನ ಉತ್ಪರಿವರ್ತನೆಗಳ ಶೇಖರಣೆ ತಳಿಗಳ ವಿಸ್ತರಣೆ ಮತ್ತು ಪಳಗುವಿಕೆಯಲ್ಲಿ 
ಊಹದಿಸಬಹುದಾದ ಒಂದು ಪಾತ್ರ ಹೊಂದಿರಬಹುದು. ಹಿಂದಿನ ಹಲವು ವರ್ಷಗಳ 
ಲ್ಲಿನ ವ್ಯವಸಾಯ ಯೋಗ್ಯ ತಳಿಗಳ ಪ್ರದರ್ಶನ, ಕೆಲವು ಮುುದುವರೆದ ಅಥವಾ ಹಿಂಜ 
ರಿತ ಉತ್ಪರಿವರ್ತನಗಳಾದುವೆಂದು ತಿಳಿದಿರುವ, ವ್ಯತ್ಯಾಸಗಳ ಪ್ರದರ್ಶನ'. 

ತಳಿ ಅಭಿವೃದ್ಧಿ ವಿಧಾನಗಳು : ಇದನ್ನು ಈ ಕೆಳಗಿನಂಯೆ ಸಂಗ್ರಹಿಸಬಹುದು 
], ವಸ್ತುಗಳ ಕ್ರಮಬದ್ಧ ಸಮೀಕ್ಷೆ. 

ಇದು ಯಾವುದೇ ತಳಿಅಭಿವೃದ್ಧಿ ಕಾರ್ಯಕ್ರಮದಲ್ಲೂ ಮುಖ್ಯವಾದೊಂದು 
ಹಂತ. ಅಂತಹ ಸಮೀಕ್ಷೆ ಈಗಾಗಲೇ ದೊರೆತಿರುವ ಮತ್ತು ಇನ್ನಿತರ ಯಾವುದೇ 
ಮೂಲದಿಂದಲೂ ಹೊಂದಬಹುದಾದ ವಸ್ತುಗಳ ಅಧ್ಯಯನವನ್ನೊಳಗೊಂಡಿದೆ. 
ಅನೇಕ ತಳಿಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ, ಅವುಗಳ ಕಾಡುಸಂಬಂಧಿಗಳ ಅಧ್ಯಯನವೂ 
ಕೂಡ ಅವಶ್ಯಕವಾಗುತ್ತದೆ. ಅಂತಹ ಸಮೀಕ್ಷೆಯಲ್ಲಿನ ವಿವಿಧ ಹಂತಗಳು ಈ ಕೆಳಗಿ 
ನಂತಿರಬಹುದು : 


ಹಾ 


105 


'ದಿತವಾಗಿ ಸಂಜಾನಾ 


ಕಾಗ ಖೆ ಹ! 
ವಿಭಾಸಗಳ ಸಂಜ 


ಇ 


ತಳಿಅಭಿವೃದ್ಧ 

















“ಬ ಉತುರ ಸಿಬಿ 870 ಸ್ಟಂಜಣ ಎ20ಇರುಂಗಂ೫ 390 ೩ಯಂಯರಾಜ ಗೋಡ ಇರಬ 2] ೧" 
$ಜಬನೀಲೀಷಾಗ ॥ಜಂಟ ಕ ಜಬ ೧ದಂಟಖೂ ಯ ಔ೫ಚ ರಿ 
ಪಾ ಪಂ ಲ್ಲ ಸಂ ೂಾಾಜಾರಾಾರಾಾಣಾರಾಣಾರಾರಾ ಸಂ ದರ್ಯಾ 
18ರಾಾ೧೦೮೭ಟಂ೧ $ಂಬ೮ಟಂ೧ ಊಟ ಬನಇ 
ಕೀಲು ರಐಂೀತ *ಬಂಟಂ ಜಜಿಇ 8829೧೧ 8ಬರು”ಂ ಬೀರ ಇಟಗ 87225೧ 2ಜಲೂಂ 
[ [| 

(೦ | 
ಆಜ ೧೭೪೩೦೧ 
ಲಂ. ಇ 
ಜಟ ಟಿ 

ಟಿ೦9) 9೮8೩ ೫ ೪ 

ಟಂಗಜಳಾ 83ರೀಅೇ ೩ ಜೀರಿಹಟಂಛ ೫೦ ಗ್ರ *೫ಇ ಟತಂ0 ಔರೀಟೂದ 


| 


*£ೋ0ಲೀಬೀಷುಣ ೩೦1 ಇಲಬೀಟಿಖಜಾಣ 9ರ 1 ಇರದೀಹೀಜುದಂದ. ಜಲಧಿ ರ  ಟಚಲಟದಿಎ ಲಲ 








ಆಜ 3ಬಿಡಂ $೮ಐಜಟಂಇಧಿ 
೦೦ ನಗೋ ತೀದೀಂನಡಿಂ 


ಬೀಜದ ಆಡಂ 
ಓದ ಸಟಂ ಜವ 


106 ಸಸ್ಕ ತಳಿಅಭಿವೃದ್ದಿ ವಿಧಾನಗಳು 


ಸ ಸಂಬಂಧಗಳ ಕ್ರಮಬದ್ಧ ಆಧ್ಯಯನ, 
೦. ತಳೀಯಕ ಮತ್ತು ಕೋಶಶಾಸ್ತ್ರೀಯ ತಂತ್ರವೆರಡನ್ನೂ ಬಳಸಿ ನಿರ್ವಹಿಸಿದ 


ನಿಯಂತ್ರಿತ ಸಂಕರಗಳ ಮೂಲಕ ಸಂಬಂಧಗಳ ಅಧ್ಯಯನ. 


ಫಲವ್ಮಕ್ಷಗಳಲ್ಲಿ ವೈಯಕ್ಕಿಕ ಮರಗಳಾಗಿ ಅಥವಾ ಕೊಂಬೆಗಳಂಗಿ ಗೋಚರಿಸುವ 


ಬು ನ್ಮ ` 
ಹ ರ ಸ ಸೆ ಜ ಗ 
ಮಾರ್ಪಾಟುಗಳು ಮಹತ್ವವುಳ್ಳಪ್ಪ. ಸಂತತಿ ಪರೀಕ್ಷೆ ವಿಧಾನದಿಂದ ಈ ಮಾರ್ಜಾಟು 
ಕೂ ೯ 
ದದ ವ್ರೊಣತ್‌ಷ ಡೆ ಾರ್‌ಹ ನಂಟ ರ ರಾರ್ಯಾಾಣೆ ಪ ಪತ್ರಾಕ್‌ 
ಗಳ ವಹ್ಯತೆಯನ್ನು ಅಧ್ಯಯನ ಮಾಡಬೇಕು. ಇದಕ್ಕೆ ಅಗತ್ಯವಾದದ್ದು ಆಯ್ಕೆಯಾದ 
ಕು 
_ 


ಹಾಡ ಹ ಹ್ಯಾ ತಾ” 
ಮಾರ್ಪಾಟ:ಗಳ ಸ್ನಾಭಾವಿಕ ತಳಿಗಳೊದನೆಯು ಹೋಶಿಕೆ. ಸಾ ಭಾವಿಕ ಆಂಕುರ ಕುಡಿ 
ಎ ಷಾ ( 

ಸ 


ತಾ ತ ಹೋ ಇ ಹಸಿ ತರದು 

ಪರೀಕ್ಷೆಯಿಂದ ಇದನ್ನು ಸ್ವಲ್ಪ ಶೀಘ್ರ 

ಜ್ರ ರ ಶಾಶ್ಮ ದಾ ಲಾಗಿ ಕ್ಯ ಕಾಳ [ ಕಲಾಲ ಕಾ ಷು 2 ಡ್‌” ಕಾಟೆ 

ಗತಿಯಲ್ಲಿ ನಿರ್ವಹಿಸಬಹುದು. ಈ ವಿಧಾನ ಗಳಿಂದ ಮುಖ್ಬ ತಳಿಗಳ ಆಯೆ ಯಾಗಿದೆ. 

ಕ 

“ ಡ್‌ ಡ್ರಾ ಸಿ ಸಿ ತ ದ್‌ ಹ 

ಎಪ್ಪರ ಮುಟ್ಟಿಗೆ ಅಂತತು ಆಯ್ಕೆಯನ್ನು ಒಂದು ಮಾನಕ ತಳಿಅಭಿವೃದ್ದಿ ಕಾರ್ಯ 
ಕ್‌ 


ಕ್ರಮದ ಆಧಾರವಾಗಿ ಪರಿಗಣಿಸಬಹುದೆಂಬುದು. ಆಂತಹ ಉತ್ಪರಿವರ್ತನಗಳ ಸಂಭವ 


ಪ್ರಮಾಣವನ್ನವಲಂಯಸಿದೆ. ಆರೋಗ್ಯಕರ ತಾಕುಗಳಿಂದ ಅಂಕುರ ಕುಡಿಗಳ ಅಯ್ಕೆತಳಿ 


ಗಳ ಹೆಚ್ಚಳಕ್ಕೆ ಈ ಪ್ರವರ್ಧನ ಮಾರ್ಗಾವಲಂಬಿಗಳೆಲ್ಲರ ಪರಿಗಣನೆಗೆ ಅರ್ಹವಾಗಿದೆ, 

ಆಲೂಗದ್ದೆಗಳಲ್ಲಿ ಏಕ ಅಕಂದ ಅಥವಾ ದಿಬ್ಬ ಆಯ್ಕೆ ವಿಧಾನವನ್ನು ವ್ಯಾಪಕ 
ನೇಕ ವಿಧ ನಂಜುಗಳಿಂದ ಉಂಟಾಗಬಹುದಾದ ಶಕ್ತಿಕ್ಷೀಣ 
ರೊಃಗಗಳಿಲ್ಲದಂತೆ ತಳಿಗಳನ್ನು ರಕ್ಷಿಸಿದುವ ಮುಖ್ಯ ಮಾರ್ಗವಾಗಿರುವುದೇ ಈ ವಿಧಾನದ 
ಮಹತ್ವ. ಆಯ್ಕೆಗೊಂಡ ಅಕಂದ ಆಥವಾ ದಿಬ್ಬಗಳ ಸಂತಾನ ಆಧ್ಯಯನ, ಅಶ್ಯಪೇಕ್ಷಕ 
ಕ್ಲೋನ್‌ ತಳಿಗಳ ಆಯ್ಕೆ ಮತ್ತು ಅವನ್ನು ವಾಣಿಜ್ಯ ತಳಿಗಳ ಮೂಲವಾಗಿ ಬಳಸು 
ಪುದು ಇದರಲ್ಲಿ ಅಡಕವಾಗಿದೆ. ಅಂಕುರ ವಿ..ಸ್ಷಣತೆಗಳು. ಸಮಯೋಪಯುಕ್ತವಾಗಿ 
ಸಂಭ ವಿಸುತ್ತವೆಂಬುದನ್ನೂ ಆಯ್ಕೆ ಮಹತ್ವವುಳ್ಳ ಸಂತಹವನ್ನು ಗುರುಶಿಸಿದಾಗ, ಅವನು 
ಉತ್ತಮ ತಳಿಗೆ ತಳಹದಿಯಾಗಿ ಬಳಸಬಹುದೆಂಬುದನ್ನೂ ಗಮನಿಸಬೇಕು. ಬ್ಲಾಡ್ಜೆಟ್‌ 
ಮತ್ತು ಫಿಷರ್‌ (1921) ಆಲೂಗಡ್ಡೆಯಲ್ಲಿ ರೋಗ ವಿಮುಕ್ತ ಸ ತಿಯ ಪರೀಕ್ಷೆಯ 
ವಿಧಾನವಾಗಿ ಅಕಂದ ಸೂಚಿ ಪ್ರಯೋಗವನ್ನು ಪ್ರಾರಂಭಿಸಿದರು. ಇದರ ಉದ್ದೇಶ, 
ಅಕಂದ ಬಳಸಿ ಜನ್ಮದಾತೃ ದಿಬ್ಬಗಳ ರೋಗ ಪ್ರಶಿಕ್ಟಿಯೆ ಪರೀಕ್ಷೆ ಮುತ್ತು ರೋಗ ಪೀಡಿತ 
ದಿಬ್ಬಗಳನ್ನು ತ್ಯಜಿಸುವುದೇ ಇದನ್ನು ಚಳಿಗಾಲದ ಅವಧಿಯಲ್ಲಿ, ಲತಾಗೃಹದ ಸಸ್ಯ 


ಬೆಳವಣಿಗೆಯ ಅನುಕೂಲತೆಯಲ್ಲಿ ಬೆಳೆಸಲಾಯ್ತು. ಮೊಸಾಯಕ್‌ನಂತಹ ಅವನತಿ 


ನೆ 
ಧ್ರ 
೯ 
ಆ 


(ಬ್ಯ 


ತ 


೩ 


ಧಿತವಾಗಿ ಸಂತಾನಾಭಿವೃದ್ಧಿ ಕೃಷಮ 107 


ಾಜವಾದಾ ನಾದ ಕ ದ 
ಹ ಕ್ರ ಸಲ್ಲಿ ಓಟದ ವರಿಸಿದ ಲ್ಯಾ ಎಲ್ಲ ಹಟ್ಟಿ ಜು ಸಾತ್‌ 


ಕ 
3) 


ಲು ಟಾ 


ಗೊ ಕ ದಾ ಹ ಜ್‌ ತೆ ದ್‌ 
ರೋಗ ಪ ತಿರೋಧವಿರಾವ ಆಅಲೂಗದೆ. ಅಕಂದಗಳ ಅಮ್ಲಗೆ ವಾ ಪಕಷಪಾಗಿ 
ಸು 


ಠಾ ಜು ನರಕದ ಸಿ ಗಿಹದಾಗ ಪ ಹೆ 
ವಿಷ ಬಂಾರಟರಾಸ್ಟ ಉಪಮಯೂೋಗಿಸಲಾಗುತ್ತಿದ್ದ 
ಖ 
ತಾಗ ೧ರ ಸಸರ ಕಾ ಗಿಕೆ ಕಾ ಗ್ಯತು ನಾ ಗ್ರಾ ಸ ಭಜ ನಂ ಇಗಷ ಜಾಯ ಭಾ ರಾತಾ ಇಾರಜ್ಯ ತ ಇ. 
ಗಲ ನವಿಕವಾಗಿ ರ್ಯ ನ 15 ಮ್ವದಿತ ಸತರ ರೂ ಡರು (1 ಹಗೆ ಬ ಟೆ 2 ಜೌ 
ಇದ ಕಃ ಸ ಆ 


ತೆ. 
ಇಸಿ ರ್ಕ ಎ ಬ್ರಾ ಅ ಹಾದಿ. ಕಾವ 
ಲೃಂಗಿಕ ವಿಧಾನದಲ್ಲಿ ಆ ಸುವುದು, 
ಗ್‌ ಹಾಳೆ ಗಾಗ, ಹಡ ಲ ತಳಿ ಕಠ ದ ದುತ್ಯರ ಸ ಕಾರಾ ಇಬ ಸಾ ಇ ಹೆಣ ಕಾಕಾ, ಹಾವ. ಗಟ್ಟ ಗಿನ್ಬೋ 
ನಿರ್ಲ್ಲೆಂಗಿಕ ಶ್ರೃಜಿರ್ಥನಿ ಪಂಗಡದ ಲೈಂಗಿಕ ನಳಿಸಂದರ್ಥನೆ ವಿಧಾನ ಇತರ ಓ& 
ಕ್ವ 
ತಗರ ಇಷ ಹಾಗೆ ಣಾ ಹ ಹಾ ರೊ ದು ತಬಲ ಸ ಎಹಾನಿ, ಕಾಳಪ್ಪ ರಾ ಯ್ತು ಇರೆ ಒಕ 
ಸಸ್ಯಗಳಲ್ಲಿ ಬಳಸುವ ವಿಧ ಇನಕ್ಕಂತ ಹೆಚ್ಚನ ಪವತ್ನಾಸ ಹೊಂದಿರುವುದಿಲ್ಲ. ಲೈಂಗಿಕ 
ಸ 4 


ಹಾಕಾ ಹಾ ಕದವ ತಾ ರಾ ಶ್ರದ ಎ. ಏರ್‌ ಕಸ ಸಗ ಕಾ ಸಾತ ಎ. ಇ. ಹ ದು ಹ  ೂಾ ಲ್‌ ಧದ ಬ ್ಲ್ಥ್ವ%ೃ6 
ಪ್ರವರ್ಧನ ತಳಿಗಳು ಅಧಿಕ ವಿಷಮಯನುಗ್ಧ ಜತೆ ಹೊಂದುರಯ್ರವರಿಂದ,. ಕಲಜ್ತ ಅಹ 


ೂ ಸ ದ್‌ ಇ ಹಟಾತ್‌ ಹೃದ ಬ ತ್‌ ಗ ಭಿ ಸಾಲ ರಣ್‌ 
ಲಕ್ಷಣಗಳನ್ನು ಹೊಂದಿರುವ ಸಮಯುಗ್ಮಜ ಕ್ಲಿತಿಯ ಜನ್ಮದಾತ್ರ ಶಳಿಗಳನ್ನು 


ಆದಾರಗೆ [ಟೋ ರ (1100. |. ಪತ್ತ ಫಂ ಇಇ ಎಂ ಅಗಾ ಧರ " "ಉ್ಪ“ಧಷ್ಷ್ಷ್ಪಜ ಮಯೂ ಓಔ೮ಂಲ್ಲ್ಬಿಂೀ  ಸರಜ್ಯೈ ಇ ದ 
ಕ ಆಏ. ವಲವಂಜಿಸಿ ಬರಸ ಬತ ಬಜ್‌ ಕ್ಷ ಹ ಟಾ ಬುಜ ಜಾ ಜಾಟ್‌ ಅರ 1 | ದು 
೬ ಜ್ರ ್‌ ಡ್‌ 


ಹ ರಗ್‌ ಜ್ಯಾ (ಇ. ಗದೆ ಲಾಡಿ 2 ಇ. ಇರವ ಕ್ಟ ಬಿ ಜಾ! 
೯ರಿಸುಪುದು ರುಮಿಮಿ, ನ ಜ.1 ಕ ಜಾ ಚ ಬಡ ಡ್‌ ದ ಎ.ಪಿ 
ಜ್‌ 


[ 
ನ 
1 
೪3 
ತೂ 


ಆ 
ಇಸ್ವಇ ಅಚದೆ ಧದ ಕಾರ್ಯಾಕ್‌ ಗಹದ ಜ್ರ ದದಹಭು ಇಂ ಗುತ್ತು ರಾ ನಜ 
ಯು ೫0 ವಸಿ ೦ತಸ್ಸಂಕರ ಎ . ಬಜ 5% ಯ್ವ 


ಕ್ರ 
ತ ತಾಜಾ ಸ್ಯ ಾನ್ಸ್ನ ನಾಗ ಕಾಗ ಆಟ ದೆ ಹಾ ಹ ಡಾ ಇ ಸ 
ಸಂಕರಗಳು. ಹಲವು ಸರ್ವಾ ಜ್ಜ ಸ್ಟ್‌ ಹಶ್ಚ್ಮ್ಟಂ% ಮುತ್ತು ಇರ್‌ ಚಾ ಜೆ 0 


ಮೆ ಹ ಕಾ ಪ್ರಾಕ್‌ ಕರತ ತಾವೆ 
ಆಯ್ಕೆಗೆ ಸಂಮರ್ಪಕ ತಳರುದಿಯೂಗಿದೆ. 


ಲೈಂಗಿಕ ಪಂಗಡ 


ಮ ಕ್ಸ್‌ ಇ ಹಾ ಹೂ ಭಜ ಸಾ ಡಿ ಕ್ಯಾ ಕತಾರ್‌ ಭರೋಜಾಕಾರಗು ರ್‌ ರ್‌ 
ಪಂಗಡಕೆ ಇದ್ರಿ ಏಕ ನ ಗಳನ ಅಸ್ನಗಲ ದಾ. 61 ರಾಗ ರ್ಸ್‌ 
ಆಟ 


ಜೆ 
ಮವನ ಇರರ ಗದು. ದರ್‌ಗುಡ ಕ್ರಚಾಸ ರಾರ ಕಾಗ ರ ಗ ರ್ಮ ಸ ತಾಗಗದ್ದ ಡಲ ಒತಾರ್‌ ಒಡ ತರ ಕಾ ರ್ಷಾರಾಾ ರ್ಗ ಕ ಪಾರು 
'ಮುವನ್ನ ನುಸದಿಸಿ ಹಲವು ಉಪಪಂಗದಗಳಾಗಿ ವಿಂಗಣದಿಸಬಮದು. ಮುನಾಹಿರೂಪ 


ಷ್ಟ ಬೆ ಬಜಾ ಇ ಬರಲು ತಾರಕ್‌ ಇ ಕಾಲನ್ನ ಅಟಲ್‌ ಪಂದಾ ಯಂಗ ಇತ ಚಷ್ಟು ದ್‌ 
ತ ಹ 6. ಆಧ ಸಗಳ ಜ್‌ ದ 10 ೫ 


ತೆ 

ತೆ ಗಾ ಕಾ ನರಾ ದೂ ಕಾರ್‌ ಗೆೊಬರಾರ ಗರ ವಾತ ೫ 

ಪಡೆದಿರುವವು: ಸ್ನ್ಥಾಭ್ಯಾೂಕ ಪರಾಗ. ಶು ಪಲದ್ರ ಸಂದರ್ಭಗಳಲ್ಲಿ ೮: 
ಕೂ 


ಪರಾಗಸ ರ್ಶ; ಸ್ನಾಭಾವಿಕ ಆನೃಪರಾಗಸ್ಸರ್ಶ ಮತ್ತು ಭಿನ್ನಲಿಂಗಿ, 


ವಾಡಿಕೆಯಾಗಿ, ಶೇ. 4 ಭಾಗಕ್ಕಿಂತ ಕಡಿಮೆ ಅನ್ನ ಪರಾಗಸ್ಪರ್ಶ, ಈ ಪಣಕ್ಕೆ 
ಸಾಮಾನ್ಯವಾಗಿ ಸೇರುವ ಬೆಳೆಗಳು ಕೆಳಗಿನಂತಿದೆ: 
ಧಾನ್ಯಗಳು 
ಗೋಧಿ ಭತ್ತ 
ಓಟ್ಸ್‌ ನವಣೆ 
ಬಾಡ್ಲಿ 
ಹು 


108 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ಹುಲ್ಲುಗಳು 

ಸ್ಲೆ ಡರ್‌ ವ್ಹೀಟ್‌ ಸಾಂಜ್‌ ಲವ್‌3 

ಬೆಟ್ಟ ಬ್ರೋಮ್‌ ಡ್ಬಾಸ್‌್‌ 

ರೆಸ್ಕ್ಯೂ ಕ ಬ್ಲೂಪಾನಿಕ್‌ 

ಚೆಸ್‌ ಬ್ರೋಮ್‌ ಆಲ್ಕಲಿ ಸಕೇಟಾನ್‌8 

ಕೆನಡಾ ವೈಲ್ಡ್‌ ರೈ ಸ್ಕಾಂಡ್‌ಡ್ರಾಪ್‌ ಸೀಡ್‌* 

ಬ್ಲೂ ವೈಲ್ಡ್‌ ರೈ ಗ್ರೀನ್‌ ನೀಡಲ್‌ ` 

ವಗ್ಷೀನಿಯಾ ವ್ಲೈಲ್ಫ್‌ ರೈ ಜಪಾನೀಸ್‌ ಲಾನ್‌ 

* ವ್ರ ಛಾ ॥್ರಃ 
ವೀಪಿಂಗ್‌ ಲವ್‌ ಮಧಿಲಾ ಲಾನ್‌ 
ಬೇರುಗಂಬು ದ್ವಿದಳ ಧಾನ್ಯಗಳು 

ನೆಲಗಡಲೆ ಕಪ್ಪ್ಪ ಮೆಡಿಕ್‌ 
ಸೋಯಾಬೀನ್‌ ಹೊಲದ ಬಟಾಣಿ 


ಸನ್‌ ಕ್ರೋಟಲೇರಿಯಾ (ಅಪಸೆಣಬು) ವಾರ್ಷಿಕ ಸಿಹಿ ಕ್ಲೋವರ್‌ 


ಪೋವೀ ಕ್ರೊಟಲೇರಿಯಾ ಗಾರ್ಡನ್‌ ಬೀನ್ಸ್‌ 

ಗ್ರಾಸ್‌ ಪೀ (ಬಟಾಣಿ) ಅಲಸಂದೆ 

ಟಾಂಜಿಯರ್‌ ಬಟಾಣಿ ಹಾಪ್‌ ಕ್ಲೋವರ್‌ 
ಸೆರೀಸಿಯಾ ಲೆಸ್ಬೆಡೀಸಾ ಸಣ್ಣ ಹಾಪ್‌ ಕ್ಲೋವರ್‌ 
ಕೊರಿಯಾದ ಲೆಸ್ಬೆಡೀಸಾ ಸ್ಟ್ರಾಬೆರಿ ಕ್ಲೋವರ್‌ 
ಸಾಮಾನ್ಯ ಲೆಸ್ಬೆಡೀಸಾ ಕ್ಲಸ್ಟರ್‌ ಕ್ಲೋವರ್‌ 


ಕ್ಯಾಲಿಫೋರ್ನಿಯಾ ಬರ್‌-ಕ್ಲೋವರ್‌. ಭೂ ಅಂತರ್ಗತ ಕ್ಲೋವರ್‌ 


ಇತರೆ ಸಸ್ಯಗಳು 
ಹೊಗೆಸೊಪ್ಪು ಫ್ಲಾಕ್ಸ್‌ 
ಟೊಮಾಟೋ ಆಲುಗಡ್ಡೆ 
ಮೆಣಸು ಬದನೆ 


ಈ ಪಂಗಡದಲ್ಲಿನ ಅನ್ಯಪರಾಗಸ್ಪರ್ಶದ ಮೊತ್ತಕ್ಕೂ ಆಗಿಂದಾಗ್ಗೆ ಅನ್ಯಪರಾಗ 
ಸ್ಪರ್ಶ ಪಡೆಯುವ ಪಂಗಡದವುಗಳಿಗೂ ನಡುವೆ ಅನುಕ್ರಮವಾದ ಭಿನ್ನತೆಯಿದೆ 
ಮತ್ತು. ಪಂಗಡಗಳ ನಡುವೆ ನಿರ್ದಿಷ್ಟ ಎಲ್ಲೆಗೆರೆಯಿಲ್ಲ. ಸಂಭವಿಸುವ ಭಿನ್ನತೆಗಳು, 





1, ಆಸಂಗೆ ಜನನಿಕತೆ ಒಳಗೊಳ್ಳದಿದ್ದರೂ ಸ್ಪ ೫ನಿಷೇಚನವೆಂದು ಪರಿಗಣಿಸಲಾಗಿದೆ. 
2, ಕೆಲವು ವಿಧಗಳು ಅಸಂಗಜನಾಕ 


ಕಳಿಅಭಿವ ದ್ವಿ ವಿಧಾನಗಳ ಸಂಬಂಧಿಶವಾಗಿ ಸಂತಾನಾಭಿವೃದ್ಧಿ ಕ್ರಮ 109 


ಗಳ ಸಂಯೋಜನೆಯ ಪರಿಣಾಮ ಸ್ಟಾ ತೆ ಸಂಕರಗಳ ಸಂಭವ ಪ್ರಮಾಣ 
ವ 

ಸ್ಥಳದಿಂದ ಸ್ಥ ಳಕ್ಕೆ ಹೆಚ್ಚು ಪೃಶ್ಯಾಸವಾಗುವುದರಿಂದ, ಇದುವರೆಗೆ ವಕಾಡಿರುವ ಆನೇಕ 

ವಿಸ್ತಾ ರ ಅಧ್ಯಯನಗಳ ಸಾರಾಂಶ ನ್ನೊದಗಿಸುವುದು ಅನಾವಶ್ಯಕವೆಂದು ಕಾಣುತ್ತದೆ, 

ತಾನು ಕಾರ್ಯ ಕೈ ಗೊಂಡಿರುವ ಜು "ಗಳಲ್ಲಿ, ಆನಧ್ಲಿನ ಪ ಗ್ರಾ ಸ್ರ ಶಿಯ್ಲಿಯೇ ನೆರ ನೇರುವ 

ಸ್ವಾಭಾವಿಕ ಸಂಕರದ ಹರವನ್ನು ತಳಿಜಭಿವೃದಿ ದ್ದಿಕನು ಅರಿತುಕೊಳ್ಳು ಪ್ರಮ ಬಹುಮುಖ್ಯ. 


ಸ್ವಾಭಾವಿಕ ಆನ್ಯಪರಾಗಸ್ಪರ್ಶದ ಮಿತಿಯನ್ನು ಅರಿಯುವ ವಿಧ್ಯಾ ಸ್ವಲ್ಪ 
ಸುಲಭವಾದದ್ದೇ. ಗುಜ್ಜ ಮತ್ತು ಸಾವ ಸಾನ್ಯ ದರ್ಜಿಯ ಟೊಮಾಟೋ ಸಸ್ಯಗಳನ್ನು 
ಕಾನ್ನಕ್ಟಿಕಟ್‌ ವ್ಯವಸಾಯ ಪರಿಶೋಧನಾ ಕೇಂದ್ರದನ್ನಿನ ಹೊಲದಲ್ಲಿ ಪರ್ಯಾಯ 
ಸಾಲುಗಳಲ್ಲಿ ಜೋನ್ಸ್‌ (1916), ಸಾಧಾರಣ ಆಂತರವಿಟ ಎ ಗುಜ್ಜಗಿಡಗಳಿಂದ 


ಶೆ 
ಪರಾಗಸ್ಪರ್ಶದ ಹರವನ್ನು ಆಧ್ಲಯನ ಮಾಡಿದ. ಈ ತಳಿಗಳ ಲಕ್ಷ್ಮಣ ವಿಧ ಮತ 


ತೆನೆ ಹೊರಡುವ ಕಾಲ ಈ ಕೆಳಗಿನಂತಿದ್ದವು. 





ತನೆ ಹೊರಟು ಪುನಿ ಶು 





,. 1925 1 | 1926 











ಕಾನ್ಸಲ್‌  ' ಬಿಳುಪು, 6-27 


6-12 06.12 
ಗಟಾಮಿ 12 


0-15 


ಕ 
43. 
£ 
ಛಾ 
.) 
ಆ. 
ಈ 





ಎರಡು ತಳಿಗಳ ಬೀಜವನ್ನು 1 ಅಡಿ ಅಂತರವಿರುವ ಸ ಸಾಲುಗಳಲ್ಲಿ ಪರ್ಯಾಯ 
ವಾಗಿ ಬಿತಲಾಯಿಂತ ಬಿಳುಪಿಗಿಂತ ತ 


ತಂ 
ಅಪ್ತ ವಿವರಿಸಿರುವ 


[ಗಿ 
ಗ 
ಕ 
ಗ 
ಸ 
2 
ಕೌ 
ತೇ 
ಕ್ಷ 
ಕ್ಲ 


ಸ ತ ಕಪ ಹಾಗಾದ ಇ. ಇ 1ಡಿ ಆಗಾಗ ಇ ಹಾ ಕ 
ಪರಿಸ್ಥಿತಿಯಲ್ಲಿ ಶೇಜರಿಸಿದ, ಬಿಳಿ ಸುಂಕ ತಳಿಯ ಬೇಜದನ್ನು ಬಿತ್ತಿ ಮತ್ತು ಸ್ವಾಭಾವಿ 
ಎ ಟೈಂ 
ಛೈ ಎರಗಿದ ಲಾ ಹಾ 2 ಇಗ ೧ ದಾಲದ್ದ ಉತ್ತ ಗಾಟ್‌, ಹಾಗ, 
ಸಂಕರಗಳ ಸಂಖ್ಯೆಯನ್ನು ನಿರ್ಧರಿಸಿ ಅದರಲ್ಲಿನ, ಸ್ವಾಭಾವಿಕ ಸಂಕರಗಳ ಹರವನ್ನು 


ನರ್ಧರಿಸಲಾಯ್ತು. ಮೂರುವರ್ಷಗಳಲ್ಲಿನ ಫಲಿತಾಂಶ ಈ ಕೆಳಗಿನಂತಿತ್ತು ; 


110 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 








` 


| ತ್ತ ಜ್ಯ ಡ್‌ ಸ ಗಲ ಪ್ರತ್ಛೇಕ ವಿಧಗಳು 
ರ್‌ ಷಿ ಡಿ ಸ್ನ ಕ್ರ 

ೆ ಕಕ ಸ್‌ ಸೃಸ್ತ ನ! ಭ್ರ ಕಪ್ಪು ಸಂಂಕ ಸಸ್ಮಗಳು ಸೆ 

| 1 55 ಶೇಕಡಾವಾರು 
| 





ಸ 
`ದ 
[2 
| 
೨ 
ದಂ 
ಎ 
ಗು 
ಶಾಸ, 
೦ಎ 
ಇ. 
ಇ 


ಹಿಜಷಯ 
೦ 
[ಎ 
ರ 
[2 
೦ 
ಶ್ರೋ 
ಎ 
ಲು 
೦ 
ಹ 
ಓ್ಯ 





ಕಾಶ ನಂಗ ನು ಪರಿ ಪಡ್‌ ಮಾ ಕಾ ಸಕಇ ೧0೫ 
ಗರಿ ಟಟ ಒಂ ಅದ್ರ ನಗಳು ಸ್‌ ಒಂ ಟಗಟದ್ದಿ ಅ ಬ್‌ ಜಟ 
ಲ ಹಿ ದ ತ್‌ 


ಲ ರಿ 
ಡಿ 
ಟ್ಡ 
ಥೆ 
೯ 
ಲ್ಸ 
[| 
ಳಃ 
(1 


ವ್ಯ 
ಲಂ 

ಕಾಕು ಒರೆ ಕಾರದ ಗದ ಘಾ ರ್ಯ್ಯಕಾರ್‌ ತಾ ಕ ಕ ಪತಾ ದಾ ಪಾ ಅಫ್‌ ತ್ರಾಸಯಾ ಹಾಂ ಸಾ ಇರ್ಜಾ ಟ್ರಾ ತ್‌ ಆಮ ಸಕಾರ ಕಾ 
ಲವ್‌ 3 ಪುಂಯೂಟಿಯಿಕಾ ಮಫ ನೀವುಳಗಳು ಇಡು ಸಾ.ಭಾವಿಕ ಸಂಕರವೇರ್ಪಡ 


ಹ 
ಲ 
೧ 
ತ ಸ್‌ ತಾಕಾ ಗಿ ಎ ಹಾಟ ಹಣದ ಕಾಕಾ? ಇದಾದ ಹಾ 
ಓೋಧಿಯಲ್ಲ ಜು ಸ್‌ ಆ" ನ್ಯಪಕವಾಗಿ ಅಧ್ಯಯನ ಮಾಡ 
ಭು 


ಕಾಸಾ ೯ 
ಪ್ರಪಂಚದ ವಿವಿಧ ಭಾಗಗಳಲ್ಲಿನ 
ತ 


ಸ ಣ್‌ ಬ ಜವೆ: ಹ ಕತ, ಗಾಗ, ಹೂ ಈ್‌್ಮ್ಗ ಹಾಸ್ಯ್‌ 
ಪರಿಶೀಲಕರ ವರದಿಯಂತೆ, ಗೋಧಿಯ್ಲನ ಕ ಸಂಕರಗಳ ಪರಿಮಾಣದಲ್ಲಿ 


[ 


ಅ ಹಾಡ, ಜ್‌ ಮ | ಮ ತೆ ನ 
ಅಶ್ವಧಿಕ ವ್ಯಾಪಕತೆ ಇದ್ದೆ. ಡಿವ್ರೀಸ್‌. ಬಿಫೆನ್‌ ಮತ್ತು ಫ್ರೂವರ್ತ್‌ಗಳನ್ನೊಳ 
ಕ್ತ 


ವ 
೫ ಶಿ ಗಧ ಜಜ್ಜಿ ಎದ್‌ಧ್ಯಾರಾಣಕ್ಯೂದ ಎ ಸದಾ ಛಿಕ ಅಷ ಜ್‌ ಇಷ್ಟು ದ್‌ ಡ್‌ ತ್‌ 
ಗೊಂಡು ಹಿಂದಿನ ಹಪರಿಶೀಲನಕಾರರು ಸ್ನಾಭಾವಿಕ ಸಂಕರ ಅಪರೂಪವಾಗಿದೆಯಂದು 


ಸಯಿಯಟ್‌ಪಾಲ್‌ ವಿಶ್ವವಿದ್ಯಾನಿಲಯದ ಆ ಸರಾಸರಿ ಶೇ. 2 ರಿಂದ 3 ಭಾಗ 
"ಆಟ್‌ ಎ 


ಫಾ ತಾ ಗ ದಾರದ ತರ್‌ ಇ ಎ ಕ್‌ ಆ 
ಪದಷ್ಟಾದರೂ ಸ್ವಾಭಾವಿಕ ಆನ್ಪಪರಾಗಸ್ಸರ್ಶವನ್ನು ಗಮನಿಸಲಾಯ್ತು. ಪವರ್ಸ್‌ 
ಕಾ ಜು 


(1932) ಮಾರ್ಮ್ವಿಸ್‌ನೊಡನೆ ಲೂಮಿಲ್ಲೋ ಡೊರಿಮ್‌ನ ಒಂದು ಸಂಕರದಿಂದ 


ಪಡೆದ. ವರಾರ್ಮಿ ಎಲ್ಲೋ ವಸಂತ ಗೋಧಿಯನಲ್ಲಿನ ಸ್ವಾಭಾವಿಕ ಸಂಕರಗಳನ್ನು ಅಧ್ಯಯನ 
ಮಾಡಿದ್ದ. ಮಾರ್ಕ್ವಿಲ್ಲೋವನ್ನು ಸಿರಿಸ್‌ನೊಡನೆ ಪರ್ಯಾಯ ಸಾಲುಗಳಲ್ಲಿ ಬೆಳೆಸ 

ಇಯಿತು. . ವರಾರ್ಮಿ ಲೈ ಎಭಾವಿಕ ಪ್ರತಿರೋಧ ಹೊಂದಿದ್ದು, ಸಿರಿಸ್‌ 
ಈಡಾಗುವ ಕಾಂಡ ತುಕ್ಕು ರೋಗದ ಪಕ್ಷೀನಿಯಾ ಗ್ರಾಮಿನಿಸ* ಟ್ರಿಟಿಸಿಯ ಶರೀರ 
ಕ್ರಿಯಾತ್ಮಕ ತಳಿ 21ರ ಸೋಂಕನ್ನು ಸಹಿ ಹಂಶದಲ್ಲಿ ಸೇರಿಸಿ ಸ್ವಾಭಾವಿಕ ಸಂಕರಗಳ 
ಶೇಕದಾಪಾರನ್ನು ನಿರ್ಧರಿಸಲಾಯ್ತು. ಮೂರ್ಮ್ವಿಲ್ಲೋವಿನ ಅನಾವೃತ ತೆನೆಗಳಿಂದ 
ಸಿದ ಬೇಜಗಳ ಸಸ್ಕಗಳಲ್ಲಿ ಶೇ. 3.1 ._ 0,50 ಭಾಗ ಈಡಾಗುವ ಸಸ್ಯ 
ಗಳಿದ್ದ ಪು. ಸರಿಸ. ಮಾರ್ಕ್ವಿಲ್ಲೋ ಸಂಕರಗಳಲ್ಲಿ, ವಿಧ 21ಕ್ಕೆ ಈಡಾಗುವಿಕೆ ಪ್ರತಿ 
ಕ ಯ ಆಧ್ಯಯನ ನಡೆಸಿದ ವರ್ಷದಲ್ಲಿ ಮಾರ್ಕಿಲ್ಲೋ 
ಶೇ.7.2ರಷ್ಟು ಸ್ವಾಭಾವಿಕ ಸಂಕರಣ ಹೊಂದಿತೆಂದು ತೀರ್ಮಾನಿಸುವುದು ನ್ಳಾಯ 


ಸ್ಪಾಟ್‌ 


(೯ ಗ 
ನ 
| 


ಬ 
ತ್ನ 
ಬೂ ್ಳದ್ದ 
ಣೆ 

ಟೆ 


111 


ಅ 


ಹ ತಾ) 
ಪಂಗಡದ 
ತಾರಾ 


ವೂ 
*್‌ 


ಆಗಿಂದಾಗ್ಗೆ ಆನ್ಕಪರಾಗಸ್ಸರ್ಶೆ ಪಡೆಯುವ ಪಂಗಡ 


2 (1 ಸ ೪ 1೫. 22ೇ ಗುಗ ಡೆ 
[ನ 1 ತ ಬ ಬ (1 4. | 
ಲ್ಯಾ ಹ ಯೂ (2 ಕ ಶೆ 
1 ಬ ್ಪ 3... ಓ್ಶ್ದೆ ಷೂ ೫ 11 
ಮ ಇ (!| 2 ಸ 3 
ಇ ಛಿ ಡ0 ಭು ॥1] 12 ` 1 
ಏಸ 1 ಕ] 4 ನ 
ಯ "ಟ್ರ ಜಟ ಟ್‌ 11 0ಉ್ಯ್‌ 
13 ಡಿ ಗ ಓಂ ಡವ ೧ ಕ 
ಎ ಹಲ್ಲಿ ( ಸ ಟಚ್‌ ಹ ್ಲ 11 [ಸ 
ತ ಜು ಭಟಟ ಭಟ್ಟರ 
1 ಭ್ರ ನ | ೫ ಹಂ ಬಿ 
ತ್ಡ ಸ 1 ಸ ಜ್ರ ಗ (332 
ಬ ಸಂ ಜೆ ಬೃ ೌ ಬ] 
ಟಟ ಡ್‌ ಯ್ಯ ಭ್‌್ಯ್ರೃ ಜ.1] 
“1 ಚಟ್ಟ 0ಟಟೆಲ್ಸೆ 
( ( (ಡಿ ದ ತ್ದೆ (ಗೆ ಕಾ 
1 ಟೆ ಭಥ್ಟಿ ದ್ಧಿ ಗ್ಗ (ನ (ಪೆ ಣಿ 
11 ಭಟಟ ಓಗ್ಛತ್ಣ 
1 1 ಸ] 3] ಗೆ 1 13 ಸ 
(ಪ ೩ 0 1. ಜಿಸಿ 
1ರ ಭು ಊಇ೪ ಟಿ. 1 ॥ ಸ್ಟ 
ಬು ಸದ ಟು] ಚಿ ಜೇ (2 [` ಆ ಸ 
ಬ | 4 ಶ್ಚ ಛೆ ಟ ಭಟ ಛ್ಲಂಥೆ ಭ್ಯ 
1 ಸ್ತ ಕ ಚಟ ಟ್ಟ ಹ 172 1) ತ 32 
ಬ ೮. ಗ್ರೆ. ಟಗ ಜಟ ಛೆ 
ಟಟ ಟ್ಟ ಟ್ಟ ಸ್‌ ೫ ಯ 8 ಭ) 
[ ಸ 
ಗ್ರ ಕ್ಲ ಕ 1] ಸ (್ರ 3 ಓ... ತ್ತ ತ 
ಗ್‌ ಸೊ 13) ` 01 ೫ 4 ದ] 
ಗ 6 ಟ್ರ ಟೆ 12 ಬೈ. ಟಗ 1 ಯೆ (ತೆ 
ಗ. ಭ್ರ ಗೆ ಡಿ ಟೆ ಬ ನಿಟ (ಟೆ! ಡಿ 
ಡಡ ಬಿ ಯಿ ಹ] ೫ ಯೃ ಜು ಪ (ಟ್ಟ 
1) ಬ ಅಸ್ಟು ಭೈ ಇ್ಮಸು ಟ್ಟ ಭಟ್ಟ 
333 |] ದ (ಜು ಬಿಜೆೈಟ್‌ ಸ ಸೈಕ್ತ 
[ಕೆ ಲಿ ಜ್‌ [್ರ 3] "1 (2 1೬. ಡಿ ತ್‌ 
1) 3 ಶ್ಯ ಈ ಟೆ ಸ್ಟೆ ಭ್ಯ ಗೆ 1 2) ಜೆ ಟೆ 
ಫಿ ' ಡೆ ಟ್ಟ ಟ್ಟ ಪ ಎ ದ್‌ ಲ್‌ ಭಜ ಭೈ 
2 3 ಸಿಳ 0ೌ (ಓ ಇಲ್ಲಗೆ ಜೆ 12 ಖಿ 1 
೬ ದೆ [ತೆ ಲ. ಕ್ರೈ ೧ ಟಿ ತ್ಕ ೫ ಳ್‌ ಭೌ 
ಗಜ ಹೃ ಕು ಕಟ ಬೆ॥ಟ್ಛ 
ಆ.ರಿ.3ಚೆಟ ಟ್ರ ಜೆ ಜಡ. ಡಿ £ 


ವ್‌ 
ಪ2ಿಸ್ಟು 
ಇ 


ಜು 


ಟೌ ಬ 
ಸೀ 
ಕ್‌ ಗ್ಯಾಸ್‌ 


ಹಾವ 


ಕಿ 


ಪ್ಲ 
ಬರ 

ಹ 
ಓಟ. 


ಕದ ಸ್ತ 
ಕಾದಲ್‌ 
ಬ್‌ 
ನಸ್ಯ 


ಗ ಬಿಸ 
ಲಜ್‌ 
ಹಾಟ್‌ ಸ್ಯ 
ಒಟ 
₹ಾ 


ಆ 


ಗ 


ಟೆ 


ನಾಲ 


ರಗೆ 


ಮ 
ಸಾ 


ಸ್‌ 


ಕಾಂಡ ಗೋಧಿ 


ನಇಗಶ ರ್ಜದ ಹಂಗಡ 


ಘಿ 


ಜಬ 
ಮಾ 


ಜ್ನ 
ಎತ್ತ ಇಷ್ಟಿ ಇ ೧ಬ! 


ಸಪರ 
ನಧ 
ಕಾಕ್‌ 


ಆ 


ಇವ 
ಕ 

ಹ 
ಾನಿಯ್ಯ/ 


ವ 


ಹಾಡ. 
ಧ್‌ 
ಹಾ ಇ. 


ಕ 
ನ 


ಕಜ 


ರ್ಕ 
ದಾ 


ಸ್ವಧಾ 


113 ೯ ಸಸ್ತೆ ತಳಿಲಭಿಪೃದ್ದಿ ವಿಧಾನಗಳು 


( ಗ್‌ 
ಓ 
ರೆಷ್‌ ಟಾಪ್‌ ಪ್ರೆಯರಿ ಜೂನ್‌ಗ್ರಾಸ್‌ 
ಬಿಗ್‌ ಬೂಸ್ಸೆಮ್‌ ಗ್ರಾಸ್‌ ಇಟಾಲಿಯನ್‌ ರ.ಗ್ರಾಸ್‌ 
ಜ್‌ ಜಃ ಗ 
ಲಿಟಲ್‌ ಬ್ಲೂಸ್ಟೆಮ್‌ ಪೆರನ್ನಿಯಲ್‌ ರೈಗಾಸ್‌ 
ಕ್‌ು ಕಟ್ಟಿ ಇ ಗ ಟ್‌. 
ಟಾಲ್‌ ಓಟ್‌ ಗ್ರಾಸ್‌ ಸ್ವಿಚ್‌ ಗ್ರಾಸ್‌ 
ಸೈಡ್‌ ಓಟ್ಸ್‌ ಗ್ರಾಮಗ್ರಾಸ್‌ ಹ್ಪಕೋಲ (ದ್ವಿಗುಣಿತ) 
ಸ್‌ ಗ್‌ ಜೃ 
ಗ ಆ 
ಬಾಹಿಯಾ ಗಾಸ್‌ 
ಬ್ಲೂ ಗಾಮಗಾಸ್‌ ಸಜ್ಜೆ 
ಹ ಮ್ರ ಜ್‌ 
ಹ 1 
ಮಹೋ ಬ್ರೋಮ್‌ ಗ್ರಾಸ್‌ ರೀಡ್‌ ಕೆನರಿ ಗ್ರಾಸ್‌ 
ಸೂತ್‌ ಬೂಮ್‌ ಗಾಸ್‌ ಟಿಮೂತಿ 
ಲ್ರ ಸ್‌ ಕ 
ಬರ್ಮೊಡಾ ಗ್ರಾಸ್‌ ಜಾನ್ಸನ್‌ ಗ್ರಾಸ್‌ 
ಕ್ರೆಸ್ಟೆಡ್‌ ಡಾಗ್ಸ್‌ ಟೇಲ್‌ ಎಲೋ ಇಂಡಿಯನ್‌ ಗ್ರಾಸ್‌ 


ಬೇೀರುಗಂಟು ದ್ವಿದಳ ಧಾನ್ಯಗಳು 


ಬರ್ಡ್ಸ್‌ ಫುಟ್‌ ಟ್ರಿಫಾಯಿಲ್‌ ದಾಗೆಸ್ಮಾನ್‌ ಸ್ವೀಟ್‌ಕ್ಲೋವರ್‌ 
ಬಿಗ್‌ ಟ್ರಿಫಾಯಿಲ್‌ ಕುರಾ ಕ್ಲೋವರ್‌ 
ಯೆಲಭೋ ಆಲ್ಲಾಲ್ಲಾ ಆಲ್ಲಿಕೇ ಕ್ಲೋವರ್‌ 

5 ಬ್‌ ಭು ಅ ೯೨ 
ಪೆರಿಗೇಟಡ್‌ ಆಲ್ಟಾಲ್ಟಾ ಕ್ರಿಂಸನ್‌ ಕ್ಲೋವರ್‌ 
ಬ್ಲೂ ಆಲ್ಲಾಲ್ಫಾ ರಿಗ್‌ ರಭಾಗ್‌ ಕ್ಲೋವರ್‌ 
ಪೈಟ್‌ ಸ್ವೀಟ್‌ ಕ್ಲೋವರ್‌ ರಡ್‌ ಕ್ಲೋವರ್‌ 
ಎಲ್ಲೋ ಸ್ಲೀಟ್‌ ಕ್ಲೋವರ್‌ ದೈಟ್‌ ಕ್ಲೋವರ್‌ 

ರ ಗಾ ್ರ ಿ 

ಇತರೆ ಸಸ್ಮಗಳು 

ಸೂರ್ಯಕಾಂತಿಗಳು ಕುಂಬಳಗಳು 
ಸಕ್ಕರೆ ಬೀಟ್‌ಗಳು ಕೋಸು ಪ್ರಭೇದಗಳು 
ಆನೇಕ ಹಣ್ಣು ಗಳು ಬಹಳಷ್ಟು ಬೇರು ತರಕಾರಿಗಳು 


ಪರಾಗಸ್ಪರ್ಶ ವಿಧಾನಕ್ಕೆ ಸಂಬಂಧಪಟ್ಟಂತೆ ಅತ್ಯಧಿಕ ವೈವಿಧ್ಯತೆ ಪ್ರಕೃತಿಯ 
ಸಸ್ಯಗಳಿಂದ ಈ ಪಂಗಡ ರಚಿತದಾಗಿದೆ. ವಾಡಿಕೆಯಾಗಿ ಅನ್ಕಪರಾಗಸ್ಪರ್ಶವಾಗಿದ್ದು, 
ಸ್ವಪರಾಗಸ್ಪರ್ಶವನ್ನು ಕೃತಕವಾಗಿ ಆಚರಿಸಿದಲ್ಲಿ ಸುಲಭವಾಗಿ ಬೀಜ ಉತ್ಪಾದಿಸುವ 
ಮುಸುಕಿನ ಜೋಳದಂತಹ ಸಸ್ಯಗಳನ್ನು ಈ ಪಂಗಡ ಒಳಗೊಂಡಿದೆ. ಗಾಳಿಪರಾಗ 
ಸ್ಪರ್ಶದ ಸ್ವಭಾವ ಮತ್ತು ಅತ್ಯಧಿಕೆ ಪ್ರಮಾಣದ ಪರಾಗರೇಣಂ ಉತ್ಪಾದನೆ, ಅನ್ನ 


ಪರಾಗಸ್ಪರ್ಶಕ್ರಿಯೆ ಶೇ. 100ಕ್ಕೆ ಮುಟ್ಟುವಂತೆ ಏರ್ಪಡಿಸುತ್ತದೆ. ಕೀಟಗಳಿಂದ 


ಕಾಸ” ಒತ ಕರನ 
ಸಸ್ಯ ತಳೆಅಭಿವೃದ್ಧಿಯಲ್ಲಿ ತಳಿಶಾಸ್ತ್ರ ಮತೆ 
ಮು 


ಪರಾಗಸ್ಪರ್ಶಪಡೆಯಲು ಅನೇಕ ಸಸ್ಯಗಳು ಮಾರ್ಪಾಟು ಹೊಂದಿರುವುದರಿಂದ, 
ಶ್ರ 


ಕಿ ಬ್ರೀ ಕ್ತ ಸಲಾ ಗ ಹ 
ಸ್ವಾಭಾವಿಕ ಸ್ಕಿ ಸ್ವ್ರಿತಿಗಳ ಲ ಬೀಜೋತ್ಪಾದನೆಗೆ ಅನ್ಯಪರಾಗಸ್ಪರ್ಶ ಆಪಶ್ರಕ. ಅನೇಕ ಸಸ್ತ 
ಸ ಸ 
ರೂ ಸಿ ಪಾ ಎ ತ್ರೆ ಕ ಸತ್‌ ಕಾ ನ 
ಗಳು ಅಂಶಿಕ ಅಥವಾ ಪೂರ್ಣ ಸ್ಪಅನನುರೂಪತೆ ಹೊಂದಿರುವುದರಿಂದ ಜೀಜೋತ್ಪಾ 
ಬ 
ದವೆ ಹಾ ನ ರರ್ಯಾಕಾ ಇದ್‌ ದಾನಿ 
ಬಿಗೆ ನಿಷ್ಠೆ ಲತೆಯಿಂದಾಗಿ ಆನ್ಪಪರಾಗಸ್ಪರ್ಶ ಆತ್ಮಾವಶೃಕವಾಗುತ್ತದೆ. 
ಸ 


ಹ ಆ 
ಆ ಜಾ ಸ ಸ್ಯ ರ್ಮ್‌ ರಾ ಷ್‌ ರ 
ಸನಿಷ್ಟಲತೆ ಮತ್ತು ಸ್ವಫಿಬಪತ್ತತೆಯ ಇತರ ಕಾರಣಗಳನ್ನು ಸ್ವಾಭಾವಿಕವಾ 


ಜಿ 0 
ಹ ಡ್‌ ಕಾ ಗಾಡ್‌ ವಾ ರ್ಯ 1 ಈ. ಕಬಕ ಡಿ ಸಾ ಕ ಡಾ ಅಣ್‌ 
ಸ್ನಪರಾಗಸ್ಥರ್ಶದಿಂದ ಬೀಜೋತ್ನಾವನ್‌ ಮಾಡದ ಬಳೆಸಸ್ತುಗಳ ತಳಿಅಭಿಷವದಿ ವಿ 


ಕ 
ಹ 
ಆ 
ಹ ನು ದರ ಗಿ ಸ ವ ಗರ ಕುಟಲಷ್ಟು ದ್ದರು ಹಸದ ದ್ಯ ತ್‌ಕ್ಲ 
ಹದ ವಾಗಿರುವುದಿದ್ಲಿ, 0 ಕಂದ ವು ಜಬ ಕ ಜ್‌ ಎರಡು 


ಓಸಿ 
ಹ ತಗ ಇಗತ್ತತೆ ಕತೆ ರ್ಮ್‌ ತ್ಯಾರ ಮಪ ಷ್ಟ 
ಜನ ಕಾ ಕು ಗ ಕೇಉ ಬ ಪಟಾಸ್ಯು ನರ. 


[ ಜಾರ ಹೃದ ಬಾದಿ ಗರ ಪದ್ದ ರ್‌ ಜ್‌ ಕಾ ದ್‌್‌ ತ್ಯಾ ಸರ್ವ ಲ್ಲತೆ ತರ ಕ ಗಾ ಗರ 
ಈರ ಗಡದ ಆ ಬದು 11 ಭ್‌ ನ ತ ದ” 


ಬಸಳೆ ಮತ್ತು ಆಸ್ಪರಾುಗರ್ಸ, 


ಸ್‌ 0 ಗಾ ಕ್‌ ದ ಹ ಸತ ತಾವೋ ದಾಳ ತ ಸಾ 
ಈ ಪ ೦ಗಡಕ್ಕೆ ಸೆ ಸೇರಿದ ಸಶಗಳೆ ತಳಿಅಭಿವ ದಿ ಮನ ಅರ್ಪಾತ :ಕಣಗಳನ 
ಗ ಗತ. 


( 


ಲ 

ಹ ಣ್‌ ಎಲಾ ದ್ವೇ ಹ ರಾ ಭಾ ಜದ ಕಲ್ಲ ತಾ ಹಾ ಗ್‌ 

ಹೊಂದಿದವ ಹಣ್ಣು, ಗಂಡು ಸಸ್ನಗಳ ರಡನ್ನೂ ಜಚುನಾಯಿಸ ನಿರ್ದಿಷ್ಟ ಜನ್ನದಾತ್ಮ ವಿನ 
2% ಟ್‌ ವ ಕ್ರ 


ಗು ಆ ವಾ ಟಾ ಹಾ! ತ. ಇಲ್ಲ್‌ ಇ ತಾ ಶ್ರ ಕ 44 ಕಾ ಕಣ ಸಾಲ ಇದ ಇ ಹಾಸ ಹ 
ತಳಿಅಭಿಷವ ದ್ದ ಜಲ ತ್‌್‌ ಅವುಗಳ ಸಂತತಿಯ ಪರೀಕ್ಷೆಯಿಂದ” ನಿರ್ಧರಿಸುವುದು 
ರು 


ಸ್ಟಾ ಕಾ ರ್ಯ್ಯಾರಿ ಇಸ ಹಾಕ್‌: ಭ್ಯಕ್ಕ್‌ಸಿದಾರೆ ತಲ ಗ್‌ ಡಾಟ ಕಬ ್ಲ್ಲಖಯ್‌್‌್ಹಯ್ಹ ತ್ಲ *್‌60್ಲ ಕರ್ರಿ ಇರಾ 
ಆವಶ್ಯಕ... ಈ ನ್ರೀತಿಯಂಂದ ಉನ್ನಶ ಓವ ತಳಿಗಳ ಸಂಮೋಜಿನೆ ವಿರ್ಪಡಿಸಬಹುದು 


ಸ್ವಸರಾಗಸ್ಪ ರ್ಶ ಸಮಯಸಬಗ, ಜತೆಗೆ ದಾರಿಯಾಗುತ್ತದೆ 


ಒಂ 
ಸಾಮಾನ್ಯ ವಾಗಿ ಸ ಪರಾ ಸ್ಪರ್ಶದ ಬೆಳೆಯಲ್ಲಿ ಸ್ಥಾಭಾವಿಕ ಸಂಕರಣ ಸಮಯೋ 
ಪಯುಕ್ತಬಾಗಿ ಸಂಭವಿಸಿದರೂ, ವಿಎಿಷ್ಟ ರ್‌ಾಸಸ ಗ್ಗೆ 
ಮತ್ತು ಅಜೆ ( 
ಘಟಕ ಜೋಡಿಗಳ ತೆ ಭಿನ್ನ ಹೈೊಂಂದಿರುವ ತಳಿಗಳ ನಡುವಣ ಸಂಕರದ ಪರಿಣಾಮ 


ಕಾದ ಸರೆ ಒದಿದ 
ಕ್‌ ಬ ತ್ತ ರಃ ರಣವಾಗಬಲ್ಲ್ಬದು 


ಯೈಯ ಪಸ್ತುಮೂಲವಾಗಬಹುದು. ಒಂದು ಆಥವಾ ತ ತಳೀಯಕ 
ವವಧ ಟಗ 


ವಾಗಿ ಸ್ವ ಷೇಚನದ ದು ದಿನ ಸಂತತಿಗಳಲ್ಲಿ ಏನಾಗುತ್ತದೆಂದು ತೋರುವುದು ಸ್ವಾ ರಸ್ತ 
ಕರವಾಗುತ್ತದೆ. ನಕ್ಕರೆ “ಯ ಥಲಿತಂಂಶವನ್ನು ಸ್ಪಷ್ಟಪಡಿಸಲು ಕೊಂಚಮಟ್ಟ 
ಪೃತ್ಯಾಸ ಸ ಹೊಂದಿರುವ ಎರಡು ಸೂತ್ರಗಳನ 
ಮತ್ತು ಜೋನ್ಸ್‌ 1919) 

ಎರಡು ಜನ್ಮದ ದಾತ್ರ ತಳಿಗಳು ಅನೇಕ ಘಟಕ ಜೋಡಿಗಳ ಭಿನ್ನತೆ ಹೊಂದಿದೆ 


ಯೆಂದು ಭಾವಿಸೊ!ಜ. ಸಂಕರದ ನಂತರ ಬೇರ್ಪಡು ಸಂಚತಿಗಳ ಸಂಖ್ಯೆ , ಆಗಿದ್ದು 


(ಡೆ 


114 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅಡಕಗೊಂಡಿರುವ ಘಟಕ ಜೋಡಿಗಳನ್ನು ಸ್ವತಂತ್ರವಾಗಿ ರಿಕ್ಕತೆ ಪಡೆದ ಸಂಖ್ಯೆ ಇಗೆ 
ಸಮನಾಗಿದ್ದು ಮತ್ತು ದ್ವಿ ಪದೀಯದ ಮೊದಲನೆಯ ಮತ್ತು ಎರಡನೆಯ ಪದಗಳು 
ಅನುಕ್ರಮವಾಗಿ 1 ಮತ್ತು 2£-1 ಆಗಿರುವಲ್ಲಿ [! .. (27-1;]ಇ ಎಂಬ ಸೂತ್ರವನ್ನು 
ಬಳಸಬಹುದು. ಮೊದಲನೆ ಪದದ ನಿರೂಪಣೆ ವಿಷಮಯುಗ್ಮಜ ಘಟಕ ಜೋಡಿಗಳ 
ಸಂಖ್ಯೆಯನ್ನೂ ಮತ್ತು ಎರಡನೆಯ ಪದನಿರೂಪಣೆ ಸಮಯುಗ್ಮಜ ಘಟಕಜೋಡಿ 
ಸಂಖ್ಯೆಯನ್ನೂ ಸೂಚಿಸುತ್ತದೆ. ಘಟಕಜೋಡಿಗಳ ಸಂಖ್ಯೆ 3 ಎಂದು ಭಾವಿಸಿ 
ಕೊಂಡಲ್ಲಿ, ಅಂದರೆ 7 ಎತ. ಮತ್ತು ಸಂತತಿ ಐದನೆಯ ಬೇರ್ಪಡು ಸಂತತಿಯಲ್ಲ್ದಿದ್ದಲ್ಲಿ 
ಅಥವಾ ನ್ಮ. ಅಂದರೆ ಜಾರ. ಮತ್ತು 2.131, ಅದರ ಫಲಿತಾಂಶಗಳು 
13, 3(1)331,3 (1) (31)3._31* ಆಗುತ್ತದೆ. ಇದರ ಪ್ರಕಾರ ದೊರೆವ 
ಸಸ್ಯಗಳು ಕೆಳಕಂಡಂತಿರುತ್ತವೆ : 

ಎಲ್ಲಾ ಮೂರು ಘಟಕ ಜೊತೆಗಳೂ ವಿಷಮಯುಗ್ಮಜತೆಯಾಗಿರುವ 1 ಏಕ 

ಸಸ್ಯ. 

ಎರಡು ಘಟಕ ಜೊತೆಗಳು ವಿಷಮಯುಗ್ಮ ಜವಾಗಿಯೂ 1 ಸವಂಯುಗ್ಮಜ 

ವಾಗಿರುವ 93 ಏಕಸಸ್ಯಗಳು. 

ಒಂದು ಘಟಕಜೊತೆ ವಿಪಮಯುಗ್ಮಜವಾಗಿಯೂ ಮತ್ತು ಎರಡು ಸಮ 

ಯುಗ್ಮಜವಾಗಿರುವ 2883 ಏಕಸಸ್ಮಗಳು. 

ಎಲ್ಲಾ 3 ಘಟಕ ಜೊತೆಗಳೂ ಸಮಯುಗ್ಮಜವಾಗಿರುವ 29,791 ಏಕ 

ಸಸ್ಯಗಳು. 

ಭಿನ್ನವಿಧಗಳ ನಡುವಣ ಸಂಕರದ ನಂತರ ೦ 

ದಾದ ಸಮಯಬಗ್ಮಜ ಏಕಸಸ್ಮ್ಯಗಳ ಶೇಕಡಾವಾರನ್ನು 
ರುವ ಇನ್ನೊಂದು ಸೂತ್ರ [(28-1)/2£]9, ಇದರಲ್ಲಿ ಇ ಮತ್ತು £ ಗಳು ಹಿಂದಿನ 
ಸೂತ್ರದಲ್ಲಿರುವ ಅರ್ಥವನ್ನೇ ಸೂಚಿಸುತ್ತದೆ. ವಾಸ್ತವಿಕ ಆಚರಣೆಯಲ್ಲಿ, ಪ್ರತಿ 
ಯೊಂದು ವಂಶವಾಹಿರೂಪದ ಸಂತತಿಯೂ ಏಕರೀತಿಯ ಉತ್ಪನ್ನಕಾರಕವಾಗಿಯೂ, 
ಮತ್ತು ಘಟಕ ಜೋಡಿಗಳು ಸ್ವತಂತ್ರವಾದ ರಿಕ್ಕತೆ ಪಡೆದವಾಗಿಯೂ, ಇಲ್ಲದಿದ್ದಲ್ಲಿ 
ಅಂದಾಜು ಮಾಡಿದ ನಿರೀಕ್ಷಣೆ ಸರಿಯಾಗುವುದಿಲ್ಲ. ಸಂಲಗ್ಗತೆಯನ್ನು ಒಳಗೊಂಡಿರು 
ವಲ್ಲಿ, ಸಮಯುಗ್ಮಜ ಏಕಾಂಶಗಳ ಶೇಕಡಾವಾರನ್ನು ಮಾರ್ಪಡಿಸುತ್ತದೆ, ಆದರೆ 
ವೈಟ್‌ (1921) ತೋರಿಸಿಕೊಟ್ಟಿರುವಂತೆ ಸಮಯುಗ್ಮಜತೆಯ ಶೇಕಡಾವಾರು 
ವರಾರ್ಪಡುವುದಿಲ್ಲ. ಒಂದು ಏಕಾಂಶ ಜೋಡಿಗಾಗಿ ಯಾವೊಂದು ಬೇರ್ಪಡು ಸಂತತಿ 
ಯಲ್ಲಿನ ಸಮಯಖಗ್ಮತೆಯ ಶೇಕಡಾವಾರು ೯ ಅನ್ನು, ಮೊದಲೇ ಹೇಳಿದ ಸೂತ್ರದಿಂದ 
ಪಡೆಯಬಹುದು. ಸ್ವಪರಾಗಸ್ಟರ್ಶದ ಸ್ಥಿತಿಯಲ್ಲಿ. ಸ್ವತಂತ್ರ ಮೆಂಡಲ್‌ ರಿಕ್ಚತೆಯಲ್ಲಿ 
ನಿರೀಕ್ಷಿಸಿದ್ದ ಕೈಂತಲೂ ಹೆಚ್ಚಿನ ಸಮಯುಗ್ಮಜ ಏಕಸಸ್ಮಗಳನ್ನು ಹೊಂದುವ ತೀವ್ರತೆ 
ಯನ್ನು ಸಂಲಗ್ನತೆ ಹೆಚ್ಚಿಸುತ್ತದೆ. ` 


ತೊ 


ತ್ತ 

೯ 
೩. 
ತಿ 
24. 

ಕಿ 

ಜೂ ಲ 
ಟೆ 
1 
ಲ್ಕ 

ತ 

ತ 


ನಸ್ಮ ತಳಿಅಭಿವೃದ್ಧಿ ಯಲ್ಲಿ ತಳಿಶಾಸ್ತ್ರ ಮತ್ತು ತಳಿಶಾಸ್ತ್ರದಿ ಆಥಾರ 115 


1,5,10 ಮತ್ತು 15 ಘಟಕ ಜೋಡಿಗಳನ್ನು ಸ .ನಿಷೇಚನದ 1 ರಿಂದ 10ನೆಯ 
ಸಂತತಿಯವರೆಗೆ ಈ ಸೂತ್ರವನ್ನು ಜೋನ್ಸ್‌ (191 8). ಅನ್ವಯಿಸಿ, ಅದರ ಫಲಿತಾಂಶ 
ವನ್ನು ವಕ್ರರೇಖೆ ಆಕ್ಟತಿ ತ್ರ ಶ್‌ ನ್‌ 'ಕ್ರಪಡಿಸಿದ್ದಾನೆ. ಫಲಿತಾಂಶಗಳನ್ನು (ಚಿತ್ರ 13) 
ಫ್‌ ತಿಯೂಂದು ಸ್ವಯ ೦ಸ0ಕರ ಸಂತತಿಯನ್ಲಿನ ವಿಷಯಯುಗ್ಮ ಸ 
ವಿಷಮಯುಗ್ಮಜ ಜೋಡಿಗಳ ಶೇಕದಾಹಾರನ್ನು, ಆಂದರೆ ವಿಷಮಯುಗ್ನ ಜತೆಯ 


ಶೇಕಡಾವಾರುಗಳ ಆಧಾರದಿಂದ ಸೂಚಿಸಲಾಗಿದೆ, 


100% 








ಸಂಬಂಧಿತೆ. ಯುಗ್ಧವಿಕಿಲ್ಬಗಳು 





ಗ 1.5, 10, 15 ಸಂಖ್ಯೆಯಾಗಿರುವಾಗ 
ಗೆ ಪ್ರತಿ ಸ್ವಯಂಸಂಕರ ಸಂತತಿಯಲ್ಲಿನ 
ಇ ವಿಷಮಯುಗ್ಮಜ ವಿಕಾಂಶಗಳು. 
ಇ 

ಇ 

ಇ 

ಸ 

೧ 501% 

1. 

23 

“್‌ 


ಹ 
23 


25% 


ವಿಷಮ 


ತ 


ಚಿತ್ರ, 13 ಯಾವೊಂದು ಸಂತತಿಯಲ್ಲಿ ಸವ ಸಮಯುಗ್ಮಜತೆಯ ಶೇಕಡಾವಾರನ್ನು ಒಂದು 


ಶದೆಂದೂ 


ಟಿ 
೪3 
ಸ್ರ 
[್ದ 
ಸ 
ಕಿತ 
₹[ 
ಕ್ಷ 
1 
ಣೆ 
5 
ಇ ₹? 
ಕಟ್ಟೆ 
` " 
ಕ 
ಕ 
ಹಾಗ 
ಓು 
( ಕ 
ತೆ 
ಕ 
ಈ 
ಸು 
ತೆ 
[ಕ 
ತೆ 
೨೮ 


ಕ್ಷೆ 
ವಿವರಣೆಯಿತ್ತಿರುವ ಈ ಮೂಲತತ್ತ್ವಗಳು ಜ್‌ ಸ್ಪರ್ಶದ ಬೆಳೆಸಸ್ಕಗಳಲ್ಲಿ ತಳಿಆಭಿ 


ವೃದ್ಧಿ ಯ ವಿಧಾನಗಳು ಯಾಕೆ ಬಹುತೆ 
ದನ್ನು ತೋರ್ಪಡಿಸುತ್ತದೆ 


ಸ 
ಸ 
ಟ್ಟ 
ವ 
(ು 
1 
ಕ್ಲ 
(0 
( 
ತೆ 
ಕ ನ್ನ 
ಮ 
ಛೆ 
ಸೆ 
1. 
ಟ್ಟ 
[ 
ಸ್ತ “ಇ 
೯ 


116 ನಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅನೇಕ ವೇಳೆ ಅನ್ಯ ಪರಾಗಸ್ಪರ್ಶದ ಪಂಗಡದಲ್ಲಿ ಸ್ಟ ಸ್ವಪೆರಾಗ ಸ್ನ ಸ್ಪರ್ಶದ 
'ಭರಿಣಾಮು 


ಪರಾಗಸ್ಪರ್ಶದ ನಿಯಂತ್ರಣದಲ್ಲಿ ಹೆಚ್ಚು ಗಮನ ಕೊಡಬೇಕಾದ ಅವಶ್ಯಕತೆ 


ಯನ್ನುಳಿದು, ಪದೇಪ ದೇ ಅನ್ಯ ಪರಾಗಸ್ಪರ್ಶದ ಪಂಗಡದವುಗಳ ತಳಿಅಭಿವೃದ್ದಿಯನ 


ವನ್ನು ಅನುಕ್ರದು ಸಂತತಿಗಳಲ್ಲಿ ಅಧ್ಯಯನ ಮಾಡಿದ. ಆತ ಪ್ರಕಟಿಸಿದ ಕೆಲವು ಫಲಿ 
ತಾಂಶಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. (ಕೋಷ್ಟಕ 9 

ಈ ದತ್ತಿ ತಳಿಯಲ್ಲಿ ಸಂತತ ಸ್ವಪರಾಗಸ್ಪರ್ಶದ ದುಷ್ಪರಿಣಾಮವೇನೂ ಇರಲಿಲ್ಲ. 
ಅಗತ್ಯವಿರುವಾಗ ಈ ಪಂಗಡಕ್ಕೆ ಸೇರಿದ ಸಸ್ಯಗಳಲ್ಲಿ ಅಪ್ಪಗಳ ಚೈತನ್ಯ ಕುಂದದಂತೆ, 
ನಿಯಂತ್ರಿತ ಸ್ಪಪರಾಗಸ್ಪರ್ಶವನ್ನು ಬಳಸಬಹುದೆಂದು ತೀರ್ಮಾನಿಸಬಹುದು. 

1 | ಸ್ರ ಲ ಕಚ ಏಕರೂಪತೆ ಪಡೆಯಲು ಹತ್ತಿಯಲ್ಲಿ ಅಂತಃ 


ತತ 
. 
ಟ್ಟ 
ಅ 
ಕ 
ಚ್ಚ 
ಸ 
ತ 
1 
ಕ್ಡ್‌ 
[5 
ಸ 
ಗ್ಗ) 
ತ್ತ 
೪ 
ಪ 


ದ 
ಭ್ವ್ಸಿಃ 
ಸ್ನಪರಾಗಸ್ಪರ್ಶ ಹೋ ಸಾಲುಗಳ ಹೋಶಿಕೆಯಲ್ಲಿ ಅಂಶ;ಸಂಕರ ಇ ಅಡಕ 


ತೆ ವೆ ಸಾಮೆ ಎಣೆ 
ಎರಡು ವರ್ಷ ಸ್ಲಪರಾಗಸ್ಪರ್ಶದ ನಂತರ 1] ಹಚ್ಚಿನ ೫. ಸ 
ರಿ ಓಡ ತ 
ಶೆ 
ವೃಕ್ತಪಟ್ಟಿದೆ. ಹತ್ತಿಯಲ್ಲಿ ಚೈತನ್ನದಾಯಕ ಸ್ಲಪರಾಗಸ್ಪರ್ಶ ತಳಿಗಳನ್ನು ಹೊಂದ 
ಕಣ ಛಿ ನ ೪ [ಕಿ ವ ೩) ಡ್ಡ 
ಕವಾರ್ಯಾ ಟ್ರಾ ಹ್‌ ಇ. ಸ ೩ ನೆ: ಟಿ 
ಬಹುದಂದೂ ಮತ್ತು ಎಣಿಸಬಹುದಾದಂತೆ, ಅವಿಜ್ಞ ನ್ನ ಸ್ಪಪರಾಗಸ್ಪರ್ಶದಿಂದ ಯಾ 
ಸಾ ಸ 


ದುಷ್ಪರಿಣಾಮವೂ ಆಗುವುದಿಲ್ಲವಂದೂ ಕಂಡುಬರುವುದೆಂದು ಹಂಫ್ರಿಯ ದತ್ತಾಂಶ 
ದಿಂದ ನಿರ್ಧರಿಸಬಹುದಾಗಿದೆ. 

ಕೋಪ್ಪಕ5 9 ಪಿಮಾ ಹತ್ತಿಯ ವಾಣಿಜ್ಯ ದಾಸ್ತಾನಿನ ಯಾದೃಚ್ಛಿ ತ ಮಾದರಿ 
ಯೊಡನೆ ಏಳು ಅನುಕ್ರಮ ಸಂತತಿಗಳ ಅಂತಿ: ಸಂಕರ ಸಂಗ್ರಹದ ಹೋಲಿಕೆ 








1. [೫.] 
2 ಜಲ್ಲಿ 1 ಲ್ಲ ಸೆ 
ನ ಗ್ರ ಇ ಡೆ 4 
ಪ್ಪ 1ನ ಸ ಭು ಗೆ: 
ಸಂದ ಚ ಬ ಸ್‌ 
೪ | ಕೈಕ್ಷಿ | 9 | ಕ್ಲಿ 
ು ವ 





೦ತಃಸಂಕರ 296 [11.8 --1.3 17.2 --8.12/13.6 0.04 90.8 10.8 
ತೆರವು ಪರಾಗಸ್ಪರ್ಶ 367 | 8.4 1.0 [11.1 -70,1213.4 --0.03 90.2 --0.9 
ವ್ಯತ್ಯಾಸ | 3.4-1,6| 0.1 --0.17| 0,2 --0.05, 0.6 _-1.2 


ಥೆ 
ಗಾಸರಾವು ಗಾ 








ದ ಆಧಾರ 117 





ಸಮಖ್ಬ ಕಾಯಿ ಸಂಖ್ಯೆ | ಜೀಜಹತ್ತಿ | ಎಳೆಸೂಚಿ 
ಅಂತಃ ಸಂಕರ 105 3,22 --0.21 | 4.90 --0,27 
ತೆರವು ಪರಾಗಸ್ಪರ್ಶ 115 ೨3,04 0೦,06 | 5.12 _-0.03 
ವ್ಯತ್ಯಾಸ ಜಾ 0.18 --0.22 | 0ಿ,22 ೧,2? 





ಕಾಯಿ ಅಳತೆಗಳು 


ಸಮಪಖ್ಟಿ | ಕಾಯಿ ಸಂಖ್ಯೆ ಬೀಜಹತ್ತಿ ಮ್ಹಾಸ ಮಿಮಿ, 
ಅಂತಃಸಂಕರ 25 46.6 056 26.8 --0,19 
ತೆರವು ಪರಾಗಸ್ಪರ್ಶ 25 457 0.80 26.1 _-0ಿ.19 
ವ್ಯತ್ಯಾಸ ಜಾ 0.9 0.97 ೧.7 0.27 


ಅನ್ಯ ಸರಾಗ ಸ್ಪರ್ಶ ಸಸ್ಯಗಳಲ್ಲಿ ಸ್ವನಿಷೇಚನದ ಸರಿಣಾಮ 


ಚ 
ಖಿ.ಯಲಿ, ಸಾಭಾವಿಕ ಅನ್ನಪರಾ 
ಕ ಸ್ಟ್‌ ದ 


ತಳೀಯಕ ದೃಷ್ಟಿಯ ವೃಪರಾಗಸ್ಪರ್ಶ ಬೆಳೆಗಳಲ್ಲಿನ ಕೃತಕ 
ದ 
ಸ್ವಪರಾಗಸ್ಪರ್ಶ ಸಮಸದ್ಭಶ ತಳಿಗಳ ಉತ್ಪಾದನೆಗೆ ದಾರಿಯಾಗುತ್ತದೆ. ಆನೇಕ ಬೆಳೆ 
ಗಳಲ್ಲಿ ಅದರಲ್ಲೂ ಮುಸುಕಿನ ಜೋಳದಲ್ಲಿ, ಸ್ಹಪರಾಗಸ್ಪರ್ಶವನ್ನು ಆಚರಿಸಿದಲ್ಲಿ ಚೈತನ್ಯ 
ತೀವ್ರ ಗತಿಯಲ್ಲಿ ಕುಂದುತ್ತದೆ. ಬೆಳವಣಿಗೆ ಚೈತನ್ಮದ ಇಳಿಶ ಎಲ್ಲ ತಳಿಗಳಲ್ಲೂ ಒಂದೇ 
ಸಮನಾಗಿರುವುದಿಲ್ಲ ವಂತ್ತು ಸಂಂಧಕ ಸಮಯುಗ್ಮಜ ಮತ್ತು ಸ್ವಲ್ಪಮಟ್ಟಿಗೆ ಚೈತನ್ಯ 
ಅ 


ಥಿ 


ದಾಯಕವಾಗಿರುವಂತಹ ಮುಸುಕಿನ ಜೋಳದ ಕಲವು ಅಂತಃಸಂಕರ ಸಾಲುಗಳನ್ನು 
ಹೊಂದಲಾಗಿದೆ. ಸಾಮಾನವಾಗಿ ಮುಸುಕಿನ ಜೋಳದಲ್ಲಿ. ಸ್ನಾಭಾವಿಕ ಮುಸಖಿನ 
ಅಹಾ 


್‌ 
ಜೋಳದಲ್ಲಿರುವಷ್ಟು ಜೈತನ್ಮ ಪಡೆದಿರುವ ಸಮಯುಗ್ಮಜತೆಯನ್ನು ಸಮೀಪಿಸುವ 
ಯಾವೊಂದು ಅಂತಃಸಂಕರ ಸಾಲನ್ನೂ ಹೊಂದಲಾಗಿಬ್ಲ. ಸ್ಕ್ಯಾಷ್‌ಗಳಲ್ಲಿ ಸ್ವನಿಷೇಚನದ 
ಗ್‌ 


ಪರಿಣಾಮಗಳನ್ನು ಅಧ್ಯಯನ ಮಾಡಲಾಗಿದೆ. ಅಪೇಕ್ಷಿತ ಸ್ವಸಂಕರ ಸಾಲುಗಳ 
ವಿಯುಕ್ತನ ಮತ್ತು ವಾಣಿಜ್ಯ ತಳಿಗಳಾಗಿ ಅವುಗಳ ಬಳಕೆಯಿಂದ ಆಧಿಕ ಅಭಿವೃದ್ಧಿ 
ಯಾಗಿದೆ. ಲಧಿಕೆ ಇಳುವರಿಯ ಮತ್ತು ಕಡಮೆ ಇಳುವರಿಯ ಸ್ವಸಂಕರ ಸಾಲುಗಳೆ 
ರಡನ್ನೂ ವಿಯುಕ್ತನಗೊಳಿಸಲಾಗಿದೆ. ಕಮಿನ್ಸ್‌ ಮತ್ತು ಜೆಂಕಿನ್ಸ್‌ (1928) 10 
ಸಂತತಿಯಲ್ಲಿ ಸ್ವಸಂಕರವೇರ್ಪಡಿಸಿದ್ದರೂ ಯಾವೊಂದು ದುಷ್ಪರಿಣಾಮವೂ ಇಲ್ಲದಿದ್ದ 
ಅಧಿಕ ಇಳುವರಿ ಸಾಲೊಂದನ್ನು ಅಧ್ಯಯನ ಮಾಡಿದರು. 


118 


2 


ಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಅನೃಪರಾಗಸ್ಪರ್ಶ ಸಸ್ಮಗಳ ತಳಿಅಭಿವೃದ್ಧಿಯಲ್ಲಿ ಎಷ್ಟು ವ್ಯಾಪಕವಾಗಿ ನಿಯಂತ್ರಿತ 
ಸ್ವಪರಾಗಸ್ಪರ್ಶವನ್ನು ಬಳಸಬಹುದೆಂದು ಒಂದು ಬೆಳೆಯನ್ನು ಎಷ್ಟರಮಟ್ಟಿಗೆ ಅದರ 
ಚೈತನ್ಯ ಹೆಚ್ಚಾಗಿ ಕುಂಠಿತವಾಗದಂತೆ ಪರಾಗಸ್ಪರ್ಶ ಬಳಸಬಹುದೆಯ ಮುಖ್ಯ ಅಂಶ 
ವನ್ನಾಧರಿಸಿದೆ ಎಂದು ವ್ಯಕ್ತಪಡುತ್ತದೆ. ತಳಿಸಂವರ್ಧನೆ ವಿಧಾನಗಳನ್ನು ಸ್ಥಿರಪಡಿಸಲು 
ಪ್ರತಿಯೊಂದು ಮುಖ್ಯ ಬೆಳೆಸಸ್ಯದಲ್ಲೂ ನಿಯಂತ್ರಿತ ಅನ್ಯ ಮತ್ತು ಸ್ವಪರಾಗಸ್ಪರ್ಶದ 
ಅಧ್ಯಯನ ಅತ್ಯಗತ್ಯ. 


ಕೋಷ್ಟಕ 10. ಮುಸುಕಿನ ಜೋಳದ ಮೂರು ಅಂತ:ಸಂಕರೆ ಸಾಲುಗಳ 
ಸ್ವನಿಷೇಚನದ 30 ಸಂತತಿಗಳ ಸಸ್ಕೆ ಎತ್ತರ ಮತ್ತು ಧಾನ್ಯ ಉತ್ಪನ್ನಗಳ ಮೇಲಿನ 

















ಪರಿಣಾಮ 
ಸಾಲು 1-6 ೆ ಸಾರು 1-1 ಸಾಲು 1-9 

ಸ್ವಸಂಕರ ಸಂತತಿ | ಜಾ ಗಗಾತಾಃ 

ಗಳ ಸಂಖೆ. | ಎತ್ತರ ಏಕರೆ ಇಳುವರಿ ಎತ್ತರ | ಎಸರೆ ಇಳುವರಿ ಎತ್ತರ ( ಎಕರೆ ಇಳುವರಿ 

ೆ | (ಅಂಗುಲ) | ಬುಷೆಲ್‌ಗಳ್ಸ್‌ ) (ಅಂಗುಲ) | ಬುಪಲ್‌ಗಳಲ್ಲಿ , (ಅಂಗುಲ) | ಬುಷೆಲ್‌ಗಳಲ್ಲಿ 
0 | 117 81777 ; 117 81777 117 81777 
ಬ) 87 64 3-11 | 8 51777 77 41 7-5 
6-10 1973-1೬ 45 7-712 184 --1 . 3685 ! 8272 34 774 
11--15 | 97-೧-3 | 38--4 [84-22 | 34733 , 83--2 26 3-2 
16--20 | 88 3-4 | 2234 | 8533 ) 2423 , 7524 |. 14273 
21--25 | 81-3-2 | ೩0.56 75323 | ೩133 . 7133 13 772 
26-30 9223 | 24-79 |80322 | 1874 | 77-33 9-4 


* ಮಾನಕ ತಪ್ಪುಗಳು. 




















ಈಸ್ಟ್‌ 1905ರಲ್ಲಿ ಪ್ರಾರಂಭಿಸಿದ ಮುಸುಕಿನ ಜೋಳದಲ್ಲಿನ ಮೂರು ಅಂತಃ 
ಸಂಕರ ಸಾಲುಗಳ ಅವಿಚ್ಛೆನ್ನ ಅಂತಃಸಂಕರಣದ ಪರಿಣಾಮ, ಈಸ್ಟ್‌ ಮತ್ತು 
ಹೇಯ್ಸ್‌ (1912) ಮಾಡಿದರು. ಅದರ ವಾದ ವಿವಾದವನ್ನು, ಜೋನ್ಸ್ಸ್‌ (1939) 
ಸಂಗ್ರಹಿಸಿದ್ದಾನೆ. ಕೋಷ್ಟಕ 10 ರಲ್ಲಿ ಕೊಟ್ಟಿರುವ ಬುಷೆಲ್‌ಗಳಲ್ಲಿನ ಎಕರೆ ಉತ್ಪತ್ತಿ 
ಮಂತ್ತು ಅಂಗುಲ ಪ್ರಕಾರ ಸಸ್ಯದ ಎತ್ತರವನ್ನು ಜೋನ್ಸ್‌ ಕೊಟ್ಟಿದ್ದಾನೆ. ಖತು 
ಮಾನದ ಏರುಪೇರುಗಳ ತೊಡರನ್ನು ಹೋಗಲಾಡಿಸಲು 5 ವರ್ಷ ಅವಧಿಯ ಸರಾಸರಿ 
ದತ್ತಾಂಶಗಳನ್ನು ಕೊಡಲಾಗಿದೆ. ಆ ಫಲಿತಾಂಶಗಳನ್ನು ಚಿತ್ರ 14ರಲ್ಲಿ ವಕ್ರರೇಖೆ 
ರೂಪದಲ್ಲಿ ನಿರೂಪಿಸಲಾಗಿದೆ, 


ತಳಿಅಭಿವೃ ದ್ದ ವಿಧಾನಗಳ ಸಂಬಂಧಿಶವಾಗಿ ಸಂತಾನಾಭಿವೃದ್ಧಿ ಕ್ರಮ 119 


ಕೂ ಭು ಡ್‌ 


ತಾತ್ವಿಕ ವಕ್ರರೇಖೆಗಳನ್ನು ಮೂರು ಆಂತಃಸಂಕರಸಾಲುಗಳ ಸ್ಮಪರಾಗಸ್ಟರ್ಶದ 


ಕ್‌ ಆವ 
30 ಸಂತತಿಗಳ ನಂತರದ ಸರಾಸರಿ ಎತ್ತರ ಮತ್ತು ಸರಾಸರಿ ಇಳುವರಿಯನ್ನು ಪ್ರಾರಂಭ 
ದಲ್ಲಿನ ಸಂಖ್ಯೆಗಳಿಂದ ಕಳೆದು ಗೊ ಇತ್ತುಪಡಿಸಲಾಯ್ತು... ಕ ವ್ಯತ್ಯಾಸ 
( ಡ್‌ 


ಹ ಧ್‌ 





0 


25 7 25 175 275 
ಸ್ಹ್ಹಯಂಸಂಕರ ಸಂತತಿಗಳ ಸಂಹೆ್‌ 
ಚಿತ್ರ 14 ; 30 ಸಂತತಿಗಳಲ್ಲಿ ಸ್ಹದಿಷೇಚನ ಪಡೆದ ಒಂದೇ ತಳಿಯಿಂದ ಹೊಂದಿದ್ದ. ಮೂರು 
ಸ 
ಮುಸ್ಯರಕಿನ ಜೋಳ ತಳಿಗಳ ಹೋಲಿಕೆ, ಕಾಂಡ ಎತ್ತರವನ್ನು ಆಂಗುಲದಲ್ಲಿ ಮತ್ತು ಎಕರೆ ಧಾನ್ಮ 
ಇಳುವರಿಯನ್ನು ಬುಜೆಲ್‌ಗಳಲ್ಲಿ, ಇರದೂ ಸಮಅಳತೆಯಫ್ಲಿ ಗುರುತಿಸಲಾಗಿದೆ. ಒದಕು ಸಾಲು 


ಗಳು ಆಂತಃಸಂಕರಣದ ಊಹಾತ್ಮಕ ವಕ್ರರೇಖೆಗಳು (ಜೋನ್‌ ನಿಂದ ಆಯ್ದುಕೊಂಡಿದ್ದು) 
ವನ್ನು ಎರಡಾಗಿ ಭಾಗಿಸಿ ಆರಂಭದ ಇಳುವರಿಯಿಂದ ಕಳೆಯಲಾಯಿತು. 1ರಿಂದ 5 
ರವರೆಗಿನ ಪ್ರತಿಸಂತತಿಯ ಕೊನೆಯಲ್ಲೂ ಊಹಾತ್ಮಕ ಇಳುವರಿಗಳ ಸರಾಸರಿಯನ್ನು 
ಪಡೆದು, ಆಂತಃಸಂಕರಣದ 5ನೆಯ ಸಂತತಿಯ ಕೊನೆಯಲ್ಲಿನ ತಾತ್ವಿಕ ಇಳುವರಿಯನ್ನು 
ಈ ಕೆಳಗಿನ ಗುಣಿತವನ್ನು ಬಳಸಿ ಪಡೆಯಲಾಯ್ತ. ಮೊತ್ತ ಮೊದಲಿನ ಇಳುವ 
81 ಬುಷೆಲ್‌ಗಳು ಮತ್ತು 30 ವರ್ಷಗಳ ಸ್ವಸಂಕರ ನಂತರದ ಸರಾಸರಿ ಇಳುವರಿ, 
24, 18 ಮತ್ತು 9ರ ಸರಾಸರಿ ಅಥವಾ 17 ಬ:ಷೆಲ್‌, 81 ರಿಂದ ಇದನ್ನು ಕಳೆದಲ್ಲಿ, 
81.17.2264 ದೊರಕುತ್ತದೆ. ಈ ಮೊತ್ತವನ್ನು ಪ್ರಶಿಯೊಂದು ಅನುಕ ಕಮ 
ಸ್ವಸಂಕರ ಸಂತತಿಗೂ ಅರ್ಧಮಾಡಿ, 81ರಿಂದ ಕಳೆಯಲಾಯ್ತು. ಈ ಆಧಾರದಿಂದ 
ಮೊದಲಿನ 5 ಸ್ವಸಂಕರ ಸಂತತಿಗಳ ಪ್ರತಿಯೊಂದರ ತಾಶ್ವಿಕ ಇಳುವರಿಯನ್ನೂ, 
ಮುಂದಿನ ಪುಟದಲ್ಲಿ ತೋರಿರುವಂತೆ ಲೆಕ್ಕಮಾಡಬಹುದು. 


120 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 











ಸ್ವಸಂಕರದ ಸಂತತಿ ಲೆಕ್ಕಾಚಾರ ತಾತ್ವಿಕ ಇಳುವರಿ 
|] 51_( 54) ತಾ 
2 81-(ಸ ೬ 64) ತತಿ 
ತಿ 81-(ಕ ೬64) 2 
4 8[- ಗ ೬ ೮4) 21 
ಶಿ 8134 ಜ ೮4) 19 
29.4 
ಸ್ವನಿಷೇಚನದ ಪ್ರತಿ ಅನುಕ್ರಮ ಸಂತತಿಯಲ್ಲಿ ವಿಷಮಯಖಗ್ಮಜ ಘಟಕ ಜೋಡಿ 
ಗಳ ಸಂಖ್ಯೆ ಅರ್ಧಭಾಗದಷ್ಟು ಕಡಮೆಯಾಗುತ್ತ ತ ಪರಿಗಣಿಸಿ ಆಂತಃಸಂಕರಣದ 


ಕಹಾಮ, ವಿಷಮಯುಗ್ಮ ಜತೆಯ ವಿಸ್ತರಣರ್ವ ೦ಬಸಿದೆಯೆಂುಖ ಊಹಾಧಾರ 
ವನ್ನು ಈ ಲೆಕ್ಕಾಚಾರ ಹೊಂದಿದೆ. ಮೂರು ಅಂತಃ ಚತು ಸಾಲುಗಳ 1ರಿಂದ 5ರ 
ವರೆಗಿನ ಸಂತತಿಗಳ ಸ ರಾಸರಿ ತಾತ್ವಿಕ ಇಳುವರಿಯಾದ 29.4 ಬುಪೆಲ್‌ಗಳು, ದೊರೆತ 
ವಾಸ್ತವಿಕ ಇಳುವರಿಗಿಂತ ಕಡದೆ ಸಯಾಗಿತು ತ್ತು. ಇದು ಆಯ್ಕೆಯನ್ನು ಬಳಸಲಾಯಿ 
ತೆಂದು ಸೂಚಿಸುತ್ತದೆ. 

ವಾಸ್ತವಿಕ ಮತ್ತು ಊಹಾತ್ಮಕ ವಪಕ್ರರೇಖೆಗಳನ್ನು ಹೋಲಿಸಿದಲ್ಲಿ, ಅಂತಃ ಸಂಕರ 
ಣದ ಮೂರು ಜ್ತ ಸಸಂಕರದ 5 ಸಂತತಿಗಳ ನಂತರ, ಎತ್ತರಕ್ಕೆ ಪ್ರಭಾವ 


ತ 


ಬೀರುವ ಘಟಕಗಳಿಗೆ ಸಮಯಬಗ್ಮ ಜವಾಗಿದ್ದ ವೆಂದು ತೋರುತ್ತದೆ. ಅವಿಚ್ಛಿನ್ನ 
ಸ್ವಪರಾಗಸ್ಪರ್ಶದಿಂದ ಪ್ರ ವರ್ಧನ ಮಾಡಬಹುದಾದ ಈ ಸಾಲುಗಳಲ್ಲದೆ, ಪ್ರವರ್ಧನ 
ಸುಸು ನಿರ್ವೀರ್ಯ ಅಂತಃಸಂಕರ ಸಾಲುಗಳೂ ಇದೆ ಮತ್ತು ಬಹು 
ಪ್ರಯಾಸದಿಂದ ಪ್ರವರ್ಧನಗೊಳಿಸಬಲ್ಲ ಇನ್ನೂ ಇತರವು ಇರುತ್ತವೆ. 


ಆಧ್ಯಾಯ 5 
ಸ್ವಸಂಕರ ಮತ್ತು ಸ್ವಸಂಕರಗಳಲ್ಲಿನ ತಂತ್ರಗಳು 


ತಳಿಅಭಿವ ದ್ರಿ ಸಂಬಂಧಕವಾಗಿ ಹೂವುಗಳು ಮತ್ತು ಹೂವು ಆರಳುವ ಸ.ಭಾವದ 
ಹಲವು ಸ್ಥಿತಿಗಳು ಕುತೂಹಲಜನಕವಾಗಿವೆ. ಹೂವುಗೊಂಚಲಿನಲ್ಲಿ ಹೂವುಗಳ ಜೋಡಣೆ 
ವಿಧಾನವು ಪರಾಗಸ್ಪರ್ಶ ನಿಯಂತ್ರಣ ಕಾರ್ಯವಿಧಾನವನ್ನು 
ಲಿಂಗಿ ಸಸ್ಯತಳಿಗಳಲ್ಲಿ ಪ್ರಂ ಮತ್ತು ಸ್ತ್ರೀ ಹೂವುಗಳು ಪ್ರತ್ಯೇಕ ಗಿಡಗಳಲ್ಲಿದ್ದು 
ಬೇರ್ಪಡುತ್ತವೆ. ಮುಸುಕಿನ ಜೋಳದಂತಹ ಕೆಲವು ದ್ವಿಲಿಂಗ ಸಸ್ಯಗಳು ಪ್ರಂ ಮತ್ತು 


ಸ್ತ್ರೀ ಅಂಶಗಳನ್ನು ಪ್ರತ್ಯೇಕವಾಗಿ ಹೊಂದಿರುತ್ತವೆ. ಇವು ಸ್ವಸಂಕರ ಮತ್ತು ಸಂಕರ 
೧ 


( 


ಗ 


ಕಾರ್ಯವಿಧಾನವನ್ನು ಬಹುಮಟ್ಟಿಗೆ ಸುಲಭವಾಗಿಸುತ್ತವೆ. ಹೂವಿನ ಗಾತ್ರವೂ ಒಂದು 
ಸಂದಿಗ್ಧ ವಿಜ ರವೇ. ಯಾಕಿಂದರೆ ಅಶಿ ಸಣ್ಣ ಹೂವುಗಳಲ್ಲಿ ಕೈಯಾಡಿಸಿ ನಿರ್ವಹಿಸುವುದು 
ಕಾರ್ಯತಃ ಆಸಾಧ್ಯ ಅಥವಾ ಸರುಚಿತ ನಿಯಂತ್ರಣದ ಪರಾಗಸ್ಪರ್ಶದಿಂ 

ಬೀಜೋತ್ಪಾದನೆ. ಸಂಭಮೋಯವಾಗದಷ್ಟು ಪ್ರಯಾಸಕರವಾಗಿರುತ್ತದೆ. ಅನೇಕ 


ಹುಲ್ಲುಗಳು ಈ ವರ್ಗಕ್ಕೆ ಸೇರಿದವು. ಸೋಯಾಜೀನು ಗಿಡಗಳಂತಹವುಗಳ ಹೂವು ಅತಿ 
ಸಣ್ಣಗಾತ್ರದವಾಗಿದ್ದು ನಿರ್ವಹಣೆ ಆತಿ ಕಷ್ಟವಾಗುತ್ತದೆ. 

ಅಂಡಗಳು ಆಥವಾ ಅಂಡಾಶಯಗಳಲ್ಲಿನ ಬೀಜಸಂಖ್ಯೆಗೆ ಸಂಬಂಧಿಸಿದುತೆ 
ಹಣ್ಣುಗಳ ಸ್ವಭಾವವೂ ಕೂಡ ಮುಖ್ಯ. ಏಕಬೀಜ ಅಂಡಾಶಯ ಹೊಂದಿರುವ ಬಾರ್ಲಿ 
ಮತ್ತು ಗೋಧಿಗಳಂತಹ ಸಸ್ಯಗಳಲ್ಲಿ ಪಡೆಯುವ ಪ್ರತಿಯೊಂದು ಬೀಜಕ್ಕೂ ಪ್ರತ್ಯೇ 
ಕಾರ್ಯಾಚರಣೆ ಆಗತ್ಯವಾಗಬಹುದಂ. ಹತ್ತಿ ಮತ್ತು ಪ್ಲಾಕ್ಸ್‌ಗಳಂತಹ ಇತರ ಸಸ 
ಗಳಲ್ಲಿ ಒಂದೇ ನಿಯಂತ್ರಿತ ಜೊತೆಗೂಡುವಿಕೆಯಿಂದ 6ರಿಂದ 10 ಜೀಜ ಉತ್ಪನ್ನ 
ವಾಗಬಹುದು. ಹೊಗೆಸೊಪ್ಪಿನ ಅಂಡಾಶಯ 2500 ಬೀಜಗಳನ್ನೊಳಗೊಂಡಿರ 
ಬಹುದು. ಸಂಕರ ಮತ್ತು ಹಿಂಸಂಕರ ಪ್ರಯೋಗತಂತ್ರವನ್ನು ಬಳಸುವಲ್ಲಿ ಅಂಡಾಶಯ 
ದಲ್ಲಿನ ಬೀಜಗಳ ಸಂಖ್ಯೆ ಪ್ರಮುಖ ಸ್ವಾರಸ್ಮದವಾಗುತ್ತದೆ. ಅಲ್ಲಿ ಪಡೆದ ಪ್ರತಿಯೊಂದು 
ಸಂಕರಣ ಬೀಜಕ್ಕೂ ಆಗತ್ಯವಾಗುವ ಶ್ರಮ, ತಳಿಗಳಲ್ಲಿ ಹೆಚ್ಚು ಭಿನ್ನತೆ ಹೊಂದಿರ 
ಬಹುದು. 

ಪುಷ್ಪಗಳು "ಅನಾವೃತ ಪರಾಗಣ' (ಜಾಸ್ಮೊಗೆಮಿ ಅಂದರೆ ಪರಾಗರೇಣು 
ಉದುರುವ ಮೊದಲೇ ಅರಳುವುದು ಅಥವಾ ಸಂವೃತಪರಾಗಣ (ಕ್ಲೆ ಲಸ ್ಟೀಗೆಮಿ) 
ಅಂದರೆ ಹೂವು ಅರಳುವ ಮುನ್ನವೇ ಪರಾಗಾಶಯ ಒಡೆದು ಕೊಳ್ಳಬಹುದು. ಸಂವೃತ 


“ಜ್‌ 
ಕ್‌ ದೆ 


122 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ಪರಾಗಣ ಪ್ರಷ್ಟಗಳು ಸ್ಪಪರಾಗಸ ಶರ್ಶದವಾಗಿರುತ್ತವಾದರೂ, ಪರಾಗರೇಣು ಉದುರುವ 
ಮುನ್ನವೇ ಅರಳುವ ಪುಷ್ಪಗಳು ಅನ್ಯಪರಾಗಸ್ಪರ್ಶ ಪಡೆಯಬೇಕಾದದ್ದೇನೂ 
ಅವಶ್ಯಕವಲ್ಲ. ಇನ್ನೊಂದು ಕುತೂಹಲಕಾರಿ ಸಂಬಂಧ, ಸ್ತ್ರೀ ಮತ್ತು ಪುಂಲಿಂಗಾಂಗಗಳ 
ಸಂಬಂಧಕ ವಿಕಸನ, ವಿಕಸನ ಏಕಕಾಲಿಕವಾಗಿರದಿದ್ದ ಲ್ಫಿಆ ಸ್ಥಿ ತಿಯನ್ನು ಭಿನ್ನಯುಗ್ಮಿ 
(ಡೈಕೊಗ್ಳಾಮಿ)ಗಳಂದು ಅದಕ್ಕೆ ವ್ಯತಿರಿಕ್ತವಾಗಿದ್ದಲ್ಲಿ ಸಮಯುಗ್ಮಿ (ಯೋಮೋಗ್ಯಾಮಿ) 
ಗಳೆಂದು, ಅಂದರೆ ಲಿಂಗಾಣುಗಳ ಏಕಕಾಲಿಕ ವಿಕಸನ ಎಂದೂ ಕರೆಯಲಾಗುತ್ತದೆ. ಶಲಾಕೆ 
ಮೊದಲು ಗ್ರಹಿಸುವ ಶಕ್ತಿ ಹೊಂದಿದಲ್ಲಿ ಅದನ್ನು ಸ್ತ್ರೀಪೂರ್ವಕ (ಪ್ರೊಟೊಗೈನಸ್‌) 
ಎಂದು. ಕರೆಯಲಾಗುತ್ತದೆ. ಮುಸುಕಿನಜೋಳದಲ್ಲಿರುವಂತೆ ಪರಾಗ ಮೊದಲು 
ಪಕ್ಚವಾದಲ್ಲಿ ಆ ಸಸ್ಯವನ್ನು ಪುಂಪೂರ್ವಕ (ಪ್ರೋಟಾಂಡ್ರಸ್‌) ಎನ್ನಲಾಗುತ್ತದೆ. 

ಸ್ವಾಭಾವಿಕವಾಗಿ  ಸ್ವನಿಷೇಷಚನ ಪಡೆಯುವ ಸಸ್ಯಗಳು ಸ್ಥಯುಗ್ಮಿಗಳು 
(ಅಟೋಗ್ಯಾಮಸ್‌), ಪರನಿಷೇಚನ ಪಡಯುವವು ಪರಯುಗ್ಮಿಗಳು(ಅಲ್ಲೋಗ್ಯಾಮಸ್‌ 
ಅಥವಾ ಕ್ಸೀನೋಗ್ಯಾಮಸ್‌), ವಿವಿಧ ಪ್ರಮಾಣದಲ್ಲಿ ಸ್ವ ಮತ್ತು ಅನ್ಯಪರಾಗಸ್ಪರ್ಶ 
ವಾಗುವ ಮಧ್ಯಸ್ಥ ಪರಿಸ್ಥಿತಿಯಿರುವಲ್ಲಿ ಇನ್ನೂ ಹೆಚ್ಚಿನ ವ್ಯತ್ಯಾಸಗಳನ್ನು ಮಾಡಬಹುದು. 

ವಾಣಿಜ್ಯ ಸಸ್ಯಗಳಲ್ಲಿನ ಸಾಮಾನ್ಯ ಪುಷ್ಪಗಳು ಗಾಳಿಯಿಂದ ಪರಾಗಸ್ಪರ್ಶ 
ಹೊಂದಬಹುದು (ವಾಯುಪರಾಗಣ) ಅಥವಾ ಕೀಟಗಳು ಹೊತ್ತಿರುವ ಪರಾಗಗಳಿಂದಾಗ 
ಬಹುದು (ಕೀಟಪರಾಗಣ). ' 

ಒಂದು ಬೆಳೆಪ್ರಭೇದದ ಅಭಿವೃದ್ಧಿಯನ್ನು ಅತ್ಯಂತ ಮಿತವ್ಯಯದಿಂದ 
ನಿರ್ವಹಿಸುವಲ್ಲಿ, ತಳಿಅಭಿವೃ ದ್ಧಿ ಕೆನಿಗೆ ಈ ಹಿಂದೆ ವಿವರಿಸಿದ ಮತ್ತು ಸಂಬಂಧಿತ ವಿಷಯ 
ಗಳ ತಿಳಿವಳಿಕೆ ದೊರಕುವುದು ಮುಖ್ಯ. ತಳಿಅಭಿವೃದ್ಧಿಕ ಆಗಿಂದಾಗ್ಗೆ ಹೊಸತಾಗಿ 
ಪರಿಜಯಮಾಡಿದ ಸಸ್ಯಗಳ ವಿಚಾರವಾಗಿ ಅಂತಹ ತಿಳಿವಳಿಕೆ ಪಡೆಯುವುದು ಆವಶ್ಯಕ, 


ಹೂವು ಅರಳುವಿಕೆ 

ಹೂವು ಅರಳುವಿಕೆಯಲ್ಲಿ ಉಷ್ಣ್ವಾಂಶ ಮತ್ತು ಬೆಳಕಿನ ಸಂಬಂಧಗಳು ಹಿರಿಯ 
ಪಾಶ್ರ ವಹಿಸುತ್ತವೆಂದು ತಿಳಿದು ಬಂದಿದೆ. ಇದರ ಪ್ರಕಾರ ಸಸ್ಯಗಳನ್ನು ದೀರ್ಫ ಮತ್ತಾ 
ಕಡಿವೆ: ಹಗಲು ಸಸ್ಯಗಳಾಗಿ ಕೆಲವು ಸಲ ವರ್ಗಿಕರಿಸಲಾಗಿದೆ. ಬಹುತೇಕ ಸಸ್ಯಗಳಲ್ಲಿ 
ಅತಿ ಕಡಿಮೆ ಬೆಳಕಿನ ತೀವ್ರತೆಯಲ್ಲಿ ಹೂವು ಅರಳುತ್ತವೆ. 10 ಘಂಟೆ ಅಥವಾ ಇನ್ನೂ 
ಅಧಿಕ ಬೆಳಕು ಅವಧಿ ಆವಶ್ಯಕ ಸಸ್ಯಗಳನ್ನು ದೀರ್ಥ ಹಗಲಿನ ಸಸ್ಯಗಳೆಂದೂ ಮತ್ತು 
ಅದಕ್ಕಿಂತ ಕಡಿಮೆ ಅವಶ್ಯಕತೆ ಇದ್ದವುಗಳನ್ನು ಕಡಿಮೆ ಹಗಲು ವಿಧಗಳೆಂದು ಪರಿಗಣಿಸ 
ಲಾಗಿದೆ. ಸಾಮಾನ್ಕವಾಗಿ ದೀರ್ಫ್ಥ ಹಗಲಿನ ಸಸ್ಕಗಳಿಗೆ ಕತ್ತಲಿನ ಅವಧಿ ಬೇಕಾಗು 
ವುದಿಲ್ಲ. ಹೂವು ಹರಳುವ ಅವಧಿಯ ವಿಸ್ತರಣ ಮತ್ತು ತಡೆ ಏರ್ಪಡಿಸಲು ಕೆಂಪುಕಿರಣ 


ಪರಿಣಾಮಕಾರಿಯೆಂದು ಕಂಡಂಬರುತ್ತವೆ. ಅಂದರೆ ಈ ತರಂಗಮಾನಕ್ಕೆ ಸಸ್ಯಗಳು 


ಸ್ವಸಂಕರಗಳಲ್ಲಿನ ತಂತ್ರಗಳು 123 


ಹೆಚ್ಚು ಶೀಘ್ರಗ್ರಾಹಿ, ಆವಶ್ಯಕ ಬೆಳಕು ಘಂಟೆಗಳ ಸಂಖ್ಯೆ ವೃತ್ಯಾಸವಾಗುತ್ತದೆ. ಸಕ್ಕರೆ 
ಬೀಟ್‌ಗಳು ಸುಮೂರು 18 ಘಂಟೆ ಬಳಸುತ್ತವೆ. ಘಂಟೆಗಳು ಅನುಕ್ರಮಿಕವಾಗಿರ 
ಬೇಕಾಗಿಲ್ಲ. ಉಷ್ಣಾಂಶ ಪ್ರಕಾಶ ಅವಧಿಗೆ ಸಂಬಂಧಿಸಿದೆ. ಅವಶ್ಯಕವಾದ ಅತ್ಯಂತ 
ಹಿತಕರ ಪ ಪ್ರಕಾಶವನ್ನು ನಿರ್ಧರಿಸುವಾಗ ಇದನ್ನು ಗಮನಿಸಬೇಕು.ಪ್ಲೆ ೀರಕವಾಗಿಲ್ಲದಿದ್ದರೂ 
ಹಲವು ಸಸ್ಯಗಳು ಹೂವು ಅರಳುವ ಮುನ್ನ ಕಡಮೆ ಉಷ್ಣತೆಯನ್ನಪೇಕ್ಷಿಸುತ್ತವೆ. 
ಉತ್ತಮ ಹೂವು ಅರಳುವಿಕೆಯ ಅನುಕ್ರಿಯೆಗೆ ಅನೇಕ ವೇಳೆ ರಾತ್ರಿ ಉಷ್ಣಾಂಶವು 
ಹಗಲಂ ಉಷ್ಣ್ವಾ ೦ಶಗಳಿಗಿಂತಲೂ ಕಡಿಮೆಂಯಾಗಿರಬೇಕು. ೮ ುಷ್ಣಾಂಶ ಸಂಬಂಧಿತವಾಗಿ 
ಕಂದಗಳಲ್ಲಿ ಹೂಪು ಅರಲುವಿಕೆಯನ್ನು ಹ್ಹೇರಿಸಲು ಉಷ್ಣ ಮಾನ ಅವಧಿ ಆಗತ ವಾಗ, 
ಬಹುದೆಂಬುದು ಕೂತೂಹಲಕರ. 

ವಸಂತೀಕರಣವನ್ನು ದ ಹೂವು ಅರಳುವ ವಾಡಿಕೆಯನ್ನು ರ್ಪಡಿಸಲು ಬಳಸ 
ಬಹುದು. ಈ ಪ್ರಕ್ರಿಯೆಯಲ್ಲಿ, ಬೀಜಗಳು ತಮ್ಮ ನೀರು ರ ' ಅಚೆಮ ಮ 
ಶೇ. 50 ಭಾಗದಷ್ಟನ್ನು ಹೀರಿಕೊಳ್ಳುವಂತೆ ಮಾಡಿ, ನಂತರ 5ರಿಂದ ಜ್‌ 
ಗ್ರೇಡ್‌ನಲ್ಲಿ 1ರಿಂದ 2ದಿನಗಳು ಮೊಳಕೆ ಬರಿಸುವುದು ಅಡಕವಾಗಿದೆ. ಮುಂದೆ 4ರಿಂದ 
7 ವಾರಗಳ ತಾಲ ಅವುಗಳನ್ನು ಕತ್ತಲೆಯ 4* ಸೆಂಟಿಗ್ರೇಡ್‌ನಲ್ಲಿಟ್ಟಿದ್ದು ನಂತರ ಅವು 

ಛು ಬೆಳವಣಿಗೆ ಮುಂದುವರಿಸಲು ಅವಕಾಶ ಕೊಡಲಾಗುತ್ತದೆ ಎಂದು ಸಂಕ್ಷಿಪ್ತವಾಗಿ 
ಗ ವನ 


ಹತ್ತಿ, ಸೋಯಾಬೀನ್ಸ್‌, ಜೋಳಗಳು ಮತ್ತಾ ಕಿರುಧಾನ್ಮಗಳಕ್ಲಿ ಶಾಖ 
ಸಂಸ್ಕಾರ ಹೂವು ಅರಳುವಿಕೆಯನ್ನು ಮಾರ್ಪಡಿಸಬಹುದು. ಪರಿಣಾಮಕಾರಿ ಉಷ್ಣಾಂಶ 


ಎವಿರ ಸಸ್ಮಗಳಲ್ಲಿ ವೃತ್ಯಾಸ ಹೊಂದುತ್ತದೆ. 7ರಿಂದ 10 ದಿನಗಳವರೆಗೆ ಅದರ 
ಪ್ರಭಾವವಿರಬಹುದು. ಎಧಿಲೀನ್‌ ಮತ್ತು ಕೆಲವು ಬೆಳವಣಿಗೆ ವಸ್ತುಗಳಿಂದ ರಾಸಾ 
ಯನಿಕ ಸಂಸ್ಕರಣ ಅನಾನಸ್‌ನಲ್ಲಿ ಹೂವು ಆರಳುದಿಕೆಯನ್ನು ಪ್ರೇರೇಪಿಸುತ್ತದೆ. 
ಆನೇಕ ಸಸ್ಯ ಗಳಲ್ಲಿ ಹೂವು ಅರಳುವಿಕೆಯ ವರ್ತನೆಯನ್ನು ಪರಿಸರದ ವಿಎಧಥ 
ಪ್ರಭಾವಗಳ ನಿರ್ವಹಣೆಯಿಂದ ನಿರ್ದಿಷ್ಟವಾಗಿ ಬದಲಾಯಿಸಬಹುದೆಂಬುದು ಸಂಭವ 
ನೀಯ ಮತ್ತು ಈ ಎಷಯಕ್ಕೆ ಸ ಬಂಧಿಸಿದಂತೆ ಗಣನೀಯ ಸಾಹಿತ್ಯ ಬೆಳೆದಿದೆ. 
ಅಭಿವೃದ್ದಿ ಗೊಳಿಸಿರುವ ವಿಧಾನಗಳ ಉದಾಹರಣೆಯನ್ನು ಸಕ್ಕರೆ ಬೀಟ್‌ಗಳಿಗೆ 
ಸಂಬಂಧಿಸಿದಂತೆ ಸೂಚಿಸಲಾಗುತ್ತದೆ. 
ಸಕ್ಕ ರೆ ಬೀಟ್‌ಗಳು : ಸಕ್ಕರೆ ಬೀಟ್‌ಗಳ ಸಸಿಗಳಲ್ಲಿ ಕೆಳಗಿನ ಹೂವು ಅರಳು 
ವಿಕೆಯ ಸವಿಸ್ತಾರ ಕಾರ್ಯಕ | ಮವನ್ನು ಗಾಸ್ಕಿಲ್‌ (1952) ವಿವರಿಸಿದ್ದಾನೆ, 
4. ಪ್ರೇರಕಪೂರ್ವ ಅವಧಿ 
ಬೆಚ್ಚ ಗಿನ ಲತಾಗೃಹದಲ್ಲಿ, ಸಶ್ಯ ಸಸ್ಯಗಳಿಗೆ ಸುಮಾರು 2 ವಾರಗಳವರೆಗೆ (ಬಿತ್ತನೆಯ 


ದಿನದಿಂದ) ' ಅಸುಕೂಲವಿತ್ತು ಕ್ವಿ ಮೊಳಕೆ ಪ್ರಾರಂಭಿಸಲು ಸಹಾಯ ಮಾಡಬೇಕು. 


ತ 
೯ 


ಳ್ರ 


124 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮಣ್ಣಿನ ಮಟ್ಟದ ಮೇಲೆ ಸುಮಾರು 30 ಅಂಗುಲ ಎತ್ತರದಲ್ಲಿ ಮಧ್ಯಮ ಆಳದ 
ಪ್ರತಿಬಿಂಬಕದಲ್ಲಿ 150 ವಾಟ್‌ ಶಕ್ತಿಯ ಬಿಳಿಯ ಫಘನಹಿಮಗೊಳಿಸಿದಂತಿರುವ 
ವಿದ್ಮುತ್‌ ಬಲ್ಬ್‌ ಮೂಲಕ ರಾತ್ರಿಯಲ್ಲಿಯೂ ಸಹಾಯಕ ಬೆಳಕನ್ನು ಮೊಳಕೆ 
ಪ್ರಾರಂಭದಿಂದಲೂ ಒದಗಿಸಬೇಕು. ಉತ್ತಮ ಫಲಿತಾಂಶಕ್ಕೆ 2" ವ್ಯಾಸದವು ಸಮ 
ರ್ಪಕವಾಗುವುದರಿಂದ ಅಂತ ಪ್ರತ್ಯೇಕ ಕುಂಡಗಳಲ್ಲಿ ಅಥವಾ ಸಮತಲತಾಕು ಅಥವಾ 
ಇತರ ಧಾರಕಗಳಲ್ಲಿ ಸಸ್ಯಗಳನ್ನು ಬೆಳೆಸಬೇಕು. ಇದರಿಂದ ಪ್ರೇರಕ ಅವಧಿಯ ನಂತರ 
ಯಾವೊಂದು ಹಾನಿಯೂ ಆಗದಂತೆ ಕಿತ್ತು ನೆಡಲು ಸಾಧ್ಯವಾಗುತ್ತದೆ. 

7. ಪ್ರೇರಕ ಸಂಸ್ಕರಣ 

1. ಬೆಳಕು: ಅವಿಚ್ಛೆನ್ನವಾಗಿ ಕೃತಕ ಬೆಳಕನ್ನು. (ಸೂರ್ಯರಶ್ಮಿಯಾಗಿರ 
ಬಾರದು) ಮೇಲೆ ನಲ್ಲಿ ವಿವರಿಸುವಂತಹ ಎಧಾನದಲ್ಲಿ ಪ್ರತಿಬಿಂಬಕ 
ವನ್ನು ಮಣ್ಣು ಮೇಲ್ಪದರದ ಮೇಲೆ ಸುಮಾರು 20'' ಎತ್ತರ 
ದಕ್ಷಿಟ್ಟು ಒದಗಿಸಬೇಕು. 

2, ಉಷ್ಣಾಂಶ : ಉಷ್ಣಮಾಪಕದ ಬುರುಡೆಯನ್ನು ಬೆಳಕಿನಡಿಯಲ್ಲಿ 
ನೇರವಾಗಿ ಮಣ್ಣು ಮಟ್ಟದಿಂದ ಸುಮಾರು ಕ್ರಿಅಂಗುಲಕ್ಕೆ ಮೇಲಿರು 
ವಂತಿಟ್ಟು ಮರೆಮಾಡದೆ ಉಷ್ಣಾಂಶ 469ರಿಂದ 49" ಫ್ಯಾರನ್‌ 
ಹೀಟ್‌ ಮಧ್ಯೆಯಿರುವಂತೆ ಹೊಂದಿಸಿಟ್ಟಿರಬೇಕು. 

3, ಕಾಲ : ಸರಾಸರಿ ಹೂಬಿಡುವ ಪ್ರವೃತ್ತಿಯ ತಳಿಗಳು ಅಥವಾ 
ವಿಭೇದಗಳಿಗೆ 10 ವಾರಗಳ ಪ್ರೇರಕ ಸಂಸ್ಕರಣೆ ಸಾಕಾಗುವುದು 
ವ್ಯಕ್ತ. ಸಂಬಂಧಕವಾಗಿ ಹೂರಹಿತ ಅಥವಾ ನಿಧಾನ ಹೂಬಿಡುವ 
ವಿಧಗಳಿಗೆ ಅಧಿಕಾವಧಿ ಆಗತ್ಯ. 

€. ಪ್ರೇರಕ ನಂತರದ ಅವಧಿ 

ಸಮತಲದಲ್ಲಿನ ಒತ್ತು ಸಸಿಗಳನ್ನು ಅಥವಾ ಸಣ್ಣಕುಂಡಗಳಲ್ಲಿನೆ ಸಸಿಗಳನ್ನು 
ಚುರುಕಿನ ಬೆಳವಣಿಗೆ ಅಪೇಕ್ಷಿಸುವಲ್ಲಿ ಕಿತ್ತು ನೆಡಬೇಕು (ಅಂದರೆ ಮಣ್ಣು ಮಡಿಗಳಲ್ಲಿ 
ಅಥವಾ '6'' ಕುಂಡಗಳಲ್ಲಿ). ಲತಾಗೃಹಗಳಲ್ಲಾಗಲೀ ಆಥವಾ ಹೊರಗಾಗಲೀ ಸೂರ್ಯ 
ಪ್ರಕಾಶದ ಜೊತೆಗೆ ನಲ್ಲಿ ವಿವರಿಸಿರುವಂತೆ ಕೃತಕ ಬೆಳಕಿನ ಸಹಾಯ ಒದಗಿಸಿ, ಕಾಂಡ 
ಉದ್ದವಾದಂತೆಲ್ಲ ಬೆಳಕಿನ ಸಲಕರಣೆಯನ್ನು ಮೇಲಕ್ಕೆತ್ತುತ್ತಿರಬೇಕು, ಆಧಿಕ 
ಉಪ್ಣಾಂಶಣಿಂದ ಪ್ರೇರಣೆ ವಿಫಲ ಅಥವಾ ಹಿಮ್ಮುಖವಾಗಬಹುದಾದ್ದರಿಂದ ಪ್ರೇರಕದ 
ನಂತರ ಅವಧಿಯ ಮೊದಲು ಹಲವು ವಾರಗಳಲ್ಲಿ ಅಂತಹ ಶ್ಕಿತಿಯನ್ನು ತಪ್ಪಿಸಬೇಕು. 
ಪೋರ್‌ ಕಾಲಿನ ನಲ್ಲಿನ ಅನುಭವದ ಆಧಾರದಿಂದ ಮತ್ತು ಸಮಸ್ಯೆಯ ಈ ಹಂತದ 
ವಿಚಾರ ಹೆಚ್ಚಾಗಿ ತಿಳಿಯುವವರೆಗೆ, ಸರಾಸರಿ ಹೂ ಕಚ್ಚುವ ಪ್ರವೃತ್ತಿ ಹೊಂದಿರುವ 


ಹಾಲ ಫ್ರ ಹ 
ಸವಂಯದಲ್ಲಿ ಕೆಳಗಿನ ಉಪ್ಪಾಂಶ ಪವ್ಯಾಪ್ಮಿಯನ್ನು ಸೂಚಿಸ 
_ 
ಗ್‌ 


2 ಲ್‌ 


ಉಷ್ಣಾಂಶ 80: ಫಘ್ಯಾರನ್‌ಹೀಟ್‌. ಆದು ಯಾವ ಕಾಲಕ್ಕೂ ಮೀರಬಾರದು. 


ಕ 
ಮ ಆ ಇ ಲ ತಾರಾ ಕ ಬ ಇತ ಗಾತ ಹಾಹಾಫೆ ಸ. 
ಮತ್ತು ಹಾಗೆ ಮೀರಿದಲ್ಲಿ ಅತ್ಯಲ್ಪ ಕಾಲ ವಡಶ್ರವಾಗಿರಬೇಕು. ನಿತ್ಯ ಉಷ್ಣಮಾಪಕ 


ನಿತ್ಯ ಕ 
ನಕ್ಷೆಯ ಸರಾಸರಿ ಸುಮಾರು 95ರಿಂದ 68" ಫ್ಯಾರನ್‌ಹೀಟ್‌. ಎಲ್ಲ ದೃಡಕಾಯ 
ಸಸ್ಯಗಳೂ ಮೊಗ್ಗು ಕಚ್ಚಿದ ನಂತರ ಮುತ್ತು ಎಲ್ಲ ಬೀಜಕಾಂಡಗಳೂ ಸ್ಪಷ್ಟವಾಗಿ 
13 ಜೆ 2 
ಮೊಗ್ಗು ಹೊಂದಿರುವಾಗ ಅವು ಇನ್ನೂ 10 ಫ್ಹಾರನ್‌ಹೀಟ್‌ ಅಧಿಕ ಉಷ್ಣಾಂಶ 
ವನ್ನು ಸುರಕಿತವಾಗಿ ಸೆರಿಸಿಕೊಳ ಬಹುದು. ವಾಸ್ತವವಾಗಿ ಆದರಿಂದ ತೀವ್ರ ಅಭಿ 
ಎ ವ ಗ ಇ ೨ ು 
ವೃದ್ಧಿ ಏರ್ಪಡುವುದರಿಂದ ಈ ಹೆಚ್ಚಳ ಅಪೇಕಿತವಾದದ್ದು. ಅಂತಪ ಸ್ಟಿಶಿಯಲ್ಲಿ, 
ಲ ಚ ಳ್‌ ಮ ಟಿ ದಾ 
ಪೂರ್ಣವಾಗಿ ಪ್ರೇರಣೆ ಪಡೆದ ಸಸ್ಯಗಳಲ್ಲಿ, ಪ್ರೇರಕ ಅವಧಿಯ 12ರಿಂದ 13ವಾರ 


ನಿಯಂತ್ರಿಸುವುದು 
ಕ್ಸಲೊ ಹ ಆ ಜೆ 
ಇಯು ಶ್ರಿತ ಪ್ಠ ಪರಾಗಸ್ಪರ್ಶದಲ್ಲಿ ಅನ್ನಪರಾಗವನ್ನು ಸಿ 

ಹ ಗತ ಚೀ ತ ಕ ತರಾರ್‌ ದಾಳ ಡಾ ಬಲಗ ಸಷ ವ್‌ 
ಸಾಮಾನ ವಿಧಾನಗಳನ್ನು ಬಳಸಬಹುದು. ಒಂದು ವಿಧಾನ ಪ್ರದೇಶವಿಯುಕ್ತನ 


ಎ 
ಕಹಾ | ದ ಎ ವಷಭ ಕ ಡಾ ಕಾಲ 
ಇದರಲ್ಲಿ ಏಕಸಸ್ಯಗಳನ್ನು, ಆವುಗಳು ಸಂಕರ ಹೊಂದಬಹುದಾದ ಇತರ ಸಸ್ಮಗಳಿಂದ 


ಭ್ರ 
೧ 
ತ್ತ 
2॥ ತ 
62 
(1 
೭] 
2 
ಭಟ 
[ 
524 
2 
1] 
 €( 
ಗೌ 
3 
೭ 
ಕ 
?] 
೯ 
1? [ 
ಧಿ 
ಕ 
ಪ್‌ 
ಕ 
೯ 
ತ್ತೆ 
[೫ 
₹೬ 
ಕೆ 
ಕ್ಟ 
ಲ 
ಚ 


ವಿವಿಧ ವಿಭೇದಗಳ ಸಂಕರ, ಬೆಳೆ ಮತ್ತು ಸಾಮಾನ್ಯವಾತಾವರಣ ಪರಿಸ್ಥಿ ತಿಗೆ 
ಅನ್ವಯಿಸುವ ಕೆಲವು ನಿರ್ದಿಷ್ಟ ತಂತ್ರಗಳ ಬಳಕೆಯನ್ನು ಸ 
ಲ ಓವ 
ರಚನೆಯ ಕಿಳಿವಳಿಕೆ ಅತ್ಯಗತ್ಯ. ಹೇಯಕ್ಸ ಮತ್ತು ಗಾರ್ಬರ್‌ (1921) ಸಂಕರ ತಂತ್ರದ 
ಕೆಲವು ಮುಖ್ಯವೆೆ ಶಿಷ್ಟ (ತೆಗ ಸಾರಾಂಶವನ್ನು ಕೆಳಗಿನಂತೆ ಸ 

]. ಕಾರ್ಯಕ್ರಮ ಪಾರಂಭಿಸುವ ಮೊದಲು ಪುಷ್ಪರಜನೆಯನ್ನು ಶ್ರದ್ಧೆ 
ಯಿಂದ ಅಧ್ಯಯನ ಮಾಡಬೆಕು. ಇದು ವಿಚ್ಛೇದನ ಸೂಕ್ಷ್ಮದರ್ಶಕದ 

ನೆರವಿನಿಂದ ಅಥವಾ ನೆರವು ರಹಿತವಾಗಿರಬಹುದು. 


126 ನಸ್ಯ ತಳಿಅಭಿವೃದ್ಧಿ ವಿಧಾನಗಳು 


2, ಯಾವ ಹೂವುಗಳು ದಪ್ಪವಾದ, ಉತ್ತಮ ಬೀಜವನ್ನು ಉತ್ಪಾದಿಸು 
ತ್ತವೆ. ಮತ್ತು ಅತಿ ಸ್ವತಂತ್ರವಾಗಿ ಬೀಜೋತ್ಪಾದನೆ ಮಾಡುತ್ತವೆ 
ಎಂದು ನಿರ್ಧರಿಸಬೇಕು. 

ತಿ. ಹೂವುಗಳು ಅರಳುವ ವಿಧಾನ ಮತ್ತು ಸ್ವಾಭಾವಿಕ ಸಮಯ ಶಲಾಕಾ 
ಗ್ರದ ಸ್ವೀಕಾರ ಶಕ್ತಿಯನ್ನೂ ಮತ್ತು ಪರಾಗ ರೇಣುಗಳು ಕ್ರಿಯಾತ್ಮಕ 
ವಾಗಿರುವ ಅವಧಿಯನ್ನೂ ಅರಿತುಕೊಳ್ಳಬೇಕು. 

4, ಆವಶ್ಯಕ ಆಯುಧಗಳನ್ನು ಪಡೆದುಕೊಳ್ಳಬೇಕು ಮತ್ತು ಕೈಗೊಳ್ಳುವ 
ಕಾರ್ಯಕ್ಕೆ ಆವು ಸಮರ್ಥವಾದವೆಂದು ಸ್ಥಿ ರಪಡಿಸಿಕೊಳ್ಳ ಸಬೇಕು. 

5. ಅಗತ್ಯವಾದದ್ದಕ್ಕಿಂತ ಹೆಚ್ಚಾಗಿ ಪುಷ್ಪಭಾಗಗಳನ್ನು ಗಾಯಗೊಳಿಸವಂತೆ 
ಎಚ್ಚರವಹಿಸಬೇಕು. ಅಗತ್ಯವಾದ ಹೊರತು, ಸುತ್ತುಗಟ್ಟಿರಂವ 
ಪುಷ್ಪಭಾಗಗಳನ್ನು ಅಂದರೆ ದಳಗಳು, ಸುಂಕ ಇತ್ಯಾದಿ ತೆಗೆಯಬಾರದು. 

6. ಎಚ್ಚರಿಕೆಯಿಂದ ನಿರ್ವಹಿಸಿದ ಕೆಲವು ಸಂಕರಗಳು ಉದಾಸೀನವಾಗಿ 
ಮಾಡಿದ ಅನೇಕ ಪರಾಗಸ್ಪರ್ಶಿಗಳಿಗಿಂತ ಹೆಚ್ಚು ಮಹತ್ವದ್ದ ವು. 

ವಿವಿಧ ಬೆಳೆಗಳಲ್ಲಿ ಸ್ವಸಂಕರ ಮತ್ತು ಸಂಕರಕ್ಕಾಗಿ ಬಳಸಿದ ಕೆಲವು ಸಾಮಾನ್ಯ 
ವಿಧಾನಗಳ ರೂಪರೇಖೆಗಳನ್ನು ಈಗ ವಿವರಿಸಲಾಗುತ್ತದೆ. 

ಮುಸುಕಿನ ಜೋಳ : ಮುಸುಕಿನ ಜೋಳದ ಏಕಸಸ್ಯಗಳ ಸ್ವಸಂಕರ ಮತ್ತು 
ಸಂಕರಗಳಲ್ಲಿ, ವನಸ್ಪತೀಯ ಪೊರೆಕಾಗದ ಮತ್ತು ಕಾಗದಚೀಲಗಳನ್ನು ತೆನೆ ಮತ್ತು ಕುಚ್ಚು 
ಗಳನ್ನು ಮುಚ್ಚಲು ಬಳಸಲಾಗುತ್ತದೆ. ಮಿನ್ನಿಸೋಟಾದಲ್ಲಿ 35 ಪೌಂಡಿನ ವನಸ್ಪತೀಯ 
ಪೊರೆ ಕಾಗದದಿಂದ ಮಾಡಿದ ತೆನೆ ಚೀಲ ಬಹು ಸಮರ್ಪಕವಾಗಿರುವುದು ಧೃಡಪಟ್ಟಿತು. 
ಅಪು 4 . 23 »« 11 ಅಂಗುಲ ಅಳತೆಯವಾಗಿ, ದುಂಡು ತಳಹೊಂದಿ, 1 ಅಂಗುಲ 
ಮೇಲ್ಭುಟಿ ಮತ್ತು 8 ಅಂಗುಲ ತಳ ಮಡಿಪು ಹಾಗೂ ಎರಡು ಪಟ್ಟೆ ಜಲಾಭೇದ್ಯ (ನೀರು 
ತಡೆ) ಗೋಂದಿನ ಅಂಟು ಹೊಂದಿದ್ದವು. ಅಂತಹ ಚೀಲಗಳನ್ನು ಉಪಯೋಗಿಸ 
ಬಹುದು. ಈ ಚೀಲಗಳಿಂದ ರೇಷ್ಮೆ ಹೊರಡುವ ಮೊದಲೇ ತೆನೆಗಳನ್ನು ಮುಚ್ಚಿ 
ಕಾಂಡಕ್ಕೆ ಸ್ಟಾಪ್ಲರ್‌ನಿಂದ ತಂತಿ ಒತ್ತಿ ಅಥವಾ ಕಾಲೆಟ್‌ ಕಾಗದ ಕ್ಲಿಪ್‌ನಿಂದ ಬಿಗಿಯ 
ಲಾಗುತ್ತದೆ. ರೇಷ್ಮೆ ಹೊರಟ ನಂತರ ಇನ್ನೊಂದು ಚೇಲ ಬಳಸಲಾಗುತ್ತದೆ. ಇವು 
50 ಪೌಂಡು ಕ್ರುಫ್ಟ್‌ ಕಾಗದದಿಂದ ರಚಿತವಾಗಿ 7 4] . 16 ಅಂಗುಲ, ದುಂಡು 
ಅಥವಾ 7/ ಆಕಾರ ತಳ ಮತ್ತು 1 ಅಂಗುಲ ಮೇಲ್ತುಟಿ ಹೊಂದಿ, ಎರಡು ಪಟ್ಟೆ 
ನೀರು ತಡೆ ಗೋಂದಿನಿಂದ ಅಂಟಿಸಲ್ಪಟ್ಟಿರುತ್ತವೆ. ಈ ಚೀಲದಿಂದ ಕುಚ್ಚು ಮುಚ್ಚಿ 
ಶಳಭಾಗವನ್ನು ಕಾಂಡಕ್ಕೆ ಗಟ್ಟಿಯಾಗಿ ಸುತ್ತಿ ಒಂದು] ಕ್ಲಿಪ್‌ನಿಂದ ನಿಯತಸ್ಮಾನದಲ್ಲಿರು 
ವಂತೆ ಕಟ್ಟಲಾಗುತ್ತದೆ. ಮರುದಿನ ತೆನೆ ಚೀಲ ಬಿಚ್ಚಿ ಕುಚ್ಚು ಚೀಲದಲ್ಲಿ ಶೇಖರ 
ವಾಗಿರುವ ಪರಾಗವನ್ನು ತೆನೆಯ ರೇಷ್ಮೆಯ ಮೇಲೆ ಸ್ವಸಂಕರ ಅಥವಾ ಸಂಕರಕ್ಕಾಗಿ 


ಸ್ವಸಂಕರ ಮತ್ತು ಸ್ವಸಂಕರಗಳಲ್ಲಿನ ತಂತ್ರಗಳು 127 


ಸುರಿಯಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಕುಚ್ಚುಗಳನ್ನು ಕುಚ್ಚು ಚೀಲಗಳಲ್ಲಿ 
ಮುಚ್ಚುವ ಸಮಯದಲ್ಲಿ ಎಳೆ ರೇಷ್ಮೆಗಳನ್ನು ಕತ್ತರಿಸುವುದು ಅಪೇಕ್ಷಿತ, ಇದರಿಂದ 
ಪರಾಗಸ್ಪರ್ಶದ ಸಮಯದಲ್ಲಿ ಏಕನೀಳತೆಯ ರೇಷ್ಮೆ ಕುಚ್ಚು ದೊರಕುತ್ತದೆ. ಪರಾಗ 
ಸ್ಪರ್ಶದ ನಂತರ ತೆನೆ ಮತ್ತು ಕುಚ್ಚು ಚೀಲಗಳೆರಡನ್ನೂ " ತೆನೆಗೆ ಮುಚ್ಚ ಕ್ಲಿಪ್‌ನಿಂದ 
ನಿಯತಸ್ಥಾನದಲ್ಲಿಡಲಾಗುತ್ತದೆ. 

ಸಾಮಾನ್ಯ ಬಳಕೆಯ ಎರಡನೆಯ ವಿಧಾನದಲ್ಲಿ, ತೆನೆಕಾಂಡವನ್ನು ಸುಮಾರು 
0, ೬ 2, ಅಂಗುಲದ ಗಾಜಿನಂತಹ ಗ್ಲಾಸಿನ್‌ ಚೀಲಗಳಿಂದ ರೇಷ್ಮೆ ಹೊರಡುವ 
ಮುಂಚೆ ಮುಚ್ಚುವುದು, ಈ ಚೀಲಗಳನ್ನು ಶೆನೆಕಾಂಡ ಮುಚ್ಚು ವಂತೆ ಇಡಲಾಗು 
ತ್ತದೆ. ಆದರೆ, ಸಸ್ಯಕ್ಕೆ ಕ್ಲಿಪ್‌ನಿಂದ ಸಿಕ ಸುವುದಿಲ್ಲ ಅಥವಾ ಕಟ್ಟು ವುದಿಲ್ಲ. ತೆನೆ 
ಕಾಂಡ ಚೀಲವನ್ನು ಹೊದುವಂತಿರುವಲ್ಲಿ ಈ ವಿಧಾನ ತೃಪ್ತಿಕರವಾಗಿ ಕಾಂ ರ್ಯವಿಸಗುತ್ತದೆ. 
ಕ್ಷೇತ್ರ ಮುಸುಕಿನ ಜೋಳದ ಕೆಲವು ಶೀಘ್ರತಳಿಗಳು ಮತ್ತು ಅಂತಃಸಂಕರಗಳು ಹಾಗೂ 
ಸಿಡಿ ಮುಸುಕಿನ ಜೋಳ, ಸಿಹಿ ಮುಸುಕಿನ ಜೋಳಗಳ ಕೆಲವು ವಿಭೇತಗಳಲ್ಲಿ ತೆನೆಕಾಂಡ 
ಗಳು, ಗ್ಲಾಸಿನ್‌ ಚೀ ಲಗಳನ್ನು ನಿಯತ ಸ್ಥಾನದಲ್ಲಿ ಹಿಡಿತದಲ್ಲಿಡಲು ಸಾಕಷ್ಟು ಅಭಿವೃದ್ಧಿ 
ಯಾಗಿರುವುದ್ದಿ. ರೇಷ್ಟೆ ಹೊರ ಬಿದ್ದನಂತರ, ಕುಚ್ಚುಗಳನ್ನು ಗುಚ್ಛಚೀಲದಿಂದ 
ಮುಚ್ಚಿ ಕ್ಲಿಪ್‌ಹಾಕಲಾಗುತ್ತದೆ. ಪರಾಗಸ್ಪರ್ಶ ಸಮಯದಲ್ಲಿ ಗ್ಲಾಸಿನ್‌ ಚೀಲದ 


೭. 
ಐ 
೪ 


ತಳಭಾಗವನ್ನು  ಶತ್ತರಿಸಿ ರೇಷ್ಮೆಗೆ ಪರಾಗಸ್ಟ ರ್ಥ ಮಾಡಲಾಗುತ್ತದೆ ಮತ್ತು ಪರಾಗ 
ಸ್ಪರ್ಶದ ನಂತರ ತೆನೆಕಾಂಡವನ್ನು ಕುಚ್ಚುಚೀಲದಿಂದ ಮುಚ್ಚಿ ನಿಯತಸ್ಥಾನದಲ್ಲಿರಲು 


ಕ್ಲಿಪ್‌ ಹಾಕಲಾಗುತ್ತದೆ. 
ಸ್ವಸಂಕರನಲ್ಲಿ ಉಪಯೋಗಿಸುವ ಇನ್ನೊಂದು ವಿ 
ಪ್ರಕಟಿಸಿದ 'ಶೀಷೆವಿಧಾನ'. ರೇಷ್ಮೆ ಹೊರಡುವ ಮುಂಚೆಯೆ 
ಗಳಿಂದ ತೆನೆ ಮುಚ್ಚಲಾಗುತ್ತದೆ. ರೇಷ್ಮೆ ಹೊರಬಿದ್ದನಂತರ ನೆ ಹೊಂದಿರುವ 
ಗಿಣ್ಣಿನ ಬಳಿ ಒಂದು ಔನ್ಸ್‌ ನೀರಿನ ಶೀಷೆಯನ್ನು ಒಂದಂ ಮೊಂಕು ಕಂಬಿಯಿಂದ ಕಟ್ಟ 
ನೇತು ಹಾಕಲಾಗುತ್ತದೆ. ಕುಚ್ಚನ್ನ್ನ ಕಾಂಡದಿಂದ ಕತ್ತರಿಸಿ, ಆದರ ಕಾಂಡವನ್ನು 
ನೀರಿನ ಶೀಷೆಯೊಳಕ್ಕೆ ತುರುಕಿ, ಕಾಂಡ ಮತ್ತು ಕುಚ್ಹ ನ್ನ ಇನ್ನೊಂದು. ದೊಡ್ಡ 
ಗಾತ್ರದ ಚೀಲದಿಂದ ಮುಚ್ಚಲಾಗುತ್ತದೆ. ಕುಚ್ಚು ತೆನೆ ಕಾಂಡದ ವೆ ಮೇಲೆ ನೇರವಾಗಿರು 
ವಂತೆ ಜೋಡಿಸಬೇಕು. ಶೀಷೆಯಲ್ಲಿನ ನೀರು, "ಕುಚ ನ್ನು ಜೀವಂತವಾಗಿರಿಸುವಂತೆ 
ಕಂಡುಬರುತ್ತದೆ. ಇಸರೇಷ್ಮೆ ಹೊರಬಿ ನಿದ್ದ ೦ತೆ ಪರಾಗ ಸು ರಿಸುತ್ತದೆ. . 48 ರಿಂದ 
72 ಘಂಟೆಗಳ ಚಾ ಕುಚ್ಚು ಗಳನ್ನು ತೆಗೆದು. ಶೀಷೆಗ ದ ಶೇಖರಿಸಬಹುದು. 
ರಕ್ತಸಂಬಂಧಿಗಳೊಡನೆಯ ಪರಾಗಸ್ಪರ್ಶ ಅಥವಾ ಸಂಕರದದ್ಲಿರುವಂತೆ, ಹೆಚ್ಚು 
ಪ್ರಮಾಣದ ಬೀಜ ಅವಶ್ಯಕವಾದಲ್ಲಿ, ಒಂದೇ ತಳಿಯ ಹಲವಾರು ಸಸ್ಯಗಳಿಂದ ಪರಾಗ 
ಶೇಖರಿಸಿ ಕಲೆಸಿ, ಅದನ್ನು ಪಿತೃ ಅಥವಾ ಮಾಶ್ಭ ತಳಿಯಲ್ಲಿ ಅಪೇಕ್ಷಿತ "ಸ ಸಂಖ್ಯೆಯ 


128 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ರೇಷ್ಮೆಗಳಿಗೆ ಆ ಮಿಶ್ರಣವನ್ನು ಹರಡುವುದು ಸಾಮಾನ್ಯ. ಅತ್ಯಧಿಕ ಪ್ರಮಾಣದ 
ಸಂಕರ ಬೀಜ ಬೇಕಾಗಿರುವಲ್ಲಿ, ಸಂಕರವೇರ್ಪಡಿಸುವ ತಳಿಗಳನ್ನು ಅಕ್ಕಪಕ್ಕದ ಸಾಲು 
ಗಳಲ್ಲಿ ಬೆಳೆಸಲಾಗುತ್ತದೆ. ಅದರಲ್ಲಿ ಮಾಡಬೇಕಾದ ಸಂಕರಗಳ ಸೂಚಕವಾಗಿ ಆ 
ು ಸಾಲುಗಳನ್ನು ದಾರದಿಂದ ಸೇರಿಸಿ ಕಟ್ಟಲಾಗುತ್ತದೆ. ಈ ಸಂದರ್ಭದಲ್ಲಿ ಸಂಕರ 
ಸೂಚಿತವಾಗಿದ್ದು, ಸಂಕರ ಹೊಂದಿದ ಪ್ರತಿತೆನೆಗೂ ಪ್ರತ್ಯೇಕವಾಗಿ ಪಟ್ಟಿ ಕಟ್ಟಬೇಕಾಗಿಲ್ಲ. 
ಸಂಕರ ತೆನೆಗಳಿಗೆ ಪ್ರತ್ಯೇಕವಾಗಿ ಪಟ್ಟಿಕಟ್ಟುವಲ್ಲಿ, ಸಂಕರವನ್ನು ಗುರುತಿಸುವಂತೆ ಇಂಡಿ 
ಯನ್ನ ಶಾಯಿಯಿಂದ ಸರಿಯಾಗಿ ಬರೆದ ಸಣ್ಣ ಪಟ್ಟಿಗಳನ್ನು ಪರಾಗಸ್ಚರ್ಶದ ಸಮಯ 
ದಲ್ಲೇ ಪ್ರತಿ ಚೀಲಕ್ಕೂ ಕ್ಲಿಪ್‌ ಅಥವಾ ಕಂಬಿಗಳಿಂದ ಕಟ್ಟ ಲಾಗುತ್ತದೆ. ಪರಾಗಸ್ಪರ್ಶದ 
ಯದಲ್ಲಿ ಕುಚ್ಚು ಚೀಲಗಳ ಮೇಲೆ ಮೃದು ಸೀಸದ ಕಡ್ಡಿಗಳಿಂದ ಗುರುತುಮಾಡಿ, 
ಅದನ್ನು ತೆನೆಯಮೇಲೆ ಮತ್ತು ಕಾಂಡದ ಸುತ್ತ ಕಂಬಿ ಹೊಲಿಯುವುದರಿಂದಲೂ ಪಟ್ಟೆ 
ಹಾಕಬಹುದು. ಪಟ್ಟಿ ಚೀಲಗಳನ್ನು ಮುಂದೆ ಕೊಯ್ಸು ಸಮಯದಲ್ಲಿ ದಾಸ್ತಾನು 
ಚೀಲಗಳಾಗಿ ಉಪಯೋಗಿಸಬಹುದು. 

ದೊಡ್ಡ ಪ್ರಮಾಣದ ಸಂಕರಣ ಬೀಜೋತ್ಪಾದನೆಯನ್ನು, ಸಂಕರ ಮಾಡಬೇಕಾದ 
ತಳಿಗಳನ್ನು ಕ್ಷೇತ್ರತಾಕುಗಳಲ್ಲಿ ಪರ್ಯಾಯವಾಗಿ ಇತರ ಮುಸುಕಿನ ಜೋಳದಿಂದ 
ವಿಯುಕ್ತನಗೊಂಡಿರುವಂತೆ ಬಿತ್ತಿ, ಸ್ತ್ರೀ ತಳಿಗಳ ಕುಚ್ಚನ್ನು ಪರಾಗ ಉದುರುವ ಮುನ್ನ 
ಅಥವಾ ರೇಷ್ಮೆ ಹೊರಡುವ ಮೊದಲು ಕತ್ತರಿಸಿ ತೆಗೆದು ನಿರ್ವಹಿಸಲಾಗುತ್ತದೆ. ಕುಚ್ಚು 
ತೆಗೆದ ತಳಿಯಲ್ಲಿ ಉತ್ಪನ್ನವಾದ ಬೀಜ, ಸಂಕರಬೀಜ, ಪರಾಗ ಜನ್ಮದಾತೃಗಳ ಸಾಲು 
ಮತ್ತು ಕುಚ್ಚುತೆಗೆದ ಸಾಲುಗಳ ನಡುವಣ ನಿಷ್ಟತ್ತಿ ಪುಂತಳಿಯ ಪರಾಗ ಉತ್ಪಾದನೆ 
ಶಕ್ತಿಯನ್ನವಲಂಬಿಸಿ 1 : 2 ರೀದ 1 ; 4ರ ವರೆಗೆ ವೃತ್ಯಾಸ ಹೊಂದಿರುತ್ತವೆ. 


ಗೆ! 


ಗೋಧಿ, ಓಟ್ಸ್‌ ಮತ್ತು ಬಾರ್ಲಿ: ಹೇಯ್ಡ್‌ ಮತ್ತು ಗಾರ್ಬಂ" (1927) 
ಗೋಧಿಯಲ್ಲಿ ಹೂವು ಅರಳುವ ಅಧ್ಯಯನಗಳ ವಿಮರ್ಶೆ ಮಾಡಿದ್ದಾರೆ. ಈ ತಿಳು 
ವಳಿಕೆ ಪ್ರಂಸತ್ವ ಕಳೆಯುವ ಅವಧಿಗೆ ಸಂಬಂಧಿತವಾಗಿ ಮುಖ್ಯವಾದದ್ದೆಂದು ಸ್ಫಷ್ಟೆ ಕೈ 
ಪಟ್ಟಿದೆ... ಸಂಜೆ 5 ಘಂಚೆಯಿಂದ ಬೆಳಿಗ್ಗೆ 1 ಘಂಟೆಯವರೆಗಿನ ಅವಧಿಯನ್ನು ರಾತ್ರಿ 
ಯೆಂದು ಪರಿಗಣಿಸಲಾಯ್ತು, 29 ತೆನೆಗಳಲ್ಲಿ 2977 ಹೂವುಗಳನ್ನು ಅಧ್ಯಯನ 
ಮಾಡಿದಲ್ಲಿ 1492 ರಾಶ್ರಿ ಮತ್ತು 1485 ಹಗಲಿನಲ್ಲಿ ಆರಳಿದವು, ಈ ದತ್ತಾಂಶಗಳು 
ಗೋಧಿಯಲ್ಲಿ ಹಗಲಿನಲ್ಲಿ ಮಾಡುವ ಪರಾಗಸ್ಪರ್ಶ ಬೆಳಗಿನ ಜಾವದಲ್ಲಿ ಮಾಡುವಷ್ಟೇ 
ತೃಪ್ತಿಕರವೆಂದು ತೋರಿವೆ. 

ಅದೇ ಬರಹಗಾರರು, ಪುಂಸತ್ವ ಕಳೆದ ಗೋಧಿ ತೆನೆಗೆಳನ್ನು ಮುಚ್ಚಬೇಕಾದ 
ಅವಶ್ಯಕತೆಯಿದೆಯೇ ಎಂದು ನಿರ್ಧರಿಸಲು ಮಾಡಿರುವ ಆಧ್ಯಯನಗಳ ಸವೀಕ್ಷೆ ಮಾಡಿ 
ದ್ದಾರೆ. ಕೈಯಿಂದ ಪರಾಗಸ್ಪರ್ಶ ಮಾಡದೆ ಹಾಗೇ ತೆರವಾಗಿ ಬಿಟ್ಟಾಗ ಎಲ್ಲ ಪುಂಸಶ್ಚ 


ಸ್ವಸಂಕರ ಮತ್ತು ಸ್ವಸಂಕರಗಳಲ್ಲಿನ ತಂತ್ರಗಳು 129 


ಕಳೆದ ತೆನೆಗಳೂ ಅಧಿಕ ಪ್ರಮಾಣದಲ್ಲಿ ಬೀಜ ಉತ್ಪಾದಿಸಿದವೆಂದು ಎಲ್ಲ ಫಲಿತಾಂಶ 
ಗಳೂ ತೋರಿವೆ. 

ಸ್ವಪರಾಗಸ್ಪರ್ಶದ ನೀಳಧಾನ್ಯಗಳಲ್ಲಿ ಸಂಕರಗಳನ್ನು ಕ್ಷೇತ್ರ ಅಥವಾ ಲತಾ ಗೃಹ 
ಗಳಲ್ಲ ಮಾಡಬಹುದು. ಮಾತೃವಾಗಿ ಬೆಳೆಸುವ ಪ್ರತಿ ಸಸ್ಯದ ತುದಿಯಲ್ಲಿನ ತೆನೆ 
ಅಥವಾ ಪುಷ್ಪಗುಚ್ಛದಲ್ಲಿ 8 ರಿಂದ 15 ಹೂವುಗಳನ್ನು ಬಿಟ್ಟು ಉಳಿದವುಗಳನ್ನು 
ಪರಾಗಕೋಶ ಒಡೆಯುವ ಮೊದಲೇ ತೆಗೆಯಲಾಗುತ್ತದೆ. ಉಳಿದ ಹೂವುಗಳಲ್ಲಿನ 
ಕೇಸರವನ್ನು ಸಣ್ಣಇಕ್ಕಳದಿಂದ ಕೋಶ ಒಡೆಯುವ ಮೊದಲೇ ಕಿತ್ತುತೆಗೆದು, ತೆನೆಯನ್ನು 
ಕಾಗದದ ಚೀಲದಲ್ಲಿ ಮುಚ್ಚೆಲಾಗುತ್ತದೆ. ವನಸ್ಪತೀಯ ಪೊರೆಕಾಗದದಿಂದ ಮಾಡಿದ 
2] ಅಂಗುಲ ಅಗಲ ಮತ್ತು 6 ಅಂಗುಲ ಉದ್ದದ ಚೀಲಗಳು ಸಮರ್ಪಕ. ಸುಮಾರು 
2 ದಿನಗಳ ನಂತರ ಪುಂಸಸ್ಕಗಳಿಂದ ಬಲಿತ ಕೇಸರಗಳನ್ನು ಶೇಖರಿಸಿ, ಬಲಿತ ಕೇಸರ 
ಒಂದನ್ನು ಒಡೆದು ಪುಂಸತ್ವ ಕಳೆದ ಹೂವಿನೊಳಗೆ ಇಡುವುದರ ಮೂಲಕ ಹೂವುಗಳಿಗೆ 
ಪರಾಗಸ್ಪರ್ಶ ಏರ್ಪಡಿಸಲಾಗುತ್ತದೆ. ಪರಾಗಸ್ಪರ್ಶ ತೆನೆಯನ್ನು ಕಾಗದ ಚೀಲದಿಂದ 
ಮುಚ್ಚಿ ಕೊಯ್ಲಿನವರೆಗೂ ಹಾಗೆ: ಬಿಡಲಾಗುತ್ತದೆ. ಸಂಕರದಲ್ಲಿ ಬಳಸಿದ ಸ್ತ್ರೀ 
ಪ್ರಂಸಸ್ಕಗಳೆರಡರಿಂದಲೂ ಬೀಜಗಳನ್ನು ಕೊಯ್ಯಬಹುದು. ಜನ್ಮದಾತೃಗಳೆರಡರ 
ಸಂತತಿಯ ಣೃ ಮತ್ತು ಸಂಕರಗಳ ಬೇರ್ಪಡಿಕೆ ಸಂತತಿಗಳೊಡನೆಯ ನೇರ ಹೋಲಿಕೆ, 
ತಳೀಯಕ ಅಧ್ಯಯನ ಮಾಡುವಲ್ಲಿ ಅತಿ ಅಪೇಕ್ಷಿತ. 

ಗೋಧಿ ಗಿಡಗಳನ್ನು 15 ರಿಂದ 24 ಘಂಟಿಕಾಲ 27 ರಿಂದ 36 ಫ್ಯಾರನ್‌ 
ಹೀಟ್‌ನಲ್ಲಿ ಶೈತ್ಯ ಏರ್ಪಡಿಸುವುದರಿಂದ, ಪರಾಗ ನಾಶವಾಗಿ, ಅದರಿಂದ ಸ್ವನಿಷೇಚನ 
ಪುಷ್ಪಗಳ ಸಂಖ್ಯೆ ಬಹಳ ಕಡಿಮೆಯಾಯಿತೆಂದು ಸುನೇಸನ್‌ (1937) ಕಂಡುಹಿಡಿ 
ದಿದ್ದಾನೆ. ಶೈತ್ಯಸಹಿಷ್ಣುತೆ ವಿವಿಧ ತಳಿಗಳಲ್ಲಿ ವ್ಯತ್ಕಾಸವಾಗಿದ್ದಿತು. 

ಸ್ವನಿಷ್ಟಲತೆಯ ಪುಷ್ಪಗಳಲ್ಲಿನ ಸುಂಕಗಳನ್ನು ಲ್ಯಾಡಿಕ್ಕೂಲ್‌ಗಳು ತೆರೆದಿಡುವುದ 
ರಿಂದ ಅನಾವೃತ ಶಲಾಕಾಗ್ರದಮೇಲೆ ಅಪೇಕ್ಷಿತ ಅನ್ಯಪರಾಗವನ್ನು ಧೂಳಿಸುವುದು 
ಸಾಧ್ಯ. ಸ್ವಫಲವತ್ತತೆಯ ಹೂವುಗಳು ಮುಚ್ಚಿದ್ದು, ಅವುಗಳನ್ನು ಕಿತ್ತುಹಾಕ 
ಬಹುದು. ಶೈತ್ಯಾರ್ಪಣೆ ವಿಧಾನದ ಪುಂಸತ್ವ ಕಳೆಯುವಿಕೆ ಅಧಿಕ ಸಂಖ್ಯೆಯ ಸಂಕರ 
ಬೀಜ ಪಡೆಯಲು ಸಹಾಯಕವಾಗಬಹುದು. ಮಾತೃಸಸ್ಯ ಒಂದು ಸರಳ ಹಿಂಜರಿತ 
ಲಕ್ಷಣ ಮತ್ತು ಪಿತೃಪ್ರಬಲ ಯುಗ್ಕವಿಕಲ್ಪಿ ಹೊಂದಿರುವಲ್ಲಿ ೯, ಬೆಳೆಸಿದ ವರ್ಷದಲ್ಲೇ 
ಸ್ವನಿಷೇಚನ ಬೀಜದ ಸಸ್ಯಗಳನ್ನು ಕಿತ್ತುಹಾಕಬಹುದು. 

-ಪೋಷ್ಟ1944),_ ಇದನ್ನೊಳಗೊಂಡಿರುವ ಬಾರ್ಲಿಯ ಸಂಕರ ತಂತ್ರ ಸಮೀಕ್ಷೆ 
ಯೊಂದರ ಪರಿಚಯ ಮಾಡಿಸಿದ್ದಾನೆ. 

ಪುಂಸತ್ವ್ಫ ಕಳೆದ ಮತ್ತು ಸಂಕರಗಳ ಇತರ ಸಂಬಂಧಗಳು ಕೂಡ ಸ್ವಾರಸ್ಯಕರ 
ವಾದವು. ಆಸ್ಟ್ರಿಯಾದಲ್ಲಿ ನಡೆದ ಕಾರ್ಯದಿಂದ ಪುಂಸತ್ವ ಕಳೆದ ಗೋಧಿಯಲ್ಲಿನ 
9. ತಿದ್ದುಪಡಿ: ಪುಟ ಸಾಲು ತಪ್ಪು ಸರಿ 

134 15 ಹಲ್ಲು ಹುಲ್ಲು 
138 32 ಸಕೇರ ಕೇಸರ 


130 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸ್ವಾಭಾವಿಕ ಪರಾಗಸ್ಪರ್ಶದ ಬೀಜೋತ್ಪಾದನೆ, ಕೆ ೈ ಪರಾಗಸ್ಪರ್ಶ ಮಾಡಿದ್ದಕ್ಕಿಂತಲೂ 
ಅಧಿಕವೆಂದು ವ್ಯಕ್ತಪಟ್ಟಿದೆ. ಅನುಕೂಲವಾದ ಜನ್ಮದಾತೃಗಳೊಡನೆ ವಿಯುಕ್ತನಗೊಳಿ 
ಸಿದಾಗ, ಕೈಪರಾಗಸ್ಪರ್ಶವನ್ನು ಬಿಟ್ಟು ಇನ್ನೂ ಆನುಕೂಲ ಹೊಂದಲು ಸಾಧ್ಯ. 
ಅಲ್ಲಾರ್ಡ್‌ (1949) ಗೋಧಿಯಲ್ಲಿ ಬೀಜ ಪಡೆಯಲು ಸ ಒನಿಷ್ಟಲತೆಯ ಅಂತರ 
ಪ್ರಭೇಧ ಸಂಕರಣಗಳ ಸ್ವಾಭಾವಿಕ ಸಂಕರ ಬಳಸಿದ. 
ವಾತಾವರಣವನ್ನವಲಂಬಿಸಿ, ವಿವಿಧ ಪ್ರದೇಶಗಳಲ್ಲಿ ಪರಾಗಸ್ಪರ್ಶ ಅತಿ ಫಲಕಾರಿ 
ಸಾಗುವ ಹಗಲು ವೇಳೆ ವ್ಯತ್ಕಾಸಗೊಳ್ಳಬಹುದು. ಇಡಾಹೂವಿನ ಅಬರ್‌ಡೀನ್‌ನಲ್ಲಿ 
ನಡೆಸಿದ ಓಟ್ಸ್‌ ಸಂಕರಗಳ ಆಧ್ಮಯನದಲ್ಲಿ, ಕಾಫ್‌ಮನ್‌ ಮತ್ತು ಸ್ಟೀವನ್ಸ್‌ (1951) 
ಬಿಸಿಲಿನ ದಿನಗಳಲ್ಲಿ ಸಂಜೆ 2ರಿಂದ 5ಘಂಟಿಯವರೆಗಿನ ಪರಾಗಸ್ಪರ್ಶದ ಬೀಜೋತ್ಪಾದನೆ 
ಶೇ. 5.4 ಎಂದೂ, ಸಂಜೆ 4ರಿಂದ 7.30 ಫಂಟೆಯಲ್ಲಿ ನಿರ್ವಹಿಸಿದವು ಶೇ.24.8 
ಆಗಿತ್ತೆ೦ದೂ ಹೋಲಿಸಿದ್ದಾರೆ. 
ರೈ : ರೈನಲ್ಲಿ ಸ್ಹಪರಾಗಸ್ಪರ್ಶ ಮಾಡುವಲ್ಲಿ, ಪರಾಗಗೋಶ ಒಡೆಯುವ 
ಮೊದಲೇ ಹಲವು ತೆನೆಗಳನ್ನು ತೆಳುಪೊರೆ ಕಾಗದ ಚೀಲದಲ್ಲಿ ಮುಚ್ಚಬಹುದು. ಚೀಲದ 
ಮೇಲ್ಭಾಗದಲ್ಲಿ ಒಂದು ಸಣ್ಣರಂಧ ಮಾಡಿ ಮತ್ತು ಚೀಲವನ್ನು ಆಸರೆ ಕೋಲಿಗೆ ಸೇರಿಸಿ 
ಕಟ್ಟುವುದು ಅಪೇಕ್ಷಿತ ಮುಸುಕಿನ ಜೋಳ ತೆನೆ ಚೇಲಗಳ ಗಾತ್ರದ ಚೀಲಗಳು 
ಇದಕ್ಕೂ ಸಮರ್ಪಕವಾದವು. ಈ ಚೀಲಗಳನ್ನು ಗಿಡಗಳ ಮೇಲೆಯೇ ಕೊಯ್ಲಿನ 
ವರೆಗೂ ಹಾಗೇ ಬಿಟ್ಟಿರಲಾಗುತ್ತದೆ. ಏಕ ಸಸ್ಯಗಳ ನಡುವೆ ನಿಯಂತ್ರಿತ ಸಂಕರವೇರ್ಪ 
ಡಿಸುವಲ್ಲಿ ಗೋಧಿ, ಓಟ್ಸ್‌ ಅಥವಾ ಬಾರ್ಲಿಗಳಲ್ಲಿ ಉಪಯೋಗಿಸಿದ ಪುಯತ್ವ ಕಳೆಯುವ 
ಮತ್ತು ಪರಾಗಸ್ಪರ್ಶದ ತಂತ್ರವನ್ನೇ ಒಳಸಬಹುದಂ. ಅಂತಃಸಂಕರಣ ತಳಿಗಳ 
ಸಂಕರಗಳ ನಿರ್ವಹಣೆಯಲ್ಲಿ ಅಂತಃಸಂಕರಣ ಸಾಲುಗಳಲ್ಲಿನ ಪುಷ್ಪಗಳ ಪುಂಸತ್ವ 
ಕಳೆಯುವುದನ್ನು ರೂಢಿಯ ವಿಧಾನದಲ್ಲೇ ಮಾಡಬಹುದು. 1 ರಿಂದ 4 ದಿನಗಳ 
ನಂತರ ಪ್ರಷ್ಟಗಳು ಅರಳಿದಾಗ, ದಪ್ಪ ಕಾಗದದ ಚೀಲದೊಳಗೆ ಅಧಿಕ ಸಂಖ್ಯೆಯ 
ತೆನೆಗಳನ್ನು ಕೂಡಿಸಿಟ್ಟು ಅಧಿಕಪ್ರಮಾಣದಲ್ಲಿ ಐರಾಗ ಶೇಖರಣೆ ಮಾಡಿಟ್ಟು, ಆ 
ಪರಾಗಗಳನ್ನು ಪುಂಸತ್ವ್ವ ಕಳೆದ ಹೂವುಗಳಿಗೆ ಒಂಟೆ ಕೂದಲು ಬ್ರಹಷ್‌ನಲ್ಲಿ ಹಚ್ಚಬೇಕು. 


ಫ್ಲಾಕ್ಸ್‌ : ಫ್ಲಾಕ್ಸ್‌ನಲ್ಲಿ ಪುಂಸತ್ವ ಕಳೆಯುವಿಕೆಯನ್ನು ಮಧ್ಯಾಹ್ನದ ಮಧ್ಯ 
ಆಥವಾ ಅಂತ್ಯದಲ್ಲಿ ಸಾಮಾನ್ಯವಾಗಿ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಯಾವ 
ಹೂವುಗಳು ಮಾರನೆದಿನ ಬೆಳಗ್ಗೆ ಅರಳುತ್ತವೆಂಬುದು ಸ್ವಲ್ಪ ಅನುಭವದಿಂದ ವ್ಯಕ್ತ 
ವಾಗುತ್ತದೆ. ಪುಷ್ಪದಳಗಳನ್ನು ಕಿತ್ತುಹಾಕಿ, ಕೇಸರಗಳನ್ನು ಹುಲ್ಲುಕಡ್ಡಿಗಳಿಂದ ತೆಗೆಯ 
ಬಹುದು. ಮರದುದಿನ ಬೆಳಗ್ಗೆ, ಪುಂಸಸ್ಯಗಳಿಂದ ಹೂವುಗಳನ್ನು ಶೇಖರಿಸಿ ಅವುಗಳನ್ನು 
ಹೆಬ್ಬೆಟ್ಟು ಮತ್ತು ತೋರುಬೆರಳುಗಳ ನಡುವೆ ಹಿಡಿದು, ಒಡೆಯುತ್ತಿರುವ ಪರಾಗಗೋಶ 


ಸ್ವಸಂಕರ ಮತ್ತು ಸ್ವಸಂಕರಗಳಲ್ಲಿನ ತಂತ್ರಗಳು 131 


ಜೆ 


ಗಳನ್ನು ಶಲಾಕಾಗ್ರಗಳ ಮೇಲೆ ಸವರಬಹುದು. ಹೂವುಗಳನ್ನು ಚೀಲಗಳಿಂದ ಮುಚ 
ವುದು ಅವಶ್ಯಕವೆಂದು ಕಂಡುಬರುವುದಿಲ್ಲ. 

ಹತ್ತಿ : ಹತ್ತಿಯ ಸಂಕರಣದಲ್ಲಿ, ಪ್ರಂಸತ್ವ ಕಳೆದ ನಂತರ ಕೆರವಾಗಿರುವ ಶಲಾಕೆ 
ಯನ್ನು ಮೇಲ್ಭಾಗ ಮುಚ್ಚಿರುವ, ಸಾಧಾರಣ ಸೋಡಾ ಹೀರುವ ಹುಲ್ಲಿನ ಒಂದು 
ತುಂಡಿನಿಂದ ಮುಚ್ಚ ಬಹುದೆಂದು ತಿಳಿದುಬಂದಿದೆ. ಹಂಘ್ರೀ ಮತ್ತು ಟುಲ್ಬರ್‌ (1938) 
ಈ ತಂತ್ರ ಬಳಕೆಯಲ್ಲಿನ ಒಂದು ಅಭಿವೃದ್ಧಿಯನ್ನು ವಿವರಿಸಿದ್ದಾರೆ. ಪುಂಸತ್ವ ಕಳೆಯು 
ವಾಗ ಎಲ್ಲ ಕೇಸರಗಳನ್ನೂ ತೆಗೆಯುವುದು ಅನಾವಶ್ಯಕ. ಯಾಕೆಂದರೆ, ಹುಐನ್ನು ಶಲಾ 
ಕೆಗೆ ಹೊದಿಸುವಾಗ, ಉಳಿದಿದ್ದ ಕೇಸರಗಳು ತಾನಾಗಿ ಕತ್ತರಿಸಲ್ಪಡುತ್ತವೆ. ಬಳಕೆಗೆ 
ಮೊದಲು ಸೋಡಾ ಹುಲ್ಲಿನ ಒಂದು ತುದಿಯನ್ನು ಮುಚ್ಚಿ ಒಂದು ಪುಂ ಹೂವಿನ 
ಸುಮಾರು ಕ್ಕಿ ಭಾಗದಷ್ಟು ಕೇಸರಗಳನ್ನು ಅದರೊಳಗೆ ಶೇಖರಿಸಲಾಗುತ್ತದೆ. ನಂತರ 
ಇದನ್ನು ಪುಂಸತ್ಚ ಕಳೆದ ಶಲಾಕೆಯ ಮೇಲೆ ಹೊದಿಸಿ, ತಳಭಾಗದ ಅಂಡಾಶಯ ತಲ: 
ಪುವವರೆಗೂ ನೂಕಲಾಗುತ್ತದೆ. ಅನಂತರ 26ನೇ ನಂಬರಿನ ತಾಮ್ರ ಕಂಬಿಯಿಂದ 
ಹುಲ್ಬನ್ನು ಕಾಂಡಕ್ಕೆ ಕಟ್ಟಲಾಗುತ್ತದೆ. ಈ ತಂತ್ರ ಬಳಕೆಯಿಂದ ಹೂವುಗಳ ಪುಂಸತ್ವ 
ಕಳೆಯುವಿಕೆ ಮತ್ತು ಪರಾಗಶ್ಚರ್ಶವನ್ನು ಒಂದೇ ದಿನದಲ್ಲಿ ಹೂವುಗಳೊಡನೆ ಒಂದೇ 
ಸಲದ ಕಾರ್ಯದಲ್ಲಿ ನಿರ್ವಹಿಸಲಾಗುತ್ತದೆ. 


ಜೋಳ : ಜೋಳದಲ್ಲಿ ದೊಡ್ಡಪ್ರಮಾಣದ ಪುಂಸತ್ವ ಕಳೆಯಲು ಬಿಸಿನೀರಿನ 
ಸಂಸ್ಕರಣೆಯನ್ನು ಸ್ಟೀವನ್ಸ್‌ ಮತ್ತು ಕ್ವೆನ್ಟಿ (1933) ಸೂಚಿಸಿದರು. ಅತ್ಯಧಿಕ 
ಪ್ರಮಾಣದ ಸಂಕರಣ ಬೀಜ ಅಗತ್ಯವಾದಲ್ಲಿ ಅಥವಾ ಹಿಂಸಂಕರ ಸಮಪ್ಟಿಗಳು ಅಪೇಕ್ಷಿತ 
ವಾದಲ್ಲಿ, ಪ್ರತಿ ಹೂವಿನ ಪ್ರಂಸತ್ಸ ಶಿ ಕಳೆಯುವಿಕೆಯ ಸಾಮಾನ್ಯ ವಿಧಾನಗಳು ಅತಿ ನಿಧಾನ 
ವಾಗುತ್ತವೆ. ಜೋಳದ ತೆನೆಗಳನ್ನು 42 ರಿಂದ 48* ಸೆಂಟಿಗ್ರೇಡ್‌ ಉಷ್ಣತೆಯ ನೀರಿ 
ನಲ್ಲಿ 10 ನಿಮಿಷ ಕಾಲ ಮುಳುಗಿಸಿದಲ್ಲಿ ಪರಾಗ ಸಾಯುತ್ತವೆಂದು ಅವರು ಕಂಡುಹಿಡಿ 
ದರು, ಒಂದು ದಪ್ಪ ರಬ್ಬರ್‌ ನಳಿಕೆಯ ತುಂಡನ್ನು ಸಂಸ್ಕರಿಸಬೇಕಾದ ತೆನೆಯ 
ಮೇಲಿರುವಂತೆ ಇಟ್ಟು ತಳಭಾಗವನ್ನು ತೆನೆಕಾಂಡಕ್ಕೆ ಕಟ್ಟುವುದೇ ಇದರ ಸಲಕರಣೆ 
ಯಾಗಿತ್ತು. ನಳಿಕೆಯ ಮೇಲ್ಮುದಿಗೆ ಒಂದು ಲೋಹಧಾರಕವನ್ನು ಸೇರಿಸಿ. ಅವರೊಳಕ್ಕೆ 
ಬಿಸಿನೀರು ಸುರಿಯಲಾಯಿತು. ಸಮರ್ಪಕ ಉಷ್ಣಾಂಶ ಪರಿಸ್ಥಿ ತಿಯೊದಗಿದಾಗ ತೆನೆ 
ಯಲ್ಲಿನ ಪರಾಗಗಳಿಲ್ಲ ಸತ್ತುಹೋದವು. ನಂತರ ಪುಯತ್ವಕಳೆದ ತೆನೆಗಳಿಗೆ ಅಪೇಕ್ಷಿತ 
ಪುಂ ಪಿತೃವಿನಿಂದ ಪಡೆದ ಪರಾಗದಿಂದ ಸ್ಪರ್ಶ ಏರ್ಪಡಿಸಬಹುದು. 

ಭತ್ತ : ಜೋಡನ್‌ (1938) ಭತ್ತದ ತೆನೆಗಳನ್ನು 40 ರಿಂದ 445 ಸೆಂಟಿ 
ಗ್ರೇಡ್‌ ಉಷ್ಣತೆಯ ನೀರಿನಲ್ಲಿ 10 ನಿಮಿಷಕಾಲ ಮುಳುಗಿಸಿದಲ್ಲಿ, ಇತರ ಪುಷ್ಪಭಾಗ 
ಗಳಿಗೆ ತೊಂದರೆಯಾಗದೆ ಪರಾಗವನ್ನು ಮಾತ್ರ ನಾಶಿಪಡಿಸುತ್ತದೆಂದು ಕಂಡುಹಿಡಿದ. 


ವ್ರ 
ಜಡ 


132 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


0 ಯಿಂದ 6* ಸೆಂಟಿಗ್ರೇಡ್‌ ಸಂಸ್ಕರಣೆಯೂ ಕೂಡ ಅದೇ ರೀಶಿಯ ಆದರೆ ಕಡಮೆ 
ಫಲದ ಫಲಿತಾಂಶವಿತ್ತಿತು. 

ಅಗಲ ಬಾಯಿಯ ಕಾವು ಸೀಸೆಯನ್ನು ನೀರು ಧಾರಕವಾಗಿ ಬಳಸಿ, ಬೆಳಿಗ್ಗೆ 
ಸ್ವಾಭಾವಿಕ ಅರಳುವಿಕೆಗೆ ಮುಂಚೆ ಸಂಸ್ಕರಣ ಮಾಡಲಾಯಿತು. ಬಿಸ ಅಥವಾ 
ತಣ್ಣೀರಿನ ಪುಂಸತ್ವ ನಿವಾರಣೆಯಲ್ಲಿ ಸುಂಕಗಳಿಗೆ ಧಕ್ಕೆಯಾಗಲಿಲ್ಲ ಮತ್ತು ಹೂವುಗಳು 
ಸ್ವಾಭಾವಿಕ ರೀತಿಯಲ್ಲಿ ಅರಳಿದವು. ಈ ರೀತಿಯ ಪುಂಸತ್ವ ಕಳೆದ ಹೂವುಗಳಿಗೆ 
ಪರಾಗಸ್ಪರ್ಶ ಮಾಡಿದಾಗ, ಚೆನ್ನಾಗಿ ಮೊಳೆಯುವ ಸ್ವಾಭಾವಿಕ ಬೀಜೋತ್ಪಾದನೆ 
ಯಾಯಿತು, 

ಕೃತಕ ಸಂಕರಣದಲ್ಲಿ ಬಳಸುವ ಇನ್ನೊಂದು ವಿಧಾನ. ಲೆಮ್ಮಾದ ಮೇಲ್ಭಾಗದಲ್ಲಿ 
ಒಂದು ಸಣ್ಣ ಚೂರನ್ನು ಕತ್ತರಿಸಿ ತೆಗೆದು, ಓರೆ ರಂಧ್ರವೇರ್ಪಡಿಸಿ, ಅದರ ಮೂಲಕ 
ಸಣ್ಣ ಇಕ್ಕಳದಿಂದ ಕೇಸರವನ್ನು ಕಿತ್ತುಹಾಕಿ ಪುಂಸತ್ವ ಕಳೆಯುವುದು. ಇದನ್ನು ಬೆಳಿಗ್ಗೆ 
ಅಥವಾ ಸಂಜೆ, ಕೇಸರ ಒಡೆದು ಪರಾಗರೇಣು ಉದುರಿಸುವ ಹಂತದ, ಹೂವು ಅರಳುವ 
ಮುಂಚೆ ಮಾಡಲಾಗುತ್ತದೆ. ಪುಂಸತ್ವ ಕಳೆದ ಹೂವಿನಲ್ಲಿ ಪಕ್ಚಕೇಸರವನ್ನು ಒಡೆಯುವು 
ದರ ಮೂಲಕ ಹೂವುಗಳಿಗೆ ಪರಾಗಸ್ಪರ್ಶವಾಗುತ್ತದೆ. 

ಕೆಂಪು ಕ್ಲೋವರ್‌ ; ಕೆಂಪು ಕ್ಲೋವರ್‌ ಸ (ಸಂಕರದಲ್ಲಿ, ಕೀಟಗಳನ್ನು ಸೇರಿಸ 
ದಿರಲು 4 ಅಂಗುಲ ಉದ್ದ ಮತ್ತು 2 ಅಂಗುಲ ಅಗಲದ ಬಟ್ಟೆ ಚೀಲಗಳನ್ನು ಉಪ 
ಯೋಗಿಸಬಹುದು. ಇಂತಹ ಚೀಲಗಳನ್ನು ಹೂವು ಅರಳುವಾಗ ಅಥವಾ ಮುಂಚೆ 
ಕಟ್ಟಲಾಗುತ್ತದೆ. ಹೂವುಗಳನ್ನು ಕಳಚುವುದಕ್ಕೆ ಸಹಾಯಕವಾಗುವಂತೆ ಹೂವು ಇರುವ 
ಅವಧಿಯಲ್ಲಿ ತೆನೆಗಳನ್ನು ಕೆಲವು ಸಲ ಅಲುಗಾಡಿಸಿದಲ್ಲಿ ಸಾಮಾನ್ಯವಾಗಿ ಅಧಿಕ ಸ್ವಸಂಕರ 
ಬೀಜ ದೊರಕುತ್ತದೆ. ತೆನೆಗಳನ್ನು ಹೊರತೆಗೆಯದೆ ತೊಡರಿಸಲು ಸಾಧ್ಯವಾಗುವುದ 
ರಿಂದ ಕಾಗದಕ್ಕಿಂಶ ಬಟ್ಟೆ ಚೀಲಗಳು ಅಪೇಕ್ಷಿತ. ಈ ಚೇಲಗಳನ್ನು ಮಸ್ಲಿನ್‌ ಅಥವಾ 
ಗಡಸುಬಲೆ ಹೊಂದಿರುವ ನಾಟಕ ಶಾಲೆಯ ಗಾಸ್ಸ್‌ನಿಂದ ರಚಿಸಬಹುದು. ನಿಯಂತ್ರಿತ 
ಅನ್ಯಪರಾಗಸ್ಪರ್ಶವನ್ನು ಕೈಯಿಂದ ಅಥವಾ ಜೇನುನೊಣ ಬಳಕೆಯ ಮೂಲಕ ನಿರ್ವ 
ಹಿಸಬಹುದು. ಬಹುತೇಕ ಕೆಂಪು ಕ್ಲೋವರಥ್‌ ಸಸ್ಯಗಳು ಸ್ಮ ಯಂ ಅಸಮಂಜಸತೆಯ 
ವಾಗಿರುವುದರಿಂದ ಪುಸಂತ್ವ್ಯ ಕಳೆಯುವುದು ಅನಾವೆಶ್ಯಕವೆಂದು ವಿಲಿಯಮ್ಸ್‌ (1931/) 
ಹೇಳಿದ್ದಾನೆ. ವೇಲ್ಸ್‌ನ ಪರಿಸರ ಸ್ಥಿತಿಯಲ್ಲಿ, ಸ್ವನಿಷೇಚನದ ಶೇಕಡಾವಾರು 8 ವರ್ಷ 
ಅವಧಿಯಲ್ಲಿ 3.45ರಿಂದ 0 17ರ ವರೆಗೆ ಭಿನ್ನವಾಗಿ ಶೇ. 0.85 ಸರಾಸರಿ ಪಡೆದಿತ್ತು. 
ಸೃಲ್ಪಮಟ್ಟಿ ಗೆ ಮಡಚರುವ, 2 ಅಂಗುಲ ನೀಳ ಮಶ್ತು ಆಗಲ ತುದಿಯಲ್ಲಿ ಕ ಅಂಗುಲ 
ಅಗಲವಿದ್ದು, ಇನ್ನೊಂದು ತುದಿಯ ಕಡೆ ಕ್ರಮೇಣ ಕಿರಿದಾಗಿ ಮೊನಚಾಗುವ ತ್ರಿಕೋನಾ 
ಕಾರದ ರಟ್ಟು ತುಂಡುಗಳನ್ನು, ಪುಷ್ಪ ತೊಡರಿಸಲು (ಮೊನಚು ತುದಿಯಿಂದ) ಮತ್ತು 
ಪುಂ-ಜನ್ಮದಾತೃವಿನಿಂದ ಪರಾಗ ಶೇಖರಿಸಿ ಸ್ತ್ರೀ ಜನ್ಮದಾತೃವಿನ ಶಲಾಕಾಗ್ರ ಲೇಷನಕ್ಕೂ 


ಸ್ವಸಂಕರ ಮತ್ತು ಸ್ವಸಂಕರಗಳಲ್ಲಿನ ತಂತ್ರಗಳು 133 


ಉಪಯೋಗಿಸಲಾಗುತ್ತದೆ. ಮೃದು ಸೂಜಿಗಳಿಂದ ಸಣ್ಣ ಲೋಹ ಚೆಮಚಗಳನ್ನು 
ಮಾಡಿ ಶೇಖರಣೆಗೂ ಮತ್ತು ಲೇಪನಕ್ಕೂ ಉಪಯೋಗಿಸಬಹುದು. ಪರಾಗದ ಒಂದು 
ಸಲದ ಶೇಖರಣೆ 15ರಿಂದ 20 ಪುಷ್ಪಗಳಿಗೆ ಸಾಮಾನ್ಯವಾಗಿ ಪರಾಗಸ್ಪರ್ಶ ಏರ್ಪಡಿಸು 
ತ್ತದೆ, ಪರಾಗಶ್ಪರ್ಶದ ನಂತರ, ತೆನೆಗಳನ್ನು ರ್ಚಿಲಗಳಲ್ಲಿ ಮುಚ್ಚಲಾಗುತ್ತದೆ. 

ಕೆಂಪ ಕ್ಲೋವರ್‌ನ ಅನ್ಯಪರಾಗಸ್ಪರ್ಶಕ್ಕೆ ಹೆಜ್ಜೇನನ್ನು ಬಳಸಲು, ಸಂಕರ 
ಮಾಡುವ ಸಸ್ಯಗಳನ್ನು ಕುಂಡಗಳಲ್ಲಿ ಬೆಳೆಸಲಾಗುತ್ತದೆ. ಆವುಗಳನ್ನು ಲತಾಗೃಹದ 
ಅಥವಾ ಹೊಲದಲ್ಲಿನ ರೋಗನಿರೋಧಕ ಅರೆಗಳಲ್ರಿಡಬೇಕು. ಇದರಕ್ತಿ ಮೊದಲನೆಯದು 
ತೃಪ್ತಿಕರವಾದದ್ದು. ಜೇನು ನೊಣಗಳನ್ನು ದಪ್ಪಗಾತ್ರದ ಪರೀಕ್ಷಾ ಪ್ರನಾಳಗಳಲ್ಲಿ 
ಹಡಿದು (ವಿಲಿಯವತ್ಸ್‌ (1931 ಸಿ), ಪ್ರವಾಳಗಳಲ್ಲಿ ಆಂಶಿಕವಾಗಿ ನೀರು ತುಂಬಿ ಕುಲುಕಿ 
ಚೆಲ್ಲಿ. ಹೀಗೆ ನೀರನ್ನು ಹಲವು ಸಲ ಬದಲಾಯಿಸಿ ಸುವಕಾರು ಅರ್ಥ ನಿಮಿಷ ತೊಳೆಯ 
ಬೇಕು. ನಂತರ ನೀರನ್ನು ಪೂರ್ಣ ಚೆಲ್ಲಿ, ಪ್ರನಾಳಗಳನ್ನು 2.3 ನಿಮಿಷ ಚೌಕಟ್ಟಿನಲ್ಲಿಟ್ಟು 
ಪುನಃ 2.3 ಸಲ ನೀರಿನಲ್ಲಿ ಜಾಲಿಸಿ ತೊಳೆದು ಒಣಗಲು ಮರದ ಪೆಟ್ಟಿಗೆಯಲ್ಲಿಡ 
ಲಾಗುತ್ತದೆ. 

ಜೊತೆಗೂಡಿದ ಸಂಕರಗಳ ನಿರ್ವಹಣೆಯಲ್ಲಿ ಸಸ್ಯಗಳಿರುವ ಅರೆಗಳಲ್ಲಿ ಅರ್ಧ 
ಹೂ ಅರಳಿರುವ ಸ್ಥಿತಿಯಲ್ಲಿ ಜೇನುನೊಣಗಳನ್ನು ಸೇರಿಸಲಾಗುತ್ತದೆ. 4 ರಿಂದ 7 ದಿನ 
ಗಳ ನಂತರ ಜೇನು ನೊಣಗಳನ್ನು ತೆಗೆದು. ತೊಳೆದು ಇತರ ಸಂಕರಗಳಿಗೆ ಪುನಃ ಉಪ 
ಯೋಗಿಸಲಾಗುತ್ತದೆ. ಅಧಿಕ ಮೊತ್ತದ ಸಂಕರ ಮಾಡುವಲ್ಲಿ, ಸಸ್ಯಗಳಿರುವ ಅರೆ 
ಗಳಲ್ಲಿ ಪ್ರತಿ 6 ರಿಂದ 8 ಸಸ್ಯಗಳಿಗೆ ಒಂದರಂತೆ ಓಳಬಿಟ್ಟು, ಪೂರ್ಣ ಹೂ ಅರಳುವ 
ಅವಧಿ ಮುಗಿಯುವವರೆಗೆ ಬಿಟ್ಟಿರಲಾಗುತ್ತದೆ. 

ಸಂಯುಕ್ತ ಸಂಸ್ಥಾನಗಳು ಮತ್ತು ಕೆನಡಾದಲ್ಲಿನ ಹೊಲದಲ್ಲಿನ ಕೆಂಪು ಮತ್ತು 
ಬಿಳಿ ಕ್ಲೋವರ್‌ಗಳ ಪರಾಗಸ್ಪರ್ಶಕ್ಕಾಗಿ ಸಣ್ಣಗೂಡುಗಳಲ್ಲಿ ವಾಸವಿರುವ ಮತ್ತು ತಂತಿ 
ತಡಕೆ ಗೂಡುಗಳಲ್ಲಿ ಬಂಧಿಸಲ್ಪಟ್ಟಿರುವ ಜೇನುನೊಣಗಳು ತೃಪ್ತಿಕರ ಫಲಿತಾಂಶ 
ಕೊಟ್ಟಿರುವುದು ಸ್ಥಿರಪಟ್ಟಿದೆ. ಅವಶ್ಯಕ ಜನ್ಮದಾತೃ ಸಸ್ಯಗಳನ್ನು ಆವರಣ ಹಾಕಿರುವ 
ತಾಕಿನಲ್ಲಿ ನೆಲೆಗೊಳಿಸಲಾಗುತ್ತದೆ. 

ಆಟ್‌ವುಡ್‌ (1941 5) ಬಿಳೀ ಕ್ಲೋವರ್‌ನಲ್ಲಿ ಒಳಸಿದಂತಹ ಸದೃಶ ವಿಧಾನ 
ಗಳನ್ನು `ಎವರಿಸಿದ್ದಾನೆ ಮತ್ತು ಕೈಯಿಂದ ಪುಂಸಶ್ಚ ಕಳೆಯುವಿಕೆಯನ್ನೂ ಮತ್ತು 
ಸಂಕರ ತಂತ್ರಗಳನ್ನೂ ಸೂಚಿಸಿದ್ದಾನೆ. ಕ್ಲೋವರ್‌ಗಳಲ್ಲಿ ಪುಂಸತ್ವ ಕಳೆಯುವಿಕೆ ಮತ್ತು 
ಸಂಕರಗಳ ಒಂದು ವಿಧಾನವನ್ನು ವಿಲಿಯಮ್ಸ್‌ (1954) ವಿವರಿಸಿದ್ದಾನೆ. ಪುಂಸತ್ವ 
ನಿವಾರಣೆ ಪೂರ್ಣಗೊಳಿಸಲು ನೀರು ಸೀರ್ಪನಿಯನ್ನು ಶಲಾಕಾಗ್ರಕ್ಕೆ ಪ್ರಯೋಗಿಸು 


ವಲ್ಲಿನ ಕಾರ್ಯಸಾಧಕತೆಯನ್ನು ಒತ್ತಿ ಹೇಳಲಾಗಿದೆ. 


134 ಸಸ್ಕೆ ತಳಿಆಭಿವೃದ್ಧಿ ವಿಧಾನಗಳು 


ಛೇದಿತ ಕೆಂಪ್ರ ಕ್ಲೋವರ್‌ ಕಾಂಡಗಳನ್ನು ಮೊಳಕೆ ಶಕ್ತಿಯುಳ್ಳ ಬೀಜ ಉತ್ಪಾದಿ 
ಲು ವ್ಯವಸಾಯ ಮಾಡುವ ಒಂದು ವಿಧಾನವನ್ನು ಬೇಟಲ್‌ (1949) ವಿವರಿಸಿ 
ದ್ದಾನೆ. ಆಲ್ಫುಲ್ಫಾದಲ್ಲೂ ಅದೇ ರೀತಿಯ ತಂತ್ರವನ್ನು ಬಳಸಿ ಗಣನೀಯ ಪರಿಣಾಮ 
ಪಡಯಲಾಗಿದ. 
ಹೂಲದಲ್ಲಿ ಬೆಳಯುತ್ತಿರುವ ಸಸ್ಮಗಳಿಂದ ಆಗ ತಾನೇ ಅರಳಿರುವ ಪುಷ್ಪಗಳುಳ್ಳ 
ಕಾಂಡಗಳನ್ನು ಶೇಖರಿಸಲಾಯ್ತು. ಆಗ್ರದ ಸ್ವಿಲ್ಪ ಮೇಲಿನ ಕಾಂಡವನ್ನು ತುಂಡರಿಸಿ, 
ಕತ್ತರಿಸಿದ ತುದಿಯಿನ್ನು ಕೂಡಲೇ ನೀರಿನಲ್ಲಿ ಮುಳುಗಿಸಲಾಯ್ತು. ನಂತರ ಅದನ್ನು 
ಪ್ರಯೋಗ ಶಾಲೆಗೆ ಕೊಂಡೊಯು ಯಾವುದಂದರೂ ಕೆಳಭಾಗದ ಎಲೆ ಬಾಡಿದ್ದಲ್ಲಿ 
್ರ ಎಕೆ. ಕತ್ತರಿಸಿದ ತುದಿಯ ಸುಮಾರು ಕ್ವಿ ಅಂಗುಲವನ್ನು ಬುನ್‌ಸೆನ್‌ ಉರಿ 
ವಾಹಕ ಅಂಗಾಂಶಗಳಲ್ಲಿ ಅಡಚನ್ನು ತಡೆಗಟ್ಟಲು ಅಂತಹ 
ಸೀಯಿಸುವುದು ಸಹಾಯಕವಂದು ಪ್ರಾಯೋಗಿಕ ಪರೀಕ್ಷೆಗಳು ಸೂಚಿಸಿದವು. 
ಕಬ್ಬು ಸಕ್ಕರೆ ಮತ್ತು ಬಟ್ಟಿಯಿಳಿಸಿದ ನೀರಿನಿಂದ ಮಾಡಿದ 500 ೩%. 2 
ಭಾಗ ಸುಕ್ರೋಸ್‌ ದ್ವಾವಣವಿರುವ ಗಾಜು ಧಾರಕದಳ್ಳಿ ಕಾಂಡಗಳನ್ನು ಇಡಲಾಯಿತು. 
ಬ್ಲ ಬಾಡಿದ ಅಥವಾ ಆರಳದ ಹೂವುಗಳನ್ನು ತೆಗೆದು ಹಾಕಿ, ಉಳಿದವಕ್ಕೆ ಹಲು 
ಕದ್ಮಿಯ ಮೂಲಕ ಪರಾಗ ವರ್ಗಾವಣೆಯಿಂದ ಪರಾಗಸ್ಪರ್ಶ ಮಾಡಲಾಯಿತು. 
ಹೂಪುಗಳಲ್ಲಿ ಪುಂಸತ್ವ ಕಳೆಯುವ ಪ್ರಯತ್ನ ಮಾಡಲಿಲ್ಲ. ಸಾಧಾಂಣ ಬೆಳಕಿನ 
ಪ್ರಯೋಗಶಾಲೆ ಲ್ಲಿ ಮೇಲೆ ಜಾಡಿಗಳನ್ನಡಲಾಯ್ತು, ಸಜ್ಯಗಳಿಗೆ ಒದಗಿಸಿದ 
ಇನ್ನೊಂದು ರಕ್ಷಣೆಯೆಂದರೆ ಬಾಡಿದ ಎಲೆಗಳನ್ನು ಅಥವಾ ಅರಳಿದ ತೆನೆಗಳನ್ನು 
ಯಾವಾಗಲಾದರೂ ಕತ್ತರಿಸಿ ಹಾಕುವುದು ಮಾತ್ರ, ಏಕೆಂದರೆ ಅಂತಹ ನಿಧಾನವಾಗಿ 
ಆರಳುವ ಹೂವುಗಳ ಪರಾಗಸ್ಪರ್ಶ, ಭಿನ್ನವಾಗಿರುವ ಮತ್ತು ವಾಡಿಕೆಯಾಗಿ 
ಲಸಮಂಜಸವಾದ ಬೀಜೋತ್ಪಾದನೆಯನ್ನಿ ತ್ತಿತು. 
ಹೊಲದಲ್ಲಿಯ ಗಿಡಗಳಲ್ಲಿ ತೆನೆಗಳನ್ನು ಸ್ವಕ್ಕಳದಲ್ಲೇ ಬಿಟ್ಟಿ ಧ್ಹವಕ್ಕಿಂತಲೂ 
ಹೊಲದಲ್ಲಿ ಪರಾಗಸ್ಪರ್ಶದ ನಂತರ ಸೀಳಿಕೆ ಪಡೆಮು ದ್ರಾವಣದಲ್ಲಿ ಇಡಲ್ಬಟ್ಟ 


ಗ 


ಾ ಸ್ಟ 
ಕಾಂಡಗಳಲ್ಲಿ ಮತ್ತು ಕೈಯ್ಯಾಡಿಸಿ ಸಂಕರವ ರ್ಪಡಿಸಿ ನಂತರ ದ್ರಾವಣದಲ್ಲಿಟ್ಟ 
ತನೆಗಳಲ್ಲಿ ಬೀಜೋತ್ಪಾದನೆ ಸ್ವಲ್ಪಮಟ್ಟಿಗೆ ಜಾಸ್ತಿ ಮತ್ತು ಬೀಜತೂಕ ಅಧಿಕ 
ವಾಗಿತ್ತು. 


ಆಣ್ಭಾಲ್ಫಾ ಮತ್ತು ಸಿಹಿಕ್ಲೋವರ್‌ : ಸಿಹಿಕ್ಸೋವರ್‌ನ ಹಲವು ಅಪಕ್ವ 
ಹೂವು ಕೊಂಬೆಗಳನ್ನು ಸುಮಾರು 6 ರಿಂದ 8 ಅಂಗುಲ ಅಗಲ ಮತ್ತು 12 ಅಂಗುಲ 
ಉದ್ದದ ಹಗುರ ತೆಳುಬಟ್ಟೆ ಚೀಲಗಳಿಂದ ಮುಚ್ಚಬೇಕು. ಇದು. ಜೇನುನೊಣವನ್ನು 
ಒಳಬಿಡದೆ, ಅನ್ಯಪರಾಗಸ್ಪರ್ಶವನ್ನು ತಡೆಗಟ್ಟುತ್ತದೆ. ಕಿರ್ಕ್‌ ಮತ್ತು ಸ್ಟೀವನ್ಸನ್‌ 
(1931) ಆಧಾರಿತವಾಗಿ ದೆೈಲಿಲೋಟಸ್‌ ಆಲ್ಚಾದಲ್ಲಿ ಮೂರು ವಿಧ ಸಸ್ಯಗಳಿವೆ. 


ಸ್ಮಸಂಕರ ಮತ್ತು 


ಯ ಶಾ 


ಸ್ವಸಂಕರಗಳಲ್ಲಿನ ತಂತ್ರಗಳು 135 


(1) ಸ್ವಪ್ರೇರಣೆಯಿಂದ ಸ್ಲಪರಾಗಸ್ಪರ್ಶ ಮತ್ತು ಸ್ನಿಷೇಚನ ಹೊಂದಿ ನಿರ್ವಡಣೆ 
ಎ ಬ ಇ 
ಬಲದ ಬೀಜೋತ್ಪಾದನೆ ಮಾಡುವವು ; (2) ಸ್ನನಿಷೇಚನದವಾದರೂ ನಿರ್ವಹಣೆ 
ದೆ ಸ್ಲಾಭಾವಿಕವಾಗಿ ಸ್ನಪರಾಗಸ್ಪರ್ಶ ಹೊಂದಿದವು : (3) ಸ.ಪಿಷ 
ಧ್ರ ಬಾ 


ಸ 
ಸ್ಯ ಸ್ವಘಲವಪತ್ತತೆ ಪಡೆದಿರುವಲಿ ಸ್ಹಪರಾಗಶ್ಚರ್ಶವನ್ನು ಧೃಢಪಡಿಸಲು ಪರಾಗಶ್ವಶ 
ಸ 


ಪ 

ಸಮಯ ಪ್ರಶಿ ಓಂದು ಅಥವಾ ಎರಡು ದಿನಗಳಿಗೊಮ್ಮೆ ಜಾಲವನ್ನು 

ಮೃದುವಾಗಿ ಉಜ್ಜಿ ನಿರ್ವಹಿಸುವುದು ಅಪೇಕ್ರಿತು ಎಂ. ಅಫಿಪಿನಾಲಿರ್‌ ಪೂರ್ಣ ಸ್ವ 
ಸ ಪಃ 

ನಿಷ್ಫಲತೆ ಪಡೆದಿಲ್ಲ ಮತ್ತು 


ಬಹುದು (ಪೀಟರ್ಸ್‌ ಮುತ್ತು ಹಾಲೋವಲ್‌ 1937). 


ಸ ಕ್ಸಾಜ್‌ೌ ಹ ಪ ಹ ಬ ಎಜೆ ಗ ಚಗೂಾ 
ಸ್ಮರಂಕರ ರ್ಜಜಗಳನ್ನು ಅದೇ ವಿಧಾನವಿ ಪಡಯ 


ಸಿಹಿಕ್ಲೋವರ್‌ ಪುಷ್ಪಗಳಲ್ಲಿ ಪ್ರಂಸಶ್ಚ ಕಳೆಯಲು ಹೀರು ವಿಧಾನವನ್ನು ಕಿರ್ಕ್‌ 


(1930) ಯೋಜಿಸಿದ್ದಾನೆ. ಸಸ್ಯಗಳು ನೀರು ಸುರಿಗೊಳವೆಯ ಎಡೆಯದ್ದ ಲ್ಲ: 
ನೀರ್ಗೊಳವೆಯ ಮಧ್ಯೆ ಕಾವ್ರೆ ಸೀಸೆಯನ್ನಳವಡಿಸುವುದರಿಂದ ಆವಶ್ಯಕ ಚೋಷಣ 
ವೇರ್ಪಡುತ್ತದೆ. ಇಲ್ಲದಿದ್ದಲ್ಲಿ ವಿದ್ಯುತ್‌ ಅಥವಾ ಪೆಟ್ರೋಲ್‌ ಚಾಲಿತ ಜೋಷಣ 
ಪಂಪನ್ನ್ನು ಉಪಯೋಗಿಸಬೇಕು. ಸುರಿಗೊಳವೆಯ ತುದಿಗೆ | ಮಿಮಿ ವ್ಯಾಸಕ್ಕಂತ 


ಇ 
ಸ್ವಲ್ಪ ಕಡಮೆಯಾಗಿರುವ ಗಾಜು ಕೊಳವೆಯ ಸಣ್ಣಚೂರನ್ನು ಸಿಕ್ಕಿಸಬೇಕು. ಹೂ 
ಹಗ ಓಟ 


ವನ್ನು ನೋಯಿಸದಂತೆ ಈ ಸೂಸು ಬಾಯಿಯ ತುದಿ ನುಣುಪಾಗಿರಬೇಕು. ಜೋಷಿ 
ಮಿತಿಯೂ ಗಣನೀಯ ಪ್ರಾಮುಖ್ಯೃತೆಯದು. ಈಚೆಗೆ ಅರಳಿರುವ ಶೇ. 20 ಭಾಗ 


ಸಾನ್‌ ದ 
ದಷ್ಟು ಹೂವುಗಳನ್ನು ಬಿಟ್ಟು ಸಂಯುಕ್ತ ಪು್ರಷ್ಪಗೊಂಚಲಿನ ಎಲ್ಲ ಹೂಪ್ರುಗಳನ್ನು 


ಇಟಿ 

ಒಡೆದು ಪರಾಗ ಹರಡುತ್ತದೆ. ಚೋಷಣ ಕಾವು ಸೀಸೆ 

ರುವ ಸೂಸುಬಾಯಿಯನ್ನು ಬಳಸಿ ಕೇಸರದಂಡ ಮತ್ತು ಅಂಟಿಕೊಂಡಿರುವ ಪರಾಗವನ್ನು 
ಹೀರಲಾಗುತ್ತದೆ. ಸೂಸು ಬಾಯಿಯೊಳಕ್ಕೆ ಕೇಸರ ನಳಿಕೆ ಮತ್ತು ಶಶಾಕೆಯನ್ನು 
ಹೀರದಂತಾಗಲು ಕೇಸರ ನಳಿಕೆಗಳ ಪಕ್ಕದಿಂದ ಕೇಸರದ ಬಳಿಸಾರಬೇಕು. ಕೇಸರಗಳನ್ನು 
ತೆಗೆದನಂತರ ಸೂಸಿಬಾಯಿಯನ್ನು ಪ್ರತಿಯೊಂದು ಶಶಾಕೆನಳಿಕೆ ಮತ್ತು ಶಲಾಕಾಗ್ರ 
ಪ್ರಷ್ಟಪಾತ್ರ, ಬೆನ್ನುಕಂಬದ ಅಕ್ಷಗಳ ಮೇಲ್ಭಾಗದಲ್ಲಿ ಅಲುಗಾಡಿಸಬೇಕು. ನಿರ್ವಹಣೆ 
ಗಾರ ಕಡಿಮೆ ಶಕ್ತಿಯ ಉತ್ಪ್ರೇಕ್ಷಕ ದೂರದರ್ಶಕವನ್ನು ತನ್ನ ತಲೆಯಲ್ಲಿ ಧರಿಸಿ 
ಕ್ಷೆ ೈ ಸ್ವತಂತ್ರವಾಗಿ ಉಳಿದು ಪ್ರಂಸತ್ವ ಕಳೆಯುದಿಕೆಯ ಸಂಪೂರ್ಣತೆಯನ್ನು ಪರೀಕ್ಷಿಸಿ 
ನೋಡಬಹುದು. ಪರಾಗವನ್ನು ಹೆಬ್ಬೆರಳಿನ ಉಗುರುತುದಿಯಿಂದ ಪರಿಣಾಮಕುರಿ 
ಯಾಗಿ ಹಚ್ಚಬಹುದು, 


ತೆಗೆಯಬೇಕು. ನಂತರ ಪುಷ್ಟದಳಗಳನ್ನು ಚಿಮುಟದಿಂದ ತೆಗೆಯರ್ಬೇಕು. ಆಗ ಕೇಸರ 
ಆ 


ಸ 


ಕಿರ್ಕ್‌ ಚೋಷಣೆಯಿಂದೇರ್ಪಟ್ಟ ಪುಂಸತ್ವ ಕಳೆಯುವುದರ ಪರಿಣುಮದ ತೀವ್ರತೆ 
ಶೇ. 87 ಭಾಗವೆಂದು ಸ್ಥಾಪಿಸಿದ. ಹಾಗೂ ತಂತ್ರಗಳ ಅಭಿವೃದ್ಧಿಯಿಂದ ಇದನ್ನು 


ಶಿ 


೫ ಕ ಕಗ ಯ ಸಸ್ಯ ತಳಿಲಭಿವೃದ್ಧಿ ವಿಧುನಗಳು 


ಜು 


ವಿಷಯಕವಾಗಿ ಸೂಚಿಸಿದ. ಜೋಷಣೆ ವಿಧಾನವನ್ನು ಬಳಸಿ ಆತ ಆಲ್ಫಾಲ್ಫಾದಲ್ಲೂ 


ಉತ್ತಮ ಫಲಿತಾಂಶ ಪಡೆದ. ತ! 


ಟಿಸ್ಟಾಲ್‌ ಮತ್ತು ಗಾರ್‌ (1940) ಚೋಷಣೆಯನ್ನು ಮಾತ್ರ ಬಳಸಿ, 
ಶಲಾಕಾಗ್ರಗಳಿಗೆ ಯಾವ ಅನ್ಕಪ ಒಪರಾಗಸ್ಸರ್ಶವನ್ನು ಮಾಡದಿದ್ದಾಗ ಶೇ. 14.1 ಭಾಗ 
ಪ್ರಷ್ಟಗಳು ಕಾಯಿಕಚ್ಚಿ _ದವೆಂದು ಅರಿತರು. ಜೋಷಣೆ ಮತ್ತು ನೀರಿನ ಹರಿವನ್ನು 
ಉಪಯೋಗಿಸಿದಾಗ ಅನ [ಪರಾಗಸ್ಪರ್ಶ ಒದಗಿಸದೆ ಕಾಯಿಕಚ್ಚಿದ ಶೇಕಡಾವಾರು 5.5ಕ್ಕೆ 
ಶ್ಷೇಣಿಸಿತು. 
ಮಾತೃಸಸ್ಯಗಳ ಪುಷ್ಪಗಳಲ್ಲಿನ ಪರಾಗವನ್ನು ನಾಶಪಡಿಸುವ ಕಾರಕವಾಗಿ 
ಆಲ್ಕೋಹಾಲ್‌ ಒಳಕೆಯನ್ನು ಟಿಸ್ಲಾಲ್‌ ಸೂಚಿಸಿದ್ದು. ಪೂರ್ಣ ಅರಳಿದ ಪುಷ್ಪಗಳ 
ಸ್ಟಾಂಡರ್ಡ್‌ ಪುಪ್ಪದಳಗಳನ್ನು ಹರಿತವಾದ ಶಿತ್ತರಿಯಿಂದ ಕತ್ತರಿಸಿ ತೆಗೆದು, ಪುಷ್ಪಗಳನ್ನು 
ತೊಡರಿಸಿ ಶಲಾಕೆಯನ್ನು ಸಂಸ್ಕರಣಕ್ಕಾಗಿ ತೆರಪ್ಪು ಮಾಡಲಾಯ್ತು. ಸಂಯುಕ್ತ ಹೂ 
ಗೊಂಚಲಿನಲ್ಲಿ ಪುಂಸಿಶ್ಚ ಕಳೆಯಬೇಕಾದ ಎಲ್ಲ ಪ್ರಷ್ಟಗಳನ್ನು ಇದೇ ರೀತಿಯಲ್ಲಿ ಸಂಸ್ಕರಿ 
ಸಲಾಯ್ತು. ಸಂಯುಕ್ತ ಪುಷ್ಪಗೊಂಚಲನ್ನು ನಂತರದಲ್ಲಿ ಶೇ. 57 ಭಾಗ ಈಫ್ಟೆಲ್‌ 
ಆಲ್ಕೋಹಾಲ್‌ ಇರುವ ಬೀಕರ್‌ನಲ್ಲಿ 10 ಸೆಕೆಂಡು ಕಾಲ ಮುಳುಗಿಸಿಡಲಾಯ್ತು. 
ಸಂಯುಕ್ತ ಪ್ರಷ್ಟಗೊಂತಲನ್ನು ಇನ್ನೊಂದು ಬೀಕರಿನಲ್ಲಿನ ನೀರಿನಲ್ಲಿ ಹಲವು ಸೆಕೆಂಡು 
ಲ ತೊಳೆದು, ನಂತರ, ಶಲಾಕಾಗ್ರದಲ್ಲಿ ಅಂಟಿರುವ ನೀರನ್ನು ದಂತ ವೈದ್ಯನ ಪಿಚಕಾರಿ 
ಆಥವಾ ಶುಂತುರು ಯಂತ್ರದ ಡೆ ಸಹಾಯದಿಂದ ಹೊರ. ತೂರ. ವಂತೆ 
ಮಾಡಿ, ಅಪೇಕ್ಷಿತ ಪರಾಗದಿಂದ ಪುಷ್ಪಕ್ಕೆ ಪರಾಗಸ್ಪರ್ಶ ಮಾಡಲಾಯ್ತು, ಈ 
ಮಾರ್ಗಾನ.ಸರಣೆಯಿಂದ ಆನ್ಕಪರಾಗಸ್ಪರ್ಶವಿಲ್ಲದೆ ಕಾಯಿಕಚ್ಚಿದ ಹೂವು ಶೇ. 0.89 
ಆಗಿತ್ತು. ಚೋಷಣ ವಿಧಾನದಲ್ಲಿನ 60.0 ರೊಡನೆ ಹೋಲ ಓದಾಗ ಅನ್ಯಪರಾಗಸ್ಪರ್ಶ 
ಸೇರಿಸಿದಲ್ಲಿ ಕಾಯಿಕಚ್ಚಿದ ಪುಷ್ಪಗಳು ಶೇ. 26.3 ಆಗಿತ್ತು. ಆಲ್ಕೋಹಾಲ್‌ ಬಳಿದ 
ಪುಂಸತ್ವ ಕಳೆಯ. ಚೋಷಣೆ ವಿಧಾನಕ್ಕಿಂತ ಹೆಚ್ಚು ಪೂರ್ಣವಾಗಿ, ತೀವ್ರವಾಗಿ 
ಹುಲ್ಲುಗಳು : ಲತಾಗೃಹಗಳಲ್ಲಿ, ಸ್ವಸಂಕಿಗವನ್ನು ಪರಾಗ ಉದುರುವ ವಬನ್ನವೇ 
ಕಾಗದ ಚೀಲದಲ್ಲಿ ಹಲವು ಪ್ರಷ್ಟಗೊಂಚಲುಗಳನ್ನು ಸೇರಿಸುವುದರಿಂದ ಸಾಧಿಸಬಹುದು. 
ಸಂಯುಕ್ತಗೊಂಚಲು ಆಥವಾ ಹೂಗೊನೆಗಳ ಮೇಲೆ ಚೀಲ ಮುಚ್ಚುವ ಮುನ್ನವೇ 
ಅಕಸ್ಮಾತ್ತಾಗಿ ಹರಡುವ ಪರಾಗ, ಸಂಕರ ಗರ್ಭದಾನವೇರ್ಪಡಿಸಲು ಸಾಕಷ್ಟು ಕಾಲ 
ಜೀವಿಸಿರಲಾಂ ದಂತೆ ಬೇಗನೆ ಚೀಲದಿಂದ ಆವನ್ನು ಮುಚ್ಚ ಬೇಕು. ಗಾಜಿನಂತಹ 
ಹೊಳಪು ಅಥವಾ ವನಸ್ಪತೀಯ ತೆಳ. ಪೊರ ಕಾಗದ ಚೀಲಗಳು ತೃಪ್ಲಿಕರ. ಚೀಲಗಳ 
ಬಾಯನ್ನು ಮುಚ್ಚುವಾಗ, ಕಾಂಡಗಳಿಗೆ ಹತ್ತಿ ಸುತ್ತಿ, ಚೀಲವನ್ನು ಹತ್ರಿಯ ಮೇಲೆ 
ಕಟ್ಟಲಾಗುತ್ತದೆ. ಇದರಿಂದ ಕೇಟಗಳಿರುವಲ್ಲಿ, ಅವು ಸೇರದಂತೇರ್ಪಡಿಸಿ, ಕಾಂಡಗಳನ್ನು ಶೆ 


ಸ್ವೈಸಂಕರ ಮತ್ತು ಸ್ವ ಸಂಕರಗಳಲ್ಲಿನ ತಂತ್ರಗಳು 137 


ಗಾಯವಾಗದಂತೆ ರಕ್ಷಿಸುತ್ತದೆ. ಚೀಲದ ಮೇಲ್ಭಾಗವನ್ನು ಸ ಒಂದು ಆಸರೆ ಕೋಲಿಗೆ 
ಸಣ್ಣರಂಧ್ರ ಮೂಲಕ ಒಳಸೇರಿಸಿದ ದಾರದಿಂದ ಕಟ್ಟಲಾಗುತ್ತದೆ. 

ಹೊರಾವರಣದಲ್ಲಿ ಚೀಲ ಕಟ್ಟುವಾಗ ಗಾಳಿ ಮತ್ತು ಮಳೆಗಳಿಂದಾಗಬಹುದಾದ 
ನಷ್ಟ, ಹಾಗೂ ಅನ್ಯಪರಾಗಗಳ ಸಂಪೂರ್ಣ ತಡೆಗಟ್ಟುವಿಕೆಯ ಆಗುಹೋಗುಗಳನ್ನು 
ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಮಿನ್ನಿಸೋಟಾದಲ್ಲಿ, ಡಾಕ್ಟಿಲಿಸ್‌, ಜ್ರೋಮಸ್‌, 
ಫ್ಲೂಯಮ್‌, ಫೆಸ್ಟ್ಯೂಕ, ಅಗ್ರೋಪೈರಾನ್‌ ಮಶ್ತು ಅಲೋಪೇಕ್ಕೂರಸ್‌ ಮುಂತಾದ ದಪ್ಪ 
ಗಾತ್ರ, ಹುಭುಗಳಿಗೆ 4, 2] ;/ 18 ಅಂಗುಲ ಅಳತೆಯ, ದುಂಡು ತಳಹೊಂದಿ ಕೇಸಿನ್‌ 
ಗೋಂದಿನಿಂದ ಆಂಟಿಸಲ್ಪಟ್ಟ ವನಸ್ಪತೀಯ ತೆಳುಪೊರೆ ಕಾಗದ ಚೀಲಗಳನ್ನು 


ಬಳಸಲಾಗುತ್ತಿದೆ. ಒಂದೇ ಚೀಲದಲ್ಲಿ ಆನೇಕ ಹೂಗೊಂಚಲುಗಳನ್ನು ಸೇರಿಸ 
ಲಾಗುತ್ತಿದೆ. ಕಾಂಡದ ಮೇಲ್ಭಾಗದಲ್ಲಿನ ಎಲೆಗಳನ್ನು ತೆಗೆದು, ಕಾಂಡದ ಸುತ್ತಲೂ 
ಹತ್ತಿಇಟ್ಟು, ಈ ಹತ್ತಿ ಮೆತ್ತೆಯ ಮೇಲೆ ಚೀಲವನ್ನು ಕಟ್ಟಲಾಗುತ್ತದೆ. ಚೀಲದ ತಳ 
ಭಾಗವನ್ನು ಸಡಿಲವಾಗಿ ಆಸರೆ ಕೋಲಿಗೆ ಕಟ್ಟಲಾಗುತ್ತದೆ. ಮೇಲ್ಭಾಗದಲ್ಲಿ ಸಣ್ಣ 
ಸೂಕ್ಷ್ಮರಂಧ್ರ ಮಾಡುವ ಯಂತ್ರದಿಂದ ಒಂದು ರಂದ್ರದ ಮೂಲಕ ದಾರ ಹಾಯಿಸಿ 
ಆದೇ ಆಸರೆ ಕೋಲಿಗೆ ಮೇಲೆತ್ತಿ ಕಟ್ಟಲಾಗುತ್ತದೆ. ಆಂತಹ ಚೀಲಗಳು ಕಾಂಡ 
ಮತ್ತು ಹೂಗೊಂಚಲುಗಳು ಉದ್ದವಾಗಿ ಬೆಳೆಯಲು ಅವಕಾಶ ಕೊಡುತ್ತವೆ. ಚೀಲ 
ಗಳನ್ನು ಕೊಯ್ಲಿನವರೆಗೂ ಹಾಗೇ ಬಿಟ್ಟಿರಲಾಗುತ್ತದೆ. (ಚಿತ್ರ 15) 





ಚಿತ್ರ 15 :, ಪೆನಿಸಿಲ್‌ವೇನಿಯಾ, ರಾಜ್ಯ ಕಾಲೇಜಿನಲ್ಲಿನ ಸಂಯುಕ್ತ ಸಂಸ್ಥಾನಗಳ ವ್ಯವಸಾಯ 
ಖಾತೆಯ ಪ್ರಾಂತೀಯ ಹುಲ್ಲುಗಾವಲು ಸಂಶೋಧನಾ ಪ್ರಯೋಗ ಶಾಲೆಯಲ್ಲಿ ಹುಭುಗಳೊಡನೆಯ 
ಸ್ಮನಿಷೇಚನ ಅಧ್ಯಯನಗಳ ಪರಿಣಾಮ. 


ವೆಲ್ಫ್‌ ಸಸ್ಯ ತಳಿಅಭಿವೃದ್ಧಿ ಕೇಂದ್ರದಲ್ಲಿ ವನಸ್ಪತೀಯ ತೆಳುಪೊರೆಯಂತಹ 


ಕ್ರಿ ಕ್ಷ 
ಕಾಗದವನ್ನು... ತೋಳಿನಾಕಾರದಲ್ಲಿ (ಮೇಲ್ಭಾಗ ಮತ್ತು ತಳಭಾಗಂಹಿತ) ಕಂಬಿ ಸುರು 


(೧9 


138 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಂಬಿಸುರುಳಿ ಚಂಡಮಾರುತಗಳಿಂದ ರಕ್ಷಿಸು 
ಹೂವುಗೂೊಂಚಲಿನ ಮೇಲೆ ಮುಚಿ , ಆಸರೆ ಕೋಲಿಗೆ ತಳ 
ವೆ 


ಸೇರಿಸಿ ಕಟ್ಟಲಾಗುತ್ತದೆ 
ಸಪವರ್ಪಕ ರೀತಿಯ ಬಟ್ಟೆಯನ್ನು ಬಳಸಿದಲ್ಲಿ ಚೌಕಟ್ಟಿ ನಮೇಶೆ ಹರಡಿರುವ 
15 ಅಂಗುಲ ವ್ಹಾಸ್ಕ. 3.4 ಅಡಿ ನೀಳದ (ಹೊಲಿಗೆ ರಹಿತ) ಹತ್ತಿಬಟ್ಟೆಯ ತೋಳು 


ಅನ ಪರಾಗವನ್ನು ತಡೆಯುಲು ಅತ್ಯಂತ ಪರಿಣಾಮಕಾರಿಯನಾಗಿ ಕಂಡುಬಂದಿದೆಯೆಂದು 


ಜೆಂಕಿನ್ಸ್‌ (1931) ಪರದಿಮಾಡಿದ್ದ|. ಸಮರ್ಪಕವಾದ ಬಟ್ಟೆ ಎಂದರೆ ಸಾಕಷ್ಟು 
ಒತ್ತಾಗಿ. ದಟ್ಟವಾಗಿ -ನೆಯ್ದದ್ದು ಮತ್ತು ದೊರೆಯುವ ಸಾಧ್ಯತೆಯಬಳ್ಳದ್ದು. ಈ 
ಬಟ್ಟೆ ಅನ್ಯಪರಾಗವನ್ನು ತಡೆಗಟ್ಟಲು ಅತ್ಯಂತ ಪರಿಣಾಮಕಾರಿಯಾಗಿದ್ದರೂ ಅವು ಪರಿ 
ಪೂರ್ಣವಾಗಿ ಪರಾಗವನ್ನು ತಡೆಗಟ್ಟಲಾಗಲಿಎ. ಚೀಸ್‌ಬಟ್ಟಿ ಅತ್ಯಲ್ಪ ಆಥವಾ 
ಪೂರ್ಣ ಆಅರಕ್ಷಿತವಾಗಿತ್ತು ಹತ್ತಿಬಟ್ಟೆಯ ತೋಳನ್ನು ಮೇಲೆ ವಿವರಿಸಿದ ಐನ 
ಸ್ಹತೀಯ ತೆಳುಪೊರೆ ಕಾಗದ ತೋಳುಗಳನ್ನು ಕಟ್ಟುವ ವಿಧಾನದರೇ ಆಸರೆ ಕೊಲಿಗೆ 


ಕಿರ್ಕ್‌ (1927) ಬ್ರೋೋಮ್‌ಹುಲ್ಲಿನ ಪೂರ್ಣ ಗಿಡಗಳನ್ನು 


ಓರ್ವಹಣೆಯ ಒಂದು ವಿಧಾನವಾ!! ಸು- ಕಾರು ಕೆ, ಅಡಿ ಎಶ ರ. ವ 


| 


ಚದುರದ ಹತ್ತಿಬಟ್ಟೆಯ ಗೂಡಿನಫಿ ಸೇರಿಸಿದ. ಹತ್ತಿಗೂಡಿನ ಕೆಳಭಾಗವನ್ನು ಎಣ್ಣೆ 


ಯಳ್ತಿ ತೊಯ್ಸೆ, ಅದ: ಕೆಲವು ಅಂಗುಲ ಮುದವನ್ನು ಮಣ್ಣಿನಲ್ಲಿ ಹೂಭಬಲಾಗಿತ್ತು. 
ಮೇಲ್ಭಾಗವನ್ನು ಗಟ್ಟಿಯಾಗಿ ಕಟ್ಟಲಾಗಿತ್ತು. ಅನ್ಯಪರಾಗಗಳು ಬಹುಶಃ ಪೂರ್ಣವಾಗಿ 
ತಡೆಪಡದಿರಬಹುದು. ಆದರೆ ಒತ್ತಾಗಿ ನೆಯ್ದ ಬಟ್ಟೆಯನ್ನು ಬಳಸಿದಾಗ ಈ ವಿಧಾನ 
೦ಶ ಪರಿಣಾಮಕಾರಿಯಾಗಿತ್ತು. ಗೂಡುಗಳಿಂದ ಮುಚ್ಚಲ್ಪಡದ, ಅಗೆಮಡಿಗಳಲ್ಲಿನ 
ಎಲ್ಲ ಸಸ್ಯಗಳನ್ನೂ ಪರಾಗ ಉದುರುವ ಮುನ್ನವೇ ಕತ್ತರಿಸಿದಲ್ಲಿ. ಸಂಕರವೇರ್ಪಡಲು 
ಪರಾಗ ಒಂದು ಗೂಡಿನ ಬಟ್ಟೆಯ ಮೂಲಕ ಹೊರ ತೂರಿ, ಇನ್ನೊಂದರ ಬಟ್ಟೆಯ 
ಮೂಲಕ ಒಳನ ಗ್ಗ ಹೂವುಗಳಮೇಲೆ ಹರಡಬೆಕಾಗಿತ್ತು. ಅಂತಹ ಪರಗರ್ಭಾದಾನದ 
ಮೊತ್ತ ಬಹುಶಃ ಕ್ರೊಲ್ಪ. 
ಕ್ಳೆ ಸಂಕರಣದಿಂದ ಸಂಕರಣವೇರ್ಪಡಿಸುವಲ್ಲಿ, ಜೆಂಕಿನ್ಸ್‌ (1924) ಸಂಕರ 
ಮಾಡುವ ಸಸ್ಕಗಳನ್ನು ಕುಂಡಗಳಲ್ಲಿ ಲ ಹೂವು ಅರಳುವ ಸ್ವಲ್ಪ ಸಮಯದ 
ಮುಂಚೆ ಅವುಗಳನ್ನು ತಂಪು ಲತಾಗೃಹಗಳಲ್ಲಿರಿಸಿದ. ಪುಂಸತ್ವ್ವ ಕಳೆಯುವಿಕೆಯನ್ನು 
ಹೂವು ಅರಳುವ ಕೆಲವು ದಿನಗಳ ಮುಂಚೆ ಮಾಡಲಾಯ್ತು. ಪುಷ್ಪಗೊರಚಲಿನ 
ಮೇಲ್ಭಾಗದ ಮತ್ತು ಕೆಳಭಾಗದ ಹೂವುಗಳನ್ನು ತೆಗೆಯಲಾಯ್ತು. ಉಳಿದವುಗಳಲ್ಲಿನ 
ಸಕೇರಗಳನ್ನು ಮೇಲಿನ ಪುಷ್ಪಗಳಿಂದ ಪ್ರಾರಂಭಿಸಿ, ಜಪ್ಪಟೆ ತುದಿಯ, ಮೊಂಡು ಇಕ್ಕಳ 


ಕೆ 
೧ 


ಯ 


ಸ 


ಸ್ಹಸಂಕರ ಮತ್ತು ಸೈೆಸಂಕರಗಳಲ್ಲೆನ ತಂತ್ರಗಳು 139 
ಪ ಸ 


ಇ ್‌ ಗ 


ದಿಂದ ತೆಗೆಯಲಾಯ್ತು. ಫ್ಲಿಯಂ ಅಲೋಪೆಕ್ಕೂರಖ್‌ ಮತ್ತು ಫಾಲಾರಿಸ್‌ಗಳಲ್ಲಿನ 


ಹೂ 
ಗೊಂಚಲುಗಳಲ್ಲಿ ಹೂಗಳನ್ನು ವಿಪರೀತವಾಗಿ ತೆಳುಮಾಡಬೇಕಾದದ ಅವಶ್ಯಕ, 
ಪುಂಸತ್ವ್ವ ಕಳೆದನಂತರ. ಹೂಗೊಂಡಚಲುಗಳನ್ನು ಕಾಗದ ಚೀಲದಿಂದ ಅವರಿಸಲಾಗುತ್ತದೆ. 


ಉಡ ಜ್‌ ಪ್‌ ಗುರ್‌ ಸ 
ಪಂ ಡಿ ತ್ರ ಗಲ ಕ್ಷೆ ಹೂ 120 ಲುಗಳನ್ನು ಹಾಲೆ ಜ್ರೀಲುವ ಮೌ ಕಾಗರ 


ಹಮ ಜಭ್ಚ ಯೊ 
ಜ್‌ ನಿ ಬಿಸಾಕುವ ಗರ್‌ ನ 


ಕ 
ಡ್ನ ತಾ ಭೆ ಹಾ ಹ ಜಾ ತ್ಮಾ 
'ಚೀಲಗಳಿಂದ ಮುಚ್ಚ ಲಾಗುತ್ತದೆ... ಇರಾಗಸರ್ಶದ ಶುಮಾರು ಒಂದು ಘಂಟೆಯ 
ಸ 

ಇ, ಇ ರಾ ಗ್‌ ಜಾಗಾ, ಬಾ ನ ಕೆ ಕ ಹ 

ಮುಂಚೆ ಲತಾ ಓಹವನ್ನು ಭದ್ರವಾಗಿ ವಖಸಚ್ಚಲಾಗುತ್ತದೆ. ಇದರಿಂದ ತೇಲುವ ಪರಾಗ 
ಇಸಾಗೆ ಆಕಾಘಾಷ್ನೂ ಘೃ ದ್ಮು ಬ್‌ ರೆ 

ಗಳು ತಳವಪೂರಲು ಅವಕಾಶವಾಗುತ್ತದೆ. ಜೋರಾಗಿ ಅಲುಗಾಡಿಸಿದ ಪರಾಗ 


ಆ ಆ ತಬ ಜಾಜ್‌ ನ ಈ ಇಪ. ತ ಭನ ಹಂ ಅರ್‌ಾ್‌ ಡರ್ಟ್‌ 
ಬಾಯಿಯುಯು ಮುಡಿಕ್ಟಗಳ್‌ ಒಳೆ ಶೇಖಿರಿತದಾಗುವಾತೆ 


ಹ ಎಸೆ ಗ ರಾರೋಡ್‌ ಸಾ ಹ್‌ ತಾನೆ ಫಾ ಕರ್ಣಾಗ್ಣತು ಹ ಎ ಕಾರಾ 
ತ್ರ್ರಸಿಸೀ) ಒರೆಯಾಗಿರುತ್ತದೆ. ತ ನೀಣಿಯಾಕಾರದಲ್ಲಿ ತಾಪದ ಲ ೪ ಘಮ ನೃವಿಔ 
ಇ ವಡ ಷ ಎದ್‌ ಹ ಧ್‌ ವ ರೂ ಕಾ ಹ್‌ ಪಾದ ತಾಲ, ಜಾರರಾ ಬೇಲ ಇ 2 
ತುದಿಯಂಬ್ಲಿ ಮೊನಚು ಚಿ.ಕುವಿದಿಂದ ಕತ್ತರಿಸಿದ ಕಜ್ಜ ಹೊಳಷ್ಟ ಹಾಳೆಯ ಮೋಖ 


ಸ ಧ್ವ 
ಬಟ್ಟೆ ತೆಗೆದು ಒಳಗಿನ ಪರಾಗ... ನ್ನ್ನ ಸುರಿಯಲಾಗುತ್ತದೆ. ಕ್ಷ 
ಗಳ ಶಲಾಕಾಗ್ರಗಳ ಮೇಲೆ ಪರಾಗವನ್ನು ಹಗುರವಾಗಿ ಸವರಿ, ಸ್ವ್ರೀಮಂಡಲವನ 


ತ 

ಕ 
ಹೆಬ 
ಎ 
| 


ಹ ೩ ಕ ಹೆ್ಪ ಹಾಡ ದ ಕ 
ಲದಿಂಗ್‌ ಅವರಿಸಲಾಗುತ್ತದೆ. ಎಲ್ಲ ಹೂವುಗಳೂ ಒಂದೇ ೭ ನದಕ್ಷಿ ಆರಳುವುದ್ದಿ 
ಆರಳುವಿಕೆ ಆ: ನುಕ್ತ ಮುವಾಗಿ ಕೆಳಕ್ಕೆ ಪಂುದುದರೆಯ 
ತಸ ವ ತಾ ರಾ 

ಸತಾಗಿ ವಿಕಸನ ಪಡೆದ ಶಲಾಕಾಗ್ರಗಳಿಲ್ಲದಿರುವವರೆಗೂ ನಿತ್ಯವೂ ಪ 


| 
| 
| 
₹3 

( 

[ 


೮ನುಕರಿಸಲಾಗುತ್ತದೆ. ಈ ಹಿಂದಿನ ವಿಧಾನದಿಂದ ಲೋಲಿಯಂ, ಫೆಸೂ 


7೧! 


ನಾಧಿರಂ, ಡಾಕ್ಟ್ಪೆ ಹ ಥ್ಲಯಂ ಮತ ಪ ಅಲೋಪೆಕ್ಕೂ ರಸ್‌ ಕ್ವಭೇವಗಳ 
ಸಂಕಣಗಳನ್ನು ಚಿಂಕಿನ್ಸ್‌ (1931) ವರದಿ ದ ಮಾಡಿದ್ದಾನೆ. 

ಹುಬುಗಳು ಮತ್ತು ಬೇರುಗಂಟು ದ್ವಿದಳ ಥಾನ್ಮಗಳಲ್ಲಿ ಪ್ರಸತ್ತ 
ತತ್ತು ಪರಾಗಸ್ಪರ್ಶ ತಂತ್ರಗಳನ್ನು ಕೆಲರ್‌ (1952) ಪರಿಶೀಕೆ ಲಿಸಿದ್ದಾನೆ. ಹುಸಿ 


ಚ ೯ 


ಮೂಹಿಕ ಪುಂಸತ್ವ ಕಳಿಯುವಿಕೆಯನ್ನು ಅನೇಕ ತನಿಖೆಗಾರರು ಯಶಸ್ವಿಯಾಗಿ ಬಳಸ 
ಧಿ 


ದ್ದಾರೆ, ಇತರ ಅನೇಕ ಪ್ರಭೇದಗಳ ಅಧ್ಯಯನ ಮಾಡಿದ್ದರೂ, ಹೆಚ್ಚಾ ಗಿ ಬ್ಬೋಮ್‌ 
ಹುಲ್ಲಿನಲ್ಲಿ ಡೊಮಿಂಗೋ (1941.) ಕ್ಲಾರ್ಕ್‌ (1944). ಕೆಬ್ಬರ್‌ (1944) ಮತ್ತು 


ಕ್ರಿಯಾಂಗ್‌ (1944) ಅಧ್ಯಯನ ಮಾಡಿದರು. ುಷ್ಠಾ -ಂಶ 4179 ಮತ್ತು 48: 
ಸೆಂಟಿಗ್ಗೇಡ್‌ ಮತ್ತು ಸಂಸ್ಕರಣ ಅವಧ 1 ರಿಂದ 5 ನಿಮಿಷಾಳಿರುವ ೦ ಬಿಸಿನೀರಿನ ಒಳಕೆ 
ಯಿಂದ ಪ್ರಂಸತ್ರ್ವ ಕಳೆಯುವಿಕೆಯನ್ನು ಫಲಪ್ಪದವಾಗಿ ಮಾಡಲಾಯಿತು. ಶ್ಸಿಯಾಂಗ್‌ನ 
ಆಧ್ಯ ಯನಗಳಲ್ಲಿ 489 ಸೆಂಟಿಗ್ರೇಡ್‌ ಉಷ್ಣಾಂಶವನ್ನು 1 ಬಳಸಿದಾಗ, 1 ನಿವಿ:ಷ ಸಂಸ್ಕೃ 
ರಣ ಅವಧಿ ಪರಿಣಾಮಕಾರಿ ಫಲಿತಾಂಶ ಕೊಟ್ಟೆತು. ಮುಂಜಾನೆ ಆಥವಾ ಸಂಜೆ ನಿರ್ವ 
ಹಿಸಿದ ಸಂಸ್ಕರಣಕ್ಕಿಂತ ಮಧ್ಯಾಹ್ನದ ನಿರ್ವಹಣೆ ಸಸ್ಯಗಳಿಗೆ ಕಡಮೆ ಹಾನಿಕರವಾಗಿತ್ತೆಂದು 
ಕ್ಲಾರ್ಕ್‌ ಕಂಡುಹಿಡಿದಿದ್ದಾನೆ. ನಿಃಸತ್ರ ಸ್ತ್ರೀಯೊಡನೆ ಪುಂಪಿತೃವಾಗಿ ಬಳಸುವ ಸಂಕೀರ್ಣ 
ಪುಪ್ಪಗುಚ್ಛವನ್ನು ಚೀಲದೊಳಗಿಟ್ಟು ನಿಯಂತ್ರಿತ ಸಂಕರಗಳನ್ನು ಮಾಡಲಾಯ್ತು 


ಗ 


140 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪುಂಸಂಕೀರ್ಣ ಪಷ್ಪಗುಚ್ಚವನ್ನು ನೀರು ತುಂಬಿದ ಪ್ರನಾಳಿಕೆಯಲ್ಲಿಟ್ಟು ಅದನ್ನು ಪುಷ್ಪ 
ಗುಚ್ಛಕ್ಕೆ ಆಸರೆಕೊಟ್ಟ ಕೋಲಿಗೆ ಕಟ್ಟಲಾಗಿತ್ತು. 

ಆಲೂಗಡ್ಡೆ : ಆಲೂಗಡ್ಡೆಯಲ್ಲಿ ಸ್ವಸಂಕರದ ಎಚ್ಚರಿಕೆ ವಹಿಸಿದ ತಳೀಯಕ 
ಪ್ರಯೋಗಗಳಲ್ಲಿ ಹೂಗುಚ್ಛೆಗಳನ್ನು ಸಣ್ಣಬಟ್ಟೆ ಚೀಲಗಳಲ್ಲಿ ಆವರಿಸುವುದು ಬಹುಶಃ 
ಬುದ್ಧಿ ವಂತಿಕೆಯ ಮಾರ್ಗ, ಹಾಗಿಲ್ಲದಲ್ಲಿ ಚೀಲದಿಂದಾವರಿಸುವುದು ಅನಗತ್ಯವೆಂದು 
ತೋರುತ್ತದೆ. ಪುಂಸತ್ವ ಕಳೆಯುವುದನ್ನು ಸಣ್ಣ ಇಕ್ಕಳದಿಂದ ಕೇಸರ ಕಿತ್ತು ಅಥವಾ 
ಸಣ್ಣ ಚಾಕುವಿನಿಂದ ಕೇಸರ ಕೆರೆದು ನಿರ್ವಹಿಸಬಹುದು. ಪುಂಪಿತೃವಿನ ಹೂವನ್ನು 
ಮೃದುವಾಗಿ ತಟ್ಟಿ ಪರಾಗವನ್ನು ಹೆಬ್ಬೆಟ್ಟಿನ ಉಗುರಿನ ಮೇಲೆ ಉದುರಿಸಿಕೊಂಡು 
ನಂತರ ನಿಃಸತ್ವ ಪ್ರಷ್ಟದ ಶಲಾಕಾಗ್ರಕ್ಕೆ ಸವರಿ ಪರಾಗಸ್ಪರ್ಶಕ್ರಿಯೆ ಮಾಡಬಹುದು. 

ಕುಂಬಳ ಮತ್ತು ಸ್ಕ್ವಾಷ್‌ : ಕುಂಬಳ ಮತ್ತು ಸ್ಮ್ವಾಷ್‌ಗಳ ಅನೇಕ ತಳಿಗಳು 
ಕೆಲವು ಹೂವುಗಳಲ್ಲಿ ಪ್ರಂಭಾಗ ಮಾತ್ರ ಮತ್ತು ಇತರವುಗಳಲ್ಲಿ ಸ್ವ್ರೀಲಿಂಗಗಳುಳ್ಳ ಅಪರಿ 
ಪೂರ್ಣ ಪ್ರಷ್ಟ ಹೊಂದಿವೆ. ಸ್ತ್ರೀಹೂಗಳ ಪುಷ್ಪದಳಗಳನ್ನು ಶಲಾಕಾಗ್ರ ಪೂರ್ಣ 
ಮುಚ್ಚುವಂತೆ ಎಳೆದು ಮಡಚಿ, ಒಂದು ರಬ್ಬರ್‌ ಪಟ್ಟಿಯಿಂದ ಸುತ್ತುಗಟ್ಟಿಡುವುದು 
ಅನ್ಕಪರಾಗ ತಡೆಗಟ್ಟು ವ ಸುಲಭ ಮತ್ತು ಅಪೇಕ್ಷಿತ ಮಾರ್ಗ, ಸ್ವಸಂಕರ ಅಥವಾ 
ಸಂಕರಗಳಲ್ಲಿ ಪ್ರಂಹೂವುಗಳನ್ನು ಶೇಖರಿಸಿ, ಶಲಾಕಾಗ್ರದ ಮೇಲೆ ನೇರವಾಗಿ ಅದರ 
ಪರಾಗ ಉದುರಿಸಬಹುದು ಅಥವಾ ಹೆಬ್ಬೆ ಟ್ರೆನ ಉಗುರಿನ ಮೇಲೆ ಮೊದಲು ಉದುರಿಸಿ 
ನಂತರ ಶಲಾಕಾಗ್ರಕ್ಕೆ ಬದಲಾಯಿಸಬಹುದು. 

ಈರುಳ್ಳಿ : ಪರಾಗ ಉದುರುವ ಮುನ್ನ ತೆನೆಯನ್ನು ಕಾಗದ ಚೀಲದಿಂದಾವರಿಸು 
ಪ್ರದರಿಂದ ಈರುಳ್ಳಿಯಲ್ಲಿ ಸ್ವಸಂಕರವೇರ್ಪಡಿಸಬಹುದು. ಪ್ರತಿನಿತ್ಯವೂ ಗಿಡವನ್ನು 
ಆಲುಗಾಡಿನುವುದು ಅಥವಾ ಚೀಲದಿಂದಾವರಿಸಿದ ತೆನೆಯನ್ನು ಆಸರೆ ಕೋಲಿಗೆ ಕಟ್ಟೈ 
ಗಾಳಿ ಅದನ್ನು ಅಲುಗಾಡಿಸುವಂತೇರ್ಪಡಿಸುವುದರಿಂದ ಬೀಜೋತ್ಪತ್ತಿ ಅಧಿಕಗೊಳ್ಳುತ್ತ 
ದೆಂದಂ ಜೋನ್ಸ್‌ ಮತ್ತು ಎಮ್ಸ್‌ ವೆಲ್ಸರ್‌ (1933) ಕಂಡುಹಿಡಿದರು. ಅನೇಕ ಸಸ್ಯ 
ಗಳನ್ನು ಒಳಸೇರಿಸಬಹುದಾದ ಚೀಸ್‌ ತೆಳುಬಟ್ಟೆಯ ಗೂಡುಗಳನ್ನು ಬೀಜೋತ್ಪನ್ನದ 
ಹೆಚ್ಚಳಕ್ಕಾಗಿ ಬಳಸಬಹುದು. ಸಂಕರಗಳ ನಿರ್ವಹಣೆಯಲ್ಲಿ ಅಪರು 3 .: 3 : 6 ಅಡಿಯ 
ಬಟ್ಟೆಗೂಡುಗಳನ್ನು ಬಳಸಿದರು. ಒಂದು ಗಿಡದಿಂದ ಇನ್ನೊಂದಕ್ಕೆ ಪರಾಗ ಸ್ವಳಾಂತರಿ 
ಸಲಂ ಗೂಡುಗಳೊಳಗೆ ನೊಣದ ಕೋಶಾವಸ್ಥೆ ಗಳನ್ನು ಸ್ನ ಸೇರಿಸಲಾಯ್ತು. ಹಲವು ಸಂಕರ 
ಗಳಲ್ಲಿನ ಸಂಕರಣಗಳನ್ನು ಸಸಿ ಹಂತದಲ್ಲೇ ಗುರುತಿಸಬಹುದು. ಇತರ ಸಂಕರಗಳಲ್ಲಿ 
ಸ್ವಜಂಕರ ಸಸ್ಯಗಳನ್ನು ಪೂರ್ಣವಾಗಿ ಕಿತ್ತು ತೆಗೆಯುವ ಮುಂಚೆ ಅಕಂದಗಳನ್ನು ಬೆಳೆಸು 
ವುದು ಆವಶ್ಯಕವಾಯ್ತು. ಸಂಕರಣಗಳು ಮಾತೃವಿನಿಂದ ಸ್ಪಷ್ಟವಾಗಿ ಭಿನ್ನವಾಗಿರ 
ದಿದ್ದಲ್ಲಿ, ಮಾತೃವಿನ ಹೂಪುಗಳಲ್ಲಿ ಸತ್ವ ಕಳೆಯುವುದು ಆವಶ್ಯಕವಾಗುತ್ತದೆ. 

ಪರಾಗ ಜೀವಶಕ್ತಿ : ಪರಾಗ ಜೀವಶಕ್ತಿಯ ಧಾರಣ ಕುತೂಹಲಕಾರಿಯಾಗಿದೆ, 


ದು 


ಸ್ವಸಂಕರ ಮತ್ತು ಸ್ವ ಸಂಕರಗಳಲ್ಲಿನ ತಂತ್ರಗಳು 141 


ಸಾರ್ಬೋರಿಸ್‌ನ (1942) ಹೇಳಿಕೆಯಂತೆ, ಬ್ಬು ಮತ್ತು ಮುಸುಕಿನ ಜೋಳಗಳ 
ಪರಾಗ 4* ಸೆಂಟಿಗ್ರೇಡ್‌ ಉಷ್ಣಾಂಶ ಮತ್ತು ಶೇ. 90 ರಿಂದ 100 ಭಾಗ ಸಂಬಂಧಿತ 
ಆರ್ಧ್ವತೆಯಲ್ಲಿ ದಾಸ್ತಾನು ಮಾಡಿಟ್ಟಾಗ. ಜೀವಶಕ್ತಿಯ ಧಾರಣ 10 ದಿನಗಳವರೆ 
ಗಿತ್ಟು. 6 ರಿಂದ 7 ದಿನಗಳವರೆಗೆ ಮೊಳೆತ ಸ್ವಾಭಾವಿಕವಾಗಿದ್ದು ನಂತರ ಕಡಮ 
ಯಾಯ್ತು. ಕಬ್ಬು ಗಳ ಪರಾಗ ಶನ್ನ ಗರ್ಭದಾನ ಶಕ್ತಿಯನ್ನು 7 ರಿಂದ 8 ದಿನಗಳ 
ವರೆಗೆ ಧಾರಣ ವಾ ಸಿತು -. ಯುಕ್ತ ಸಜ್ಜುಗೊಳಿಸುವಿಕೆ, ಮತ್ತು ಹಿಂಡಿ ಮಾಡುವುದರ 
ಮೂಲಕ ಕಬ್ಬಿನ ಪರಾಗವನ್ನು ವರ್ಜೀನಿಯಾದಿಂದ, ದಕ್ಷಿಣ ಅಮೆರಿಕಾದ ಕೊಲಂ 
ಯಾಗೆ ಸಾಗಿಸಿ, ಸಂಕ೦ಗಳಲ್ಲಿ ಯಶಸ್ವಿಯಾಗಿ ಉಪಯೋಗಿಸಲಾಯ್ತು. ಹಾಗೆಯೇ 
ಮುಸುಕಿನ ಜೋಳ ಅಥವಾ ಇತರ ಪರಾಗವನ್ನೂ ಶೇಖರಿಸಿಡಬಹುದು ಅಥವಾ ನಿರ್ದಿಷ್ಟ 
ಸಂದರ್ಭಗಳಲ್ಲಿ ಸಾಗಿಸಬಹುದು. ಕಡಮೆ ದೂರಕ್ಕೆ ಪರಾಗ ಸಾಗಿಸಬೇಕಾದಲ್ಲಿ ಪಿಂಡಿ 
ಕಟ್ಟೆ ತೇವ ಮಾಡಿದ ಮುಸುಕಿನ ಜೋಳ ಕುಚ್ಚು ಸಮರ್ಪಕವಾಗಿ ಕಾರ್ಯವನುತ್ತದೆ 
ಸ್ವಲ್ಪಮಟ್ಟಿಗೆ ಆಯಸ್ಸು ಕಡಮೆಯಾದರೂ ಶೀತಾಗಾರದಲ್ಲಿ ೇಖರಿಸಿಡುವ ಮೊದಲು 
ಆಂಶಿಕವಾಗಿ ಒಣಗಿಸುವುದರಿಂದ, ಹರಳುಗಟ್ಟುವುದನ್ನು ತಪ್ಪಿಸಿ, ಲೇಪಿಸುವುದಕ್ಕೆ ಅನು 
ಕೂಲವಾಗುದೆ. 

ಪುಂ ನಿಪ್ಟಲತೆ: ಈರುಳ್ಳಿ, ಸಕ್ಕರೆಬೀಟ್‌, ಟೊಮೂಟೋ ಮತ್ತು ಮುಸುಕಿನ 
ಜೋಳಗಳನ್ನೊಳಗೊಂಡ ಬಹುತೇಕ ಸಂಖ್ಯೆಯ ಬೆಳೆ ಸಸ್ಯಗಳಲ್ಲಿ ನ್ಮ ಸಂಕರಗಂಗಾಗಿ 


ಓ ವ ಹಾಸ ಹಾಟ್ಸ್‌ ಗೌ 6 ತಾರಾ 
ಪುಯಿಷ್ಪಲತೆಯ ಸಸ್ಯಗಳನ್ನು ಮಾತೃವಾಗಿ ಬಳಸ ಲ ಎಭಾನವನ 


[ಟ್ಟ 


8 


ತ 


ಹ್‌ ಜ್ಯ ಡಿ ಕ ತ ಹಾ ಹ 

ಸೂಚಿಸಲಾಗಿದೆ. ಆಥವಾ ನಿರ್ವಹಿಸಲಾಗುತ್ತಿದೆ. ಪುಂನಿಷ್ಟಲ ತಳಿಗಳನ್ನು ಶಾಶ್ವತ 
ಕ್ಸ್‌ ಕ ಕಾಫ ಧ್‌ 
ಗೊಳಿಸುವಾಗ ಸಾದೃಶ ವಂಶವಾಹಿರೂಪದ ಪುಂಘಲವತ್ವತೆಯ ತಳಿಗಳೊಡನೆ ಸಂಕರ 


ವೇರ್ಷ ಡಿಸಲಾಗುತ್ತ ದೆ. ಪುಂನಿಷ್ಭ್ರ ಲತ್ವ ವನ್ನು ಇನ್ನೂ ವಿವರಪಾಗಿ ಅಧ್ಯಾಯ ೨ 11. 
17 ರಲ್ಲಿ ಚರ್ಚಿಸಲಾಗಿದೆ. 


ಆಧ್ಯಾಯ 6 


ಸ್ವಾಭಾವಿಕವಾಗಿ ಸ್ವಷರಾಗಸ್ಪರ್ಶ ಪಡೆಯುವ 
ಸಸ್ಯಗಳಲ್ಲಿ ಶುದ್ಧ ತಳಿಅಭಿವೃದ್ಧಿ -ವಿಧಾನ 


ಒಂದಿನ ಅಧ್ಯಯನಗಳು 


ಇತ್ತೀಚೆಗೆ ವಿಲ್ಮೋರಿನ್‌. ಮೆಂಡಲ್‌, ಜೋಹಾನ್ಸನ್‌ ಮತ್ತು ಆಸಂಖ್ಯಾತ ಇತರ 
ಕಾರ್ಯಕರ್ತರ ಮೂಲಭೂತ ಅಧ್ಯಯನಗಳ ಪರಿಣಾಮವಾಗಿ ಈ ವಿಧಾನವನ್ನು 
ಅಭಿವೃದ್ಧಿ ಗೊಳಿಸಲಾಗಿ .. ಕ್ಷೇತ್ರದಲ್ಲಿನ ಅನುಭವದೊಡಗೂಡಿದ ಈ ತನಿಖೆಗಳಿಂದ 
ಸ್ವಪರಾಗ ಸ್ಪರ್ಶದ ಬೆಳೆಗಳಲ್ಲಿನ ಏಕಸಸ್ಯ ಆಯ್ಕೆ ಬಹುಶೇಕವಾಗಿ ತಕ್ಷಣದಲ್ಲೇ ತದ್ರೂಪ 
ಪ್ರಜನನವಾಗುತ್ತದೆಂ ನಿರೀಕ್ಷಣೆಗೆ ದಾರಿಯಾಗುತ್ತದೆಂದು ನಿರ್ಧರಿಸಲಾಗಿದೆ. 

ಮೊದಲ ಅಧ್ಯಯನಗಳಲ್ಲಿ ಕೆಲವು ಅತಿ ಮುಖ್ಯವಾದವುಗಳ ಸೂಕ್ಷ್ಮ ಪರಿಶೀಲನೆ 
ಸ್ವಾರಸ್ಮಕರವಾಗಿದೆ. 

19ನೆಯ ಶತಮಾನದ ಪ್ರಥಮ ಭಾಗದಲ್ಲಿ, ಐಲ್‌ ಆಫ್‌ ಜರ್ಲಿಯಲ್ಲಿನ ರೈತ 
ಲೆ ಕೌಟೂರ್‌ ತನ್ನ ಬೆಳೆಗಳನ್ನು ಅಭಿವೃದ್ಧಿಗೊಳಿಸುವುದರಲ್ಲಿ ಆಸಕ್ತಿಯುಳ ಸೈವನಾಗಿದ್ದ. 
ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಲಾಗಾಸ್ಕಾರವರು ಲೆ ಕೌಟೂರ್‌ನಲ್ಲಿಗೆ 


್ಸ್ನ 


₹1 
ಹ 
(ಬ 
್ನ 


3 
ಕ 
ಗೆ 
ಜ್‌ 
ಟಿ 
ಚ ಟಿ 
ಟಿ 
ತೆ 
( 


ಟಿಯಿತ್ತು, ಆತನ ಗೋಧಿ ಹೊಲದಲ್ಲಿ ಇರುವ ಆನೇಕ ಸಸ್ಯವಿಧಗಳ ಭಿನ್ನತೆಯನ್ನು 
ಶೋರಿಸಿದರು. ಇದರಲ್ಲಿ ಆಯ್ಕೆ ಮತ್ತು ಸಂತಾನ ಪರೀಕ್ಷೆ ಮಾಡಲಾಯ್ತು. ಕೆಲವು 


£ದಕ್ಕಿಂತ ಉತ್ತಮವಾಗಿರುವುದು ಹಾಗೂ ಒಂದೇಮಟ್ಟದ ಬೆಳವಣಿಗೆಯ 
ಹೊಂದಿರುವುದು ಸ್ಮಿರಪಟ್ಟಿತು; ಇತರ ಆಯ್ಕೆಗಳು ಆಲ್ಬಮೌಲ್ಯದವಾಗಿದ್ದವು. 
ದರಲಿನ ಒಂದು ಆಯ್ಕೆ, ಬೆಲ್ಲಿವ್ಯೂ ಡಿ ಟೇಲ್‌ವರ ಅನೇಕ ವರ್ಷಗಳವರೆಗೆ ವಾಣಿಜ್ಯ 
ಮೌಲ್ಯಪಡೆದದ್ದಾಗಿತ್ತು. 
ಲೆ ಕೌಟೂರ್‌ನ ಸಮಕಾಲಿಕನಾದ ಪಾಟಿಕ್‌ ಶಿರ್ರೆಫ್‌ನೆಂಬ ಸ್ಕಾಟ್‌ಲ್ಯಾಂಡಿ 
ನವನು ಗೋಧಿ ಮತ್ತು ಓಟ್ಸ್‌ಗಳಲ್ಲಿ ಆಯ್ಕೆಮಾಡಿದ. ಗೋಧಿ ಮತ್ತು ಓಟ್ಸ್‌ ಹೊಲ 
ಗಳಲ್ಲಿ ಆತ ಏಕಸಸ್ಯ ವಿಧಾನವನ್ನನುಸರಿಸಿ ಪುಷ್ಟಿಕರ ವೀರ್ಯವತ್ತಾದ ಸಸ್ಯಗಳ 
ಆಯ್ಕೆ ಮಾಡಿದ. ನಂತರ ಈ ಏಕಸಸ್ಕಗಳ ಸಂತಾನವನ್ನು ಪ್ರತ್ಯೇಕವಾಗಿಟ್ಟು, ಅದರಲ್ಲಿ 
ಹೆಚ್ಚು ಅಪೇಕ್ವಿತವಾದವುಗಳನ್ನು ವೃದ್ಧಿಗೊಳಿಸಿದ. ಲೆ ಕೌಟೂರ್‌ನಂತೆಯೇ, ಆಯ್ಕೆ 
ಮಾಡಿದ. ಏಕಸಸ್ಯಗಳು ತದ್ರೂಪ ಪ್ರಜನನವಾಗುತ್ತದೆಂಬ ಊಹೆಯನ್ನ್ವೇ ಆತನೂ 


ಲ 
ನ 
ಣೆ 
₹ 
ಡ್ಡ 


ತ .] 
1 1 
ತ 


ಆರ್ಜಿತ ಲಕ್ಷಣಗಳು ಪಿಶ್ಟಾರ್ಜಿತವಾಗುತ್ತವೆ ಮತ್ತು ಪರಿಸರದ ಅನುಕೂಲ 
ಪರಿಸ್ಥಿ ತಿಗಳಿಂದ ಪ್ರಚೋದಿತ ಅಭಿವೃದ್ಧಿಗಳು ಸಂತತಿಗಳಿಗೆ ವರ್ಗಾಯಿಸಲ್ಬಡುತ್ತವೆಂಬ 
ಸ್ಚಷ್ಟು ನಂಬಿಕೆಯಿಂದ ಸುಮಾರು 1857ರ ವೇಳೆಗೆ ಹಾಲೆಟ್‌ ಗೋಧಿ 


ಹ ಪ ಡಲ ಕಾ 
ಓಟ್ಸ್‌ ಮತ್ತು ಬಾಧ್ಲಿಯಲ್ಲಿ ಆಯ್ಕೆ ಪ್ರಾರಂಭಿಸಿದ್ದ... ಆದ್ದರಿಂದ ಅತ್ಮಂತ 
ಕಾಕ್ಸ್‌ ಕ ೫ ತ್‌್‌ ಲ ಸಾದಾ ತೀರಾ ತಿ ಸ್‌ | ಷಿ 
ವೀರ್ಯವತ್ತಾದ ಸಸ್ಮಗಳಲ್ಲಿ ಉತ್ಕಮವಾಗಿ ಬೆಳೆದ ತೆನೆಗಳವಿನ ಉತ್ತಮರೀಜಗಳನ್ನು 
ವ ಬ್ರಿ ಮ್‌ ದಂ ನ್‌ ು ಯ 
ಇ ಹ ಜ್ಯ ಕ್‌ ಹ ಕಾಕ್‌. ಪಿತ 
ಆಯ್ದು ಬೆಳವಣಿಗೆಯ ಅತಿ ಸಮರ್ಪಕ ೬ ೭ಯ ಸಸ್ಯಗಳನ್ನು ಬಳೆಸತೊಡಗಿದ. 


ಲ್ಲ ಎಷ ೨ ಪಾಸಿಸ್ಯಾರ ಪಾಸಾದ ವಮ ರಾ ಪ್ಲ6್ಹಂ 

ಹಂತ] ಕ್‌ು ಠಾ ಪ್ರಣತಿ ನಟ್ಟು ಆದ ಶ್ರ ಸವವನ್ನಇಂಸ ಸಿದ. ಜಸು ಈಖ 
2 ಕ ಹ್‌ ಪಾ ತ್‌ಗೆಲ್ಸೌ ಹಾ ಪಾ ಘಾದ್ರಿಎಷ ಲೌ ಕಾಕು ಸ ಸಪ ಥ್‌. 

ಗಳ ಪರಿಚಯವಾಯ್ತು. ಆಅದರಕ್ಷೆ ಉತ್ತಮವಾದದ್ದು ಚಿವರಿಯರ್‌ ಬಾಲಧ್ಗಿ,. ಈ 


ನ 
ಏಯುಕ್ತನದ್ದೆ 2 
ಬ್ರ ಬ ಬ ಭು ಬ 
ಎ ಗಾತ ಜ ಘಿ ಣಾ ರಾ ಎ ಹ ರ 
ಗಳಿವಯೆಂದು ವೃಕ್ರಪಟ್ಟಿತು. ಆದರೂ ವಿವಿಧ ಒುಸುಗಳಲ್ಲಿ ಸಂತತಿಗಳ ಅಧ್ಯಯನ 
ಹಾ ಗ ಲೌ ಹಾ ಕಾರಕ. ಡು ಕ ದಾ, ಹ ತ್ಯಾ ಹ ರರ 
ನಡೆಸಲು ಮತ್ತು ಈ ವಿಧಾನದಲ್ಲಿ ಉತ್ತಮವಾದುದನ್ನು ಆಯ್ಕೆಮಾಡಲು ಅವ 
ಸ 
ಡಾ ತಾ ಭಿ ಇ 2 ಕ್‌ೆ ಹ 
ಕಾಶನ್ನು ಕಲಿ ೬ಕೊಟ್ಟಿ ತು. ಯತೃದದೆಂದಾ ದ. ಢಪಟ್ಟ, ಹೂಸ ತಳಿಗಳಿನು 
4 ೦2 ಇ. ದ ಕ 
ಹಾ ಹ 
ಆಾಟೆ ತಾ ಕ 
ಉತ್ಪನ್ನ ಮಾಡಲಾಯ್ತು. 
ಎವ ಜ್ನ ಹ 


ಫ್ರಾನ್ಸ್‌ನಲ್ಲಿ ಆಯ್ಕೆ ಮೂಲಕ ಸಸ್ಯಗಳನ್ನು ಅಭಿವೃದ್ಧಿ ಗೊಳಿಸುವುದರಲ್ಲಿ 
ವಏಿಲ್‌ಮೋರಿನ್‌ರು ಪ್ರಥಮ ಮುಂದಾಳುವಾಗಿದ್ದರು. ಲೂಯಿ ಡೆ ವಿಲ್‌ಮೋರಿನ್‌ 
ಹ 
ಧ್ರ 


ಲಾಯ್ತು. ಸಕ್ಕರೆಯ ಅಧಿಕಾಂಶ ಹೊಂದಿದ್ದ ಹಲವು ಬೀಟ್‌ಗಳ ಸಂತತಿ, ಏಕ ರೀತಿ 
ಯಲ್ಲಿ ಅಧಿಕ ಸಕ್ಕರೆ ಅಂಶವುಳ ಸ ಸಂತತಿಗಳನ್ನೂ ಇತರ ಕೆಲವು ಆಧಿಕ ಹಾಗೂ ಕಡಮೆ 
ಹೊಂದಿದವೆರಡನ್ನೂ ಮತ್ತು ಇನ್ನೂ ಇತರವು ಏಕರೀತಿಯ ಕಡಮೆ ಸಕ್ಕರೆ ಅಂಶವುಳ್ಳ 
ಸಂಶತಿಯನ್ನೂ ಕೊಟ್ಟವಂದು ಲೂಯಿ ಡೆ ವಿಲ್ಮೋರಿನ್‌ ವೀಕ್ಷಿಸಿದ. ಪ್ರತಿವರ್ಷವೂ 
ಉತ್ತಮ ಸಸ್ಯಗಳನ್ನು ಆಯ್ಕೆಮಾಡುವ ವಿಧಾನದಿಂದ 50 ವರ್ಷಗಳ ಕಾಲ 4 
ಗೋಧಿ ತಳಿಗಳ ಸಂತಾನಾಭಿವೃದ್ಧಿ ಮಾಡಲಾಯ್ತು. ಆಯ್ಕೆ ಅವಧಿಯ ಅಂತ್ಯದಲ್ಲಿ 


144 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಪ್ರಾರಂಭದಲ್ಲಿ ರಕ್ಷಿಸಿಟ್ಟಿದ್ದ ಮಾದರಿಗಳೊಡನೆ ಅವುಗಳನ್ನು ಹೋಲಿಸಲಾಯ್ತಾ. ಆದರೆ 
ಯಾವ ವ್ಯತ್ಯಾಸವೂ ಕಂಡು ಬರಲಿಲ್ಲ. 

ಸ್ಕಾಂಡಿನೇವಿಯಾದಲ್ಲಿ ತಳಿಅಭಿವೃದ್ಧಿಯ ಕುತೂಹಲಕಾರಿ ಪರಿಶೀಲನೆ 
ಯೊಂದನ್ನು ನ್ಯೂಮ್ಯಾನ್‌ (1912) ಮಾಡಿದ್ದಾನೆ. ತಳಿಅಭಿವೃ ದ್ಭಿ ವಿಧಾನಗಳ 
ಅಭಿವೃದ್ಧಿಯಲ್ಲಿ 1886ರಲ್ಲಿ ರಚಿತವಾದ ಸ್ವೀಡಿಷ್‌ ಬೀಜಸಂಘ ಬಹಳಷ್ಟು ಪ್ರಭಾವ 
ಬೀರಿದೆ. 1891ರಲ್ಲಿ ಜಾಲ್ಮರ್‌ ನಿಇಲ್ಲನ್‌ ಸಂಘದ ಅಧ್ಯಕ್ಷರಾದರು. ಪ್ರಾರಂಭ 
ದಿಂದಲೂ, ಎಚ್ಚ ರಿಕೆಯಿಂದ ದಾಖಲೆಗಳನ್ನು ಬರೆದಿಟ್ಟು, ಪ್ರತಿಯೊಂದು ಸಸ್ಮ ವನ್ನೂ 
ಆದರ ಬಹುಸೂಕ್ಷ್ಮ ಶ ಶಾಸ್ತ್ರೀಯ ಭಿನ್ನ ತೆಗಳ. ಆಧಾರದಿದ ವರ್ಗೀಕರಿಸಿ ಸದೃಶ ಲಕ್ಷಣ 
ಗಳುಳ್ಳ ಸಸ್ಯಗಳ ಬೀಜಗಳನ್ನು ಸೇರಿಸಿ, ಪ್ರತಿಯೊಂದು ಪ್ರಶ್ಯೇಕ ವಿಧದ ಹುತತಿ 
ಯನ್ನೂ ಪ್ರತ್ಯೇಕ ತಾಕುಗಳಲ್ಲಿ ಬೆಳೆಸಲಾಯ್ತು. ಕೆಲವು ಸಂತತಿಗಳು ಏಕಸಾಮ್ಯತೆ 
ಹೊಂದಿರುವುದನ್ನು ನೀಲ್ಲನ್‌ ಮುಖ್ಯವಾಗಿ ಗಮನಿಸಿದ. ಆ ಬಾಹ್ಕರಚನಾ ಶಾಸ್ತ್ರೀಯ 
ಪಂಗಡದ ಒಂದೇ ಪ್ರತಿನಿಧಿಯಿರುವ ವೈಯಕ್ತಿಕ ಸಸ್ಯ್ರಬೀಜಗಳಿಂದ ಪ್ರತಿಯೊಂದೂ 
ಉತ್ಪನ್ನವಾದಯಂದು ದಾಖಲೆಗಳ ಅಧ್ಯ ಯುನದಿಂ ದ ತಿಳಿಯಿತು. ಸ ಸ್ವಭಾವಿಕವಾಗಿ ಇದು 
ವೈಯಕ್ತಿಕ ಸಸ್ಯ್ಯ ಆಯ್ಕೆ ವಿಧಾನಕ್ಕೆ ದಾರಿಯಾಯಿತು. 

1888ರಲ್ಲಿ "ಡಬ್ಯೂ ಇ ಎಮ್‌. ಹೇಸ್‌ ಮಿನ್ನಿಸೋಟಾದಲ್ಲಿ ತಳಿಲಭಿವೃದ್ಧಿ 
ಕಾರ್ಯಕ್ರಮ ಪ್ರಾರಂಭಿಸಿದ “ಮತ್ತು ಮೊದಲಿನಿಂದಲೂ ಏಕಸಸ್ಯ ಆಯ್ಕೆ ವಿಧಾನ 
ಐನ್ನನುಸರಿಸಿದ. ಪ್ರಾಯೋಗಿಕ ಅಧ್ಯಯನಗಳ ಜೊತೆಗೆ, ಆಧಾರ ಭೂತ ಮೂಲ 
ತತ್ವಗಳನ್ನು ಸೂಪ್ರೀಕರಿಸುವ ಗುರಿಯುಳ್ಳ ಅನೇಕ ಪ್ರಯೋಗಗಳನ್ನು ಆತ ಪ್ರಾರಂಭಿ 
ಸಿದ. ಸ್ಕೂತಳಿಅಭಿವೃದ್ಧಿ ಯ ಸೆಂಟ್‌ಜೀನರ್‌ ಯೋಜನೆಯನ್ನು ಪ್ರಕಟ ಮಾಡಿದ. 
ಇದರಲ್ಲಿನ ಮೊದಲ ಹಂತ, ಆಶಾದಾಯಕ ವಏಕಸಸ್ಯಗಳನ್ನು ಆಯ್ಕೆ ಮಾಡಿ ಅವುಗಳ 
ಬೀಜಗಳನ್ನು ಪ್ರತ್ರೇಕವಾಗಿ ಒಕ್ಕಣೆಮಾಡಿ, ಅದರ ಸಂತತಿಯ ಸಸಿಮಡಿಯ ಪರೀಕ್ಷೆ 
ಮಾಡುವುದಾಗಿತ್ತು. ಅಧ್ಯಯನದ ಅವಧಿಯಲ್ಲಿ ಪ್ರತಿಯೊಂದು ಆಯ್ಕೆಯಲ್ಲೂ 100 
ಸಸ್ಯಗಳ ತಾಕುಗಳನ್ನು ಬೆಳೆಸಲಾಯ್ತು. ತಾಕುಗಳ ಆಧಾರದಲ್ಲಿನ ಇಳುವರಿ ಮತ್ತು 
ಇತರ ಲಕ್ಷಣಗಳ ವಿಷಯ ಸಂಗ್ರಹದೊಡನೆ, ಪ್ರತಿ ತಾಕಿನಲ್ಲಿ ಉತ್ತಮವಾದ 10 ಸಸ್ಯ 
ಗಳನ್ನು ಚುನಾಯಿಸಿ, ಪ್ರತ್ಯೇಕವಾಗಿ ಒಕ್ಕಣೆ ಮಾಡಿ. ಅದರಲ್ಲಿ ಅತ್ಯಂತ ಸುಪರಿಣಾಮ 
ನಿರೀಕ್ಷೆಯುಳ್ಳ ತನ್ನು ಪ ಕಯೋಗಶಾಲೆಯಲ್ಲಿ ಸಮೀಕ್ಷೆ ಮಾಡಿ, ಒಟ್ಟುಗೂಡಿಸಿ ಮುಂದಿನ 
ವರ್ಷದ ಸುಟ್‌ಜನರ್‌ ತಾಕಿನಲ್ಲಿ ಬಳಸಲು ಶೇಖರಿಸಿಡಲಾಯ್ತು. ಉತ್ತಮ 
ಪರೀಕ್ಷೆಯ ವಿಧಾನವಾಗಿ ಇದ೦ಲ್ಲಿನ ಒಂದು ತೊಡಕೆಂದರೆ, ಅನೇಕ ಆಯ್ಕೆಗಳನ್ನು 
ಮಾಡಿರುವಲ್ಲಿ ಅವುಗಳನ್ನು ಅಗೆಯಲ್ಲಿ ದಿಶ್ವಲು ಹಲವು ದಿವಸಗಳು ಬೇಕಾಗಿದ್ದು, 
ವಾಡಿಕೆಯಾಗಿ, ಪ್ರತಿಯೊಂದು ಆಯ್ಕೆಯ ಒಂದೇ ತಾಕನ್ನು ಬೆಳೆಸಿದ್ದು ದರಿಂದ ಪಡೆದ 
ದತ್ತಾಂಶಗಳು ಹೋಲಿಕೆಗೆ ಸಮರ್ಪಕವಾಗಿರಲಿಲ್ಲ. ಹೇಗೂ, ಅತ್ಯಂಶ ಸುಪರಿಣಾಮ 


145 
ಹ ಪಾ ಟಾ ಇ 
ಯ ಡೂ 


ಭಃ 


ದ್ರ 


ಕ್‌ 


ಗೊ ಿ 


ಎ 


ಹಾ 


ಭು 


8 


ಘಾಲಾ ಕಾ 
ಪಾಗಿ ವಿರುುಕ 


ಇ 


ಸ 


ಡ್‌ 
ದ್ವ 


ಶುದ್ಧಸಾಲು ಸಿದಾ ೦ತ 


ಗಳನ್ನು ಶ್ರೀ 


ಅ 
ಆ 


ಭರವಸೆಯುಳ್ಳ 


ಕೃ 1) ₹3. 10. (೧ 0 ಸ” 1 1ಬ ಂ 12 [2 ನ ತ ಚ 
ಗಟ ಬಟ 11 (ಉಟ [| ೪ [ಸ0 8810(|ಗ್ಗೆ 
(ಲ 4 (& 1; “4 2 ` (| ತ ಫೆ ೫ [ ಕ ಟು ಚ | (2 ಬ್ಯ | | ಗೆ 
6ತ್ತೆ ಸ ಹ ಕ 1 ಹೀ ಕ 1 (ತ 14... (ತ್ತ (2? ತೆ (ಸ | 2 ೩ ಸ 
5] 2 ಗ 4 ಗ್ರಫ್ಟ ಸಗ ಉಲ ಟಟ | ಬ ಲೈ ಗಳೆ 0 
ಗಗ ಬ ಜು ಭಾ ೌ) ತ (ಕ ಏ' “0 1 1 ಐಊಬ_ ೫ [| 301 
೫. ಟಿ ಜ ೪10 ನ್ಯ ಆ ಭಟ 13 ೨ಜಿ (ಟೈ 0್ಷ 2 110 1) ` 1 ೧! 
ತ್ರ ಸ ಗ ತು ಗೆ 1 | ಬ್ಲ 1 ತ. ಗಗ 'ು) ಕ್ನ!  ] ಸ 1 ಸಟ 
ಬ ಟಿ ಡೆ ಓಬು ಬ್ರಿ. 1 1೪ ಭಖ ಖು 1 ಟಿ ಟಿ ಡಅಚ|್ಯ ಎಂಟ ಗೆಟ್ಸ್‌ 
48 1..1111381.11141 1111818೬) 1 (0 
12 ಡಿ ಸ ಸಚಿ ಜೆ ಗೆ ಸ ಬಟ ಟಿ ಟಿ ॥೫ ॥ ಟಿ ಭ್ರ ಜಳ ಟ್ಛ 
(6 ಡ್ಯ) ಸ ಬೆ 2 1ಬ ಟ್ರ ಸೈ] ಟಂ ೬೭. ``. ([ 1 ಸಿ ಛಿ. ಬು 133. 
15 ಆಂ ಟಬ ಧೂ ಟ್ರ ಬೈ ಬೈ ಸಟಕ್ಟ್ಟ ಜಂ ಜಾ ್ಲ ಚಿ ಗ್ರ ಉಚ ತೆ 
| 1 ಛೈ. || ಉೈ ಟೆ 1 ಜಕ್ಕ ಭಾ ಟ್ಛ ಸ್ಸ 2 ಬ 11 ) ನ್ದ ಟೆ 4 ಜಿ * 
ತ [ಡಿ ಹ 4ಛ 
ಚಡ ಭೆ ಬ ಭಗ್ರ% ಬ 1೪ ಓಟ ಲ ಹಾಲಿ ಇ. ಗ್ರ ಟಟ [| ತ್ಯ 
ಸ ತತ [5 ಬ |] ಷಿ ಛಿ ಸ) ಬ್‌ 1 `` ಬೆ ೬ ದ ಸದ್ರಿ ಥ್‌ ಪಿ ತ್ಕ 
(3 ಗ ಆ ಜ್‌! ಗ ದ 1ೈ ಎಷ ಗಟ್ಟ ಜ| ಬಜ ಛಿ ಬೈ ಓಟ ಬೂ ಗು 
1 ಟಿ ಆ ಭಟ್ರ ಗ್ರ ಗೌಚ್ಚೀ ಆ ಇಲ್ಲ ಹ್ಯಾಲಿ ಗಡ ಯೈ ಜ್ಯ ಇುಗ್ತೆ 
ಕ ಣಿ ಕ ಗ ಕ ತಡಿ ತಡಿ ಜ್‌ ಸಿ ( 
ತ ಗಟ ಗೆ ಟಿ ಟಬ ಬಟ ೪.11 “1 1 ಬಟ್ಟಿ ಸೈ ಗ್ಲತಟ್ರ ಜೆ 
ಲ ಟಿ ಟೆ ದ ಟ್‌ ಟೀ ಬಿ ತೂ ಟೈ ದ "್ಗೆ ಟೋ 1 ಬ್ರ ` ತ್ತ ಕ 
ನ ಎಂ ಭು ಅಖಿಂ0್ವಂಛಭೆ ಖೆ ಟ್ರ ಭೌ 0 ಡಓ್ರ ಬ್ಲ ಲಲ್‌ ಭೈ ಭಜ ಟಂ ಭ್ಯ ಚೃ 1 (2 
ಪ ನಿಕ ತೆ ಟ್ರ ಭುಭ ಗೈದ ಸ ಗ ನಾಲ್ಬ ಬು 8 ಹೃಚ್ಟಿ ವೃಕ 
ಲ ಬಂಧ ತದ ಭಟ ಭನೆ ಓಟ ಭ್ರ | 0% ಗ ಟೆ ಬತ್ತೆ 
ಬ ಸಾಾಷ. ಡಿ ಗ ತೆ (ಛೆ |] [2 ಡು 1 ಗ ಕ ಶಾ (9 ಸ ಭ್ರ ಕ್‌ ಕ] *[ 
1 ಬ್‌ ಅ ಬ್‌ ಇರ ಪಂಚ ಬ್ರ ಎಡಿ ಗ್ರ ಶಬ ಟ್ಟೆ 
ಸ ಣು ಸ್ಥೆ ೫. 1 ಇಕ್ಕಿ ಭ 0 ಖಿ ಗ್ರೆ 1] ಸ 4 1 ಆ 
ಸಿ ವ ೪. ೧ 1೫ (ಟಿ ಕ `` ) ಜೆ ೂಓ[ ಛು 13 ಗ] ಟೆ 12” 1] 1 
ಖಿ ವು 111 14.11% 11 ಗಗ ಕಚ್‌ , ಜಿಗಿ ಚ ಟ್ರ ಓಟ ಗ್ರ 
ಡ್ರಾ [ 2 ನ ಕ ಗಾ (ಛಉ ೯ ದ 
2 ದ್‌ ಭ್ಯ ಭ್ರ ಇ 1 ಉನ ಘಿ ಟನ ಟ್ಟ "ಚ ಗ್ರನ ಜ್ರ ಕ್ಷ 
ಖ್‌ ಚ ಗ್ರ ಡೆ ಟಿ ೧೫ 10 ಡ್‌ ಬ ಕಬು ಈ | 4 
ಳ್ಲ ಆಳ) ಓ ಭಟ ಈ ಧ್ವ ಛೈ ಸಭೆ ಟಿ. ಸಚಿ ಬೃ ೫ ಸರ ಆಈ 
ಛಿ ಕ ಸ್ಟ [1 ॥] ಬ ಗ್ರ ಬ ಜ ಭಿ ಟೆ ಅ ಭ್ರ 1 ಲ್‌ 
ಟಃ 2 ಬೆ ಟ್ರಿಟಪಿ ಜಡ ಟಾ | ಕ್ರ ಜೆ ಟೈ ಚ್‌ 
1 ಇ ಉಗ ಏಲ್ರಿ ಗ ಜರ್ಮಿ ಲಾಇ $ ಚ ಶ್ರರ್ನೆ 
ಆ | 1 ೩) | ಜ್ರ ಲ ಕ ಸ ನ 1 ಜು ಇ ಸ್ಟ ಬ ಗಾ 
ತ ರ ಬ ಚಿ ೪ 1 ಚೆ ಗೈ ಆ ಟಿ ಬೀ ಜಿ ಬೆಗ್ಗೆ 1 ಗ್ರ 1. 
ಫ್ಟಿ 1 [್ಠ (2 ಟ್ಮ 12 ಲಃ ಡ್‌ ಕ 1] ತ ಉ ಟ್ಟ ಜಿ ಕ ( ಜಗ ಹ ಕ 
2 7 (4 ಎಸಿ ೫ (| ೨ರ ಸ ಭು 1% ೬ ಗೆ ಗ್ಠಿ ಸ] 2ಜಿ ಭೈ ॥| 1 
ಗ 41135118711. ೬.3 
ಕೌ ದ್ದ ತ 0 1 ಸ ಗ ಲ್ಕ ೧3ಭ ಗ್ಗ 1 ಛಿ ಗ್ದ ` 14 
ಕ್ರ 3 ಓ ಗ್‌ ( 2 ಚ ಟ್‌ % ಓಜ ನ 
ಸ್ಮ ಭ್ಯ ( ಗ ಗ 
ಗಗ್ಚ ಟಟ ರ್ಟ ಪು ಕ| ಚ ಬಾರಾಗ್ರ ಟ್ರಸ್ಟಿ 1% 8] 





ರುವುದು. 


ಲಿ 
ಣು 


ಸಾಮಾನ್ಯ ಬಳಕೆಯ 


10 


146 ಸಸ್ಮ ತಳಿಅಭಿವೃದ್ಧಿ ವಿಭಾನಗಳು 


ಶುದ್ಧ ಸಾಲು ಸಿದ್ಧಾ ] ಅನ್ವ ಯಿಸುವಿಕೆ 
ಸ್ವಪರಾಗಸ್ಪರ್ಶದ “ಬೆಳೆಗಳಲ್ಲಿ, ಇನ್ನೊ ಹೆಚ್ಚಿನ ನ ಅಭಿವೃದ್ಧಿ ಹೊಂದುವ ವಿಧಾನ 


ಸಿ 


ವಾಗಿ, ಅವಿಚ್ಛಿನ್ನ ಆಯ್ಕೆಯ ವಿಫ ಲತೆಯನ್ನು ಸ ಷ್ಟ ಮ ಡಸು ುವ ಆನೇ ಕ ಪ್ರಯೋಗಗಳಾ 


ಗಿದ್ದರೂ ಮತ ಸಮೂರವ ವೈಯ ಆಯ್ಕೆ ಬಹು ಮುಖ್ಯ ವೆಂದು ಸುವಿದಿತವಾಗಿದ್ದರೂ. 
ಹಿಂದೆ ಉಔ ಉಹಿಸಿದ್ದು ದಕ್ಕಿಂ ೦ತಲೂ ಅನ ುಎಂೀಯ ಮಾರ್ಪಾಟುಗಳ ಸಂಭವಪ್ರಮಾಣ 
ಹೆಚ್ಚಾಗಿದೆ ದೆಯೆಯರಕ್ಕ್‌ ಪುರಾವೆಗಳು ಶೇಖರವಾಗುತ್ತಿವೆ. ಇದಕ್ಕೆ ಕೆಲವು ದೃಷ್ಟಾಂತ 
ಕೊಟ್ಟರೆ ಆವು ಉಪ ಯುಕ್ತವಾಗಬಹಂದು. ಏಕಸಸ್ಯ ಆಯ್ಕೆಯಿಂದ ಮೂಲತಃ 
ದ ಶಿಫಾರಸು ಪಟ್ಟಿಯಲ್ಲಿ ಸೇರಿತ್ತು. ಆರ್‌. ಜೆ. ಗಾರ್ಬರ್‌ ಬಹುಸಂಖ್ಯೆಯ 
ಏಕಸಸ್ಯ ಆಯ್ಕೆಗಳನ್ನೂ ಮುತ್ತು ಅವುಗಳ ಸಂತತಿಯ ಅಧ್ಯಯನವನ್ನೂ ಮಾಡಿದ. 

ಗ್ಗ 


ಸ್ವೀಡನ್‌ನಲ್ಲಿ ಉತ್ಪಾದಿಸಿದ ವಿಕ್ಟರಿ ಓಟ್ಸ್‌ ಮಿನ್ನಿಸೋಟಾ ವ್ಯವಸಾಯ ಪ್ರಯೋಗ 
1 2 

ಡಾ 

ರ್ಟ 


ಪ್ರನ ಎವೃತ್ತಿಗೊಂಡ ಕೋಲುಸಾಲುಗಳ ಪ್ರಯೋಗದಲ್ಲಿ ಈ ವಿವಿಧ ತಳಿಗಳನ್ನು. ತಳಿ 

ಸಂಪರ್ಧನೆಯಲ್ಲಿ ಮಹತ್ವ ಪಡೆದ ವ್ಯತ್ಯಾಸಗಳಿಗಾಗಿ ಹೋಲಿಸಿದಾಗ, ಮಿನ್ನಿಸೋಟಾ 
ಣ ಐ 

ರೈತರಿಗೆ ಹಂಚಿದ್ದ ವಿಕ್ಠರಿಯ ವಾಣಿಜ್ಯ ಬೀಜಗಳಿಗಿಂತ ಸ್ವಲ್ಪಮಟ್ಟಿಗಾದರೂ ಉತ್ತಮ 


ರಚನಾ ಶಾಸ್ತ್ರೀಯ ವಿಧದ ಅನೇಕ ಸಣ್ಣ ಆನ ಸ್ಮತೆಗಳನ್ನೂ 
ನಿರ್ದಿಷ್ಟವಾಗಿ ಬೆಲೆಕಟ್ಟಲು ಬಹಳ ಕಷ್ಟವಾಗುವ, ಪರಿಮಾಣಾತ್ಮಕ ವೈ ಲಕ್ಷಣ ಜಿನ 
ಗಳನ್ನೂ, ಆ ವಿವಿಧ ಆಯ್ಕೆಗಳು ತೋರ್ಪಡಿಸಿದವು. 

ಈ ಸಂದರ್ಭದಲ್ಲಿ, ಈಸ್ಟ್‌ (1935 ೩. 1. ೦ 1936 ೬) ನ ಪ್ರಕಟಣೆಗಳು 
ಪರಿಗಣನೆಗೆ ಯೋಗ್ಯವಾಗುತ್ತವೆ. ವಂಶವಾಹಿ ಉತ್ಪರಿವರ್ತನಗಳನ್ನು ಆತ ಎರಡು 
ಪಂಗಡಗಳಾಗಿ ವರ್ಗಿಕರಿಸಿದ. 'ಶರೀರ ಕ್ರಿಯಾತ್ಮಕ ದೋಷಗಳಂ' ಮತ್ತು ದೋಷ 
ರಹಿತ ಪಂಶವಾಹಿಗಳು. ಮೊದಲನೆಯ ವಂಶವಾಹಿಗಳನ್ನೆ ೇ€ ವಂಶವಾಹಿರೂಪದ 
ಪ್ರಯೋಗಗಳಲ್ಲಿ ಬಹು ಹೆಚ್ಚಾ ಗಿ ಬಳಸಿರುವುದು. ಪೂರ್ಣ ಗ್ರ ಮಿನೀಪಂಗಡದ ವೈ ಶಿಷ್ಟ್ಯ 

ಯು ಲಿಗ್ಯೂಲ್‌ ಸಂಬಂಧಿತವಾಗಿ. ಈಸ್ಟ್‌ರವರ ದ್ಮ ಷ್ಟಿ ಕೋನದ ದೃಷ್ಟಾಂತ ಕೊ 
ಬಹುದ.  ಮಹುಕಿನಜೋಳೆ, ರೈ, ಭತ್ತ, ಓ%ಈ ಳೆ. ಗೋಧಿ ಮತ್ತು "ಟ್‌ ಹಾಗೂ 
ಇನ್ನೂ ಇತರಫುಳ ಲಿಗ್ಕೂ ಲ್‌ ಪಡೆದಿರುವ ಮತ್ತು ಲಿಗ್ಯೂ ಲ್‌ರಹತ ವಿಧಗಳ 
ನಡುವಣ ಭಿನ್ನತೆ ಏೀಘಟಕ ಜೋಡಿಯ ಓಡಿತದಲ್ಲಿರುವುದೇನೋ. ಎಂಬಂತೆ ವರ್ತಿಸು 
ತ್ತದೆ. ಲಿಗ್ಯೂಲ್‌ ಹಲವಾರು ವಂಶವಾದಿಗಳಲ್ಲಿನ ಅಶ 'ಧಿಕ ಸಂಖೆ ಕೈಯ ದೋಷರಹಿತ 
ಉತ್ಪ ರಿವರ್ತನಗಳಿಂದಾದ ಫಲಿಶಾಂಶವೆಂದು ಅಂಗೀಕರಿಸಬಹ ದು ಮತ್ತು ಶರೀರ 
ಕ್ರಯಾತ್ಮರವಾಗಿ ಪ್ರತಿಕ್ರಿಯೆಗಳ ನೀಳಸರಣಿಯ ಆಂತ್ಕಪರಿಣಾಮ' ಎಂದು ಈಸ್ಟ್‌ 
ಚಿಸಿದ್ದಾನೆ. ಈ ಸಂಣಿಯನ್ನು ಒಂದೇ ಉತ್ಸರಿವರ್ತನ ಮುರಿಯಬಲ್ಲದು ಮತ್ತು 
ರಗ ಲ್‌ ತಸ ಸಸ್ಯ ಬ ಫಲಿಸುತ್ತ ದೆ, 


| 
೯) 
ಓ 
ತ್ತ 
ತೆ 
ಬ್ದ 
(ತ್ಮ 
ಹಾ 
ಸ 
ನು 
ತ 
ಹಾ 
ಟಿ ಐ 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ ಗಳಲ್ಲಿ ಶುದ್ಧ ತಳಿಅಭಿವೃದ್ಧಿ ವಿಧಾನ 141 


“ದೋಷರಹಿತ ವಂಶವಾಹಿ ಉತ್ಪರಿವರ್ತನಗಳು ಸ್ಲಾಭಾವಿಕ ಸಂಭವನೀಯ, 
ಧಿ 
ಆದರೆ ಗುರುತಿಸಲು ಕಷ್ಟವಾದದ್ದು'. ಎಂಬ ಹೇಳಿಕೆಯನ್ನು ಪ್ರತಿಯೊ 


ದ್ನ ಅನುಭವಸ 

ಬ ರ್‌ು 

ದೆ ಹ್‌] ಈ ಸಾಕೋ ನ್ಯ 

ತಳೀಉತ್ಚಾ ದಕನೂ ಒಪ್ಪ ತಶ್ತಾನೆಂದು ನಂಬಿರುವುದಾಗಿ ಈಸ್‌ ರಾ ಳಿದ್ದಾನೆ. ಪ್ಲನಿಷೇಚನ 

ತಳಿಸಸ್ಯ ಗಳ ವೈಲಕ್ಷಣಗಳನ್ನು ಸಾಂಖ್ಯೆಕವಾಗಿ ಬೆಲೆಕಟ್ಟೆ ರುವ ಹೊಗೆಸೊಪ್ಪಿನಲ್ಲಿನ ಫಲಿ 

ಸಂಗ್ರಹ ಮಾಡಿದ. ಏಕರೂಪತೆ ಮತ್ತು ಪೂರ್ಣ ಸಮಿಯುಗ್ಮಜತೆ 
ತಾಂಶಗಳನು ನ್ನು ಆತ ಸಂಗ ಆ ಶಭ | 

ಇ ಹ ಶಿ ದಾರಾ ತನೆ ಇ 
ಗಳೆಡೆಗೆ ತೀವ್ರವಾಗಿ ಬಳಿಸಾರಿದ್ದರೂ, ಅದರ ಸ್ವಲ್ಪಭಾಗ ಹಿತ್ರಾರ್ಜಿತದೆಂದು ಸ್ಥಿರಪಟ್ಟಿ 
ಬ್ರಾ 
ರುವ ಗಣನೀಯ ವ್ಯತ್ಯಾಸಗಳು. ಇನ್ನೂ ಉಳಿದಿದ್ದವು. ದೋಷರಹಿತ ವಿಧಗಳನ್ಸೆರುವ 


ಸೂಕ್ಷ್ಮ ತಳೀಯಕ ಘಟಕಗಳಲ್ಲಿನ ಪಿತ್ರಾರ್ಜಿತ ಮಾರ್ಪಾಟುಗಳಿಗೆ, ಉತ್ಪರಿವರ್ತನದ 
ಅಧಿಕ 'ಸಂಭವಪ್ರಮಾಣ - ಕಾರಣವೆಂದು ನಯಲಾಗಿದೆ. 


ಹಲವು ಪ್ರಭೇದಗಳ ಸಂಕ೦ಣಗಳನ್ನು ಉತ್ಪಾದಿಸುವ ಪ್ರಯತ್ನಗಳಲ್ಲಿ ವರಾ 

ವಿಧಗಳು ಮಾತ್ರ ಫಲಿಸಿದ ಆನೇಕ ಸಂದರ್ಭಗಳ ದೃಷ್ಟಾಂತವನ್ನು ಈಸ್ಟ್‌ ಕೊಟ್ಟಿ 
ದಾ ನೆ ಸಸ್ಯಗಳು ಸಾಧಾರಣ ಫಲವತ್ತತೆಯ ದ್ವಿಗುಣಿತಗಳು. ಅವು ಪಕ್ಷಲಿಂಗಾಣ 
ಗಳಲ್ಲ ನಿರ್ಜಿಂಗಜನನ ಪ್ರೇರಿತವಾಗಿ ಉತ್ಪನ್ನವಾದವೆಂದು ಎಜೆಸಬಹುದು. ಕದ 


ರಿಂದಾಗಿ ಸಸ್ಯಗಳು ಪೂರ್ಣ ಸಮಯುಗ್ಮಜಗಳಾಗಿರುತ್ತವೆ. ನಿಕೋಟಯಖನಾ ರಸ್ಮಿಕಾ ದ 


|] 


| 


ಸ 
ಸಂದರ್ಭಗಳಲ್ಲಿ 'ನಾನು ಪರೀಕ್ಷಿಸಿರುವ ಯಾವ್ರದೊಂದು ಸಾಮಾನ್ಯ ಸ.ಸಂಕರ ಸಮಷ್ಟಿ 
ಹಾ 
ಗಳಿಗಿಂತಲೂ ಹೆಚ್ಚಾ _7. ಪ್ರತಿಸಂತತಿ ಸಾಲುಗಳೂ ಆಶ್ವರ್ಯಕರವಾದ ಏಕಸಾಮೃತೆ 


ಪಡೆದಿದ್ದವು. ಈ ಸಾಲುಗಳ ಹಲವನ್ನು ಸನಿಷೇರ್ಚ ದಿಂದ ಮು ಮುಂದುವರಿಸಲಾಯತ್ತು. 
3 ಅಥವಾ 4 ವರ್ಷಗಳೊಳಗೆ ಇತರ ಸಾಧಾರಣ ಣ ಸ್ವಸಂಕರ ಸಮವ್ಟಿಗಳಷ್ಟೇ ಪರಿವರ್ತ 
ಹೊಂದಿತ್ತು. 


ಬೆಳೆಸಸ ಗಳಲ್ಲಿ ಅತಿ ಅಪರೂಪವಾಗಿ ಆಗಬಲ್ಲ ವ್ಯತಾ ಹಸಗಳ ಇನ್ನೊಯು ೩ ವಿಧದ 

ಕುತೂಹ£ಕಾರಿ ಉದಾಹರಣೆ, ಮೋರೇ (1940) ವಿವರಿಸಿರುವ ಕ್ಲಿಂಟನ್‌ ಓಟ್ಸ್‌ ನಲ್ಲಿರು 
ವುದು. ಆನೇಕ ತಳಿಉತ್ಪಾದಕರು ಇದನ್ನು ಗಮಃ ಗಮನಿಸಿದ್ದರು ಮತ್ತು ಪ್ರನರ್‌ ಆಯ್ಕೆ ತ್ರ 
ತಳಿಗಳನ್ನು ಸ್ಥಿರಪಡಿಸಲು ವಿಘಲವಾಯ್ತು. ಸುಮಾರು ಶೇ. 12 ಭಾಗ ಪರಿವರ್ತನ 
ವಾಗಿರುವುದು ಕಂಡುಬಂದಿತು. ಭೌತ ಮಿಶ್ರಣ ಮತ್ತು ಸ್ವಾಭಾವಿಕ ಸಂಕರಗಳು 
ಪ್ರತ್ಯೇಕ ವಿಧಗಳಿಗೆ ಪ್ರೇರಕವೆಂಬುದು ಸರಿಯಲ್ಲವೆಂದು ತ್ಯಜಿಸಲಾಯ್ತು. ಸ 
ಗೆಣ್ಣುದಂಟುಗಳು ಎತ್ತರ ಮತ್ತು ಪಕ್ವತೆಯಲ್ಲಿ ಭಿನ್ನವಾಗಿದ್ದವು ಮತ್ತು ಸಂಯುಕ್ತ 
ಹೂಗೊಂಚಲುಗಳು ಸ್ವಾಭಾವಿ ವಿಧದಿಂದ ಅಪಸರಣಿ ಹೊಂದಿ ಜರಿಯಂತೆ (ಲೇಸ್‌) 
ತೋರ್ಪಡುತ್ತಿತ್ತು. ಒಂದೇ ಅಪಸರಣಿಯ ಸಸ್ಯದಿಂದ ಪಡೆದ ವಿವಿಧ ಸಂಕೀರ್ಣಪಷ್ಟ 
,ಗುಚ್ಚಗಳೂ ತಮ್ಮ ತಳಿಅಭಿವೃ ದ್ಧಿ ನಡ ಡತೆಯಲ್ಲಿ ಭಿನ್ನವಾಗಿರುವುದು ಕಂಡುಬಂದಿತು 
(ಚಿತ್ರ 16.17) 


ಸ್ನ 


148 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಲೇಸ್‌ ಆಕಾರದ ತೆರವು ಸಂಕೀರ್ಣ ಪುಪ್ಪಗುಚ್ಛ ಹೊಂದಿದ ಎತ್ತರ ವಿಧದ ಸಸ್ಕ 
ಗಳೇ ಅತಿ ಸಾಮಾನ್ಯವಾಗಿ ಕಂಡುಬಂದ ವ್ಯತಿಕ್ರಮದವು. ಈ ವೈಲಕ್ಷಣ ರಿಕ್ಕತೆಯಲ್ಲಿ 





ಚಿತ್ರ 16; ಅಯೋವಾದ. ಏಮ್ಸ್‌ನಲ್ಲಿ ಕ್ಲಿಫ್ಟನ್‌ ಏಕಸಸ್ಯ ಸಂತಾನ ಪರೀಕ್ಷೆ. 7500 ಸಂಕೀರ್ಣ 
ಪುಷ್ಪಗುಚ್ಛಗಳ ಸಾಲುಗಳು (ಮೋರೆಯಿಂದ 1949). 


ಗೆ ಹ 
41 "6.11. 1 ಡೆ! 


/ 





ಚಿತ್ರ 17 : ಎಡಕ್ಕೆ ಸ್ವಾಭಾವಿಕ ಕ್ಲಿಂಟನ್‌ ಓಟ್ಸ್‌ನ ಸಂಕೀರ್ಣ ಪುಷ್ಪಗುಚ್ಛಗಳು ; ಬಲಕ್ಕೆ ಎತ್ತರ 
ವಾದ ಲೇಸ್‌ ಆಕಾರದ ಕ್ವಿಂಟನ್ನಿನ ಪ್ರತ್ಯೇಕ ವಿಧಗಳು (ಮೋರೆಯಿಂದ 1949) 

ಪ್ರಬಲವಾಗಿದ್ದು, ಸಂಬಂಧಕವಾಗಿ ತದ್ರೂಪ ಪ್ರಜನನ ಹೊಂದಿರುವಂತೆ ತೋರ್ಪಟ್ಟಿತು. 

ಅಂತಹ ಸಸ್ಯಗಳು ಅನೇಕ ವೇಳೆ ಅಗ್ರ ಮತ್ತು ಕಾಂಡ ತುಕ್ಕು ರೋಗಕ್ಕೆ ಈಡಾಗು 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಯಗಳಲ್ಲಿ ಶುದ್ಧ ತಳಿಅಭಿವೃದ್ಧಿ ವಿಧಾನ. 149 


ವಂತಿದ್ದು, ನಿರ್ಬ ಹುಲ್ಲು ಹೊಂದಿತ್ತು. ಅಂತೂ ವಿವರಿಸಿರುವ ವಿಧಗಳು ಮಾತ್ರ 
ಕಾಣಿಸಿದವೆಂದಲ್ಪ. 12 ಅಥವಾ ಅಧಿಕ ಲಕ್ಷಣಗಳಲ್ಲಿ ವೈಯಕ್ತಿಕವಾಗಿ ವ್ಯತ್ಯಾಸ ಪಡೆದ 
ಸಸ್ಯಗಳನ್ನು ಕ್ಲಿಂಟನ್‌ ಒಳಗೊಂಡಿರುವುದು ವ್ಯಕ್ತಪಟ್ಟಿದೆ. 
ತಳಿಅಭಿವೃದ್ದಿ ಮತ್ತು ಕೋಶಶಾಸ್ತ್ರೀಯ ಅಧ್ಯಯನಗಳ ಆಧಾರದಿಂದ 
ಅಸಾಮಾನ್ಯವಾದ (ಕೆಮಿರಾದಂತಹ) ಸಸ್ಯಗಳು, ಎಳೆಯು ಕೂಳೆ, ಕುಡಿ, ಅಂಕುರಗಳ 
ಪ್ರಥಮ ಬೆಳವಣಿಗೆಯಲ್ಲಿ ಸಂಭವಿಸುವ ಜೈ ೈವಕ ವರ್ಣತಂತು ವೃತ್ಯಾಸಗಳಿಂದಾದವೆಂದು 
ಮೋರೇ ತಾತ್ಕಾಲಿಕವಾಗಿ ನಿರ್ಧರಿಸಿದ... ಆರೆ ಸಮಯುಗ್ಮಜ ವರ್ಣತಂತುಗಳ ನಡು 
ವಣ ಜೈವಿಕ ಸಂಕರಗಳಿಂದ ಸ್ವಲ್ಪ ಖಂಡವಿಸರ್ಜನೆ, ದ್ವಿಪ್ರತೀಕರಣ ಆಥವಾ ದೇಹ 
ವಿನ್ಕಾಸ ಕಾರ್ಯವನ್ನು ನೇರವೇರಿಸಬಹುದೆಂದು ಸೂಚಿಸಲಾಯ್ತು, ಅವೇನಾ ಸಟೈಷಾ 
ತ್ತು ಅ. ಬೈಜಾಂಟಿನಾಗಳ ನಡುವಣ ಸಂಕರದಿಂದ ಉತ್ಪನ್ನವಾದ ಕ್ಲಿಂಟನ್‌ನ ಉತ್ಪ 
ತ್ತಿಗೆ ಐಂತ್ತು ಪ್ರಭೇದ ಭಿನ್ನತೆಯಿಂದಾದ ಸಾದೃಶ್ಯತೆಯ ಕೊರತೆಗೆ ಬಹುತೇಕವಾಗಿ ಈ 
ನಡವಳಿಕೆ ಸಂಬಂಧಿತವಾಗಿರಬಹುದೆದು ಯೋಚಿಸಲಾಯ್ತು. 


ಸ 


ಸೀ 





ಚಿತ್ರ 18; ಹಿಂದಿನ ಹುತುವಿನಿಂದ ಪಡೆದ ಒಂದು ಬಿಡಿ ಕ್ವೆಂಟನ್‌ ಸಸ್ಕದ ಎರಡು ಸಂಕೀರ್ಣ 
ಪ್ರಷ್ಟಗುಚ್ಛಸಾಲುಗಳು. ಸಾಲು 1-ಎಡಮಧ್ಯ, ಮಾನಕ ಕ್ಲಿಂಟನ್‌ಓಟ್ಸ್‌. ಸಾಲು 2-ಬಲಗಡೆ ಮಧ್ಯ 
ತಡವಾದ-ಪಕ್ಕತೆಯ ಅಸಾದೃಶ-ವಿಧ (ಮೋರೆ 1949 ಯಿಂದ) 


ವಂಶಾವಳಿ ಎಧಾನವನ್ನು ಬಳಸಿ ಕ್ಲಿಂಟನ್‌ ತಳಿಯನ್ನು ಸ್ಥಿರಗೊಳಿಸಲು ಶಕ್ಕ 
"'ೆಂದು ಅರಿಯಲಾಯ್ತು. ಆದರೆ ವಿವರಿಸಿರುವ ಮಾರ್ಪಾಟುಗಳ ಖಜಿತ ಕಾರಣ ತಿಳಿ 
ದಿಲ್ಲವೆಂದು ತೋರ್ಪಟ್ಟಿ ಶು. | 


150 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಪ್ರಾಯೋಗಿಕ ಉದ್ದೇಶಕ್ಕಾಗಿ ಪಿಶ್ರಾರ್ಜಿತ ಲಕ್ಷಣಗಳಲ್ಲಿ ಗಮನಾರ್ಹ ಭಿನ್ನತೆ 
ುರುವ ವಿಧಗಳ ಮತ್ತು ಸಂಬಂಧಕ ತದ್ರೂಪ ಪ್ರಜನನವಿರುವ ಸ್ವಪರಾಗಸ್ಸರ್ಶದ 
ಕಸಸ್ಯಗಳಲ್ಲಿನ ಸಂತತಿಗಳ ವಿಯುಕ್ತನಕ್ಕಾಗಿ ಶುದ್ಧ ತಳಿ ಸಿದ್ಧಾಂತ ಆಧಾರ ಒದಗಿಸು 
ದೆ. ಉತ್ಪರಿವರ್ತನಗಳು ಸಂಭವಿಸುತ್ತವೆ ಮತ್ತು ಮುಖ್ಯವಾದ ಆಯ್ಕೆಯ ಮಹತ್ವ 
ೂಂದುವಷ್ಟು ದೊಡ್ಡವಾಗಿರದಿದ್ದರೂ ದೋಷರಹಿತ ವಿಧದ ಸಣ್ಣ ಉತ್ಪರಿವರ್ತನ 
ಗಳು ಸಾಪೇಕ್ಷವಾಗಿ ಆಗಿಂದಾಗ್ಗೆ ಆಗುತ್ತವೆ. 
ಸಾಮಾನ್ಯ ಪರಿಜ್ಞ್ಯಾನಕ್ಕಿಂತ ಅಧಿಕ ಸಂಭವ ಪ್ರಮಾಣದಲ್ಲಿ ಸ್ವಾಭಾವಿಕ ಸಂಕರ 
ಗಳೇರ್ಪಡುತ್ತವೆ. ಇದು ಒಂದು ತಳಿ ಅಥವಾ ವಿಭೇದಕ್ಕೆ ಸೇರಿದ ಸಸ್ಯಗಳಲ್ಲಿನ ಭಿನ್ನ ತೆಗೆ 
ಇನ್ನೊಂದು ಆಧಾರ ಕಲ್ಪಿಸುತ್ತದೆ. ಭೌತಮಿಶ್ರಣ ಕೂಡ ಸಂಭವಿಸಬಹುದು. ಈ 
ವಿವಿಧ ಕಾರಣಗಳು, ಒಂದು ಉತ್ತಮಪಡಿಸಿದ ತಳಿಯಲ್ಲಿರುವ ಅಪೇಕ್ಷಿತ ಏಕರೂಪತೆ 
ಯನ್ನು ನಿಶ್ಚಿತ ಮಾಡಲು ಅಗತ್ಯವಾದ ನಿಯತ ಎಚ್ಚರಿಕೆಯನ್ನು ಸ್ಪಪ್ಪಪಡಿಸುತ್ತವೆ. 


ಏಕಸಸ್ತ ಆಯ್ಕೆಯನ್ನು ಸ್ನಪರಾಗಸ್ಪರ್ಶ ಬೆಳೆಗಳಳ್ಲಿನ ಅಭಿವೃದಿ ಯ ಅನ್ನಯದಲ್ಲಿ, 
ಲ ಕ “ಇ ಹು ಸ್ರ ಲ್‌ಿ ಕ ನ್‌ 


ಛಲ 


೫ (4 
ಶೆ 


( 


ಲ್ಯ 


ಕ್‌ 
ಇ 


ಅವು ಶುದ್ಧತಳಿ ಸಿದ್ಧಾಂತದ ಮೌಲ್ಯವನ್ನು ಕುಂದಿಸುವುದಿಲ್ಲ. 


ಏಕಸಸ್ಮ ಆಯ್ಕೆಯಿಂದ ಸನಿಷೇಚನ ಸಸ್ಮಗಳನ್ನು ಅಭಿವೃದ್ಧಿಗೊಳಿಸುವ 
ವಿಧಾನಗಳು 

ವಿಧಾನಗಳ ಈ ಕೆಳಗಿನ ಆಡಕ ಸಾರಾಂಶವು ನಿರ್ದಿಷ್ಟ ಬೆಳೆಗಳಲ್ಲಿನ ಯೋಜನೆಗೆ 
ಆಧಾರವಾಗಿ ಉಪಯಾಂಕ್ರವಾಗುತ್ತದೆ. ಟೊಮಾಟೋ, ಹೊಗೆಸೊಪ್ಪ, ಭತ್ತ ಮತ್ತು 
ಗೋಧಿಗಳಂತಹ ವ್ಯಾಪಕ ಭಿನ್ನತೆಯ ಸಸ್ಯಗಳನ್ನು ಅವುಗಳ ನಿರ್ದಿಷ್ಟ ಹೊಂದಾಣಿಕೆ 
ಗನುಸಾರವಾಗಿ  ಬೆಳೆಸಬೇಕಿಂದುದು. - ಕಡ್ಡಾಯವೆಂಬುದನ್ನು ಆಂಗೀಕರಿಸುವುದರಿಂದ 
ಇದನ್ನು ಸಾವರಾನ್ಯ ಪದಗಳಲ್ಲಿ ವಿವರಿಸಲಾಗಿದೆ. ಹೊಗೆಸೊಪ್ಪ್ಪ ಮತ್ತು ಟೊಮಾಟೋ 
ಗಳಂತಹ ಸೆಳೆಗಳಲ್ಲಿ ಏಕಸಸ್ಯಗಳನ್ನು ಸಾಲು ಅಥವಾ ತಾಕುಗಳಲ್ಲಿ ಪ್ರತ್ಯೇಕ ಅಂತರ 
ವಿಟ್ಟು ನೆಡಲಾಗುತ್ತದೆ. ಆದರೆ ಸಣ್ಣಧಾನ್ಯಗಳಲ್ಲಿ ಪ್ರಯೋಗದ ಪ್ರಾರಂಭದಿಂದಲೂ 
ಬೀಜ ಒತ್ತಾಗಿ ಬಿತ್ತುವುದನ್ನನುಸರಿಸಬಹುದು, 

ಹೊಸ ತಳಿಗಳ ಉತ್ಪಾದನೆಯಲ್ಲಿ ಆಯ್ಕೆಗೆ ಎರಡು ಪ್ರಮುಖ ಮೂಲಗಳು 


ವ್ಯತ್ಯಾಸ ಸಾಧ್ಯತೆಯನ್ನು ಪಡೆದು ಹೊಂದಾಣಿಕೆ ಹೊಂದಿದ ಮತ್ತು 
ಘಟಿತವಾದ ಸ್ಥಳೀಯ ತಳಿಗಳು, ಇವು ಸಂಕರಗಳಾಗಿ 


ರ್ಮ 
44 
ಜಟ 
ತೆ 
ಇ 
₹ 
1 
₹3 
ಸ್ನ 
೫. 
11೩ 
ಸ್ಟ್‌ 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಮಗಳಲ್ಲಿ ಶುದ್ಧ ತಳಿಅಭಿಷೃದ್ಧಿ ವಿಧಾನ. 151 


ಅಥವಾ ಶುದ್ಧ ತಳಿಗಳಾಗಿ ಉತ್ಪತ್ತಿಹೊಂದಿರಬಹುದು. ಆದರೆ ಅವು ಭೌತ ಮಿಶ್ರಣ 
೫_ಭಾವಿಕ ಸಂಕರ ಅಥವಾ ಉತ್ಪರಿವರ್ತನಗಳ ಮೂಲಕ ತಮ್ಮ ಸಾಧಾರಣ ವಿಧದ 
ಮಾಪಾ ರ್ಷಟು ಹೊಂದಿರುತ್ತ ವೆ 
1. ಪರಿಚಯಿತಗಳೆ ಬಳಕೆ 
ಹ ಸಾಮಗ್ರಿಗಳ ಮೂಲಗಳು 
1. ಸಂಯುಕ್ತ ಸಂಸ್ಕ್ರಾ ನಗಳ ವ್ಯವಸಾಯ ಇಲಾಖೆಯ ಪರಕೀಯ ಸಸ್ತ 


ಘಿ 
ಎರ್ಸ ಹ ಗಿಡದ ಕ ಜಾ 
ಪರಿಶೋಧನೆ ಮತ್ತು ಪರಿಚಯ ವಿಭಾಗ ಸ್ರಪಂಚಿದ ಇತರ ರಾಷ್ಟ ಗಳಿಂದ 


ಕ್‌ 


ಶ್ರ 
ಎದ್‌ ಹ ತ ತ್ತ ತ್ನ ಪಸೆ 
ಸಾಗುವಳಿ ತಳಿಗಳನ್ನೂ ಮತ್ತು ಕಾಡು ಪ್ರಭೇದಗಳನ್ನೂ ತರಿಸಿ ಹೊಸ 
ಡೆ ಹ್ಸಾಶೆ ಕಾಥ ಹಾಸ 
ತಾಗಿ ಪರಿಚಯ ಮಾಡಿಸುವ ಮುಖ್ಯ ಹೊಣೆ ಹೊತ್ತಿದೆ. ದೊಸ 
ದಾನ್‌ 
ಪರಿಚಯ ಮಾಡುವಾಗ, ಮೊದಲಬಾರಿಗೆ ದೇಶದೊಳಕ್ಕೆ ತರಿಸಿದ ಆನೇಕ 


ಸಂದರ್ಭಗಳಲ್ಲಿ, ಹೊಸ ಸಸ್ಕರೋಗಗಳು ಮತ್ತು ಪೀಡಕ ಕೀಟಗಳನ್ನು 
ತಡೆಗಟ್ಟಲು ಸಹಾಯಕವಾಗಿ ಆವುಗಳನ್ನು ಸಂಪರ್ಕ ಪ್ರತಿರೋಧ 
ಅವಧಿಯ ಸಸಿ ಮಡಿಗಳಲ್ಲಿ ಬೆಳೆಸಿ ಅತಿಜಾಗರೂಕತೆಯಿಂದ ಅಧ್ಯಯ 
ಮಾಡಲಾಗುತ್ತದೆ. 

ಆಮೆರಿಕದ. ಸಂಯುಕ್ತ ಸಂಸ್ಥಾನಗಳನ್ನು 4 ಸ್ರೃದೇಶಗಳಾಗಿ 
ಪ್ರನರ್‌ ವಿಂಗಡಿಸಲಾಗಿದೆ. ಅವು ಈಶಾನ್ಯ. ದಕ್ಷಿಣ, ಉತ್ತರ ಮಧ್ಯ 
ಮತ್ತು ಪಶ್ಚಿಮ ರಾಜ್ಯಗಳ ಗುಂಪ್ರ. ಈ ನಾಲ್ಕು ಪ್ರದೇಶದ ಪ್ರತಿ 
ಯೊಂದರಲ್ಲೂ ಪ್ರಾರಂಭದ ಪರೀಕ್ಷೆ, ಬೀಜದೆಚ್ಚಳ ಮತ್ತು ಹೊಸ 
ಪರಿಚಯಗಳನ್ನು ಆಯಾ ಪ್ರದೇಶದ ರಾಜ್ಯಗಳಿಗೆ *ೂರಕುವಂತೇರ್ಪಡಿ 
ಸಲು ಪ್ರಧಾ ನ. ಕೇಂದ್ರಗಳನು ಸ್ಥಾಪಿಸಲಾಗಿದೆ. ಹೊಸ ಹರಿಚಯ 
ವಸ್ತುಗಳ ಮೂಲಗಳು ಮತ್ತು ಪೂರ್ವಭಾವಿಯಾದ ಟಿಪ್ಪಣಿಗಳನ್ನು 
ತಾಂತ್ರಿಕ ಕಾರ್ಯಕರ್ತರಿಗೂ ಕೂಡ ಒದಗಿಸಲಾಗುತ್ತದೆ. ಈ ಪ್ರಧಾನ 
ಕೇಂದ್ರಗಳನ್ನು ಪರಕೀಯ ಸಸ್ಯಪರಿಶೋಧನೆ ಮತ್ತು ಪರಿಚಯ ವಿಭಾಗ 
ಮತ್ತು ಪ್ರಾಂತ್ಯದಲ್ಲಿನ ಸಂಬಂಧಪಟ್ಟ ರಾಜ್ಯಗಳ ಸಹಕಾರದಿಂದ ನಡೆಸ 
ಲಾಗಂತ್ತದೆ. .. ಸಂಯುಕ್ತ ಸಂಸ್ಥಾ ನಗಳ ವ್ಯವಸಾಯ ಇಲಾಖೆಯ 
ತಾಂತ್ರಿಕ ವಿಭಾಗದಲ್ಲಿನ ಯೋಜನಾ ಕಾರ್ಯಕರ್ತರೂ ಕೆಲಸ ಸುಗಮ 
ವಾಗಲು ಸಹಾಯಕರಾಗಬಹುದು. ಎಲ್ಲ ಪ್ರದೇಶಗಳಿಗೂ ಹಂಚಲು 
ಅನುಕೂಲವಾಗುವಂತೆ ದಾಸ್ತಾನನ್ನು ಹೆಚ್ಚೆಸಲು ಸ್ಟರ್ಹಿಯನ್‌ ಬೇ. 
ಷಸ್ಮಾನ್ಸ ನ್‌ ಬಳಿ ಆಲೂಗಡ್ಡೆಗಾಗಿ ಒಂದು ಪ್ರತ್ಯೇಕ ಕೇಂದ್ರವನ್ನು 

ಪಿಸಲಾಗಿದೆ. 


152 


ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ನಿರ್ದಿಷ್ಟ ದಾರಿಯಲ್ಲಿ ಅಭಿವೃದ್ಧಿಗೊಳಿಸುತ್ತಿರುವ ಆದರೆ ಆಗಿಂದಾಗ್ಗೆ 
ಸಂಯುಕ್ತ ಸಂಸ್ಥಾನಗಳ ವ್ಯವಸಾಯ ಇಲಾಖೆಯ ಮೂಲಕ ಬಾರದಿ 
ರುವ ಬೆಳೆಗಳಿಗೆ ಪರಕೀಯ ಹಾಗೂ ಸ್ಥಳೀಯ ಅಭ್ಯಾಗತರೊಡನೆಯ 
ವೈಯಕ್ತಿಕ ಸಂಪರ್ಕ ಪರಿಚಯಗಳ ಸ್ವಾಭಾವಿಕ ಮೂಲವಾಗಿದೆ. ಆದ 
ರಂತೆಯೇ ನೌಕರ ವರ್ಗದವರ ಪರಕೀಯ ಹಾಗೂ ಸ್ಮಳೀಯ ಕೇಂದ್ರಗಳ 
ಭೇಟಿ ಸಮಯೋಪಯುಕ್ತವಾಗಿ ನಿರ್ದಿಷ್ಟಗುರಿಯ ಸಸ್ಯಗಳನ್ನು ಮತ್ತು 
ಅವುಗಳ ತಳಿಗಳನ್ನು ಅವರ ಗಮನಕ್ಕೆ ತರಬಹುದು. 

ಸ್ಥಳೀಯ ಕೇಂದ್ರಗಳ ನಡುವೆ. ಬೆಳೆಸು ವಸ್ತುಗಳ ಪರಸ್ಪರ ವಿನಿಮ 
ಯವೂ ಅಪೇಕ್ಷಿತ ಆಚರಣೆಯೇ. ಬಳಕೆಯಲ್ಲಿರುವ ಬೆಳೆಗಳ ವಿವರಣೆ 
ಯನ್ನು ಕೇಂದ್ರ ಪ್ರಕಟಣೆಗಳು ಒದಗಿಸುತ್ತವೆ. 


ಕ್ಷೇತ್ರ ತಳಿಗಳ ಒಂದು ಸಮೀಕ್ಷೆ ಅಪೇಕ್ಷಿತ. ಮುಖ್ಯವಾಗಿ ಮೇವು ಬೆಳೆ 

ಗಳಲ್ಲಿ ಸ್ಥಳೀಯ ಪ್ರಭೇದಗಳು ಹೊಸವಸ್ತು ಸಾಮಗ್ರಿಯ ಮೂಲ 
ಇ. ಯ“ 

ವಾಗಬಹುದು. 


8. ಎಲ್ಲ ಪರಿಚಯಗಳ ಹಿನ್ನೆಲೆ ಮತ್ತು ದಾಖಲೆ 
ಈ ಕೆಳಗಿನವನ್ನು ನಮೂದಿಸುವ ದಾಖಲಾತಿ ಪುಸ್ತಕ ಅಥವಾ ರಟ್ಟು ಫೈಲ್‌ಗಳನ್ನು 
ಇಡುವುದಂ ಅಪೇಕ್ಷಿತವಾಗುತ್ತದೆ: 


1, 


ಣ್ಠ 


ಮ 


3 


ಪ್ರತಿ ಪರಿಚಯದ ಹಿನ್ನೆಲೆ. 
ಅದರ ವಿವರಣೆ. 


ಪರಿಚಯದ ವರ್ಷ. 


೮. ಪರಿಚಯಗಳ ವೀಕ್ಷಣೆ 


ಘ, 


ಎಲ್ಲ ಪರಿಚಯಗಳನ್ನೂ ವೀಕ್ಷಣೆಗಾಗಿ ಸಣ್ಣ ಬೆಳತಾಕುಗಳಲ್ಲಿ ಬೆಳೆಸ 
ಬೇಕು. ಮೊದಲ ಖುತುವಿನಲ್ಲಿ ಪ್ರತಿಕೂಲ ಬೆಳವಣಿಗೆ ಪರಿಸ್ಥಿ ತ್ರಿ ಇರ 
ಬಹುದಾದ್ದರಿಂದ ಮತ್ತು ಆಯಯ ವಿಚಾರದಲ್ಲಿ ನಂತರದ ಹೋಲಿಕೆ 
ಗಾಗಿ ಮೂಲಬೀಜದ ಸ್ವಲ್ಪ ಭಾಗವನ್ನು ಹಾಗೆ ಇಟ್ಟಿರಬೇಕು. 

(8). ಕೆರುಧಾನ್ಮಗಳಿಗೆ ತಾಕುಗಳು ಚಿಕ್ಕ ಏಕಸಾಲುಗಳನ್ನು ಒಳಗೊಂಡಿ 
ರುತ್ತದೆ, ಇತರ ಬೆಳೆಗಳಿಗೆ ಇತರ ವಿಧ ಸಣ್ಣ ತಾಕುಗಳನ್ನು ಉಪ 
ಯೋಗಿಸಬಹುದು. 

(6) ಪ್ರಥಮ ವೀಕ್ಷಣೆ ವ್ಯಕ್ತ ಮಹತ್ವದ ಪ್ರಮುಖ ಲಕ್ಷಣಗಳೊಡನೆ 
ಅಥವಾ ಹೊಂದಿಕೆಗೊಳಪಡುವಂತಹ ಏಕಸಾಮ್ಯತೆಯ ಮತ್ತು ಬೆಳೆಯ 
ಸಾಮಾನ್ಯ ಬಳಕೆಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ಈ ವೀಕ್ಷಕ ಪರೀಕ್ಷೆ 


ಯಲ್ಲಿ ಆಗಿಂದಾಗ್ಗೆ ಮಾನಕ ತಳಿಗಳನ್ನು ನಮೂನೆಗಾಗಿ ಬಿತ್ತಿ ಅದರೊಡನೆ 


(೧) ಈ ಪೂರ್ಪಭಾವೀ ನೆಡುವಿಕೆಗಳು ವ್ಕಾ ಪಕ ಪರೀ ಕ್ಷೆಗಳಿಗೆ ಆಗ ್ತ 


ಕಾಗೆ ಡಾ 
ವಾದ ಬೀರಜರ್ಜೋತ್ತಾದನಾ ಮಾರ್ಗವಾಗಿಯೂ ಒದಗಬಹುದು. 


ಮೆ ದಾರರ ತಾಸೆ ಬರಾಕ್‌ ಭಇ ಭಿ ಹಾವ ಅರಾ ಕಾ ಯಡ ಗ, ಕ್‌ ದ ಗ ಲ್ಲ 
ತ ಎರಡನೇ ವರ್ಷ ಹಲಿ, ಮೊದಲರ್ನೇ ವರ್ಷಪಲಿದ ತಹ ಸಾಧ್ಯ, ಶ೮ ಸಿದ್ದಾ 
ಸ ಸ್‌ು 0 ನ 
ಎರಕ ಧೊ ಕಡದರ ರುದ ಉಊೂ ಸಮಿ ವಾಸ ಬಸದ ರು ಧಭಾತಔ 
ತಾಕುಗಳಲ್ಲಿ ನೆಡುವುದು ಪ್ರನ. ದೀಕಣೆಗೆ ಆಧಾರವಾಗುತ್ತದೆ. ಮತ್ತು 
ಷ್‌ ದು ಲ್ಸ ಂ 
ಕಡಾ ಡಿ ಸ್ಟಾರ ಹ ಅ ಷ್ಯದಾದಾದ ಜೆಣುಸೊದ ಸ ಕುಶಾ ಜ್‌ 
ನಿಃಸತ್ವ ಹೊಂದಾಣಿಕೆಯವನ್ನು ಸ್ನಾಭಾವಿಕವಾಗಿ, ತೂಡದು ಹಾಕುವ 

ಪ್ರ 
ಹಾ ಗಾಣ ಹಾ ಸ ಗಾ ಹ್‌ ಬಾಸ ಛಿ 

ಮಾರ್ಗವಾ ಪಾಗಿ ಉಪಯುಕ್ತ ಪಾಗಟರುದು. ಈ ಈ ಏಎರಥವಿ ನಡುವಿಕೆಯೂ 


ಬೀಜ ಹೆಚ್ಚಳದ ಒಂದು ಮಾರ್ಗ, 


7. ಅಪೇಕ್ಷಣೀಯ ಪರಿಚಯಗಳ ಮುಂದಿನ ಪರೀಕ್ಷೆಗಾಗಿ ಶೋಧಿಸುವ ವಿಧಾನ 
ಗಳು (ಲವ್‌ ಮತ್ತು ಕ್ರೈಗ್‌ 19182, 1924, ನೋಲ್‌ 1927, ಗೌಲನ್‌ 1931) 

ಅನೇಕ ವರ್ಷಗಳ ವೀಕ್ಷಣೆಯಿಂದ ಒಂದು ನಿರ್ದಿಷ್ಟ ಅವಶ್ಯಕತೆಯನ್ನು 
ತೃಪ್ಪಿಪಡಿಸುವಂತೆ ತೋರ್ಪಡು ಕೆಲವ ಪರಿಚಯಗಳು ಕಂಡು 


ಪ ಎ ಹ 
ಶೋಧಿಸುವ ಕಾರ್ಯ ವಿಧಾನವನ್ನು ಮುಖದ 


11ಡಿ ನಲ್ಲಿ ಸೂಕ್ಸ್ಮ್ಮವಾಗಿ ಪರಿಚಯ ಮಾಡಿಸಲಾಗಿದೆ. 
11. ಹೊಂದಾಣಿಕೆ ತಳಿಗಳೊಳಗೆ ವಂಶಾವಳಿ ಆಯೆ ` 


ಹಿ. ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಅವಶ 'ಕತೆಗನುಗುಣವಾಗಿ ಆನ್ಲೈ ೇೀಷಣ 

ಕೃಷಿ ಶಾಸ್ತ್ರ ವೈಲಕ್ಷಣಗಳು : ಕೆಲವು ಮಖ್ಯ ಕೃಷಿಶಾಸ್ತ್ರ ವೈಲ ಕ್ಷಣಗಳನ್ನು. ಕೆಳಗೆ 

ಕೊಡಲಾಗಿದೆ : 

1]. ಕಿರುಧಾನ್ಯ ಮತ್ತು ಇತರ ಧಾನ್ಯಗಳು : 

ಚಳಿಗಾಲ ಸಹಿಷ್ಣುತೆ ಮುಳ್ಳುಲಕ್ಷಣಗಳು (ಬಾರ್ಲಿ) 

ಹುಲ್ಲು ಧೃಡತೆ ಮುಳ್ಳು ಗಳು ಇರುವುದು 
ಆಥವಾ ಇಲ್ಲದಿರುವುದು 

ಪಕ್ಚತೆಯ ಕಾಲ ಹೊಟ್ಟಿನ ಶೇಕಡಾವಾರು 
(ಯಾರ್ಲಿ ಮತ್ತು ಓಟ್‌ ) 

ಶುಷ್ಕತೆ ಪ್ರತಿರೋಧಕತೆ ಬೀಜವರ್ಣ 

ಗುಣ ಉತ್ಸನ್ನ ಶಕ್ತಿ 

ಕಾಯಿ ಸಿಡಿಯದಿರುವ 


ಟೆ 


| 


ತ್ತ 


]54 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮೇವ ಬೆಳೆಗಳು : 
ಬೆಳೆಯುವ ಸ್ವಭಾವ ಮೇಯ್ದ ಅಥವಾ ಕತ್ತರಿಸಿದ 
ಬಳಿಕ ಚೇತರಿಸುವುದು 

ಗುಣ ಶೀತ ಪ್ರತಿರೋಧಕತೆ 

ಶುಷ್ಕ ಪ್ರತಿರೋಧಕತೆ ಉತ್ಪನ್ನಶಕ್ತಿ (ಮೇವು ಮತ್ತು 
` ಬೀಜ) 

ಹುಲ್ಲು ಧೃಡತೆ ಹಿತಕರ ರುಚಿ 

ಮಣ್ಣಿನ ಸಾವಯವ ಪೋಷಕ ಮೌಲ್ಯ 

ಪ್ರಮಾಣಕ್ಕೆ ಕೊಡುಗೆ 

ಎಲೆ ಇರುವಿಕೆ. 

ಬೇರು, ಅಕಂದ ಮತ್ತು ಸಕ್ಕರೆ ಬೆಳೆಗಳು : 

ಸಕ್ಕರೆ ಆಯ ಹಿತಕರ ರುಚಿ 

ಬೇರು ಮತ್ತು ಮೇಲ್ಭಾಗಗಳ ಶ್ರೇಷ್ಠತೆ 

ಪ್ರಮಾಣ 5 

ಪೋಷಕ ಮೌಲ್ಯ ಉತ್ಪನ್ನಶಕ್ತಿ 

ಬೀಜೋತ್ಪಾದನೆ ನೀರ್ಗಲ್ಲು ಸ್ಥಿತಿ ಪ್ರತಿರೋಧಕತೆ 


ಸೂಚನೆ : ಈ ಪಟ್ಟಿ ಸಮಗ್ರವಾಗಿರುವುದೆಂಬ ಉದ್ದೇಶವಿಲ್ಲ. ವೈಯಕ್ತಿಕ 
ಆಸಕ್ಷಿಗಳಹಸಾರವಾಗಿ ಅನುಬಂಧಿಸಬಹಂದು. 
೫. ರೋಗಗಳು ಮತ್ತು ಕೀಟಗಳ ಪ್ರತಿರೋಧಕತೆ. 


]. 


ಪ್ರತಿರೋಧಕ ತಳಿಗಳ ಸಂವರ್ಧನೆಯಿಂದಲ್ಲದೆ. ನಿಯಂತ್ರಣ ಕಠಿಣ 
ವಾಗುವ ರೋಗಗಳಿಗೆ ಪ್ರತಿರೋಧ ಪಡೆದಿರುವ ತಳಿಗಳ ಆಯ್ಕೆ ಆತ್ಯಂತ 
ಮುಖ್ಯವಾದದ್ದು. ಈ ಕೆಳಗಿನ ರೋಗಗಳನ್ನು ಉಲ್ಲೇಖನ ಮಾಡ 
ಬಹುದು. 

ತುಕ್ಕುರೋಗಗಳು ಕೊಳೆ ರೋಗಗಳು ಬೇರು ಮತ್ತು ಕಾಂಡ 


ಕೊಳೆಗಳು 
ಕಾಡಿಗೆ ರೋಗಗಳು ಬಾಡು ರೋಗಗಳು ಎಲ್ಲ ಕೊಳೆರೋಗ 
ನಂಜು ರೋಗಗಳು ಕಜ್ಜಿಗಳು ಆಂತ್ರಾಕ್ಸೋಸ್‌ 


ರೋಗಕಾರಕಗಳ ಆಯ್ಕೆ, 

೩. ನಿರ್ದಿಷ್ಟ ರೋಗ ಸಸ್ಯ ಪಾತಿಗಳಲ್ಲಿ ಮತ್ತು ಲತಾಗೃಹಗಳಲ್ಲಿ ಆ 
ನಿರ್ದಿಷ್ಟ ನೆಲೆಗಳಲ್ಲಿ ಅಥವಾ ಹೆಚ್ಚು ವ್ಯಾಪಕವಾಗಿರುವ ಶಾರೀರಿಕ 
ಪ್ರಜಾತಿಗಳ ಪರಿಣಾಮವನ್ನು ಆಧ್ಯಯನ ಮಾಡಬೇಕು. 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಯಗಳಲ್ಲಿ ಶುದ್ಧ ತಳಿಅಭಿವೃ ದ್ವಿ ವಿಧಾನ 155 


0. ಸಾಭಾವಿಕವಾಗಿ ನೆಲೆಸಿರುವ ಶಾರೀರಿಕ ಪ್ರಜಾತಿಗಳಿಗೆ ಹೊಲದ 
ಆವರಣದಲ್ಲಿನ ಪ್ರತಿರೋಧದ ಪರೀಕ್ಷೆಗಾಗಿ ಹಲವು ಪ್ರದೇಶಗಳಲ್ಲಿ 
ನಿರ್ದಿಷ್ಟ ರೋಗ ಪಾತಿಗಳನ್ನು ಬೆಳೆಸಬೇಕು. 


. ಆಯ್ಕೆಗಳನ್ನು ಗಿಡ ಸಾಲುಗಳಲ್ಲಿ ಅಥವಾ ಇನ್ನಿತರ ತಾಕುಗಳಲ್ಲಿ 
ಕ ಲ್‌ ದ ದಾ 


_ ರೋಗ ಉಲ್ಬ ಣಕಾರಕ ಸಿ ತ್ರಿ 
1. ಈಡಾಗುವ ಸಸ್ಯಗಳನ್ನು ಅಗೆಯ ಅಂತಿನಲ್ಲೆಲ್ಲಿ ಬೆಳೆಸಿ ಮತ್ತು 
ಪರೀಕಿತ ತಳಿಗಳ ತಾಕುಗಳಲ್ಲೇ ೇ ಹರಡಿ ಅಥವಾ ತಳಿಗಳ ಮೇಲೆ 


ರಾಷ್‌ 
ನೇರವಾಗಿ ಕೃತಕ ಉಲ್ಬಣ ರೋಗಕಾರಕ ಸ್ಥಿತಿಯನ್ನು ಪೆ ಪ್ರೇರೇ 
ಪಿಸಬೇಕು. 


2. ಬಾಡುರೋಗ. ಬೇರುಕೊಳೆ ರೋಗ ಇ ಇತ್ಯಾದಿಗಳಿಂದ ಸೋಂಕು 
೧ಟಿಸಿದ ಮಣ್ಣಿನಲ್ಲಿ ನಿರ್ದಿಷ್ಟ ಬೆಳೆಯನ್ನು ಬೆಳೆಸ ವುದರಿಂದ 
ಸ್ವಾಭಾವಿಕ ಅಥವಾ ಕೃತಕ ಉಲ್ಬಣ ರೆ. ನೀಗಕಾರಕ ಸ್ಮ ತಿಗಳನ್ನು 
ಪಡಯಬಹುದು. 

ಮ, ಕೀಟಪೀಡಕಗಳು : 
ಹೆಸ್ಸಯನ್‌ ನೊಣ, ಗಿಣ್ಣು ಹುಳು, ಕಾಯಿಯ ಮುಂತಿಹುಳು, ಕೊರೆ 
ಹುಳು ಇತ್ಯಾದಿ ಕೀಟಗಳಿಂದ. ತುಯಿರುವ ಪ್ರದೇಶ ಅಥವಾ ಮಣ್ಣಿನ ನಲ್ಲಿ 
ಗಿಡ್ಡ ಸಾಲು ಶಾಕುಗಳನ್ನು ಬೆಳೆಸಬೇಕು. 

೨. ಸಸ್ಯ ರೋಗಗಳು ಮತ್ತು ಕೀಟಪಿಡಕಗಳಿಗೆ ಇರುವ ಪ್ರತಿರೋಧವನ್ನು 
ಪರೀಕ್ಷಿಸುವಲ್ಲಿ ಸಂಭವಪ್ರಮಾಣವಾದ ಪುನರಾವರ್ತನ ಮುಖ್ಯ 
ವಾದದ್ದು. ಅನೇಕ ಸಂದರ್ಭಗಳಲ್ಲಿ ಸಾಂಕ್ರಾಮಿಕ ರಾಗ ಉತ್ಪಾದನೆಗೆ 
ಅನುಕೂಲ ಪರಿಸಿಿ ತ್ರಿ ಹೊಂದಲು ಸಸ [ಗಳನ್ನು ವಿವಿಧ ಕಾಲಾವಧಿಯಲ್ಲಿ 
ನೆಡುವುದು ಸಹಾ ಯಕ, 

೮, ಸಸ್ಯಗಳ ಆಯ್ಕೆಯ ದಾಖಲಿನ ವ್ಯವಸ್ಥೆ 

ನಿಷ್ಕೃಷ್ಟ ದಾಖಲೆ ಮತ್ತು ಗುರುತು ವ್ಯಕ್ತಪಡಿಸಲು ಅನುಕೂಲವೇರ್ಪಡಿಸುವ 

ಹೊಸತಳಿಗಳ ಸಂಖ್ಯಾಕ್ರಮ ಪದ್ಧತಿ ಅಪೇಕ್ಷಿತ : 

3, ಮಿನ್ನಿಸೋಟಾದಲ್ಲಿ ಅನುಸರಿಸುವ ವಿಧಾನವನ್ನು ಇಲ್ಲಿ ವ್ಯಕ್ತಪಡಿಸಲಾಗಿದೆ 
ಹೋಲಿಕೆಗಾಗಿ ಪರಿಚಯಗಳಿಗೆ ಆಯ್ಕೆಗಳಿಗೆ ಮತ್ತು ಸಂಕರಗಳಿಗಿತ್ತಿರುವ 
ಆಂಕೆಯನ್ಯು ಸೇರಿಸಲಾಗಿದೆ. 


156 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


1.201 .,. .... . ಆಯ್ಕೆಗಳು 
11.20೨1........ ಸಂಕರಗಳು 
111.20. 1 ,......೬..4.೬ ಹೊಸ ಪರಿಚಯಗಳು 


ಈ ವಿಧಾನದಲ್ಲಿ 1. 11. 111. ಅನುಕ್ರಮವಾಗಿ ಏಕಿಸಸ್ಯ್ಯ ಆಯೆ 
ಸಂಕರಿಗಳು ಮುತ್ತು ಪರಿಚಯಗಳಿಗೆ ಅನ್ವಯಿಸುತ್ತವೆ. ಆ ಸ್ಯ ಸಂಕರ 


ಆಥವಾ ಪರಿಚಯವಾದ ವರ್ಷವನ್ನು 20 ಸೂಚಿಸುತ್ತದೆ. ಮತ್ತು 
ಅಂತಿಮ ಸಂಖ್ಯೆ ನಿರ್ದಿಷ್ಟ ಆಯ್ಕೆ, ಸಂಕರ ಅಥವಾ ಪರಿಚಯವನ್ನು 


ನಿರೂಪಿಸುತ್ತದೆ. 

ಸಮಯುಗ್ಮಜಗಳೆಂದು ತೋರ್ಪಟ್ಟನಂತರ ಮಾತ್ರ ಸಂಕರಗಳಿಗೆ 
ಆಯ್ಕೆಯ ಒಂದು ಸಂಖ್ಯೆ ಕೊಡಲಾಗುತ್ತದೆ. ಜನ್ಮದಾತ್ಮ ಮತ್ತು 
`` ಸಂತತಿಗಳಿಗೆ ಅವು ಸಮಯುಗ್ಮಜತೆ ಪಡೆಯುವವರೆಗೆ ಹಿಂದಿನ 
ಮತ್ತು ಪ್ರಸಕ್ತ ಸಾಲಿಗೆ ಪ್ರತ್ಯೇಕವಾದ ಹೊಸ ಆಂಕಗಳ ಸಂಖ್ಯೆ ಕೊಡ 
ಲಾಗುತ್ತದೆ... 2 ವರ್ಷಗಳವರೆಗೆ ಒಂದೇ ಸಾಲು ಸಂಖ್ಯೆಯನ್ನು 


ಮುಂದುವರಿಸುವ ವಿಧಾನವನ್ನು ನೆಡುವ ಯೋಜನೆ ಬಳಸಿರುವಲ್ಲಿ. 
ಅಪೇಕ್ಷಿತವಾದಾಗ ವಂಶಾವಳಿಯನ್ನು ಪೂರ್ಣಗೊಳಿಸಬಹುದು. 
ಸ್ವಾನಗಳ ವ್ಯವಸಾಯ ಇಲಾಖೆ ಮತ್ತು ಇತರ ರಾಜ್ಯ 


ಸಂಯುಕ್ತ ಸಂಸ್ಥಾನಗಳ ವ್ಯ 
ಅಮರಿಕದ ಸಂಶೋಧನಾ ಕೇಂದ್ರಗಳಲ್ಲಿನ ಕಾರ್ಯಕರ್ತರು ಸಾಮಾನ್ಯ 
ವಾಗಿ ಬಳಸುವ ವಿಧಾನವನ್ನು ಇಲ್ಲಿ ಕೊಟ್ಟಿದೆ. ಇದರಲ್ಲಿ ನ್ಯಷಾಸಿ. 
ರ್ಯ ಷಾಹಿ--1, ಿ--ಪಿ, ಗೃಮಗಿ 1 1, ...1._) ಇತ್ಯಾದಿ 
ಬೆಳೆಸಿರುವ ಸಂಖ್ಯೆಗನುಗುಣವಾಗಿ ಸೂಚಿಸಲಾಗಿದೆ. 


ಮೊದಲ ವರ್ಷಮ 11-18. ಕ್ಮ 
ಎರಡನೇ ವರ್ಷ ಎ ॥1-18, ಕಿ., ಕಿ-2 ಇತ್ಯಾದಿ. 
ಮೂರನೇ ವರ್ಷ 11.18, ಕೈ. 1೨1, ಕ್ನಿ1..2 ಇತ್ಯಾದಿ. 


ಸಮಯುಗ್ಮಜವಾದ ಸಂಕರಗಳ ಆಯ್ಕೆಗಳಿಗೆ ಕ್ರಮವಾದ ಸಂಖ್ಯೆ ಕೊಡುವಾಗ, 
ಆಯ್ಕೆಯಾದ ಸಂಖ್ಯೆ ನುಸಾರವಾಗಿ 11-181, 1]-18.2 ಎಂದು ವರ್ಣಿಸಲಾಗು 


ತ್ತದೆ. 


ಹೆ 


2. ಆಲ್ಬರ್ನಾ ವಿಧಾನ. 1ನೆಯ ವಿಧಾನದ ಮಾರ್ಪಾಟು. 


ಇ 
7 ಜು ಪರಿಚಯ 
5 ಇ ಆಯ್ಕೆ 
11 ಮು ಸಂಕರ 


ದ್‌ ಜಾಗಕೇಡಸ ಡನ್‌ 
ನ್‌ ಪಶಯುದ 





ದದ ಅಸ ಜ್‌ಧ್‌& 
ಬ ಬ ಬ ಇರೆ 
ಕ್ಮ 


1 ಗುರುತಿಸಲ 


ಇರಾಾರಾವಲರ್ಲಾಕ್‌ವ್‌್‌ಿ 
ಭು ಇ ಯುಗ ಶಿ ಭಟರು ಆಗರ ಧ ಟ್‌ 
ಸ್ಮ 


ಟಿ ಇಂ ಅರ ಅ ದಜ 6! 
ರಟ ಬ ಬಟ್ಟ ಯ ಆಗ್‌ ಗೆಟ್‌ 
ಡ 


ವಾದ 


ತಾರ್‌ ರ್ಯ ಸಾಕರ್‌ ಟಾರ್‌ ಇ ಇ ಬತ 
ತ್ಯ ಮೀ ರರ ಒಬ 


ಕ 
ಕ್ರ ನುಕ್ತ 


ಹಾಗ ಸಾಮ್ಯ 


ಮ ರಿನ 1, 


ಜ್‌ 
ಹತ್‌ ಸಾರಲು 


ಬು 


ಆ. ಮೂರನೆಯ 
ದಹ 


ವರ್ಷ 


ಗಳ. 


ಲ... ನಂಲ್ಕ ರಿಂದ ಆರು ವಷ 


ಆಗ 
ಇ ಮಟಯಿ ಬ್‌ ಬಸ್ಯ ಷ ಆಫ್‌ 


ಆಯಮ ಇಟ್ರು 


ಪರೀಕ್ಷೆ, ದೊರಕ 


ಪಡು 
ಗೆ ಗ್ಯ 


“ಗ್‌ 


ಆ 


ಗ 


ಆಗೆ 


ಇ 


ಕಾತ್‌ 


ಹಾ 


ತರವಿತ್ತ 


ಗಾ ವ ಬ 
ಕದ ಒೋಜಗೆ 


ಜಗಳ 


ಕತ 


ಸಾ ಹೊಂದಿರುವ ಗ 
ಗಳನ್ನು 11 8 3 ರಲ್ಲಿ ವಿವರಿಸಿರುವ 


ಗಳು 


ತ 


ಣಾ 


ಶುದ್ಧ 


ತ್‌ 
ಸೋರ್‌ 


ನ ಅ ಬ ಜತ ಹ ಇತ್ತು! 


ಕ ಜ್‌ ಇಂಗಿತ ಇಗ 2 ಗಟ್‌ ಇಲ್‌ 


ಪರಾಕ್‌ ಶಾಟು 


ಅವಿಚ ಟರ ಎ ಬಟ ಧಿಲಟ್ಟು 
ಗ 


ಅಥವಾಗ 


ಲ್‌ಿ 


ಇತ 
ಣಾ 


ದಾಗ 


ಕ್ವಿ 


ದ 


ಇ 


ಮ” 
ಇತೆಯೆ 


ಸೂಚಿತ ವರ್ಷಗಳ ಸಂಖ್ಯೆ ಆನಿಯ 


ದ ಬದ 
ಹಾ ಜ್‌ 


ಸ್‌ 


ಗ್‌ ಸಗರ ಗ್‌ ಇದ್ದ ಹಾವ” 
ಶಟ್‌ ನಹಲ ಟಗ್‌ ಓರ್‌” ಫ್ಯಾಟ್‌ ತು 


ಮಾವಿ 


ಲು 
ಗಿ 
ಅ ಗೊಂಡ 


ಹಾಗ್‌ ಅದ ರಾವ 


ಕಾ ್‌ಕ್ಟಾ್‌ಾ 
ಧಿಕ 


೯ 


158 


ಸಸ್ಯ ತಳಿಆಭಿವೃದ್ದೆ ವಿಧಾನಗಳು 


ವಾದುದರಿಂದ ಅಗತ್ಯವಿರುವವರೆಗೂ ಪರೀಕ್ಷೆಯನ್ನು ಮುಂದುವರಿಸ 
ಬೇಕು. 

]. ಹಿಂದಿನ ವರ್ಷದ ಪ್ರತೀಕರಣಗಳ ಬೀಜಗಳನ್ನು ಒಟ್ಟುಗೂಡಿಸಿ, ಏಕ 
ಅಥವಾ ಮೂರು ಸಾಲು ತಾಕುಗಳಲ್ಲಿ ಅಥವಾ ಅಪೇಕ್ಷಿಸಲಾದ ಇನ್ನಿ 
ತರ ವಿಧ ತಾಕುಗಳಲ್ಲಿ ಬೆಳೆಸಬೇಕು. ಪ್ರತೀಕರಣ ಅಗತ್ಯ. 

2. ಪ್ರತಿ ವರ್ಷವೂ ಆದರ ಪ್ರತಿರೂಪವನ್ನು ಪರೀಕ್ಷೆಗಾಗಿ ರೋಗ 
ತೋಟಗಳಲ್ಲಿ ನೆಡಬೇಕು, ಮುಖ್ಯ ರೋಗ ಮತ್ತು ಕೀಟ ಪೀಡಕ 
ಗಳಿರುವ ಪ್ರತಿರೋಧವನ್ನು ಪರೀಕ್ಷಿಸಬೇಕು. 

ತಿ. ನಿರ್ದಿಷ್ಟ ಲಕ್ಷಣಗಳಿಗಾಗಿ ಪರೀಕ್ಷಿಸಿ ಒಂದು ನಿರ್ದಿಷ್ಟ ಪರಿಸರ 
ಯಲ್ಲಿ ಅಂದರೆ ಸಸ್ಯಾಂಗಾರ (ಪೀಟ್‌), ಮರಳು ಇತ್ಯಾದಿ ಪ್ರತಿ 
ಗಳನ್ನು ಬೆಳೆಸಬೇಕು. 
ಅಂಕು ಸಾಲುಗಳಲ್ಲಿಂದ,ಬೆಳೆಗಳ ದರ್ಜೆಯ ಪರೀಕ್ಷೆ ನಡೆಸಬೇಕು. 

3. ಇನ್ನೂ ವ್ಯಾಪಕ ಪ್ರಯೋಗಗಳಿಗಾಗಿ ಹೆಚ್ಚಿನ ಅಪೇಕ್ಷಿತ ತಳಿಗಳನ್ನು 
ಆಯ್ಕೆ ಮಾಡಬೇಕು. 

ಏಳರಿಂದ ಒಂಭತ್ತು ವರ್ಷಗಳು : ಆಶಾದಾಯಕ ತಳಿಗಳನ್ನು ಮುಂದು 
ಎರೆದ ಪ್ರಯೋಗಗಳಲ್ಲಿ ಪರೀಕ್ಷಿಸಬೇಕು. ಆಂದರೆ ಪ್ರತೀಕರಣ ಹೊಂದಿದ 
ಫೆ ಎಕರೆ ತಾಕುಗಳಲ್ಲಿ ಅಥವಾ ಮೊದಲ ವರ್ಷಗಳಿಗಿಂತಲೂ ಅಧಿಕ 
ಸಂಖ್ಯೆಯ ಪ್ರಶೀಕರಣ ಪಡೆದ ಸಾಲು ತಾಕುಗಳಲ್ಲಿ ಮತ್ತು ಸಾಧ್ಯವಾದಲ್ಲಿ 
ಅನೇಕ ಕೇಂದ್ರಗಳಲ್ಲಿ ಈ ಉತ್ಪತ್ತಿ ಪ್ರಯೋಗಗಳಲ್ಲಿ ಅಗತ್ಯವಿರುವಷ್ಟು 
ಸಲ ಪ್ರತೀಕರಣವೇರ್ಪಡಿಸಬೇಕು. ಎಶೇಷ ಸ್ಥಿತಿಗಳನ್ನು ಬಳಸಿ, ಉದಾ 
ಹರಣೆಗೆ ರೋಗಪ್ಪ ಶಿಕ್ರಿಯೆ, ಶೀತಸಹಿಷ್ಣುತೆ ಇತ್ಯಾದಿಗಳಿಗಾಗಿ ಕೋಮಲ 
ಸಸ್ಯಗಳನ್ನು ಬೆಳೆಸುವ ಲತಾಗೃಹಗಳ ಪ್ರಯೋಗ್ಯ ಹಿಂದಿನ ನಿರ್ಧರಿತ 
ಅವಧಿಯನ್ನು ತ್ವರಿತಗೊಳಿಸಬಹುದು. 


ತ್ರಿ 
ಣು 


ಕ್‌ೆ 


ಕಗ 


೯1 


ಕ್ರ 


111 ಸಹಕಾರ ಪರೀಸ್ಷೆ ಮತ್ತು ಆಶಾದಾಯಕ ಸಾಲುಗಳ ವಿತರಣೆ 


ವ್ದಿ 


7. 


ವಿಸ್ತರಣಾ ಸಿಬ್ಬಂದಿ, ವ್ಯವಸಾಯ ಘೈಢಶಾಲೆಯ ಉಪಾಧ್ಯಾಯರು, 
ಬೆಳೆ ಅಭಿವೃದ್ಧಿ ಸಂಘಗಳು ಮತ್ತು ಲಘು ಪ್ರಕಟಣೆಗಳ ಮೂಲಕ 
ಸಾಧಿತ ತಳಿ ಮತ್ತು ಪರಿಚಯಗಳ ವಿಷಯವನ್ನು ರೈ ಕತರ ಗಮನಕ್ಕೆ ತರ 
ಬೇಕು. 

ಸುಧಾರಿತ ತಳಿಗಳನ್ನು ಪ್ರಮಾಣಭೂತ ತಳಿಗಳೊಡನೆ ಹೋಲಿಕೆ ಹೊಂದಿ 


ಛು ಕ 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಮಗಳಲ್ಲ, ಶುದ್ಧ ತಳಿಅಭಿವೃದ್ಧಿ ವಿಧಾನ 159 
ತ್‌ ಕಾಕ ಬ್‌ 


ರುವ ನಿದರ್ಶನ ತಾಕುಗಳ ನಿರ್ವಹಣೆಗಾಗಿ ನೆಚ್ಚಿನ ರೈತರನ್ನು ಆಯ್ಕೆ 
ಮಾಡಬೇಕು. 
3 ರೈತನ ಹೊಲದ ಮಧ್ಯ ಒಂದೇ ನೇಗಿಲು ಸಾಲಿನ ತಾಕುಗಳನ್ನು 
ಕೆಲವು ರಾಜ್ಯಗಳಲ್ಲಿ ಬಳಸಲಾಗುತ್ತಿದೆ. 


2. ಆಗತ್ಯದಾದಾಗ ಕೆಲವು ರೈತರ ಅಥವಾ ಸ್ಟಳೀಯ ಶಾಲೆಗಳಲ್ಲಿ ಪ್ರತೀ 


ಛು 
ಕರಣ ಪರೀಕ್ರೆಗಳನ್ನು ಏರ್ಪಡಿಸಬಹುದು. 
ಜ್‌ 
ರ ದ್‌ ಡೆ ಮೈಟ್‌ ಆಹಾರದ ಗಾಲ ಜಿ ಇದ! ಡ್‌್‌ 2 
€.. ಈ ನಿದರ್ಶನ ಯೋಜನಂಯಯನ್ನು ಹಲವಾರು ಹೋಬಳಿ ಮತ್ತು ಜಿಲ್ಲ 
ನ ಎ ಹಾ ಕಾಗ ಟೆ ಖಕ ಹಾರ್ನ್‌ ನ 
ಗಳಲ್ಲಿ ಏರ್ಪಡಿಸಿ, ಆ ಸಮುದಾಯಕ್ಕೆ ಉಪಯುಕ್ತವಾಗುವಡೆ ಕ್ಷೇತ 


ದಿನಾಚರಣ್‌ ಏರ್ಪಡಿಸಿದ ಗ್ರಾಮಸೇವಕ ತನ್ನ ಕಾರ್ಯಕ್ರಮದ ಅಂಗ 


ತಾ ಗಹನ 
ಹಂಕಬೇಕು. 


ಆ ಡಿ ಹ 
ಹೊಸ ತಳಿಗಳ ಉತ್ಪಾದನೆಯಕ್ಲ ಆಯ್ಕೆ ಮುಖ್ಯ ಪಾತ್ರ ವಹಿಸಿದೆ. ಆಶಾದಾಯಕವಾದ 
ಹ್‌ 


ಹೊಸ ಪರಿಚಯಗಳ£. ತೆನೆ ಅಥವಾ ಸಸ ಆಯ್ಕೆ ಸ್ದಾ ಛಾವಿಕ ಪ್ರಥಮ ಹಂತ, 
ಯೋಜಿತ ತಳಿಅಭಿವೃದ್ಧಿ ವಿಧಾನವಾಗಿ ಸಂಕರಣವನ್ನು ಈಗ ವ್ಯಾಪಕವಾಗಿ ಬಳಸ 
ಲಾಗುತ್ತಿದೆ. ಹಾಗಿದ್ದರೂ, ಹೊಸ ಮತ್ತು ಸುಧಾರಿತ ತಳಿಗಳ ಮೂಲಾಧಾರವಾಗಿ 


ಪರಿಚಯಿತ ತಳಿಗಳಲ್ಲಿ ನೇರ ಆಯ್ಕೆಯ ವ್ಯಾಪಕ ಬಳಕೆಯನ್ನು ಸ್ಪಷ್ಟಿಕರಿಸಲು, 


ರ 
ಗಾ 
ಇಲ್ಲಿ ಕೊಟ್ಟಿರುವ 1940ರ ಸುಮಾರಿಗೆ ಇದ್ದ ಕುರ್ಯವಿಧಾನ ಸಿ ತಿಯ ದ್ವಷಾ ೦ತ 


ಗಳು ಸಹಾಯಕವಾಗಬಹುದು. 

ಕ್ಲಾರ್ಕ್‌. (1936) ವಸಂತ ಯತುದಿನ ಮತ್ತು ಚಳಿಗಾಲ ಗೊಬುಯ 
ಆನೇಕ ತಳಿಗಳ ಉತ್ಪತ್ತಿಯನ್ನು ಸೂಚಿಸಿದ. ಚಳಿಗಾಲದ ಗೋಧಿಗಳಲ್ಲಿ ಅಯೋವಾದ 
ಏಮ್ಸ್‌ ನಲ್ಜಿ ಎಲ್‌.ಸಿ. ಬದ್ದೆಟ್‌ನಿಂದ ಆಯ್ಕೆಗೊಂಡ ಆಯೋಜೈೆಡ್‌, ಆಯೋಟರ್ಕ್‌, 
ಮತ್ತು ಅಯೋವಿನ್‌ ವ್ಯಾಪಕವಾಗಿ ಬೆಳೆಸಲಾಗಿತ್ತು. ನೋಲ್‌, ಹಪುಲ್‌ಕಾಸ್ಟರ್‌ ತಳಿ 
ಯಿಂದ ಆಯ್ಕೆಮಾಡಿದ್ದ ನಿಟ್ಟಾನಿ ಪೆನ್ಸಿಲ್ವೆನಿಯಾದಲ್ಲಿ ಬೆಳೆಸಿದ ಮುಖ್ಯ ತಳಿ 
ಯಾಗಿತ್ತು. ಕೀಸಲ್‌ ಬಾಕ್‌ ಟರ್ಕಿ ತಳಿಯಿಂದ ಆಯ್ಕೆ ಮಾಡಿದ್ದ ನೆಬ್ರಾಸ್ಕ 60ಐನ್ನು 
ನೆಬ್ರಾಸ್ಕದಲ್ಲಿ ವ್ಯಾಪಕವಾಗಿ ಬೆಳೆಸಲಾಗಿತ್ತು. ರಾಬರ್ಟ್ಸ್‌ ಮಾಡಿದ ಕ್ರಿಮಿಯಾದ 
ಆಯ್ಕೆ ಕಾನ್ಪೆಡ್‌. 1929ರಲ್ಲಿ ಅಂದಾಜುಮಾಡಿದೃ್ದ 35 ಲಕ್ಷ ಎಕರೆಗೆ ಹರಡಿದ್ದು, 


2 ಸ್‌ 


ಗಡಸು ಕೆಂಪು ಚಳಿಗಾಲ ಗೋಧಿ ಪ್ರದೇಶದಲ್ಲಿ ಅತ್ಯಂತ ಮಹತ್ವದ್ಬಾಗಿತ್ತಾ. 


ತ 


ನ 


160 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪಸಂತ ಯತುವಿನಲ್ಲಿ ಗೋಧಿಗಳಲ್ಲಿ ಮೊದಲ ಆಯ್ಕೆಗಳಾಗಿ ಸುಮಾರು 1900 
ಗಿ 
ಡು 


೦ಪ್ರೂವ್‌ ಫಿ. ಫಿ. (ವಿ:ನ್‌163) ಮತ್ತು ಹೇಯ್ಸ್‌ ಬ್ಲೂ 


ಆಟ 
ಮಿಂಜವತ.ಡೂರಮ್‌, ಮಿನ್ನಿಸೋಟಾ ಕೇಂದ್ರದಲ್ಲಿ ಸಸ್ಯ ಆಯ್ಕೆಯಿಂದ ಉತ್ಪನ್ನ 
ಗೊಂಡು 1920ರ ಪ್ರಥಮದಲ್ಲಿ ಪರಿಬಯಗೊಂಡಿತು 
ಸ್ಟಾಂಟನ್‌ (1936) ಓಟ್ಸ್‌ ನಲ್ಲಿನ ಉತ್ಕಷ್ಟ ಪ್ರಜನನ ದ್ರವ್ಯದ ವಿಚಾ 
ಲ ದು ಇ ದಾ ಹ 
ಮಾಡುವಲ್ಲಿ ಸಸ್ಯ ಆಯ್ಕೆಯಿಂದ ಅಭಿವೃ ದ್ರಿ ಗೊಂಡಿರುವ ಆನೇಕ ಹೊಸ ಡಳಿಗಳನ್ನು 
. ಜೆ. ಎ. ಫ್ರಲ ೧, ರೆಡ್‌ ರಸ್ಟ್‌ ಪೂ ಸುಫ್‌ನಿಂದ ಆಯ್ಕೆವತಾಡಿದ ಒಂದೇ 
11 
ಆದರ ಅನೇಕ ತಳಿಗಳು ಉತ್ಪನ್ನ ವಾಗಿವೆ ಆ ಫು 


ಕ 
ನ ಹ್‌ ಹಾ ಕಾಲ ದಾ ಕ 
ಸಸ್ಯ ರೆಡ್‌ ರಸ್ಟ್‌ ಫ್ರ್ಯೂಫ್‌ಗಿಂತ, ಆಲ ವಧ: ಮತ್ತು ಎತ್ತರವಾಗಿತ್ತು. ರೆಡ್‌ ರಸ್‌ 
ಹ 


೧ 


ಫಾ ಕಡಾ ರಾಗ ವಾ ದಾ ಷ್ಟ ತ್ರ 5 
ಫೂಫ್‌ ಮತ್ತು ಫ್ರಲ್ದ ೦ಗಳಿಂದಾದ ಇತರಿ ಮುಖ್ಯ ದಾ ಡಗಳಲ್ಲಿ ಕನೋಟ, ಫ್ರಾ ು೦ಕ್ಷ್ಲಣಿ್‌ 
ಕ 
ಡಾ ಎರಿ ರಾ ಆ ಕೈ ಹ ಎ 
ಕೊಲಂಬಿಬ ಷ್ಠ ನಾಕ್ಫೆಕ್ಸ್‌ ಮತ್ತು ಫ್ರ್ರೇಜಿಯರ್‌ ಸೇರಿವೆ 
ಘ್‌ ಪಾ ಈ ಕ ವರೋ ಸಾ ಹರ ್‌್‌ಂಡೂ 
ಆವೇನಾ ಸಟ್ಮೆವಾ ಪಂಗಡದ ಆಲ್ಬಾವಧಿ ಓಟ್ಸ್‌ ಅ ದುಕಂಡುಬಂ 


ಹ 
ತಳಿ ಗೊ:ಫರನ್ಯು ಸ ವ್ಯಾಪಕವಾಗಿ ಬೆಳೆಸ . ಪರಿಚಯ ಹೊಂದಿದ ತಳಿಯಿಂದಾದ 
ವೈಯಕ್ತಿಕ ಸ ಆಯ್ಕೆಂ ಯಿಂದ ಆದನ್ನು ಉತ್ಪನ್ನ ಮಾಡಲಾಗಿತ. 
ಗಳಲ್ಲಿ ಸುಲಭ ವ್ಯ ದ್ದಿಗೊ ಸುವಿಕೆಯನ್ನು ಆದರ ಉತ್ಪಾದನ ಸೂಚಿಸುತ್ತದೆ. ಮಿಶ್ರ 
ಬೀಜವರ್ಣದ ಹಳೆಯ ತಳಿಯೊಂದರಿಂದ 200 ಸ್ವತ:ತ್ರ ಸಸ್ಕ ಆಯ್ಕೆಗಳನ್ನು ಮಾತ್ರ 
ಮಾಡಲಾಯ್ತು. ಸಸ್ಯಸಾಲು ಗಳ ಮೂದಲ ವರ್ಷದಲ್ಲಿ ಹುಲ್ಲಿನ ದೃಢತೆಯಲ್ಲಿ 6 ತಳಿ 
ಗಳು ಆತ್ಯುತ್ತಮವಾಗಿದ್ದವು. ಆ 6 ರಫಿ ಗೋಫರ್‌ ಉತ್ತಮ ಇಳುಮಿಯ ತಳ್ಳ, 
ಬರ್ನೆಟ್‌ ಆಯ್ಕೆಮಾಡಿದ ರಿಚ್‌ಲ್ಕಾಂಡ್‌ ಟುಂತ್ತು ಆಯೋಗೋಲ್ಡ್‌ಗಳೆರಡೂ ಕಾಂಡ 
ತುಕ್ಕುರೋಗ ಪ್ರತಿರೋಧವಾಗಿಪೆ. ನೆಬ್ರಾಸ್ಕಾದ ಆಯ್ಕೆ, ನೆಬ್ರಾಸ್ಕಾ 21 ನ 

ಪರವಾಗಿ ಬೆಳೆಸಲಾಗಿತ್ತು. ಏಸ್ಕಾ ನ್ಸಿನ್‌ನಲ್ಲಿ ಮಾಡಿದ ಒಂದು ಸಸ್ಯ ಆಯ್ಕೆ, 

ತೆ ಜ್‌ ಆ ರಾಜ್ಯ ದಲ್ಲಿನ ಮಾಸರ ಅಲ್ದ ಸಕಾಲಾವಧಿ 1 ತಳಿ, 


ಯೋಗ್ಯತೆ ಪ ಪ್ರ ಕ್ರಮುಖವಾದದ್ದು "ಕೊಲಾರೇ ಡೋ 37. ನ್ಯೂಯಾರ್ಕ್‌ನಲ್ಲಿ ಲವ್‌ 


ಣ್‌ 


ಆಯ್ಕೆ ಮಾಡಿದ ಕಾರೆ ಲ್ರಿಯನ್‌, ಇತಾಕನ್‌, ಅಪ್ಪೈಟಿ್‌ ಮತ್ತು ಲೆನ್‌ರಾಕ್‌ಗಳನ್ನು 
ಆ ರಾಜ್ಯದಲ್ಲಿ ಬೆಳೆಸಲಾಗಿದೆ. ನಾರ್ತ್‌ ಡಕೋಟಾ ಕೇಂದ್ರದಲ್ಲಿ ಗ್ರೇಟ್‌ ರಷ್ಯನ್‌ನಿಂದ 


ಕ್ಷ 


| 


| 
ಸು 


೫ 
ತ 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಯಗಳಲ್ಲಿ ಶುದ್ಧ ತಳಿಆಭಿವೃದ್ಧಿ ವಿಧಾನ 161 


ಆಯ್ಕೆಗೊಂಡವುಗಳಲ್ಲಿ ರೆಯಿನ್‌ಬೋ ಮತ್ತು ರುಸೋಟಾ ಮುಖ್ಯ ತಳಿಗಳು. ಎರಡೂ 
ಕಾಂಡ ತುಕ್ಕುರೋಗದ ಹಲವು ಪ್ರಜಾತಿಗಳಿಗೆ ಪ್ರತಿರೋಧ ಪಡೆದಿವೆ. 


ಹಾರ್ಲಾನ್‌ ಮತ್ತು ಮಾರ್ಲಿನಿ (1936) ಸಸ್ಮ ಸಸ ಆಯ್ಕೆಯಿಂದ ಪಡೆದ ಬಾರ್ಲಿಯ 
ಉತ್ತಮಗೊಳಿಸಿದ ತಳಿಗಳನ್ನು ವಿವರಿಸಿದ್ದಾರೆ. ಮೊದಲು ಅತಿ ವ್ಯಾಪಕವಾಗಿ ಬೆಳೆಸ 
ಲಾಗಿದ್ದ ಕೆಲವು ತಳಿಗಳನ್ನು ವಿವರಿಸಲಾಗುತ್ತದೆ. ಕೆ ಕೋಸ್ಟ್‌ 3 ತಳಿಯಿಂದ ಆಯ್ಕೆಗೊಂಡ 
ಅಟ್ಲಾಸ್‌, ಕ್ಯಾಲಿಪೋದ್ನಿಯಾದಲ್ಲಿನ ಅತಿ ಮುಖ್ಯ ತಳಿಯಾಗಿತ್ತು. ಮಿನ್ನಿ ಹೋಟಾ 
ಕೇಂದ್ರದಲ್ಲಿ, ಮಂಚೂರಿಯಾ. ಓಡರ್‌ಬ್ರೂ ಕ್ಕರ್‌ ಪಂಗಡದಲ್ಲಿ ಮಂಜೂರಿಯಾ ಮಿನ್‌ 
184 ನ್ನು ಆರಿಸಲಾಯ್ತು. ಓಡರ್‌ಬ ಕ್ಕ ಸ್ಕರ್‌ನಿಂದ ಆಯ್ಕೆಯಾದ ವಿಸ್ಕಾನ್ಸಿನ್‌ 
ವಂಶಾವಳಿ 5 ಮತ್ತು ರ. ಈ ತಳಿಯಿಂದ ಪ ಮುಖ್ಯ ವಿಭೇದಗಳು. ಅಮೆರಿಕೆಯ 
ಸಂಯುಕ್ತಸಂಸ್ಥಾನಗಳ ವ್ಯವಸಾಯ ಖಾತೆಯ ಹಾರ್ಲಾನ್‌ನ ಸಹಕಾರದಿಂದ ವಿಜ್ನ್ನ 
ಸೋಟಾದಲ್ಲಿ ಆಯ್ಕೆಗೊಂಡ ಪೀಟ್‌ಲ್ಯಾಂಡ್‌, ಸಸ್ಕಾಂಗಾರ (ಪೀಟ್‌) ಭೂಮಿಗಳಿಗೆ 
ಬಹು ಚೆನ್ನಾಗಿ ಹೊಂದಿಕೊಂಡದ್ದು ಮತ್ತು ಅದರ ಕಜ್ಜಿ ಮತ್ತು ಕಾಂಡ ತುಕ್ಕುರೋಗ 
ಪ್ರತಿರೋಧದಿಂದಾಗಿ ಹೆಚ್ಚು ಮದತ್ರ _ವುಳ್ಳದ್ದು. ಮಾ ಆಯ್ಕೆಮಾಡಿದ ಟ್ಲೇಬಿ, 
1935 ರಲ್ಲಿ 22,24, 000 ಎಕರೆಗಳಲ್ಲಿ ಬೆಳೆಸಲಾಗಿತ್ತೆಂದು ಆಂದಾಜು ಮಾಡ 
ಲಾಗಿತ್ತು. ಆ ಕಾಲದಲ್ಲಿ, ಇದೇ ಒಂದು ವೈಯಕ್ತಿ ಕ ವಿಭೇದಕ್ಕೆ ಮೀಸಲಾಗಿದ್ದ ಆತ್ಮಧಿಕ 
ಎಕರೆಗಳಂ. _ ಇದು ಉತ್ತಮ ಮಾಲ್ಟ್‌ ತಳಿಯ. ಆನೇಕ ಆನಪೇಕ್ಷಿತ ಲಕ್ಷಣಗಳನ್ನು 
ಪಡೆದಿದ್ದರೂ, ಆಧಿಕ ಇಳುವರಿಯ ಶಕ್ತಿಯಿದೆ ಮತ್ತು ನೀರಾವರಿಯ ಆಶ್ರಯದಲ್ಲಿ 
ಬೆಳೆಸಲು ಅತಿಸೂಕ್ತವಾದದ್ದು. 

ಜೋನ್ಸ್‌ (1936)ನ ಹೇಳಿಕೆ ಪ್ರಕಾರ ಸಂಯುಕ್ತ ಸಂಸ್ಥಾ ಗಳಿ ಬೆಳೆಯು 
ಶ್ರಿರುವ ಭತ್ತದ ಎಲ್ಲ ತಳಿಗಳು, ಎಲ್ಲವನ್ನೂ ಶುದ್ಧತಳಿ ಆಯ್ಕೆ 
ದಿದ್ದರೂ, ಕಾರ್ಯತಃ ಆಯ್ಕೆ ನ್ಯಯಿಂದಲೇ ಅಭಿವೃ ದ್ರ ಗೊಂಡವು. 


ಹ 
ಜೂ 


ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಬೆಳೆಸುವ ಎಐ ಫ್ಲಾಕ್ಸ್‌ ತಳಿಗಳೂ 

ಸಸ್ಯ ಆಯ್ಕೆಯಿಂದಲೀೇ ಪ ವೆಂದು ಡಿಲ್‌ಮನ್‌ (1936) ಹೇಳಿದ್ದಾನೆ. ಬೆಕ್ಕ 

ಯಂದಿಂದ "ಪಡೆದ ವಾಣಿಜ್ಯ ಬೀಜಗಳಿಂದ, ನಾರ್ತ್‌ ಡಕ್ಕೋಟಾ ಕೇಂದ್ರ ದಲ್ಲಿ ಬೋಪೀ 

ಆಯ್ಕೆಮಾಡಿದ ಬೈಸನ್‌, 1940 ಸುಮಾರಿಗೆ ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ 

ಅತಿ ಎೃಪಕವಾಗಿ: ಬೆಳೆಸಲಾಗುತ್ತಿದ್ದ ತಳಿ, ಬೋಪಲೀಯಿಂದಲೇ ಆಯ್ಕೆಗೊಂಡ 

ನಪ್ರಿಯ ತಳಿಯಾಗಿತ್ತು. ಮಿನ್ನಿಸೋಟಾದಲ್ಲಿ, ಆಯ್ಕೆಗೊಂಡ ರೆಡ್‌ವಿಂಗ್‌, 

ದಕ್ಷಿಣ ಮಿನ್ನಿಸೋಟಾ ಮತ್ತು ಅಯೋವಾಗಳಿಗೆ ಚೆನ್ನಾಗಿ ಹೊಂದಿದ ಅಲ್ಟಾವಧಿ ತಳಿ. 
: ಅಲ್ಲಿ ಆದನ್ನು ವ್ಯಾಪಕವಾಗಿ ಬೆಳೆಸಲಾಗಿದೆ. ಎಲ್ಲ ಮೂರು ತಳಿಗಳೂ ಬಾಡುರೋಗಕ್ಕೆ 


ಪ ್ರತಿರೋಧ ಪಡೆದಿದ್ದವು. ಈ ಪ್ರತಿರೋಧ ಇರದಿದ್ದಲ್ಲಿ, ವಸಂತಯತುವಿನ ಗೋಧಿ 


11 ತಿದ್ದುಪಡಿ : ಪುಟ ಸಾಲು ತಪ್ಪು ದಿ 


162 ಸಸ್ಕ ತಿಅಭಿವೃದ್ಧಿ ವಿಧಾನಗಳು 


ವಲಯದ ಗಡಸು ಕೆಂಪು ಭೂವಿಯಲ್ಲಿ ಫ್ಲಾಕ್ಸ್‌ ಬೆಳೆಯನ್ನು ಮುಂದುವರಿಸಲು 
ಸಾಧ್ಯವೇ ಇರಲಿಲ್ಲ. 

ಏಕಸಸ್ಯ ಆಯ್ಕೆ ಬಟಾಣಿ ಮತ್ತು ಬೀನ್ಸ್‌ ನಲ್ಲೂ ಕೂಡ ಅತಿ ಹೆಚ್ಚಿನ ಮಹತ್ವ 
ದ್ಹಾಗಿತ್ತು. (ವೇಡ್‌ 1937). ಪ್ಯೂಸೇರಿಯಂ ಬಾಡುರೋಗಕ್ಕೆ ಪ ತಿರೆ. ಗೀಧವಿ 
ರುವ ಅಲಾಸ್ಕ ಬಟಾಣಿ ಮತ್ತು ಇತರ ತಳಿಗಳ ವಿಭೇದಗಳನ್ನು ಆಯ್ಕೆ ಮಾಡಲಾಗಿದೆ. 
ಮಿಚಿಗನ್‌ನಲ್ಲಿ ಸ್ಟ್ರಾಗ್‌ ಆಯ್ಕೆಮಾಡಿದ ಎಂ.ಎ.ಸಿ. ರೋಬಸ್ಟ್‌ ಬೀನ್‌ ನಂಜುರೋಗ 
ಪ್ರತಿರೋಧ ಪಡೆದಿತ್ತು. ಅದನ್ನು ಮಿಚಿಗನ್‌ ಮತ್ತು ನ್ಯೊಯಾಕಿ ೯ನಲ್ಲಿ ವ್ಯಾಪಕ 
ವಾಗಿ ಬೆಳೆಸಲಾಗಿತ್ತು. ಸೋಯಾಬೀನ್ಸ್‌ನ ಚಿರಪರಿಚಿತ ತಳಿಗಳ ಬಹುತೇಕ ಪ್ರಮಾಣ 
ವನ್ನು ಪೌರಾತ್ಮ ದೇಶಗಳಿಂದ ಪಡೆದ ಅಧಿಕ ಸಂಖ್ಯೆಯ ಪರಿಚಯಗಳಲ್ಲಿನ ಆಯ್ಕೆ 
ಯಿಂದ ಪಡೆಯಲಾಯ್ಕೆಂದು ಮಾರ್ಸ್‌ ಮತ್ತು ಕಾರ್ಬರ್‌ (1937) ಹೇಳಿದ್ದಾರೆ. 
ಗಾರ್ನರ್‌ ಮತ್ತಿತರರು (1936) ತೋರಿಸಿಕೊಟ್ಟಿರುವಂಶೆ ಹೊಗೆಸೊಪ್ಪು ತಳಿಗಳ 

ಉತ್ಚತ್ತಿಯಲ್ಲಿ ಕೂಡ ಏಕಸಸ್ಯ ಆಯ್ಕೆ ಪ್ರಮುಖ ಪಾತಶ್ಚ ವಹಿಸಿವೆ. 


ಅಧ್ಯಾಯ 7 


ಸ್ವನಿಷೇಚನ ಸಸ್ಯಗಳನ್ನು ಅಭಿವೃದ್ಧಿಪಡಿಸುವ ಒಂದು 
ನಿಧಾನವಾಗಿ ಸಂಕರಣ ಬಳಕೆ 


900ರ ಪೂರ್ವದ ಕೆಲವು ಆಧ್ಯಯನಗಳು 


18 ಮತ್ತು 19ನೆಯ ಶತಮಾನಗಳಲ್ಲಿ, ಸಂಕರಣಗಳಲ್ಲಿ ಅನುವಶೀಯತೆಯ್ನ 
ನಿಯಮಗಳನ್ನರಿಯುವ ಅಥವಾ ಹೊಸ ಮತ್ತು ಆಭಿವೃದ್ಧಿ ಪಡಿಸಿದ ತಳಿಗಳನಂ. 
ಉತ್ಪನ್ನ ಮಾಡುವ ಉದ್ದೇಶದಿಂದ ಅನೇಕ ಅಧ್ಯಯನಗಳನ್ನು ಮಾಡಿಲಾಯ್ತು 
ಪ್ರಸ್ತುತ ಶತಮಾನಕ್ಕೆ ಮೊದಲು ನಡೆಸಿದ ಅನೇಕ ಪರಿಶೀಲನೆಗಳಲ್ಲಿ ಬ್ಯವಾದ ಹಲ 
ವನ್ನು ಅಧ್ಯಯನದ ವ್ಯಾಪಕತೆಯನ್ನು ಸೂಚಿಶಲೋಸುಗ ಪ್ರಸ್ತಾಪಿಸಲಾಗಿದೆ. 
ಯೋಜಿತ ಸಸ್ಯ ತಳಿಅಭಿವೃದ್ಧಿ ಕಾರ್ಯಕ್ರಮದ ಪ್ರಸಕ್ಕ ದೃಷ್ಟಿಕೋನಕ್ಕೆ ಮಾರ್ಗ 
ವಾಗಿರುವ ಸೂತ್ರಗಳ ಅಭಿವೃದ್ಧಿಗೆ ಇವುಗಳಲ್ಲಿ ಪ್ರತಿಯೊಂದೂ ಪಾತ್ರವಹಿಸಿವೆ. 

1760.1766ರಲ್ಲಿ ಕೋಲ್‌ರಾಯ್ಬರ್‌ ಕೃತಕ ಸಂಕರಣಗಳ ವ್ಯಾಪಕ ಅಧ್ಯ 
ಯನ ಕೈಗೊಂಡ ಮತ್ತು ಕ್ಯನಲ್ಲಿನ ಸಂಕರಣರತ್ತಿಗೆ ಪ್ರಾಶಸ್ತ್ಯ, ಕೊಟ್ಟಿದ್ದಾನೆ. ಹೊ 
ಸೊಪ್ಪಿ ನಲ್ಲಿನ ೧, ಸಂಕರಗಳಲ್ಲಿನ ಮಧ್ಯಮ ಸ್ಥಿತಿಯನ್ನು ಗಮನಿಸಿ, ಅದು ಪುಂಪಿತೃ 
ವಿನ ಪರಿಣಾಮವನ್ನು ತೋರ್ಪಡಿಸುತ್ತದೆಂಬ ಅಭಿಪ್ರಾಯವನ್ನು ವೃಕ್ತಪಡಿಸಿದ. 
ಇಂಗ್ಲೆಂಡಿನಲ್ಲಿ 1759ರಲ್ಲಿ ಹುಟ್ಟಿದ ಥಾಮಸ್‌ ಆಂಡ್ರಿವ್‌ನೈಟ್‌ ಹಿಂದಿನ ಸಸ್ಮ ತಳಿ 
ಅಭಿವೃದ್ಧಿಗೆ ಹೆಚ್ಚಾಗಿ ನೆರವಾಗಿದ್ದಾನೆ. ಆತನ ಕಾರ್ಯದ ಅಧಿಕ ಭಾಗ-ಸೇಬುಗಳು, ಪೇರ್‌ 
ಗಳು, ಪೀಚ್‌ಗಳು, ಕರೆಂಟ್‌ಗಳು ಮತ್ತು ದ್ರಾಕ್ಷಿಗಳಂತಹ ಹಣ್ಣು ಗಿಡಗಳಲ್ಲಾಗಿತ್ತು. 
ವೈಲಕ್ಷಣಗಳ ಹೊಸ ಸಂಯೋಜನೆಗಳನ್ನು ಪಡೆಯುವಲ್ಲಿ ಸಂಕರಗಳ ಮಹತ್ವವನ್ನು 
ಒತ್ತಿ ಹೇಳಿದ್ದಾನೆ. 1820ರಲ್ಲಿ ಜಾಸ್‌ಗಾಸ್‌, ಬಟಾಣಿಗಳಫ್ಲಿ ಸಂಕರಗಳ ಬೇರ್ಪಡು 
ವನ್ನು ಅಧ್ಯಯನ ಮಾಡಿದ. ಆದರೆ ಬೇರ್ಪಡಿಕೆ ಸ್ವಭಾವಕ್ಕೆ ಸಾಕಷ್ಟು ವಿವರಣೆ 
ಯಿತ್ತಿಲ್ಲ. ಸಂಮಾರಂ ಅದೇ ಅವಧಿಯಲ್ಲಿ ಸಾರ್ಗರೆಟ್‌, ಕರ್ಬೂಜ ಮತ್ತು ಕಾಂಟ 
ಲೂಪ್‌ಗಳ ನಡುವೆ ಸಂಕರಗಳನ್ನೇರ್ಪಡಿಸಿ, ನ, ನಲ್ಲಿ ಹಣ್ಣುಗಳ ಲಕ್ಷಣಗಳನ್ನು ಅಧ್ಯ 
ಯನ ಮಾಡಿದ. ಆತ ತಿರುಳು ವರ್ಣ, ಬೀಜವರ್ಣ, ಗಡಸು ಅಥವಾ ನಮುಣುಪು 
ಹಣ್ಣ, ಉಬ್ಬು ಪಟ್ಟಿಗಳ ಹರವು ಮತ್ತು ರುಚಿಗಳಳ್ಲಿ ತೋರ್ಪಟ್ಟ ವ್ಯತ್ಯಾಸಗಳನ್ನು 
ವಿವರಿಸಿದ್ದಾನೆ. ಮತ್ತು ಒಂದು ಲಕ್ಷಣ ಇನ್ನೊಂದರ ಮೇಲೆ ಪ್ರಬಲತೆ ಹೊಂದಿರು 


164 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ವುದನ್ನು ಸ್ಪಷ್ಟ ಪಡಿಸಿದ್ದಾನೆ. 1849ರಲ್ಲಿ ಗಾರ್ಟ್ನರ್‌ ಸಾವಿರಾರು ಸಂಕರಗಳನ್ನು 
ಆಧ್ಯಯನ ಮಾಡಿ ೧ ಸಂತತಿಯ ಏಕರೂಪತೆ ವಂತ್ತು ತೋರಿಕೆಯನ್ನು ಗಮನಿಸಿ 
ದ್ದಾನೆ. ಮಂಂಡಲ್‌ನ ಪ್ರಕಟಣೆಗೆ ಸಲ್ಪ ಮುಂಚಿತವಾಗಿ, ನಾಡಿನ್‌ 1865ರಲ್ಲಿ 
1, ಸಂತತಿಯಲ್ಲಿನ ಆನುರೂಪತೆಯನ್ನೂ ಮತ್ತು ನ್ಯವಿನ ಬೇರ್ಪಡಿಕೆಯನ್ನೂ ಗಮನಿಸಿ, 
ಅವುಗಳು ಪುಂ ಮತ್ತು ಶ್ರೀ ಸಂತಾನೋತ್ಪತ್ತಿ ಲಿಂಗಾಣಂಗಳ ಉತ್ಪತ್ತಿಯಲ್ಲಿ ಆನು 
ನಿಶೀಯ ಘಟಕಗಳ ಬೇರ್ಪಡಿಕೆಯಿಂದಾಗುತ್ತದೆಂದು ತಿಳಿ೩ದ, 
ಮೆಂಡಲ್‌ನ ಕಾರ್ಯವನ್ನು ಸೂಕ್ಷ್ಮವಾಗಿ ವಿವರಿಸಿದರೆ ಸಾಕು. ಆತ ವೈಯ 
ಕ್ರಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ, ಫಲಿತಾಂಶಗಳನ್ನು ಒಂದು ನಿರ್ದಿಷ್ಟ ಘಟಕದ 
ಆಧಾರದಲ್ಲಿ ನಿರೂಪಿಸಿದ. ಆತ ಬಳಸಿದ ಕ್ರಮ ಈಗಿನ ಕ್ರಮಗಳಿಗಿಂತ ಹೆಚ್ಚು ಭೇದ 
ಹೊಂದಿಲ್ಲ. ಮೆಂಡಲ್‌ ವ್ಯಕ್ತಪಡಿಸಿದವಕ್ಕಿಂತಲೂ ರಿಕ್ಕತೆಯ ಸೂತ್ರ ಅತಿಹೆಚ್ಚಿನ 
ಸಂಕೀರ್ಣದವಾಗಿದ್ದ ರೂ ಮತ್ತು ಸ್ವಾಭಾವಿಕ ಲಕ್ಷಣಗಳು ಆನೇ ಕ ತಳೀಯಕ ಘಟಕಗಳ 
ಂತರಕ್ರಿಯೆಯನ್ನಾಧರಿಸಿದ್ದರೂ, ಅತ ಪರಿಚಯ ಮಾಡಿಕೊಟ್ಟಿರುವ ಕಾರ್ಯವಿಧಾನ 
ಗಳು ಆತಿ ವ್ಯಾಪಕ ಪ್ರಯೋಗ ಹೊಂದಿವೆ. ಅನುವಂಶೀಯ ಸೂತ್ರಗಳ ಆಧಾರ 
ಪಡೆದ ಒಂದು ಯೋಜಿತ ತಳಿಅಭಿವೃದ್ಧಿ ಕಾರ್ಯಕ್ರಮವನ್ನು ಅಭಿವೃದ್ಧಿ ಪಡಿಸಲಂ 
ಈ ವಿಧಾನಗಳು ಸಹಾಯಕವಾಗಿವೆ. 
ಆಸ್ಚ್ರೇಲಿಯಾದ ವಿಲಿಯಂ ಫಾಂರ್‌, ಪ್ರಸ್ತುತದ ಸಪ್ಯತಳಿ ಅಭಿವೃ ದ್ವಿ ವಿಧಾನ 
ಗಳ ಸಾಮೀಪ್ಯ ಅನುಸರಣಿ ಹೊಂದಿ, ಆತ್ಯಂತ ಮಹತ್ವದ ಆನೇಕ ಗೋಧಿ ತಳಿಗಳನ್ನು 
19ನೆಯ ಶತಮಾನದ ಕೊನೆಯ ಭಾಗದಲ್ಲಿ ವೃದ್ಧಿ ಪಡಿಸಿದ. ಅತ್ಯಧಿಕ ಭಿನ್ನತೆಯನ್ನು 
ಪ್ರೇರೇಪಿಸುವ ಐಬಾರ್ಗವಾಗಿ ಸಂಘಟಿತ ಸಂಕರಗಳ ಮೌಲ್ಯವನ್ನು ಆತ್ಯಂತ ಪ್ರಧಾನ 
ವೆಂದೆಣಿಸಿ ಆತ ಸಂಕರಗಳಿಗಾಗಿ ಜನ್ಮದಾತ್ಮಿಗಳನ್ನು ಅವುಗಳ ಲಕ್ಷಣಗಳ ಆಧಾರದಿಂದ 
ಆರಿಸಿದ. ಸ್ಟ್ರಿಪ್ಟರ್‌ (ಸಂಘಟಿತ ಕೊಯ್ಲು ಯಂತ್ರ) ನಿಂದ ಕೊಯ್ಲು ಮಾಡಲು ಆನು 
ಕೂಲವಾದ ಗೋಧಿ ತಳಿಯನ್ನು ಪಡೆಯುವ ನಿರ್ದಿಷ್ಟ ಪ್ರಯತ್ನದ ಫಲವಾಗಿ, ಶೀಘ್ರ 
ಪಕ್ಕ ತಯ, ಸಾ ಯದ ನೆಟ್ಟಗಿರುವ ಗಡಸು ಸು ಗಿಡ್ಡ ಹುಲ್ಲಿನ ಗೋಧಿ ತಳಿ, ಫೆಡರೇ 
ಫೆಡರೇಷನ್‌ನ ಜನ್ಮದಾತೃಗಳಿಗಾಗಿ ಬಳಸಲಾದ ಸಂಕರಗಳ ಚಿತ್ರೀಕರಣವನ್ನು 
ಕೆಳಗೆ ಕೊಡಲಾಗಿದೆ : 
ಉ..-ತ್ರ್ಯಮಪಡಿಸಿದ ಫಿಥಿ » ಇಟಾವಾ 


| 


ಯಾಂಡಿಲ್ಲಾ ೬ ಪರ್ಪ್‌ಲ್‌ ಸ್ಟ್ರಾ 


ಕ 











ಫೆಡರೇಷನ್‌ 


ಸ್ವನಿಷೇಚನದ ಸಸ್ಯಗಳನ್ನು ಅಭಿವೃ ಓದ್ಧಿ ಪಡಿಸುವ ಒರಿದು ವಿಧಾನವಾಗಿ ಸಂಕರಣ ಬಳಕೆ 165 


ಅದೇ ರೀತಿಯ ವಿಧಾನಗಳನ್ನನುಸರಿಸಿ, ಮ್‌ಬ್ಯಾಕ್‌, ಸೀಡರ್‌, ಫರ್‌ಬ್ಲಾಂಕ್‌, 
ಜಾಬ್ಸ್‌, ಕ್ಲೀವ್‌ಲ್ಮಾಂಡ್‌ ಮತ್ತು ಬಂಟ್‌ರೋಗ ಪ್ರತಿರೋಧಕ ಫ್ಲಾರೆನ್ಸ್‌ 
ತಳಿಗಳನ್ನು ಪಡೆದ. 


ಕೆನಷಾದ ಎ. ಪಿ. ಮತ್ತು ಸಿ.ಪಿ. ಸಾಂಡರ್ಸ್‌ರವರ ಕಾರ್ಯ ಸುವಿದಿತ. 1892 
ರಲಿ ಎ. ಪಿ. ಸಾಂಡರ್ಸ್‌ ಗಟೆ ಯಾದ ಕೆಂಪ್ರ ಕಲ್ಪತ್ತಾವನು ಕೆಂ ಫಿಫಿ ಯೊಡನೆ 
ದ ಲ) ಪು ಕರು ್ನ ಎ ೩ 
ಇವಿ ಗ 


೪ 


ಸಂಕರವೇರ್ಪಡಿನಿದ. ಈ ಪ್ರಯೋಗಗಳ ಕುಂರ್ಯಕ್ರಮವನ್ನು ಒಟ್ಟಾವಾದಕ್ಲಿ ಸಿ ಏ. 
ಹ ಬ ಘ್ಚೆ ದ ನರಾ ್ರಿ 
೯ ಮುಂದುವರೆಸಿ. ಮುಂದಿನ ಆಯ್ಕೆಗಳಿಂದ ವರಾರ್ಚ್ವಸ್‌ ಮುತ್ತಿ 


ಥ್ರ 
ಕಾ ಟ್ಟ 
ಉತ್ಪತ್ತಿಮಾಡಿದ. ಮೊದಲ ಸಂಕರ ಮಾಡಿದ 12 ವರ್ಷಗಳ ನಂತರ. 1904ರಲ್ಲಿ 
ಕ್‌ 


ರ್‌ 

ಹೊೂಸತಳಿ ಮಾರ್ಲಿ ಸ್ಪನ್ನು ಶುದ ರೂಪದಲ್ಲಿ ಪ್ರಥಮವಾಗಿ ಬೆಳೆಸಲಾಯ್ತು. ಅಗಿಯುವ 
ದರ ಅಜ. 6 ಹ ಇನ ಕ ಎಮ 

ಪರೀಕ್ಷೆ ಮೂಲಕ ಸಂಕರ ಗೋಧಿಗಳ ಸಂತತಿಗಳಲ್ಲಿನ ಗ್ಲೂಟನ್‌ ದರ್ಜೆಯನ್ನು 


ಜಾ 2 ್ನ ಹ ಲ 
ನಿರ್ಧರಿಸುವ ವೈಯಕ್ತಿಕ ಸಸ ಆಯ್ಕೆ ವಿಧಾನವನ್ನು ಆತ ಅನುಸರಿಸಿದ. 


1900ರ ನಂತರದ ವಿಧಾನಗಳ ಅಭಿವೃದ್ಧಿ 


ಡಿ, ರೀಸ್‌, ಕಾರೆನ್ಸ್‌ ಮತ್ತು ವಾನ್‌ ಪೆರ್‌ಮಕ್‌ರಿಂದ 1900ರಲ್ಲಿ ಮೆಂಡಲ್‌ 
ಸಿದ್ದಾ ೦ತಗಳ ಪುನರ್‌ ಪ್ರಕಟಣೆ ಅರ್ಪೆಕ್ಷಿತ ಲಕ್ಷಣಗಳ ಸಂಯೋಜನೆಯನ್ನು ಪಡೆಯು 

ನಿರ್ದಿಷ್ಟ ಯೋಜನೆಯನ್ನೊಳಗೊಂಡ ಇಂದಿನ ಬೆಳೆ ಸಕ್ಕತಳಿ ಅಭಿವೃದ್ಧಿ ಪದ್ದತಿಗಳಿಗೆ 
ದಾರಿಯಾಗಿರುವ ಅನುವಂಶೀಯ ಸೂತ್ರಗಳ ದ್ಯಾಪಕ ಅಧ್ಯಯನಕ್ಕೆ ಪ್ರೇರಕವಾಯ್ತ್ವು. 
ಇಂತಹ ಕಾರ್ಯಕ್ರಮಗಳಲ್ಲಿನ ಮೊದಲ ಹಂತ ಇರುವ ವಸ್ತುಗಳ ಎಚ್ಚರಿಕೆಯ ಅಧ್ಯ 
ಯನ ಮತ್ತು ಅಪೇಕ್ಷಿತ ಲಕ್ಷಣಗಳ ವಿಶ್ಲೇಷಣೆ. ದೊರಕುವ ಎಲ್ಲ ವಿಭೇಷ ಮತ್ತು 
ತಳಿಗಳನ್ನು ಶೇಖರಿಸಿ, ಅವುಗಳ ಲಕ್ಷಣಗಳ ವಿಶ್ಲೇಷಣೆ ಏರ್ಪಡಿಸುವ ಅವಶೃಕತೆಯನ್ನು 
ಒತ್ತಿ ಹೇಳಬೇಕಾಗಿದೆ. ಈ ರೀತಿಯ ಕಾರ್ಯಾಚರಣೆಯ ಅಪೇಕ್ಷತೆ ಸಾಮಾನ್ನ 
ಮೆಚ್ಚಿಗೆ ಪಡೆದಿದ್ದರೂ, ಸಾರ್ಥಕವೆನ್ನಿಸುವಷ್ಟು ವ್ಯಾಪಕವಾಗಿ ಅಪರೂಪವಾಗಿ ಮಾತ್ರ, 
ಆಚರಿಸಲಾಗುತ್ತದೆ. ರಷ್ಯಾದಲ್ಲಿ ವಾವಿಲೋವ್‌ ಮತ್ತು ಆತನ ಸಹಕಾರ್ಯಕರ್ತರು 
ಅನೇಕ ಬೆಳೆಗಳ ಜಗದ್ಯ್ಯಾಪಕ ಸಂಗ್ರಹಣ ಮಾಡಿದ್ದಾರೆ. ಅಮೆರಿಕದ ಸಂಯುಕ್ತ 
ಸಂಸ್ಥಾನಗಳ ವ್ಯವಸಾಯ ಇಲಾಖೆಯ ರಾಜ್ಯಪ್ರಯೋಗ ಕೇಂದ್ರಗಳ ಸಹಕಾರದಿಂದ, 
ತಳಿಅಭಿವ ೈದ್ಧಿಯಲ್ಲಿ ಪಸ್ತುಗಳ ಅಂತಸ್ಥ ಮೂಲವಾಗಿ ಉಪಯುಕ್ತವಾಗುವ ಧಾನ 
ಗಳು, ಹಣ್ಣುಗಳು ತ್ತು ತರಕಾರಿ ತಳಿಗಳ ಅತ್ಯಧಿಕ ಶೇಖಿರಣೆಯನು ತೆ ರಕ್ಷಿಸಿಟ್ಟಿದೆ. 
ಸಸ್ಯಪರಿಚಯ ಶಾಖೆಯ ಮೂಲಕ ಸಂತತವಾಗಿ ಹೊಸ ವಿಭೇದಗಳನ್ನೂ, ತಳಿಗಳನ್ನೂ 
ಸೇರಿಸಲಾಗುತ್ತದೆ. ಎರಡನೆಯ ಮುಖ್ಯ ಹಂತ, ಆಯ್ಕೆಯಿಂದ ಅತ್ಯಪೇಕ್ಷಿತ ತಳಿಗಳನ್ನು 
ಪಡೆಯುವುದು. ಈ ಸೂಕ್ತಕಾರ್ಯ ಕೈಗೊಂಡಲ್ಲಿ ಮತ್ತು ಬೆಳೆಯ ಕೃಷಿಶಾಸ್ತ್ರೀಯ 
ಲಕ್ಷಣಗಳು ಮತ್ತು ರೋಗಪ್ರತಿಕ್ರಿಯೆಗಳ ಹಿನ್ನೆಲೆಯ ತಿಳುವಳಿಕೆ ಪಡೆದುಕೊಂಡಲ್ಲಿ. 


166 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


"3 


ಸಂಕರ ಯೊಜನೆ ಕೈಗೊಳ್ಳಬಹುದು. ಮನಸ್ಸಿನಲ್ಲಿನ ಒಂದು ನಿರ್ದಿಷ್ಟ ಗುರಿ ಸಾಧನೆ 


ಗಾಗಿ, ಅಂದರೆ ಒಂದು ತಳಿಯಲ್ಲಿ ಅಪೇಕ್ಷಿತ ಲಕ್ಷಣಗಳ ಸಂಯೋಜನೆ ಏರ್ಪಡಿಸಲಿಕ್ಕಾಗಿ 
ಸಂಕರಗಳನ್ನು ದಿರ್ವಹಿಸಲಾಗುತ್ತದೆ. 


ಸಂಕರದಿಂದ ತಳಿ ಅಭಿವೃದಿ 

ಲು 
ಸಂಕರಣ ಕಾರ್ಯಕ್ರಮದಲ್ಲಿ ಸೇರಿರುವ ಸೂ ಲಶತ್ರ ಜನ್ನದಾತ್ಮ ತಳಿಗಳ ಆಯ್ಕೆ 

ಮು ನ್‌ ಡು “ಜ್‌ ಕ್ಷ ಬ 

ತ್ರ ಸಂಕರ ವಸ್ತಾಗಳ ನಿರ್ವಹಣಾ ವಿಧಾನದ ಸಾವವನ್ಯ ವಿವರಣೆಯನ್ನು ಇ 
ಕರ್ಚೆಸಲಾಗಿದೆ. .. ಸಂಕರದ ನಂತರ ಅನುಕ್ರಮ ಸಂತತಿಗಳಲ್ಲಿ ಅನುಸರಿಸಬೇಕಾದ 
ಸವಿಸ್ಥಾರ ಸ್ಟ್ನೂಲ ವಿವರಣೆಯನ್ನು ತಳಿಆಅಭಿವೃದಿ ವಿಧಾನದಲ್ಲಿ ವಿವರಿಸಲಾಗಿದೆ. 
ತ್‌ ದ್‌ 6 


ಷ್ಣ 


೩1 


ಸಂಕರಗಳ ಉದ್ದೇಶ ; ಸಂಕರಗಳ ಉದ್ದೇಶ ಒಂದೇ ತಳಿಯಲ್ಲಿ ಎರಡು 
ಆಥವಾ ಮೂರು ಸಾಲುಗಳ ತಳಿಗಳ ಅಥವಾ ಪ್ರಭೇದಗಳ ಆಪ್ಪೇಕ್ಷಿತ ಲಕ್ಷಣಗಳ 
ದರ ದೆ ಕಾಸು ಕಾಪಿ ದಲ 


ಇ 
ಸಂಯೋಜನ, ತಳೀಯ ಘಟಕಗಳ ಪ್ರನರ್‌ಸಂಯೋಜನೆ ಸಮಯೋಪಯುಕ್ತವಾಗಿ 
ಶ್ಸ 


ಗಲ್‌ ಓ 
ಣಗಳನ್ನು ತ್ಬಾದಿ 


ಬ 
ರ್ಯ ಗ್‌ ಇ ಣ್‌ ಪೆ ಸಾ ಕಾಣ್‌ ಇ ಅ ॥್‌ 
ತಂದೆತಾಯಿಗಳಲ್ಲಿಲ್ಲದಂತಹ ಹೊಸತಾದ ಮುತ್ತು ೮ಪೇಕ್ರಿತ ಲಕ್ಷ! 
ಕ್ಷ 
ಬಷ್ಯ 


ತ ಲಕ್ಷಣಗಳನ್ನು ಹೊಂದಿರುವ 


ತ್ರ 
ಬಗೆಯಲ್ಲೂ ಪ್ರಯತ್ನ ಮಾಡಬೇಕು. ಪದೇ ಪದೇ 


ಬೇರ್ಪಡಿಕೆ ಏರ್ಪಡುತ್ತದೆ. ಸಂಬಂಧಿತವಾಗಿ ತೃಪ್ತಿಕರವಾದ ಈ ಲಕ್ಷಣಗಳಿರುವ 


() 
ಜನ್ಮದಾತ್ಮಗಳ ಆಯ್ಕೆಯಿಂದ ಅಪೇಕ್ಷಿತ ಅಂತಿಮ ಫಲಿತಾಂಶ ಪಡೆಯುವ ಸಂಭವ 
ನೀಯತೆ ಹೆಚ್ಚುತ್ತದೆ 
ನ 


ಗ್ದ 
2 
ಭ್ರ 
5 
೭ 
ತ್ತ 
ಟೆ 
ಕ 
ಲ್ನ 


ಕ 


ಹೆ 


ಕ್ಯ 

ಸಂಕರಕ್ಕಾಗಿ ಜನ್ಮದಾತೃ ವಸ್ತುಗಳ ಆಯ್ಕೆ ಮಾಡಲು ಆಸುಸರಿಸುವ ಕಾರ್ಯ 
ವಿಧಾನ ತಳಿಅಭಿವೃದ್ಧಿ ಕಾರ್ಯ ಶೈಗೊಂಡಿರುವ ಕೇಂದ್ರದಲ್ಲಿ ಈ ಮೊದಲೇ ಎಷ್ಟರ 
ಮಟ್ಟಿಗೆ ಸಂಬಂಧಪಟ್ಟ ಬೆಳೆಯ ಪ್ರಯೋಗ : ರ್ವಹಣೆಯಾಗಿದೆ ಎಂಬಂದನ್ನವಲಂಬಿಸು 
ತ್ತದೆ. ಯಾವುದೇ ನಿರ್ದಿಷ್ಟ ಬೆಳೆಯ ಬಗ್ಗೆ ವ್ಯಾಪಕವಾಗಿ ಪರೀಕ್ಷೆ ನಡೆಸಿರುವ ಕೇಂದ್ರದಲ್ಲಿ 
ಜನ್ಮದಾತ್ಮ ವಸ್ತುಗಳ ಇನ್ನೂ ಹೆಚ್ಚಿನ ಅಧ್ಯಯನ ಆಗತ್ಯವಿಲ್ಲದೆ. ತಳಿಅಭಿವೃದ್ಧಿ 
ಕಾರ್ಯಕ್ರಮ ಪ್ರಾರಂಭಿಸಲು ಸಾಕಷ್ಟು ದತ್ತಾಂಶಗಳನ್ನು ಶೇಖರಿಸಿರಬಹುದು. 
ಆದರೂ ತನಗೆ ಹೆಚ್ಚಾಗಿ ತಿಳಿದಿರುವ ಒಂದು ಬೆಳೆಯಲ್ಲಿ ತಳಿಅಭಿವೃದ್ಧಿ ಕಾರ್ಯಕ್ರಮ 
ಪ್ರಾರಂಭಿಸುವ ಕಾರ್ಯಕರ್ತ, ಪ್ರಸ್ತುತವಿರುವ ಆ ಬೆಳೆಯ ಎಲ್ಲಾ ತಳಿಗಳ (ಕೆಲವು 
ಸಂದರ್ಭಗಳಲ್ಲಿ ಕೆಲವು ಪ್ರಭೇದಗಳ) ಪರಿಪೂರ್ಣ ಅಧ್ಯಯನ ಮಾಡಿದ ನಂತರವೇ 
ತಳಿಅಭಿವೃದ್ಧಿ ಕಾರ್ಯಕ್ರಮ ಕೆ ಓಗೊಳ್ಳಬೇಕು. ಜನ್ಮದಾತೃ ವಸ್ತುಗಳ ಪೂರ್ಣ 
ತಿಳಿವಳಿಕೆಯ ಪ್ರಾಮುಖ್ಯತೆಯನ್ನು ಸಾಕಷ್ಟು ಒತ್ತಿ ಹೇಳಲಾಗಿಲ್ಲ 


ಸ್ವನಿರ್ಷೆಚನದ ಸಸ್ಮಗಳನ್ನು ಅಭಿವೃದ್ಧಿ ಪಡಿಸುವ ಒಂದು ವಿಧಾನವಾಗಿ ಸಂಕರಣ ಬಳಕೆ 167 


್ರ್ರ ಕ್ಕ ಆಗ್‌ 


ಸಂಕರಣ ಮತ್ತು ವಸ್ತುಗಳ ನಿರ್ವಹಣೆ : ಅಗತ್ಯವಾದಷ್ಟು ನ್ಮ ಬೀಜ 
ಪಡೆಯಲು ಸಾಕಷ್ಟು 5[ ಸಸ್ಯಗಳು ಆಗತ್ಯ. ಹೊಲದಲ್ಲಿ ಜೆಳೆದಲ್ಲಿ, ಅತ್ಯಧಿಕ ಬೀಜ 
ಉತ್ಪಾ ದನೆಯಾಗಲು ಸಹಾಯಕವಾಗುವಂತೆ ಸಸ್ಕಗಳ ನಡುವೆ ಸಾಕಷ್ಟು ಅಂತರಕೊಟ್ಟು 
ನೆಡಬೇಕು. ಸಸ್ಕೋತ್ಪಾದನಾ ಲತಾಗೃಹಗಳಲ್ಲಿ ,॥ ಬೀಜವನ್ನು ಕುಂಡಗಳಲ್ಲಿ ಅಥವಾ 
ಲತಾಗೃಹದಲ್ಲಿನ ದಿಬ್ಬದ ಮಡ್ಡೆನಲ್ಲಿ ನೆಡಲಾಗುತ್ತದೆ. ಉತ್ತರದ ಹವಾಮಾನ ಪನ್ನು ತಿ 


ಇ ಹ ಗ 6 ಣಂ ಸಾಲ ಜು ಇ ಹ 
ಯಲ್ಲಿ ಚ ಚಳಿಗಾಲದಲ್ಲಿ ಸ್ವಲ್ಪ ಕ್ಷಠಕ ಬೆಳಕು ಅಗತ ವಾಗದಹುಂದು ಮತ 


3(3 


ದ ನ 

ಪರಿಪೂರ್ಣ ಕೃತಕ ಗೊಬ್ಬ ರ ಬೇಕಾಗಬಹುದು. 

ವಂಶಾವಳಿ ವಿಧಾನವನ್ನು ಬಳಸುವಲ್ಲಿ ಪೂರ್ಣ ರಾಶಿ ಮಾಡುವ ಬೊವಲು. 
5. ಮತ್ತು ನಂತರದ ಸಂತತಿಗಳನ್ನು ಅಂತರ ಕೊಟ್ಟಿರುವ ಸಸ್ಯ ವಹಾವಳಿ ಸಾಲು 
ಗಳಲ್ಲಿ, ಪ್ರಶಿ ಸಾಲಿನಲೂ 25ರಿಂದ 50 ಬೀಜಗಳನ್ನು ನೆಟ್ಟು ಬೆಳೆಸಬೇಕು. ಕೆಲವು 
ಆಧ್ಯಯನಗಳಲ್ಲಿ ಪ್ರನರಾವರ್ತ ಅಹೇಕ್ರಿತ ಪ್ರತಿ 10ರಿಂದ 30 ಸಾಲುಗಳ ಮಧ್ಯೆ 
ಜನ್ಮದಾತೃಗಳ ಹೋಲಿಕೆ ಸಾಲುಗಳನ್ನು ನೆಟ್ಟಿ ಲಿ ಮುಂದಿನ ಆಧ್ಯ ಯನಗಳಲ್ಲಿ ಸಸ್ಯ 
ಗಳ ಆಯ್ಕೆಗಾಗಿ ಪದೇ ಪದೇ ಅವುಗಳೊಡನೆ ಹೋಲಿಸಲು ಸಾಧ್ಯವಾಗುತ್ತದೆ, 

ರೋಗ ಪ್ರತಿರೋಧನೆ ಸಸ್ಯಗಳ ಎತ್ತರ, ತೆನೆ ಹೊರಡುವ ತಾರೀಖು ಮತ್ತು ತೆ ತೆ 
ವಿಧ, ಸುಕಗಳ ವರ್ಣ ಮತ್ತು "ಮುಳು ಪಿಥ (ಧಾನ್ಯಗ! ಳ್ಲ) ಮುಡಾದ ದಿ 
ಲಕ್ಷಣಗಳ ಆಯ್ಕೆಯನ್ನು ಓ್ಮ ಮತ್ತು ನಂತರದ ಸಂತತಿಗಳ ಸಸ್ಮ ಸಾಲುಗಳಿಂದ ಮಾಡ 
ಬೇಕು. ಎಲೆ ತುಕ್ಕುರೋಗ ಪ್ರತಿರೋಧಕ್ಕಾಗಿ ಆಯ್ಕೆಮಾಡುವಾಗ. ಕೊಮ್ಲಿಗೆ ಹಲ 
ವಾರು. ವಾರಗಳ ಮುಂಚೆಯೇ ಸಸ್ಯಗಳನ್ನು ಗುರುತು ಮಾಡಬೇಕು. ಕಾಂಡತುಕ್ಕು 


ರ್ಕಿ 


೨ ಲ್ಪ ಷಡ ಪ್‌ ಡು ಹಾಲ್‌, ೩ ತಾದೆಷ್ಟ ಕಾಳ, 
ರೋಗ ಪ್ರತಿರೋಧಕ ಸಸ್ಕಗಳನ್ನು ಕೊಯ್ಲಿನ ಸಮಯದಲ್ಲೇ ಆಯ್ಕೆ ಮಾಡಬಹುದು. 


2 ಣ್‌ ಕ ಹ ಹ ಪ ಎಲ 
ಆಯ್ಕೆ ಮಾಡುವಾಗ ತಳಿಗಳ ಸ್ಪಾಭಾವಿಕ ಚೆ.ತನ್ನ ಮತ್ತು ಬೆಳವಣಿಗೆ ಸಭಾವಗಳನ್ನು 
ವ್‌” ಶ್ರಿ ದ ಡ್‌ 
ಸ 
ಹಾಸ ಕಾ| ಎ ಖಾ 
ನನಿಸಲಾಗುತ್ತದೆ ಮತ್ತು ಅದನ್ನು ನಿರ್ದಿ ಷ್ಟ ಲಕ್ಷಣಗಳ ಟಿಪ್ಪಜೆಯೊಡನೆ ಸಂಯೋ 


ರ್ಯ 
ಜನೆಯಾಗಿ ಬಳಸಬಹುದು. ಕೊಯ್ಲ  ಏಕಸಸ್ಮಗಳನ್ನು ಪ್ರತ್ನೇಕವಾಗಿ ಒಕ್ಕಣೆಮಾಡಿ, 


ಧಿ 
ಬೀಜಗಳನ್ನು ಅವುಗಳ ವಿಧ, ಗಾತ್ರ, ಬಣ್ಣ ಮತ್ತು ಪುಷ್ಪತೆಗೆ ಪ್ರಯೋಗಶಾರೆಯನ್ಲಿ 


ಪರೀಕ್ಷಿಸಲಾಗುತ್ತದೆ. ನಿಕೃಷ್ಟದರ್ಜೆಯ ಕಾಳಿರುವ ಸಸ್ಯಗಳನ್ನು ತ್ಕ ಶ್ರ 
ಸ್ಕಗಳನ್ನು ಉಲ್ಬಣ ರೋಗಕಾರಕ ಸ್ಥಿತಿಗೆ ಒಳಪಡಿಸಿ ಪ್ರತಿರೋಧವಾಗಿರುವ 


ಸಸ್ಯಗಳನ್ನು ಮಾತ್ರ ಆಯ್ಕೆ ಮಾಡುವ, ರೋ ಗಪರೀಕ್ಷೆ ಸಾಮಾನ್ಯವಾಗಿ ್ಠ ವಿನಕ್ಛಿ 
ಪ್ರಾರಂಭಿಸಲುಗುತ್ತದೆ. ಗ್ಶ ಮತ್ತು ನಂತರದ ಸಂತತಿಗಳಲ್ಲಿ, ಪ್ರತಿರೋಧಕ ತಳಿಗನನು 
ಹೊಂದುವ ನಿರೀಕ್ಷಣೆಯುಳ್ಳ ಪ್ರುಗಳ ರೋಗ ಪ್ರಶಿಕ್ರಿಯ 
ಅಗೆಪಾತಿಗಳಲ್ಲಿ ಸಸ್ಯಗಳನ್ನು ನೆಡುವುದು ಸಾಮಾನ್ಯ ವಿಧಾನ್ನ.. ಈ ರೋಗ ಸಸಿಪಾತಿ 
ಗಳಲ್ಲಿಪ್ಪ ತಿರೋಧವಿರುವ ಸ ಸಸ್ಯಗಳನ್ನು ಆಯ್ಕೆಮಾಡಲಾಗುತ್ತದೆ. ರೋಗಪ್ರತಿರೋಧಿ 
ತಳಿಅಭಿವೃದ್ಧಿಯಲ್ಲಿ ಉಲ್ಬಣ ರೋಗಕಾರಕ ಸ್ಕ್ರಿತಿಯನ್ನು ರೋಗಪ್ಸೇರಣೆಗಾಗಿ ಬಳಸಿದ 


68 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವಿಧಾನದಿಂದ ಅತಿರೇಕ ಸಸ್ಕಬೆಳವಣಿಗೆ ಉಂಟಾಗುವಲ್ಲಿ, ವಿಶಿಷ್ಟರೋಗ ಸಸ್ಯಪಾಶಿಗಳನ್ನು 
ಸುವುದರ ಜೊತೆಗೆ ಸಾ ರ ಭಾವಿಕ ಸ್ಮ ತಿಯಲ್ಲಿ ದ್ವಿಪ್ನ ಶಿಕ ಸಸ್ಯ ಪಾತಿಗಳನ್ನೂ ಬೆಳ್ಳೆ, 
ಆದರಲ್ಲಿ ರೋಗಪಾತಿಗಳಲ್ಲಿ ಈಡಾಗುವ. ತಳಿಗಳನ್ನು ತ್ಯಜಿಸಿ, ಸಸ್ಯಗಳನ್ನು ಅಥವಾ ತಳಿ 
ಗಳನ್ನು ಆಯ್ಕೆ ಮಾಡುವುದು ಸಾಮಾನ್ಯ ಪದ್ಧ ಶ್ರಿ 
"ಬಾಧ್ಯವಾದಾಗಲೆಲ್ಲ ಗುಣಪರೀಕ್ಷಿ ಮಾಡಲಾಗುತ್ತದೆ. ಕೆಲವು ತಳಿಅಭಿವೃ ದ್ಧಿ 
ಕಾರ್ಯಕ್ರಮದಲ್ಲಿ ಇದನ್ನು |, ವಿನಲ್ಲ್ವೇ ಪ್ರಾರಂಭಿಸಬಹುದು. ಸಾಮಾನ್ಯವಾಗಿ ಈ 
ಪರೀಕ್ಷೆಗಳನ್ನು ಸಾಕಷ್ಟು ಬೀಜರಾ ಕ ಆಥವಾ ಸಸ್ಮಸಾಮಗ್ರಿ ಒದಗಿಸುವ ಮುಂದಿನ 
ಪೀಳಿಗೆಗಳಲ್ಲಿ ಮಾಡಲಾಗುತ್ತದೆ. ಗುಣನಿರ್ಧಾರ ವಪರೀಃ ್ಷೆಗೆ ವೆಚ್ಚ ಅಧಿಕವಾಗುವಲ್ಲಂತೂ 
ಇದು ನಿರ್ದಿಷ್ಟ ಕ್ರಮವಾಗುತ್ತದೆ. ಮುಂದೆ ದೈಹಿಕ ವಸ್ತುವನ್ನು ಶುದ್ಧ ಗೊಳಿಸಿ, ಎಲ್ಲ 
ವಿಧದ ಆನಪೇಕ್ವಿತ ತಳಿಗಳನ್ನೂ ತ್ಮಜಿಸಿ, ಗುಣನಿರ್ಧಾರ ಪ ಹಾಡಲಾಗುತ ದೆ 
ಗ್ಶ ಏಂತ್ತು ಮುಂದಿನ ಸಂತತಿಗಳನ್ನು ಅ ಅಪೇಕ್ಷಿತ ಭಿನ್ನ ನ್ನು ಪ್ರಕಟಪಡಿಸುವ 


ವ್ಯ 
ವಾತಾವರಣ ಸ್ಥಿತಿಯಲ್ಲ ಬೆ ಬೆಳೆಸುವುದರಿಂದ ನಿರ್ದಿಷ್ಟ ಲಕ್ಷಣಗಳ / ಅಧ್ಯಯನ ಮಾಡ 


ಲ 


ರೀಕ್ಷೆ 
ಬ್ಮು 
ತೆಯ 


ಳ ಕಾಲಾವಧಿಯಲ್ಲಿ, ಸಸ್ಮಪಾತಿಗಳೆಲ್ಲೆಲ್ಲ ಸಂಭವಪ್ರಮಾಣ 
ಆಂ ದೊರೆಯುವ ಉತ್ತಮ ಮಾನಕ ತಳಿಗಳ ಮತ್ತು ಜನ್ಮದಾತೃಗಳ ಸಾಲು 
ಗಳನ್ನು ಬಿಳೆಸುವುದು ಅಪೇಕ್ಷಿತ ಎಲ್ಲಾ ವಿಧದಲ್ಲೂ ಮಾನಕಗಳಿಗೆ ಸುವವಾಗಿ ಅಥವಾ 
ಉತ್ತಮವಾಗಿರುವ ಸಸ್ಯಗಳನ್ನು ಮತ್ತು ವಂಶಾವಳಿ ಸಾಲುಗಳನ್ನು ಮಾತ್ರ ಆಯ್ಕೆ 
ಮಾಡಬೇಕು. 


ತಳಿಅಭಿವೃದ್ಧಿ ವಿಧಾನಗಳು 
ನಿರ್ದಿಷ್ಟ ಸಮಸ್ಯೆಗಳ ನಿವಾರಣೆಗೆ ಸ್ವಪರಾಗಸ್ಪರ್ಶ ಸಸ್ಕಗಳಲ್ಲಿ ಸಂಕರಣವನ್ನು 
ಛಸಿ ತಳಿ ಅಭಿವೃ ದ್ದ ಮಾಡುವ ಅನೇಕ ವಿಧಾನಗಳು ಸಮರ್ಪಕವಾಗಿವೆಯೆಂದು ಸ್ಪಷ್ಟ 
ಪಟ್ಟದ. ಇವುಗಳನ್ನು ಕೆಳಗಿನಂತೆ ವರ್ಗೀಕರಿಸಬಹುದು. 
1. ವಂಶಾವಳಿ ವಿಧಾನ 
2. ರಾಶಿ ವಿಧಾನ 
3. ಹಿಂಸಂಕರ ವಿಧಾನ 
ಡಿ, ಬಹುಸಂಕರಗಳು 
ಇವುಗಳಲ್ಲಿ ಮತ್ತು ಇದೇ ರೀತಿಯ ಇತರ ಸಮಸ್ಯೆಗಳಲ್ಲಿ, ಭಿನ್ನತೆ ಹೊಂದುವ 
ಸಂತತಿಗಳಲ್ಲಿನ ಸಮಷ್ಟಿ ಪೆಚ್ಚಾಗಿದ್ದಷ್ಟೂ, ಅಪೇಕ್ಷಿತ ಲಕ್ಷಣಗಳ ಸಂಯೋಜನೆ ಪಡೆ 
ಯುವ ಸಾಧ್ಯತೆಗಳೂ ಹೆಚ್ಚುತ್ತವೆ. ರಿಕೃತೆ ಎಷ್ಟು ತೊಡಕಾಗಿರುತ್ತದೋ ಅಷ್ಟು ಅಧಿಕ 
ಸಮಷ್ಟಿಯ ಆವಶ್ಯಕತೆಯಿರುತ್ತದೆ, ಅಪೇಕ್ಷಿತ ಲಕ್ಷಣಗಳ ಸಂಯೋಜನೆಯನ್ನು ನ್ಯ ವಿ 


ಸ್ವಜಸೇಚನ ಸಸ್ಯಗಳನ್ನು ಆಭಿವೃದ್ಪಿಪಡಿಸುವ ಒಂದು ವಿಧಾನವಾಗಿ ಸರಕರಣ ಒಳಕೆ 19 


ಹ್ಹ ತ್ರ 


ನಲ್ಲಿ ಪಡೆಯಲಾಗದಿದ್ದರೂ. ಅದನ್ನು ೫ ಅಥವಾ ಮುಂದಿನ ಭಿನ್ನತೆಯ ಸಂತತಿಗಳ 
ಹೂಂದುವ ಸಾಧ್ಯತೆಯಿದೆ... ಎರಡು ಘಟಕ ಅಂಶಗಳು ಸಮೀಪ ಸಂಯೋಜನೆ 
ಗಿದ 


8 


ಹೊಂದಿರುವಲ್ಲಿ, ಅವುಗಳ ಪ್ರನಲ್‌ಸಂಯೋಜನೆ ನ್ಯ ವಿನಲ್ಲಿ ವಿರಳವಾಗಿ ಮಾತ್ರ ಸಂಭ 
ಎಸುತ್ತ. ಆದರೆ ಈ ಎರಡು ಅಪೇಕ್ಷಿತ ಗುಣಗಳಲ್ಲಿ ಯಾವುದಾದರೊಂದನ್ನು 
ಹೊಂದಿರುವ | ಸಸ್ಯದ ಸಂತತಿಯನ್ನು ಬಳಿಸುವುದರಿಂದ ಅತಿ ಸುಲಭವ ಆದನ್ನು 
» ನಿಲ್ಲಿ ಪಡೆಯು.ಹುದು. ಆನೇಕ ಸಂಕರಗಳಲ್ಲಿ ನ|ೃ ನಫ್ರಿ ಸಮರ್ಪಕ ನಿದರ್ಶನ ಪರೀಕ್ಷೆ 
ಮಾಡಲುಗುವಷ್ಟು ೯ ಸಮಷ್ಟಿಯನ್ನು ಬೆಳೆಸುವುದು ಬುದ್ಧಿ ವಂತಿಕೆಯ ಯೋಜನೆ. 


ಕ 
ಮೊದಲ ಪರೀಕ್ಷೆ: ಅನೇಕ ವೇಳೆ ಶ ಶುದ್ಟ ತಳಿಯೆಂದು ಕರೆಯಲ ಡುವ ಸಂಬಂಧ 
ಸಮಯುಗ್ನಜ ಅಪೇಕ್ಷಿತ ತಳಿಗಳ ಪರಿಚಯ 


ಮ 
ಆಪ” ಕ್ರ 
ಗೊಂಡ, ಕಿರುಧಾನ್ಯ ಮತ್ತು ಇತರ ಸ್ವಪರಾಗಸ್ಪರ್ಶ ಬೆಳೆಸಸ್ಕಗಳ ಆಂತರವಿಟ್ಟು ನೆಟ್ಟ 


ಓರ ಛಿ ಫ್ರಿ 
ಬೇರ್ಪಡು ಸಂತತಿಗಳಲ್ಲಿ, ವಿವಿಧ ಲಕ್ಷಣಗಳಿಗಾಗಿ ಆಯ್ಕೆಯ ಸಂಬಂಧಕ ಪರಿಣಾಮ 
ವನ್ನು ಪರ್ಯಾಲೋಚಿಸುವುದು ಸೂಕ್ತ. ಪೀಳಿಗೆಯಲ್ಲಿ ಈ ರೀತಿಯ ಆಯ್ಕೆಯನ್ನು 
ವೀಕ್ಷಕನ ಅಭಿಪ್ರಾಯವನ್ನನುಸರಿಸಿ ಮತ್ತು ಪಕ್ಕತಾಕುಗಳಲ್ಲಿನ ಆಗೇ ಪಾತಿಯಲ್ಲೆಲ್ಲಾ 
ಸಮಾಂತರ ಅಂತರದಲ್ಲಿ ಬೆಳೆಸಿದ ಸ ಸ್ವಗಳ ಮತ್ತು ಜನ್ಮದಾತ್ಮ ಆಥವಾ ಮಾನಕ ತಳಿ 
ಗಳ ತೋರಿಕೆಯೊಡನೆಯ ಹೋ ಲಿಕೆಯ ಆಧಾರದಿಂದ ಮಾಡಲಾಗ: ತ್ತದೆ 
ಮುಖ್ಯ ಆರ್ಥಿಕ ಲಕ್ಷಣಗಳ ರಿಕ್ಸ [ವಿಧಾನದ ಆನೇಕ ಅಧ್ಯಯನಗಳಿಗೆ ಇದು ದಾರಿ 


ಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದು ಪೀಳಿಗೆಗಳ ಮೊದಲ ಸಂತತಿ ಪ್ರತೀಕರಣ 
ಪ್ರಯೋಗಗಳ ಎಚ್ಚರಿಕೆಯ ನಿಯಂತ್ರಿತ ಅಧ್ಯಯನಗಳಿಗೂ ಮಾರ್ಗವಾಗಿದೆ. ವಿವಿಧ 
ಯತುಗಳಲ್ಲಿ ಸಂಕರಣ ಪೀಳಿಗೆಗಳ ಉಪ್ಪನ್ನಶಕ್ತಿ ಮತ್ತು ಇತರ ಲಕ್ಷಣಗಳ ಹೋಲಿಕೆ 
ಮತ್ತು ರಾಶಿ ಪೀಳಿಗೆ ಪ್ರತೀಕರಣ ಪ್ರಯೋಗಗಳಿಂದ ಸಂಕರಣಗಳಲ್ಲಿ ತುಲನಾತ್ಮಕ 
ವರ್ತನೆಯನ್ನು ನಿರ್ಧರಿಸಿರುವ ಸಂಕರಗಳ ಸಸ್ಯ ಆಯ್ಕೆಯಿಂದ ವಿಯುಕ್ತನಗೊಳ್ಳುವ 
ತಳಿಗಳ ಅಪೇಕ್ಷಿತೆಯಿಂದ ಮೊದಲ ಪರೀಕ್ಷೆಯ ಮಹತ್ವವನ್ನು ನಿಷ್ಕರ್ಷಿಸಲಾಗಿದೆ. 
ತಳಿಅಭಿವೃದ್ಧಿಯ ವಂಶಾವಳಿ ಅಥವಾ ರಾಶಿ ವಿಧಾನ ನನ್ನು ಬಳಸಿದಲ್ಲಿ. 
ಮೊದಲ ಇಳುವರಿ ಪರೀಕ್ಷೆಯನ್ನು ಸಾಮಾನ್ಯವಾಗಿ ನೃರಿಂದ ಗದ್ಲ ಪಡೆಯಬಹುದು. 
ಪ್ರತಿಯೊಂದು ವ ೈಯಕ್ಷಿಕ ಓೃ ಸಸ್ಮದ ಸಂತತಿಯಾಗಿದ್ದ ೫್ಮ ತಳಿಗಳ ಬೀಜದ ರಾಶಿ 
ಯಿಂದ ಪಡೆದ ೫ ನ ಪ್ರತೀಕರಣ ಇಳುವರಿ ಪ್ರ ಗಳು ಅಂತಹ ತಳಿಗಳ 
ಸಂಬಂಧಕ ಇಳುವರಿ ಸಾಧ್ಯತೆಯ ತಿಳಿವು ಒದಗಿಸಬಹುದೆಂದು ತೋರುತ್ತ ದೆ. ಅದೇ 
ತಳಿಗಳ ಅಂತರವಿತ್ತ ಆಗೇಪಾತಿಯನ್ನು ಅದೇ ವರ್ಷದಲ್ಲಿ ಬೆಳೆದು ಆದರಲ್ಲಿ ವೃಯಕ್ತಿಕ 
ಸಸ್ಯ ಆಯ್ಕೆಮಾಡಬಹುದು. ಇಳುವರಿ ಪ್ರಯೋಗಗಳಲ್ಲಿ ಅಧಿಕ ಇಳುವರಿ ಕೊಡಬಭ್ಲ 
್ವ ಇನ್ನಿತರ ಅಪೇಕ್ಷಿತ ಲಕ್ಷಣಗಳನ್ನು ಹೊಂದಿದ ತಳಿಗಳ ಸಸ್ಯ ಪಂಶಾವಳಿ ತಳಿ 


5 
ಗಳನ್ನು ಗುಂಪ್ರಕೂಡಿಸಿ, ಶುದ್ಧ ತಳಿಗಳ ಕ್ರಮಖದ್ಧ ಇಳುವರಿ ಪ್ರಯೋಗಕ್ಕಾಗಿ ಬಳಿಸಿ 


ಪು 


ಕ 


170 ಸೆಸ್ಕೆ ತಳಿಅಭಿವೃದ್ಧಿ ವಿಧಾ 


ಸ್ಟ 


ಬಹುದು. ಶೀಘ್ರ ಪರೀಕ್ಷೆ ಆಪೇಕ್ಷಿತವೆಂದು ಸ್ಥಿರಪಟ್ಟಲ್ಲಿ, ಕ್ರಮಬದ್ಧ ಇಳುವರಿ 
ಪ್ರಯೋಗಗಳಲ್ಲಿ ಅಧಿಕಾಂಶ ತಳಿಗಳು ತೃಪ್ತಿಕರ ಇಳುವರಿ ಕೊಡುವುದನ್ನು ನಿರೀಕ್ಷಿಸ 
ಬೇಕು, 

ಗೋಧಿಯ ನ್ಯ ಸಸ್ಯಗಳ ತುಕ್ಕುರೋಗ ಪ್ರತಿಕ್ರಿಯೆ, ಪಕ್ಕ ತೆ ಸಸ್ಯಎತ್ತರ, ಮತ್ತು 
ಬೀಜ ಲಕ್ಷಣಗಳಿಗೆ ಸಂಬಂಧಪಟ್ಟ ವರ್ತನೆಗಳು ಈ ವಿಚಾರದಲ್ಲಿ ಮುಂದಿನ ಸಸ್ಯಸಂತತಿ 
ಗಳ ವರ್ತನೆಯನ್ನು ನಿಷ್ಕರ್ಷೆ ಮಾಡಲು ಉತ್ತಮ ಆಧಾರವೆಂದು ಹಾರಿಂಗ್ಚನ್‌ 
(1932) ಕಂಡುಹಿಡಿದ. ಕ|, ಸಸ್ಯಗಳ ಮತ್ತು ಮುಂದಿನ ಸಂಶತಿಗಳ ಬೀಜ ಇಳುವ 
ಸಮೀಪ ಸಂಬಂಧ ಹೊಂದಿರಲಿಲ್ಲ. ೫ ಪೀಳಿಗೆಯ ವರ್ತನೆಯ ಆಧಾರದಿಂದ ಬೀಜ 
ಉತ್ಪಾದನೆಗಾಗಿ ೫, ಕುಟುಂಬಗಳಲ್ಲಿನ ಆಯ್ಕೆಯೂ ಅಸಮರ್ಪಕವಾಗಿತ್ತು. ಬಾ 
ಸಂಕರಗಳಲ್ಲಿ ನ್ಯ ಸಸ್ಯಗಳಲ್ಲಿ ಕಂಡುಬರುವ ಬೀಜ ಇಳುವರಿಯ ಪರಿಸರ ವಿಭಿನ್ನತೆ, 
ಅವುಗಳಲ್ಲಿ ಕಂಡುಬರುವ ಬಹುಶೇಕ ವಿಭಿನ್ನತೆಗಳಿಗೆ ಕಾರಣವೆಂದು ಇಮ್ಮರ್‌ (1942) 
ನಿರ್ಧರಿಸಿದ. 

ವೀಸ್‌ ಮತ್ತಿತರರು. (1947) ಮತ್ತು ಕಾಲ್ಬನ್‌ (1948 ಆನೇಕ ಪೀಳಿಗೆ 
ಗಳಲ್ಲಿ ಮಾಡಿದ ಆಯ್ಕೆಯ ಸಂಬಂಧದಲ್ಲಿ, ಸೋಯಾಬೀನ್‌ ಸಂಕರ ಸಂತಾನಗಳ 
ಚರ್ಚೆಯ ವ್ಯಾಪಕ ಅಧ್ಯಯನವನ್ನು ವರದಿ ಮಾಡಿದ್ದಾರೆ. ಸಸ್ಯ ಎತ್ತರ ಮತ್ತು 
ಪಕ್ಚತೆಗೆ ಸಂಬಂಧಿಸಿದಂತೆ ;, ಸಸ್ಯ ಮತ್ತು | ಸಂಶಾನಗಳ ನಡುವೆ ಉತ್ತಮ ಸ್ಪಷ್ಟ 
ಸಂಬಂಧ ಕಂಡುಬಂದಿತು. ಆದರೆ ಅಂತರವಿತ್ತ ಫ್ಮ ಸಸ್ಯಗಳ ಬೀಜ ಇಳುವರಿ ಕ್ಕ 
ಅಥವಾ ೫, ಸಂತತಿಯ ಇಳುವರಿಯ ವರ್ತನೆಯನ್ನು ಸೂಚಿಸಲಾಗಲಿಲ... ಮೇವು 
ಆಥವಾ ಬೀಜ ಇಳುವರಿಯ ಆಯ್ಕೆಗೆ ಸಂಬಂಧಿಸಿದಂತಹ (ಬಾರ್ಲಿ, ಸೋಯಾಬೀನ್ಸ್‌ 
ಮತ್ತು ಸೂಡಾನ್‌ ಹುಲುಗಳ) ಅಧ್ಯಯನದಲ್ಲಿ ಡ್ರಾಪಲ (1949), ವಿಸ್‌ ಮತ್ತಿ 
ತರರು ತಲುಪಿದ ಮೂಲತತ್ವ ನಿರ್ಣಯವನ್ನೇ ತಾನೂ ಅನುಮೋದಿಸಿದೆ. 

ಆದರೆ ಬಾರ್ಲಿಯ ಒಂದು ಸಂಕರ ಸಂತತಿಯಲ್ಲಿ ನ್ಮ ಸಸ್ಮಗಳು ಮತ್ತು ನ್ಮ ಸಂತತಿ 
ಗಳ ಚರ್ಯಯ ನಡುವೆ ಗಮನಾರ್ಹ ಸಂಬಂಧವಿರುವುದು ಕಂಡುಬಂದಿತು. ಮೇವು 
ಇಳುವರಿಯನ್ನು ಅಧ್ಯಯನ ಮಾಡಿದ ಸೂಡಾನ್‌ ಹುಲ್ಲಿನ ಸಂಕರ ಸಂತತಿಗಳಲ್ಲಿ. ೫ 
ಸಸ್ಯ ಗಡಸುತನ ನ್ಮ ಸಂತತಿ ಇಳುವರಿಯೊಡು ॥ ಮೌಲ್ಯ 80,78 ಇದ್ದು ಹೆಚ್ಚಿನ ಸಹ 
ಸಂಬಂಧ ಪಡೆದಿತ್ತು. 

ರಾಯ್ಬರ್‌ ಮತ್ತು ವೇಬರ್‌ (1953) ಸೋಯಾಬೀನಿನಲ್ಲಿ ರಾಶಿ ಮತ್ತು 
ವಂಶಾವಳಿ ಶಳಿಅಭಿವೃದ್ಧಿ ಯೋಜನೆಗಳ ಅಧ್ಯಯನಗಳು, ಬಾದ್ಕಲಕ್ಷಣಗಳ ಆಧಾರ 
ಪಡೆದ ಇಳುವರಿ ಆಯ್ಕೆ, ಇಳುವರಿಗಾಗಿ ಮೊದಲ ಪರೀಕ್ಷೆ ಯಷ್ಟೇ ಪರಿಣಾಮಕಾರಿ 
ಯೆಂದು ತೋರಿಸುವ ಪರಿಣಾಮ ಒದಗಿಸಿತು, ಈ ಸಂದರ್ಭದಲ್ಲಿ ಅತ್ಯಧಿಕ ಇಳುವರಿ 
ಕೊಡುವ ;್ಯ ಮತ್ತು ನ್ಮ ಕುಟುಂಬಗಳನ್ನು ಉತ್ಪಾದಿಶುವುದನ್ನು ಆಯ್ಕೆ ಮಾಡುವಂತೆ 


ಎರರ್‌ ಗತ್‌ ಟ್ಯಸಾನ 1 ತೆ ಟಾ. ಕು 
ಪ್ರಿಪೇಜಚನ ಸನ್ನಿ ಲನ ಆಭಿಭೃದಿ ಪಡಿಸದ ಓಂದು ವಿಧಾನವಾಗಿ ಸಂಕರಣ ₹ `ಲಕೆ 171 
ಟೆ ಟಾ 


ಸ್‌ ಸುಲ ಕ ಪ್ರಜರ್‌ಕ 
ಹೊಂದಿತ್ತು. ಎಲ್ಲ ವಿಧ ಆಯ್ಕೆಗಳಿಗೂ ಪಕ್ಕತೆಯನ್ನು ಸಾಧ್ಯವಾದಷ್ಟು ನಿಯತ 
ಪ್ದ 
ವಾಗಿರಿಸಲಾಯ್ತು, 
ಪ್ರಯ್ದತ್‌ ಮತ್ತು ಅಟ್ಕ್‌ನ್ಸ್‌ (1953) ಬಾರ್ಲಿಯ ಎರಡು ಸಂಕರಗಳ ಬೇರ್ಪಡು 


ಗ ಗು ಕ್ರ್ನೆ್ತ 


ಚಾಟ್‌ ಗ ಹ್‌, ಹ ಅಾಇ ಗ ಇಪ, ಡ್‌ ಹಣಾ ಕಾಣಾ ಮ 
ನ್ಯವಿಸಲ್ಲಿನ ಉತ್ಪತಪ್ಪಿ ಮತ್ತು ತಿರುಳು ತೂಕಗಳಿಗಾಗಿ ಮಾಡಿದ ಆಯ್ಲೆ ಸಾಪೆಕ್ರವಾಗಿ 
ನದ ಕರ್‌ ಕುಟ್ಟ ಕಾರೂ ಸ ಜಡ್‌ ಸ್‌ ಹಾ ರ ಇ 1 ಪ್ರಕಾರ್‌ 
ಅಸವಂರ್ಥವಾಗಿತ್ತು. ಶೀಘ್ರತೆ ಮತ್ತು ಸಸ್ಸ ಎತ್ತರದ ಅನುವಯೇಯತೆ ಗಣನಯು 
ಕ ಜು 
ಕ ಹ ದ್ದ ಕಾಗ ಹಳ ಇ ಹಾಕಾ ಸ” ಡಾ ಹ 
ವಾಗಿ ಉತ್ತಮ[ೂಂಡಿತು, ಅನುವಂಶೀಯತೆಯ ವಿಚಾರ ನ 


ಗಾ ಹಾ ಪೈ 
ದಕ್ಷಿ ಹಚ್ಚಿನ ಏವಂಣೆಗೆ 
ಇಷ್ಟ 


24ನೇ ಅಧ್ಯಾಯದ ಪರಾಮರ್ಶೆಯನ್ನು ವಿದ್ಯಾರ್ಥಿಗೆ ಸೂಚಿಸಲಾಗಿದೆ. 
ಕಾಲ್ದನ್‌ (1948) ಅನಸ್ತಮ ವರ್ಷಗಳಲ್ಲಿ 25 ಸೋಯಾಬೀನ್‌ ಸಂಕರಗಳ 
ಗೃ, | ಮತ್ತು ಠೃ ಸಂತತಿಯ ರಾಶಿಯನ್ನು ಪ್ರತಿಕರಣ ಪ್ರಯೋಗಗಳಲ್ಲಿ ಬೆಳೆಸಿದ 
ಮತ್ತು ಬೀಜ ಇಳುವರಿ. ಸಸ್ಯ ಎತ್ತರ. ಅಡ್ಡಬೀಳುವಿಕೆಯ ಪ್ರತಿಕ್ಷಿಯೆ ಮತ್ತು ಪಕ್ವತೆ 
ಆವಿ ಬೂ 


ಗಳಿಗಾಗಿ ಅಂತರ್‌ಚುತು ಮತ್ತು ಅಂತರ್‌ವಾಶಾವಳಿಗಳ ಸಹಶಂಬಂಧತೆಯನ್ನು ಆ 


ಸಿಮಿಸಿಂ ಎ ುರರುುನ ಲ ಬಾ 


ಯನ ಮಾಡಿದ. ಒಂದು ಸಂತತಿಯಿಂದ ಇನ್ನೂ: ದಕ್ಕೆ ರಾಷಿಯ ಸಮಷ್ಟಿ ಸಾಕಷ್ಟು 
ಭಿನ್ನತೆ ಹೊಂದಿದ್ದ ರೂ. ಎತ್ತರ. ಪಕ್ಷತೆ ಮತ್ತು, ಆಡ್ಡ ಬೀಳುವ ದಕೆಯ ಪ್ರತಿಕ್ಷಿಯಗಳ 
ವರ್ತನೆ ಸಂಬಂ ಧಕವಾಗಿ ಸಮಂಜಸವಾಗಿತ್ತು. ಇಳುವರಿ ವೃತ್ಯಾಸಗಳು ಸಮಂಜಸ 


ಮಾಗಿರಲಿವ್ಲ. ಆದ್ದರಿಂದ ಒಂದೇ ವರ್ಪದ ಪರೀಕ್ಷೆಯ ಆ 2ರದಿಂದ ನಿಕೃಷ್ಟ ಸಂಕರಗಳ 
ತಾಜ್ಯ ಸಾಧ್ಯವಲ್ಲದಂ 2 ನಿರ್ಧರಿಸಲಾಯ್ತು. ಅಧ್ಯಯನ ಕೈಗೊಂಡ ಸಂಕರಗಳಲ್ಲಿ 
ವಿವಿಧ ಲಕ್ಷಣಗಳ ಬೇರ್ಪಡಿಕೆಯ ಅಂತರ ದಿರ್ಧರಿಸಲು. ರಾಶಿ ಪ್ರಯೋಗದಲ್ಲಿನ 
ಸರಾಸರಿ ಆಚರಣೆ ಉತ್ತಮ ನಿರ್ಣಾಯಕವಭವಂದು ಅಭಿಪ್ರಾಯಪಡಲಾ 
ನ್‌ ಮತ್ತು ಮರ್ಫಿ (1 949, ಓ ಟ್ಸ್‌ನ 10 ಸಂಕರಗಳ ಮೂದಲ ಸಂತಶಿ 
ಗಳಲ್ಲಿನ ಶಿ ಸಸ್ಯಸಮಷ್ಠಿ ಜ್ರಗಳಲ್ಲ ಮತ್ತು ಈ ಸಾ ಸಂಶಾನಗಳ |. ಮತ್ತು ನ್ಮ 
೦ಶತಿಗಳ ವರ್ಶನೆಗಳ ನಡುವಣ ಸಂಬಂಧವನ್ನು ಅಧ್ಯಯನ ಮಾಡಿದರು. ನ್ಮ 
ಅಥವಾ ಫ್ಯರಲಿ ಪ್ರತಿ ಸಂಕರದ ರಾಶಿಸಸ್ಕ ಸಮಪ್ಪಿಯಪ್ಲಿ ೦0೦೦ದ 125 ಸಂಕರ 
ಪುಷ್ಪಗುಚ್ಛಗಳನ್ನು ಆಯ್ಕೆಮಾಡಿ. ಅವುಗಳ ಸಂತತಿಗಳನ್ನು 5 ಅಡಿ ಸಾಲುಗಳಲ್ಲಿ ಬೆಳೆಸ 
ಯ್ತು. ಪ್ರತಿಯೊಂದು ಸಂಕರ ಪಂಗಡದಿಂದ ಯಾದ್ದಚ್ಚಿಕವಾಗಿ 50 ಸಸ್ಯಗಳನ್ನು 
ಯೈಮಾಡಿ, ಆವುಗಳನ್ನು ಅನುರೂಪವಾದ ರಾಠಿಸಸ್ತ ಸಮಷ್ಟಿ ಗಲೊಡನ ಮತ್ತು 
ಹೋಲಿಕೆ ತಳಿಗಳಾದ ಕ್ಲಿಂಟನ್‌ ಮತ್ತು ಬೆಂಟನ್‌ಗಳೊಡನೆ. ಪ 
ಸಂತತಿಗಳನ್ನು ಅವುಗಳ ಇಳುವರಿ, ತೆನೆ ಹೊರಡುವಿಕೆ. ಪಕ್ವತೆಯ ಸಮಯ ಮತ್ತು 
ಸಸ್ಮ ಎತ್ತರಗಳಿಗಾಗಿ ಬೆಲೆಕಟ್ಟ ಲಾಯ್ತು. ನಂತರದ ಸಂತತಿಗಳಲ್ಲನ ಇಳುವರಿಯನ್ನು 
ಸೂಚಿಸುವಲ್ಲಿ ಮೊದಲ ಸಂತತಿಗಿಳ ರಾಶಿಸಂತಾನ ಪರೀಕ್ಷೆ ಕಡಮೆ ಉಪಯುಕ್ತತೆಯ. 


ಣ್ಣ 1 
ಸೆ 


3172 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳ, 


ದೆಂದು ನಿರ್ಧರಿಸಲಾಯ್ತು, ಸಂಬಂಧಕ ಅಶಕ್ತ ವರ್ತನೆಯ ಮೊದಲ ಸಂತತಿ ರಾಶಿ 
ಗಳಲ್ಲಿಯೂ ಅನೇಕ ಅಧಿಕ ಇಳುವರಿಯ ಮಾರ್ಪಾಟುಗಳಾಗುತ್ತವೆಂದು ತೋರಿಸಿ 
ಕೂಡಲಾಯ್ತು. 

ಈ ಅಧ್ಯಯನಗಳು ಅನೇಕ ಕಾರ್ಯಕರ್ತರು ಈಗ ಬಳಕೆಯಲ್ಲಿರುವ ವಿಧಾನ 
ಗಳಿಗೆ ತೋರಿರುವ ಹೆಚ್ಚು ಅಭಿಮಾನವನ್ನು ಸಮರ್ಥಿಸುತ್ತವೆ. ಆದರಲ್ಲಿ ದೈಯಕ್ತಿಕ 
ಸಸ್ಮಗಳ ತೋರಿಕೆಯ ಪರಿಶೀಲನೆ ಮತ್ತು ಬೇರ್ಪಡಿಕೆ ಸಂತಾನಗಳಲ್ಲಿ ವೀಕ್ಷಣ 
ಆಯ್ಕೆಗೆ ಆಧಾರವಾಗಿ ಆಯ್ಕೆಗೊಂಡ ಸನ್ಯಗಳ ಪ್ರತೀಕರಣರಹಿತ ಆಂತರ 
ಯುಕ್ತ ಪೀಳಿಗೆಯ ಬಳಕೆ ಸೇರಿರುತ್ತವೆ. ಇಳುವರಿಯೊಡನೆ ಹೋಲಿಕೆಯಲ್ಲಿ ಸಂಂಧಕ 
ವಾದ ಸರಳ ರಿಕ್ಕತೆ ಪಡೆದಿರುವ, ಪಕ್ವತೆ. ಎತ್ತರ ಮತ್ತು ಇತರ ಲಕ್ಷಣಗಳಿಗಾಗಿ ಸಂಕ 
ರಣ ಸಸ್ಯ ಸಮಷ್ಟಿಗಳಲ್ಲಿನ ವೈಯಕ್ತಿಕ ಸಸ್ಯಗಳ ವರ್ತನೆಯೊಡನೆ, ಅವುಗಳ ನಂತರದ 
ಪೀಳಿಗೆಯ ವರ್ತನೆಯ ಸಹಸಂಬಂಧ, ಬಳಕೆಯಲ್ಲಿರುವ ವೀಕ್ಷಣೆ ಆಯ್ಕೆ ವಿಧಾನ 
ವನ್ನು ಸಮರ್ಥಿಸುತ್ತವೆ. ಸ್ವಪರಾಗಸಸ್ಕ ಬೆಳೆಸಸ್ಯಗಳ ತಳಿಅಭಿವೃದ್ಧಿ ಗಾಗಿ ಅಂತರ್‌ 
ಸಂತತಿ ರಾಶಿ ಪೀಳಿಗೆ ಪ್ರಯೋಗಗಳು ಪೆಚ್ಚಿನ ಅನುಕೂಲಗಳನ್ನೇನೂ ವೃಕ್ತಪಡಿಸು 
ಲ, ಈಗಿರುವ ವಿಧಾನಗಳು ಉತ್ತಮ ತಳೀಯಕ ಮತ್ತು ತಳಿಅಭಿವೃದ್ಧಿ 
ೂತ್ರಗಳ ಆಧಾರ ಹೊಂದಿದೆಯೆಂಬ ನಂಬಿಕೆಯನ್ನು ಸಮರ್ಥಿಸುತ್ತವೆ. 

ವಂಶಾವಳಿ ವಿಧಾನ : ಈ ವಿಧಾನ, (1) ಹೊಸತಳಿಯಲ್ಲಿ ಸಂಯೋಜನೆ 
ಗೊಳಿಸಲು ಅಪೇಕ್ಷಿಸುವ ಲಕ್ಷಣಗಳನ್ನು ಹೊಂದಿರುವ ಎರಡು ಜನ್ಮದಾತೃಗಳ ನಡುವೆ 
ಸಂಕರವೇರ್ಪಡಿಸುವುದು ; (2) ಆ ವಸ್ತುಗಳನ್ನು ಅಂತರಯುಕ್ತ ಸಸ್ಯಸಾಲುಗಳಲ್ಲಿ 
ವೈಯಕ್ತಿಕ ಸಸ್ಯಲಧ್ಮಯನ ಸಾಧ್ಯವಾಗುವಂತೆ ಬೆಳೆಸುವುದು ; ಮತ್ತು (3) ಒಂದು 
ಸಂತತಿಯಿಂದ ಇನ್ನೊಂದಕ್ಕೆ ಏಕಸಸ್ಯಗಳನ್ನು ಗುರುತಿಸಲು ಸಹಾಯಕವಾಗುವ ದಾಖ 
ಲಾತಿಗಳ ವ್ಯವಸ್ಥೆ ಏರ್ಪಡಿಸುವುದನ್ನೊಳಗೊಂಡಿದೆ. ಸಂತತಿಗಳ ದಾಖಲೆಯನ್ನಿಡುವ 
ಅನೇಕ ವ್ಯವಸ್ಥೆಗಳು ಲಭ್ಯವಿವೆ ಮತ್ತೂ ಪರಿಶೀಲಕನ ಅಗತ್ಯತೆಗನುಸಾರವಾಗಿ ಚುನಾ 
ಯಿಸಿಕೊಳ್ಳಬಹುದು. ಹಲವು ವಿಧಾನಗಳ ಸೂಕ್ಷ್ಮ ಪರಿಚಯವನ್ನು 6ನೆಯ 
ಅಧ್ಯಾಯದಲ್ಲಿ ಕೊಡಲಾಗಿದೆ. 

ಸಂತತಿ ಸಾಲುಗಳಲ್ಲಿನ ಸಸ್ಯಗಳನ್ನು ರಾಶಿಗೂಡಿಸುವ ಮೊದಲು ಬಿತ್ತಿದ 
ಬೀಜಗಳ ಸಂಖ್ಯೆ, ಸಾಲಿನ ಉದ್ದ ಅಥವಾ ತಾಕಿನ ಗಾತ್ರ, ಮತ್ತು ಬೆಳೆಸಿದ ಸಂಶತಿ 
ಗಳ ಸಂಖ್ಯ ವಿವಿಧ ಬೆಳೆಗಳಲ್ಲಿ ಹೆಚ್ಚು ವ್ಯತ್ಯಾಸ ಹೊಂದುತ್ತವೆ. ಧಾನ್ಯ ಬೆಳೆಗಳಲ್ಲಿ 
ಅಡಕವಾಗಿರುವ ಹಂತಗಳನ್ನು ಈ ಕೆಳಗಿನ ಕಾರ್ಯಕ್ರಮ ಸ್ಪಷ್ಟಪಡಿಸುತ್ತದೆ. 

1. ಗ್ಯವಿಗಾಗಿ ಅಪೇಕ್ಷಿತ ಬೀಜವನ್ನು ಉತ್ಪಾದಿಸಲು ಸಾಕಾಗುವಷ್ಟು ನ್ಮ 
ಸಸ್ಯಗಳನ್ನು ಬೆಳೆಜಬೇಕು. ಜನ್ಮದಾತ್ಮ ತಳಿಗಳೊಡನೆ ೫, ಸಸ್ಯಗಳನ್ನು ಹೋಲಿಸಿ, 


2 
ಲಕ್ಷಣಗಳ ಪ್ರಬಲತೆಯನ್ನು ಗಮನಿಸಿ ಮತ್ತು ಸ್ವಸಂಕರಗಳನ್ನು ತ್ಯಜಿಸಿ ೫, ಸಂತತಿ 


್ಲ 


ಟ್‌ 


2 


ಸ್ವನಿಷೇಚನ ಸಸ್ಯಗಳನ್ನು ಅಭಿವೃ ದ್ಧಿ ಪಡಿಸುವ ಒಂದು ವಿಧಾನವಾಗಿ ಸಂಕರಣ ಬಳಕೆ 173 


ಯನ್ನು ಉತ್ಪತ್ತಿ ಮಾಡಲು ಬಳಸುವ ಅನನ್ಯ ಜನ್ಮದಾತ್ಮಸಸ್ಯಗಳ ಬೀಜವನ್ನು ೯ನ 
ಪಕ್ಕದಲ್ಲೇ ಬೆಳೆಸಬೇಕು. ವಿಮರ್ಶಾತ್ಮಕ ಆಧ್ಮಯನಗಳಲ್ಲಿ ನ|ೃ ಮತ್ತು ನಂತಂದ 
ಸಂತತಿಗಳೊಡನೆಯ ಹೋಲಿಕೆಗಾಗಿ ಈ ಜನ್ಮದಾತೃಸಸ್ಮಗಳ ಬೀಜವನ್ನು ಬೆಳೆಸು 


ಕ್ರ ಲ ಐ" 
ತ್ತಾರೆ, 
2, ವೈಯಕ್ತಿಕವಾಗಿ ಅಂತರವಿತ್ತಿರುವ. 2000ದಿಂದ 10,000 ಸಸ್ಯ 
ವ 


ಗಳನ್ನು ಬೆಳಸಬೇಕು. ೫% ಮತ್ತು ಮುಂದಿನ ಸಂತತಿಗಳಲ್ಲಿ ಹಿಂದಿನ ವರ್ಷ ಅಯ್ತೆ 


ತ 
ಕ 
ಶ್ಚ 
| 
ತ 
70೪ 

ತ 

ತ್ನ 

ಕ 
[| 

2 


ಮಾಡಿದ ಏಕಸಸ್ಯಗಳ ೇಜವನ್ನು ಪ್ರತಿವಷ 000 ಅಥವಾ ಅಧಿಕ ಸಂತತಿ 
ಸಾಲುಗಳಲ್ಲಿ ಬೆಳಸಬೇಕು. ಸಾಲುಗಳ ಆಧಾರದಿಂದ ಮೊದಲು ಆಯ್ಕೆಮಾಡಿ ಮತ 


ನಂತರ ಈ ಸಾಲುಗಳಲ್ಲಿನ ಉತ್ತಮ ಸಸ್ಯಗಳನ್ನು ಆಯ್ಕೆಮಾಡಬೇಕು. ರೋಗ 
ಪಾತಿಗಳಲ್ಲಿ ಅನಪೇಕ್ಷಿತವಾದ ತಳಿಗಳನ್ನು ತೃಜಿಸಬೇಕು. 

ತಿ. ಸಾಲುಗಳ ಬೀಜವನ್ನು ಸಮಯುಗ್ಮಜವಾದಾಗ ಒಟ್ಟು ಗೂಡಿಸಬೇಕು. 
ಇದನ್ನು ಸಾಮಾನ್ಯವಾಗಿ ನ್ಮ ಅಥವಾ ನ್ಯ ರಲ್ಲಿ ಮಾಡಲಾಗುತ್ತದೆ. ಮಿನ್ನಿಸೋಟಾ 
ದಲ್ಲಿ. ಸಣ್ಣ ಧಾನ್ಯಗಳಲ್ಲಿ `ೃರವರೆಗೂ ವಂಶಾವಳಿ ಆಯ್ಕೆಯನ್ನು ಸಾಮಾನ್ಯವಾಗಿ 


ಮುಂದುವರಿಸಲಾಗುತ್ತದೆ. ನಂತರ ಆಶಾದಾಯಕ ಸಮಯುಗ್ಮಜ ಸಾಲುಗಳಾಗಿ 
ತೋರ್ಪಡಿಸುವವನ್ನು ಇಳುವರಿ ಪ್ರಯೋಗಕ್ಕಾಗಿ ಒಟ್ಟುಗೂಡಿಸಲಾಗುತ್ತದೆ. ಆಯ್ಕೆ 
ಮಾಡಿದ ನ್ಯ ಸಸ್ಮಗಳಲ್ಲಿ ಕೆಲವನ್ನು ಒಟ್ಟುಗೂಡಿಸುವ ಮೊದಲು ನ್ಮರಲ್ಲಿ ಮುಂದು 
ವರಿಸಬಹುದು. ನ್ಯರಲ್ಲಿ ಸಮಯುಗ್ಮ ಜವಾಗದಿರುವ ಸಾಲುಗಳನ್ನು, ಅವು ಬಹು 


ಆಶಾದಾಯಕವಿರದಿದ್ದಲ್ಲಿ ತೃಜಿಸಲಾಗುತ್ತದೆ. ಒಂದು ತಳಿಯ ಏಕಸಸ್ಯಗಳನ್ನು 
ಹೊಲದಲ್ಲಿ, ಆವುಗಳ ಹೊರಕಾಣುವ ಕೃಷಿಶಾಸ್ತ್ರೀಯ ಅಥವಾ 
ನೃ ಲ ಇ 


ಧೆ 
ಪರೀಕ್ಷೆಯಿಂದ, ಆದರ ವ್ಯಕ್ತ ಸಮಯುಗ್ಮಜತೆಯನ್ನು ನಿರ್ಧರಿಸಲಾಗುತ್ತದೆ. ನಂತರ 
ಸಸ್ಮಗಳನ್ನು ಕೊಯ್ದು ಮಾಡಿ, ವೈಯಕ್ತಿಕವಾಗಿ ಒಕ್ಕಣೆ ಮಾಡಿ, ಇಳುವರಿ 


ಯೋಗಗಳಿಗಾಗಿ ಬೀಜವನ್ನು ರಾಶಿಮಾಡುವ ಮೊದಲು ಬೀಜ ಪರೀ 


ಣಾ 
( 
(| 
ಹಾ. 
ತ 


(4 (ಡಿ 


4. ಇಳುವರಿ ಪ್ರಯೋಗಗಳನ್ನು ನಿರ್ವಹಿಸಿ, 6ನೇ ಅಧ್ಯಾಯದಲ್ಲಿ ವಿವರಿಸಿ 
ರುವಂತೆ ಬೆಳಗಾರರಿಗೆ ಸಂಚಲು ಬಿಟ್ಟುಕೊಡಬೇಕು. 

ರಾಶಿವಿಧಾನ : ರಾಶಿತಾಕಿನಲ್ಲಿ, ಸಾಮಾನ್ಯವಾಗಿ ರೃವಿನಿಂದ ಸುಮಾರು 
ನೃನ್ನೂ ಒಳಗೊಂಡಂತೆ ವಸ್ತುವನ್ನು ಬೆಳಸಿ ನೃನಲ್ಲಿ ತೆನೆ ಆಯ್ಕೆ ಮಾಡುವುದನ್ನು 
ಈ ವಿಧಾನ ಒಳಗೂಂಡಿದೆ. ನ್ಮ ಸಂತತಿಯೊಳಗೆ, ಆಧಿಕ ಸಸ್ಯಗಳು ಅನೇಕ ಸ್ಪಷ್ಟ 
ಲಕ್ಷಣಗಳಿಗೆ ಸಮಯುಗ್ಮಜವಾಗುತ್ತವೆ. ಆಯ್ಕೆಗೆ ಸಹಾಯಕವಾಗಿ ರಾಶಿತಾಕುಗಳನ್ನು 
ಉಲ್ಬಣ ರೋಗಕಾರಕ ಸ್ಥ ತಿ ಮತ್ತು ನಿರ್ದಿಷ್ಟ ಸ್ವಿತಿಗೆ ಅಧೀನವಾಗಿಸಬಹುದು. 
ಸ್ವಾಭಾವಿಕ ಆಯ್ಕೆಯಿಂದ ಬಹುಶಃ ಕ್ಷೀಣ ವಿಧಗಳನ್ನು ವರ್ಜಿಸಬಹುದು. ಛ್ವನಲ್ಲ 


174 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಆಯ್ಕೆಗೊಂಡ ಸಸ್ಯಗಳ ಸಂತತಿಗಳನ್ನು, ಅಧ್ಯಾಯ 6ರಲ್ಲಿ ಆಯ್ಕೆಯಿಂದ ಅಭಿವೃದ್ಧಿ 
ಡಿಸುವ ವಿವರಣೆಯ ವಿಧಾನದಲ್ಲಿ ಪರೀಕ್ಷಿಸಲಾಗುತ್ತದೆ. 
ರಾಶಿಗಳಲ್ಲಿ ಸಂಕರ ನಿರ್ವಹಣೆಯ ಸೌಲಭ್ಯದಿಂದಾಗಿ ಬೇರ್ಪಡಿಕೆ ಸಂತತಿಗಳ 
ಅಂತರದಲ್ಲಿ, ವಂಶಾವಳಿ ವಿಧಾನಕ್ಕೆಂತಲೂ ಅಧಿಕ ಸಂಖ್ಯೆಯನ್ನು ಬೆಳಸಬಹುದು. 
ಆದರೆ ಗೃವರೆಗೆ ಆಯ್ಕೆ ಇರದಿದ್ದಲ್ಲಿ, ವಂಶಾವಳಿ ವಎಧಾನಕ್ಕಿಂತಲೂ ಅಧಿಕ ಪ್ರಮಾ 
ಣದ ಸಮಷ್ಟಿ ಅನಪೇಕ್ಷಿತವಾಗುತ್ತದೆ. ಆಸ್ಕಿ _ತಿಯಲ್ಲಿ ಅನೇಕ ವರ್ಷಗಳಲ್ಲಿನ ಎಚ್ಚ 
ರಿಕೆಯ ಆಯ್ಕೆಯಿಂದ ಅಧಿಕಸಂಖೆ ಸಯ ಅನಪೇಕ್ಷಿತ "ವಿಧಗಳು ತ್ರ ್ಯಜಿಸಲ್ಯ ದೆ 
ಅದರ ಪರಿಣಾಮವಾಗಿ, ವಂಶಾವಳಿ ವಿಧಾನದಲ್ಲಿ ನ್ಮ ಅಥವಾ 7: ನಲ್ಲಿ “ಪರೀಕ್ಷಿಸ ವವು 
ದಕ್ಕೆ ಅವಶ್ಯಕವಾದುದಕ್ಕೆಂತ ಅಧಿಕ ಸಸ್ಯಗಳನ್ನು ನಗ್ಯನಲ್ಲಿ ಸಸ್ಯಸಾಲುಗಳಲ್ಲಿನ 
ಪರೀಕ್ಷೆಗೆ ಆಯ್ಕೆ ಮಾಡುವುದು ಆಗತ್ಯ, 
ಬಾರ್ಲಿಯ ದೊಡ್ಡ ಸಮಷ್ಟಿಗಳಲ್ಲಿ "ದಪ್ಪ, ಪೂರ್ಣತುಂಬಿರುವ, ರೋಗರಹಿತ 
ತೆನೆಗಳ' ಆಯ್ಕೆ 'ಅಧ್ಯಯನದ ಫಲಿತಾಂಶವನ್ನು ಅಟ್ಮಿನ್ಸ್‌ (1953) ವಿವರಿಸಿದ್ದಾನೆ. 
ನ್ಯ. ನ್ಯ, ಮತ್ತು ೫ ಸಂತತಿಗಳಲ್ಲಿ, 11 ದೊಡ್ಡ ಸಮಪ್ಪಿ ಸಸ್ಯ ಗಳನ್ನು ಆಯ್ಕೆ ಮಾಡ 
ಲಾಯ್ತು. ಎಂಟು ಸಂಕರಗಳ ಆಯ್ಕೆಗೊಂಡ ಸಸ್ಯ ಸಮೂಹಗಳನ್ನು , ಅವುಗಳ ಇಳು 
ರಿ, ತೆನೆಹೊರಟ ಕಾಲ, ಸಸ ಸಸ್ಯ ಎತ್ತರ, ಪಕ್ವತೆ ಮತ್ತು ಆಡ್ಡಬೀಳುವಿಕೆಯ ಪ್ರತಿ 
ರ ದೊಡ್ಡ ಸಸ್ಯ ಸಮಷ್ಟಿಯೊಡನೆ ಹೋಲಿಸಿ ಬೆಲೆ ಕಟ್ಟಿ ಲಾಯ್ತು. 
ಆಯ್ಕೆ ಗೊಂಡ ಸಶ್ಶ ಸಮಷ್ಟಿ ಗಳು ಇಳುವರಿಯಲ್ಲಿ ಸ್ವಲ್ಪ ಹೆಚ್ಚಾ ಗಿದ್ದ ರೂ್‌ ನಿರ್ದಿಷ್ಟ 
ವಾಗಿ ಉತ್ತಮ ಇಳುವರಿ ಕೆಡುವ ತಳಿಗಳ ವಿಯುಕ, ನದಭಿ ಆಯ್ಕೆ ಹೆಚ್ಚು ಫಲ 
ದಾಯಕವಲ್ಲವಂದು ನಿರ್ಧರಿಸಲಾಯ್ತು. ತೆನೆಹೊರಡುವ ಕಾಲ, ಪಕ್ವತೆ ಮತ್ತು 
ಸಸ್ಕ ಎತ್ತರಗಳಿಗೆ ಆಯ್ಕೆಯಿಂದ ಸ್ವಲ್ಪ ಬದಲಾವಣೆ ಏರ್ಪಡಿಸಲಾಯ್ತು. 


[ 


ಹಾರಿಂಗ್ಟನ್‌ (1937) ರಾಶಿವಂಶಾವಳಿ ವಿಧಾನವೆಂದು ಕರೆಯಲಾದ ರಾಶಿ 
ವಿಧಾನದ ಒಂದು ಮಾರ್ಪಾಟನ್ನು ಸೂಚಿಸಿದ್ದಾನೆ. ಇದು ಎರಡೂ ವಿಧಾನಗಳ 
ಸಂಯೋಜನೆಯನ್ನೊಳಗೊಂಡಿದೆ. ಪರಿಣಾಮಕಾರಿ ಆಯ್ಕೆಗೆ ಉತ್ತಮ ಸ್ಥಿತಿಯನ್ನು 
ಅನುಕೂಲ ಖುತುಮಾನ ಒದಗಿಸುವವರೆಗೆ ಸಸ್ಯಗಳನ್ನು ರಾಶಿಯಾಗಿ ಬೆಳೆಸಲಾಗು 
ತ್ತದೆ. ನಂತರ ತೆನೆ ಆಯ್ಕೆಮಾಡಿ. ಮುಂದಿನ ವರ್ಷ ಸಂತತಿ ಸಾಲುಗಳಲ್ಲಿ, ವಂಶಾವಳಿ 
ವಿಧಾನದಲ್ಲಿ ವಿವರಿಸಿರುವಂತೆ ಬೆಳೆಸಲಾಗುತ್ತದೆ. ಈ ವಿಧಾನದ ಮುಖ್ಯಾಂಶಗಳು 
ಪರಿಣಾಮಕಾರಿ ಆಯ್ಕೆಗೆ ಅನುಕೂಲ ಒದಗುವ ವರ್ಷದವರೆಗೂ ಸಂಕರಗಳನ್ನು ರಾಶಿ 
ಯಾಗಿ ಬೆಳೆಸಿ, ಒದಗಿ ಬಂದಾಗ ವೈಯಕ್ತಿಕೆ ಸಸ್ಯಗಳನ್ನು ಆಯ್ದು. ಅಲ್ಲಿಂದ ಮುಂದೆ, 

ವಳಿ ವಿಧಾನವನ್ನ ನುಸರಿಸಲಾಗುತ್ತ ದೆ, ರಾಶಿತಾಕುಗಳಲ್ಲಿ ಆಯ್ಕೆಮಾಡಲು 


ಸ್ಯ ಯ್ಕೈ ಆಧಾರಕ್ಕಿಂತ ತೆನೆ ಆಯ್ಕೆ ಮಾಡುವುದು ಉತ್ತಮ. 


ಇಬೇ 


ನಿಷೇಚೆನ ಸಸ್ಯಗಳನ್ನು ಅಭಿವೃದ್ಧಿ ಪಡಿಸುವ ಓಂದು ವಿಧಾನವಾಗಿ ಸಂಕರಣ ಬಳಕೆ 175 


ಸಂಭವ ಪ್ರಮಾಣವಾಗಿ, ವಂಶಾವಳಿ ವಿಧಾನವನ್ನನುಸರಿಸುವಲ್ಲಿ ಬೇರ್ಪಡಿಕೆ 

ಸಂತತಿಗಳ ಕಾಲಾವಧಿಯಲ್ಲಿ ವಸ್ತುವಿನ ತಳಿಶಾಸ್ತ್ರೀಯ ವಿಷ 

ಪಡೆಯಬಹುದು. ಅಂತಹುದು ರಾಶಿವಿಧಾನದಲ್ಲಿ ಸಾಧ್ಯವಿಲ್ಲ. 
ಲಾಡ್‌ ಮತ್ತು ಸ್ವಾನ್ಸನ್‌ (1942) ; ಸುನೇಸನ್‌ ಮತ್ತು ವೀಜಿ (1942) ; 

ಸುನೇಸನ್‌ (1949) : ಸಂನೇಸನ್‌ ಮತ್ತು ಸ್ಟೀವನ್ಸ್‌ (1953) ರ ಅಧ್ಯಯನದಿಂದ 

ಬಾರ್ಲಿ ಮತ್ತು ಗೋಧಿ ತಳಿಗಳನ್ನು ಅನುಕ್ರಮ ವರ್ಷಗಳ 


ಲ್ಲ ತಳಿ ಮಿಶ್ರಣಗಳನಲ್ಲಿ 

ಗು ಗ ಗ 

ಉಳಿದುಕೊಂಡಿರುವ ಸಾಮರ್ಥ, ಅವುಗಳ ವೈ ಕಯಕ್ತಿಕ ಇ ಪರಿ ಆಥವಾ ರೋಗ ಪ್ರಶಿ 
ರೋಥಧಕ್ಕೆ ಸಮೀಪ ಸಂಬಂಧ ಹೊಂದಿಲ್ಲವೇಯ ಡು ವ್ಯಕ್ತಪ ಪಟ್ಟಿದೆ .. ರಾಷಿಸಮಷ್ಟಿಯನ್ನಿ 


ಬೆಳೆಸುವಲ್ಲಿ ಸಾಮಾನ್ಯ ಇಳುವರಿ ಮಟ್ಟವನ್ನು ಅಭಿವೃದ್ಧಿಗೊಳಿಸುವ ಫಲಿತಾಂಶವೇರ್ಪ 
ಡುತ್ತದೆಂದು, ಈ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಮತ್ತು ಆಯ್ಕೆಗೆ ಮುಂಚಿತವಾಗಿ 
ದೀರ್ಫ್ಥಕಾಲ ವ್ವವಸಾಯ ಮುಂದುವರಿಸಬೇಕೆಂದು ಸೂಚಿಸಿ ಒಿದ್ದಾ 

ರಾಶಿಯ ಸಾಗಿರುವ ಸಂಕರ ಸಮಷ್ಟಿಗಳ ಅನುಕ್ರಮ ಸಂತತಿಗಳ ವ್ಯವಸಾಯದಲ್ಲಿ 
ಎಲ್ಲ ಅಪೇಕ್ಷಿತ ಬೇರ್ಪಡಿಕೆಗಳನ್ನು ಉಳಿಸಿಕೊಂಡಿರುತ್ತವೆಂಬ ಮೂಲ 
ಈ ಫಲಿತಾ-ಶಗಳು ಸಮರ್ಥಿಸುವುದಿಲ್ಲ. ಆದರೆ ರಾಶಿಪ್ರವಥ ರ್ಥನದಲ್ಲಿ ಎಲ್ಲ ಅಪೇಕ್ಷಿತ 
ಬೇರ್ಪಡಿಕೆಗಳು ತೃಜಿಸಲ್ಪಡುತ್ತವೆಂದೂ ಕೂಡ ಅವು ಸೂಚಿಸುತ್ತಿಲ್ಲ .. ದೊಡ್ಡಸಮಷ್ಠಿ 
ಗಳಲ್ಲಿನ ಕೊನೆಯ ಸ ಸಂತತಿಗಳಿಂದ ಆಯ್ಕೆಯಾಗಿ ಹಲವು ಹೆ ಹೊಸ ಬಾರ್ಲಿತಳಿಗಳು 


ತೆ 


ಹಿಂಸಂಕರ ವಿಧಾನ ; ಸಾಮಾನ್ಯ ವಾಗಿ, ಅಪೇಕ್ಷಿತ ಕೃಷಿಶಾಸ್ತ್ರೀಯ ವಿಧದ. 
ಆತ್ಯ ೦ತ ಅಪೇಕ್ಷಿತ ತಳಿಯಾಗಿರುವ ಪ್ರನರಾವರ್ತಕ ಜ ಜನ್ಮ ದಾತೃವಿಗೆ ಪ್ರ; 
ಜ್ನ ದಾತೃವಿನ ಒಂದು ಆಥವಾ ಎರಡು ಸರಳ ರಿಕ್ಕಲಕ್ಷಣಗಳ ಸ್ಮಾನಾಂತರಣ ಅಪೇಕ್ಸಿತ 
ವಾದಲ್ಲಿ ಈ ವಿಧಾನವನ್ನು ಮೂಲಶಃ ಬಳಸಲಾಗುತ್ತದೆ. 

ಸ್ವ ಮತ್ತು ಅನ್ಯಪರಾಗಸ್ಪರ್ಶದ ಸಸ್ಯಗಳಲ್ಲಿ ಈ ವಧಾನದ ಪ್ರಾಮುಖ್ಯತೆ 
ಯಿಂದಾಗಿ, ಅಧ್ಯಾಯ 8 ನ್ನು ಅದರ ವಿವರಣೆಗಾಗಿ ಮೀಸಲಾಗಿಟ್ಟಿದೆ. 

'ಬಹುಸಂಕರಗಳು : ಹಾರ್ಲಾನ್‌ ಮತ್ತಿತರರು (1940) ಸಂಯುಕ್ತ ಸಂಕರಗಳ 
ಆಚರಣೆಯನ್ನು ಸೂಚಿಸಿದ್ದಾರೆ. ಎಂಟು ತಳಿಗಳ ಸಂಯೋಜನೆಯಾಗಬೇಕೆಯ ಭಾವನೆ 
ಯಿಂದ ಈ ವಿಧಾನವನ್ನು “ಸ್ಪಷ್ಟಪಡಿಸಬಹುದು. ಮುಂದೆ ಹೇಳಿರುವಂತೆ ಸೇತಿಯೆ 
ಸಂಕರ ಸರಣಿ ನಿರ್ವಹಿಸಲಾಗುತ್ತದೆ. ೩೫8. 0೫ಛೊ 0೫18 8೬೧. ಎರಡನೆ ಜೊತೆ 
ಗೂಡುವಿಕೆಯಲ್ಲಿ ೫, ಸಸ್ಯಗಳ ಸಂಕರವೇರ್ಪಡಿಸಿ ದ್ವಿಸಂಕರಗಳನ್ನು ಉತ್ಪತ್ತಿ ಮಾಡ 
ಲಾಗುತ್ತದೆ. (8 ೫8)» (೦೫6) ಮತ್ತು (€» 1) » (೬1). ಮೂರನೆಯ ಜೊತೆ 
ಗೂಡುವಿಕೆಯಲ್ಲಿ ದ್ವಿಸಂಕರಗಳನ್ನು ಮುಂದಿನಂತೆ ಸಂಯೋಜಿಸಲಾಗುತ್ತದೆ. 
1(೩ ೫) ೩ (೦ ೬6)]೫[(ಅ ೬18) ೬ (8 ೬ 8).] ಎರಡನೆಯ ಸಂಕರವೇರ್ಪಡುವ 


ನ 
(ಟ್ಟ 
[ಗ್ಯ 
ಹ 
್ರ( 
ಕ್‌ 
ಕ್ಯ 


ಕ್ಷ 


176 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಮಯದಲ್ಲೇ ಬೇರ್ಪಡಿಕೆಯಾಗಿರುವುದರಿಂದ ಮೊದಲನೆಯ ಜೊತೆಗೂಡುವಿಕೆಯಲ್ಲಿರು 
ವುದಕ್ಕಿಂತ ಅಧಿಕ ಸಂಖ್ಯೆಯ ಸಂಕರಗಳನ್ನು ಏರ್ಪಡಿಸಬೇಕಾಗುತ್ತದೆ. ಮೂರನೆಯ 
ಸಂಕರದಲ್ಲಿ. ಪ್ರತಿಯೊಂದು ಬೀಜವೂ ಪ್ರಶ್ಯೇಕ ವಂಶವಾಹಿರೂಪ ಪಡೆದಿರುವುದರಿಂದ 
ಮತ್ತು ಲಕ್ಷಣಗಳ ಹೊಸ ಸಂಯೋಜನೆ ವರ್ಪಡುತ್ತವೆ ವೆಂಬ ಭಾವನೆ ಇಟ್ಟುಕೊಂಡಿರು 
ವುದರಿಂದ, ಅತ್ಯಧಿಕ ಸಂಖ್ಯೆಯ ಬೀಜಗಳು ಅವಶ್ಯಕವಾಗಬಹುದು. ಈ ಕಾರ್ಯಕ್ರಮ, 
ಆಸಾಧಾರಣವಾದ ಬೇರ್ಪಡಿಕೆಗಳ ಉತ್ಪಾದನೆಗೆ ದಾರಿಯಾಗುವ ಘಟಕಗಳು ಅಸಾ 
ಪಡಾನ್ಯ ಸಂಯೋಜನೆ ಪಡೆಯುವ ಕನಿಷ್ಠ ಭರವನೆ ನೀಡುತ್ತದೆ. ಹಲವು ಜನ್ಮ! ದಾತೃ 
ತಳಿಗಳಂ ಬಹುಶಃ ಕೆಲವು ಲಕ್ಷ್ಮಣಗಳಲ್ಲಿ ಅನಪೇಶ್ಕಿ ತವಾದವುಗಳಾಗಿರಬಹುದಂದೂ 
ಮತ್ತು ಅವುಗಳ ನಡುವಣ ಸಂಕರಗಳಿಂದ ಈ ಅನಪೇಕ್ಷಿತ ವಿಶೇಷ ಲಕ್ಷಣ ಹೊಂದಿದ 
ಸಸ್ಯಗಳ ಅಧಿಕ ಉತ್ಪನ್ನಕ್ಕೆ ದಾರಿಯಾಗಬಹುದೆಂಬುದೂ, ಅದರಲ್ಲಿನ ನ್ಯೂನತೆ 
ಯಾಗಿದೆ. ಸಂಯುಕ್ತ ಸಂಕರಗಳನಂತರ, ಬೇರ್ಪಡಿಕೆ ಸಂತತಿಗಳ ಕಾಲಾವಧಿಯಲ್ಲಿ 
ಅತ್ಯಧಿಕ ಸಸ್ಯಸಮಷ್ಟಿ ಯನ್ನು ಬೆಳಿಸಬೇಕಾಗುತ್ತದೆ. ಇದನ್ನು ತಳಿಅಭಿವೃದ್ಧಿಯ ರಾಶಿ 
ವಿಧಾನ ಅಥವಾ ಪಂಶಾವಳಿ ವಿಧಾನ ಯಾವುದಾದರೊಂದರಿಂದ ನಿರ್ವಹಿಸಬಹುದು. 


ಸಂಯೋಜನಾ ಪಕ್ಷತೆ 


ತಳಿಅಭಿವೃದ್ಧಿಕರು ಕೆಲವು ಸಂಕರಗಳಲ್ಲಿ ಇತರವುಗಳಿಗಿಂತ ಅಧಿಕ ಅಪೇಕ್ಷಿತ ಬೇರ್ಪ 
ಡಿಕಿ ಆಗಿಂದಾಗ್ಗೆ ಪಡೆಯುವುದನ್ನು ಗಮನಿಸಿದ್ದಾರೆ. ಸಂಕರಗಳಲ್ಲಿ ತಮ್ಮ ಸಂತತಿಗಳಿಗೆ 
ಅಧಿಕ ಇಳುವರಿ ಮತ್ತು ಉತ್ತಮ ದರ್ಜೆಯನ್ನು ಸ್ಥಳಾಂತರಿಸುವ ದಕ್ಷತೆಯ ಆಧಾರ 
ದಿಂದ, ಹಲವು ತಳಿಗಳು ಉತ್ಪಮ ಜನ್ಮದಾತೃಗಳು, ಇರವು ಕಡಮೆ ಅಪೇಕ್ಷಿತ. ವಸು 
ಕನಜೆೊ ಆಳದ ಸಂಕರಗಳ ಉತ್ಪಾದನೆಯಲ್ಲಿ, ಸ್ವಸಂಕರಗಳ ಸರಣಿಯೊಡನೆ ಸಂಕರವೇರ್ಪ 

ಗ, ಕೆಲವು ಸ್ವಸಂಕರ ಸಾಲುಗಳು ಅವುಗಳು ೫ ಸಂಕರಗಳಿಗೆ ಹೆಚ್ಚಿನ ಇಳುವರಿ ಶಕ್ತಿ 

ಶತ ಸ್ಥಳಾಂತರಿಸಲು ಶಕ್ತವೆಂಬ ವಿಷಯ, ಅನೇಕ ವರ್ಷಗಳಿಂದಲೂ ತಿಳಿದಿದೆ. 
ಸ್ವಪರಾಗಸ್ಪರ್ಶ ಬೆಳೆಗಳಲ್ಲಿನ ತಳಿಗಳ ವರ್ಗೀಕರಣದ ಸಂಕರಗಳಲ್ಲಿ ಆವು ಅಧಿಕ ಇಳು 
ಪರಿಯ ಗುಣವನ್ನು ಸ್ಮಳಾಂತರಿಸುತ್ತವೆಯೇ ಎಂಬುದನ್ನರಿಯಲು ಈಗತಾನೇ ಅಧ್ಯ ' 
ಯನ ಪ್ರಾರಂಭಿಸಲಾಗಿದೆ, 

7 ಸಸ್ಯ ಸಮಖ್ಟ್ಬಗಳಲ್ಲಿ ಅಧ್ಯಯನ ವಕಾಡಬಹುದಾದ ಲಕ್ಷಣಗಳ ವಿಶ್ಲೇಷಣೆ 
ನಿರ್ದಿಷ್ಟ ಸಂಕರದ ಮಹತ್ವವನ್ನು ಸೂಚಿಸುವ ವಿಧಾನವಾಗಬಹುದೆಂದು ಹಾರಿಂಗ್ಬನ್‌ 
(1932) ಸೂಚಿಸಿದ್ದಾನೆ. ಹಾರ್ಲಾನ್‌ ಮತ್ತಿತರರು (1940) ಬಾರ್ಲಿಯ 28 ತಳಿ 
ಗಳನ್ನು ಎಲ್ಲಾ ಶಕ್ಕ ಸಂಯೋಜನೆಯ ಪ್ರತಿಯೊಂದರಲ್ಲೂ ಎರಡರಂತೆ ಸಂಕರವೇರ್ಪ 
ಡಿಸಿ, ಒಟ್ಟು 378 ಸಂಕರಗಳನ್ನು ಮಾಡಿದರು, ಆಯ್ಕೆಯಿಲ್ಲದ ಪ್ರತಿಯೊಂದರ 
ಪ್ರತ್ರೇಕ ರಾಶಿತಾಕುಗಳಲ್ಲಿ 8ನೇ ಸಂತಶಿಯವರೆಗೂ ಈ ಸಂಕರಗಳನ್ನು ಮಾಡಿ, ಸಂತರ 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಮಗಳಲ್ಲಿ ಶುದ್ಧ ತಳಿಅಭಿವೃದ್ಧಿ ವಿಧಾನ 177 


ಅವುಗಳನ್ನು ಅಂತರವಿತ್ತು ನೆಡಲಾಯ್ತು. ಅನಂತರ ಪ್ರತಿಯೊಂದು ಸಂಕರದಿಂದಲೂ 
[, ಆಯ್ಕೆಮಾಡಿ, ಮರುವರ್ಷ ಅವುಗಳನ್ನು ಸಂತತಿ ಸಾಲುಗಳಲ್ಲ, ಪರೀಕ್ಷೆ 


ಕೃತಿಯೊಂದು ತಳಿಯನ್ನೂ ಉಳಿದ 27ರ ಪ್ರತಿಯೊಂದರೊಡನೆಯೂ ಸಂಕರ ಮಾಡಿದ್ದ 
ರಿಂದ, ಪ್ರತಿ ಸಂಕರದಲ್ಲಿನ ಅಂತಸ್ಥ ಮಹತ್ವವನ್ನು. ಪ್ರತಿ ಜನ್ಮದಾಕ್ಮವನ್ನೂ ಸರದಿಯ 
ಮೇಲೆ ಒಳಪಡಿಸುವ ಸಂಕರಗಳಲ್ಲಿನ ಆಯ್ಕೆಗಳ ಸರಾಸರಿ ಇಳುವರಿಯಿಂದ ನಿರ್ಧರಿಸ 
ಬಹುದು. ಅಟ್ಲಾಸ್‌, ಕ್ಲಬ್‌ ಮೇರಿಯೌಟ್‌, ವಿಂನಿಯಾಾ, ಟ್ರೇಬೀ ಮತ್ತು ಸಾಂದ್ರೆಲ್‌ 
ಅಪರೂಪವಾಗಿ ಆತ್ಮಧಿಕ ಉತ್ತಮ ಆಯ್ಕೆಗಳ ಶೇಕಡಾಮಾರನ್ನು ಉತ್ಕನ್ನ ಮಾಡಿದವ 


ಗ್ಲೇಬ್ರಾನ್‌ನನ್ನೊಳಗೊಂಡ ಸಂಕರಗಳಿಂದ ಅತ್ಯಲ್ಪ ಸಂಖ್ಯೆ ದೊರಕಿದವ್ತು, ಸಸ್ತಪಾತಿ 
ಗಳಲ್ಲಿನ ಪರೀಕ್ಷೆಗಳಲ್ಲಿ ತಾಕುಗಳಲ್ಲಿ ಬೆಳೆಸಲು ಸಾಕಷ್ಟು ಆಶಾದಾಯಕವಾಗಿರದ ಕೆಲವು 
ತಳಿಗಳು ಉತ್ತಮ ಜನ್ಮ. ದಾತ ಓಗಳಾಗಿ ಕಂಡುಬಂದವು, 

ಹಾರಿಂಗ್ಟನ್‌ (1940) ಮತ್ತು ಇಮ್ಮುರ್‌ (1941) ಅನುಕ್ರಮವಾಗಿ ಗೋಧಿ 
ವಿಧ ಸಂಕರಗಳ ತಳಿಲಭವ್ದ ದ್ವಿಯ ಸಂಬಂಧಕ ಮದತ್ವವನ್ನಾ 


ಬು 
ನಿರ್ಧರಿಸಲು ಪ್ರಥಮ ಸಂತತಿಗಳಲ್ಲಿ ರಾಶಿಸಂಕರಗಳ ಇಳುವರಿಯನ್ನು ಧ್ಯಯನ ಮಾಡಿ 


ಇ. 


[ 


ದರು. ಇಸ್ಮಿರನ ಅಧ್ಯಯನವನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸಲಾಗುತ್ತದೆ. 

ಆರು ಬಾರ್ಲಿ ಸಂಕರಗಳನ್ನು ೫. ಗೈ. ನೃ. || ಮತ್ತು ಜನ್ಮದಾತ್ಮ ಗಳೊಡನೆ 
ಒಂದರೊಡನೊಂದರಂೆ ಹೋಲಿ ಯ್ತು. [| ಮತ್ತು ಜನ್ಮದಾತ್ಮ ಮಾದರಿಗಳ 
ಇಳುವರಿಯನ್ನು 5 ಅಂಗುಲ ಅಂತರವಿತ್ತು 6 ಸಲ ಪ್ರಶತೀಕರಣ ಪಡೆದ ಪ್ರತಿಸಂಕರ 


ಅಥವಾ ತಳಿಯ 11 ಸಸ್ಯಗಳಿರುವ ಸಾಲುಗಳಿಂದ ನಿರ್ಧರಿಸಲಾಯ್ತು. ಸ್ಮ, ನೃ ಮತ್ತು 
[| ನಲ್ಲಿನ ಪರೀ ಗಳನ್ನು, ಜನ್ಮದಾತೃಗಳನ್ನು ಸೇರಿಸಿರುವ 5 ಸಲ ಪ್ರತೀಕರಣ ಹಡೆದ 
ಕೋಲು ಸಾಲು ತಾಕುಗಳಿಂದ ಮಾಡಲಾಯ್ತು. ನ್ಮ ಮತ್ತು ೫್ಮ ಪರೀಕ್ಷೆಗೆ ಅನುಕ್ರಮ 
ವಾಗಿ ನ್ಯ ವಂತ್ತು ;್ಯ ನಿಂದ ಯಾದೃಚ್ಛಿಕವಾಗಿ ಪಡೆದ ಬೀಜ ಮಾದರಿ ಉಪಯೋಗಿಸ 
ಲಾಗಿತ್ತು. 

ಕೋಷ್ಟಕ 11 ರಲ್ಲಿ ಎಲ್ಲಾ ಸಂಕರಗಳಲ್ಲಿ ಜನ್ಮದಾತೃಗಳ ಸರಾಸರಿ ಇಳುವು 
ಯನ್ನು ಶೇಕಡಾವಾರಿನಲ್ಲಿ ವ್ಯಕ್ತಪಡಿಸಿರುವ, ಪ್ರತಿಜನ್ಮವಾತ್ಮಜೋಡಿಯ 3 ವರ್ಷದ 
ಸರಾಸರಿ ಇಳುವರಿಯನ್ನು ಕೊಡಲಾಗಿದೆ. ನ್ಯ ನಿಂದ ಕ್ಮ ನ ಇಳುವರಿಯನ್ನು ಪರೀಕ್ಷೆ 
ನಡೆದ ವರ್ಷ ಅಥವಾ ವರ್ಷಗಳ 6 ಸಂಕರಗಳಲ್ಲಿ ಜನ್ಮದಾತೃಗಳ ಸರಾಸರಿ ಮಧ್ಯಸ್ಥ 
ಇಳುವರಿಯ ಶೇಕಡಾವಾರು ಕೊಡಲಾಗಿದೆ. 


12 


178 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕೋಷ್ಟಕ. 11 ಬಾರ್ಲಿ ಯಲ್ಲಿ ಜನ್ಮ ದಾತೃ ತಳಿಗಳ ಮತ್ತು ೯,. ಸ್ಮ: ಕ|, ೫ 
ಸಂಕರಗಳ ಇರುವ] ಸಂಕರಗಳೊಡನೆ ಸ ವರ್ಷದಲ್ಲಿ ಬೆಳಸಿದ ಜನ್ಮದಾತ್ಮಗಳ 
ಸರಾಸರಿ ಇಳುವರಿಯನ್ನು ಶೇಕಡಾವಾರಾಗಿ ವ್ಯಕ್ತಪಡಿಸಲಾಗಿದೆ. 

















1938 |. 1939-1940 | , 1940 

- ಪನ್ಮದಾತೃತೌಗಳು ' ಸ _ 

ಸಂಕರಗಳು ದ] | | ಸ್ರ ಲ | 
ಇ7॥ 7. ೦/೦ (€॥ ೫/೧, 8 

ಕೆ ಡಲ | _ 31 1 [ 

| | ಇ | | 

| । | [ 
ಬಾರ್ಬಲೆಸ್‌,ಶವ್ಪಾನ್‌ (121 [151 127 93 110 1119 114| 120 
ಬಾರ್ಬಲೆಸ್‌,ಮಿನ್ಸ್‌ಟ್ರೂಡಿ । 118 1 127 74 101 125 1141 83 
ವೆಲ್ಫಟ್‌ಶೆಪ್ಟಾನ್‌ 117/1142 111. 93 102 1140118 111 
ಬಾರ್ಬಲೆಸ್‌ಒಲ್ಲಿ 87 116 127 109 118 :137 124 117 
ಬಾರ್ಬಲಿಸ್‌.ಸಿ.ಐ. 2492 80 8 127! 51189 ಕಃ 105. 100 
ವೆಲ್ಲೆಟ್ಸ್‌ಸಿ.ಐ. 2492 76189111 51 111 101... 99 
ಸರಾಸರಿ । 100,128: ..., ... 1001125 113] 105 





ಬಾರೈೆಲೆಸ್‌ 3 ಬಭ್ಯಿ ಮತ್ತು ವೆಲ್ವೆಟ್‌»ಶೆವ್ರಾನ್‌ ಸಂಕರಗಳು ೫[ ಮತ್ತು ಣ೯್ಮ 

ತ 4 ಲೆತ್ಕಧಿಕ ಇಳುವರಿಯವುಗಳಲ್ಲಿದ್ದವು. 

ಯವಾಗಿದ್ದ ಪು. ಸಿ. ಐ. 2492ನ್ನು ಂಂಉ 
ತ್‌ 


0ಿೌ 

ಸ ಾ ೮ಥವಾ ನ್ನ ನಲ್ಲಿನ ರಾಶಿಸಂಕರಗಳ ಚ ಯಾಕ ಬತತ 
ಹ! ಸಟ, ತ್ವಜಿಸುವ ವಿಧಾನವಾಗಿ ಬಳಸಬಹುದೆಂದು ತೋರು 
ತ್ತದೆ, ಆಗ ಳಿಅಭಿವೃದ್ಧಿ ಅಧಿಕ ಇಳುವರಿಯ ಬೇರ್ಪಡಿಕೆಗಳ ಅತ್ಯಧಿಕ ಅಂಶವುಳ್ಳ 
ಭರವ ಸಂಕರಗಳಿಂದ ಮ ಮಾತ್ರ ಆಯ್ಕೆಗಳನ್ನು ಮಾಡಬಹುದು ವಿವಿಧ ನೆಲೆಗಳಲ್ಲಿ 
ಮತ್ತು ಒಂದಂ ವರ್ಷಕ್ಕಿಂತಲೂ ಹೆಚ್ಚಾಗಿ ಪರೀಕ್ಷಿಸುವುದು ಸೂಕ್ತ. 

ಸಂಕರಗಳ ಪಂಗಡದ ಅಂತಸ್ಥ ಮೌಲ್ಯವನ್ನು ತೃಪ್ತಿಕರವಾಗಿ ನಿರ್ಧರಿಸಲು 
`ೃನನ್ನು ಜಳಸರಾಸಾನಲನಂು ಇಮ್ಮರನ ಅಧ್ಯಯನದಿಂದ ವ್ಯಕ್ತಪಟ್ಟಿದೆ. ॥್ಮ 
. ಸಕ್ಸ ಬೀಜ ಮೊತ್ತ ಸ್ವಲ್ಪವೇ ಆದ್ದರಿಂದ ಆಂತರ ನೆಡುವಿಕೆಯನ್ನನುಸರಿಸಬೇಕು. 
ಅಂತಹ ಪರೀಕ್ಷೆಗಳಿಗೆ ಸಾಮಾನ್ಯ ಪ್ರಮಾಣದಲ್ಲಿ ಗೆರೆಸಾಲುಗಳಲ್ಲಿ ಬಿತ್ತುವುದರೊಡನೆ, 
5 ಅಂಗುಲ ಅಂಶರವಿಟ್ಟು ನೆಟ್ಟದ್ದನ್ನು ಹೋಲಿಸಿದಾಗ, ಕೆಲವು ತಳಿಗಳು ಮತ್ತು 


ಗಾ 
ಸಂಕರಗಳು ಭೇದಾತ್ಮಕ ರೀತಿಯ ಪ್ರತಿಕ್ರಿಂ | ತೋರುವುದು ಕಂಡುಬಂದಿತು. 


ಸ್ವಾಭಾವಿಕವಾಗಿ ಸ್ವಪರಾಗಸ್ಪರ್ಶ ಪಡೆಯುವ ಸಸ್ಯಗಳಲ್ಲಿ ಶುದ್ಧ ತಳಿಅಭಿವೃದ್ಧಿ ವಿಧಾನ 179 
ಲ ಲಾ 


ತ 


ಸಂಕರಗಳಲ್ಲಿ ಸಂಯೋಜನ ಶಕ್ತಿಯ ಆಧಾರದಿಂದ ನಿರ್ಧರಿತ ಬೆಳಸಸ 7೪ 


ಹ್‌ 





ವ್ಯಾಪಕ ಸಂಕರಗಳು : ಗೋಧಿಯಂತಹ ಸ್ಹನಿಷೇಚನ ಸಸ್ಮಗಳ ಅಭಿವೃದ್ಧಿ 


ಗ 
ಈ ಹ ಸಕ ಗತ್ವಾ, ತಾರ್‌ 1 ತಾರಾ 
ಗ ಗಾಲ! ಸ ಕ್ಷಾರ ಕಾಗದ ದಾ ಜಾ ದ್ಟಾ್‌ 
ಗಾಗಿ ರಮ್ಯೋಜನಿಗಳ ತಯಾರಿಸುವಲ್ಲಿ. ವ 
ಸ್‌ 


ಕ್ಕ ಸ 

ಹ ಗಾ ರ ಅಗಾ ಅಭ ಇ ನ ಇರಾ ದಾ ಧ್ರ ಕದ್‌ 

ನು ನೇಕ ವ ಆವರ ಕಣ 
ನಷ್ಟ ವೂ 


ಇಲ ಕ ಗ ಧ್ಯೋಗಾ ಹಮ್ಮು ೧ಂ ಭಾ ಶಿಸು 


ಕ್‌ ಆ ಜ್‌ ಹಾ ರಾಗ್‌, ಲ ಹ ಇ ಕ. ಕಾರಾ ಕಾರ್ಥಾರಧಾಗಿ ಸಷ ಹಾ ಅಣಣ ದ ದ್ರ ಕ ಕಾರ್‌ ಒಣ 
ದಿದ್ದರೂ ಉಮಪರುಕ್ಕಷುರಿದು ಸ್ಪಿಧಿಪಯ ಸವದು, ಮಾಕ್‌ ಇಡ ನ್‌ ಮತ್ತು ಸೀರದ 
ಳು ತೆ ದ್‌ 
ಗಸ್ಗ ಕಾ ಸಪಾಟ್‌ ಕಾಕರ ಕಳಗ ಧಾರಾರಲ್ಲ ರಾಣ ಇಳ ಪಡ್‌ ಗಾಣ ಇದಾರ ಇ ಬ ರ ಟ್ಟ ನ ಭಾ, ದಹಿ ಸ ಧ್ರ 
(1947) ಈ ಬ ಒಂದು ಉಪಾಖಭಣ ಯನ್ನು ಒದಗಿನಿ ದಂ ರ. (ಗೋಪ ಎರಿನರುದ 
ತ್‌ ಸ್‌ 


ಮೂರು ಜೀನೋಮುಗಳು, ಟ್ರಿಟಿಕ5ಂ ಆಗ್ರೋಪೈರಾನ್‌ ಮತ್ತ ಈಜಿರಾಪ್ಸ್‌ ಜಾತಿ 


ಕ ಕಾರಕ ಕಾಗ ಕಾವ್ಯ ಗಾದ ದಾಮ ಎಇ ರಾ” ಸುರಾಗ ತಾಗ ಸಷ ಒಂ ಹಾಗ ಮ್‌ ಕದ ಯ ಇಟ್ಟರು ಹಾ ಹ ಇ ರಾ ಭಜ 1 
ಗಳಿಂದ ಪಷದವಂದೂ, ಅವುಗಳು ಅನುಕ್ರಮವಾಗಿ ೬. ಔ ಮತ್ತು 0 ದರ್ಗಗಲವ್ನ 
ಕ 
ತ ಭಾಷ ರಾ ಹಚ ಜಾ ಷಿ ಗಷ್ತಸದ ಗುರ ಕ್ಯ ದಾನಿ ಕರಾ ದಾಗ -್‌ೆ ಪ ದ ಭ್ರ ಹುರಿ ರಾ ಧ್ಯ ಗರ್‌ 
ಒಂದಗಿಸಿದೆಯಯೂ ರಯ್ಯ್ಯೂಜಿಸ ಸುತೆ ಹಟಾಪ ದ್ರ ಕಾ ಟ್‌ ತ್‌ ನೀರಸ ಡ್‌ 
ಗಾ ರ್‌ 
ಹ ತ ಚ್ಮ ದ್‌ ಎಕರ ತಾಕಿದ ಕರಡ ಗರ ತ ಕಾ ತರಾ 
ಬಂಡೆತ್ಸ 5 ತ್ತು ಇತರ ತೊಡಕುಗಳನ್ನು ದಾಟಲು ಸಂಕರಗಳ ಒಂದು ಸರಣಿ ಮುತ್ತು 
4 ಇ ಗ 
ದಾಗ ಸಾಗರದ ಇಂ ಉಷೆ ಹ ಧಾ ಧಾರ ಅಜಾ ಉಂ ರಾಕಾ ಧನಳ್ಯ ಟನ ಸಾ ತಗೆ ಬದು  ಇಡಹು ಉಫ್‌ ತರ್‌ 
ಆನ ಮೂರೂ ಜತ ಉತ ಹನಿಮಂದ ಒಪ್ಪ ಮದ್ಯಶ ಜಾಟಿಗಲೇ ವು ಅಿರ್ಯರತ್‌ ವಕ್‌ 1 ಟ್ಟ 
ಕ್ರ [| ಬ ಜು ತ” ಕದ ಹ ಇಟ್‌ 
ಒಗೆ ಪ್‌ ಗಾಢಸಿಸ ಇಇ ಗ ತ ಳದ ನ ತ ಎರರ್‌ ಣ್ಶ ಹಾ ಗ ಗ್ಗ ಮ್‌ ಲ್ಯ 
ಅಧಜಿರದರ ಪರ್ಣಶಂತುಿ ಪಂಗಡ ಟ್ರ ಜಕ್ಕ ನಶ ಸುಲಭವಾಗಿ ಸ್ಪಳಭಾಂತರಣಗೊಳಿಸ 
ನ್‌ ಟು 
ಅಂ ಗರಕ್ಸರ ಸಕಾರ ಕಾಳಗ ತಗ ಉಡ ರ ಸಾಕಾ, ವ ಹ ಭಾ ಜಾ ಹಾ ದ ವತ! ಕಾ ಹ ವಾ ಕಗ ದಾರ್‌ ಹಾ 
ಬಹುದಂದು ಸೂಜೆಸಲಾಗದೆ. ಆ 'ತ್ರ್ರವಾಷ ಸಂಕರ ಸರಣಖು ಈ ಕೆಳಗಿನ ಎಿವರಣೆ 
ಗ ಕ್ಲಾಸ್‌! ಬತಾ ಪತೆ ತಾನ ಜಾಗ ಗ್ರಾ ಸ್ರ ಧಾ ನಕು ಕಾರ್‌ ಯ ಜಾಣ. ಬಂ ಜರಾ ಹಣ್ಣ ರಗಾತ್‌ ಕ್ಮ 
ಮುನ್ನು ಮಾಕ್‌ಫಡ ನ್‌ ಮತ್ತು ಸೀಯರ್‌್‌ ರಿಂದ. ಪಡಯಶಾಗಿದೆ : 
ಪ್‌ ಅಂ ಕ್‌ 
ಶ್ರದ ರರ ರಗ ಇಾಾಣ, ಹ ಕಾ 
ಸರಣಿ 1 : ಅಜಿಲಂಹ್ಹ ಸ್ಥಾ ರೋಸ್ನಾದ ೧ ಜೀನೋಮನ್ನು ವಿಧಧ ಚತುರ್ಗು 
ಕಾಟೆ ರ್‌ ರ್ಥ ಕ್‌ 


ಎ 
ರ್ಜ! ಇರ್‌ ಕಸೆ ಸ ಗಸ ಜಾರ ಹ ಸಜ ದಂ ಕಾಣಾರ ತಳ್ಳ ಕದ್ದ ತಾಜತಾಧ ಯಂ ಇರುತ 
ಣಿತ ಗೋಧಿಗಳಿಗೆ ಸೇರಿಸುವುದು. ಇದರಿಂದ ಲಭ ವಾಗುವ ಷಡು ೫೪ 


ಸ ದ ಹ ನ ತ್ತ ತೂ ಗೆ ಕ್‌ ಹ ನ ಲತ 
ಎಏಥಗಳು, ಚತುರ್ಗುಣತಗಳು, ತಮ್ಮೂಳೆಗೇ ಮಾಡಬಜುದಲ್ನಿ ಎಂತಲೂ 


ಹ ೫ ಔ್ನ " ಸ್ಟಡಿ 
ಅತಿ ಹೆಚ್ಚಿನ ಫಲವತ್ತತೆಯ ಸಂಕರಗಳನ್ನು ಟಿ. ಪಲ್ಫೇರ್‌ನೊಡನೆ 
ಮಾಡಬಹುದು. 

4 ಇ ಇ ವ ದೆ ಪಾರಾ ಹ ಕ ಡ್‌್‌ 
ಸರಣಿ 2 ; ಚತುರ್ಗುಣಿತ ಗೋಧಿಗಳನ್ನು ಈ ಸ್ಮಾಾರೋಸಾ ವನ್ನುಳಿದು, ವಿವಿಧ 
ರ 


ತಾರ್‌ ಗಣ 


ಜೆ 
ಈಜಿಲಾಪ್ಸ್‌ ದ್ವಿಗುಣಿತ ಪ್ರಭೇದಗಳ ಜೀನೋಮುಗಳೊಡನೆ ಮತ್ರ 


ಹೇನಾಲ್ಜಿಯಾ ವಿಲ್ಲೋಸ (1) ಷುರ್‌ನೊಡನೆ ಸಂಯೋಜನೆಗೊಲಿಸು 


ವುದು. ಈ ವಿಧಾನದಿಂದ ಪಡೆದ ಷಡ್ಗು ಜತಗಳು. ಟಿ. ವಲ್ಫ್ಪೇರ್‌ 
ನೊಡನೆ ಆಂಶಿಕ ಫಲವತಶ್ಚತೆಯ ಸಂಕರಗಳನ್ನು ರಚಿಸುತ್ತವೆ. ಇವು ಈಜಿ 
ಲಾಖ್‌ ಮತ್ತು ಹೇನಾಲ್ಡಿಯಾ ಗಳಿಂದ ಕೆಲವು ಅಪೇಕ್ಷತ ಲಕ್ಷಣಗಳನ್ನು, 


ಅದರಲ್ಲೂ ರೊೋಗಪ್ರತಿರೋಧಕತ್ಸವನ್ನು ೮ ಜೀನೋಮಿಗೆ ಸ್ನಳಾಂತರಿ 
ಸಲು ಅವಕಾಶ ಕಲ್ಪಿಸಬಹುದು. ಬಳಿಸಿದ ಚತುರ್ಗುಣಿತ ಗೋಧಿ. 


ಟೆ 


180 


ಸರಣಿ 3: 


ಸರಣಿ 4; 


ಸಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


ಗೋಧಿ ತುಕ್ಕುರೋಗಗಳು ಮತ್ತಿತರ ಮುಖ್ಕರೋಗಗಳಿಗೆ ಈಡಾಗುವ 
ಟಿ. ಡೈಕಾಕ್ಕಾಯ್ಡಿಸ್‌ ನಂತಹದ್ದಾಗಿರಬಹುದು. ಆದ್ದರಿಂದ ಅದು ಈಜಿ 
ಲಾಪ್ಟ್‌ ಅಥವಾ ಹೇನಾಲ್ಡಿಯಾ ಗಳಿಂದ ಸ್ಥಳಾಂತರ ಹೊಂದಿದವುಗಳ 
ಪ್ರತಿಕ್ರಿಯೆಯನ್ನು ಮುಚ್ಚುವಂತಹ ಪ್ರಬಲ ವಂಶವಾಹಿಗಳನ್ನು ಸೇರಿಸ 
ಲಾರದು. 
ಒಂದೆಯೇ ಸಂಯೋಜನೆ ಹೊಂದಿದ & ಮತ್ತು ೮ ಜೀನೋಮು 
ಗಳನ್ನೂ ಅಗ್ರ್ಯೋಪೈರಾನ್‌ನ ವಿವಿಧ ತಳಿಗಳಿಂದ ಪಡೆದ ಜೀನೋಮು 
ಗಳೊಡನೆ ಸೇರಿಸುವುದು. ಈ ಸರಣಯ ಅನ್ಯಗುಣಿತ (ಅಆಲೋಪ್ಲಾ 
ಯಿಡ್ಕ್‌ಗಳನ್ನು ಬಳಸಿ, ಅಗ್ರೋಪೈರಾನ್‌ ನಿಂದ ಟಿ. ವಲ್ಲೇರ್‌ನ ಔ೫. 
ಜೀನೋಮಿಗೆ ಅಪೇಕ್ಷಿತ ವಂಶವಾಹಿಗಳು, ವಂಶವಾಹಿಗಳ ಸಂಕೂಟ 
ಅಥವಾ ಪೂರ್ಣವರ್ಣತಂತುಗಳ ಸ್ಮಳಾಂತರಣವೇರ್ಪಡಿಸಲು ಪ್ರಯತ್ನಿಸ 
ಬಹುದು. 
ಸಿಹಿ ಸಂಯುಕ್ತತೆಗೆ ಸಕೇ೧* ಮತ್ತು ಹೇನಾಲ್ಡಿಯಾ ಜೀನೋ 

ಮುಗಳನ್ನೂ ಸೇರಿಸಲು ಪ್ರಯತ್ನಿಸಬಹುದು. ಆದರೆ ವಿವಿಧ ಸಂಕರಣ 
ಳ ಕೋಶಶಾಸ್ತ್ರ ಪರಿಶೀಲನೆ ಸಿಕೇಲ್‌ ಮತ್ತು ಹೇನಾಲ್ಡಿಯಾ ವರ್ಣ 
ರೊಡನೆ 8 ಜೀನೋಮು ಅತ್ಯಲ್ಪ ಅಥವಾ ಪೂರ್ಣವಾಗಿ ಸಹ 
ಪಾಸರಹಿತವಾಗಿರುವುದನ್ನು ತೋರಿಸಿಕೊಟ್ಟ ಹಾಗಿದ ರೂ, 73 
ಜೀನೋಮಿನ ಅಂಶಗಳಿಗೆ ಪೂರ್ಣವರ್ಣತಂತುಗಳ ಬದಲಿ ಲಿಸುವಿಕೆಯನ್ನು 
ಸಾಧಿಸಬಹುದು. 
8 ಮತ್ತು ೮ ಜೇನೋಮುಗಳ ಸಂಯೋಜನೆಯನ್ನು ಏಐನ್‌ಕಾರನ್‌ನ 
ಕಾಡು ಮತ್ತು ಬೆಳೆಸು ಪ್ರಭೇದಗಳ ಬಹುಸಂಖ್ಯಾತ ತಳಿಗಳೊಡನೆ 
ಸೇರಿಸುವುದು. ಇದರಿಂದ ಲಭ್ಯವಾಗುವ ಆನ್ಯಷಡ್ಗ್ಲುಣಿತಗಳೊಡನೆ 
ಟಿ. ಎಲ್ಲೇರ್‌ ಸಂಕರಣದಿಂದ, ವಲ್ಲೇರ್‌ & ಜೀನೋಮಿಗೆ ಐನ್‌ 
ರನ್‌ ಲಕ್ಷಣಗಳನ್ನು ಸ್ಥಳ-೨ತರಿಸಲು ಅವಕಾಶವಾಗಬೇಕು. ಹಾಗಿ 
ದ್ವರೂ ೫80೮ ಹೊಂದುವ ಸಾಧ್ಯತೆಗಳು ಅತ್ಯಂತ ಊಹಾತ್ಮಕ. 
ಏಕೆಂದರೆ ಯಾವೊಂದು ದ್ವಿಗುಣಿತ ಪ್ರಭೇದದಲ್ಲೂ ೫ ಜೀನೋಮವಿಂನ 
ಇರವು ತಿಳಿದು. ಬಂದಿಲ್ಲ. ಬಹುಶಃ ಅಗ್ರೋಪೈರಾನ್‌ ಟ್ರಿಟಿಕಂ, 7 
ಜನೋಮು ಒದಗಿಸಬಲ್ಲದು ; ಮತ್ತು ಈ ಪೃಭೇದವನ್ನು ೫ ಜೀನೋ 
ಮಿನೊಡನೆ. ಸಿಂಯೋಜಿತಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ. ಆ. 
ಟ್ರಿಟಕಂ, ಐನ್‌ಕಾರನ್ನಿನ ೬ ಜೀನೋವಿಂನೊಡನೆ ಸಂಯೋಜಿತಗೊಳಿ 
ಸುವ ಪ್ರಯತ್ನಗಳು ಇದುವರೆಗೆ ಯಶಸ್ಸಿ ಓಯಾಗಿಲ್ಲ.. ಉಭಯಗುಣಿತ 


| 


ಸ್ವಾಭಾವಿಕವಾಗಿ ಸ್ವಪರಾಗಸ್ಸರ್ಶ ಪಡೆಯುವ ಸಸ್ಯಗಳಲ್ಲಿ ಶುದ್ಧ ತಳಿಅಭಿವೃದ್ಧಿ ಓಿಧಾನ 18] 


ಆಗ್ರೋ, ಇಂಟರ್‌ವಮೀಡಿಯಂ (ಗೌ ಕಂ) (80202೧7೧. ?) ೫. ಈ 
ಸ್ಥಾ ರೋಸಾ (೮೮). ೫ ವಲ್ಲ್ಪೇರ್‌ ವೊಹನೆ (ಿಸಿ88060) ಸಂಕ 
ರಣ ತನ್ನಸ್ವ ಸಂಕರ ಹೀಳಿಗೆಗಳಲ್ಲಿ ಕೆಲವು 88೧೮ ವಿಧಗಳನ್ನು ಒದಗಿ 


ಮ್ಮ 
ಸುಪಾ (ತೆಯಿದೆ. ಆದರೆ ಇದಕ್ಕೆ ಸಂಕರ ಫಲವತ್ತಾಗಿರಬೇಕು. 
ಸಂಬಂಧಕಟಾಗಿ ಅತ್ಮಧಿಕ ಜೊತೆಗೂಡದ ವರ್ಣತಂತುಗಳನ್ನು ನಿರೀಕ್ಷಿಸ 
ಬಹುದಾದ ರಿಯ. ಈ ಫಲವ ಶ್ತತೆ ಸಂದೇಹಾಸ ಐವಾದದ್ದು, ಟಿ. 
ಡೌ ಸ ಸ 
ವಲ್ಫೇರ್‌ ಜೊತೆಗೆ. ಉಧಯಗುಣೆತ ಟಿ. ಈಜಿಲಾಖ್‌ ೫ ಈ. 
ಸ್ಕಾಾರೋಸಾ (ಸಿಸಿ೧೦)ದ ಸಂಕರಣಗಳು ಸ್ವಲ್ಪ ಫಥಲವತ್ಕಾಗಿರಂ 
ಜ 

ತ್ತವೆ, ಆದ್ದರಿಂದ ಅಪ್ಪ ಐನ್‌ಕಾರನ್‌ ಲಕ್ಷಣಗಳನ್ನು ಟಿ, ಪಲ್ಫೇರ್‌ 
ತಳಿಗೆ ಸ್‌ ಸ್ಥ ಉಂತರಿಸಲು ಜಹಮಾಯಕವಾಗುಹುದು. 

ಅವಶ ಸಂಕರಗಳಲ್ಲ ಕೆಲವನ್ನು ಪೂರ್ಣಗೊಳಿಸಲಾಗಿದೆ. 
ಸಾಮಾನ್ನಗೋಧಿಗಳೊಡನೆ ಇಲ್ಲಿ ದೂರೆತ ಆನ ಷಡ್ಫುಣಿತಗಳ ಸಂಕರದ 
ನಂತರ ಮ ಸಂಕರ ಅವಶೃಕವಾಗಬಹುದೆಂದು ನಿರೀಕ್ಷಿಸಲಾಗಿದೆ. 


ಬಹುಖಾಲು ತಳಿಗಳು ; ಓಟ ಪತ್ತು ಗೋಧಿ ತುಕ್ಕುರೋಗಗಳಿಂದಾದ 





ಇಷ್ಟ” ಪರ” 
ಜ್‌ 
ಜ್ತ ಗಂ ಗ ಅಲ್ಲಾನ ಅಗಾ ಗ್ರಾ ಆರ ಕುದರ ಗಾತ ಇಂ ಟ್ಸ ಹ ಗಾನ ಬು ಐ ಡಾ2 ಜಾರ್‌ ಹರೌ ಮಣರಿ ಪ್‌ ದ ಾಡ ಹಾ ಕ್‌ ನ: 
ಡಮ ಸಂ ಬರಗ ಮ್ಯಾಠ್ಫ್ನ ಪಕ ದಬ ಗೆ ಪಾಲ ಯ ಪ್‌ ಅ ಶರು ಅಜವ ಬ ಕರು ರಗಳ 
ಶೌ ಕ ಹ್‌ ಲ್ಯ 3 
ಸ ಹು 
ರಾರ ಲಿಗಿಗ ವೂ ದಾವೆಯ ಅ ತಲ ಸನ್ನ ಇವಾಗ ದಗ” ಹ ಗತ. ಕುಾಗ್ಯಕ್ಕಾಡಾ ಗಾಗಾ ಪಾರಿ ಕಳ ಹಾವೆ ಸಾರಾ ತ್ಯ ದಾತ, ಲರ 
ಹಾವ ಯನ್ನು ಕಡಿಮಮಾಡಿ:ಪಂತಹ ಏಓಿಥಾ ನಷ್ಟ ಪಂಪಖಾಯ ಬನ್ನ ಶರಿಮಿಮ್ನ್ಮ್ನು 8 
ಅ ಬ ಛಲ ಇರದ ಡರಾರಳ ಒಂ ೧ ಗಃ ಓಟ "ಅಹ ಣಾ ರೀ ಜ್‌ ವ 
ಥವವ ರಟ ಅಲ ಸಮ್ಮುೂ ಹ ಲ್‌ ಪಜ ಜಾ ಟ್‌ ಜ್‌ 
ಘ್‌ ಕಿ 
ದರ್ಗಗ್ರ ರಸನು 5 ದಂ ದ ಎ ಗ ಕಾ ಇ ಶ್ವ ಆ ಗ್‌ ಕ ಇರಬ ಇ ಗಲ ಟ್ಟ 
ಪರಪೋಷಿ ಔಷ ಸತಿಕ್ರ್ರಿಯಯ ಹತ್ರಿಮು ುಖೃತೆ ಮುತ್ತು ಸಪ ಓಗಗಿಗೆ 
ತ 
೧ರ ವಜ ್‌ ಪ್‌” "ಲೇಕನ -ಪಿಂಗ(ದ ರ್‌ ಗೇ 
ಪ್ರಜಾರಿಳ ಇರವನ್ನು - ಆಭ್ಯಾ ರಿಂ ಆ ತಕಿಸಂಕಣ್ಣಗಳ 


ಎಂಬ ಶಿರೋನಾಮಯ ಡಿ ವಿವರಿಸಲಂಗಿದೆ. 


ರೋಸೆನ್‌ (1949) ಶುದ್ಧ ತಳಿಗಳಿಗಾಗಿ ತಳಿಅಭಿವು ದಿ ಮಾಡವೈ ಸಂಕರದಿದ 
ಹೆ 


ಪಡೆದ ಮಿಶ್ಚಸಸ್ಯ ಸಮಷ್ಟಿಗಳ ವ್ಯವಸಾಯವನ್ನು ಸೂಚಿಸಿದ್ದ. ಜೆನ್ನನ್‌ (1952) 


ಇಲೆ್ತಡು ಆ ಜಿ ಗ ಇದ ಇ ಎರ್ಸ ತ 
ಬೆಳೆಗಳ ಮತ್ತು ಹಳಿಗಳ ಮಿಶ್ಚಸಸ್ತ್ನ ಸಮತ್ಕಿ ಯ ವರ್ತನೆಗೆ ಸಂಬಂಸಿದ. ಫಲಿತಾಂಶ 


ಶಂ ಲ ್ಚು ಹಾ ಕಂ ಯ ಡಿ ದರ 0 
ಗಳ ವಿಮರ್ಶೆಮಾದಿದ್ದ. 'ಎಿಹುಸಾಲು' ತಳಿಗಳನ್ನು ಬಳಸುವ ಅಂತರ್ಗತವಾಗಿರುವ 
ಅನಂನುಕೂಲಗಳಿಲವೆಂದೂ ಮತ್ತು ಸಮರ್ಪಕವಾಗಿ ನಿಯಂತ್ರಣಗೊಳಿಸಿದವ್ರೆ. ಅಂತಹ 
ಮಿಶ್ರಣಗಳು ರೋಗ ಪ್ರತಿರೋಧದ ಸಾಕಷ್ಟು ರಕ್ಷಣ್‌ ಒಓದಗಿಸುತ್ತದುಂವೂ ನಿರ್ಧರಿಸ 
ಹ 
ಲಾಯ್ರು. ಸಸ್ಪತಳಿಅಧವೃದಿ ಕನ ಹರ್ದೇಶಕ್ಕಿನುಬಣವಾ?! ಅಪೇಕತ ವರದ ಅಥವಾ 
ಪ 
ತಳಿಗಳ ಸಮ್ಮಿಳಿತದಿಂದ ಆಧಾರಭೂತ.  ಮೂಲಸಾಮಗ್ರಿಯನ್ನು ಉತ್ಸನ್ನಮಾಡ 
ಬಹುದೆಂಯೂ ಮ ಮತ್ತು ಆಂತಹ ಮೂಲಸಾಮಗ್ಲಿಯುಂದ ಒಂದೆ ಒಂದು ಸಂತತಿಯ 


ಷಿ ಸಾದ ಲಂ ಹ ನ ಹಟಾ 1 ಆ ಕ 
ಜ ಬೆಳೆಸರ್ಜೆಕೆಂದೂ ಸೂರಿ ಲಯವು, ಅನುಭವದ ಚಧಭಾರವನ್ನ ವಪಲಂಬಿನಿ 
ರಟ ಯೊ! ಎಬ | ಕಾ 


ತಳಿಅಭಿವೃದ್ಧಿ ವಿಧಾನಗಳು 


ಸಸ್ಯ 


182 


ಆಗಿಂದಾಗ್ಗೆ. ಅಧಿ 


ನ್ನೂ 


( 


ಧಾನ ಬೆಳೆಗಾರರ 


ಗರ ಗಾಗ 
ಬ ಪ 


ಗ ಪ್ರತಿರೋಧ ಗೋಧಿಗಳಿಂದ 


ಸಂಕೀರ್ಣತಳಿ 


(1953) 


ಗ 


ಬೋರ್ದಾಗ್‌ 


ಹೊಂದಿರುವ 


ವಿ 
ಟು 
ಕರನ್ನು 


ತೆ 


ಥ ವಂಶವಾಹಿಗಳನ್ನು 


ಹೊ ್‌ 
ಡಿಎ 


ಛ ಸ 
ಗ್ರ ಟ್ಟಿ 
1 2೨ 54 
(ಇ 
ಟಟ 
ಹೆ ಸ” 
ಚ ಟ್ಛ 
1 
ಇತ್‌ 6 
ಗಗ 
1 
1 1 
ಇ 
1೮” 
1 
(ದ 
“ಜು 
(|) ಕ 
ಆಗ್ರ 1 
ಸ ದಡಿ 
1 
ದಡ 
ದ ಗ 
1) ೬ಡಿ 
ಇ 
ಟೆ 
1 
ಲೂ 
1 ಭಿ 
ಟಿ ಎ 
6) 1] 
ಟ್ಟ 
“ಗೈ 


ಅಥವಾ 


ರ ಹಗಗ ಇತುವಾಗ್‌' ೨ಎ ಕಾರಗಿ, 
ಸರ್ಜಿಸಂಕುಂದು 


ದೆ 


12 


ಠಿ 


ಶು 
ಗಿ ಸೇರಿಸಬಹುದ 
ಗೀೀದಾಯಿಂ*.ದ 


ಡಿ 
ಗ್‌ 


ಇಂದಿರ 


ಯೆ 
ಓಟ್ಯಟ। 


ಹ್‌ ತಾರ 
ಓಗರ ಕ| 


ಹ 


ಜದಿಂದ 


ತ ಆ 
ಮೂಲರೀೇ 


ಕ 
ಕ ರ್ಟ 


ಕಬ 


ನವ 


ಕೃ) 


'ಶತಿಯ ಆಅಂಶರ ಹೊಂದಿರುವ್ಕ ಅಧ್ಯಾಯ 18ರ 


ಅಥವಾ ಪೂರ್ಣ ನಿರಾತಂಕ 


ವಿ 
ನ್‌ 
2 ಜ್‌ 


ಅತಿಸ್ಯ 


:ಗಿಸಲು 


3 
ರೋ 


ಗೆ 40) 
ಜಟ] 
ಕ್ಷೆ) 
| 
ಟಂ 
ಟಿ 
೨ 1) 
ದ್‌ 


ಕ್‌ 


ಹಾಗಿದ ರೂ 
ಢಂ 


ಇ 

೧3 
ಹ 2 
110 
2! 1) 
ನ 
2. 8 
ಲ್ಕ ಛ್‌ೌ 
ಗ] 

ಏಃ 
ೆ್ಸ್‌ೆ 
ಟು ಫೌ 
ಲೆ 
1 ಎಡೆ 
1 ಕಶ 
₹ 3] 
ಟ್ರ] 
ಕೆ ಕಟ್ಟಳೆ 
[1 "2 
ಐ 
1 ಟಿ 
ಆ)? 
14 6ತೆ 


ಕ 
ಕ 


ವೆಂದ 


ತ 
ಆ! 


ಡಲಾರದೆಂಬುದು ಸಂಭವನೀಯ 


ಹೆಚ್ಚಾಗಿ ಮಾರ್ಪ 


ಕ್ರಮಗಳು 


ಗಿ 
ಲ 


ಅಭಿವೃ 
ವ್ಯಕ್ತಪಡ: 


(ೌ 


ದ್ರ 
ಟ್‌ 


4 


ಹ 
ದ 


ಘ್‌ 


ಅಧ್ಯಾಯ 8 


[ತಳಿಅಭಿವೃದ್ಧಿ ನಿಧಾನ 


ಹಿಂಸಂಕರ ಸಸ್ತ್ಥ 


ಸ್ರತ ಸ್ಟಾ ಕಾರ್‌ 
ಇ 


ಬಃ 


ಪ್ರ 
ಭು 


ರ ಬ ಬಜ ಬ್ಲ ಸಥ 


ಹ ಸ ಬ್‌ ಟು ಇ ಇರೂ 


ಷ್ಟಿ 
ಸೊ 
ಗೆ ದ ನ 


ಡ್‌ 
ಗಾ 


ಲ 
1 


1 1 1] 
1 8 
(ಸಜ (ಗೆ 
( ೆ! (ಟೆ 
3 ಸ (ಫೈ 
1೪. 
೫ಬ 11, 
ಸ ಹಟ 
ಆ ಡು 
[ ಗ 
ಮು ಂ೦॥ ತ 
ಭು 
ಗ (2. () 
ಟ್ಟ (31 ₹ 
3“ 1) 
ಹಾ ೧. (1 
ತೆ ಎ 1 
ಬ 
ಜ.0 ಗ್ಗೆ 
ಕೆ 2 ತ್ತಾ 
₹1 3 5) 
[ | 
ಗಂ 
ಭ್ಛೆ ಇ ಯ ಡಿ 
ಷ್ಟು ( 
೪ ೧೫ ಲ್ಲ 
( 
ಬ್‌ ಟೆ 
ಟದ ಖಕ 
33” 1 
ಬಡಿ ಸೂ 
ಡಿ ಬೃ ನು 
1 [೪ 1ಕ್ಕೆ 
ಜಿ 
ಗರಗ 
ಜು. 723 18 


ಕ 
ರತ 


ಆಟ 


ದಾರಾ ಗ್‌ ಸುರ ಅಷ್ಟಕ 
ವಲ ಇರ ಎದಿ ಒರತೆ 1ರ್ಲರಾಆಹಲ ದ್ರ 
ಜ್‌ 


ಅ ಬಾ 
ಆವರು ನುಡಿದಿ 


ರಾ ಜಾ 
ಲ್ಲ ಟಾ 
ಛ್ಲ 


ರ್ಟ 


ಎಂದ 


ಶಾಸ 


ಟಾ ಕದ್ದು ಕಾಳ ಇ ಕಜಲ್‌ ದಾದಾ ತಾ 
ವದ್ಯ 


ಹ ಕ ಗೆ 


ಹ್‌ ಸಗರ 


ದಕ್ಷ ರ ದೆ ಎಪ್ರತೆ್ಟ 
ಒರಟ 


` 
ಗಳ 


೫ 


ಹ 
ರ್‌ 


ಆ ಅ 
ಅರಬ ಬ ಬಟ 


ಹಾ ಎದ್ದ 
ಸ 
ನ 


ಹ್‌ 


ಡ್ರಾ ಇರ ರಜ 


(1953) ಫಲಪ್ರದ ಒಂಸಂರ ಕಾಯ್ಯಃ 


ಆಡ 


ಆಲ್ಲಾರ್‌ 
ಲಾ 


ಬ್ರಿಗ್ಸ್‌ ವುಶ್ತು 


ಬಗ್‌ 


ಇಷ್ರ ನ್‌ ಣ್‌ ದಾರ್ಯಾತಾಲ್ಗ 
ವೌ ಮಟ್ಟ ಅಹ ಎಂಕ 


ಅರ್‌ ಸರಿ 
ಜನತ 


ಕುರ ದಾ ದ 
ಅಟ ಮಜ ಎಜು 
ಡೆ 


ಸಾಕಾರದ” ಗ್ಯ ಕು ಕಾರ್‌ ಸಣರಕ ತ್‌ ಶ್‌ಸ್ಟ್‌ 
ಪಗ ಬೂ ಗ ಜಟಗು ಎಟ ಜಿಡಿ. 
ಒಪ ಪ್‌ ಎ 


ಆ” 


ಗ 


ಹ 


ಧೃವಾ 
ಹ 


ಮತು (6; ನಿರ್ವಹಣೆ ಸಾ 


ಹ 
ಬೇಕು; 
ಸಮಂಜಸ ಹಂಸಂಕರ ಸಂಖೆಯ ವ 


ಹ 


ರ್‌ ಜೋಡಣೆಯಾಗುತೆ 


ಕ್ಸು 


ಜು 


ತ? 


ಜಂ 


1) 
123 
ಪ 
ಡಿ 


12 


ಣೆ 


ಕ ಆ ಜರ 
ಇರಿಕ್ಕೊದ ಹ್‌ 
ಬಡ ವಿಟಲಿ ವ ಪಗ ಸ ಬರಾ ಬಟ ಚ್ತ್ಪಂ ಹ್ತ 


ಆತ 
ಹ 


ಕರೆ ತ 
ಇಗಿರುವ 5 


ಹ 
ವ್ರ 


ತಮ 


ಹ 
ಸ್‌ 


ಸಾಬಾ 
ಓತ ರಾ 


ಎಸ್ಪಿ 
ಎನ ಬಟ ಅರ್‌ 


ನ 
ಒ್ರಿ 


ಗಿ 


ಹ ರ. 
ಕಟ್‌ 


ಲಕ್ಷಣಗಳಿಗೆ 
ಭಾಷ 


ಛ್ರ 


ಏರ್ಪಾಟು. ಸರ 


ಪರಿಮಾಣಂತ್ತಕೆ 
ವಾಗಿರುತ 


ರಿ 
ದೆ ಹಿಂಸಂಕರದಿಂದ 


ರುವ 


ಛ್‌ 
ಪ 


ಹರಿಹರಿ 


ಹಾಗ 
ಧಿ 


ಳ್ಮ್ಮಾ 
ಧಾ 


ಹಿಯಂಕರ 


ಣಾ 


ಕ ಫಾ 
ವದಿ ಯವ, 
ಬ್ರ ಸ 


ಮೈ 
ಒರ 


184 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಆಚರಣೆಯನ್ನು ಥಾಮಸ್‌ (1952) ಪ್ರನರ್ವಿಮರ್ಶಿಸಿ 


₹ 
[ ಶೆ 


ಹಿಂಸಂಕರದಿಂದ ತಳೀಯ ನಿರೀಕ್ಷಣೆಗಳು 


ಅನ್ಯಥಾ ಅಪೇಕ್ಷಿತ ತಳಿಗೆ ಒಂದು ಆಥವಾ ಎರಡು ತಳೀಯ ಘಟಕಗಳಿಂದ 
ನೆಲೆಗೊಂಡ, ಒಂದು ಅಥವಾ ಎರಡು ಲಕ್ಷಣಗಳನ್ನು ಸೇರಿಸುವುದು ಅನುಕೂಲವಾ 
ವಲ್ಲಿ ಸಸ್ಯತಳಿಅಭಿವೃದ್ಧಿ ಯಲ್ಲಿ ಬಳಸಲಾಗುವ ಹಿಂಸಂಕರ, ತರ್ಕಬದ್ಧ ವಾದ ಕಾರ್ಯ 
ವಿಧಾನವೆಂದು ತೋರ್ಪಡುತ್ತದೆ. ಅಧ್ಯಯನದ ಸಾಮಾನ್ಯ ನಿರೂಪಣೆಯ ಸ 
ವಿವರಣೆ ಈ ಕೆಳಗಿನಂತಿರಬಹುದು, 

1. ಸಂಕರಕ್ಕಾಗಿ ಜನ್ಮದಾತೃಗಳ ಆಯ್ಕೆ. 

ಸಾಮಾನ್ಯವಾಗಿ ಅಪೇಕ್ಷಿತ ಆದರೆ ಹಲವೇ ತಳೀಯ ಘಟಕಗಳನ್ನಾಧರಿಸಿರುವ 
ಒಂದು ಅಥವಾ ಎರಡು ಲಕ್ಷಣಗಳ ಅಭಾವವಿರುವ ಒಂದು ತಳಿ, ಕ. 

&ಿನಲ್ಲಿಲದ ಈ ಒಂದು ಅಥವಾ ಎರಡು ಲಕ್ಷಣಗಳನ್ನು ಪಡೆದಿರುವ ಒಂದು 
ತಳಿ 8. 

2. ಹಿ£«8ಯ ಗ್ಯನನ್ನು & ಜೊತೆಯ ಹಿಂಸಂಕರ ; ಪ್ರತಿಯೊಂದು 
ಹಿಂಸಂಕರ ಸಂತತಿಯಲ್ಲೂ, ಅವು ಪ್ರಬಲವಾಗಿದ್ದಲ್ಲಿ 8, ಪಡೆದಿರುವ ಒಂದು ಅಥವಾ 
ಎರಡು ಆಪೇಕ್ಷಿತ ಲಕ್ಷಣಗಳಿಗಾಗಿ ಆಯ್ಕೆ ಮಾಡುವುದು ಮತ್ತು ಪ್ರನಃ ಈ ಆಯ್ಕೆ 
ಮಾಡಿದ ಸಸ್ಯಗಳನ್ನು ಹಿ ಜೊತೆ ಹಿಂಸಂಕರವೇರ್ಪಡಿಸುವುದು. 

ಸಾಕೆಂದು ವ್ಯಕ್ತಪಡುವವರೆಗೆ ಈ ಪ್ರತಿಕ್ರಿಯೆಯ ಅನುಕರಣವಾಗಬೇಕು. 
ಈ ವಿಶದೀಕರಣದಲ್ಲಿ ೩ ಮತ್ತು8 ಗಳನ್ನು ಅನುಕ್ರಮವಾಗಿ ಪುನರಾವರ್ತಕ ಮತ್ತು 
ಪ್ರನರಾವರ್ತಕವಲ್ಲದ ಜನ್ಮದಾತ್ಮಗಳೆಂದು ಕರೆಯಲಾಗುತ್ತದೆ. ಪ್ರತಿಯೊಂದು 
ಹಿಂಸಂಕರ ಸಂತತಿಯಲ್ಲಿ ಸಾಕಷ್ಟು ಸಸ್ಯಗಳನ್ನು ಬೆಳೆಸಿ, ಮತ್ತು ಪುನರಾವರ್ತ 
ಜನ್ಮದಾತೃವಿಗೆ ಸೇರಿಸಲು ಅಪೇಕ್ಷಿತ ಹಿಂಜರಿತ ಘಟಕಗಳಿಗೆ ಕೆಲವು ಸಸ್ಕಗಳು 
ವಿಷಮಯುಗ್ಕ್ಮಜವಾಗಿರುವುದನ್ನು ಸ್ನಿರಪಡಿಸಿಕೊಳ್ಳಲು ಸಾಕಾಗುವಷ್ಟು ಓಂಸಂಕರ 


[ 


ಸಿ 
ಗಳನ್ನು ವಪಣಾಡಿ ಪುನರಾವರ್ಶಕವಲ್ಲದ  ನ್ಮೃದಾತೃಗಳ ಹಿಂಜರಿತ 'ಶಿಕ್ಷಣಗಳನ್ನು 
ಮುಂದುವರಿಸಬಹುದು. 

3... ೫ ಜನ್ಮದಾತೃವಿನ ಲಕ್ಷಣಗಳು ಸಮಯುಗ್ಮಜತೆ ಪಡೆಯುವವರೆಗೆ, 
ಶನಿಂದ ಪಡೆದ ಘಟಕಗಳನ್ನು ಹೊತ್ತಿರುವ ಸಸ್ಯಗಳಿಂದಾದ ಸ್ವಸಂಕರ ಸಂತತಿಗಳಲ್ಲಿ, 
ಆಯ್ಕೆ. 

4, 8 ಜನ್ಮದಾತೃವಿನಿಂದ ಆರಿಸಿದ ಲಕ್ಷಣಗಳಿಗಾಗಿ, ಹೆಚ್ಚುಸಂಖ್ಯೆಯ, ಸಮ 
ಯುಗ್ಮಜ ಸಾಲುಗಳ ಸಂಯೋಜನೆ. 


ಹಿಂಸಂಕರ ಸಿಸ್ಕ ತಳಿಅಭಿವ ದ್ಧಿ ನಿಧಾನ 185 


ಕ್‌ 


ಇತರ ತಳಿಅಭಿವೃದ್ಧಿ ಸಮಸ್ಕೆಗಾಗಿಯೂ ಹಿಂಸಂಕರವನ್ನು ಉಪಯೋಗಿಸ 


ಬಹುದು. ಉದಾಹರಣೆಗಾಗಿ ಪೊರಕೆ ಲಕ್ಷ್ಮಣಗಳನ್ನು ಹೊಂದಿರುವ ಎರಡು ಅಂತಃ 

ಸಂಕರಗಳ ನಡುವಣ ನಿಯಂತ್ರಿತ ಪರಾಗಸ್ಪರ್ಶ ಸ್ಥಿತಿಯಲ್ಲಿನ ಸಂಕರದಿಂದ ಮುಸುಕಿನ 
ಬ 

ಜೋಳದ ಅಂತಃಸಂಕರ ಸಾಲುಗಳನ್ನು ಅಭಿವೃದ್ಧಿಗೊಳಿಸುವಲ್ಲಿ, ಅದರ ಬಹುತೇಕ 
ಉದ 

ವೈಲಕ್ಷಣಗಳಲಿ ಒಂದು ಜನ್ಮದಾತ್ಮ ಇನ್ನೊ ಂದಕ್ಷಿಂಶ ಅನೇಕ ವೇಳೆ ಹೆಚ್ಚು ಅಪೇಕಿತ 

ಭ್ರ ಜಟ ಣ್‌ ರ್ರ ಕ್ರ ತ ಇ ತ ಹ್‌ 

ವಾಗಿರುತ್ತದೆ. ಹೆಚ್ಚು ಅಪೇಕ್ಷಿತ ಅಂತಃಸಂಕರವನ್ನು ಘನರಾವರ್ತ ಜನ್ಮದಾತ್ಮವಾಗಿ 


ಬಳಸಿದ ಒಂದರಿಂದ ಮೂರು ಹಿಂಸಂಕರಗಳು ಅನುಕೂಲಕರವೆಂದು ಸ್ಲಿರಪಡಬಹುದು. 
ಹ 


ಳಿ ಸ್‌ ಥೌ ಚ್‌ 
ಸಂತತಿಗಳ ನಡುವೆ ಆಯ್ಕೆಗಾಗಿ ತೃಪ್ತಿಕರ ಆಧಾರ ಒದಗಿಸಲು ಸಾಕಷ್ಟು ವಿಷಮ 
ಯುಗ್ಕಜತೆ ಎರಡು ಹಿಂಸಂಕರಗಳ ನಂತರ ಅನೇಕ ವೇಳೆ ಹಾಜರಿರುತ್ತವೆ. ಮೂರು 
ಹಿಂಸಂಕರಗಳ ನಂತರ ಪರಿಮಾಣಾತ್ಮಕ ವೈಲಕ್ಷ್ಮಣಗಳ ಬಹುಭಾಗ ಪ್ರುನರಾವರ್ತ 
ಜನ್ಮದಾಶೃವಿನ ಲಕ್ಷ್ಮಣಗಳೊಡನೆ ಸಮೀಪ ಹೋಲಿಕೆ ಹೊಂದಿರುತ್ತದೆ. ಈ ವಿಧಾನ 


ಪರಿಣಾಣಾತ್ಮಕ ವೈಲಕ್ಕಣ ಮತ್ತು ಅನ್ಯಪರಾಗಸ್ಪರ್ಶ ಬೆಳೆಸಸ್ಕಗಳೊಡನೆ, 
ತಳಿಅಭಿವೃದ್ಧಿ ಕುಾರ್ಯಕ್ರಮ್ಮ ಸರಳ ರಿಕ್ಷ ಲಕಣಗಳ ಸ್ಕ್ರ ಇಾಂತರಣವನ್ನು ಆನ:ಸರಿ 
ಸುವುದಕ್ಕೆ ಭಿನ್ನವಾಗಿರುತ್ತದೆ. ಹಿಂಸಂಕರ ಫಲಿತಾಂಶಗಳ ವಿವರಣೆಯನ್ನು ಕೊಡುವ 
ಮೊದಲು ಹಿಂಸಂಕರ ಕಾರ್ಯವಿಧಾನಗಳ ತಳೇಯಕ ಆಧಾರದ ಸ್ಫೂಲವಿವರಣೆ 
ಕೊಡಲಾಗುತ್ತದೆ, ರಿಚ್ಚೆ (1927) ಪ್ರತಿಯೊಂದು ; ಆನುಕ್ತಮ ಸಂತತಿಗಳನ್ನ 
ಸಮಯುಗ್ಮಜ ಪ್ರನರಾವರ್ತ ಜನ್ಮದ | ಸ೦ಕರಗಳಲ್ಲಿ ಸೇರುವ 
ಘಟಕಗಳಿಗೆ ಸಮಯುಗ್ಮಜವಾಗಿರುವ ಸಸ್ಮಗಳ ಶೇಕಡಾವಾರನ್ನು (2೯.18 ಸೂತ್ರ 
ದಿಂದ ಗುಣಿಸಿ ಕೊಟ್ಟಿ ದ್ದಾನೆ. ಈ ಶೇಕಡಾವಾರುಗಳನ್ನು ಕೋಷ್ಟಕ 12ರಲ್ಲಿ ಕೊಡ 


ಲಾಗಿದೆ, 


೪೬ 


2 
ಲೆ 
ಕ್ಷ 1 
ಲಾ 
೯) 
ತ 
೯ 
ಸಿ 
([ 


ದ 


ಗ್ರ 
1] 


ಈ ಸೂತ್ರ. ಸಂಕರ ನಂತರ ಭಿನ್ನವಾಗಿ ಬೇರ್ಪಡುವ. ಸಂತತಿಗಳಲ್ಲಿ 
ಸಮಯುಗ್ಮಜವಾಗಿರುವ ವೈಯುಕ್ತಿಕ ಸಸ್ತಗಳ ಶೇಕಡಾವಾರನ್ನು ಕಂಡು ಹಿಡಿಯಲು 
ಬಳಸುವವುಗಳಂತೆಯೇ ಇದೆ. ಒಂದು ಸಂಕರದ ನಂತರ, ಬೇರ್ಪಡುವ ಸಂತತಿಗಳಲ್ಲಿ, 
ಸಮಯುಗ್ಮಜ ಏಕಸಸ್ಯಗಳಲ್ಲಿ ಅರ್ಧಭಾಗದಷ್ಟು ಮಾತ್ರ ಅಪೇಕ್ಷಿತ ವಂಶಪಾಹಿರೂಪ 
ದವಾಗಿರುತ್ತವೆ. ಉದಾಹರಣೆಗಾಗಿ 4.& ಮತ್ತು ೩೩ ನಡುವಣ ಸಂಕರದ ನ್ಮ ಸಂತತಿ, 
1 443.26೩. 1೩8 ಪಡೆದಿರುತ್ತದೆ. ಸಂತತಿಯ ಅರ್ಧಭಾಗ ಸಮಯುಗ್ಮಜ 
ಆದರೆ ಇವುಗಳಲ್ಲಿ ಅರ್ಧಭಾಗಮಾತ್ರ && ವಂಶವಾಹಿರೂಪದವು. ಆದ್ದರಿಂದ ಗ್ಕ 
`ಕಿಿಗಳ ಸ್ವಸಂಕರಕ್ಕೆ ಬದಲು ಸಿ&ಗೆ ಹಿಂಸಂಕರವೇರ್ಪಡಿಸಿದಲ್ಲಿ 1ಕ4ಗೆ. 18 


186 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


₹1 


'ಡೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಪೂರ್ಣಸಂತತಿಯ ಅರ್ಧಭಾಗ ಅಪೇಕ್ಷಿತ ಸಿಸಿ 


ಗ” 


೦ಶವಾಹಿರೂಪದ್ದಾಗಿರುತ್ತದೆ. 


₹॥ 


ಕೋಷ್ಟಕ. 12, ಹ್ರತಿಯೊಂದು : ಅನುಕ್ರಮ ಸಂತತಿಗಳಲ್ಲಿ ಸಂಕರ ಮತ್ತು 
ಅದರ ಫಲಿತಾಂಶ ಸಂತತಿಗಳೊಡನೆ ಜೊತೆಗೂಡುವಿಕೆ ಪದೆದ ಸಮಯುಗ್ಮಜ ಪುನ 
ರಾವರ್ತ ಜನ್ಮದಾತ್ಮವಿನಿಂದ ಮಾತ್ರ ಸಂಕರಗಳಲ್ಲಿ ಸೇರುವ ॥ ಘಟಕಗಳಿಗೆ ಸಮ 
ಯುಗ್ಮಜವಾಗಿರುವ ಸಸ್ಯಗಳ ಶೇಕಡಾನಾರುಸ 


ಸಂ ಪ 
ಹಿಂಪರಾಗಸ್ವರ್ಶ ಸಂತತಿಗಳ ಸಂಖ್ಯೆ 7 














ಜನ 

ಲ್‌ ದ ಹ ಗ ಬಾ ಟಾ 

ತೆ.  . |. ಸ. ಬ.....| | 10 

1 | ಡ್‌ ಈ 

ದಜ 501751 188775೯3717] ೫ 1168707708. 
5.324 5 72 85192196198 199 100- 
101.., 6 26 52173 ತ 92 96 1 98 99 
15 ,..| 1 13 38. 62/79/89 9497 99 
20 ... |... ೫. 28 1 53 73 | 85,92 196 98 
30 2 14139 62/79 189 94, 97 
40 | _8128/53.73/86, | 96 
50 | ( 4 20146 68182191195 
1 9 56 : 75 . 86 | 93 

100 | 4,21 46168/8291 








]. ಆರು ಆಂಕಸ್ಮಾನದ ಲಘುಗಣಕದ ಬಳಕೆಯಿಂದಾಗಬಹುದಾದ ತಪ್ಪುಗಳಿ 
ಗೊಳಪಟ್ಟಿದೆ. 
೧ ನ ಮೌಲ್ಯವೇನೇಯಿರಲಿ, 1ವಾ1ನ ಮೌಲ್ಯಗಳು ಪೂರ್ಣಸಮಷ್ಟಿಯ 
ಸಮಯುಸಗ್ಮಜ ಘಟಕ ಜೋಡಿಗಳ ಶೇಕಡಾವಾರನ್ನೂ ಕೂಡ ಸೂಚಿಸುತ್ತವೆ. 
8 ಘಟಕ ಜೋಡಿಗ': ಅಡಕವಾಗಿರುವಲ್ಲಿ, ಅಪೇಕ್ಷಿತ ವಂಶ 
ಪಾಹಿರೂಪ ಹೊಂದಿರುವ ಒಂದು ಏಕ್ಳೈ ಕ ಸಸ್ಯವನ್ನು ಜಾಸು ನ್ಶ ಮತ್ತು 


ಪ್ರಥಮ ಓಂಸಂಕರ ಎ ಅಗತ್ತ ಸುವ ಸಸ್ಯ ಸಂಖ್ಯೆಯ ಸಾರಾಂಶವನ್ನೂ 
ಕ್ರಿ 


ಕೋಪ್ಟಕ 13. ಒಂದು ಪ್ರಬಲತೆಯ ಸಮಯುಗ್ಮಜ ಏಕಸಸ್ಮ ಪಡೆಯಲು 
ಅಗತ್ಯವಾದ ಸಂತತಿ 








ದಕ ನಡು ಗಡೆ ಗತ್‌ ಡಾಕ್‌ ತ್ರ ಜನದ 
| ಘಟಕ ಜಾದಳ ಶಂ 
ಎ ಮು 
ಎಚಟ್ಟ್‌ಯ ನ್‌ | 


ಓ) 
[೯ 
2. 
ಕ] 

್ಮಾ 

ಇ 

೦೧ 


ಕಾಸ್‌ | ನಸರರಾರ್ವಾರ್ವಾರ್ಣಾರ್ಸಾರ್ಸಾರ್ಡಥ 


[ 

ಹ ತ 
೦೮ 
2 
ಓು 
₹೨ 
ರಾ 
ತು 
ಓ) 
೦೦. 
ಓ.) 
(| 
ಅ 





ಕ್ಯ ತ ಎ ಎ *ನಹ ವ್‌ ಧಾ 
2ದಾಹರಣೆ ಗಾಗಿ, ಜನ್ಮದಾತ್ಮ ಗಲ್ಲ ಬ್ರ ಜೊತೆ ಸ್ಯ ವ ಜೋಡಿಗಳ ವಪ್ರಶಾಸ 
ಶ್ರ ಣ್‌ ಹ ಬ 
ಕತಾ ಕ ಪಾಕ್ಸ್‌ ಕ್ಯು ೯ ಹ. ಒಕ ದಾಯ ಭಾ ಟೆ ಇ.ವಾತಾ ಕಹಾ ಜೆ 
ಬಳರಾಫ್ಲಿ ಬಲ್ಲಿ ಜ್ರ ಘಟಕ ಜೋಡಿಗಳೂ ಖ್ಹಿಬಬಿ ಸಮಮಗ್ಮಜ ಈ. ವು ಇತರ ಶಾ ಹಂಕಲ ತ 
ಎ ಕ ಜ್‌ 
ಸಾ ಪಾದರ ಕಾರದ 
`ನಾವಿನಲ್ಷಿ ಅಂದಾಜು ಮಾಡಿದ ನಿರೀಕ್ಷಣೆ, ಪ್ರತಿ 1024ಕ್ಕೆ ಒಯ್ಯೇ ಒಂದು ಏಕಸಸ್ಸ. 


ತ ನ 
ಆದರೆ ಪ್ರಥಮ ಹಿಂಸಂಕರ ಸಂತತಿಗೆ ಶಾತ್ಮಿಕ 4 ಎರಿ ಫ್‌ ಜಿಟಿ 
ಕ್ಷ 


ಆವ 

ಹಹ ಡ್‌ ಸ 

ಗಳನ್ನೂ ಪ್ರಬಲ ಸಮಯುಗ್ಣಜ ಸ್ಥಿತಿಯಲ್ಲಿ 
ಲ್‌ ಜಾ ಸ 


ಕ್ಸ 


ಹಾ ಸದ್‌ ಸ್ಟಾರ ಟಸ್‌ ಯ, 


ರ್ಗ 
ಭು ಟರ ದಃ ವ ಬು ಮಸೂರ ಓವ ಗುನ ಟಗ 
್‌ 
ಪ್ರ 
ಮು 


೯ 
ಆಗ ಕಾಗ ದ 1 ಎ ೨೦ ೩ ಡರ್‌” ರ ಷ್‌ ಹಾಲಾ ತ್‌ 
ಪುನರಾವರ್ತ ಜನ್ಮದಾತ್ಮೃ 4ನ ಅಪೇಕ್ಷಿತ ಲಕ್ಷ್ಮಣಗಳನ್ಲಿ ಒಂದಕ್ಕೆ ಕಾರಣವಾದ 

ಆ ಆ ಜ್ರ 
ಡಾ” ಡ್‌ ತಾಜ್‌ ಎ. ತಾ ಪಗ ಧ್ಯ ಕ್‌ ಫು ಇಒ ತರ ಹ ಕಿಟ್ಟ ದರ್‌ ಟರಣಷ್ಣು ಅಲ್ಲು. ಉೌಂ ಯಾ ಯೌ ಬು ನ ಕ್‌ ಛಿ ಒಕ್ಷಡಿ 
ಟಕ ೮ ಮತ್ತು &ಗೆ ಸೇರಿಸಲು ಹಾರ ಸುವ ಜನ ಜಾತ ಹನಸರುತಷ ಪ್ರಬಲ 
ವಂ ಗ ಷ್‌ 
ಸ ತೆ 


ಟಬ ತ 


ಜನ್ಮದಾತ್ಮ : ನೊಡನೆ ಸಂಲಗ್ನತೆಪಡೆದ. ೮೮ ಮುತ್ತು 10 ಇತರ ಹ್ರಬಲ 
ಡ್‌” 
ಅ 


ಮ. ಪಡೆದಿರುತ್ತದೆ ಮತ್ತು ,& ಜನ್ಮದಾತ್ಮವಿಗೆ ಸೇರಿಸಲಿವೆ ಸುದ ಕೊನೆಯ 
೫ ॥ನೊಡನೆ ೮೮ ಸಂಲಗ್ನತೆಯನ್ನು 8 ಎತ್ಛ ಹೊಂದಿರುತ್ತದೆ. ೮ ಮತ್ತು ॥ ಶೆ 
0ರಷ್ಟು. ಪ್ರನರ್‌ ಸಂಯೋಜನೆಯೆಂದು ಭಾವಿಸಬಹುದು, ಹಿಂಸಂತರ ಸಂತತಿಗಳ ೩ 


ಗಾಗಿ ಆಯ್ಕೆ ಅಪೇಕ್ಷತ ಘಟಕ ೮ಯನ್ನು ಹೊಂದಲು ಕಷ್ಟವಾದ ಪ್ರವೃತ್ತಿ ಹೊಂದು 
ಶು 
ತ್ತದೆ. ಅದರೆ ಪ್ರತಿಯೊಂದು ಹಿಂಸಂರದಲ್ಲೂ ಪುನರಾವರ್ತ ಜನ್ಮ ಪಾತೃೃವಿಯಂದ 
ಶ್ರ 


ಯನ್ನು ಒಳಸೇರಿಸುವುದರಿಂದ. ಅಡ್ಮಹಾಯುವಿಕೆಯ ಅವಕಾಶ ಮತ್ತು ಆಹ್ಲೈಕ್ತಿತಿ 
ಸಂಯೋಜನೆ ೮೧೧೫ನ್ನು ಹೊಂದುವ ಅವಕಾಶ ವಂಶಾವಳಿ ಬೊ:ಜನೆಗಿಂತಲ 


ಹಿಂಸಂಕರಗಳಲ್ಲಿ ಉತ್ತಮವೆಂದು ಕಂಡುಬರುತ್ತದೆ. ಪ್ರಶಿರ್ಯಪೂ ೫/7. ವಂಶವಾದಿ 
' ರೂಪಗಳು ಆಯ್ಕೆಗೊಂಡು ಮತ್ತು ಪುನರಾವರ್ತ ವಿತ್ಯವಿನಿಂದ ೮ ಘಟಕ ಸು 


ವುದೇ ಇದಕ್ಕೆ ಕ ಅಡ್ಡಹಾಯುವಿಕೆಯಾದ ನಂತಿರ ೮ ಹುಂತಪ್ರಿ ೫ಗಳ ಸಂಲಗ್ನತೆ 


188 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಈ ಸಂಯೋಜನೆಗಳು, ಈ ಎರಡು ಫಟಕ ಜೋಡಿಗಳ 


್ರ ಸ್ವತ ತಂತ್ರ ರಿಕ್ಕತೆ ವ್ಯವಸ್ಥೆಗಿಂತಲೂ 
ಹೆಚ್ಚಾಗಿ ಪದೇ ಪದೇ ಸಂಭವಿಸುವಂತಹ ಪ್ರಕೃತಿಯೇರ್ಪ 
ತ 


ತ ರ್ಪ ಡಿಸುತ್ತದೆ. ಉಳಿದ 10 
ಲ. ಘಟಕಗಳನ್ನು ಸಾಮಾನ್ಯ ತಾತ್ವಿಕ ನಿರೀಕ್ಷಣೆಯಂ 2ಂತೆ ಮರಳಿ ಪಡೆಯ 


ಆ 
ಗಳನ್ನು ಬಳಸಬೇಕೆಂದು ನಿರ್ಧರಿಸಲು ಸಹಾಯಕವಾಗುವ ಮಾಹಿತಿಯನ್ನು ಒದಗಿಸಿ 


ದಾವೆ. ಈ ಕೆಳಗಿನ ವಿವರಣೆಯನ ನ್ನು ಹಾರಿಂಗ್ಟನ್ನನ ಸಾರಾಂಶದಿಂದ ನೇರವಾಗಿ ಪಡೆಯ 


ಹಾರಿಂಗ್ಟನ್‌ (1953) ಹಿಂಸಂಕರ ಸಮ 


ಓಂಸಂಕರಗಳೆಲ್ಲಿ ಆಗತ್ಕವಾಗುವ ಸಸ್ಮಗಳು 
ವಂಶವಾಹಿಗಳ ಅಪೇಕ್ಷಿತ ನಿರ್ದಿಷ್ಟ ಸಂಯೋಜನೆ ಪಡೆದ ಒಂದು 20ರಲ್ಲಿ 19 
ಸಲ ಅಥವಾ ತ 99ಸಲ ಪ್ರಕಟವಾಗಲು ಬೆಳೆಸಬೇಕಾದ ಸ ಸಸ್ಯ ಗಳ ಸಂಖ್ಯೆಯನ್ನು 
ಈ ಕೆಳಗಿನ ಕೋಷ್ಟಕದಲ್ಲಿ ಕೊಡಲಾ ಗಿದೆ. (ಮಾಥರ್‌ನಿಂದ ತೆಗೆದುಕೊಂಡದ್ದು ) 





"ಅಪೇಕ್ಷಿತ ವಂಶವಾಹಿ ಸಂಯೋಜನೆ ಪಡೆದಿರುವ ಸಸ್ಯಗಳ ನಿರೀಕ್ಷಿತ ಪ್ರಮಾಣ 








] 


| 








$ ; ಕ ' ಶಿ ಕಿ. ತೂ 68 | ಸ 
: ತ್ಯ ನದು 
0.95 . 2? 104 | 224 | ೩63 95 |191 
೧.99 ' | 1 16.0 . 345 | 71.2 |146 , 296 


ಘ್‌ ಕೋಷ್ಟಕದ ಬಳಕೆಯ ಉದಾಹರಣೆಗಳು 


॥ ಜೊತೆಗೆ ಕಿ « ಔಯ ಹಿಂಸಿಂಕರದಲ್ಲಿ ಹಿನಲ್ಲಿ 0ನ ಲಕ್ಷಣಕ್ಕೆ ಒಂದು ಹಿಯರಿತ 
೫ ವಂಶವಾಹಿ ಪ್ರಭಾವಬೀರುತ್ತದೆಂದೂ ಮತ್ತು 100ರಲ್ಲಿ 99 ಸಲ ಒಂದಾದರೂ 
ಹಿಂಜರಿತ ವಂಶವಾಹಿಯನ್ನು ಪಡೆದಿರಲು ಸ ಕಷ್ಟು ಸಂಖ್ಯೆಯ ೧, ಸಸ್ಯಗಳು ಅಪೇಕ್ಷಿತ 
ವೆಂದೂ ಭಾವಿಸೋಣ, "ಹಿಂಸಂಕರದಲ್ಲಿ ನಿರೀಕ್ಷಿತ 7೫ ಮತ್ತು ([ ಸಸ್ಯಗಳ ನಿಷ್ಟತ್ತಿ 
1ಕ್ಕೈ 1 ಮತ್ತು ನಿರೀಕ್ಷಿತ ॥[ ಸಸ್ಯಗಳ ಅನುಪಾತ ಅರ್ಧಭಾಗದಷ್ಟು. ಕೋಷ್ಟಕದ 
"ಹ' ಎಂಬ ೬`ರೋನಾಮೆಯ ಅಂಕಣದಲ್ಲಿ “99' ರ ಸಂಭವನೀಯ ಸಾಲಿನಲ್ಲಿನ ಸಂಖ್ಯೆ 
6.6 ಆದ್ದರಿಂದ, ಅವುಗಳಲ್ಲಿ ಯಾವು ಸದಾದರೊಂದು ೫ ವಂಶವಾಹಿ ಹೊಂದಿದೆಯೆಂಬ 
ವಿವೇ ಕಯುತ ನಿಶ್ಚಿತಕ್ಕೆ 7 8೦ ಸ ಳ ಸಮಷ್ಟಿ ಅಗತ್ಯವಾಗುತ್ತದೆ. 

12 ನೊಡನೆಯ ೧.202 ( ನಿಂದ ಅಪೇಕ್ಷೆತ ಮೂರು ಲಕ್ಷಣ 
ಗಳಲ್ಲಿ ಜನ್ಮದಾತೃ ತಳಿಗಳು ಭಿನ್ನವಾಗಿದೆಯೆಂದು ಭಾವಿಸೋಣ. € ನಲ್ಲಿನ ಇವುಗಳ 


ಹಿ೦ಸಂಕರ ಸಸ್ಯ ತಳಿಆಭಿವೃದ್ಧಿ ವಿಧಾನ 189 


ಶ್ಲೊಂದು ಹಿಂಜರಿತ ವಂಶವಾಹಿ /ನ ಮತ್ತು ಇತರೆವೆರೆಡು $ ಮತ್ತು 7 ಪ್ರಬಲ 
ವಂಶವಾಹಿಗಳ ಪ್ರಭಾವಕ್ಕೊಳಪಟ್ಟಿವೆ. ಈ ಸಂದರ್ಭದಲ್ಲಿ ೫/ 55 7 ಸಸ್ಯಗಳ 
ನಿರೀಕ್ಷೆತ ಅನುಪಾತ 1:88 ಅಥವಾ ಕ ಕೋಷ್ಟಕದ 8ನೇ ಅಂಕಣದಲ್ಲಿ 

ಶಿರೋನಾಮೆಯಡಿ ಸಂಭವನೀಯ 0.99 ಸಾಲಿನ ಸಂಖ್ಯೆ 34.5. ಆದ್ದರಿಂದ 99ರಲ್ಲಿ 
ಹೆಚ್ಚು ಕಡಿಮೆ ಒಂದಾದರೂ ೫ 56 7 ರಚನೆ ಹೊಂದಿರಬಹುದಾದ ಸಂಭವ 


ನಿಷ್ಟತ್ತಿಗೆ 35 ರಿ ಸಸ್ಯಗಳ ಸಮಷ್ಟಿ ಅಗತ್ಯ. 


ಛಲ, ಸುಮಾರು ಕ ಭಾಗ (ಅಂದರೆ ಸ್ವ ಜತ್ತಿ) 57 ಲಕ್ಷಣ ಸಂಯೋಜನೆ 
ಬಕ್ರಪಡಿಸುತ್ತವೆ. ತನಿಖೆಯಿಂದ $ ಮತ್ತು 7 ಪಡೆದಿರುವಂತೆ ವೃಕ್ಕಪಡುವ 
ಸ್ರ 


ದ 
8 ಅಥವಾ 9 ಸಸ್ಕಗಳೆಬ್ಬವನ್ನೂ £ ವಂಶವಾಹಿಯನ್ನು ಉಳಿಸಿರಲು 0 ಯೊಡನೆ 


[1 ಜ್ಕ್‌ 

ಹಿಂಸಂಕರವೇರ್ಪಡಿಸಲಾಗುತ್ತದೆ. ಇವುಗಳಿಂದ ಪುಟ್ಟಿ ಸದ ಒಂದು ಮಾತ್ರ £ ಹೊಂದಿರ 
ಹುದಾದ್ದ ರಿಂದ ಪ್ರತಿಯೊಂದಕ್ಕೂ 700 ಗಿಡಗಳನ್ನು ಅಥವಾ ಮೊತ್ತವಾಗಿ 56ರಿಂದ 
€3 ಸಸ್ಕಗ*ನ್ನು ಉತ್ಪಾದಿಸುವುದು ಅವಶ್ಮಕವಮಾಗುತ್ತದೆ. 


ಒಂದು ನಿರ್ದಿಷ್ಟ ಲಕ್ಷಣ 2 ವಂಶವಾಹಿಗಳ ಪ್ರಭಾವಕ್ಕೊಳಗಾಗಿರುವ ರಿಕ್ಷತೆಯ 
ಓ ದಯ ಕೆ ಛು 
ಆಧ್ಯಯನದಲ್ಲಿ, ಪ್ರತಿಯೊಂದು ್ಶೃ ಸಸ್ಯದಿಂದ ಎಷ್ಟು ೫್ಮ ಸಂತತಿಯ ಸಮಷ್ಟಿ ಆಗತ್ಯ 
ವಂದು ತಿಳಿಯಬೇಕೆಂದು ಭಾವಿಸೋಣ. ಹೆಚ್ಚುಕಡಮೆ 19ಕ್ಕೆ 1 ಸಂಭವ ಪ್ರಮಾಣಕ್ಕೆ 
ಅಗತ್ಯವಾಗುವ ಸಂಖ್ಯೆ ಕೋಷ್ಟಕದ | ಅಂಕಣದಲ್ಲಿ (ಅಂದರೆ ಕ್ಕ » ಸ) ಮತ್ತು 0.95 
ಸಾಲಿನಲ್ಲಿ ಕಂಡುಬರುತ್ತದೆ. ಈ ಸಂಖ್ಯೆ 10.4 ಆದ್ದರಿಂದ 11 ಸಸ್ಮಗಳು ಅಗತ್ಯ. 
ಆದರೆ ಇನ್ನೂ ದೃಢನಿಶ್ಚಿತ ಪಡೆಯಲು 0.99 ಸಾಲನ್ನು ಬಳಸಬೇಕು. ಈ ಸಂದರ್ಭ 
ದಲ್ಲಿ 16 ಸನ್ಮಗಳು ಅಗತೃ್ತಪಾಗುತ್ತವೆ. 
ನ್‌ [ [ದ ಖಿ 


ಹಿಂಸಂಕರ ವಂಶಾವಳಿಯನ್ನು ವಿವರಿಸಲು ಕಾರ್ಯಕರ್ತರು ವಿವಿಧ ಅಂಕಿತಗಳನ್ನು 
ಬಳಸಿದ್ದಾರೆ. ಆಲಾರ್ಡ್‌ (1949) ಗೋಧಿಯಲ್ಲಿನ ಹಿಂಸಂಕರದ ಎರಡು ಸಂತತಿಗಳ 
(ಒಂದೇ ಜನ್ಮದಾತೃವಿನ ಮೂರು ಪರಿಮಾಣ) ಅಜಿತಕ್ಕೆ 8೦೩ ಬಳಸಿದ್ದು. ಹೇಯ್ಸ್‌ 
ಮತ್ತಿತರರು (19460) ಮುಸುಕಿನ ಜೋಳದಥ್ಲಿ ಒಂದು ಸಂಕರಣದ ಎರಡು ಸಂತತಿಗಳ 
ಹಿಂಸಂಕರಗಳಿಗೆ (14, 4374) 14, ಎಂಬ ಅಂಕಿತವಿತ್ತಿದ್ದಾರೆ, ಜಾನ್ಸನ್‌ ಮತ್ತು 
ಉನ್ರಾವ್‌ (1950) ಸಂಯೋಜನೆಗಳ ವಿವಿಧ ವಿಧಗಳಿಗೆ ಉಪಯುಕ್ತವಾಗುವ ಅತಿ 
ವ್ಯಾಪಕ ವಿಧಾನದ ರೂಪರೇಖೆಗಳನ್ನು ಸೂಚಿಸಿದ್ದಾರೆ. 


ಹಿಂಸಂಕರ ವಿಧಾನಗಳ ಮಹತ್ವ ಕೆಲವು ದೃಷ್ಟಾಂತಗಳಿಂದ ಹೆಚ್ಚು ಸ್ಪಷ್ಟವಾಗ 
ಬಹುದು. 


190 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪುಡಿಬೂಷ್ಟು (ಬೂದಿ) ರೋಗಕ್ಕೆ ಪ್ರತಿರೋಧಪಡೆದ ಕಾಂಟಲೂಪ್‌ಗಳು 


(ಕರ್ಬೂಜ) (ಎರಿಸಿಫಿ ಸಿಕೊರೇಸಿಯೇರಂ) 


ಜೋನಕ್ಸೆ (1932) ಗೆ ಅನುಸಾರವಾಗಿ ಈ ರೋಗ, ಸಿಂಪರಣೆ ಅಥವಾ ಧೂಳಿ 
ಸುವುದರಿಂದ ತೃಪ್ತಿಕರ ನಿಯಂತ್ರಣ ಹೊಂದುವುದಿಲ್ಲ. ಭಾರತದಿಂದ ಪಡೆದ ಮಿಶ್ರಣ 
ಕರ್ಬೂಜಗಳು ಚಿತಿ ನಿಕೃಷ್ಟ ದರ್ಜೆಯವಾಗಿದ್ದವು. ಈ ಸ್ಟಿತಿ 

ಹಒಿಂಸಂಕರ ತಳಿಅಭಿವೃದಿ ಯೋಜನೆಗೆ ಆತಿ ಸಮರ್ಪಕ ನೆಲೆ ಒದಗಿಸಿತ್ತು. ಏಕೆಂದರೆ 
ಹ ಡ್‌ ವ 


ಫ್ಯಾ 
ಪ್ರತಿರೋಧಶಕ್ತಿಯು ಹಿಂಜರಿತಕ್ಕೆ ಸರಳ ಪ್ರಬಲವೆಂದು ಕಂಡುಬಂದಿತು. ಪ್ರಡಿಬೂಷ್ಯ್ಠು 


ಬ ನ ಉ 
ರೋಗಕ್ಕೆ ಪ್ರತಿರೋಧ ಶಕ್ತಿಯಿಲ್ಲದ ಅಪೇಕ್ಟಿತ ಕರ್ಬೂಜಗಳು ಲಭ್ಯವಾಗಿದ್ದವು. 
ತೆ ಹಾರ್ಟ 

ಎ ಲ ರಾ, ಪ ತ ಲ ತು ಹ 

ಬಳಸಿದ ವಿಧಾನವು ಪ್ರಶಿರೋಧಶಕ್ತ ಭಾರತ ಕರ್ಬೂಜದೊಡನೆ ವಾಣಿಜ್ಯ 

ಇ ರಾ ಸ ವಾಡೆ 
ಕಾಂಟಲೂಪ್‌ಗಳ ಸಂಕರಣ, ಹಿಂಸಂಕರ ಸಂತತಿಗಳಲ್ಲಿ ಪ್ರತಿರೋಧ ಶಕ್ತಿಗಾಗಿ ಆಯ್ಕೆ 
ಮತ್ತು ಪ್ರತಿರೋಧಶಕ್ತಿಗಾಗಿ ಆಯ್ಕೆಗೊಂಡ ಈ ಸಸ್ಯಗಳನ್ನು ವಾಣಿಜ್ಯ ಕಾಂಟಲೂಪ್‌ 
ಗಳೊಡನೆಯ ಪ್ರನರ್‌ಸಂಕರಗಳನ್ನು ಒಳಗೊಂಡಿತ್ತು. ಅಪೇಕ್ರಿತ ದರ್ಜೆಯ ಕಾಂಟಿ 


ತಾಸ ಗ. ಬ ಹಾ, ಇ ( ಡಾ 
ಲೂಪ್‌ಗಳನ್ನು ಪಡೆದನಂತರ, ಪ್ರತಿರೋಧ ಶ್ವಗೆ ಸಮಯು `ಜವಾಗಿರುವ ಶಳಿಗಳು 


ಷಿ ಪದಕದ ಫಿ ಎರಾ ತಾರಾ ಸ್ಟ್ಯಣ ಶಾಲ್‌ ಯ ನ ಹ್ಗ ಹಪ ಎ 
ದೊರಕುವವರೆಗೂ ಆಯ ಯಮನ್ನು ಭಮುಂದುವರಿಸಲಾಯಲ್ಮು, ಹೊಸ ತಳಿಗೆ ಆಗತ್ತ್ಣ 
"್‌ ಬ್‌ ವಾ 


ಘಿ 
ವಾದ ಬೆಳವಣಿಗೆ ಶಕ್ತಿಕೊಡಲು ಆನೇಕ ತಳಿಗಳಿಂದ ಪಡೆದ ಬೀಜಸಂಯೋಜನೆ ಮಾಡ 
ಲಾಯತ್ತಿ, . ಈ ವಸ್ತುವಿನ ಅಂಗಾಂಶಗಳು ಇತರ ಲಕ್ಷಣಗಳಲ್ಲೂ ಮೂಲ ತಳಿಯಲ್ಲಿ 
ಸಿಂಘ್ಯೂಾ 
ದಷ್ಟೇ ಸಾದೃಶವಾಗಿರಬೇಕು. 
ಎ ಲ 


ರೋಗ ಪ್ರತಿರೋಧ ಶಕ್ತಿಯ ಗೋಧಿ ತಳಿಅಭಿವೃದಿ 


ಬು 

ಕ್ಯಾಲಿಪೋರ್ನಿಯಾದಲ್ಲಿ ಬೆಳೆಸಿರುವ ಗೋಧಿಯ ಮುಖ್ಯ ವಾಣಿಜ್ಯ ತಳಿಗಳಿಗೆ 
ಮಾರ್ಟಿನ್‌ನಲ್ಲಿನ ಬಂಟ್‌ ಪ್ರತಿರೋಧ ಶಕ್ತಿಯನ್ನು ಸೇರಿಸಲು 19 

ವಾದ ಯೋಜನೆಯನ್ನು ಬ್ರಿಗ್ಸ್‌ (1930) ವಿವರಿಸಿದ್ದಾನೆ. ಶಾಂತಿಸಾಗರ ತೀರದಲ್ಲಿ 
ಜಿಂಟ್‌ಗೆ ಪೂರ್ಣ ಪ್ರತಿರೋಧಶಕ್ತಿ ಪಡೆದದ್ದು ದೃಢಪಟ್ಟಿದ್ದರಿಂದ ಮತ್ತು ಈ ರೀತಿಯ 
ಪ್ರತಿರೋಧ ಶಕ್ತಿಯಲ್ಲಿ ಒಂದೇ ಘಟಕ ಜೊತೆ ಆಡಕವಾಗಿದೆಯೆಂದು ವ್ಯಕ್ತಪಟ್ಟಿದ್ದ 
ರಿಂದ ಮಾರ್ಟಿನ್‌ನನ್ನು ಒಂದು ಜನ್ಮದಾತೃವಾಗಿ ಆರಿಸಲಾಯ್ತು. ಬ್ರಿಗ್ಸ್‌ ಮತ್ತು 
ಆತನ ಸಹಕಾರ್ಯಕರ್ತರ (1935, 1938, 1953) ಹಿಂಸಂಕರ ಎಧಾನಗಳ 
ಮುಂದಿನ ಚರ್ಚೆ ಈ ವಿಧಾನದ ವ್ಯಾಪಕ ಬಳಕೆಯನ್ನು ದೃಢಪಡಿಸುತ್ತದೆ. ಪುಟ 178 
ರಲ್ಲಿ ಕೊಟ್ಟಿರುವ ಕೋಷ್ಟಕದ ಸಾರಾಂಶವು ಬಾರ್ಟ್‌ 38 ಗೋಧಿ ಉತ್ಪಾದನಾ ವಿಧಾನ 
ಗಳ ಉತ್ತಮ ಕಲ್ಬನೆಯೇರ್ಪಡಿಸುತ್ತದೆ. 


191 























ಕ ಭಾ ಸ್ಟ. "೦೭೧೫೬9೦ ಇಜ ಸ 
| | 9601 ಐಜಗಂಗ0 10೩6 909%ಚಂ | ಡೆ | ೩00 | 9661 
ತಿ ಇಡ ಇಷ್ಟ: ॥| ''ಂಣ ಹಟ ಇಇ 062 "್ತ "(ಜುಗ | €661 
* ೯ ಗಿಂಉಾಸ | 
88€6 | 8೭2 1 ಬಣ ಗಟ । 
| ಇ ॥2 11 ೧೧೦೪6 ಜಐಉಂ€£ ಉದರ | ಇದಿ ಸಾಸರ್‌ , ೫ಂಜಔ . 6661 
0೪2 | (081 ಹ ನ೦ಎ ಡಿ ಇಜ 1 [ (000% 1? " 
ಆ ಟೀ 2೧೫೮ದ ೧೫ ಟಂಲಾಂಗೋಇ 1! |; 2೦ರ ಜಜುಲಬ : ಜಣ 8661 
ಪ ಸ ತಿ 0 ಸಭ 'ಜಜ0೪1 ದಂಡಿಟೀಣಯ । ಸ 
ಇಂ ದಿ೦9ಗೂಇ ಇಗೋೀಂಂಂಜ ಔಂಡ ಟ2 ಲಂ ಇ | ಡೆ 6.22 | ೯೯61 
ಹ ಸಾ (1.,ಉ. | “ಗವ ಡಿಟ'ಇಸ 600 | | | 
| ೦೬೫೧ ಉಂಡ) "ಇ್ಯ) ೧೫ ಟು ಅಂಗಂ | * [ 800 ! ££6! 
ಡಿ ಗೌಡ ಇಗೂ ಗಡ ಚ ಎ ನಟ ಇ ತ ಸ 
ಗವ ಇ ಟೀಂ 1) ಜ್‌ ೮೧ ಚಡ ಡೆ ಲಾಡ : ₹1 
09 ತ ಸಿಇ 11 3ಂ ದಾರಾ ಇ ಇರೇ ೧೦೮೯೦೫ 
ವ ಲ್ಲ 


( 
ಇಜಐಂಅ ಆ ಜಂಟ ಟು ಹಾಗ ದಲಾಯಿ (ಜಣ 1661 
ಣಿ ಜ್ಯ 
ಇ 1೭61 
೮೫ | 8೧! 0061 


ಕಾ 
9೦೫ ಎಂ್ಲಿಕಿ೧ಗೀಣಿ 262 ಸಣ 


| 
೪06 09 | ಕೀಡ '$೦8ಯಂಗ್ಲ ಜಣ 0೪ ಔಣ ಗಿ೦ವಉಸಜಲ೫ . 8052 1! ₹£61 
1 ಗ 





ಕ್ಟ ಡಿ ಕ 
ಫೆ ಕ್ಕ ದೃ [ 
ತನಗಾದ ಇ 1 ಕೊ ಎಸಿ ಸಣ ರ್ಯ 
ಇತ“ ಈ ಣಂಡಜ ಡಿಟಿ |] ಲಃ | 
ಆ | ಇನಿಷ | 
ತ 2ಗಾ 
ಬ ಎಟ್ಟದಿ“ರಿಇ ಜಗ ಗಹ | ಹ ಸ ಜಿ ರಾ ಜ್‌ ವರ್‌ 
ಹ ೆ ಇ ] ಕ ಡಿ 
೧೧೧೧೨ ಇದಗ ( ರಿಜ್‌ ಮಾಡರು ದೃಡ ಕ [ 
5 








ಸಸ್ಮ ತಳಿಅಭಿವೃ ದ್ದಿ ವಿಧಾನಗಳು 


192 


ಗಿ೦೧ೀಣ ಗೊಂಡಾ ದಿಉಂ9ಗಾ (ಬ! 


'ಬಿ 


೫3೦% ಐಲ ಿಯಿಐ ಬಂಬಗೌಾಂ2 ೧೦೦0 ಸ ಜೌಗೀಜ 0 ಗಂಉ 4 


ಗೀಣಣ 'ಗೌಲುಸಿಇ ಗಂಜಾ 4 
“ಓಣಂ ಐಎ 91 ೧೧೫೬ ಗಣ ಸನಂಟೋಣಯ ಗಂ ಐಳರಿಣ (ಜಾಲ ಗೋಣ ಗೀದಕಿಇ ಅ 





ಮಾವಾ ಹಾ 





0201. ಚಕ ಮ 
ಉಣ ೦ಬಂ೦ 0೯ ೩೧% 'ಎಔಒ. 'ಓಿಂಬಟ 
ಹಿ|/ಇ 11000028 (61 (2೩ ಭುಉಂಲಣಂಗಔಿ 
“ಇಂಉಯಜಛಜ 69000%ಇಂ೦೧ ಡೂ ಜಾಧಾ ಡಿಟಿ 
ಜುಣಿರ 7ೂ ರಿಂ6 ೬೮ಂಗೇ2ಇ ಐಂ 006 

891£ `` ಲಾಸಗೊಂಂ002ಜ ಬ 
ಲೀಗ೧€1 006 5ಜಿ ಇ 7 ಬುಗೌಡ 
| 9901 ಔಢ0289 6೧೮/೪ ಶಲ ಲಗ 


9 1 


೫ರ 


೬೪6] 


ಜಣ | 9661 


₹ 


] 


ಜಂಸಂಕರ ಸಸ್ಯ ತಳಿಅಭಿವೃದ್ಧಿ ವಿಧಾನ 193 


ಕಾಂಡ ತುಕ್ಕು ರೋಗ ಮತ್ತು ಬಂಟ್‌ಗಳಿಗೆ ಪ್ರತಿರೋಧ ಹೊರತು ಬಾರ್‌ ಷೆ 
ತಳಿಯ ಸಾಧಾರಣ ಕ್ಷಣಗಳನ್ನು ವತಾರ್ಪಡಿಸದೆ, ಕಾಂಡ ತುಕ್ಕುರೋಗ ಪ್ರತಿರೋಧ 


ಗ 
ಶಕ್ತಿ ಮತ್ತು ಬಂಟ್‌ ಪ್ರತಿರೋಧಶಕ್ತಿಗೆ ಕಾರಣವಾದ ಘಟಕಗಳನ್ನು ಒಳಸೇರಿಸುವ 
ವಿಧಾನದ ವಿವಿಧ ಹಂತ ಈ ರೂಪರೇಖೆಯನ್ನು ಸ್ಪಷ್ಟಪಡಿಸುತ್ತದೆ. 





ಚಿತ್ರ 19: ಗೋಧಿ ತಳಿಅಭಿವೃದ್ಧಿ ಯಲ್ಲಿ ಜನ್ಮದಾತೃಗಳು ಮತ್ತು ಹಿಂಸಂಕರ ಸಾಧಿತಗಳು. ಮೇಲಿನ 
ಭಗ (ಡಿ) ತಾ 38; (೫) ವ್ಜೈ ೪ಟ್‌ ಫೆಡರೇಶನ್‌ 38: (0 ಜರ ಬ್‌ 37: (೧) 
ಪೋಸೋ 41; (0) ಸೊನೋರಾ 37 ; (ನ) ಫೆಸಿಫಿಕ್‌ ಬ್ಲೂ ಸ್ಟೆಮ್‌ 3 ;' (ಈ) ರಮೋನಾ 


41; (11) ಬುನ್ಕಿಪ್‌ 41; ([) ಎಸ್ಕಾಂಡಿಡೋ 41 ; (1) ಫೆಡ ಎ 41 : ಮತ್ತು (ಓ) 
ಓನಾಸ್‌ 41 ; ಎಲ್ಲವೂ ಬಂಟ್‌ಪ್ರತಿರೋಧ ಶಕ್ತಿಯ ಮಾರ್ಟಿನ್‌ ಘಟಕ ಪಡೆದಿರುತ್ತವೆ. ಟಿಲ್ಲೇ 
ಷಿಯಾ ಟ್ರಿಟಿಕಾ ಮತ್ತು ಮೊದಲಿನವರಡು. ಬಾರ್ಬ್‌ 38 ಮತು ಮತ್ತು ವ್ಲೆ ಟ್‌ ಫೆಡರೇಷನ್‌ 38, 
ಪಕ್ಷೀನಿಯಾ ಗ್ರಾಮಿನಿಸ್‌ ಟ್ರಿಟಸಿ ಕಾಂಡತುಕ್ಕುರೋಗಕೆ ಗಕ್ಕೆ, ಹೋಪ್‌ನಿಂದ ಪಡೆದ ಪ್ರತಿರೋಧಶಕ್ತಿ 
ಹೊಂದಿವೆ. ತಳಿಸಾಲಿನಲ್ಲಿರುವ ಅನುರೂಪ ತೆನೆಗಳು ಈಡಾಗುವ ಮೂ: 
ದಪು (ಬ್ರಿಗ್ಸ್‌ ಕ ಕೈಪೆಯಿಂದ) 

ಸಾದೃಶ ಅಧ್ಯಯನಗಳಿಂದ, 2 ಕಾಂಡ ತುಕ್ಕುರೋಗಕ್ಕೂ ಕೂಡ ಪ್ರತಿರೋಧ 
ವಾಗಿರುವ 11 ಬಂಟ್‌ ಪ್ರತಿರೋಧಶಕ್ತ ತಳಿಗಳನ್ನು ಉತ್ಪಾ ದಿಸಿ ವ್ಯಾಪಕವಾಗಿ ಬೆಳೆಸ 
ಲಾಗಿದೆ. ಅವುಗಳ ರೋಗ ಪ್ರತಿರೋಧಶಕ್ತಿಯನ್ನು ಬಿಟ್ಟಲ್ಲಿ ಉತ್ತಮಗೊಂಡ ತಳಿ 
ಗಳು ತಮ್ಮ ಮೂಲತಳಿಗಳೊಡನೆ ಸಮೀಪ ಸಾದೃಶ್ಯತೆ ಹೊಂದಿವೆ. 
13 


ಛಿ ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ಶ್ರ 


ಪ್ರತಿಯೊಂದು ತಳಿಗೂ 70 ಅಥವಾ ಅಧಿಕ ಹಿಂಸಂಕರ ತಳಿಗಳನ್ನು ಸಂಯೋಜನೆ 
ಗೊಳಿಸುವ ಕಾರ್ಯಕ್ರಮವನ್ನು ಬ್ರಿಗ್ಸ್‌ ಮತ್ತು ಆತನ ಸಹಕಾರ್ಯಕರ್ತರು ಅನು 
ಸರಿಸಿದ್ದಾ ರೆ. ಈ ತಳಿಗಳು ತಮ್ಮ ಮೂಲ ವಾಣಿಜ್ಯ ವಿಧದ ಹೆಸರನ್ನು ಬಡಲಾಯಿಸದೆ 
ಹಾಗೇ ಇಟ್ಟುಕೊಂಡಿವೆ. ಜೆೊತೆಗೆ ಅವುಗಳ ಈಡಾಗುವ ಪಡಿರೂಪದಿಂದ ಬೇರ್ಪಡಿಸಿ 
ಸೂಚಿಸಲು ಹೆಚ್ಚಳ ಮಾಡಿದ ವರ್ಷವನ್ನೂ ಸೇರಿಸಲಾಗಿದೆ, (ಚಿತ್ರ 19) 

ಪುನರಾವರ್ತ ಜನ್ಮದಾತೃಗಳೊಡನೆ, ಐದು ಅಥವಾ ಅಧಿಕ ಸಂತತಿಗಳ ಹಿಂಸಂಕರ 
ಗಳ ನಂತರ ಆಯ್ಕೆಗೊಂಡ ನ್ಮ ತಳಿಗಳ ಮಿಶ್ರಣದಿಂದ ಪಡೆದ 9 ಗೋಧಿಗಳ ಹೋಲಿ 
ಕೆಯ ಫಲಿತಾಂಶವನ್ನು ಸುನೇಸನ್‌ (1947) ಸಂಕ್ಷಿಪ್ತವಾಗಿ ವರದಿ ಮಾಡಿದ್ದಾನೆ. 
ವೀಕ್ಷಿಸಿದ ಲಕ್ಷಣಗಳಲ್ಲಿ, ಉತ್ಪತ್ತಿ, ದರ್ಜೆ, ತೆನೆ ಹೊರಟ ತಾರೀಕು, ಸಸ್ಯ ಎತ್ತರ, ಆಡ್ಡ 
ಬೀಳುವಿಕೆ, ಪರೀಕ್ಷಕ ತೂಕ ಮತ್ತು ಕಾಂಡ ತುಕ್ಕುರೋಗ ಪ್ರತಿಕ್ರಿಯೆ ಸೇರಿದೆ. ಇಳು 
ಪರಿ ಹೋಲಿಕೆಯ ಫಲಿತಾಂಶವನ್ನು ಕೋಷ್ಟಕ 14ರಲ್ಲಿ ಸೇರಿಸಲಾಗಿದೆ. ಸಾಮಾನ್ಯ 
ವಾಗಿ ವ್ಯಕ್ತಪಡುವ ಲಕ್ಷಣಗಳಲ್ಲಿ ಸಾಧಿತ ತಳಿಗಳಂ ಮತ್ತು ಅವುಗಳ ಜನ್ಮದಾತೃೃತಳಿಗಳ 
ನಡುವೆ ಅಲ್ಪಸ್ವಲ್ಪ ಭಿನ್ನತೆ ಕಂಡುಬಂದಿದ್ದರೂ, ತಳಿಅಭಿವೃದ್ಧಿ ಕಾರ್ಯಕ್ರಮದಲ್ಲಿ 
ಆಯ್ಕೆಗೊಂಡ ವ್ಯತಿರಿಕ್ತ ಕುರುಹುಗಳನ್ನುಳಿದು, ಅತ್ಯಧಿಕ ಮಟ್ಟದ ಪುನರಾವರ್ತ ಜನ್ಮ 
ದಾತೃ ಲಕ್ಷಣಗಳನ್ನು ಉಳಿಸಿಕೊಂಡಿರಂವ ಹೊಸ ವಿಭೇದಗಳು ಹಿಂಸಂಕರದಿಂದ ಉತ್ಪನ್ನ 
ವಾದವೊದು ನಿರ್ಧರಿಸಲಾಯ್ತು. 


ಮ್‌ 


195 


ಲ್ಲ 
ಕ 


ಹಿಂಸಂಕರ ಸಸ್ಯ ತಳಿಅಭಿವೃದ್ಧಿ 








ಗ್ರ 
“9೦೮ ೫ ೧೧೧೮೦೭೫ ಉಂ೦೮೦೧೦೫ರ೪ ೦೧೧೮೪೦ 8/86 ಐಂಉ/ ೮ ಜಿಎಂ 





















9 ₹2071 £8೫£₹£ | 98೫££ | €೪ ಉಡು ೮೬ ಎಡಿ 
೯ ಛ 20177, »9'₹£ 99'££ 91 2 1೮೪೨೮೮೪ 8೮ ೮ 
6 ಶಿ 810 0019€ , 819£ | ೫1. ೨ (( 
ಸವ 8೮೫ ಲರ 
0 6[ €2  ಇ೩೪೮ 9ಶ್ಠ., 00(€ , 969%£ | 39 "(6 ೧ ಆಲಭ್ಭ್ವಣ ಓಟ 
) £೪ 8£ ಓಫ1ರ ! ೪196 , 88196 | 98 : | "`` (6 ಸ್ಲಡ್ಡಿಬ ಅಣ ಇಡಿ 
ಇಬ ಲಬ ಇಂದ ಆ ೮ಣ ತಗಳ 
ತ್ತಿ 19 89 621077| 18106 | 00/06 | £1 3೫81 .,. 
3ಜಜುಂಐರಧಿ ೯೮೫ ಎಜುಂಐಥಿ 
€ 79 69 €1`077| 226 | 69126 | 96 |" 18 5೫೭ರ ಇಲ್ಲ ಜಬ 
€01 601 1603 | 8986 | ಓ28£ | (12 8€ ಖಜ೦ಐರಿ ಎ 0 
ಐಲ ಬಜುಂಐಧಿ ಇ 
1] 1€] (91 ೪1'೧೧7| 69166 | 691666 |! 62೯ ("8೯ 90೮% 2೫ಐ ದೀಡ 
ಶಿ ಐಂಜಗ! ಇಟಿ ಡಿದ ಐಂಜ್ಯ) 
೪೦೫ ಉೈಗಿಡಎ | 8೩ ಗೌ | ಜಂ ಯ | ನಿಗಾ ಭಣ ಬೇಡ, ಸಂಜ 
ಜೇಡ] ಯಾರಾ 
ಇಾಗಾಂಗೌಡೀಂಜ ಕಿಂಡಿ 
102೬ ರೊಂಬಾ ಉಂಗ್ಯಾಡಿಯಾ ಗಾಲಾ ೦೫೭೦೬ ಭಧ ಅರಾ ಭಾ 






| (ಇದಿ ಐಂಉ೧೫£ ಐಂ೦ ((961) ಜಜುಭಂ) 
ಕ ' ಡಲ ಇಂಢೀೂ ೫೮% ಐಳ೪ಣ 
ಓಗಿ, ಐಂ೮2೩೦೩ಂಂ್ಶ “ಧೀ ೧೮೧ ಶ220ಜ 901% ಆಣ 0108 ರಾಲಟ ೫1 ಒರ 


196 - | 33.4 ೫9 1461 `ದ ಹಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ಆಲಾರ್ಡ್‌ (1949) ಟ್ವಟಕಂ ವಲ್ಗೇರ್‌ ಮತ್ತು ಟಿ. ಟಮೋಪೋವಿ ಮತ್ತು ಅವು 
ಗಳ ಅನ್ಕೋನ್ಯ ಸಂ£ರಗಳು ಮುತ್ತು ಓಂಸಂಕರಗಳ ಕೆ.ತಶಶಾಸ್ತ್ರೀಯ ಮುತ್ತು ತಳಿ 


ಅಭಿವೃದ್ಧಿ ಚರ್ಯೆಯನ್ನು ಅಧ್ಯಯನ ಮಾಡಿದ. ಪ್ರಥಮ ಹಿಂಸಂಕರ ಸಸ್ಯಗಳನನು 
ಮಾತೃ ಆಥವಾ ಪಿತ್ಚವಾಗಿ ಬಳಸಿರುವ ಆಧಾರವನ್ನಾ ಧರಿಸಿ, ಕಾಂಡ ತುಕ 
ಎಲೆ, ತುಕ್ಕುರೋಗ, ಬಂಟ್‌ ಐಂತ್ತು ಬೂಜುರೋಗ ಪ್ರತಿರೋಧ ಶಕ್ತಿಯಂತಹ. 
ಹಲವು ಲಕ್ಷಣಗಳನ್ನು ಬೇರ್ಪಡುಗಳಿಗೆ ಸ್ಮಳಾಂತರಗೊಳಿಸುವ ತೀವ್ರತೆಯಲ್ಲಿನ ವ್ಯತ್ತಾ ಸ್ಥ 


ತಿರೋಧ ಶಕ್ತಿಯಬಳ್ಳೆ ಸ್ನಾಪ್‌ ಡ್ರಾಗನ್‌  ತಳಿಅಭಿವೃ ದ್ಮಿ 


[[ 
 ೆ 
ಕ್ಸ 


ತ ೇನ್ಸ್‌ (1934) ತುಕ್ಕುರೋಗ, ಪಕ್ಷೀನಿಯಾ ಆ:ಟ 
ರಿನೈ ಡಿ ಮತ್ತು ಹಚ್‌ಗೆ ಗೆ ಪ್ರಸಿರೋಧ ಶಕ್ತಿ ಪಡೆದ ಸ್ಮಾಪ್‌ಡ್ಯಾಗನ್‌ ಸಾಗುವಳಿ ತಳಿಗಳ 

ರೋಗವು ಎಷ್ಟರಮಟ್ಟಿಗೆ ವಾಣಿಜ್ಯ ಮಾನ ಪಡೆ 
.. ಇಂಡಿಯಾನಾದ ಇ್ಲಬಿ. ಮೆಯಿನ್ಸ್‌ರಿಂದ,* 
ನ್ನವಾದ ಸಂತತಿಯಲ್ಲಿ, ರೋಗ ಹರಡಲು ಅನು 
ಕೂಲ ಪರಿಸ್ಥಿ ತಿಯಲ್ಲೂ ಪೂರ್ಣ ರೋಗರಹಿಶತವಾದವೆಂದು ಸ್ಥಿ ಒರಪಟ್ಟ ಆನೇಕ ಸನ್ಯಗಳು 
ಕುಡುಬಂದಫ. ಪ್ರತಿರೋಧದ ಹರವನ್ನು ನಿರ್ಧರಿಸುವ ೪ನಿಷ್ಟ ಮಾರ್ಪಾಟನ ಘಟಕೆ - 
ಗಳನ್ನು ಪಡೆದಿದ್ದರೂ, ಸಂಕರಗಳಲ್ಲಿ ಪ್ರತಿರೋಧಶಕ್ತಿ ಪ್ರಬಲವಾಗಿಬವುದೂ ಮು 
ಪ್ರಶಿರೋಧಶಕ್ತಿ ಮತ್ತು ಈಡಾಗುವಿಕೆ ಒಂದೇ ಮುಖ ಘಟಕ [ಜೋಡಿಯ ನ ನಿಯಪ 
ಧೀನವಾಗಿರುವುದೂ ಕಂಡುಬಂದಿದೆ...” 1 4 
ಈ ಪ್ರತಿರೋಧಕತ್ವದ ಜೊತೆಗೆ ಹೂವು ಬಣ್ಣ ಮತ್ತು ಸಾವತಾನ್ಯ ವಾಣಿಜ್ಮತಳಿ! 

ಗಳ ಸಸ್ಯಸ್ವಭಾವಗಳ ಸಂಯೋಜನೆಯೇರ್ಪಡಿಸಲು ಕ ಗೊಂಡ ಪ್ರಯೋಗಗಳಲ್ಲಿ ತಾವು 
ಹಿ೦ಂಸಂಕರ ಬಳಸಿರುವುದನ್ನು ಈ ಬರಹಗಾರರು ವಿವರಿಸಿದ್ದಾರೆ ಮತ್ತು ಪ್ರಗತಿಯು . 


ಆಶಾದಾಯಕವಾಗಿತ್ತೆಂದೂ ೬ ಳಿಸಿದ್ದಾರೆ. 


ಸ ಎ 


ಮುಸುಕಿನ ಜೋಳದೂಡನೆ ವಿಶದೀಕರಣ 


ನಿಯಂತ್ರಿತ ಪರಾಗಸ್ಪರ್ಶ ಮತ್ತು ಆಯ್ಕೆಗಳ ಮೂಲಕ ಉತ್ಪಾದನೆಗೊಳ್ಳುವ 
ಅನ್ಯ ಪರಾಗಸ್ಪರ್ಶ ಬೆಳೆ ಸಸ್ಯಗಳಲ್ಲಿ ಬಳಸಲು ಹಿಂಸಂಕರ ವಿಧಾನ ಆತ್ಮಂತ ಅನುಸರಣೀಯ 
ಪಂಡು ಕಂಡುಬರುತ್ತದೆ. ಒಂದು ಸಂದರ್ಭದಲ್ಲಿ ಉತ್ತಮ ಚೈತ ತನ್ಯದ ಹ್ಮ ಸಂಕರವನ್ನು 
ತ್ಪಾದಿಸಲು ಸಮಂಜಸ ಸಂಯೋಜನೆ ಪಡೆಯುವ ಕ್ರಾಸ್ಟಿ ಹೆ 1ಟಚಕಾರ್ಡ್‌ ಮುಸುಕಿನ 
ಜೋಳದ ಎರಡು ಅಂತಃಸಂತರ ಸಾಲುಗಳನ್ನು ಆಯ್ಕೆ ಮಾಡಲಾಯಬ್ಬು. ಕ್ರಾಸ 
ಸ್ವೀಟ್‌ ಮುಸುಕಿನಜೋಳದ ಅನೇಕ ತಳಿಗಳಲ್ಲಿರುವಂತೆಯೆ; ಫಲಭಿಶ್ವಿಯ ಅನಪೇಕ್ಕಿ 


|” 


(| 


ಇ 


ಎ ತ್ಲೆ ಚೆ 
ಹಿಂಸಂಕರ ಸಸ್ಯ ತಳಿಅಭಿವೃದ್ಧಿ ವಿಧಾನ 197 


ಗಡಸು ಲಕ್ಷಣವನ್ನು ಈ ತಳಿಗಳೂ ಹೊಂದಿದ್ದವು. ಮೃದುವಾಗಿ, ಅತ್ಯುತ್ತಮ ರುಚಿ 
ಕರ ಫಲಭಿತ್ತಿ ಪಡೆದ ಗೋಲ್ಡನ್‌ ಬ್ಯಾಂಟಂನ ಎರಡು ತಳಿಗಳನ್ನು ಆರಿಸಲಾಗಿದೆ. 
ಇದರಲ್ಲಿ ಒಂದು ಕ್ರಾಸ್ಟೀತಳಿಗಳ ಒಂದರೊಡನೆ ವಂತ್ತು . ಮತ್ತೊಂದು ಗೋಲ್ಡನ್‌ 
ಬ್ಯಾಂಟಂ ತಳಿಯನ್ನು ಕ್ರಾಸ್ಟಿಯ ಎರಡನೇ ತಳಿಯೊಡನೆ ಸಂಕರವೇರ್ಪಡಿಸಲಾಯ್ತು. 
೫. `್ಯ ಸಂತತಿ ಮೃದುತ್ವಕ್ಕೆ ಮಧ್ಯಸ್ಥವಾಗಿತ್ತು. ಅದನ್ನು ಡಬ್ಬಿ ಶೇಖರಣೆ ಹಂತದಲ್ಲಿ 
ಇ3ತುಕೊರೆಯುವ ಪರೀಕ್ಷೆಗಳಿಂದ, ಅವುಗಳ ಗಡಸು ಫಲಭಿತ್ರ್ವಿ ಜನ್ಮದಾತೃಗಳಿಂದ 
ೇರ್ಪಡಿಸಬಹುದಂ. ಈ ಹಂತದಲ್ಲಿ ತೆನೆಯ ಮುಸುಕನ್ನು ಹರಿದು ತೆಗೆದು. ತೆನೆಯ 
ಮಧ್ಯದಲ್ಲಿನ ಹಲವಾರು ಬೀಜಗಳಲ್ಲಿ ರಂಥ್ರಕೊರೆದು ಮತ್ತು ಆದಕ್ಕೆ ಅಗತ್ಯವಾದ 
ಒತ್ತಡಬಲವನ್ನು ದಾಖಲುಮಾಡುವುದರಿಂದ ಇದನ್ನು ನಿರ್ವಹಿಸಬಹುದು. ಈ ಸಮಸ್ಯೆ 
ಯಲ್ಲಿ ಹಿಂಸಂಕರ ವಿಧಾನವನ್ನು ಒಳಸಲಾಗಿದೆ. 

ಫಲಭಿತ್ತಿಯ ಮೃದುತ್ವಕ್ಕೆ ಎಷ್ಟು ವಂಶವಾಹಿಗಳು ಕಾರಣವೆಂದು ತಿಳಿದಿಲ್ಲ. 
ತೂತುಕೊರೆಯುವ ಪರೀಕ್ಷೆಗಳಿಂದ ಮಾಪನ ಮಾಡಿದಾಗ ಸರಾಸರಿ ಮೌಲ್ಯದ 
ಸಾಕಷ್ಟು ಹರವುಗಳನ್ನು ಒದಗಿಸುವ ಅಂತಃಸಂಕರ ಸಾಲುಗಳು ದೊರಕುತ್ತವೆ. ಈ 
ಕೆಳಗಿನ ಸಾರಾಂಶದಲ್ಲಿ ಕೊಟ್ಟಿರುವ ಫಲಿತಾಂಶಗಳು, ತೂತು ಕೊರೆಯುವ ಪರೀಕ್ಷೆ 
ಮೂಲ ವಿಷಮ ಯುಗ್ಮಜ ತೆನೆಗಳನ್ನು ಆಯ್ಕೆಯ ಮೂಲಕ ಅವುಗಳ ಗಡಸು ಸಮ 
ಯುಗ್ಮಜ ಜನ್ಮದಾತ್ಮಗಳಿಂದ ಬೇರ್ಪಡಿಸಲು ಸಾಧ್ಯವೆಂದು ವ್ಯಕ್ತಪಡಿಸುತ್ತವೆ. ಕೋಷ್ಟ 
15ರಲ್ಲಿ ಕೊಟ್ಟಿರುವ ದತ್ತಾಂಶ, ಜಾನ್ಸನ್‌ ಮತ್ತು ಹೇಯ್ಸ್‌ (1938) ರ ಅಧ್ಯಯನ 
ಗಳ ಸಾರಾಂಶ... 
ಕೋಷ್ಟಕ 15. ಗಡಸು ಫಲಭಿತ್ರಿಯ ಜನ್ಮದಾತೃಗಳೊಡನೆಯ ಹಿಂಸಂಕರೆ 
ಸಂತತಿಗಳಲ್ಲಿ ಮೃದುತ್ವಕ್ಕಾಗಿ ಆಯ್ಕೆ ಗೊಂಡ ನೈಯಕ್ತಿಕ ಸಸ್ಮಗಳಲ್ಲಿನ 
ತೆನೆಗಳ ತೂತು ಕೊರೆಯುವ ಮೌಲ್ಯಗಳ ಸಂಭವ ಪ್ರಮಾಣದ ವಿತರಣೆ 


ಕ 


ಜಿ 











ಅಭಿವರ್ಥನೆ ವರ್ಷ ತೂತು ಕೊರೆಯುವ ಪರೀಕ್ಷಾ ಮೌಲ್ಯಗಳು 

240 260 280 300 320 340 360 380 400 420 
| 1535 ಎಎ. ೨, ವಭನನ __ [|] 2101 ಸಿರ್ಸಿ 
1 1936 ೨. ಪ. _ _ __ || 46 43 __ 
] 1937 _ _ __ __ ೨ ಘ2 16 8 ೨, __ 
7 1936 14 28 33 6 1 ಎ೨ ಆ೯ಉಉಚ ಚ್ಚಚಉಚಚಚ್ಯಪ10ಯ0ಲಇ_ 
1 1937 119 1610 2 ೨, ಎ ಪೀ ಪ್ಲ. ಲ್ಲ 
(1:31)1 1935 ೨... 4 12 23 23 15 4 1 _ 
(1101, 1936 ಪ. ೨ 514 36 4026 13 2 
(1111, 1937 ಪಎ.2 28 43 6540 15 6 ಎ. 








ಇ2 


198 ಸಸ್ಯ ತಳಿಅಭಿವೃದಿ ವಿಧಾನಗಳು 


ಶತ 


ಹಿಂಸಂಕರದ ಅನುಕ್ರಮ ಸಂತತಿಗಳಲ್ಲಿ ಆಯ್ಕೆಯಿಂದ. ಮೃದುತ್ವಕ್ಕೆ ಕಾರಣವಾದ 
ಮುಖ್ಯಘಟಕ ಅಥವಾ ಘಟಕಗಳನ್ನು ವಿಷಮಯುಗ್ಮಜ ಸ್ಥಿತಿಯಲ್ಲಿ ಇಟ್ಟುಕೊ:ಡಿರ 
ಲಾಗಿತ್ತು. ಪ್ರಥಮ ಹಿಂಸಂಕರ ಸಸ್ಯಗಳನ್ನು ಲ (17611) 1 ಅಂತಃಸಂಕರ | ಜನ್ಮದಾತ್ಮ 
ವಿನಿಂದ ಪಡೆದ ಪರಾಗದಿಂದ ಪರಾಗಸ್ಪರ್ಶ ಮಾಡಿ, ತೂತು ಕೊರೆಯುವ ಮೌಲ್ಯಕ್ಕೆ 
ಪರೀಕ್ಷಿಸಿ, ಮೃದುತ್ವಕ್ಕೆ ಮಧ್ಮಸ್ಥವಾದವುಗಳನ್ನು ಮುಂದಿನ ಹಿಂಸಂಕರ ಸಂತತಿಯ 
ಜನ್ಮದಾತ್ಮಗಳಾಗಿ ಆರಿಸಲಾಯ್ತು. ಮೂರು ಹಿಂಸಂಕರ ಸಂತತಿಗಳ ನಂತರ ಇತರ 
ಬಹುತೇಕ ಲಕ್ಷಣಗಳಲ್ಲಿ ಗಡಸು ಫಲಭಿತ್ರಿ ಪ್ರನರಾವರ್ತ ಜನ್ಮದಾತೃಗಳನ್ನೇ ಹೋಲುವ 
ಸಮಯುಗ್ಮಜ ಮೃದು ಫಲಭಿತ್ರಿ ಅಂತಃಸಂಕರಗಳನ್ನು ವಿಯುಕ್ತನಗೊಳಿಸಲು ಸ್ವ 
ಸ್ಪರ್ಶದ ತಳಿಗಳಲ್ಲಿ ಆಯ್ಕೆವಿಧಾನ ಅನುಸರಿಸಲಾಯತ್ತು. 
ಮುಸುಕಿನ ಜೋಳದಲ್ಲಿ ಕಾಡಿಗೆರೋಗ ಪ್ರತಿಕ್ರಿಯೆ ರಿಕ್ಕತೆಯ ಅಧ್ಯಯನ, ಆ 

ಲಕ್ಷಣ ತಳೀಯಕ ದೃಷ್ಟಿಯಿಂದ ಸಂಬಂಧಕವಾದ ಜಟಿಲತೆ ಪಡೆದಿರುವುದನ್ನು ಸೂಚಿಸು 
ತ್ತದೆ. ಪರ್ಯಾಯ ಪಡೆಯುವುದೆಂದು ತಿಳಿದಿರುವ ಕೆಲವು ವರ್ಣತಂತುಗಳನ್ನು ಪಡೆದ 
ಸುಲಭವಾಗಿ ಈಡಾಗುವ ಸಾಲಓಗಳೊಡನೆ, ಪ್ರತಿರೋಧ ಶಕ್ತ ಅಂತಃಸಂಕರ ಸಾಲುಗಳ 
ಸಂಕರಗಳಲ್ಲಿ ಅಡಕವಾಗಿರುವ ಘಟಕಗಳ ಸಂಖ್ಯೆಯ ವಿಚಾರವನ್ನು ಸ್ವಲ್ಪಮಟ್ಟಿಗಾದರೂ 
ತಿಳಿಯುವ ಪ್ರಯತ್ನಗಳಾಗಿವೆ. ಪರ್ಯಾಯ ಸಸ್ಯಗಳು ಅರ್ಧ ಬಂಜೆತ್ಸದವು, ಮತ್ತು 
ಪರ್ಯಾಯದ ಸ್ಥಾನವನ್ನು ಪ್ರಬಲ ಘಟಕ ಸಂದರ್ಭದಲ್ಲಿದ್ದಂತೆಯೆ: ನಿರ್ವಹಿಸ 
ಬಹುದು. ಕಾಡಿಗೆ ರೋಗಕ್ಕೆ ಈಡಾಗುವಿಕೆ ಮತ್ತು ಪ್ರತಿರೋಧ ಶಕ್ತಿಯ ಘಟಕಗಳಿಗೆ 
ಸಂಬಂಧಿತವಾದಂತೆ. ವರ್ಣತಂತು ನಕ್ಷೆಯ ಯಾವ ಭಾಗ ಅದಕ್ಕೆ ಅಡಕವಾಗುತ್ತದೆ 
ಎಂದು ನಿರ್ಧರಿಸಲು, ಅದಲು ಬದಲಿನ ಸ್ಥಾನಗಳಿಗೆ ಸಂಬಂಧಿತವಾಗಿ ಕಾಡಿಗೆ ರೋಗ 
ಪ್ರತಿಕ್ರಿಯೆ ಮುನ್ನು ಅಧ್ಯಯನ ಮಾಡಲಾಯ್ತು. ಕಾಡಿಗೆ ರೋಗ ಪ್ರಶಿರೋಧ ಶಕ್ತಿ 
ಯುಳ್ಳ ಎರಡು ಭಿನ್ನ ಸ್ವಸಂಕರ ತಳಿಗಳನ್ನು ಒಂದು ಮಿನ್‌ 13ರಿಂದ ಇನ್ನೊಂದು 
ರಸ್ಸರ್‌ನಿಂದ ಪಡೆದದ್ದ ವ್ರಗಳೊಡನೆ, ಅದಲು ಬದಲುಗಳನ್ನು ಪಡೆದ ಈಡಾಗುವ 
ತಳಿಗಳ ಸಂಕರಗಳ ಅಧ್ಯಯನವನ್ನು ಮಿನ್ನಿಸೋಟಾದಲ್ಲಿ ಮುಂದುವರಿಸಲಾಯ್ತು. 
ಪೃತಿರೋಧಕ ಶಕ್ತ ಜನ್ಮದಾತ್ಮಗಳೊಡನೆ ನ್ಮ. ಸಸ್ಯಗಳ ಸಂಕರಿವೇರ್ಪಡಿಸಲಾಯ್ತು. 
ಹಿಂಸಂಕರ ಮತ್ತು ನ್ಮ ಸಂಶತಿಗಳಲ್ಲಿ, ಕಾಡಿಗೆರೋಗ ಪ್ರತಿಕ್ರಿಯೆ ಮತ್ತು ಆದಲು 
ಬದಲು ಸ್ಮಾನಗಳ ನಡುವಣ ಸಂಯೋಜನವನ್ನು ನಿರ್ಧರಿಸಲು ಸ್ವತಂತ್ರ ವರ್ತನೆಗಾಗಿ 
24ಿಪರೀಕ್ಷೆಯನ್ನು ಬಳಸಲಾಯ್ತು. ಪ್ರತಿಯೊಂದು ಸಂಕರಗಳ ಸರಣಿಯಲ್ಲೂ ಕಾಡಿಗೆ 
ರೋಗ ಪ್ರತಿಕ್ರಿಯೆಗೆ ರಿಕ್ಕಘಟಕಗಳನ್ನು ಕೊನೆಯ ಪಕ್ಷ ಮೂರು ಭಿನ್ನವರ್ಣತಂತು 


ಗು 


ದ. 


2. 
[್ನ 
ಲ 


ಪ್ರದೇಶ ಪಡೆದಿದ್ದವು ಮತ್ತು ರಸ್ಲರ್‌ ಸಂ₹ರಗಳಲ್ಲಿನ ಪ್ರದೇಶಗಳು, ಮಿನ್‌ 13 
ಸಂಕರಗಳಿಂದ ಪೂರ್ಣ ಭಿನ್ನವಾಗಿದ್ದವು. ಬರ್ನ್‌ಹಾಮ್‌ ಮತ್ತು ಕಾರ್ಫೆಡ್ಜ್‌ (1939) 


ಒಂದೇ ರೀತಿಯ ಫಲಿತಾಂಶಗಳನ್ನು ಪ್ರಕಟಿಸಿದ್ದಾ ರೆ 


(| 


ಹಿಂಸಂಕರ ಸಸ್ಯ 


ಎ ಸ್ತಾಗ 
ಲ ಇಿಲಭಿವ 


ದ್ರಿ ವಿಧಾನ 199 


ಹಾಗಿದ್ದರೂ ಪ್ರತಿರೋಧ ಶಕ್ತಿಯುಳ್ಳ ಮತ 
ಸಂಕರದಿಂದಲೂ ಮತ್ತು ವಾಣಿಜ್ಯ ತಳಿಗಳಫಿ ಸ್ವ 
ಮಾಡುವುದರಿಂದಲ್ಲೂ ಕಾಡಿಗೆ ರೋಗ ಪ್ರಶಿರೂ: 


ಆಯ್ಯಸಂಬಂಧಕವಾಗಿ ಸುಲಭವೆಂದು, ಆನೇಕ ಕಾರ್ಯಕರ್ತರು ಕಂಡುಕೊಂ ದ್ದಾ ರ್ತ 


ಪ್ರತಿರೋಧ ಶಕ್ತಿ ಸಂಬಂಧಕವಾದದ್ದೆ ದು ಕಂಡುಬರುತ್ತದೆ. ಮತ್ತು ಬಹುಶಃ 
ಸಾಮಾನ್ಯ ಸ್ಹತಿಗಳಲ್ಲ ಕಾಡಿಗೆ ರೋಸಡದ ಮ್ಲ ನರೀರಿಕ ಪ್ರಜಾತಿಗಳಿಗೂ ವ್ಯತಿರಿಕ್ತ 
ಕ್ರಿಯಾತ್ಮಕವಾಗಿರಬಹದು. ದಕ್ಷಿಣ ಒಬ್ನಿಸೋಟಾಕ್ಕೆ ಹೊಯಾಣಿಕೆಯಾದ ಎರಡು 
ತ್ರಿಮಾರ್ಗ ಸಂಕರಗಳಾದ ಮಿನ್ನಿ ಹೈಬ್ರಿಡ್‌ 301 ಮತ್ತು ಪಯೋನೀರ್‌ 355ಗಳ 
ಉತ್ಪಾದನೆ 

ಶ್ರ 


ಯಕ್ಲಿ ಆಂತಃಸಂಕರ ಸಾಲು ಬಿ 164ನ್ನು ಪ್ರಂವಿತೃವಾಗಿ ಬಳಸಲಾಗುತ್ತದೆ. 

ದಲ್ಲಿ ಬೆಳೆಸಲಾಗುವ ಬ 164 ಕಾಡಿಗೆ ರೋಗಕ್ಕೆ ಅತಿ ಸುಲಭವಾಗಿ 
ತುತ್ತಾಗುತ್ತದೆ. ಸಾಧಾರಣ ಸೃ ತಿಯಲ್ಲಿ ಶೇ. 90 ಭಾಗದಷ್ಟು ಆಧಿಕವಾಗಿ ಸಸ್ಯಗಳು 
ಈ ರೋಗಕ್ಕೆ ಈಡಾಗುಹುದು. ಮಿನ್‌ 723ರ ಒಂದು ಪ್ರತಿರೋಧ ಶಕ್ಕತಳಿ, ಕಲ್ಪರ್‌ 

7 ಮತ್ತು ಬಿ 164ರ ನಡುವಣ ಸಂಕರದಿಂದ. ಬಿ 164ನ್ನು ಹೋಲುವ ಹೊಸತಳಿ 
ಗಳನ್ನು ನಡೆಯಲಾಗಿದೆ. ಬಿ 164 ಕ್ಕೆ ಎರಡು ಹಿಂಸಂಕರ ನಂತರ ಮೂರುವರ್ಷ 
ಸ್ವಪರಾಗಸ್ಪರ್ಶದಿಂದ ಕಾಡಿಗೆರೆ ಕ್ಕೆ ಶೆ . 85 ದಿಂದ 90 ಭಾಗ ಷ್ಟು ಈಡಾಗಿರುವ 
ಬಿ 164ರ ಪಕ್ಕದಲ್ಲೇ ಬೆಳೆದಾಗ, ಶೇ. 100ಷ್ಟು ಮಾತ್ರ, ಕಾಡಿಗೆ ರೋಗ ಪಡೆಯುವ 
ಹಲವಾರು ಅಂತಃಸೂಕ ರ ಸಾಲುಗಳನ್ನು ವಿಯುಕ್ತನಗೊಳಿಸಲಾಯ 


ಅತ್ಮಂತ ಸಂಕೀರ್ಣ ರಿಕ ಲಕ್ಷಣಾಗಳ ಸ್ಥಳಾಂತರಣ 
ಛು ಛು 


ಫ್ಲಾಕ್ಸ್ಸನ ಒಂದು ಅಪೇಕ್ಷಿತ ತಳಿಯಲ್ಲಿನ ಅಧಿಕ ಇಳುವರಿ ಸಾಧ್ಯತೆ. ಎಣ್ಣೆ 
ಅಂಶ ಮತ್ತು ಐಯೋಡೀನ್‌ ಸೂಚಿಗಳನ್ನು ಉಳಿಸಿಕೊಂಡು, ಎತ್ತರ ತಳಿಯೊಂದಿಗಿನ 


ಭು 
ಸಂಕರದಿಂದ, ಸಸ್ಮ ಎತ್ತರವನ್ನು ಹೆಚ್ಚಿಸಬೇಕೆಂದು ತಳಿಅಭಿವೃದ್ಧಿಕ ಆಪೇಕ್ಷೆಸಿದನೆಂದು 
ಭಾವಿಸೋಣ. ಫ್ಲಾಕ್ಸ್‌ ನಲ್ಲಿ ಎತ್ತರ, "ಜಟಿಲ ರಿಕ್ಷತೆಯದಾದ್ಯ ರಿಂದ, ಪ್ರತಿ ಹಿಂಸಂಕರ 


ನಂತರ ಲಭ್ಯಸಂತತಿಯನ್ನು ನ್ಮ ಬೇರ್ಪಡಿಕೆ ವಂಶಾವಳಿ ಮೂಲಕ ಸಾಗಿಸುವುದನು 
ಸೂಚಿಸಲಾಗಿದೆ. ಎತ್ತರವಾದ ನ್ಯ ಸಸ್ಯಗಳನ್ನು ಆಯ್ಕೆಮಾಡಬೇಕು ಮತ್ತು ನ್ಮ 
ವಾಗಿ ಅಪೇಕ್ಷಿತ ಗಿಡ್ಡತಳಿಯೊಡನೆ ಬಿಂಸಂಕರವೇರ್ಪಡಿಸಬೇಕು. ನ್ಮ ಸಂತತಿಯಲ್ಲಿ 
ಎತ್ತರಕ್ಕಾಗಿ ಆಯ್ಕೆ ಪುನಃ ಮೇಲಿನಂತೆಯೇ ಮಾಡಬ ಕುದು, ಹಲವು ಹಿಂಸಂಕರ 
ಸಂತತಿಗಳ ನಂತರ ಅನೇಕ ಬೇರ್ಪಡು ಎತ್ತರ ಸಸ್ಯಗಳು ಪುನರಾವರ್ತ ಜನ್ಮದಾತೃವಿನ 
ಅಪೇಕ್ಷಿಶ ಲಕ್ಷಣಗಳನ್ನು ಹೊಂದಿರುವುದೆಂದು ಎಣಿಸಬಹುದು. 

ಇನ್ನೆಲ್ಲ ವಿಧದಲ್ಲೂ ಅಪೇಕ್ಷಿತವಾದ ಭತ್ತದ ತಳಿಗೆ ಒಂದು ಸಂಕೀರ್ಣ ರಿಕ್ಚ 
ವೈಲಕ್ಷಣದ ತಿ ಳಾಂತರಣಕ್ಕೆ ಹಿಂಸಂಕರ ಬಳಕೆಯನ್ನು ಬ್ರಿಗ್ಸ್‌ ಮತ್ತು ಆಲಾರ್‌. 


200 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


(195 3 ವಿವರಿಸಿದ್ದಾರೆ. ಗಿಡ ಧಾನ್ಯವಿಧ, ಕಲೋರೋವನ್ನು ಕ್ಯಾಲಿಪೋರ್ನಿಯಾದಲ್ಲಿ 
ವ್ಯಾಪಕವಾಗಿ ಬೆಳೆಸಲಾಗುತ್ತಿದೆ. ಕೆಲಡೀ ತಳಿ ಮಧ್ಯಮ ನೀಳಧಾನ್ನ ಉತ್ಸಾದಿನು 
ಕ ಗಾವ ಕ್ಷೆ ಫಿ ಲು 


ತ್ತದೆ. ಗಿಡ್ಡ ಮತ್ತು ಮಧ್ಯಮ ನೀಳ ಧಾನ್ಯಗಳ ನಡುವಣ ವೃತ್ಕಾಸಕ್ಕೆ ಧಾನ್ಯದ 
ಉದ್ದವನ್ನು ನಿರ್ಧರಿಸುವ ಕೆಲವ್ರು ವಂಶವಾಹಿ ಸಂಖ್ಯೆಗಳು ಕಾರಣವಾಗಿದ್ದವು. ಈ 
ತಳಿಅಭಿವೃದ್ಧಿ ಅಧ್ಯಯನದಲ್ಲಿ ಕಲೋರೋವನ್ನು ಪುನರಾವರ್ತ ಜನ್ಮದಾಶೃವಾಗಿ 
ಬಳಸಲಾಯ್ತು. ಪ್ರತಿಹಿಂಸಂಕರ ನಂತರ, ಓ|, ಸಂಶತಿಯ 500ರಿಂದ 1000 ಸಸ್ಕ 
ಬೆಳೆಸಿ, ಅವುಗಳಲ್ಲಿ ವಂದಿನ ಹಿಂಸಂಕರಕ್ಕಾಗಿ ಮಧ್ಯಮ ನೀಳದ ಢಾನ್ಮ 
ಮಾಡಲಾಯಬ್ಬ... ಅಂತಿಮ ಹಿಂಸಂಕರ ನಂತರ ಮಧ್ಯಮ ನೀಳ 


ಧಾನ್ಯಕ್ಕೆ ಸಮಯುಗ್ಮಜವಾಗಿರುವ ತಳಿಗಳಿಗಾಗಿ ವಂಶಾವಳೀ ಆಯ್ಕೆ ಕೈಗೂಳ್ನ 


ಕ್ರ ಕ್ರ 
ಲಾಯ್ತು. ಈ ಯೋಜನೆಯಿಂದ ಕಲೋರೋವಿನ ಅಪೇಕ್ಷಿತ ಕೃಷಿಶಾಸ್ತ್ರೀಯ ಲಕ್ಷಣ 
ಗಳನ್ನು ಪಡೆದು, ಮಧ್ಯಮ ನೀಳಕ್ಕೆ ತದ್ರೂಪ ಪ್ರುಜನನವಾಗಿದ್ದ ಹೊಸತಳಿ 
ಇಲ್ಲೋಸ್‌ ಆಯ್ಕೆ ಮಾಡಲಾಯ್ತು. 
ಅಲ್ಫಾಲ್ಫಾದೊಡನೆ ಒಂದು ವಿಶದೀಕರಣ : ಆತ್ಯಧಿಕ ವಿಷಮಯುಗ್ಕ್ಮಜತೆ 


ಯುಳ್ಳ ಅನ್ಯಪರಾಗಸ್ಟರ್ಶ ಸಸ್ಕಗಳಲ್ಲಿ ಬೇರೆ ಕಾರ್ಯವಿಧಾನ ಅಗತ್ಯ. ಈ ಸಂದರ್ಭದ 


ತಗಿ 


ಪುನರಾವರ್ತ ಜನ್ಮದಾತ್ಮ, ಅದರ ಹಲವು ಬಿಂದು ಪಥಗಳಿಗೆ ವಿಷಮಯುಗ್ಕ್ಮಜವಾಗಿರು 
ತ್ತದೆ. ಪ್ರತಿ ಹಿಯಂಕರದಲ್ಲೂ ಪುನರಾವರ್ತ ಜನ್ಮದಾತ್ಮವಿನ ಲಕ್ಷಣಗಳನ್ನು ಉಳಿಸಿ 
(ದ್ಯ ಕು ಜ್ರ ಸ ಬ 
ಕೊಳ್ಳಲು, ಸಂಕರದಲ್ಲಿ ಪ್ರನರಾವರ್ತಿ ಜನ್ಮದಾತೃವಿನ ಸಸ್ಯಗಳ ಸಾಕಷ್ಟು ಸಂಖ್ಯೆ 
ಲಿಪೋರ್ನಿಯಾ ಕಾಮನಿಗೆ ಬಾಡುರೋಗ 
ಸ್ಮಳಾಂತರಣಗೊಳಿಸಿದ ಅಂತಹ ಹಿಂಸಂಕರ ಯೋಜನೆ 


ಯೊಂದರಲ್ಲಿ, ಸ್ಟಾನ್‌ಫರ್ಡ್‌ (1952) ಕ್ಯಾಲಿಪೋರ್ನಿ ಓಯರಾ ಕಾಮನ್‌ ಪುನರಾವರ್ತ 
ಜನ್ಮದಾತೃದಿನ ಸುಮಾರು 200 ಸಸ್ಯಗಳನ್ನು ಬಳಸಿದ. ಜೊತೆಗೆ, ಪ್ರತಿಹಿಂಸಂಕರ 


ಪಿ 
ಸಂತತಿಯಲ್ಲೂ ಬಳಸಲು ಕ್ಕಾಲಿಪೋರ್ನಿಯಾ ಕಾಮಿನ್‌ನಿಂದ ಬೂಷ್ಟು ಮತ್ತು 


3 ಕ್ಸಿ ಆಯ್ಕೆಮಾಡಿದ ರೋಗಪ್ಪತಿರೋಥ 
ಶಕ್ತಿ ಹ ನ್ನುಳಿದು ಹೊಸತಳಿ ಕಾಲಿವರೆ ಯಿ ಕ್ಯಾಲಿಪೋರಿ ಯಟಾ ಕಾಮನ್‌ನಿಂದ 


ಇ 


ಅಧ್ಯಾಯ 9 


ರೋಗ ಪ್ರತಿರೋಧಶಕ್ತಿಗಾಗಿ ತಳಿಅಭಿವೃದ್ಧಿ 


ರೋಗ ಪ್ರತಿರೋಧ ಶಕ್ತ ತಳಿಅಭಿವೃ ದ್ಧ ಗೆ ಆಧಾರವಾಗಿರುವ ಮೂಲತಶತ್ತಗಳು 
ಧಾ 
ಇತರ ಲಕ ೯ ಣಗಳಿಗಿರುವಂತಹದೇ ಆಗಿವೆ. ಹಾಗಿದ್ದರೂ ಒಂದು ಮುಖ್ಯ ಪತಾಸ 


ಓ 
ವಿದೆ, ರೋಗಪೃತಠಿರೋಧ್‌ ಶಕ್ಕಿಗವಂಗಿ ಶಳಿಆದಿವ ರ. ವಿಷಷಣೆಯಲಿ ಪಿತಾ ರ್ಜಿತ 
ತ್‌ ಭ್ರ ಸ್ರೈಅರ.ಗಿರೂ ಆಧ್ಯ! ಕ ಈ ಒದಿ ಒಟ್ಟು ಬ ತ ಪ್‌ ಯ್‌ ಮಜ 


ಹ 
ಘಟಕಗಳ ಎರಡು ಸರಣಿಯೊಡನೆ ಕಾರ್ಯದಸಗಬೇಕು : (1, ಪರಪೋಷಿ ಸಸದ 
ಠಜಟಕಗಳ ಎಲಿ0ು ಸಿರಿದಿಯೂಡಿಯ  ಔಂಡಿರಿ ಇಸುಗಟೋ ಕು ; ) ಉಳಕುಡ ಯ ಸೆಸ್ಟಿಭ 

ನ 
೨ ಸ ಕಾಣ ಟ್ಟ ಜ್‌ ಎಷ್ಟು ಕ ರಾ ಂ ದ್‌್‌ 
ಪಿಶ್ರಾರ್ಜಿತ ವೈಲಕ್ಷಣಗಳು ಮತ್ತು (2) ಸಸ್ಮ ಜೀವಿಯಲ್ಲಿನ ರಿಕ ಪೃತ್ಣಾಸಗಳು. 
ಲ ಭಾ ದು ಗ್ರೆ ಕ ತ 
ನ ತಾಪ ಷ್ಟಿ ಕಾ ನ ಎಡ್‌ ಪ 
ಅನೇಕ ಸಂದರ್ಭಗಳ ಯೈಗೊಂದಡಿರುವ. ದಿಭೀದಗಳು, ತಳಿಗಳನ್ನು 


ಮುಂಡು ಸಂಕರ: ಣಗಳನ್ನು ವಾಣಿಜ್ಯ ಇದ್ದೇಶಕಾ 


ಗಿ 
ಎದುರಿಸ :ಕಾದ ಹೊರಾವರಣ ಪರಿಸ್ಥಿ ತಿಗೆ ಅವುಗಳ ಪ್ರತಿಕ್ರಿಯೆಯ ತಳಿಅಭವದಿ ಕೆ 


ಇದ್ನ ತರದ ಗರ್‌ ಸಾರಾ ದಾಸ್‌್‌ ದಾ 2 ಹ ತ 
ಮೂಲತಃ ಆಸಕಿ ಪಡೆದಿಂತ್ತ್ವಾ್‌ ಸಾಧ್ಯ ವಾದಷು ಮಟ ಗೆ ದಾಣಜ ತಳಿಗಳು 
ಇ ಫಿ ಕ್ಲ ದ್ರ [ 
[ ಪಿ ಹಾಲ ಸ್ಥಲ ಕ್ರ ಇತ ತ ಹ ದಾಗ ಬಡ ತಕ ಇರಾ ಸರಾ ಸ್ಮ 
ಎದುರಿಸಬೇಕಾದ ಪರಿಸ್ಲಿತಿಯ ನತಹುದರಲ್ಲೆ ಅಸಿ ಅಯ್ಯನ ಪು ಕಾರ್ಯಕ್ರ ನವನ್ನು 
ಛು ಬ 
ತಾ” 


ರೋಗಪ್ರತಿರೋಧಕ ಶಕ್ತಿಗಾಗಿ ತಳಿಆಜವೃದಿ ಮಾಡುವುದರಲ್ಲಿ ತಳಿಅಭಿವೃದಿ ಕ 

ಸು ಟೇ 

ಲ ಶ್ರಿ ನೆ ದಾದ ಮ ಕ್ಮ ಎ! 
ತನ್ನ ಕೆಲವು ಅತ್ಯಮೂಲ್ಯ ಕೊಡುಗೆಗಳ್ನುತ್ತಿದ್ದಾನೆ ಕೃತವಾಗಿ ಪ್ರೇರಿತ ಉಲ್ಬಣ 

ಇಸ್ಟ ನ ಕ್ಕ ಟು ಕ್ರ ದ 
ಕಣ ಷಾ ದ ್ಕ್‌ ರಾರ ರಾ ಖು ಎ ಸಡಾ ಪ ೫1 
ರೋಗಕಾರಕ ಸ್ಮಿತಿ ಉತ್ಪಾದನೆಗೆ ನಿರ್ದಿಷ್ಟ ವಿಧಾನಗಳ ಅಭಿವೃದ್ಧಿ ಮತ್ತು ಅತಿಥೇಯ 
ಮತ್ತು ಪರೋಪಜೀವಿಯ ಶಳಿಶಾಸ್ತ್ರದ. ಮೂಲಭೂತ ಆಧ್ಯಯನ, ಪ್ರಸ್ತತದ 


ಯೋಜಿತ ತಳಲಭಿವೃದ್ಧಿ ಕಾರ್ಯಕ್ರಮಕ್ಕೆ ತಳಹದಿ€ ಡಾಗಿದೆ. ೩ ಮೂಲಭೂತ 
ತಿಳಿವು, ಅರಂಭದಲ್ಲಿ `ಎಧಾನವಾಗಿ ದೊರಕುತ್ತಿದ್ದರೂ, ಇತ್ತೀಚಿನ ವರ್ಷಗಳಕ್ಷಿ 


ತೀವ್ರವಾಗಿ ಹೆಚ್ಚ ದೆ. ಆದು ಸಪ ಮಖ್ಯ ಗಳ. ಶಾಸ್ತ್ರೀಯ ಹರಿಜ್ಞಾನರ್ವೇರ್ಪಡಿಸ, 
ಟ್ಗ 
ಅನೇಕ ಸಂದರ್ಭಗಳಳ್ಲಿ. ಆದರ ಷ ರಿಹಾಂಡ ದೃಢ ಆಧಾರಕ್ಕೆ ಮಾರ್ಗರರ್ಶಕವ್ವಾದ. 


ಶೈ ಸ 3 
ವಾರ್ಷಿಕ ಪುಸ್ತಕದಲ್ಲಿ ಸಸ್ಕರೋಗಗಳ ಮತ್ತು ರೋಗ ಪ್ರತಿರೋಧಕ ಶಕ್ತಿಗಾಗಿ ತಳಿ 
ಅಭಿವೃದ್ಧಿ ಗೆ ಸಂಬಂಧಿಸಿದ ಅಂಶಗಳ ಅತ್ಯುತ್ತ 

15 ॥ ಯಂತಹ ಹೊಸ ಸಮಾನ ಜೀವಿಗಳಿಗೆ ನಿರ್ದಿಷ್ಟವಾಗಿ ಸಂಬಂಧಿಸಿದಂತೆ. 
ಪ್ರತಿರೋಧ ಶಕ್ತ್ಕತಿಳಿಗಳ ತಳಿಅಭಿವೃ ದ್ದ ಯ 


ಸ 
ರೋಗದ ಇತ್ತೀಚಿನ ಅಧ್ಯಯನಗಳನ್ನು ಸ್ಟಾಮನ್‌ (1954) ಜರ್ಚಸಿದ್ದಾನೆ. 


ಅಮೇರಿಕೆಯ ಸಂಯಂಕ್ತಸಂಸ್ಥಾನಗಳ ವ್ಯವಸಾಯ ಇಲಾಖೆಯ 195 


202 ಸಸ್ಟ ತಳಿಅಭಿವೃ ವಿಧಾನಗಳು 


ಹಿಂದಿನ ವಾಣಿಜ್ಯ ತಳಿಗಳು ಕಾಂಡತುಕ್ಕು ರೋಗಕ್ಕೆ ಪ್ರತಿರೋಧಕ ಶಕ್ತಿ ಹೊಂದಿ 


ದ್ಹರೂ, ಸಾಮಾನ್ಯವಾಗಿ ಈ ಪ್ರಜಾಶಿಯವಕ್ಕೆ ಈಡಾಗುತ್ತವೆ. ರೋಗೋತ್ಪಾದಕ 
ಜೀವಿಗಳಿಂದಾದ ರೋಗಗಳ ನಿಯಂತ್ರಣದಲ್ಲಿ ಅತಿ ವ್ಯಾಪಕ ನಿರಂತರ ಸಂಶೋಧನೆಯ 
ಪ್ರಾಮುಖ್ಯತೆಯನ್ನು ಆತ ಸ್ಪಷ್ಟಪಡಿಸಿದ್ದಾನೆ. ವಾಕರ್‌ (1953), ತರಕಾರಿ ಬೆಳೆ 
ಗಳಲ್ಲಿ ರೋಗ ನಿರೋಧ ಶಕ್ತಿಯ ಸ್ವಭಾವ ಮತ್ತು ರೋಗ ಪ್ರತಿರೋಧ ಶಕ್ತಿಯಿರುವ 
ಪಳಿಗಳ ಆಭಿವ ದಿಗೆ ಸಂಬಂಧಿಸಿದಂತೆ 1941ರಿಂದಾದ ಅಧ್ಯಯನಗಳ ಸಾರಾಂಶ 
ವನ್ನಿತ್ತಿದ್ದಾನೆ. ಆ ಅವಧಿಯಲ್ಲಿನ ಕಾರ್ಯನಿರ್ವಹಣೆ ಸಾಹಿತ್ಯ ಸೂಚಿಯ ಅತ್ಯುತ್ತಮ 
ಪಟ್ಟ ಯನ್ನು ಈ ಪರಿಶೀಲನೆಯಲ್ಲಿ ಸೇರಿಸಲಾಗಿದೆ. 


ರೋಗಪ್ರತಿರೋಧ ಶಕ್ತಿಯ ಪ್ರಾಮುಖ್ಯತೆ 

ಇತರ ಅಗತ್ಯಗ-ಣಗಳೂಡನೆ ಸಂಯೋಜನ ಹೊಂದಿ ಇಚ್ಛಿತ ಪ್ರತಿರೋಧಶಕ್ತಿ 
ಪಡೆಯಲು ಸಾಧ್ಯವಾಗುವಲ್ಲಿ ರೋಗ ಪ್ರತಿರೋಧಶಕ್ಕ ತಳಿಗಳನ್ನು ಬೆಳೆಸುವುದು ರೋಗ 
ನಿಯಂತ್ರಣದ ಅತಿ ಆಪೇಕ್ಷಿತ ವಿಧಾನವೆಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಇದಕ್ಕೆ 
ಅನೇಕ ದೃಷ್ಟಾಂತಗಳು ದೊರಕುತ್ತವೆ, ಟೊಮಾಟೋ, ಎಲೆಕೋಸು. ಫ್ಲಾಕ್ಸ್‌ 
ನತ್ತು ಕಲ್ಲಂಗಡಿಗಳಂತಹ ಆನೇಕ ವಿಧ ಸಸ್ಯಗಳಲ್ಲಿ ಬಾಡುರೋಗ ಪ್ರತಿರೋಧಶಕ್ತಿ 
ಅತ್ಯಂತ ಮಹತ್ವವುಳ್ಳದ್ದಾ ಗಿದೆ.  ಕೆರುಧಾನ್ಯಗಳಲ್ಲಿ ತುಕ್ಕು ರೋಗಗಳು ಮತ್ತು 
ಕಾಡಿಗೆ ರೋಗಗಳ ಪ್ರತಿರೋಧಶಕ್ತಿಯ ಬಳಕೆ ಅತ್ಯಂತ ಮಹತ್ವದ್ದಾಗಿದೆ. ಅನೇಕ 
ಬೀಜ ಪಟ್ಟಿಗಳಲ್ಲಿ ವಿವಿಧ ರೋಗಗಳಿಗೆ ಪ್ರತಿರೋಧ ಶಕ್ತಿಪಡೆದ ತರಕಾರಿ ತಳಿಗಳನ್ನು 
ಸೇರಿಸಲಾಗಿದೆ. ರೋಗಪ್ರತಿರೋಥ ಶಕ್ತ ತಳಿಗಳ ತಳಿಲಭಿವೃದ್ಧಿ. ತಳಿಅಭಿವೃದ್ಧಿಯ 
ಆತಿ ಮುಖ್ಯ ಕೊಡುಗೆಯೆಂದು ಸಾಮಾನ್ಯವಾಗಿ ಒಪ್ಪಲಾಗಿದೆ. ಈ ಸಮಸ್ಯೆಯ 


ಆ 
1 


(8 


ಸ್ವಭಾವದಿಂದಾಗಿ ತಳಿಅಭಿವೃದ್ದಿ ಕಾರ್ಯಕ್ರಮವನ್ನು ನಿರ್ವಹಿಸಲು, ಸಸ್ಯರೋಗ 
ಶಾಸ್ತ್ರಜ್ಞ ಮತ್ತು ಸಸ್ಯ ತಳಿಅಭಿವೃದ್ಧಿಕರ ನಡುವೆ ಸಹಕಾರ ಅತ್ಯಗತ್ಯ. 


ರೋಗಕಾರಕ ಜೀವಿಗಳ ಅಸ್ಥಿ ರತೆ 

ಶಳಿಆಭಿವೃದ್ಧಿಕನ ದೃಷ್ಟಿಕೋನದಲ್ಲಿ ರೋಗಕಾರಕಗಳ ರೋಗೋತ್ಪಾದನೆಯ 
ಮೇಲ್ಮಟ್ಟ ಸಸ್ಯಗಳಲ್ಲಿನ ವೈಲಕ್ಷಣಗಳಷ್ಟೇ ಸ್ಥಿರವಾದದ್ದು. ಆನೇಕ ಸಂದರ್ಭಗಳಲ್ಲಿ 
ತಳೀಯ ವ್ಯತ್ಯಾಸಗಳು ಪ್ರಜಾಶಿ ಆಥವಾ ಪ್ರಭೇದಗಳ ನಡುವಣ ಸಂಕರಣದ ಫಲಿ 
ತಾಂಶಗಳಾಗಿರುತ್ತವೆ. ವಿಶೇಷ ಸಂದರ್ಭಗಳಲ್ಲಿ, ರೋಗೋತ್ಪತ್ತಿಯ ಉತ್ಪರಿವರ್ತನೆ 
ಸಂಭವಿಸುತ್ತದೆ. ಜಾನ್ಸನ್‌ ಮತ್ತು ನಿಪ್ಟನ್‌ (1946 ೩) ಧಾನ್ಯತುಕ್ಕುರೋಗಗಳಲ್ಲಿ 
ಅಸ್ಥಿರತೆ ಮತ್ತು ಅವುಗಳ ಶಕ್ಕ್ಯ ಉತ್ಪತ್ತಿ ವಿಧಾನಗಳ ವಿಮರ್ಶೆಯನ್ನು ಪ್ರಕಟಿಸಿ 
ದ್ದಾರೆ. ಸ್ಟಾಕ್‌ಮನ್‌ ಮತ್ತು ಕ್ರಿಸ್ಬೆನ್ಸನ್‌ (1953) ಶಿಲೀಂದ್ರಗಳಲ್ಲಿ ಅಸ್ಥಿರತೆಗೆ 
ಸಂಬಂಧಪಟ್ಟ ಸಮಸ್ಯೆಗಳ ಸಾರಾಂಶವಿತ್ತಿದ್ದಾರೆ. 


ವರ್ಗಗಳ ಪ ಥಮ ಪ ಸ ಕಬಟಣ್‌, 1911 
ಆಂತ್ರಾಕ್‌ನೋಸ್‌ನ ಪ್ರತ್ಯೇಕ ರೋಗಕಾರಕ ಪ್ರಹಾತಿಗಳನ್ನು ಬಾರಸ್‌ ಪ್ರತ್ಯೇಕಿಸಿ 


ಪ 
ದಾಗ ವ್ಯಕ್ತಪ: ತ್ಚೈತು, 1917ರಲ್ಲಿ ಸ್ಟುಕ್‌ಮನ್‌ ಮತ್ತು ಪೈಮ್ಯಸೆಲ್‌ ಗೋಧಿಸಸ 


1 


ಕ್ರ ಘಿ 
ದಲ್ಲಿ ಕಾಂಡತ ತುಕ್ಕು ರೋಗದ ರೋಗಕಾರಕ ಪ್ರಜಾಕಿಗಳನ್ನು ಕಂಡುದಿಡಿದರು. 
ಭೇದಾತ್ಮಕ ಪರಪೋಷಿಗಳ ಸರಪಣಯ ಮರ್ಮಲಿನ ಐ ಶಿಕಿ ಯಯ ಧಾನ 


ವನ್ನ ನುಸರಿಸಿ ಶಾರೀರಿಕ ಪ್ರಜಾತಿಗಳನ್ನು ವೃತ್ಯಾಸಮಾಡಲಾಗುತ್ತದೆ. ಇದಕ್ಕಾಗಿ 


ಕ ಅಲ್ವ 
ಔಎೀಧಿಯ ಕಾಂಡತುಕ್ಕುರೋಗಕ್ಕೆ 12. ಅಧಿಕ ಫ್ಲಾಕ್ಸ್‌ ತುಕ್ಕುರೋಗಕ್ಕೆ 16 
ಆಥವಾ ಅದಕ್ಕೆ ಸಮೀಪ ಸಂಖ್ಯೆ ಒಳಸಲಾಗುತ್ತದೆ. ಆದರೆ ಈಗ ಓಟ್ಸ್‌ನ ಕಾಂಡ 


ತುಕ್ಕುರೋಗ ವರ್ಗಗಳನ್ನು ಭಿನ್ನ ಮಾಡಲು 6 ಭೇದಾತ್ಮಕ ಪರಪೋಷಿಗಳನ್ನು 
ಉಪಯೋಗಿಸಲಾಗುತ್ತದೆ. ಆ ಪ್ರಜಾತಿಗಳಷ್ಟರಮಟ್ಟಗೆ, ಈ ಭೇವಾತ್ಮಕ ಪರಪ್ಪ 
ಪ್ರಜಾತಿಗಳನ್ನು ರೋಗಕಾರಕ ಪಂಗಡಗಳಾಗಿ ಬೇರ್ಪಡಿಸುತ್ತವೆ. 
ಒಮದು ಪ್ರಜಾತಿಯೊಳಗೆ, ಒಂದು ಹೊಸ ಪರಪೋಷಿ ಅಥವಾ ಪರಹೋಸಷಿಗಳ 
ಕಾಡಬ ಹುದಾದಂತಹ, ರೋಗ ಪ್ರತಿರೋಧ ಶಕ್ತಿಯ ತೆ: 
ಡೀಃ 


ದ 
ಧು 
ಯಕ ವೃತ್ತುಸಗಳಿರಬಹುದು. ಹಾಗೆ ಭೇದ ಮಾ 


ತ್ಯಾ ಲೃಟ್ಟಿರುವ ಪ್ರಜಾತಿಗಳನ್ನು 
ರೋಗ ಶಾಸ್ತ್ರಜ್ಞರು ಸ ಬಾನ ಜೀವಿಗಳಿಂದು ಕರೆದಿದ್ದಾರೆ. ಅವೇಕ ವೇಳೆ ಒಂದು 
ಪ್ರಜಾಶಿ ಒಂದು ಸಮಾನ ಜೀವಿಗಳ ಗಿಂಂಪಾಗಿರುತ್ತದೆ. 

ಕೆಲವು ಸಂದರ್ಭಗಳಲ್ಲಿ. ಅದರನ್ಲೂ ಮುಖ್ಯವಾಗಿ ಕಿರುಧಾನ್ಯಗಳ ಕಾಂಡತುಕ್ಕು 
ರೋಗದ ತಿಳಿದುಬಂದಿರುವ ಪ್ರಜಾತಿಗಳ ಸಂಖ್ಯೆ ಆತ್ಮಧಿಕ್ಕ ಗೋಧಿಯಲ್ಲಿ 200 
ಕೈಂತಲೂ ಅಧಿಕ ಕಾಂಡತುಕ್ಕುರೋಗ ಪ್ರಜಾತಿಗಳಿದ ಮತ್ತು ಓಟ್ಸ್‌ ನಲ್ಲಿ 12ರಿಂದ 


14 ಪ್ರಜಾತಿಗಳಿವೆ. ಗೋಧಿಯ ಒಲೆ ತಿಕ್ಕುರೋಗಕ್ಕೆ 160ಕ್ಕೆ ಮೇಲ್ದಒು ಪ್ರ 
ಗಳಿವೆ ಮತ್ತು ಓಟ್ಸ್‌ ನ ಅಗ್ರದ ತುಕ್ಕರೋಗಕ್ಕೆ ಹೆಚ್ಚು ಕಡಬು 180 ಪ್ರಜಾಶಿ 
ಗಳಿವೆ. 

ಸಸ್ಯರೋಗಗಳಿಗೆ ಕಾರಣವಾದ ಎಲ್ಲ ಅಥವಾ ಬಹುಮಟ್ಟಿಗೆ ಎಲ್ಲ ಜೀವಿಗಳಲೂ 
ಶಾರೀರಿಕ ಪ್ರಜಾತಿಗಳು ಇರುತ್ತವೆಂದು. ಶೀರ್ಮಾನಿಸುವುದು. ವಿಶ್ವಾಸನೀಯಖಂದು 

ಬರುತ್ತದೆ. ಭಿನ್ನಮಾಡಲು ಸಾಧ್ಯವಾಗುವ ಪ್ರಜಾತಿಗಳ ಸಂಖ್ಯೆ, ಭೇದಾತ್ಮಕ 
ದ ಸಂಖ್ಯೆಯನ್ನೂ ಮತ್ತು ರೋಗೋತ್ಪಾದನ ವೃತ್ಯಾಸಗಳ ರಿಕ್ಷತೆಯಲ್ಲಿನ 
ಜಟಿಲತೆಯನ್ನೂ ಅವಲಂಬಿಸುತ್ತ ದೆ. 

ಇಸ ಪ್ರಜಾತಿಗಳ ಉತ್ಪಾದನೆಯಲ್ಲಿ ಸಂಕರಣದ ಪ್ರಾಮುಖ್ಯತೆಯನು 


ಹಿತ ಟು ಭಾ ಶ್ರ ಹಾಂ ಸದ ದ ಮ ಸರಾರ್‌ ಪರ್‌ ಇದತ 
ತ 


ಓಪಿ 
ಗೋಧಿಕಾಂಡ ತುಕ್ಕುರೋಗದಿಂದ ವಿಶದೀಕರಿಸಬಹುದು. ಹಕ್ಕೀನಿಯಾ ಗ್ರಾಮಿನಿ 


204 ಸಸ್ಕತಳಿ ಆಭಿವೃದ್ಧಿ ವಿಧಾನಗಳು 
ು ರ್ಜೀವನ ಚಕ್ರದ ಮುಖ್ಯಾಂಶಗಳ ಸಂಕ್ಷಿಪ್ತ ವಿವರಣೆಯು ಸರ್ವವಿಧಿತವಾಗಿ 
ದರೂ, ಸಹಾಯಕವಾಗಬಹುದು. ತುಕ್ಕುರೋಗದ ಎರಡು ಸ್ವಿತಿಗಳು ಗೋಧಿಸಸ್ಕದ 


ಬೆಳವಣಿಗೆಯ ಯ ಯಾವುದೇ ಹಂತದಲ್ಲಿ ಗೋಧಿಸಸ್ಕದ ಎಲೆಗಳ ಮತ್ತು ಗೆಣ್ಣು 


ಶ್ರ 


ಕಾಂಡಗಳ ಮೇಲೆಲ್ಲ ಕಂಡುಬರುವ ಯುರಿಡಿಯಾದಲ್ಲಿ ಕೆಂಪ್ರವರ್ಣದ ಯುರಿಡಿಯೋ 
ಜಾಣುಗಳಿರುತ್ತವೆ. ಇವು ಸಸ್ಯದ ಎಲೆ ಮತ್ತು ಗೆಣ್ಣುಕಾಂಡಗಳ ಹೊರಚರ್ಮ 


ತ್ತವೆ, ಬೆಳವಣಿಗೆಯ ಪೂರ್ಣಕಾಲದಲ್ಲಿ ಯುರಿಡಿಯೋ ಬೀಜಾಣು 
ಕ್ಲೆ ಪುನಃ ಸೋಂಕು ಅಂಟಿಸಬಡುದು. ಈ ಹಂತದಲ್ಲಿ ಪ್ರತಿಕೋ 
ಹೊಂದಿರುತ್ತವೆ. ಈ ಎರಡು ಏಕಗುಣಿತ ಕೇಂದ್ರಕಗಳು 
ತ್ಯೆ ಕಗುಣಿತ ಏಕಕೇಂದ್ರಕ ಪಚ್ಚೆಮೊಗರಿನಿಂದ ಉತ್ಪತ್ತಿ 
ಯಾಾಗಿರುತ್ತವೆ. ಉತ್ತರಭಾಗದಲ್ಲಿ ಯೂರಿಡಿಯೋ ಬೀಜಾಣುಗಳು ಚಳಿಗಾಲ ಕಳೆ 
ಕೋ ಮತ್ತು ಟಿಕ್ಸಾಸ್‌ಗಳಂತಹ ಉಷ್ಣಪ್ಪದೇಶಗಳಲ್ಲಿ ಆಗ 


ತ್ರ 
ಟೆ 
2 
[ 
ಇಸಿ 
[ 
( 
ಗ 


ಗೋಧಿಸಸ್ಯ ಪಕ್ವವಾದಂ ತೆಲ್ಲು, ಅದರ ಮೇಲೆ ದಪ್ಪ ಭಿತ್ತಿಯ ಎರಡು ಕೋಶ 
ಗಳುಳ್ಳ ಬೀಜಾಣುಗಳಿರುವ ಟೇಲಿಯಾ ಬೆಳೆಯುತ್ತದೆ. ಮತ್ತು ಚಳಿಗಾಲವನ್ನು 
ಗೋರಿಯ ಅಂಗಾಂಶದಲ್ಲೇ ಕಳೆಯಬಹುದು. ವಸಂತಯತುವಿನ ಟೇಲಿಯೋ 
ಬೀಜಾಣು ಮೊಳೆತಾಗ, ಎರಡು ಏಕಗುಣಿತ ಬೀಜಾಣುಕಗಳು ಬಾರ್ಬರಿಗೆ ಸೋಂಕುಂಟು 
ನಾಡುವ ಮೊದಲು ಅರ್ಧಸೂತ್ರಣ ವಿಭಜನೆ ಏರ್ಪಡುತ್ತದೆ. ಬಾರ್ಬರಿಯಲ್ಲಿ ಎರಡು 
ಏಕಗುಣಿತ ಕೇಂದ್ರಕಗಳ ಐಕೃದಿಂದ ದ್ವಿಕೇಂದ್ರಕ ಈಸಿಯೋ ಬೀಜಾಣು ಉತ್ಪನ್ನವಾಗಿ. 
ಆವು ಗಾಳಿಯಲ್ಲಿ ತೇಲಿಹೋಗಿ, ಹುಲ್ಲು ಪರಪೋಷಿಯ ಪತ್ರರಂಧ್ರಗಳ ಮೂಲಕ 
ಸೋಂಕು ಎರ್ಪಡಿಸುತ್ತವೆ. 
ಗೋಧಿಯ ಕಾಂಡತುಕ್ಕು ರೋಗದ ಶಾರೀರಿಕ ಪ್ರಜಾತಿಗಳ ಸಮಷ್ಪಿಗಳಲ್ಲಿ ಅತಿ 
ಪ್ಯಾಪಕ ಆಧ್ಯಯನಗಳನ್ನು ಸ್ಟಾಕ್‌ಮನ್‌ ಮತ್ತಿತರು (1943) ಮಾಡಿದ್ದಾರೆ. 
ಅಮರಿಕದ ಸಂಯ ಕ್ಷಸಂಸ್ಕ್ಮಾನಗಳ ಆದ್ವಂತೆ ತುಕ್ಕುರೋಗಪೀಡಿತ ಗೋಧಿಯ 
ಸಾಕಷ್ಟು ಯಾದೃಚ್ಛಿಕ ಮಾದರಿಯನ್ನು ಪಡೆಯಲು ಪ್ರಯತ್ನ ಮಾಡಲಾಯ್ತು. 
ಬಾರ್ಲಿ ಮತ್ತು ಹುಲ್ಲುಗಳಿಂದಲೂ ಕೆಲವು ಸಂಗ್ರಹಗಳನ್ನು ಮಾಡಲಾಯ್ತು. 1930 
ರಿಂದ 1941ರವರೆಗೆ ಗುರುತಿಸಿದ ಸಂಗ್ರಹಗಳ ಸಂಖ್ಯೆ ಈ ಕೆಳಗಿನಂತಿದ್ದವು : 


1930 288 1936 619 
1931 361 1937 1035 
1932 325 1938 1030 


1933 294 1939 735 


907 
804 


478 1540 
194] 


1934 
1935 


787 


ಈ 


ಕ್ತ 
ರ ಜು 


ದಾ ಅ ಧರರ ರ ಸ 
ಮೋ 


ರ್ಯ 





೧ಿರ್ಜಲನ 
ಗತೆ ಭಾ ಬಗರ್‌ ಗಪ್‌, 


ಜ್‌ 


ಇ 


ನ್‌್‌ 
ತ ಗ್ಗ 





ಸ್ಸ್‌ 


ಲ್ನ 


ಸ 


1?) ದರ್ಷಗಳ ಆ 


ಆ ಗಸ್‌ 


ಆ 


೫... ೫.೫2 
ತಾಯ್‌ ಕನಸ ಟ್ಯದ 


ರ 


ದ್ಯ 
ದ 


ತೆ 
1 
ಹ 





ಎ. 


ಬ ಸ ರ್ಟ 
ಇಬ ರುಂ ಬಾಸ 


ಪ ತಾಣದ ತಾ, 
ಈಟ್‌ 





ಸಾದಾ ಜನಂ 


ಇಗ ಕರ ಯಿಸಗಾಗ ತ್‌ ಇರಲ್‌ 


ಎ. 
ಬ ರ್ಕೀಸಗಾಡ್ಮ ಸರಾ ಇ 
ದ 


ಕರಾ ಕುದು ಧಾರ್ಯರಾದದಾ ಯದ ರರ 
ಇ 


ಎತ ಕ 
ಎಳ ದಾ (1 ಖವಾಫ 
ಕ್ವ ಟು 


ಖ್ಯ ಟೆ 
ನ್‌ 
ಮಾಹಿ 


ಡ್‌ 
ಪ್ರಿ 


ಮೆಗಾ ಗಗ ಅರರ ಇರ್‌ ಹಾ 
ಹೆ ಒಡದ ಹಾರ ಭಾರ ಸರಗ ಷ್‌ ಡಾ ತ, 


ಜಾತಿ 56ಕ್ಕೆ 


10265 


ಆ 
ಣೆ 
ದರ್ಮದ ವ ಉರ್ದರಾಲ್‌ 


ದ ವ 


ಇಗ 





೫ ಜಲ ಆ ಪಜ ಇಡಿ 
ತ ರ ದ ಅ ಜ್ತ 
ಲಾ 


ಕ್ಮ 


ಸಳ್‌ ಇಂಬ ಎ ಆಚ ಟು ಪ 


ಹ ಅ ದ ಭಾಗ 


ಶಭ 


ವರ್ಷ 1930ರ 
ಬ ಇಚ್‌ 


ಎ ಪದ್‌ 
3ಬ ಇ(್ದ 


ಜ್‌ ಟೂ 
ಮ 





ಕ್ರದಷು 
ಒಟ್ಟೂ 


ಅಂ್ಪ ಇರ್‌ 
ಬ ರಾಯ್‌ 


ಡೆ 
ಗಾ” ತ್‌ 


ಪ್‌ ಬ್ರೂ 


215೯ 





ತ 


ನ್‌. 
ಗ್‌ 


ತಿ] 


[ 


ಶಿ 
3 
3 
ಶಿ 
ತ 
[1 
ಕ 
3 





ಹ 


ಜ್‌ 3 
ಇ 
ಮ ಘಟ್‌ 


ದಾರುಣ ಧ್‌ ಧ್ವೃಗಗತ್ಕ ದಲ 
ಜ್ಯಾಮಿ ಅಧಿ ದದ್‌) ಎಎಯಂ 1ಎ 


ಇಂ 
ಕಾ ತಲ್ಲ 


ಇತ 
ಆ 
ಹೆ” 
ಷೆ 
ಧಃ 
ಐ 





206 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ದಲ್ಲಿ ಪಕೀನೆಯಾ ಗ್ರಾಮಿನಿಸ್‌ ಟ್ರಟಿಸಿಯ 4543 ವಿಯುಕ್ತನಗಳನ್ನು ಗುರು 
ತಿಸುವ ಸೋ ಫಲಿತಾಂಶಗಳನ್ನು ನ್ಯೂಟನ್‌ ಮತ್ತು ಜಾನ್ಸನ್‌ (1944) ಪುನರ್‌ 


ಸಂಬಂಧಿತ. ದರ್ಜೆ ಮತ್ತು ಯುರಿಡಿಯ 
ಕರ ಗಳ ತೇಕಡಾವ್‌ರು. 





ಚಿತ್ರ 20 ; ಪಕ್ಸೀನಿಯಾ ಗ್ರಾಮಿಿಸ್‌ ಟ್ರಿಟಿಸಿಯ 9 ಶಾರೀರಿಕ ಪ್ರಜಾಶಿಗಳ ಸಮಷ್ಟಿಯ 1930- 
1941 (ಸೇರಿರುವು ಅವಧಿಯಲ್ಲಿನ ಪ್ರವೃತ್ತಿ. ಪ್ರತಿ ಸಂಕೂಟದಲ್ಲೂ ಕೆಳಸಂಕೇತ ಯುರಿಡಿಯಾ 
ವಿಯುಕ್ತನಗಳ ಶೇಕಡಾವಾರನ್ನೂ ಮೇಲಿನ ಸಂಕೇತ ಬಳಕೆಯಲ್ಲಿರುವ ಅದರ ಸಂಬಂಧಕ ದರ್ಜೆಯನ್ನೂ 
ಸೂಚಿಸುತ್ತದೆ. (ಸ್ಟಾಕ್‌ಮನ್‌ ಪುತ್ತಿತರರಸ್ವಯ 1943) 


ರೋಗ ಪ್ರತಿರೋಧ ಶಕ್ತಿಗಾಗಿ ತಳಿಅಭಿವೃದ್ದಿ 207 


ಟೆಕ್ಸಾಸ್‌ ಮತ್ತು ಮಧ್ಯಮೆಕ್ಲಿಕೋದಲ್ಲಿ ಪ್ರಜಾತಿಗಳು ತಮ್ಮ ಯುರಿಡಿಯಾ 
ಹಂತದಲ್ಲಿ ಕಳೆಯುತ್ತವೆ. ಕೆಲವು ಪ್ರಜಾತಿಗಳು ಇತರವೊಗಳಿಗಿಂತಲೂ ಸುಲಭವಾಗಿ ಚ 
ಗಾಲ ಕಳೆಯುವುವೆಂಬುದಕ್ಕೆ ಕೆಲವು ಸೂಚನೆಗಳಿವೆ. ಬಾರ್ಬರಿಗಳಲ್ಲಿ ಹೊಸ ಪ್ರಜಾತಿಗಳು 
ಉತ್ಪನ್ನವಾಗಿ, ಶಾಶ್ವತವಾಗಿ ವೃದ್ಧಿಗೊಳ್ಳುತ್ತವೆ. ಆದ್ದರಿಂದ ಶಕ್ಷೀನಿಯಾ ಗ್ರಾಮಿನಿತ* 
ಟ್ವಿಟಿಿಯ ಪ್ರಜಾತಿಗಳು 9, 10, 14, 24, 40, 55, 69, 77, 79. 83. 117, 
` 121, 126, 140, 146 ಮತ್ತು 147 ಬಾಡ್ಬರಿಗಳಿಂದ ಮಾತ್ರ ಅಥವಾ ಬಾರ್ಬರಿ 
ಗಳ ಸಾಮೀಪ್ಯದಲ್ಲಿನ ತುಕ್ಕುರೋಗಪೀಡಿತ ಗೋಧಿಯಿಂದ 1940ರನ್ಲಿ ವಿಯುಕ್ತನ 
ಹೊಂದಿದವು. 1950ರಲ್ಲಿ ಪ್ರಥಮ ಬಾರಿಗೆ ಪ್ರಜಾಶಿ 158 ಅಥವಾ ಈ ಪ್ರಜಾತಿಯ 


(ಹಾರ, 


ಸಿರಿಸ್‌ (ಕೋಟಾ) 








ಚಿತ್ರ; 21 : ಪ್ರಜಾತಿ 44ಕ್ಕೆ ಸೋಂಕು ರಕ್ಷಣೆ, ಪ್ರಜಾತಿ 24ಕ್ಕೆ (ಎರಡು ಎಲೆಗಳು) ಪ್ರತಿರೋಧ 
ಶಕ್ತಿ, ಪ್ರಜಾತಿ 34ಕ್ಕೆ ಸಾಮಾನ್ಯ ಈಡಾಗುವಿಕೆ ಮತ್ತು ಪ್ರಜಾತಿ 56ಕ್ಕೆ ಸಂಪೂರ್ಣ ಈಡಾಗುವಿಕೆ 
ತೋರುವ ಹಕ್ಷೀನಿಯಾ ಗ್ರೂಮಿನಿಸ್‌ ಟ್ವಿಟಿಸಿಯ ನಾಲ್ಕು ಪ್ರಜಾತಿಗಳ ಸೊಂಕು ಪಡೆದ ಸೆರಿಸ್‌ 
ಗೋಧಿ. 


ಎಷೆ 
ದನೆಂ 

ಒನ್‌ 

ದಿ. 


೨ಲಾಗಿ 


ತಾ 
ಕು 


) 
ಕಾತ್‌ 
ಈ 


ಎ (1 


ಟಾರ್ಲಾರ್‌ ಮತ್ತು ರಿಚ್‌ 


ಹಿಂಜರಿತ ಪಂಶವಾಹಿಗಳು 


ಮ 
ಕ್‌ ್‌್‌ೆ 
ತ್ಕಾಸ ಹೊಂದಿತ್ತು. 


ಸಿಸ್‌ 


ತ 
ಈ. 
ಲ್‌ 

ಸ 
ಟ್ರ ಗ್‌ 


ಗೆ ಪು ಗೆ ಹಾ 
7 
ಹ 
ಆ ಡೆ, 
ಬ 
ಖ್‌ 


| 


ರ್ಸ್‌ 
ಹಾ ಪಾರ. 
ಹ 


ಎಪಿ ಇಟ 
ಎ 
ಬ್‌ 


೬2 ಜದ 
57 
ರ್ಪಡಿಸಿದಾಗ 18 


ಗ 


೪ ಮತ 


ಆ ಎಂ ಯ ಕಟ ಟ್ಟ ಟ್ಟ ಯಯ“ 
ಇತರ್‌ 


15 
ಬು 


ವ 


| 
ಇ 
ನ್‌ 


ಎದ್‌ ಗಾಡ್‌ ಡ್ರಾ 


ಬ್‌ ಸುರಾ ವ 
ರಟಿರಿರೆೋ ಟರ ಯ 


ಕ್‌ 


ತ 
13 
ಎಕ್ಕೆ 
ದ 
ರ್‌ ಇಲಾ ್ಷೋ್ಷ್ಹಯ 
ಕೊಸು ಒಟ ಗ್ಯ, 
ಎಫ್ಟ 
ಫಲಿ ಟಸ್‌ 


ಆಗಲ ರು! 


ಇಟ 

ರ್ಮ್‌ 

ಪಸ 
ಕಲ್ತದು ಜರಾ ಷ್ಣ 


ಲ್ಲ ಜಾನ್ಸನ್‌ (! 949), 


ಖಾರದ ಡಿ ಜ್ಯ 
ಮಸ ಬೂಬಮ್ಮ 


| 


ಹಾಗೂ ಅದರ 


ರ 


ರ 

10 ಜಟ 
ಇರಿ 

ಕ್ರ ಟದ ಬಗ, 


ದಧ ಉಷ ಯ್‌ 
ನ್‌ 


ಗಾ 


ಆಟ ಐರ್‌ 
ಗ್ರಾಮಿನಿಶ್‌ ಅವೇನೀಂದು 


ಆ 
ಸ 
ಫ್‌ 

ಇ! 


ಅಟ 


ಸಸ ರರ 
ಹ ಜು 
ಸ್ಪರ್‌ಂಕರ 
ವ. 


ತ ಜ್‌ 


ತಾ ಭಾ ಥ್ರ 
ವಚ ಎರು ಟ್‌ 

ಡ್‌್‌ 
ಲಸ 


ಕ್‌ 


ರಾರ ಜಾತೆ 

ಹ 

ರ ದಜ ಲವ 
ಣ್‌ 


ತ 
ಮಿ 
ನಿಕ್‌ 
ಆಗ ಜಡ' 
೫ 

ಹ್‌ 

ಛಃ 


ಎ 


ಇ ದ ಧ್ಯ 


ಮ 


ತ 
ಶಂ 
ಎರ್‌ 
ಟು ರು! ಇಷ 
ಸ್ಟ್‌ 
ರ್‌ 
ಲವು 


ನ್‌ 
ತ್‌್‌ 
ಸಂಕರಗಳ 
ಪಕ್ಷೀನಿಯಾ ಗ್ರಾಮಿನಿಸ್‌ನ ಸಂಕರಗಳ 
ಸ್‌ 


ಪಕ್ಷೀನಿಯಾ 


ಹ 
ಟೀ 


ಧು 


ಕಾ. 
ಕ 


ಸರ ಗರ 


ದ್ವಿ 


ಹ 
ಲ್ರ್ಳ 

ಹ್‌ ರಾಗ 
ಜಬಾಜವ 


ಪಂಕ 


ಇ 
ಛು 
ತ್ಯ 
ಪ್ರತ 
ಇ 


ನ್‌ ದ್‌ ಧ್‌ 
ಣ್‌ ಆರಿ ಎಪಿರಿ 


೨08 

ಹ ಇಂ. 12... 

ಗಿರಾ 

ಹಾಗಿ ಮ 

ಜ್ರ ಗಾದ್‌ ಘಾ ಬರು 
ಸು 

ಕ ಕೇರ್‌ 


ದದ ರ 
ಜಾತ್‌ 

೫ 

ಧು 


ತ್ವದ ದು ನಿರ್ಧರಿಸಿದ. 
ವಾಗಿ, ಪ. ಗಂ. ಟ್ರಿಟಸಿ ಮತ್ತು ಪ. ಗ್ರಾ. ಸಿಕೇಲಿಸ್‌ಗಳಂತಹ 


ಹಣಾ, 
ವಿದ 


73 


ಹ 
ಜ್‌ 


ಅಂತರ ಸಂಕರಗಳ 


ಹ 
[ೀ 


ರ್ಗದಲ್ಲಿ 
ಹಾಗಿದ ರೂ 


ರು 


೮ 


ಹ 


ಇಟ್‌ 


ತ್ತತೆಯ 


ಅಂತರ್‌ ತಳೀಸಂಕರಗಳ ನಂತರ ರೋಗೋತ್ಪಾದಕತ್ವ 


ಲವ 


ಚ್ಟ 


ಕ್‌ 
ಫ್ರಿ 


ಗ್ರ 


ಆಜ 


ನವ ತಳಿಗಳು ಅಧಿಕಮಟ್ಟದ 


ಕಾ 


ಎನ್‌ 


ಕಿ 


ಪ ಸಂಬುಧ ಪ್ರಭೇದಗಳನ್ನಿ ಸಂಭ 


ಎ 


ಕ್‌ 


ಗೊಂಡಿತು. 


ಗ 


ಸಾಮಾ 
ತಾನ 


ಕೊ 


ಸೌ 
ಸ 


ಛು 
ದ್‌ 


ಒಕ 


ಕ್‌. 


ಸ 
ಸಂಕರಗಳ 


ಹಣಾ, ಕೌ ಭ್ಯ ಕಾ ಸ ಕಾಊ ಕಗ್ಗಿ ಪ್ರೋಳಾಗ ಹ್ಯಾ, ಹ ಹಾಡ್‌ ಆಸ್‌ ಕಾ, ಹ (೧ ಜ್ಯ ಹಾ ವಾಸ್‌ 
ಣಾಮದ ನಿಯಮಾರೀನವಾಗುತ್ತವೆ. 1940ರ ನಂತರದ ಅವಧಿಯವ್ಲಿ ಮುಸುಕಿನ 
ಮೋ 
ಗಾ ಕ್‌ ಹಾರು, ಹಾ ಧ್‌ 
ವ್ಯಾಜಕವಾಗಿ ಬೆಳೆಸಿದ್ದಾಗ, ಕಾಂಡತಮುಕ್ಕು 
ಕಾರ ಧು *ೌ ಕ ಕ್ಮ ಪಾರ ಎ ಸ ಡಾ 
ಇದು ಬಹುಶಃ ಓಟ್ಸ್‌ ವಿಸ್ತೀರ್ಣದ ಬಹುಭಾಗ ಪ್ರಜಾತಿಗೆ ಕಾವಾ 


7 
ನ್ನೊಳಗೊಂಡಿರುವುದರಿಂದ ಇರಬಹುದು. ಪ್ರಜಾತಿ 8ಕ್ಕೆ ಬಹುಧಾಗ ಪ್ರತಿರೋಧರಕ್ತಿ 


ಪಡೆದಿದ್ದು ಆದರೆ ಪ್ರಜಾತಿ 7ಕ್ಕೆ ಈಡಾಗುವ ಬಾಂಡ್‌ಸಂಕರಗಳಿಂದ ಉತ್ಸನ್ನವಾದ 
ರಿ ತೆ 


ತಳಿಗಳನ್ನು. 1946ರಲ್ಲಿ ಪರಿಚಯ ಮಾಡಿದ್ದರಿಂದ. ಪ್ರಜಾ ಜ್ಹು ಪ್ರಾಧಾನ 
ಹಿ 

ಪಡೆಯಲು ಅತ್ಯುತ್ತಮ ಅದಕಾಶರ್ವೇರ್ಪಟ್ಟಿತು. 1950ರಲ್ಲಿ ಪ್ರಜಾತ 7 ಅ ವ್ಯಾಪಕ 

ವಾಗಿ ಹರಡಿದ್ದರಿಂದ ಇದನ್ನು ಅರಿಯಲಾಯ್ತು. ಈ ಎರಡೂ ಪ್ರಜಾತಿಗಳ ಪ್ರಧಾನ್ಮ 


ತೆಗೆ ತಳಿಗಳ ಹರವಿನ ಪರಿಣಾಮದ ಉತ್ತಮ ಉದಾಹರಣೆಗಳಾಗಿರುವಂತಿವೆ. 


ಇತ್ತೀಚಿನ ವರ್ಷಗಳಲ್ಲಿ ಬಾಂಡ್‌ನಿಂದ ಉತ್ಪನ್ನ ಪಡೆದವುಗಳಿಗೆ ತಾಗುವ ಪ್ರಜಾತಶಿ 
ಗಳು, 45, 57 ಮತ್ತು ಇತರ ಅಗ್ರ, ತುಕ್ಕುರೋಗ ಪ್ರಜಾತಿಗಳ ತೀವ್ರ ಹೆಚ್ಚಳ, 
ಓಟ್ಸ್‌ ಕಾಂಡತುಕ್ಕುರೋಗದ ರೋಗೋತ್ಪಾದಕ ಪ್ರಜಾತಿಗಳ ಅಧಿಕ ಪ್ರಾಧಾನೃತೆ 
ಮತ್ತು ಹರಡುವಿಕೆಗೆ ತಳಿ ಸಂಮಿಶ್ರಣ ಪರಿಣಾಮವಾಗಿರುವ ಇನ್ನೊಂದು ಸುವಿಧಿತ 


ಉದಾಹರಣೆ, 


ಶಾರೀರಿಕ ಪ್ರಜಾತಿಗಳನ 
ರೋಗ ಪ್ರತಿಕ್ರಿಯೆಯಲ್ಲಿ 
_ ಪ್ರಭಾವ, ಆವರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಪ್ರಜಾಶಿಗಳು ಸಾಂಕ್ರಾಮಿಕ ರೋ; 
ಪ್ರಮಾಣಕ್ಕೆ ವೃದ್ಧಿಗೊಳ್ಳುವ ಸಾಮರ್ಥ್ಯ ಯಾವುದಾದರೂ ಒಂದು ನಿರ್ದಿಷ್ಟ ಖುತುವಿ 
ನಲ್ಲಿ ಕಾಣುವ ವಿಶಿಷ್ಟ ಪ್ರಜಾತಿಗಳ ಪ್ರಮಾಣವನ್ನು ಮಾರ್ಪಡಿಸುವ ವಿಧಾನವಾಗಿ ತಳ 
ಸಮ್ಮಿಶ್ರಣಗಳ ನೆರಿಕೆ ಪರಿಣಾಮ ಮತ್ತು ಇತರ ಸಾದ್ಯಶ ಸಮಸ್ಯೆಗಳಂತಹ ಮೂಲ 
ಭೂತ ಸಮಸ್ಯೆಗಳನ್ನು ಖಚಿತವಾಗಿ ಎದುರಿಸಲು ನಿರ್ದಿಷ್ಟ ರೋಗಗಳಿಗೆ ಕಾರಣವಾದ 
ರೋಗೋತಾ ದಕ ಶಾರೀರಿಕ ಪ್ರಜಾತಿಗಳ ಗುರುತು ಸ್ಥಾಪನೆ ಸಾಧ್ಯವಾಗಿದೆ. ರೀಡ್‌ 
ಓ) ಲು ಟು ಥ್ರ 
ಶಿ ತಿದ್ದುಪಡಿ : 
ಪುಟ ಸುಲು ತಪ್ಪು ಸಿರಿ ಪುಟ ಸಾಲು ತಪ್ಪ ಸರಿ 
211... 29 ಗಳನ್ನು ಗಳ 222.32 ಕೆಳಗಿನ ಮುಂದಿನಪುಟದ್ದ 
211 30 ಸೃಷ್ಟೀಕರಣ ಸ್ಪಷ್ಟಿಕರಣ 223... ೩ 22. 21 
220 2 ಪೂರೆ ಪೊರೆ 


210 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


(1940) ನನ್ನ ಸರಿಸಿ, ಓಟ್ಸ್‌ನ ಸಡಿಲ ಕಾಡಿಗೆರೋಗ, ಉಪ್ಪಿಲಾಗೋ ಕೊಲ್ಲೇರಿ 
ತಳಿಯ ಶಾರೀರಿಕ ಪ್ರಜಾತಿಗಳನ್ನು ಪರಪೋಷಿ ಪ್ರತಿಕ್ರಿಯೆಯ ಆಧಾರದಿಂದ ಗುರು 
ಸುವ ವಿಧಾನದ ಒಂದು ವಿಶದೀಕರಣವನ್ನು ಕೊಡಲಾಗುತ್ತದೆ. ಬಳಸಲಾದ ರ್ಭೆದಾ 


ದೆ ಜಗ್ಗ] ಸ್ರ ಷೆ ಬೆ. 

ಒಕಪ್ರ ಪ್ರ ತಳಿಗಳು, ಅವೇನಾ ಬ್ರೆವಿಸ್‌, ಅ. ಸ್ಹೈಗೋಸಾ, ಅ. ಸಟೈವಾ 

ತಳಿಗಳು ಬ್ಲ್ಯಾಕ್‌ ಡೈಮೆಂಡ್‌, ಬ್ಲಾ ಣ್‌ ಮಸ್ಸಾಗ್‌, ಬ್ಲ್ಯಾಕ್‌ ನಾರ್ಲ. ಡ್ಯಾನಿಜ್‌, 
ಸ ಬ ಬ ಶ ಜೆ 2 

ಐಲ್ಮಾಂಡ್‌ ಮುತ್ತು ಮಾನಾರ್ಕ್‌ ; ಅ. ಸಟೈವಾದ ತಳಿ ಗ್ರೀನ್‌ ಮೌಂಟನ್‌, ಅ. ನ್ಯೂಡಾ 


ತಳಿ ಹಲ್‌ಲೆಸ್‌ ; ಆ. ಬೈಜಾಂಟಿನಾದ ತಳಿ ಪ್ರಲ್ಲಂಗಳನ್ನೊಳಗೊಂಡಿದೆ. ರೀಡ್‌ನಿಂದ 


ದ 
ಪಡೆದಂತಹ ಪ್ರತ್ತೇಕೀಕರಣದ ಕ್ರಮವನ್ನು ಕಿಳಗೆ ಸೂಚಿಸಲಾಗಿದೆ. 


ವ ದು 
ಉಸ್ಪಿಲಾಗೋ ಕೊಲ್ಲೇರಿ 1187 ತಳಿಯ ವಿಶಿಷ್ಟ ಪ್ರಜಾತಿಗಳ ಪ್ರತ್ಮೇಕೀಕರಣ 
8. ಮಾನಾರ್ಕ್‌ ಈಡಾಗುವಿಕೆ ವರ್ಗ 


0. ಬ್ಲಾಕ್‌ ಮಸ್ಹಾಗ್‌ ಈಡಾಗುವಕೆ 
0. ಪುಲ್ಲಂ ಈಡಾಗುವಿಕೆ 
ಛೆ ಬ್ಲಾಕ್‌ನಾರ್ವೆ ಈಡಾಗುವಿಕೆ.... ಲಿ 
6... ಬ್ಲಾಕ್‌ ನಾರ್ವೆ ಪ್ರತಿರೋಧಕತೆ 


೨ 


ನ 
ನ್ಯ 


ಡ್‌ 


6 ಬ್ಲಾಕ್‌ಡೈಮಂಡ್‌ ಈಡಾಗುವಕೆ ೬... ಯ 1 ಕಫಿತಿ ಡೆ 
6. ಬ್ಲಾಕ್‌ ಡೈಮಂಡ್‌ ಪ್ರಶಿರೋಧಕತೆ............... 8 


0 ಪುಲ್ಲಂ ಪ್ರತಿರೋಧಕತೆ.. ಟಾಟಾ ಆಆ ೨3944 ಕಾರಿ 
7. ಬ್ಲಾಕ್‌ ಮೆಸ್ಡಾಗ್‌ ಪ್ರತಿರೋಧತೆ 
€. ಬ್ಲಾಕ್‌ನಾರ್ಡೆ ಈಡಾಗುವಿಕೆ 
೮... ಗ್ರೀನ್‌ ಮೌಂಟನ್‌ ಈಡಾಗುವಿಕೆ.,,......,....13 
6.. ಗ್ರೀನ್‌ ಮೌಂಟನ್‌ ಪೃತಿರೋಧಕತೆ..............14 
೦. ಬ್ಲಾಕ್‌ನಾರ್ವೈ ಪ್ರತಿರೋಧಕತೆ 
6... ಗ್ರೀನ್‌ ಮೌಂಟನ್‌ ಈಡಾಗುವಿಕೆ 
6... ಡ್ಯಾನಿಷ್‌ ಐಲ್ಯಾಂಡ್‌ ಈಡಾಗುವಿಕೆ 
£ಓ ಹಲ್‌ಲೆಸ್‌ ಈಡಾಗುವಕ್ಕೆ.......ಎ. ಪಾಟ! 
[. ಹಲ್‌ಲೆಸ್‌ ಪ್ರತಿರೋಧಕತೆ................!2 
€- ಡ್ಯಾನಿಷ್‌ ಐಲ್ಕಾಂಡ್‌ ಪ್ರತಿರೋಧಕತೆ 
£ಓ ಅವೇನಾ ಸ್ಟೈಗೋಸಾ ಈಡಾಗುವಿಕೆ............ 
[ ಅವೇನಾ ಸ್ಟೈಗೋಸಾ ಪ್ರತಿರೋಧಕತೆ..,,,.,.....10 
£. ಗ್ರೀನ್‌ ಮೌಂಟನ್‌ ಪ್ರತಿರೋಧಕತೆ 
€. ಬ್ಲಾಕ್‌ ಡೈಮಂಡ್‌ ಈಡಾಗುವಿಕೆ..... ಡೆ 


ಕಾರುವ ತತರು 
ಶು ಗಾಮ್ಯಲ್ಲ| ವಂತಹ 


ಗಮದ 


ಜೆ 


ಮಂಡ್‌ ಪ್ರತಿರೋಧಕತೆ...............3 


ಆಡಂಗುವಿಕೆ.. ಎರಾ ಯೆ 


ಪ್ರತಿರೋಧಕತೆ 
ಕಡವೆ ಈಡಾಗ 


ನಾಬ್ರೈವಿಸ್‌ 
ಲ್‌ ಲೆಸ್‌ 
ರೀಡ್‌ (1935) ಮತ್ತು 


ಬ 
ಹಾ, 
ಸ 


ಮಾನಾರ್ಕ್‌ ಪ್ರತಿರೋಧಕಕತೆ 
ಅವ 
€್‌ 


ಪ್ತಿ 
10 


ತಾರಾ ಷ್‌ ಕರ್ಮಾ ಕತ 
ಕಾರರು ಜಾ: 


₹ ಸ್‌ ದ ಲ 
ಎ 


ರ 


ಸತ್ಲ ದ್ದು 
ಲ್ಯ 


ಹಾ ಭಾನ ಳಾ ಎವಾ ಜಾನ ಗಾರ್‌ 
ಮಾನ್ಯವಾಗಿರುವ ಹಜ್‌ ತಿಗಳ ಗ 


(೯ 


ಜ್‌ 
189 


ಲ್ಲ ಟ್ಟ 


ಸ್‌ 
ಭ್ರ 


ಹಾ (ಕ್ಸ್‌ 
ವ್‌ 
ಬರು 


ಜ್‌ 


ಕ್‌ 
ದಗ 
ಕಣಾ ಜಡ್‌ ಮ್ಮು ಕ ಜಾಾಲ್ಟ್ಮ ಇದಿ 


ಸಾಲಾ ಗತ್‌ ಹಾ ದ, 


೧ 
| 


ಭಂ ಜರ್‌ 
1234561891012 13 


ಕ್‌ ಜಾ ಶ್‌ 


ತಾತ ಪಾಕ್ಸ್‌ ಸಣ್ಮಲ್ಲನ 
ಶತ್ತ್ವಿಯುಳ 
ವ ಡು 
ಡ್‌ 
ಹಾ. 
ಧಾ 
ದ 
ಹ ಇದೆ ಎ 
ದೆ 


| 


ರಲು 
ಗ ತರಲಾ, 
ಟಿಪ್‌ 
ತ ಹೂಡಾ. 
ಸಹಾಯಕವಾಗುತ್ತವೆ. 
ಜಾಸು ದರ್‌ ಇ 
ಭ್ಯ ಯ ಧೂತ 


ರಂತಿಸುವ 


ತಿಗಳನ್ನು ಗುರ 


ರ್ಟ 


ವಾ 


ರ 
ಇ 


ರಿಕ 
ಪ್ತ 


ಟೆ 


ಷಿ 
ಗ 


ಪ 
ಪಡಯ 


ಸ್‌ 


ಗಳ ಇನ್ನೊಂದ 
ಡ್‌್‌ 


ವಿಧಾನ 


ಶಿಷ್ಠ 
ಕ 


ಬ್ರ 


ರುತಿಸುವ 
ಡಿಕ್ಸನ್‌ (1947)ರಿಂದ 


ಹ 
ಲ 


1411334444 ಒರ ಹ 


ಮೇಲಿನದನ 





ಈ 


ಬೋ (ಪಜಿರಾ ; (1,2.3,5,7,12 


ರೈನ್‌ 


ಲಾ 
ಒಟ್ಟ ಕಾಂಡತುಕ್ಕು ರೋಗದ ಶಾರೀರಿಕ 


ಎಆನೆಟ್‌ 
ಗಳನ್ನು ಪ್ರತ್ಯೇಕೀಕರ 


ಸ 


2. ರಿಚ್‌ಲ್ಲಾಂಡ್‌, ಐಯೋ 
4, ಹಜಿರಾ ೫ * 
ಸೃಷ್ಟೀಕರಣವೆನ್ನಬಹುದು. 


ಭಿನ್ನವಿಭೇದಗಳು. 


3. ಬ್ಯಾಂಡ್‌ 





ಬಳಸಿ) 
ಡ್ರ್ಮಿ 


ಗೋಲ್‌ 


212 ಸಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


ಯಲಾಗಿದೆ, ಪಕ್ಷೀನಿಯಾ ಗ್ರಾಮಿನಿಸ್‌ ಅವೇನಿಯಾ 12 ಶಾರೀರಿಕ ಪ್ರಜಾತಿಗಳಿಗೆ 5 


ಕ 


ಓಟ್ಸ್‌ ತಳಿಪಂಗಡಗಳ ಸಸಿ ಪ್ರತಿಕ್ರಿಯೆಯನ್ನು ನಮೂದಿಸಲಾಗಿದೆ. ಪ್ರತಿಕ್ರಿಯೆ 
ವರ್ಗದ 1 ಪ್ರತಿರೋಧಶಕ್ತ 2 ಸಾಮಾನ್ಯ ಪ್ರತಿರೋಧಕಶಕ್ತ, 3 ಸಾಮಾನ್ಯ ಈಡಾ 
ಗುವಿಕೆ, 4 ಅತ್ಯಧಿಕ ಈಡಾಗುವಿಕೆ ಮತ್ತು ೫ ಮಿಸೋತೆಟಿಕ್‌ (ವೈವಿಧ್ಯವುಳ , ಪ್ರತಿ 


ಕ 


ಇಎಡ| ಓಂ ಕ ಇಂಡ ಹ ಗಾ ತತಾ ತಾ 
ಕಃ ಜೋರನೆಟ್‌ ಮಿಸೋಶೇಶ್‌%. . ಜೋರನೆರ್ಟ ಈಡಾಗುವುದು 


ಆಂತೋನಿ 2 





ಹಜಿರಾ 1, ಪ್ರಜಾತಿ 1 ; ಹಜಿರಾ 1, ಪ್ರಜಾತಿ 3. : ಹಜಿರಾ 1, ಪ್ರಜಾತಿ 2 
: ಹಜಿರಾ 4, ಪ್ರಜಾತಿ 10. ಹಜಿರಾ 4, ಪ್ರಜಾಶಿ 8 
ಆಂತೋಜಿ 4 ಆಂತೋನಿ 4 : ಹಜಿರಾ ೫, ಪ್ರಜಾತಿ 9 


ಹ [ ತ್ರಿ 3. ಹಜಿರಾ 1, ಪ್ರಜಾತಿ 12 ಆಂತೋನಿ 4 
ಹಜಿರಾ 4, ಪ್ರಜಾತಿ 4 ಹಜಿರಾ 4, ಪ್ರಜಾತಿ 13 ಹಜಿರಾ 4, ಪ್ರಜಾತಿ 6 
ಕ 


ಬ 








ಪರಪೋಸಿ-ಪೆರೋಪಜೀವಿ ಪ್ರತಿಕ್ರಿಯೆಯ ಮೇಲೆ ಪರಿಸರದ ಪರಿಣಾಮ 


ಬ ಕಾಂಡತುಕ್ಕುರೋಗ ಅಧ್ಯಯನಗಳಿಂದ ಇದನ್ನು ವಿಶದೀಕ ಸಲಾಗಂತ್ತದೆ. 
ಕಾಂಡತುಕ್ಕುರೋಗದ ಒಂದು ನಿರ್ದಿಷ್ಟ ಪ್ರಜಾತಿಗೆ ಓಟ್ಸ್‌ ತಳಿಯೊಂದರ ಪ್ರತಿಕ್ಟಿಯೆ 
ಹೊರಾವರಣ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಪರಪೋಷಿ ಮತ್ತು ರೋಗಕಾರಕಗಳು ಹೊಂದಿ 


ಪ 
ರುವ ವಂಶವಾಹಿಗಳಿಂದ ನಿಯಂತ್ರಿತವಾಗುತ್ತದೆ. ತಳಿ ಪ್ರಜಾತಿ ಸಂಮಿಶ್ರಣಗಳ ಮೇಲೆ 


ಗಾ 
ಉಷ್ಣಾಂಶದ ಪ್ರಶಿಕ್ರಿಯೆಯ ಅನೇಕ ಅಧ್ಯಯನಗಳನ್ನು ಮಾಡಲಾಗಿದೆ. ಭಿನ್ನವಾದ 
ಬೆಳಕು ಮತ್ತು ಉಷ್ಣಾಂಶ ಸ್ಥಿತಿಗಳಲ್ಲಿ ಪರಪೋಷಿ ಮತ್ತು ರೋಗಕಾರಕಗಳ ವಂಶವಾಹಿ 


ರೂಪದ ಹಲವು ಸಂಯೋಜನೆಗಳು ಇತರವುಗಳಿಗಿಂತಲೂ ಹೆಚ್ಚು ಸ್ಮಿರವಾಗಿರುತ್ತವೆ. 
ಕೆಲವು ಸಂದರ್ಭಗಳಲ್ಲಿ ಸಂಪೂರಕವಾಗಿ ಬೆಳಕನ್ನು ಬಳಸಿದಾಗ, ಕಡಮೆ ಉಪ್ಣತೆಯಲ್ಲಿನ 
ಪ್ರತಿರೋಧಶಕ್ತ, ಅತ್ಯಧಿಕ ಉಷ್ಣದಲ್ಲಿ ಪೂರ್ಣ ಈಡಾಗುವಿಕೆಯ ಸಂಪೂರ್ಣ ಬದ 
ಲಾವಣೆಯಾಗುತ್ತದೆ. ಪರಿಸರದ ಸಾದೃಶ ಪರಿಸ್ಥಿತಿಯಲ್ಲಿ, ಸಸಿ ಮತ್ತು ಬೆಳೆದ ಸಸ್ಯಗಳ 
ತುಕ್ಕುರೋಗ ಪ್ರಶಿಕ್ಟಿಯೆಗಳ ನಡುವೆ ಅತ್ಯುತ್ತಮ ಸಾಮ್ಯತೆಯಿದೆ. 

ವಾಟರ್‌ಹೌಸ್‌ (1929) ಜೋಲನೆಟ್‌, ಬಿಳಿಯ ಟಾರ್ಬಾರ್‌ ಮತ್ತು ರಿಚ್‌ 
೦ಡ್‌ಗಳ ಚಳಿಗಾಲ ಮತ್ತು ಬೇಸಿಗೆ ಸ್ಥಿತಿಯ ಸಸಿಹಂತದ ಪ್ರತಿಕ್ರಿಯೆಯನ್ನು ಅಧ್ಯ 
ಯನ ಮಾಡಿದ್ದಾನೆ. ಉಷ್ಣಾಂಶವನ್ನು ನಿಯಂತ್ರಣಗೊಳಿಸದಿದ್ದರೂ, ಅದು ಚಳಿಗಾಲ 


ಕ್ಕಿಂತ ಬೇಸಿಗೆಯಲ್ಲಿ ಅಶಿ ಹೆಚ್ಚಾಗಿತ್ತು. ಜೋಲನೆಟ್‌ ಚಳಿಗಾಲ ಪ್ರಯೋಗಗಳಲ್ಲಿ 


ಕ್ಯಾ 
ಕ್ವ 


ಕಾ 


ಭಿ 


ರೋಗ ಪ್ರತಿರೋಧಶಕ್ತಿಗಾಗಿ ತಳಿಅಭಿವೃದ್ಧಿ 213 


ಪ್ರಜಾತಿ 1ಕ್ಕೆ ಪ್ರತಿರೋಧ ಶಕ್ತವಾಗಿತ್ತು. ಆದರೆ ಬೇಸಿಗೆಯಲ್ಲಿ ಅದಕ್ಕೆ ಕಡಾಗುತ್ತಿತ್ತು. 
ಹಾಗಿದ್ದರೂ, ಪ್ರಜಾತಿ 2 ಮತ್ತು 7ಕ್ಕೆ  ಜೋಲನೆಟ್‌ನ ಎರಡು ಪ ಜಾತಿಗಳಿಗೆ ಬಿಳಿಯ 
ತಾರ್ಬಾರ್‌ನ ಮತ್ತು ಎಲ್ಲಾ ಮೂರು ಪ್ರಜಾತಿಗೂ ರಿಚ್‌ಲ್ಯಾಂಡ್‌ನ ಪ್ರತಿಕ್ರಿಯೆಗಳು 
ಬೇಸಿಗೆ ಮತ್ತು ಚಳಿಗಾಲದ ಹ್ಮ ತಿಗಲಲ್ಲಿ ಹೆಚ್ಚು ಭಿನ್ನವಾಗಿರಲಿಲ್ಲ (ಕೋಷ್ಟಕ 16) 


ಕೋಷ್ಟಕ 16. ಕಾಂಡತುಕ್ಳು ರೋಗ ಪ್ರಜಾತಿಗಳಿಗೆ ಓಟ್ಸ್‌ ತಳಿಗಳ 
ಪ್ರತಿಕ್ರಿಯೆಯ ಮೇಲೆ ಉಷ್ಣಾಂಶದ ಪರಿಣಾಮ(ಮಾಟರ್‌ಹೌಸ್‌ 1929) 


ಕ 


ತ 
ದ್ರ 


ತಳಿ | 
ಜೋರ ದನ ನ” 


ಅವಪಾಕಾಣಾಸಪಾಾಾಗಾಘಾೂಾಣೂ)ಗ)ಗಣುರ್ಣಾ ಘಉ್ಣೂಗಘಉೂ ಸಾಮ ಜಾಾಟ ಹಾರಾಾಚಾಾಘಾರ್ಟಾನರ್ಸಾಣಣಾ ಗ್‌ 
ಗೆ ಚಳಿಗಾಲ ಪ್ರುಜಾತಿ ಅಥವಾ ಪ್ರಜಾತಿಗಳು 








.. ಈ ಪ್ರ 
ಜೋಜನೆಟ್‌ ಈ ದ್ರು 2,7 
ಬಿಳಿಯ ಟಾರ್ಬಾರ್‌ , ಪ್ಪ ಪು | 1,2 
ರಿಚ್‌ಲ್ಯಾಂಡ್‌ 1 ಪ್ರ ಪ್ರ | 1,2,7 
ಈ ಎ ಈಡಾಗುವಿಕೆ ಪ್ರ ತ ರೋಧಕತೆ 
ಜೋಆನೆಟ್‌ ವಿಭೇದ ಕ ಉಷ್ಣ್ಹಾ ೦ಶದಲ್ಲಿ (75.4.೯) ಪ್ರಜಾತಿಗಳು 1,3,4 


ಮತ್ತು 5 ಈಡಾಗುತ್ತಿದ್ದು, ಸ್‌ ಉಷ್ಣಾ ರಶದಲ್ಲಿ (57.4%) 1,3 ಮತ್ತು 4ಕ್ಕೆ 
ಪ್ರತಿರೋಧ ಶಕ್ತವಾಗಿಯೂ, ಪ್ರಜಾತಿ ಕ್ಕೆ ಮಧ್ಯಸ್ವವಾಗಿಯೂ ಇದ್ದುದನ್ನು 
ಗೋರ್ಡ ನ್‌ (1930) ಕಂಡುಹಿಡಿದ. ಈ ನಾಲ್ಕು ಭೇದಾತ್ಮ ಕ ಪರಪೋಷಿಗಳು. ವಿಕ್ಟರಿ, 
ಬಿಳಿಯ ರಷ್ಯನ್‌*, ರಿಚ್‌ಲ್ಮಾಂಡ್‌ ಮತ್ತು ಜೊ”ಅನೆಟ್‌ತಳಿ, 2,6,7 ಮತ್ತು 8 ವೈಯ 
ಕ್ರಿಕ ಪ್ರಜಾತಿಗಳಿಗೆ ವಿವಿಧ ಉಷ್ಣಾಂಶಗಳಲ್ಲಿ ಸಾದೃಶರೂಪದ ಪ ಯನ್ನು ವ್ಕ ಕ್ತ್ವ 
ಪಡಿಸಿದವು, 

ಮುಂದಿನ ಒಂದು ಅಧ್ಯಯನದಲ್ಲಿ ಗೋರ್ಡನ್‌ (1933) ಭೇದಾತ್ಮಕ ಪರಪೋಷಿ 
ಗಳಲ್ಲಿ 2,6,7,8 ಮತ್ತು 9 ಪ್ರಜಾಶಿಗಳು ಉಂಟುಮಾಡುವ ಯುರಿಡಿಯಾ ಸೋಂಕು 
ವಿಧಗಳಲ್ಲಿ ಉಷ್ಣಾ ೦ಶ ಯಾವೊಂದು ಮುಖ್ಯ ಬದಲಾವಣೆಯನ್ನೂ ಮಾಡಲಿಐ್ಲವೆಂದೂ 
ಮತ್ತು ವಿಕ್ಟರಿ, '` ವಿಳಿಯರಷ್ಯನ್‌ ಚ ರಿಜ್‌ಲ್ಯಾಂಡ್‌ಗಳಲ್ಲಿ 13.4 ಮತ್ತು 5 
ಪ್ರಜಾತಿಗಳು' ಉಷ್ಣಾಂಶದಿಂದಾಗಿ ಸೋಂಕಿನಲ್ಲಿ ಯಾವೊಂದು ಗಣನಾರ್ಹ ಮಾರ್ಪಾ 
ಟನ್ನೂ ಮಾಡಲಿಲ್ಲವೆಂದೂ ಕಂಡುಹಿಡಿದ. ಹಾಗಿದ್ದರೂ ಜೋಲನೆಟ್‌ ವಿಭೇದದಲ್ಲಿ 
1,3,4 ಮತ್ತು 5 ಪ್ರಜಾತಿಗಳ ಪ್ರತಿಕ್ಸಿಯೆ ಉಷ್ಣ್ಯಾಂಶದಿಂದ ಗಮನಾರ್ಹವಾಗಿ ಮಾರ್ಪ 
ಟ್ಟಿತು. ಈ ಪ್ರತಿಕ್ರಿಯೆ ಮಾರ್ಪಾಟುಗಳು ಸೋಂಕು ತಗುಲುವ ಪೂರ್ವದಲ್ಲಿದ್ದ 
ಉಷ್ಣ್ಯಾಂಶ ಪ್ರಭಾವದಿಂದಾಗಲಿಲ್ಲ. ಆದರೆ ಆವು ಸೋಂಕು ತಗುಲಿಸಿದನಂತರ ಪರ 
ಪೋಷಿಯನ್ನಿಟ್ಟಿದ್ದ ಉಷ್ಣ್ಯಾಂದದಿಂದ ಪ್ರಚೋದನೆಗೊಳಪಟ್ಟಿತು. (ಕೋಷ್ಟಕ 17 
ನೋಡಿ) 


ಸ ತಳಿ ಭಿವೃದ್ಧಿ ವಿಧಾನಗಳು 

ಕೋಸ್ಟ ಕ್ಷ 17: ಕಾಂಡತುಕ್ಕುರೋಗ ಪ್ರ ಇಿತಿಗಳಿಗೆ ಓಟ್ಸ್‌ 
ಪ್ರಜಾತಿಗಳ 'ಪ್ರತಿಕ್ತ ಯೆಯ ಮೇಲೆ ಉಷ್ತಾಂಕದೆ ಇನು (ಗೆ ನರನ 
1೨33) 














ತಳಿ 57.49 75.4" , ಪ್ರಜಾತಿ ಅಥವಾ ಪ್ರಜಾಶಿಗಳು 

ಜೋಲನೆಟ್‌ ವಿಭೇದ ರಾಸ್ಟ್ರಾರಾರ್ಥ್ಯಾ ತ 
ಜೋಲನೆಟ್‌ ವಿಭೇದ  "್ರ ಈ | 5 
ವಿಕ್ಟರಿ |, ಈ | ಈ | 2678 
ಬಿಳೆಯ ರಷ್ಯನ್‌ ಆ ಸರ್ಪ ಬ. ಸರ್ಟು ॥. '3೫& 

ಬಳಿಯ ರಷ್ಯನ್‌ ಈ ಈ | 3.4,6,7 
ರಿಚ್‌ಲ್ಯಾಂಡ್‌ ಪ್ರ : ಪ್ತ |. 12357 
ರಿಜ್‌ಲ್ಯಾಂಡ್‌ ಈ | ಈ | 4,6,8 

ಈ. ಈಡಾಗುವಿಕೆ ಅ. ಅನಿರ್ದಿಷ್ಟ ಪ್ರಾಪ್ರತಿರೋಧಕಕತೆ 


೫. ಬಿಳಿಯ ರಷ್ಯನ್‌ ಮತ್ತು ಬಿಳಿಯ ಟಾರ್ಬಾರ್‌ ಸಮಾನಾರ್ಥನಕೆ ಹೆಸರುಗಳು. 


ಎರಡು ಜನ್ಮದಾತೃಗಳ ಪ್ರತಿರೋಧಶಕ್ತಿಯನ್ನು ಸಂಯೋಜನೆಗೊಳಿಸಿ, ಪ್ರಜಾತಿ 
ಗಳು 6 ಮತ್ತು 8 ಕೂಡ ಪ್ರತಿರೋಧಶಕ್ತಿ ಕೊಟ್ಟ ಹಜಿರಾ : ಜೋಆನೆಟ್‌ಸಂಕರ 
ಒಂದರಿಂದ ಪಡೆದ ಪ್ರತಿರೋಧಶಕ್ತಿ ವಿಧವನ್ನು ವೆಲ್ಕ್‌ (1937) ಎವರಿಸಿದ್ದಾನೆ. 
ಮುಂದಿನ ಒಂದು ವಿವರಣೆಯಲ್ಲಿ ಹಜಿರಾ ಜನ್ಮದಾತೃ ಎಐ್ಲ ಪ್ರಜಾತಿಗಳಿಗೂ ಪ್ರತಿ 
ರೋಧವಾಗಿದ್ದ ಘಟಕವನ್ನು ಹೊಂದಿತ್ತೆಂದು ಹೇಳಿದ್ದಾನೆ. ಕಡಮೆ ಮತ್ತು ಮಧ್ಯಸ್ಥ 
ಉಷ್ಣಾಂಶಗಳಲ್ಲಿ ಪ್ರಜಾತಿ 6ಕ್ಕೆ ಪ್ರತಿರೋಧಶಕ್ತ ತಳಿಗಳು, ಅಧಿಕ ಉಷ್ಣಾಂಶದಲ್ಲಿ 
(75805) "ಪ್ರಜಾತಿ 6ಕ್ಕೆ ಈಡಾಗುವಂತಿದ್ದವು. ಪ್ರಜಾತಿಗಳು 1,4 ಮತ್ತು ೨ಕ್ಕೆ 
ಅಧಿಕ ಉಷ್ಣಾಂಶದಲ್ಲಿ ಮಧ್ಯಸ್ಥ ಪ್ರತಿಕ್ರಿಯೆ ತೋರ್ಪಡಿಸಿ, ಉಳಿದ ಎಲ್ಲ ಪ್ರಜಾತಿ 
ಗಳಿಗೂ ಪ್ರತಿರೋಧಶಕ್ತವಾಗಿದ್ದವು. 

ಉಷ್ಣಾಂಶದ ಪರಿಣಾಮವಾಗಿ ಕಾಂ! ತುಕ್ಕುರೋಗಕ್ಕೆ ವಯಸ್ಕ ಓಟ್ಸ್‌ ಸಸ್ಯಗಳ 
ಪ್ರತಿಕ್ರಿಯೆ ಸಿಯನ್ನು ನ್ಯೂಟನ್‌ ಮತ್ತು ಜಾನ್ಸನ್‌ (1944) ಅಧ್ಯಯನ ಮಾಡಿದರು. 
ಸುಮಾರು 80*%೯£ ಎಡೆಬಿಡದ ಅಧಿಕ ಉಷ್ಣಾ _ಂಶಗಳು, ಬಿಳಿಯ ಟಾರ್ಟಾರ್‌ ಅಥವಾ 
ರಿಚ್‌ಲ್ಯಾಂಡ್‌ ವಿಧಗಳ ಪ್ರತಿರೋಧ ಶಕ್ತಿ ಯನ್ನು ಗಣನಾರ್ಹವಾಗಿ ಮಾರ್ಪಡಿಸಲಿಲ್ಲ. 
ಹಜಿರಾ ಜೋಆನೆಟ್‌ ಆಥವಾ ವಿಕ್ಟೋರಿಯಾ . ಹಜಿರಾ ಬಾನ್ನರ್‌ ಸಂಕರಗಳಿಂದ, ಎಲ್ಲ 
ಅಥವಾ ಬಹುತೇಕವಾಗಿ ಎಲ್ಲ ಪ್ರಜಾತಿಗಳಿಗೂ ಸಾಧಾರಣ ಉಪ್ಟ್ಣ್ಯಾಂಶದಲ್ಲಿ ಕೆನಡಾ 
ಏಧವೆಂದು ಹೆಸರಾಂತ ಪ್ರತಿರೋಧಶಕ್ತಿಯನ್ನು ಪಡೆದು ಆಯ್ಕೆಗೊಂಡ ಕೆಲವು ತಳಿಗಳ 
ಪ್ರತಿರೋಧಶಕ್ತಿಯನ್ನು 807೯ ಉಷ್ಣಾಂಶದ ಕೆಲವು ಪರೀಕ್ಷೆಗಳಲ್ಲಿ ನಾಶಮಾಡಬಹುದು 


ರೋಗ ಪ್ರತಿರೋಧರಶಕ್ತಿಗಾಗಿ ತಳಿಅಭಿವೃದಿ 215 


ಡಿ 


ಕಡಮೆಯಿಂದ ಅಧಿಕ ಉಷ್ಣಾ ಶಕ್ಕೆ ಮಾರ್ಪಡಿಸುವುದರ ಫಲಿತಾಂಶವಾಗಿ ಪ್ರಚಾಶಿ 


9ರ ಪ್ರತಿಕ್ರಿಯೆ ಪ್ರತಿರೋಧ ಶಕ್ತಿಯಿಂದ ಈಡಾಗುವಿಕೆಗೆ ಸಮಂಜಸ ಮಾರ್ಪಾಟನ್ನು 
ಪ್ರಜಾತಿಗಳು 5,8 ಮತ್ತು 12ರ ಪ್ರಶಿಕ್ರಿಯೆಗಳಿಗೆ ಕಡದು ೩ ಸ್ಕಿ ತೆಯ ಮಾರ್ಪಾಟನ್ನು 
ಪಡೆಯಲಾಯ್ತು. 
ವೆಲ್ಶ್‌ನಿಂದ ಪಡೆದ (ಹಜಿರಾ ಜೋಲಆನೆಟ್‌) ಮತ್ತು (ಎಕ್ಟೋರಿಯಾ » 
ಹಜಿರಾ ಾ-ಬಾನರ್‌) ಆಯ್ಕೆಗ ಗಳ ಸಂಕರಗಳಿಂದ ಆಯ್ದ ಶಳಿಗಳನ್ನು ಮಿನ್ನಿಸೊ:ಟಾ 
ತಾಸ 


ಡಿ 
ಭೆ| 
ತೋ 
ಲ 
ಇ 
ಕ 
| 


ನೇಕ ಸಂಕರಗಳ 4 ಲಿಕಾಂಶಗಳ ದಿ 
ಜೊತೆ ಘಟಕ ಕಾರಣವೆಂಬ ಆಧಾರದಿಂದ ಮಿವರಿಸಲಾಗಿದೆ, ಸಂಪೂರಕ ಬೆ ತ್ರ ತೀಕ್ಷ್ಣ ತೆ 


ಕ 
ಯೊಡಗೂಡಿದ ಅಧಿಕ ಉಷ್ಣಾ ೦ಶದಕ್ಲಿ ಕೆನಡಾ ಜನ್ಮದಾತ್ಮಗಳು ತಮ್ಮ ಸಸಿಹಂತಪ್ಲಿ 
ಹ 


4 


ಪ್ರಜಾಶಿಗಳು 7? ಮತ್ತು 8 ಗಳರಡಕ್ಕೂ ಈಡಾಗುತ್ತವಂದೂ ಆದರೆ ಕಡಮೆ ಉಪ್ಸಾಂಶ 

ದಲ್ಲಿ ಪ್ರಕಿರೋಧಶಕ್ತವಾಗಿರುತ್ತವೆಂದೂ ಇಬ್ರಾಹಿಂ (1949) ನ ಅಧ್ಯಯನವಿಂದ 

ವ್ಯಕ್ತಪಟ್ಟಿತು. ಕ್ಷೇತ್ರ ಪರಿಸ್ಥಿತಿಯಲ್ಲಿ ಕೆನವಾದ ಜನ್ಮದಾತ್ಮಗಳು ಮತ್ತು ಸಂಕರಣಗಳು 
ಹ 

1948 ಈದಾದದ್ದು ನಿರಂತರ ಅಧಿಕ ಉಜ್ಜಾಂಪದ ಫಲಿತಾಂಶದೆಂದು ಕೆಹರ್‌ 


ಟೆ 


ರಲ್ಲಿ 
ತರರು ಅಭಿಪ್ರಾಯಪಟ್ಟಿದ್ದಾರೆ. 
ಇತ್ತೀಚಿನ ಪ್ರಕಟವಾಗದಿರುವ ಫಲಿತಾಂಶಗಳು, ಅನುಕ್ರಮವಾಗಿ ಪ್ರಜಾತಿಗಳು 
8 ಮತ್ತು 1ಕ್ಕೆ ಬಳಿಯ ರಷ್ಯನ್‌ ಮ 
ಗಳನ್ನು ಅಧಕ” ಉಷಾ ೦ಶ ಸಿ ತಿಯ ಲ್ಲಿ ಪರೀಕ್ಷಿಸಿದಾಗ ಪ್ರತಿರೋಧರಶಕ್ತೆ ಪಡೆದ ಕೆನಡಾ 
ಘಟಕಕ್ಕೆ ಅಧಿರೋಜ ಆಗಿದೆಯೆಂಬ ಕ 
ಘಟಕವನ್ನು ಬಿಳಿಯ ರಷ್ಯನ್‌ ಅಥವಾ ರೆಯಿನ್‌ಬೊ 
ಗೊಳಿಸುವ ಆಯ್ಕೆವಿಧಾನವನ್ನು ಇದು ಒದಗಿಸುತ್ತದೆ (ಕೋಷ ಕ 18 ನೋಡಿರಿ). 
ರೆಯಿನ್‌ಬೋದೊಡನೆಯ ಸಂಕರಗಳಲ್ಲಿ, ಕಡಮು ಉಹ್ಣಾಂಶಗಳಲ್ಲಿ ಪ್ರಶಾತಿ 8ಕ್ಕೆ 
ಪ್ರತಿರೋಧಶಕ್ತಿಯಿರುವುದರ ಆಯ್ಕೆಯಿಂದ ಮುತ್ತು ಬಿಳಿಬು ರಷ್ಯನ್‌ ಅಥವಾ ಅದರ 
ಉತ್ಪನ್ನಗಳೊಡನೆಯ ಸಂಕರಗಳಲ್ಲಿ ಪ್ರಜಾಶಿ 1ಕ್ಕೆ ಪ್ರತಿರೋಧ ಶಕ್ತಿಯ ಆಯ್ಕೆಗಳಿಂದ 
ಕೆನಡಾದ ಘಟಕವನ್ನು ಗುರುತಿಸಬಹುದು. ನಂತರ ಅದೇ ಆಯ್ಕೆಗಳನ್ನು, ಅಧಿಕ 


ತ್ರ 
್‌ 


೫. ರೆಯಿನ್‌ಬೋ ಮತ್ತು ರಿಚ್‌ಲ್ಯಾಂಡ್‌ಗಳು ಓಟ್ಸ್‌ಕಾಂಡ ತುಕ್ಕುರೋಗದ 1. 2. 3,5.7 
ಮತ್ತು 12 ಪ್ರಜಾತಿಗಳ ಪ್ರತಿರೋಧ ಸಾಧ್ಯರಿ ವಂಶವಾಹಿ ಹೊಂದಿವೆಯೆಯುದು ವ್ಯಕ್ತ 
ವಾಗುತ್ತದೆ. 


216 ಸ್ಮ ಶಳಿಅಭಿವೃದ್ಧಿ ವಿಧಾನಗಳು 


ಉಷ್ಣಾಂಶದಲ್ಲಿ ಪ್ರಜಾತಿ 8ಕ್ಕೆ ಬಿಳಿಯ ರಷ್ಯನ್‌ ಸಂಕರಗಳ ಮತ್ತು ಪುಜಾತಿ 7ಕ್ಕೆ 
ರೆಯಿನ್‌ಬೋ ಸಂಕರಗಳ ಪ್ರತಿರೋಧ ಶಕ್ತಿಯನ್ನು ಪರೀಕ್ಷಿಸಬಹುದು, ಮಿನ್ನಿಸೋಟಾ 
ದಲ್ಲಿ ಕೃಷಿಶಾಸ್ತ್ರ ವಂತ್ತು ಸಸ್ಯತಳಿಶಾಸ್ತ್ರ ಹಾಗೂ ಸಸ್ಕರೋಗಶಾಸ್ತ್ರ ಮತ್ತು ಕೃಷಿಸಸ್ಕ 
ಶಾಸ್ತ್ರಗಳ ಎರಡು ಇಲಾಖೆಗಳ ನಡುವಣ ಸಹಕಾರ ಅಧ್ಯಯನಗಳಿಂದ ಈ ವಿಧಾನ 
ಗಳನ್ನು ಅಭಿವೃ ದ್ಧಿ ಗೊಳಿಸಲಾಗಿದೆ. 

ಕೋಷ್ಟಕ 18 : ಓಟ್ಸ್‌ ಕಾಂಡತುಕ್ಕುರೋಗಕ್ಕೆ ನಿರ್ದಿಷ್ಟ ತಳಿಯ ಪ್ರಜಾತಿ 
ಸಂಮಿಶ್ರಣಗಳ ಪ್ರಶಿಕ್ರಿಯೆಯ ಮೇಲೆ ಉಪ್ಪ್ಯಾಂಶದ ಪರಿಣಾಮ (ಮಿನ್ನಿಸೋಟಾ 
ಸಂಶೋಧನಾ ಕೇಂದ್ರದ ದತ್ತಾಂಶ). 


ತಳಿಸಂಯೋಜನೆಗಳು ಕಡಮೆ ಅಧಿಕ ಪ್ರಜಾತಿಗಳು 
ಎಕ್ಟ್ರೋರಿಯಾ : (ಹಜಿರಾ-ಬಾನರ್‌) ಆಯ್ಕೆ ಪ್ರ ಈ 7,8 
ಹಜಿರಾ : ಜೋಜನೆಟ್‌ ಆಯ್ಕೆ ಪ್ಪ ಧ್ಯ 7,8 
ಇವುಗಳ ಸಂಯೋಜನೆ 
ಕೆನೇಡಿಯನ್‌ . ಬಿಳಿಯ ರಷ್ಯನ್‌ ಘಟಕಗಳು ಪ್ಪ ಪ್ಪ 8 
ಕೆನೇಡಿಯನ್‌ 3 ರೆಯಿನ್‌ಬೋ ಪ್ರ ಘ್ಪ 7 


ರೋಗಪ್ರತಿರೋಧ ಶಕ್ತಿಯ ತಳೀಯಕ ಮತ್ತು ತಳಿಅಭಿವೃದ್ಧಿ ಅಧ್ಯಯನಗಳು 
ಗೋಧಿಯ ಕಾಂಡತುಕ್ಕುರೋಗ ಪ್ರತಿರೋಧ ಶಕ್ತಿಯ ಸ್ತ ಶಭಾವ : ಗೋಧಿ 
ಯಲ್ಲಿ ಕಾಂಡತುಕ್ಕುರೋಗ ಪ್ರತಿರೋಧ ಶಕ್ತಿಯ ಎರಡು ಮುಖ್ಯ ವಿಧಗಳಿವೆ, 

1. ವಯಸ್ಕ-ಸಸ್ಯ ಪ್ರತಿರೋಧಶಕ್ತಿ. 158 ಸಂಮಿಶ್ರಣಗಳನ್ನುಳಿದು ಎಲ್ಲ 
ಪ್ರಜಾತಿಗಳಿಗೂ ವಸಂತಯತುವಿನ ಗೋಧಿ ಪ್ರದೇಶದಲ್ಲಿ ತೆನೆ ಹೊರಡುವಾಗಲಿಂದ 
, ಪಕ್ಚೃತೆಯವಹೆಗಿನ ಸ್ವಾಭಾವಿಕ ಕ್ರಿಯೆಯನ್ನು ಗಮನಿಸಲಾಗಿದೆ. 

2. ಶಾರೀರಿಕ ಪ್ರತಿರೋಧಶಕ್ತಿ. ಸಸ್ಯದ ಜೀವನವಿಡೀ ಸಾಮಾನ್ಯವಾಗಿ ಕ್ರಿಯಾ 
ಶೀಲವಾಗಿರುತ್ತದೆ. ಆದರೆ ವಯಸ್ಕಸಸ್ಯ ಪ್ರತಿರೋಧ ಶಕ್ತಿಯಂತೆಯೇ, ಪ್ರತಿಕ್ರಿಯೆ 
ಪರಿಸರ ಸ್ಥಿತಿಗಳಿಂದ ಮಾರ್ಪಡಬಹುದು. ಪ್ರಶಿರೋಧಶಕ್ತಿ ಅಥವಾ *ಈಡಾಗುವಿಕೆ 
ಯನ್ನು ಗುರುಶಿಸಲು, ಬೊಕ್ಕೆಯ ಗಾತ್ರ ಮತ್ತು ಮಾರಕ ಶಕ್ತಿ ಅಥವಾ ಬೊಕ್ಕೆಯ 
ಸುತ್ತಲೂ ಪರಪೋಷಿ ಅಂಗಾಂಶಗಳ ಹರಿತರೋಗವೇರ್ಪಡಿಸುವ ಸೋಂಕು ವಿಧಗಳು 
1,2,3,4ನ್ನು ಬಳಸಲಾಯಿತು. ಹೇಗೂ ಆಗ್‌ ಬೆಳೆಸುವ ಅನೇಕ ಗೋಧಿ ತಳಿಗಳು 
ಎರಡು ವಿಧಗಳ ಪ್ರತಿರೋಧ ಶಕ್ತಿಯನ್ನೂ ಪಡೆದಿವೆ. ಶಾರೀರಿಕ ಪ್ರತಿರೋಧಶಕ್ತಿ 
ವೈಯಕ್ತಿಕ ಪ್ರಜಾತಿಗಳಿಗೆ ನಿರ್ದಿಷ್ಟಪಾದದ್ದು. 

ಉತ್ತರ ಅಮೆರಿಕಾದ ವಸಂತ ಯಶುವಿನ ಗೋಧಿ ಪ್ರದೇಶದಲ್ಲಿ ಪ್ರತಿರೋಧ 
ಶಕ್ತಿ ನಿಯುತ್ರಣಕ್ಕಾಗಿ ಬಳಸಲಾದ ಎರಡು ಮುಖ್ಯ ಮೂಲವಸ್ತುಗಳು ಯಾವುವೆಂದರೆ 


ರೋಗ ಪ್ರತಿರೋಧಶಕ್ತಿಗಾಗಿ ತಳಿಅಭಿವೃದ್ದಿ 217 


ಬಾ 


1. ಥಾಚರ್‌. (ಮಾರ್ಕಸ್‌ : ಲೂಮಿಲ್ಲೋ) * (ಮಾರ್ಕಿಸ್‌ . ಕಾನ್ರೆಡ್‌) 

ಸಂಕರಗಳಿಂದ ಮಿನ್ನಿಸೋಟಾದಲ್ಲಿ ಉತ್ಪಾದಿಸಲಾದದ್ದು. ಲೂಮಿಲ್ಲೋ (ಡೂರಂ) 

ವಿನಿಂದ ವಯಸ್ಕಸಸ್ಮ ಪ ತಿರೋಧ ಶಕ್ತಿ ಮತ್ತು ಕಾನ್ರಾಡ್‌ ದ ಶಾರೀರಿಕ ಪ ಗ್ರತಿರೋಧ 
ಪಡೆದಿದೆ, 

2." ಕೆಲವು ಪ್ರಜಾತಿಗಳಿಗೆ ಶಾರೀರಿಕ ಪ್ರತಿರೋಧ್‌ ಶಕ್ತಿಗೆ ಆವಶ್ಶಕ ವಂಶವಾಹಿ 
ಗಳನ್ನು ಹೊಂದಿರುವ ಮತ್ತು ವಯಸ್ಕ ಸಸ್ಯ ಪ್ರಶಿರೋಧ ಶಕ್ತಿಯ ಮಶವಾಹಿ ಪಡೆದ 
ಹೋಪ್‌ ಮತ್ತು ಹೆಚ್‌ 44ಗಳನ್ನು ಜನ್ನ ದಾತೃ ಗಳಾಗಿ. ಬಳಸಿ ಪಡೆದ ಉತ್ಪನ್ನಗಳು, 
ಹೋಪ್‌ ಮತ್ತು ಹೆಚ್‌ 44ಗಳನ್ನು ದಕ್ಷಿಣ ಡಕೋಟಾದಲ್ಲಿ ಮಾಕ್‌ಫಾಡನ್‌ ಎಮ್ಮರ್‌ 
೬ ಮಾರ್ಕಿ ಸ ಸಂಕರಗಳಿಂದ ಆಯ್ಕೆ ಮಾಡಿದ. 

ಆಧ್ಯಾಯ 12ರವ್ಬಿ ಸಂಕ್ಷಿಪ್ತವಾಗಿಸಿರುವ ರಿಕ್ಕತೆಯ ಅಧ್ಯಯನಗಳು ಸಸಿ ಹಂತ 
ದಲ್ಲಿ ನಿರ್ದಿಷ್ಟ ಪ್ರಜಾತಿಗೆ ಪ್ರತಿರೋಧಕ ಶಕ್ತವ ಕೃವಾಗಿದ್ದು , ವಯಸ್ಕ ಹಂತದಲ್ಲಿ ಆ 
ಪ್ರಜಾತಿಗೆ ಪ್ರ 1 ತಿರೋಧಕವಾಗಿ ಕಾರ್ಯವೆಸಗಿದ ಹಲವು ನಿದರ್ಶನಗಳನ್ನೊಳಗೊಂಡಿದೆ. 
ರೋಗೋತ್ಪಾದಕ ಜೀವಿಗಳ ಪ್ರಜಾತಿಗಳಲ್ಲಿ, ತಳೀಯಕ ವರ್ತನೆಯ ವಿಪರೀತ ಸಂ 
ಮಿಶ್ರಣಗಳ: ಕೆಲವು ವೇಳೆ ಇರುವುದನ್ನು ಈ ಫಲಿತಾಂಶಗಳು ಸೂಚಿಸುತ್ತವೆ, ಸಸಿ 
ಹಂತಗಳಲ್ಲಿ ಪ್ರತಿಕ್ರಿಯೆಯ ಅಧ್ಯಯನಗಳ ಪ್ರಾಧಾನ್ಯತೆಯನ್ನು ಮುಂದೆ ಕೃತಕ 
ಉಲ್ಲಣರೋಗಕಾರಕಗಳ ವಿವರಣೆಯಲ್ಲಿ ಸೂಚಿಸಿಲಾಗಿದೆ. 

ಹಿಂದೆ ವಿವರಿಸಿರುವ ಪ್ರತಿರೋಧ ಶಕ್ತಿಯ ಎರಡು ಮೂಲಗಳೂ, ಹಾಗೂ 
ಕನಿಷ್ಠ ಪ್ರಾಮುಖ್ಯತೆಯ ಇತರ ಮೂಲಗಳೂ, ಕಾಂಡತುಕ್ಕುರೋಗದ ತೀವ್ರ 
ಸಾಂಕ್ರಾಮಿಕ ರೋಗಗಳನ್ನು ತದೆಗಟ್ಟುವಲ್ಲಿ ಹೆಚ್ಚಿಗೆ ಸಹಾಯಕವಾಗಲು 
ಉಪಯುಕ್ತವಾಗಿದ್ದರೂ, ವಸಂತಯತುವಿನ ಗೋಧಿ ಪ್ರದೇಶದಲ್ಲಿ 1950ರಲ್ಲಿ 
ಬೆಳೆದ ರೊಟ್ಟಿ ಗೋಧಿಗಳ ಎಲ್ಲ ವಾಣಿಜ್ಯ ತಳಿಗಳೂ ಪ್ರಥಮ ಬಾರಿಗೆ ಆ ವರ್ಷ 
ಅತಿ ವ್ಯಾಪಕವಾಗಿ ಹರಡಿದ 158 ಪ್ರಜಾತಿಗೆ ಈಡಾಗುವುದೆಂದು ಸ್ಮಿರಪಟ್ಟಿತು. 158 
ಪ್ರಜಾತಿಗೆ ಪ್ರತಿರೋಧರಕ್ತಿ ಪಡೆದ ಮತ್ತು ಇತರ ಪ್ರಧಾನ ಪ ಜಾತಿಗಳಿಗೂ ಪ್ರತಿ 
ರೋಧ ಶಕ್ತಿಯ ವಂಶವಾಹಿ ಪಡೆದಿರುವ ಹೊಸತಾಗಿ ಉತ್ಪಾದಿಸಿದ ತಳಿಗಳು ಈಗ 
ದೊರಕುವಂತಾಗಿವೆ. ಅಪಾಯಕರವಾಗಬಲ್ಲಂತಹ ಹೆೊಇಸ ಪ್ರಜಾತಿಗಳನ್ನು ಬಹಿರಂಗ 
ಪಡಿಸುವುದು, ಪ್ರತಿರೋಧ ಶಕ್ತಿಯ ಹೊಸ ಮೂಲಗಳ ನಿರಂತರ ಶೋಧನೆ ಮತ್ತು 
ರೋಗಕಾರಕ ಜೀವಿಯ ಪ್ರಧಾನ್ಯ ವರ್ಗಗಳಿಗೆ ಪ್ರತಿರೋಧ ಶಕ್ತಿಯುಳ್ಳ ತಳಿಗಳನ್ನು 
ಅಭಿವೃದ್ಧಿಗೊಳಿಸಲು ಸಂಯೋಜನಾ ತಳಿಅಭಿವೃದ್ಧಿ, ಹೀಗೆ ಧಾನ್ಯ ತುಕ್ಕು ರೋಗ 
ದಂತಹ ರೋಗಗಳಲ್ಲಿ ತಳಿಅಭಿವೃದ್ಧಿಯಿಂದ ರೋಗನಿಯಂತ್ರಣ ಒಂದು ಸತತ ಪ್ರಯತ್ನ. 

ಕ್ರಿಯಾತ್ಮಕ ಪ್ರತಿರೋಧಶಸ, ಪತ್ರರಂಧ್ರಗಳು ತೆರೆಯಂವ ಸಮಯ ಮತ್ತು 
ಈಡಾಗುವ ಅಂಗಾಂಶಗಳನ್ನು ಪಡೆದ ಕಾಂಡ ಪ್ರದೇಶದಲ್ಲಿನ ಭಿನ್ನತೆಯಿಂದಾದ ಸಂ 


ಜ್ಯ 


218 ಸಸ್ಯ ತಳಿಅಭಿವೃದಿ ವಿಧಾನಗಳು 


ರಚನಾ ಪ್ರತಿರೋಧ ಶಕ್ತಿಗಳು, ವಯಸ್ಸಸ ಸಸ್ಯ ಪ್ರತಿರೋಧಕತ ದಲ್ಲಿ ಷಾ ಮುಖ್ಯ ವೆಂದು 
ನಂಬಲಾಗಿದೆ. ಹಾಗಿದ್ದರೂ, ಮಾರ್ಕ್ವಿಸ್‌ : ಯೂಮಿಲ್ಲೋ, ಥಾಚರ್‌ ಅಥವಾ 
ಹೋಪ್‌ ಮತ್ತು 1144 ಸಂಕರಗಳಲ್ಲಿನ ಪ್ರತಿರೋಧಶಕ್ತ ವಂಶವಾಹಿಗಳನ್ನು 1 ಜನ್ಮ 
ದಾತ್ಮಗಳು ಮತ್ತು ಆ ಯೈೈಗೊಂಡ ಸಂಕರಣಗಳ ನಡುವಣ ಭಿನ್ನತೆಗಳ ಬಾಹ್ಯರಚನಾ 


[3 
ಶಾಸ್ತ್ರೀಯ ಅಥವಾ ಕ್ರಿಯಾತ್ಮಕ ಅಧ್ಯಯನಗಳಿಂದ ಗುರುತಿಸಬಹುದೆಂದು ತೋರಿಸಿ 


ಕೊಟ್ಟೆಲ್ಲ. ವಯಸ್ಕ ಸಸ್ಯ ಮತ್ತು ಶಾರೀರಿಕ ಪ್ರತಿರೋಧಗಳೆರಡನ್ನೂ ವಂಶವಾಹಿ 
ಅಧಾರದ ಸ್ಥಾನವ್ಲಡಲಾಗಿವೆ. ಕೆಲವು ಸಮಯ ಗೋಧಿಯನ್ಲಿನ ಎಲೆತುಕ್ಕುರೋಗ 
ಪನ್ನು ಕೂಡ ಎರಡು ಮುಖ್ಯ ಪ್ರಹಾತಿಗಳಲ್ಲಿಯೆ: ಸೇರಿಸಬಹುದಾಗಿದೆ. ಓಟ್ಸ್‌ ನಲ್ಲಿ 


ಕಂಡುಬಂದಿರುವ ಕಾಂಡ ಮತ್ತು ಅಗ್ರತುಕ್ಕುರೋಗ ಪ್ರತಿಠೋಧದ ವಿಧಗಳು ಮೂಲತಃ 
ಶಾರೀರಿಕ ಪ್ರಜಾತೀಯ ವಾಗಿದೆ. 

ಅನೇಕ ವೇಳೆ, ರೋಗಗಳಿಗೆ ತಳಿಗಳ ಪ್ರೆಶಿಕ್ರಿಯೆಯ ಕ್ಷೇತ್ರಪರಿಶೀಲನೆಯನ್ನು 
ಹೋಲಿಕೆಗೆ ಅಧಾರವಾಗಿ ವಿವಿಧ ಶೇಂದ್ರಗಳಿಂದ ಪಡೆಯುವುದು ಅಪೇಕ್ಷಿತ. ಸೋಂಕಿನ 
ನಿರ್ದಿಷ್ಟ ಮಾಪವಗಳು ಕಾರ್ಯಸಾ ಾಧ್ಯವಲ್ಲವಾದ್ದ ರಿಂದ, ವ್ಯಾಪಕತೆಯ ಅಂದಾಜನ್ನು 
ಯಾವುದಾದರೂ ಸಾಮಾನ್ಯವಾಗಿ ಅಂಗೀಕೃತ ಪ್ರಮಾಣದಲ್ಲಿ ಅಳೆದು ಬಳಸಲಾಗು 
ತ್ತದೆ ತಂಕ್ಕುರೋ ಗಗಳಲ್ಲಿ ಬಳಸುವ ತಂತ್ರದ ಒಂದು ಉದಾಹರಣೆ ಕೊಡಲಾಗಿದೆ. 
ಈ ಸಮಸ್ಯೆಯ ಗಣನೀಯ ಅಧ್ಯಯನದ ನಂತರ ಪೀಟರ್‌ಸನ್‌ ಮತ್ತಿತರರು (1948) 
ರೋಗದ ಗಾಯಗಳು ಅವರಿಸಿರುವ ಪೂರ್ಣಎಲೆಪ್ಪದೇಶದ ಶೇಕಡಾವಾರು ಮತ್ತು 
ಬೊಕ್ಕೆಗಾಶ್ರ ಆಕಾರ ಮತ್ತು ಸಂಭವ ಪ್ರಮಾಣವನ್ನಾಧರಿಸಿದ ಅಳತೆ ಶ್ರೇಣಿಯನ್ನು 
ತಯಾರಿಸಿದರು. ಅವರು ಪ್ರಕಟಮಾಡಿದ ಪ್ರಮಾಣಗಳನ್ನು ಚಿತ್ರ 22ರಲ್ಲಿ ತೋರಿಸ 
ಲಾಗಿದೆ. ಸೂಚಿತ ಆಳತೆ ಎಲ್ಲಾ ಪರಿಸ್ಥಿ ತಿಗೂ ಅನ್ವ ಯಿಸದಿದ ರೂ, ತುಲನಾತ್ಮಕ 
ಪ್ರಶಿಕ್ರಿಯೆಗಳನ್ನು ನಮೂದಿಸುವಲ್ಲಿ ಉಪಯುಕ್ತವಾಗಬಹುದಾದ ಒಂದು ವಿಧಾನ 
ವನ್ನು ಸೂಚಿಸುತ್ತದೆ. 

ಎಲೆಕೋಸುಗಳಲ್ಲಿ ಬಾಡುರೋಗ ಪ್ರತಿರೋಧನೆ : ವಾಕರ್‌ (1935) 
ಪ್ರತಿರೋಧ ಶಕ್ತಿಯ ಎರಡು ತಳೀಯಕ ವಿಧಗಳನ್ನು ಕಂಡು ಓಡಿದ. & ವಿಧ, ಏಕ 
ವಂಶವಾಹಿಕ,, ಅದರಲ್ಲಿ, ಈಡಾಗುವುದಕ್ಕಿಂತ ಪ್ರತಿರೋಧಕಶಕ್ತಿ ಪ್ರಬಲವಾಗಿದೆ. 
ಉಷ್ಣಾಂಶದ ಅಧಿಕ ವ್ಯಾಪಕತೆಯಲ್ಲಿ ಅದು ಕ್ರಿಯಾಶೀಲವಾಗುತ್ತದೆ. ೫ ವಿಧ, 
ರಿಕ್ಕತೆಯಲ್ಲಿ ಜಟಿಲತೆ ಪಡೆದದ್ದು ಮತ್ತು ಉಷ್ಣಾಂಶದ ಮಾರ್ಪಾಟಗನುಸಾರವಾಗಿ 
ಅದರ ಕ್ರಿಯ ಮಾರ್ಪಡುತ್ತದೆ. 8 ಪಂಗಡದ ಎಲ್ಲ ಸಸ್ಯಗಳೂ ಮಣ್ಣಿನ ಉಷ್ಣಾಂಶ 
22ರಿಂದ 24* ಸೆಂಟಿಗ್ರೇಡ್‌ ಆಗಿರುವಾಗ ಈಡಾಗುತ್ತವೆ. ಮಣ್ಣಿನ ಉಷ್ಣಾಂಶ 
24* ಸೆಂಟಿಗ್ರೇಡ್‌ ಇರುವಂತೇರ್ಪಡಿಸಿ ಕ್ವ ವಿಧದ ಸಸ್ಯಗಳನ್ನು ಆಯ್ಕೆಮಾಡ 
ಬಹುದು. 


ಟ್‌ 


ರೋಗ ಪ್ರತಿರೋಧಶಕ್ತಿಗಾಗಿ ತಳಿಅಭಿವೃದ್ಧಿ 219 


ಈರುಳ್ಳಿ ಕೊಳೆಯುವಿಕೆಗೆ ಪ್ರತಿರೋಧಶಕ್ತಿ : ರೋಗಕಾರಕೆದ ರಾಸಾಯ 
ನಿಕ ಬಹಿಷ್ಕಾರದ ಒಂದು ಸ್ಮ್ರತಿ ಇದೆಂದು ಕಂಡು ಹಿಡಿಯಲಾಗಿದೆ. ಈರುಳ್ಳಿ ಕದಪು 
ವೀಲಿನ ಓಣ ಹೊರಪೊರೆಗಳ ಮೂಲಕ ಆವು ಸಾಮಾನ್ಯವಾಗಿ ಒಳಸೇರುತ್ತವೆಂದು 
ವಾಕರ್‌ (1952) ಹೇಳಿದ್ದಾನೆ. *ಪ್ರತಿರೋಧ ಶಕ್ತಿಯ ಕಂದಗಳ ಪೊರೆಗಳಲ್ಲಿ 


(ಕೆಂಪ್ರ ಮತ್ತು ಹಳದಿ) ರೋಗಕಾರಕಕ್ಕೆ ಮಾರಕವಾದ ಕೇಟ್‌ಚಾಲ್‌ ಮತ್ತು ಅದರ 


ಸ 


“ಜವರ 


ದು ದ್‌ೆ ತ ನ ತಟ ಟರ ಶಿ ಆ ಕ 
ಆಮ್ಲ, ಪ್ರೋಟೋಕೇಟಚೂೊಯಿಕ್‌ ಅಷ್ಟ, ಎರಡೂ ಇವೆ ಅವು ನೀರಿನಲ್ಲಿ ಕರಗ 





ಸ್‌ ಕಠ ಬುರಾದಾಾ ಕಾರಾ ಇದಾದ್‌ ಕಾಸಾ ಕೆ 
ಹರಡಿ, ಓಜಾ ಎಂ ಕೊಬುತ್ತವೆ 


ಬಿಳೇಗಡೆ ಯ ಈಡಾಗುವ ತಳಿಗಳು 


೦.37 1.856 37 7.4 11.1 1468 1ಠಿಕ್ತ 222 25.9 29.6 333 370 
ಕ್ಸ ಕ್ರ 10 20 30 ೩0 ಶಂ $0 70 50 ೨0 100 


ಚಿತ್ರ 22 : ತುಕ್ಕುರೊಗ ಪ್ರಮಾಣ ನಿರ್ಧರಿಸುವ ಅಳತೆ ಹಿ. ತುಕ್ಕುರೋಗ ಬೊಕ್ಕೆಗಳು ಆಕ್ರಮಿ 
ಸಿರುವ ಪ್ರದೇಶದ ವಾಸ್ತವಿಕ ಶೇಕಡಾವಾರು : ಔ ಅದುರಿಕ ಸಂಯುಕ್ತ ಸಂಸ್ಥಾನಗಳ ವೃಷಸಾಯ 
ಇಲಾಖೆಯ ಅಳತೆಯ ಪ್ರಕಾರ ಅಂಗೀಕೃತ ತುಕ್ಕುರೋಗ ಸಂಖ್ಯೆ (ಪೀಬರ್‌ಸನ್‌ ಮತ್ತಿತರರಿಂದ ತೆಗೆದು 
ಕೊಂಡಿದ್ದು 1948,) 


ಇವುಗಳನ್ನೊಳಗೊಂಡಿರುವುದಿಲ್ಲ. ಫೀನಾಲ್‌ಗಳು ವರ್ಣರಹಿತವಾಗಿರುವಾಗ ಕಂದು 
ವರ್ಣದ್ರವ್ಯದೊಡನೆ ನಿಕಟಸಂಬಂಧ ಹೊಂದಿರುತ್ತವೆ ಮತ್ತು ಕೆಂಪು ಮತ್ತು ಹಳದಿ 


220 ಸಸ್ಯೆ ತಳಿಆಭಿವೃದ್ಧಿ ವಿಧಾನಗಳು 


ಪೂರೆಗಳಲ್ಲಿ ಕರಗದಿರುವ ಕೆಂಪು ಮತ್ತು ಹಳದಿ ವರ್ಣದ್ರವ್ಯ ಕ್ವರೆಟಿನ್‌ಗೆ 
ಒಂಧುವೆಂದು ಅವುಗಳ ರಾಸಾಯನಿಕ ರಚನೆ ತೋರ್ಪಡಿಸುತ್ತವೆ. ಅದು ಕ್ಷರ್ಲಿಟಿ 
ನ್‌ನ ಪ್ರತಿಬಂಧಕ ಅಥವಾ ತಗ್ಗಿ ಸುವ ಉತ್ಪಾದನೆಗಳನ್ನು ರಚಿಸಬಹುದು. ಇವು 
ಕರಗುವುದಿಲ್ಲವಾದ್ದರಿಂದ ಶೀಲಿಂಧ್ರಕ್ಕೆ ಅಪಾಯಕರವಲ್ಲ. ಹೊರಾವರಣದ ಒಣಪೊರೆ 
ಗಳನ್ನು ತೆಗೆದಲ್ಲಿ ಶಿಲೀಂಧ್ರ ಒಳಸೇರಬಹುದು. ಈ ವಸ್ತುಗಳು ಆಲಿಯಂ (ಈರುಳ್ಳಿ)ನ 
ಇತರ 5 ರೋಗಕಾರಕಗಳಿಗೂ ಪ್ರತಿರೋಧಶಕ್ತಿ ಒದಗಿಸುತ್ತವೆ. 

ಓಟ್ಸ್‌ನಲ್ಲಿ ಕಾಂಡ ಮತ್ತು ಅಗ್ರತುಕ್ಕುರೋಗ ಪ್ರತಿರೋಧಶಕ್ತಿಯ ತಳಿ 
ಆಭಿವೃದ್ಧಿ : ಗಾರ್ಬರ್‌ (1921, 1922) ಕಾಂಡ ತುಕ್ಕುರೋಗದ ಬಿಳಿಯ ರಷ್ಯನ್‌ 
ವಿಧದ ಪ್ರತಿರೋಧಶಕ್ತಿಯ ರಿಕ್ಕ ತೆಯನ್ನು ಅಧ್ಯಯನ ಮಾಡಿದ. ಪ್ರತಿರೋಧಶಕ್ತಿ 
ಪ್ರಬಲವಾಗಿದ್ದು, ಬೇರ್ಪಡು 3 ಪ್ರತಿರೋಧಶಕ್ತಕ್ಕೆ 1 ಈಡಾಗುವ ಪ್ರಮಾಣ 
ಹೊಂದಿತ್ತು. ಗ್ರಿಫ್‌ ಫೀ (1922) ಸಸಿ ಪ್ರತಿಕ್ರಿಯೆಯನ್ನು ವಿವರಿಸಿ, ಪ್ರತಿರೋಧಶಕ್ತಿ 
ಗಾಗಿ ಸಸಿ ಹಂತದಲ್ಲಿ ಆಯ್ಕೆಮಾಡುವ ಮಹತ್ವವನ್ನು ವಿವರಿಸಿದ್ದಾನೆ. ಹೇಯ್ಸ್‌ 
(1932) ಪ್ರತಿರೋಧಶಕ್ತಿಗೆ ಬಿಳಿಯ ರಷ್ಯನ್‌ನಲ್ಲಿನ ವಂಶವಾಹಿಗಳನ್ನು ಹೊಂದಿದ್ದ 
ಆಂತೋನಿ ಮತ್ತು ಮಿನ್ಪಸ್‌ಗಳೆಯ ಎರಡು ಹೊರತಳಿಗಳನ್ನು ವಿವರಿಸಿದ ಸ್ಮಿತ್‌ 
(1934) ರೆಯಿನ್‌ಬೋ ವಿಧದ ಪ್ರತಿರೋಧ ಶಕ್ತದೊಡನೆ ಸಂಕರವೇರ್ಪಡಿಸಿದಾಗ 
ಬಿಳಿ ರಷ್ಯನ್‌ ಮತ್ತು ರೆಯಿನ್‌ಬೋ ವಿಧದ ಪ್ರತಿರೋಧ ಶಕ್ತಿಯನ್ನು ನಿಯಮಾಧೀನ 
ಗೊಳಿಸುವ ವಂಶವಾಹಿಗಳು ಯುಗ್ಕವಿಕಲ್ಪಿಗಳಂತೆ ವರ್ತಿಸುತ್ತವೆಂದು ನಿರ್ಧರಿಸಿದ. 
ಹಾಗೆ, ಬಿಳಿಯರಷ್ಕನ್‌ 1, 2, 5, 8, 9, 10, ಪ್ರಜಾತಿಗಳು ಮತ್ತು ರೈನ್‌ಬೋ 
1, 2, 3, 5, 7. ಮತ್ತು 12 ಪ್ರಜಾತಿಗಳು ಪ್ರತಿರೋಧಶಕ್ತಿ ತಳೆದಿವೆ. ವೆಲ್ಮ್‌ 
ಮತ್ತು ಜಾನ್ಸನ್‌ (1951) ಹಜಿರಾ ಸಂಕರಗಳಿಂದ ಆಯ್ಕೆಗೊಂಡ ಎಲ್ಲ ಪ್ರಜಾಶಿ 
ಗಳಿಗೂ ಪ್ರತಿರೋಧಶಕ್ತವಾದ ಒಂದು ವಿಧಪನ್ನು ವಿವರಿಸಿದ್ದಾರೆ. ಹಾಗಿದ್ದರೂ, ಈ 
ವಿಧದ ಪ್ರತಿರೋಧಶಕ್ತಿ ಬೆಳಕು ಮತ್ತು ಉಪ್ಣಾಂಶಗಳಿಂದ ಹೆಚ್ಚಾಗಿ ಮಾರ್ಪಡುತ್ತದೆ. 
ಮಿನ್ನಿಸೋಟಾದಲ್ಲಿ ಸಸ್ಕ ಉತ್ಪಾದನೆ ಮತ್ತು ಸಸ್ಯರೋಗಶಾಸ್ತ್ರಜ್ಞರ ನಡುವಣ 
ಸಹಕಾರ ಪೂರ್ಣ ಪರಿಶೀಲನೆಗಳಿಂದ ಕೆನೇಡಿಯನ್‌ ವಿಧವೆಂಬ ಹೆಸರಿನ ಹಜಿರಾ 
ಸಂಕರಗಳಿಂದ ಆಯ್ಕೆಗೊಂಡ ಪ್ರತಿರೋಧ ಶಕ್ತಿಯಿರುವ ವಿಧವನ್ನು. ಬಿಳಿ ರಷ್ಯನ್‌ 
ಮತ್ತು ರೆಯಿನ್‌ಬೋ ಪ್ರತಿರೋಧ ಶಕ್ಕಿಗಳೊಡನೆ ಸಂಯೋಜನೆಗೊಳಿಸಲಾಗಿದೆ, 

ಅಧಿಕ ಉಷ್ಣಾಂಶದಲ್ಲಿನ ಪ್ರತಿರೋಧಶಕ್ತಿಯನ್ನು ಪರೀಕ್ಷಿಸಲು, ಸಸಿಗಳನ್ನು ಅವು 
ಗಳ ಎರಡು ಎಪೆಸ್ಬಿತಿಗೆ ಪೂರ್ವ 80ರಿಂದ 859ನನಲ್ಲಿ ಸೋಂಕು ತಗುಲಿಸಿ, ಮುಂದಿನ 
ಎರಡುದಿನ 70ರಿಂದ 75*ನಲ್ಲಿ ಮತ್ತು ಮುಂದೆ 80ರಿಂದ 85[ನಲ್ಲಿ ಬೆಳೆಸಲಾಯ್ತು. 
ಕೆನೇಡಿಯಾದ ಮತ್ತು ಬಿಳಿಯ ರಷ್ಯನ್‌ ವಂಶವಾಹಿಗಳು ಕೋಷ್ಟಕ 19ರಲ್ಲಿ ಸೂಚಿಸಿರು 
ವಂತೆ ಪ್ರತಿರೋಧಶಕ್ತಿಯನ್ನು ನಿಯಮಾಧೀನಗೊಳಿಸುತ್ತವೆ. ಅಧಿಕ ಉಷ್ಣಾಂಶದಲ್ಲಿ 


3 
ತ 
ಗ 


ಸೀಗ ಪ್ರತಿರೋಧಶಕ್ತಿಗಾಗಿ ತಳಿಅಭಿವ್ರದಿ 221 


ಬ ಈ 
೩ ಸಹಿ ಮತ್ತು ಪ್ರಜಾತಿ 7ರ ಪ್ರತಿಕ್ರಿಯೆಯಲ್ಲಿ ರೈನ್‌ಬೋ ವಂಶವಾಹಿ ಕೆನೇಡಿ 
2 


ಪ್‌ನೊಡನೆ ಅಧಿರೋಹಿ ಆಗಿರುವುದನ 


ಪ್ರೆಜಾಶಿ 8ರ ಪ್ರತಿಕ್ರಿಯೆಯಲ್ಲಿ ಬಿಳಿಯ ರಷ್ಕನ್ನಿನ ವಂಶವಾಹಿ ಕೆನೆಡಿಯನ್‌ ಘಟಕಕ್ಕೆ 
ಷಿ 


ಕೋಷ್ಟ ಕ 19. ನಿಯಂತ್ರಿತ ಉಷ್ಕಾ ಶೆ ಪರಿಸ್ಥಿ ತಿಗಳಲ್ಲಿ 7 ಮತ್ತು 8 
ಪ್ರ ತಳಗ ಜನ್ಮ: ದಾತ್ಮೃಗಳ ಮತ್ತು ಸಂಕರಣಗಳ ಪ್ರ ಶಿಕ್ರಿ ಯೆ 




















ಇಳಿಗಳು | ಪ್ರಜಾತಿ 7, , ಪ್ರಜಾತಿ & 
"ಕಡಮ ಅನಿಕ ರ ಕಡಮೆ |” ಅಧಿಕ 
ಕೆನಡಿಯನ್‌ ಪಿತೃಗಳು ದರ್ಷ್ಹಾದ ನರ್ಯರ ರಾಪರ್‌. ಈ 
ಬಿಳಿಯ ರಷ್ಯನ್‌ ಈ ಈ | ಪ್ರ | ಪ್ರ 
ರೆಯಿನ್‌ಬೊ ಪ್ರ. ಪ್ರ | ಈ | ಈ 
(ಕೆನೇಡಿಯನ್‌ , ಬಿಳಿಯ ರಷ್ಕನ್‌ ಘಟಕ | 
ಗಳು) ಸಿ, ಡಬ್ಲ್ಯೂ ಆರ್‌ ಪ್ತ .: ಈ ಪ್ರ |, ಪ್ರ 
(ಕೆನೆ:ಡಿಯನ್‌ . ರೆಯಿನ್‌ಬೋ ಘಟಕ ' 
ಗಳು; ಸಿ, ಆರ್‌ | ಪ್ರ , ಪ್ರ ಪ್ರ ಈ 





ತ 


ತಳಿಗಳಲ್ಲಿನ ಸಂಕರಗಳೊಡ 
ರೆ ಬಾಗದ ಎರಡು ಪಂಗಡ 
ಗಳಲ್ಲಿ ರಿಚ್‌ಲ್ಮಾಂಡ್‌ಗೆ 1.2.3,5,7,12 ಮತ್ತು ಲಟ್‌ರಷ್ಯನ್‌ಗೆ 1,2,5,8,9 
ಮತ್ತು 10 ಪ್ರಜಾತಿಗಳಿರುವ ಪ್ರತಿರೋಧಶಕ್ತಿಯ ವಂಶವಾಹಿ ಯುಗ್ಮ ವಿಕಪ್ಚಿಗಳಲ್ಲ 
ವೆಂದೂ ಅಥವಾ ಸ್ಮಳಾಂತರಣ ಸಂಭವವಾದವೆಂದೂ ಸೂಚಿಸು 
ಗಳಲ್ಲಿ 7 ಮತ್ತು 8ನೆಯ ಪ್ರಜಾಶಿಗಳಿಗೆ ಪ್ರತಿರೋಭಶಕ್ತಿಗಾಗಿ * 
ಅಡಕವಾಗಿರುವುದು ಸಾಧ್ಯ. 
ವೆಲ್ಕ್‌ ಮತ್ತು ಜಾನ್ಸನ್‌ (1974) ರಾಡ್ನಿ. ಬೇರ್ಪಡುವ, ಕಾನೂಕ್‌ ಈಡಾ 

ಗುವ ಮತ್ತು ಗೆರಿ (ಆರ್‌. ಎಲ್‌. 157ಕ್ಕೆ ಪ್ರತಿರೋದರಕ್ತಿ ತೋರ್ಪಡುವ, 78, 
ಎಂದು ಕರೆಯಲಾದ ಪ್ರಜಾತಿ 7ರ ಸವಚಾನ ಜೀವಿಯೊಂದನ್ನು ವಿವರಿಸಿದ್ದಾರೆ. ಈ 
ಪ್ರತಿಯೊಂದು ತಳಿಗಳಿಗೂ ಹಜಿರಾ ಮೂಲವೆಂದು ತಿಳಿಯಲಾಯು. ಗೇರಿ ಎಲ್ಲಾ 
ಪ್ರಜಾತಿಗಳಿಗೂ ಪ್ರತಿರೋಧವಿರುವ ಮತ್ತು ರಾಕ್ಸ್ಟ್ಪನ್‌ ಪ್ರಜಾತಿಗಳು 10 ಮತ್ತು 
118 ಕ ಪ್ರತಿರೋಧ ಆದರೆ ಇತರವುಗಳಿಗೆಲ್ಲಾ ಈಡಾಗುವಂತಿರುವ ಗೇರಿ. ರಾಕ್ಷ್ಪನ್‌ 
ಗಳಂತಹ, ಸೂಕ್ತಸಂಕರಗಳನ್ನೇರ್ಪಡಿಸಿ, ಪ್ರತಿರೋಧ ಮತ್ತು ಈಡಾಗುವಿಕೆಗಳಿಗೆ 
ಸಂಭವನೀಯ ವಂಶವಾಹಿಗಳನ್ನು ಅವರು ನಿರ್ಧರಿಸಿದರು. ಪ್ರಕಟಿತ ಆಧಾರಗಳನ್ನು 
ವಿವರಿಸದೆ, ಅದರ ನಿರ್ಧಾರಗಳ ಸಂಗ್ರಹ ಮಾಡಬಹುದು. ಅದರಿಂದ ವಂಶವಾಹಿ &. 
1,2,3,5,7,12 ಮತ್ತು 74 ಪ್ರಜಾತಿಗಳ ಪ್ರತಿರೋಧವನ್ನೂ, ವಂಶವಾಹಿ 81.2, 


ನೆಯ ಅಧ್ಯಯನಗಳ ಫಲಿತಾಂಶಗಳು, ಓಟ್ಸ್‌ಕಾಂಡ 


ಆ ರರ 


ಕ 


ಕೂ ಮತ್ತಿತರರ (1953) ಕೆಲವು ಓಟ್ಸ್‌ ಸಂಕರಣ 
ವಕ 
ಬ 


ಟಂ 


ತೆ 


228 ಸಸ್ತೆ ತಳಿಅಭಿವುದಿ ವಿಧಾನಗಳು 


[ ಬ್‌ 


3,5,7 ಮತ್ತು 12 ಪ್ರಜಾತಿಗಳ ಪ್ರತಿರೋಧವನ್ನೂ ಮತ್ತು ವಂಶವಾಹಿ €.4,6,8, 
10.11 ಮತ್ತು 13 ಪ್ರಜಾತಿಗಳ ಪ್ರತಿರೋಧವನ್ನೂ ಹತೋಟಿಯಲ್ಲಿಟ್ಟಿರುತ್ತವೆಂದು 
ಶಿಳಿಯುತ್ತದೆ. ೫ ಮತ್ತು ಲಿ ಪಂಶವಾಹಿಗಳಿಗೆ ಸಂಬಂಧಿಸಿದಂತೆ ಸ್ವತಂತ್ರ ರಿಕ್ಚ ತೆಯನ್ನು 
ಹ. ವಂಶವಾಹಿ ಪಡೆದಿರುತ್ತದೆ, ಮತ್ತು ರಿಕ್ಕತೆಯಲ್ಲಿ ೫ ಮತ್ತು ೮ ವಂಶವಾಹಿಗಳು 
ಸಂಯೋಜನೆಗೊಂಡಿವೆಯೆಂಬುದಕ್ಕೆ ಸ್ವಲ್ಪ ಆಧಾರವಿದೆ, 


[ಡ್ಯ ಹು 


ಓಟ್ಸ್‌ನಲ್ಲಿ ಆಗ್ರ ತುಕ್ಕುರೋಗ ಪ್ರತಿರೋಧದ ಮೂಲಗಳ 
ಹಾಗ 
ಭು 


(1950) ಆಧ್ಯಯನ ಮಾಡಿದ. ಬಾಂಡ್‌ ಈಡಾಗುವ ಪ್ರಜಾತಿ 5 ಕ್ರಿಯಯ 
ತಳೀಯಕ ಆಧಾರ ಅಧ್ಯಯನಗಳಲ್ಲಿ, ಆತ ಬಳಸಿರುವ ಪ್ರತಿರೋಧವಿರುವ ಜನ್ಮದಾತೃ 
ತಳಿಗಳಲ್ಲಿ ಅಗ್ರತುಕ್ಕುರೋಗದ 93 ಪ್ರಜಾತಿಗಳಿಗೆ ಸಸ್ಯಪ್ರತಿಕ್ತಿಯೆಯ ವಿಷಯವಾಗಿ, 
1941.49ನ್ನೊಳಗೊಂಡ ಅವಧಿಯಲ್ಲಿ ಮರ್ಥಿ ಮಾಡಿದ್ದ ಪ್ರಕಟಣೆಗಳ ಸಂಗ್ರಹಣ 


ಮಾಡಿದ. ಆ ಫಲಿತಾಂಶಗಳನ್ನು ಕೋಷ್ಟಕ 20ರಲ್ಲಿ ನಮೂದಿಸಲಾಗಿದೆ. 
ಡ್‌ ಷ್ಠ ರ ವ 


ಕೋಷ್ಟಕ 20. ಪ್ರೆಜಾತಿ27ಕ್ಕೆ ಪ್ರತಿರೋಧಕ ಜನ್ಮದಾತೃಗಳಾಗಿ 
ಬಳಸಿದ ತಳಿಗಳ ಅಗ್ರತುಕ್ಕುರೋಗೆ ಪ್ರ.ಶಿಕ್ರಿಯೆ (ಫಿಂಕ್ಮರ್‌ನನ್ನನುಸರಿಸಿ 1950) 








ಗತಪಾರ್ಮಾರ್ಡ್‌ ತಾನೂ 

| ಪ್ರಜಾತಿಗಳ ಸಂಖ್ಯೆ ' ಪ್ರಜಾತಿಗಳ ಸಂಖೆ 
ಲಾಂಡ್‌ಹೇಫರ್‌ 79 0 
ಸಾಂಟ ಫೇ 22 0 
ವಿಕ್ಟೋರಿಯಾ ' 95 6 
ಜಾಂ ಕ ೨5 16 
ಆಂತೋನಿ- ಬಾಂಡ್‌ , ಬೂನ್‌ 37 3 
ಟ್ರಿಲ್ಫದ್ದಿಯಾ | 22 | 6 
ಉಕ್ರೇಯ್ಡ್‌ | 60 18 
ಕ್ಸ್‌ 6ಕೆ | 25 6 





ಏಳು ಪ್ರತಿರೋಧವಿರುವ ತಳಿಗಳಲ್ಲಿ ಒಂದರೊಡನೊಂದರ ಮತ್ತು ಪ್ರಜಾತಿ 57 
ಕ್ಕೆ ಈಡಾಗುವ ಮರು ಆಯ್ಕೆ ಕ್ಲಿಂಟನ್‌ನೊಡನೆಯ ಸಂಕರಗಳಲ್ಲಿ, ಆಗ್ರತುಕ್ಕುರೋಗದ 
ಪ್ರಜಾತಿ 57ಕ್ಕೆ ಪ್ರತಿಕ್ರಿಯೆಯ ರಿಕ್ಚೃತೆಯನ್ನು ಕೂಡ ಫಿಂಕ್ನರ್‌ ಅಧ್ಯಯನ ಮಾಡಿದ. 
ಪಡೆದ ಬೇರ್ಪಡು ವಿಧದ ಆಧಾರದಿಂದ ತಳೀಯ ಮಾದರಿಯನ್ನು ಆತ ಸೂಚಿಸಿದ, 
ವಂತ್ರು ಪ್ರತಿರೋಧಶಕ್ತ ಪಿತೃಗಳ ನಡುವಣ ಹಲವು ಸಂಕರಗಳನ್ನು ಪರಿಶೀಲಿಸಿ, ಅದ 
ರಲ್ಲಿ ಅಡಕವಾಗಿರುವ ಘಟಕಗಳ ಸಂಬಂಧವನ್ನು ನಿರ್ಧರಿಸಿದ, ಆತ ಈ ಕೆಳಗಿನ ವಂಶ 
ವಾಹಿರೂಪದ ವಿವರಣೆಯನ್ನು ಪ್ರಸ್ತಾಪಿಸಿದ್ದಾನೆ. 


ಡೆ ಶಿ 
ರೋಗ್‌ ಪ್ರತಿರೋಧಶಕ್ತಿಗಾಗಿ ತಳಿಅವಿವ ದಿ 223 


ಕೋಷ್ಟಕ ೩ 








ಪಃ ಜು ಜವರ ಎಎ 
ಪ್ರಜ ಹ್‌ ಘ್‌ ಈ (ಇರ 





ಕ್ಲೈನ್‌ 690 ೫0. 179೫0 ೫೬ ೪0 1! 10 
ಟ್ರಿಸ್ಟರ್ಧಿ ಯಾ ಗ ಗೆಗೆ ಗೆಗ್ಗೆ. .... ... 1! ಓಗ್ಗೆ 
ವಿಕ್ಟೋರಿಯಾ 1ಎ 7277 1 11? 1 ಓಗಿ 
ಸಾಂಟ ಫೇ 1ಗ್ಗ ಗಗ ಗಿಗ್ಗೆ 023 7೪೫ 1/1 ಭಗ 


ಯುಕ್ರೇನ್‌ ಓ. 1ಗ011ಗ4 [₹1 1 7 1! ಜೇ 
ಲಾಯ್‌ಹಾಥರ್‌ 11. ೧ 71? ಚಟ ೫ಭ 11 ಓ ಗ 
ಆಂತೋನಿ ಬಾಂಡ್‌, ಬೂನ್‌ |(॥ ಗಿ4, ಸಿಗಿ ... 117, 1 ॥ 1 
ಮರು ಆಯ್ಕೆ ಕ್ಲಿಂಟನ್‌ 1 772?1 ಟಟ ೫೪ 11 ॥| | 





ದೃಶ್ಯರೂಪ ಪ್ರತಿರೋಧವು ಈದಾಗುವಿಕೆಗಿಂತ ಅಂಶತಃ ಪ್ರಬಲತೆ ಹೊಂದಿತ್ತು 
ಮತ್ತು ಪ್ರಬಲತೆಗಿರುವಂತೆಯೇ ಆಧಿರೋದಣಕ್ಕೂ ಆರ್ದೆ ರೀತಿಯ ಸಂಬಂಧವಿತ್ತು. 
ಫಲಿತಾಂಶಗಳನ್ನು ಈ ಕೆಳಗಿನ ಆಧಾರದಿಂದ ವಿವರಿಸಲಾಯ್ಡು, 
(1) 1/!.ಟ ಆಥವಾ 1/3/ ಪರೀಕ್ಷೆಗೊಳಪಟ್ಟ ಎಬ್ಬ ವಂಶವಾಹಿಗಳಿಗೂ ಪ್ರಬಲ 
ಆಥವಾ ಆಧಿರೋಹಿ, 
(2) 14 ಅಥವಾ | ಗಳು 1,1 ಆಥವಾ 1/3/ಗಳನ್ನುಳಿದು ಇತರ ಮಂಶವಾಹಿಗಳಿಗೆ 
ಪ್ರಬಲ ಅಥವಾ ಆಧಿರೋಹಿ. 
(3) ಗೆ 7 ಪ್ರಬಲ ಮತ್ತು ಓಗೆ ಅಧಿರೋಜಹಿ' 
*ಈಡಾಗುವಿಕೆಯ ಮವಾರಿ 1ಓ.॥ಗೆ ಅಧಿರೋಹಿ' ಎಂದು ಕೂಡೆ ಆತ ನಿರ್ಧರಿಸಿದ. 
ಯುಕ್ರೇನ್‌ ಹೊಂದಿರುವ 1/11 1/% ವಂಶವಾಹಿಗಳು, ಹಚ್ಚುಕಡದೆ ಶೇ. 23 ಭಾಗ 
ದಷ್ಟು ಸ್ಮಳಾಂತರಣ ಮಹತ್ತ ಪಡೆದು ಸುಲಗ್ನತೆ ಹೊಂದಿದೆಯೆಂದು ಎಣಿಸಲಾಯ) 
ಒಂದನ್ನುಳಿದು ಎಲ್ಲ ಸಾಂಟಫೀ ಜನ್ಮದಂತೃಗಳು ಪ್ರತಿರೋಧವಿರುವ ಒಂದು 
ಯುಕ್ರೇನ್‌ ಘಟಕಕ್ಕೆ ಯುಗ್ಧವಿಕಲ್ಪಯಾಗಿದೆಯೆಂದು ಭಾವಿಸಿಕೊಳ್ಳೆಲಾದ ಪ್ರಜಾಶಿ 
57ಕ್ಕೆ ಪ್ರತಿರೋಧಕವಾದ ಒಂದೇ ಘಟಕ ಜೋಡಿಯನ್ನು ಪಡೆದಿವೆಯೆಂದು ವ್ಯಕ್ತ 
ಪಡುತ್ತದೆ. ಒಂದು ಸಾಂಟಫೇ ಜನ್ಮದಾತೃ 4-3, ಎರಡೂ ಯುಕ್ತೇನ್‌, ಘಟಕಗಳಿಗೆ 
ಪ್ರತಿರೋಧಕ ಯುಗ್ಕವಿಕಲ್ಪಿಗಳನ್ನು ಪಡೆದಿದೆಯೆಂದು ಭಾವಿಸಲಾಯುು. 'ಬಹಂಶಃ 
ಆಗ್ರತುಕ್ಕುರೋಗ ಪ್ರಶಿರೋಧನೆಗೆ ಸಾಂಟಫೀ ತಳಿಯು ವಂಶವಾಹಿರೂಪಗಳ ಮಿಶ್ರಣ, 
ಹಲವು ಸಸ್ಯಗಳು 713/3] ವಂಶವಾಹಿರೂಪ ಹೊಂದಿದೆ. ಕೆಲವು 711, 
ಆಥವಾ ಕೆಲವು ೫,೪," ಎಂದು ಫಿಂಕ್ನರ್‌ ಹೇಳಿದ್ದಾನೆ. 
ಅಸ್ಲರ್‌ ಮತ್ತು ಹೇಯ್ಸನ್‌ (1953)ರ ಸಾಂಟಫೀ ವಿಧ ಅಗ್ರ: ತುಕ್ಕುರೋಗ 
ಪ್ರತಿರೋಧನೆಯ ಅಧ್ಯಯನದಿಂದ ಅದು ಒಂದೇ ಪ್ರಬಲ ವಂಶವಾಹಿ ಅಥವಾ 


ಡ್‌ 
ಇ 


ಕ 


ಹ್ಹೆ 


ಸ್ವತ ಪ್ರ ರಿಕ್ಡ ತೆ. ಹೊಂದಿರುವಂತಹವ ಆಶ್ರಯಿಸಿವೆಯೆಂಬ ತೀರ್ಮಾನಕ್ಕೆ ಜರ 
ಲಾಯಿತು 


ದರ್ಯಾಂಡ್‌ಹಾಫರ್‌ ವಿಧಾನ ಪ್ರತಿರೋಧನೆಯ ಪ್ರತಿಕ್ರಿಯೆಯ ಅಧ್ಯಯನವನ್ನು 
ಈ ಸ್‌ ನಿರ್ವಹಿಸಲಾಯ್ತು. 


ಲ್ಯಾಂಡ್‌ ಹಾಫರ್‌ 
ಪ್ರ ಎಲ್ಲಾ ಪ್ರಜಾತಿಗಳಿಗೂ ಪ್ರತಿ 


ರೋಧಕಶಕ್ತ 


ಸಂಕರಣಗಳಲ್ಲಿ 33 ಮತ್ತು 45 ಪ್ರಜಾಶಿ 
ಗಳಿಗೆ ಪ್ರತಿರೋಧಕ ವಿರುದ್ಧ ಈಡಾಗುವಿಕೆ 
ಒಂದೇ ಘಟಕ ಜೋಡಿಯಿಂದಾದದ್ದು. 
ಪರೀಕ್ಷಿಸಿರುವಷ್ಟರಮಟ್ಟಿಗೆ 33 ಮತ್ತು 
45 ಪ್ರಜಾತಿಗಳಿಗೆಪ್ರತಿರೋಧಕ ವಂಶ 
ವಾಹಿ, ಇತರ ಪ್ರಜಾತಿಗಳ ಪ್ರತಿರೋಧನೆ 
) ಯನ್ನು ಕೂಡ ನಿಯಮಾಧಾರಗೊಳಿಸಿತ್ತು 

ಧ್ರ ಲ್ಯಾಂಡ ೦ಡ್‌ ಹಾಫರ್‌ಗಳೆರಡೂ ಈಡಾಗುವ ಅಗ್ರತಕ್ಕು 
ರೋಗ ಪ್ರಜಾಶಿ 263ಕ್ಕೆ ಪ್ರಶಿಕ್ರಿ ಕ್ರಿಯೆಯ ಯನಗಳನ್ನು ಸೈವ ಮನ್ಸ್‌ (1954) 
ಪ್ರಕಟಿಸಿದ, ಸಾಂಟಫೀ ಮತ್ತು ಲ್ಯಾಂಡ್‌ ಹಾಫರ್‌ಗಳನ್ನೊಳಗೊಂಡ. ತಳಿಗಳೊಡ 


ಬೊಂಡಾ 
ಅನೇಕ ಪ್ರಜಾಶಿಗಳಿಗೆ ಪ್ರತಿರೋಧಕ. 
ಪ್ರಜಾತಿಗಳು 33 ಮತ್ತು 45ಕ್ಕೆ 
ಈಡಾಗುವಿಕೆ 


ತಾಕಾ ಕಾರಾಕರಾರ್ಯ ದಲ[್ಮಸಾಶೂತ ತ್‌ 


ಸಾಂಟ ಫೀ ಮತ 


( 
"| 


ನೆಯ ಸಂಕರಗಳಲ್ಲಿ ಈ ಹೊಸ ಪ್ರಜಾತಿಗೆ ಪ್ರತಿರೋಧನೆ ಹೊಂದಿರುವ ಓಟ್ಸ್‌ನ 
ಆಯ್ಕೆ ಪಿ, ಐ. 186603ನ್ನು ಆತ ಬಳಸಿ, ಸಾಂಟ ಫೀ ಮತ್ತು ಲ್ಯಾಂಡ್‌ಹಾಫರ್‌ 
ಇತ ರ' ಪ್ರಜಾತಿಗಳಿಗೆ ಪಡೆದಿರುವ ಪ್ರತಿರೋಧನೆಯ ವಂಶವಾಹಗಳಿಗೆ ಪ್ರಜಾತಿ 203ರ 
ಪ್ರತಿರೋಧಕ ವಂಶವಾಹಿ ಯುಗ್ಧವಿಕಲ್ಪಿಯಾಗಿಲ್ಲವೆಂದು ನಿರ್ಧರಿಸಿದ. 

ಎರ್ಲಾಟ್‌ ಗೆ ಕಿರುಧಾನ್ಯಗಳ ಪ್ರತಿರೋಧನೆ : ಪಾಡಿಕೆಯಾಗಿ ಎರ್ಯಾಟ್‌ಗೆ ಕಿರು 
ಧಾನ್ಯಗಳ ಇತರ ಪ್ರಭೇದಗಳಿಗಿಂತಲೂ ರೆ ೈ ಹೆಚ್ಚಾಗಿ ಈಡಾಗುತ್ತವೆಂದು ವ್ಯಕ್ತಪಡು 
ತ್ತದೆ. ಜಿ. ಬಿ. ಸಾನ್‌ಫರ್ಡ್‌* ಎಲ್ಲ ಪ್ರಭೇದಗಳೂ ಈಡಾಗುವವುಗಳೆಂದೂ, ಆದರೆ 
ರೈ, ಗೋಧಿ ಮತ್ತು ಬಾರ್ಲಿಗಳ ನಡುವಣ ಮುಖ್ಯ ವ್ಯತ್ಯಾಸವೆಂದರೆ, ರೈ ಅನ್ಯ 
ಪರಾಗಸ್ಪರ್ಶವಾಗಿದ್ದು, ಅದರ ವೈಯುಸ್ಬಕ ಪುಷ್ಪಗಳು ಪರಾಗಸ್ಪರ್ಶ ಸಮಯದಲ್ಲಿ 
ಇತರ ಪ್ರಭೇದಗಳಗಿಂತಲೂ ಹೆಚ್ಚುಕಾಲ ತೆರೆದಿರುವುದೇ ಕಾರಣವೆಂದೂ ನಿರ್ಧರಿಸಿ 
ಬ್ಹಾನೆ, ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯ ವಿಧವು ಬಾಹ್ಯರಚನಾ ಕಾರಣಗಳಿಂದ 
ನಿಯಂತ್ರಿಶವಾಗಿದೆ. 


3. ಸ್ವಂತ ಕಾಗದ ಪತ್ರ ವ್ಯವಹಾರದಿಂದ. 


ರೋಗ ಪ್ರತಿರೋಧ ಶಕ್ತಿಗಾಗಿ ತಳಿಅಭಿವೃದಿ 224 


ಬ 0 


ಹಾ ಡು 5 ಹಾ ವು ಡೆ ಇನೆ ಹ 

ಸಂಕ ತಳಿಗಳ ಅಥವಾ ವಿಭೇದಗಳ ಶೋಧನೆಯಲ್ಲಿ ತರ್ಕಬದ್ಧವಾ 

ಇತಿ ಹ್‌ ೫ 
ಲ ಆಕ್ಸಮಣ ಮಾಡಲು, ಸ 


ಸ್ಕೈ 
ಹ ಪ ನಾ ರ್ಥಾ್‌ಾ ಡು ್ಯ ಇ ಚ ತ 
ಮತ್ತು ಪರಕೀಯ ತ ಗಳನ್ನು ಕ ₹ಖರಿಸಿ, ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲಿ ಅದರ ಪ್ರತಿ 
ಬ ತ್‌ 


ಡಾಕ್‌ 
ಹ್‌ 
ರಾಷ್ಟ್ರಗಳಲ್ಲಿನ ಸಂಶೋಧಕರು ರೋಗ 


ಮೆ ಘಿ ಹ  ್‌ ಲ್‌ ರ ತಾರಾ 
ಪ್ರ ಧಾ! ತಿ ನವಮ ಅಭ ರಜದ ಮಾಡಿದ ನ 
ಧದ ಡ್‌ ಕ್ರ ದ 
ಕ ಹ ಇ ಹ ರಾ 2 ಹಾ ಹ 
ಅವರಿಂದ ಪೃತಿರ್ದೂಥಕವಂದು ಗುರುತಿ ಸಲ್ಲ ಟ್ಟಿ ತಳಿಗಳನ್ನು ಈ ಹೊಸ ತಓಿಖೆಂ 
ಪ್ರತಿ ಲು ಸೆ ಚ 
ಬು 


ಟಿಕ್ಸಾಸ್‌ನ ಕ್ಷೇತ್ರಪರಿಸ್ಥಿತಿಯಲ್ಲಿ ಬೆಳೆಸಿದ. 1639 ಪರರಾಷ್ಟ್ರ ತಳಿಗಳು 
ಮತ್ತು ತಳಿಗಳ ಮಾ ಅಧ್ಯಯನದ ನಂತರ, ಮಾಕ್‌ಫಾಡನ್‌ (1949, ಕಾಂಡ 
ಮತ್ತು ಎಲಿತುಕ್ಕುರೋಗಗಳಿಗೆ ಪ್ರತಿರೋಧಕವಂದರಿತ ಅನೇಕ ಗೋಧಿ 


ತುಕ್ಕುರೋಗ ಮ ಲತ 

ತಳಿಗಳ ಪಟ್ಟಿಯನ್ನು "ಯಯಾಲುದ್ದಾನೆ, ಕಾಂಡತುಕ್ಕುರೋಗಕ್ಕೆ ಪ್ರತಿರೋಧಶಕ್ತಿ 
ಯುತ 43 ಸಾಮಾನ್ಯ ಗೋಧಿಗಳಲ್ಲಿ 13 ಎಲೆ ತುಕ್ಕುರೋಗಕೆ ಸ ಪೂರ್ಣಪ್ರತಿರೋಧಥ 
ಶಕ್ತ ದವನ್ನೂ ಒಳಗೊಂಡಿದ ವು, ಬೋರ್ಲಾಗ್‌ (1950) ಮೆಕ್ಸಿಕೋದಲ್ಲಿನ 
ಗೋಧಿ ಅಭಿವೃದ್ಧಿಯ ಸಮಸ್ಕೆಗಳನ್ನು ಪರಿಶೀಲಿಸ, ಮೆಕ್ಸಿಕೋದಲ್ಲಿ ಪ್ರಾಧಾನ್ಹಶಿ 
ಪಡೆದಿರುವ. ಕಾಂಡ ತುಕ್ಕುರೋಗ ಪ್ರಜಾತಿಗಳಿಗೆ ಪ್ರತಿಕ್ರಿಯೆಯನ್ನ ನುಸರಿಸಿ, ತಳಿ 


ಗಳನ್ನು ವ ವರ್ಗೀಕರಿಸಿದ ನಂತರ, ಬೋರ್ಲಾಗ್‌, ಮತ್ತಿತರರು ಕಾಂಡತುಕ್ಕುರೋಗದ 
15 8 ಪ್ರಜಾತಿಗೆ ಪ್ರತಿರೋಧಕವಾದ ಮೆಕ್ಸಿಕನ್‌ ಗೋಧಿ ತಳಿಗಳ ಪಟ್ಟೆ ಒದಗಿಸಿ 
ದರು. 
ಪ್ರಸ್ತುತವಾಗಿ ಲಭ್ಯವಾಗಿರುವ ತಳಿಗಳನ್ನು ರೋಗ ಪ್ರತಿಕ್ರಿಯೆಗಾಗಿ ಸಂಪೂರ್ಣ 
ಪರೀಕ್ಷೆಗೊಳಪಡಿಸುವ ಅಪೇಕ್ಸೆಯನ್ನು ವೆಲ್ಮ್‌ ಮತ್ತು ಜಾನ್ಸನ್‌ (1951) ಒತ್ತಿ 
ಇಷ ಮು ಇ 
ಹೇಳಿದ್ದಾರೆ, ಈ ಕಾರ್ಯಕರ್ತರ ಹೇಳಿಕೆಯಂತೆ ; 


ಫ್‌ 
ತ 

ಖಿ 
ತು 


*ಹಜಿರಾ ಪ್ರಜೆ:ದದ ಸುಮಾರು ಶೇ. 10 ಭಾಗದಷ್ಟು ಸಿಶ್ಯಗಳು ಪ್ರಸ್ತುತ ತಿಳಿ 
ದಿರುವ ಎಲ್ಲ ಕಾಂಡಶ.ಕ್ಕುರೋಗ ಪ್ರಶಾತಿಗಳಿಗೆ ಸ್ರತಿರೋಧಶಕ್ತಿ ಪಡೆದಿವೆಯೆಂಬ 
ಪ್ರಕಟಣೆ ಓಟ್ಸ್‌ ನಲ್ಲಿ ಮಾತ್ತಾವಭ್ಲದೆ ಇತ. ಬೆಳೆ; ಲೂ ಕೂದ ತುಕ್ಕು ರೋಗ ಪ್ರತಿ 
ರೋಧಕ ತಳಿಗಳ ಉತ್ಚಾ ಪನಯ ಸಂಬುಧಿತಿದಾಗಿ ಹೆಚ್ಚು ಪ್ರಾಮುಖ್ಯ ಅಂಶವನ್ನು 
ಸೂಚಿಸುತ್ತದೆ, ತುಕ್ಕುರೋಗ ಪ್ರತಿರೋಧನೆಯನ್ನು ರೂಪಿಸುವ ವಂಶವಾಹಿಗಳನ್ನು 


ಸಂಶೋಧಕ ತನ್ನ ಇಚ್ಛಾನುಸಾರ ನಿರ್ವಿಸಲಾಗುವುದಿಲ್ಲ. ನೈಸರ್ಗಿಕವಾಗಿ ಎಲ್ಲಿಯೆ 
ಅವು ಇರುತ್ತವೆಂಬ ಭಾವನಿ ಬುಂದ ಅವುಗಳನ್ನು ಹು 


ಹಂಡುಕಬೇಕು. ಈ ನಯ 


226 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ತಳಿಗಳು ಏಕಸಸ್ಯ ಆಯ್ಕೆಗಳಾಗಿ ಉತ್ಪನ್ನ ಹೊಂದಿವೆಯೆಂದು ತಿಳಿದಿದ್ದರೂ. ತುಕ್ಕು 
ರೋಗ ಪ್ರತಿಕ್ರಿಯೆಯಲ್ಲಿ ಏಕಸಾಮ್ಯತೆ ಪಡೆದಿವೆಯೆಂದು ಭಾವಿಸಬಾರದು. 

ಅವಶ್ಯಕ ಪ್ರತಿರೋಧನೆ ಹೊಂದಿರುವ ಪ್ರಭೇದಗಳನ್ನು ಉತ್ಪಾದಿಸುವ ವಿಧಾನ 
ಗಳು ಇತರ ಲಕ್ಷಣಗಳಿಗಾಗಿ ಬಳಸುವವುಗಳಿಂದ ಹೆಚ್ಚು ವ್ಯತ್ಕಾಸ “ಹೊಂದಿರುವುದಿಲ್ಲ 
ಅನೇಕ ಸಂದರ್ಭಗಳಲ್ಲಿ, ಸಾಮಾನ್ಯವಾಗಿ ಸ್ಥಳೀಯವಾಗಿ “ದೊರಕುವ ಶಾರೀರಿಕ 
ಪ್ರಜಾತಿಗಳ ಸಮೀಕ್ಷೆ ನಡೆಸಿ, ಎಲ್ಲ. ಪ್ರಧಾನ ವಿಧಗಳೊಡನೆ ಪ್ರತಿರೋಧಶಕ್ತಿಗಾಗಿ 
ತಳಿಅಭಿವೃದ್ಧಿ ಕೈಗೊಳ್ಳಬೇಕು. ಶಾರೀರಿಕ ಪ್ರತಿರೋಧನೆಯೊಡನೆ ವ್ಯವಹರಿಸುವಲ್ಲಿ 
ಇದು ಅತ್ಯಾವಶ್ಯಕ. ಏಕೆಂದರೆ ಒಂದು ತಳಿ ಒಂದು ಶಾರೀರಿಕ ಪ್ರಜಾತಿಗೆ ಹೆಚ್ಚು 
ಪ್ರತಿರೋಧಕವಾಗಿದ್ದು, ಮತ್ತೊಂದಕ್ಕೆ ಈಡಾಗುವಂತಿರಬಹುದು. ಮುಸುಕಿನ 
ಜೋಳದ ಕಾಡಿಗೆರೋಗ ಮತ್ತು ಗೋಧಿಯ ಕಾಂಡತುಕ್ಕುರೋಗಗಳಿರುವ ವಯಸ್ಕ 





ಚಿತ್ರ 23 : ಕಾಂಡ ತುಕ್ಕುರೋಗ ಪ್ರಜಾತಿಗಳ ಒಂದು ಶೇಖರಣೆಯ ಬೀಜಾಣು ಆಲಂಬನ 

ದಿಂದ ಈಡಾಗುವ ಸಸ್ಯಗಳಲ್ಲಿನ ಅಂಚು ಸಾಲುಗಳಲ್ಲಿ, ಚರ್ಮದಡಿಯಲ್ಲಿ ಸೋಂಕು ಸೇರಿಸುವಿಕೆ. 
ಸಸ್ಯ ಪ್ರತಿರೋಧಶಕ್ತಿಯಿಂದ, ತಳಿಗಳು ರೋಗಕಾರಕದ ಎಲ್ಲಾ ಶಾರೀರಿಕ ಪ್ರಜಾತಿ 
ಗಳಿಗೂ ಒಂದೇ ರೀತಿಯಲ್ಲಿ ಪ್ರತಿಕ್ಟಿಯೆ ತೋರಿಸುವ: ಪ್ರವೃತ್ತಿ ಹೊಂದುತ್ತವೆ, 
ಕ | 


44 ಕೆಗೆ 
ರೋಗ, ಪ್ರತಿರೋಧ ಶಕ್ತಿಗಾಗಿ ತಳಿಅಭಿವೃದ್ಧಿ 227 


ರೋಗ ಪ್ರತಿರೋಧ ಶಕ್ತಿಯ ಅಧ್ಯಯನಗಳಲ್ಲಿ, ರೋಗೋತ್ಸಾದಕದ ಅಧ್ಯಯನ 
ಮತ್ತು ಕೃತಕ ಸಾಂಕ್ರಾಮಿಕಗಳ ನಿರ್ಮಾಣವನ್ನು ಏರ್ಪಡಿಸಬಲ್ಲ ಸಶ್ಯರೋಗ ಶಾಸ್ತ್ರ 
ಜ್ಞನ ನಿರ್ದಿಷ್ಟ ಸಹಕಾರ ಪಡೆಯುವುದು ಹೆಚ್ಚು. ಸಹಾಯಕವಾಗುತ್ತದೆ, ಈ ಸಮಸ್ಯೆ 
ಗಳು ಪರಿಹಾರವಾದ ನಂತರ, ರೋಗ ಪ್ರಶಿರೊಂಧರಕ್ತಿ ಯುಳ್ಳ ತಳಿಗಳ ತಳಿಅಭಿವೃದ್ಧಿ, 
ಇತರ ಲಕ್ಷಣಗಳಿಗಾಗಿ ತಳಿಲಭಿವೃದ್ಧಿ ಕ್ರಮದಿಂದ ಹೆಚ್ಚು 1 ಬ ವಾಗಿಲ್ಲ. 

ಸಂಯ.ಕ್ತರಾಷ್ಟ್ರ ಗಳ ಆಹಾರ ಮತ್ತು ವ್ಯವಸಾಯ ಸಂಸ್ಥೆ. ಸಹಕರಿಸುವ 
55 ರಾಷ್ಟ್ರಗಳಲ್ಲಿನ ಸಸ ತಳಿಅಭಿವೃದ್ಧಕರಿಗೆ ಈಗ ದೊರಕಬಹುದಾದ ಭತ್ತ ಮತ್ತು 
ಗೋಧಿಯ ತಳಿಆಭಿನೃದ್ಧಿ ವಸ್ತುಮೂಲಗಳನ್ನು ಆಧ್ಯಯನಮಾಡಿದ ಅತಿಮುಖ್ಯ 
ಜನ್ಮದಾತೃ ತಳಿಗಳ ಮತ್ತು ಪ್ರಭೇದಗಳ ಹಾಗೂ ಆವುಗಳ ರೋಗ ಪ್ರತಿಕ್ರಿಯೆಗಳ 
ಪಟ್ಟಿ ದೊರೆತಿದೆ. ಸಹಕಾರಿ ತಳಿಅಭಿವೃದ್ಧಕರು, ಯಾವ ತಳಿಅಭಿವೃದ್ಧಕನೇ ಆಗಲಿ 
ಕೇಳಿದಾಗ ಬೀಜವನ್ನು ಒದಗಿಸಲು ಒಪ್ಪಿ ಕೊಂಡಿದಾ ರೆ. 

ಕೃತಕವಾಗಿ ಉಲ್ಬಣರೋಗಕಾರಳ ಸ್ಮಿತಿ ಉತ್ಪಾದನೆ : ಪ್ರತಿರೋಧಶಕ್ತಿ 
ಗಾಗಿ ತಳಿಆಭಿವೃದ್ಧಿ ಕಾರ್ಯಕ್ಕೆ ಗೆೊಳ್ಳುತ್ತಿ ರುವ. ಎಲ್ಲ್ಲಾ ಬೆಳೆಗಳಬಳೂ ರೋಗಪ್ರೇ 
ಣೆಯ ವಿದಾನಗಳನ್ನು ವಿವರಿಸುವುದು ಈಷಪು ಸ್ಮಕದ ವ್ಯಾಪ್ತಿ ಗೊಳಪಟ್ಟಿ ಲ್ಲ. ನಿರ್ದಿಷ್ಟ 
ವಾಗಿ ಮೇವುಸಸ್ಯ ಗಳಲ್ಲಿ ಉಲ್ಬಣಕಾರಕ ಸ್ಜಿ ಸತಿಯನ್ನು ಉತ್ಪಾದಿಸುವ ಸಮಸ್ಯೆ [ಗಳನ್ನೂ 
ಮತ್ತು ವಿಧಾನಗಳನ್ನೂ ಕ್ರಯಿಟ್ಲೊ ೯ (1೨52) ಪರಿಶೀಲಿಸಿದ್ದಾನೆ. ಕೆನಡಾ ಮತ್ತು 
ಅಮೆರಿಕದ ಉತ್ತರ ಸಂಯುಕ್ತ ಸಂಸ್ಥಾನಗಳ ಭ ಧಾಗದಲ್ಲಿ ಬೆಳೆಯುವ ಸಾಮಾನ್ಯ ಹೊಲ 
ಬೆಳೆಗಳ ಕೆಲವು ಮುಖ್ಯರೋಗಗಳ ಸಂಕ್ಷಿಪ್ತ ವಿವರಣೆಯನ್ನು ಕೊಡಲಾಗಿದೆ. ಇವು 
ಗಳನ್ನು ಬೆಳೆಗಳಿಗಾಗಿ ಮತ್ತು ಆಡಕವಾದ ರೋಗಗಳಿಗಾಗಿ ವಿವರಿಸಲಾಗಿದೆ. 


ಗೋಧಿ, ಒಟ್ಸ್‌ ಮತ್ತು ಬಾದ್ಲಿಯ ಕಾಂಡತುಕ್ಕುರೋಗ (ಹಕ್ಷೀನಿಯಾ ಗ್ರಾಮಿ 

ನಿಸ್‌) ` 

8. ತಾಕಿನ ಹೊರಅಂಚಿನ ಸುತ್ತಲೂ ಮತ್ತು ಕಾಲುಷಾವಿಗಳಲ್ಲಿಯೂ ಕುಡಾ 
ಗುವ ತಳಿಗಳನ್ನು ಆಂಚುಗಳುಗಿ ನೆಡಬೇಕು. 

8. ಆ ಪ್ರದೇಶದಲ್ಲಿ ಕಂಡು ಬಂದಿರುವ ಸಾಧ್ಯವಾದಷ್ಟು ಶಾರೀರಿಕ ಪ್ರಜಾತಿ 
ಗಳನ್ನು ಪಡೆಯಬೇಕು. ಈ ಪ್ರಜಾತಿಗಳನ್ನು ಲತಾಗೃಹದಲ್ಲಿನ ಈಡಾ 
ಗುವ ತಳಿಗಳ ಸಸಿಗಳ ಮರ್ಮೇಲೆ ಆ ಅಭಿವೃದ್ದಿ ಪಡಿಸಿ ಮತ್ತು ಪ್ರಜಾತಿಗಳ 

: ಒಂದು ಮಿಶ್ಚಣವನ್ನು ಕ್ಷೇತ್ರದಲ್ಲಿ ಸೋಡು ತಗುಲಿಸಲು ಬಳಸಬೇಕು, 
€. ಲತಾಗೃಹದಿಂದ ತುಕ್ಕುರೋಗ ತಗುಲಿದ ಸಸ್ಯಗಳನ್ನು ಕ್ಷೈತ್ರದಲ್ಲಿನ 
ಅಂಚುಸಾಲುಗಳಿಗೆ ವರ್ಗಾಯಿಸಬೇಕು. 


1 


ತಳಿರ ವ್ಳ್ರ 


ಜನೆ 


228 ಸ ದ್ಭಿ ವಿಧಾನಗಳು 


4. ಲತಾಗೃಹದಲ್ಲಿ ಹೆಚ್ಚಳಗೊಳಿಸಿದ ಎಲ್ಲಾ ಪ್ರಜಾತಿಗಳ ಯುರಿಡಿಯೋ 
ಬೀಜಾಣು ಮಿಶ್ರಣವನ್ನು, ಅಂಚು ಸಾಲುಸಸ್ಕಗಳಿಗೆ ತೆನೆ ಹೊರಡುವ 
ಸಮಯದಲ್ಲಿ ಚರ್ಮದಡಿ ಸೇರುವಂತೆ ಸೋಕು ಸೇರಿಸಬೇಕು, 

೮. ಮುಸ್ಸಂಜೆಯಲ್ಲಿ, ಹಿಮಬೀಳುವ ಸಿಂಭವವಿರುವಾಗ ಅಥವಾ ಮಳಿಗೆ 
ಪೂರ್ವ ಅಥವಾ ನಂತರ. ನೀರಿನಲ್ಲಿ ಬೀಜಾಣು ಮಿಶ್ರಣದ ಆಲಂಬನ 
ವನ್ನು ಸಸ್ಯಗಳಿಗೆ ಸಿಂಪರಿಸಬೇಕು. 

1. ಶುಷ್ಕಸಮಯದಲ್ಲಿ ಹದಕ್ಕೆ ಮುನ್ನ ಪಕ್ವತೆಯನ್ನು ತಡೆಮಾಡಲು ಮತ್ತು 
41ಡಾಗುವ ಅವಧಿಯನ್ನು ಹೆಚ್ಚಿಸಲು ಮಣ್ಣನ್ನು ತೇವವಾಗಿಸಬೇಕು 

2. ಲಶಾಗೃಹ 

ತೆನೆ ಹೊರಡುವಾಗಲಿಂದ ಪಕ್ವತೆಯವರೆಗೆ ಲತಾಗೃಹದ ಸಸಿ ಪ್ರಶಿಕ್ರಿಯೆ 
ಮತ್ತು ಹೊರತಾಕುಗಳಲ್ಲಿನ ಪ್ರಶಿಕ್ರಿಯೆಗಳು ಸಹಸಂಬಂಧಿತವಾಗಿರುವಲ್ಲಿ ಈಡಾಗುವ 
ವಸ್ತು ಸಾಮಗ್ರಿಯನ್ನು ತ್ಯಜಿಸಲು ಸಹಾಯಕವಾಗಿ, ಆಯ್ಕೆ ಸಸ್ಯಗಳ ಸಂತತಿಯನ್ನು 
ಲತಾಗೃಹದಲ್ಲಿ ಅಧ್ಮಯನ ಮಾಡುವುದು ಪ್ರಯೋಜನಕಾರಿ. 

1. ೩. ಆಯ್ಕೆಯಾದ ಸಸ್ಯಗಳ 15-20 ಸಸಿಗಳನ್ನು ಸಣ್ಣಕುಂಡಗಳಲ್ಲಿ ಅವುಗಳ 
ಪ್ರಥಮ ಎಲೆಗಳು ಪೂರ್ಣಬೆಳೆಯುವವರೆಗೂ ಬೆಳೆಸಬೇಕು. 

2. 0. ಸಸಿಗಳಿಗೆ ನೀರು ಸಿಂಪರಿಸಿ ಮತ್ತು ರೋಗಪೀಡಿತ ಸಸಿಯ ಎಲೆಗಳಿಂದ 
ಸವರುವುದರ ಮೂಲಕ ಸೋಂಕು ಏರ್ಪಡಿಸಬೇಕು. ಸಣ್ಣಚೂರಿಯ 
ಅಲಗಿನಿಂದ ಅಥವಾ ಸುಂಟರಗಾಳಿ ಧೂಳಕದಿಂದ ಬೀಜಾಣುಗಳನ್ನು 
ಹರಡಿ, (ಟರ್ವೆಟ್‌ ಮತ್ತು ಕ್ಯಾಸೆಲ್‌ 1951) 

ತಿ. (0 ಪರಿಪಾಕಾ ಕೋಣೆಯಲ್ಲಿನ ಅಧಿಕ ಆರ್ಧತೆಯಲ್ಲಿ 48 ಘಂಟಿಕಾಲ ಕುಂಡ 
ಗಳನ್ನಿಟ್ಟಿರಿ. ಕೋಣೆಯೊಳಗೆ ಬೆಳಕು. ಬರುವಂತಿರಲು ಗಾಜಿನ 
ಹೊಂದಿಕೆ ಹಾಕಿರಬಹುದು. 

4. 6... ಲತಾಗೃಹದ ಬೆಂಚಿನ ಮೇಲೆ ಕುಂಡಗಳನ್ನು ವರ್ಗಾಯಿಸಿ, ತುಕ್ಕುರೋಗ 
ಚೆನ್ನಾಗಿ ವೃದ್ಧಿಗೊಂಡು ಅತ್ಯಧಿಕ ಬೇರ್ಪಡು ದೊರೆತಾಗ ಪ್ರತಿಕ್ರಿಯೆ 
ಯನ್ನು ಗಮನಿಸಬೇಕು. 

ಗೋಧಿಯ ಎಲೆತುಕ್ಕುರೋಗ (ಪಕ್ಸೀನಿಯಾ ರೂಜಬಿಗೋ-ವೀರಾ ಟ್ರೆಟಿಸಿ) ಮತ್ತು 

ಓಟ್ಸ್‌ನ ಅಗ್ರತುಕ್ಕುರೋಗ (ಪಿ. ಕೋರೋನೆಟಾ) 

1. ಲತಾಗೃಹದಲ್ಲಿ ಸಸಿಗಳ ಮೇಲೆ ಬಳಸುವ ತುಕ್ಕುರೋಗ ಪ್ರಜಾಶಿ 
ಗಳನ್ನು ವೃದ್ಧಿ ಗೊಳಿಸಬೇಕು. 

2, ಈಡಾಗುವ ತಳಿಗಳನ್ನು ಅಂಚುಸಾಲುಗಳಲ್ಲಿ ಮತ್ತು ಹೊಲದಲ್ಲಿನ 
ತುಕ್ಕುರೋಗ ಆಗೆಗಳಲ್ಲಿ ನೆಡಬೇಕು. 


ರೋಗ ಪೃತಿರೋಧರಕ್ತಿಗಾಗಿ ತಳಿಅಭಿವೃದ್ದಿ 229 


2 


ತಿ. ಸಾಮಾನ್ಯವಾಗಿ ಪ್ರಾಧಾನ್ಯತೆ ಪಡೆದಿರುವ ಸ್ಮಳೀಯವಾದ ಎಲ್ಲ ಪ್ರಜಾತಿ 
ಸ ಎ 
ಗಳನ್ನೊಳಗೊಂಡ ಆಲಂಬನ ದ್ವಾವಣವನ್ನು ತಾಕುಗಳಿಗೆ ಸಿಂಪರಿಸ 


ಗ್‌ 
ಬೇಕು. ಹೊರಕ್ಷೇತ್ರದಲ್ಲಿ ಸಸಿಗಳು 8 ಅಂಗುಲ ಎತ್ತರವಾಗಿರುವಾಗ 


3( 


ಸಸಿಗಳಿಗೆ ಸೋಂಕು ಏರ್ಪಡಿಸಬಹುದು, 

ರ್ಮ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಈಡಾಗುವಿಕೆಯನ 
ಅಗತ್ಯವಿದ್ದಲ್ಲಿ ನೀರು ಹಾಯಿಸಬೇಕು. 

5... ತಳಿಗಳು ಬೇರ್ಪಡುತ್ತಿರುವಲ್ಲಿ, ಪ್ರತಿರೋಧಕ ಸಸ್ಯಗಳಿಗೆ ಗುರುತು 
ಚೀಟಿಹಚ್ಚಿ, ಈ ಪ್ರತಿರೋಧಶಕ್ತ ಸಸ್ಯಗಳಿಂದ ಕೊಯ್ಲು ಸಮಯದಲ್ಲಿ 
ಅಂತಿಮ ಆಯ್ಕೆ ಮಾಡಲಾಗುತ್ತದೆ. 

ಗೋಧಿಯ ಬಂಟ್‌ (ಟಿಲ್ಲೇಷಿಯಾ ಕೇರೀಸ್‌ ಮತ್ತು ಟಿ. ಫೇಟೀಡಾ) 

1, ಅಧಿಕ ಸಂಖ್ಯೆಯ ಪ್ರಜಾತಿಗಳನ್ನು ಷಡೆಯಲೋಸುಗ ವ್ಯಾಪಕ ಪ್ರದೇಶ 
ಗಳಿಂದ ಸಾಧ್ಯವಾದಷ್ಟು ಹೆಚ್ಚಿನ ಕಾಡಿಗೆರೋಗಗಳ ಶೇಖರಣೆ ಮಾ 
ಬೇಕು. ಆತಿವ್ಯಾಪಕ ಪ್ರದೇಶಗಳಿಂದ ಅಥವಾ ಅನ್ಕರಾಷ್ಟ್ರ ಗಳಿಂದ 
ಪಡೆದ ಶೇಖರಣೆಯನ್ನು ಬಳಸಕೂಡದು. ಏಕೆಂದರೆ ಅದರಲ್ಲಿ 
ರೋಗೋತ್ಪಾದಕಗಳ ಆತಿ ದಾರುಣ ವಿಧಗಳನ್ನು ಆ ಪ್ರದೇಶಕ್ಕೆ ಪರಿ 
ಚಯ ಮಾಡಿಸುವ ಅಪಾಯವಿದೆ. 

2... 100 ಸಿ.ಸಿ. ಧಾನ್ಯಗಳಿಗೆ 1 ಗ್ರಾಂ ಕಾಡಿಗೆರೋಗವನ್ನು ಬಳಸಿ, ಎಲ್ಲಾ 
ಶೇಖರಣೆಗಳಿಂದ ಪಡೆದ ಬೀಜಾಣುಗಳ ಮಿಶ್ಚ /ಇವನ್ನು, ಪರೀಕ್ಷಿಸಬೇಕಾದ 
ಸಂಕರಣಗಳು ಅಥವಾ ತಳಿಗಳ ಬೀಜಗಳಿಗೆ ಧೂಳಿಸಬೇಕು. 

3, ವಸಂತಯತುವಿನ ಗೋಧಿಯಾದಲ್ಲಿ ಸಾಧ್ಯವಾದಷ್ಟು ಶೀಘ್ರವಾಗಿ ಅಥವಾ 
ಮಣ್ಣು ಸಾಕಷ್ಟು ತಂಪಾಗಿ ಸಾಪೇಕ್ಷವಾಗಿ ಒಣಗಿರುವಾಗ ಬೀಜಗಳನ್ನು 
ಬಿತ್ತಿರಿ. ಸೋಂಕಿಗೆ ಅತ್ಯಂತ ಹಿತಕರವಾದ ಉಷ್ಣಾಂಶ ಹೆಚ್ಚುಕಡಮೆ 
1290. 

ಓಟಕ್ಸಿನ ಸಡಿಲ ಕಾಡಿಗೆರೋಗ (ಉಸ್ಟಿಲಾಗೋ ಅವೇನೀ), ಓಟ್ಸ್‌ನ ಅಚ್ಛ್ಚಾದಿತ 

ಕಾಡಿಗೆರೋಗ (ಉ. ಕೊಲ್ಲೇರಿ), ಬಾರ್ಲಿಯ ಆಚ್ಛಾದಿತ ಕಾಡಿಗೆರೋಗ (ಉ.ಹೋರ್ತೆ,) 

ಮತ್ತು ಬಾರ್ಲಿಯ ಮದ್ಕಸ್ಥ ಕಾಡಿಗೆರೋಗ (ಉ. ನಿಗ್ರಾ) 

], ಕೊನೆಯಲ್ಲಿ ತಳಿಗಳನ್ನು ಬೆಳೆಸಲಾಗುವ ಪ್ರದೇಶದಿಂದ ಸಾಧ್ಯವಾದಷ್ಟು ಸ 
ಶೇಖರಣೆ ಪಡೆಯಬೇಕು. 

2.100 ೩.೩. ನೀರಿಗೆ ]ಗ್ರಾಂ ಬೀಜಾಣ 
ವನ್ನು ಸಿದ್ಧಪಡಿಸಬೇಕು. 

3, ಬೀಜಗಳನ್ನು 1] ಯಿಂದ 2 ರಷ್ಟು ಅಳತೆ ಪ್ರಮಾಣದ ಬೀಜಾಣು 
ಆಲಂಬನ ನೀರಿನಲ್ಲಿ ಮುಳುಗಿಸಿಡಬೇಕು, 


ಪ್ರಮಾಣದ ನೀರಿನ ಆಲಂಬನ 


ಕ್ಯ 


೫... 6 ೫ 
ಡ್‌ ಲ್‌ ನ 


230 ಸಯ ಯ ಎ೪ ಖಜ್ಕೆ ತಳಿಅಭಿವೃದ್ದಿ ವಿಧಾನಗಳು 


4, ಹೊದಿಕೆಯಡಿಯಿಂದ ಗಾಳಿಯನ್ನು ಹೊರತೆಗೆಯಲು ಸಾಕಾಗುವಷ್ಟು 
ಎ 2 ಹೆಚ್ಚಿನ ವಾಯುಶೂನ್ಯತೆಗೆ ಅವುಗಳನ್ನು ಈಡುಮಾಡಬೇಕು. ಅನುಕ್ರಮ 
` ವಾಗಿ ಎರಡು ಸಲ ವಿಸರ್ಜಸು ವುದು ಅಪೇಕ್ಷಿತ. 

5. ಆಲಂಯಯನವನ್ನು ಸುರಿದು, ಬೀಜವನ್ನು ಒಣಗಿಸಬೇಕು. 
6, ಸೋಂಕಿನ ಕಾರ್ಯಸಮರ್ಥತೆಯನ್ನು ಹೆಚ್ಚಾಗಿ ಕುಗ್ಗಿಸದೆ, ನೆಡುವ 


ನ ಮೊದಲು ಆನೇಕ ವಾರಗಳ ಕಾಲ ಬನ್ನು ದಾಸ್ತಾನು ಮಾಡಿಡ 

ಒಬಹಾುದು, 0 ಗ ಚೆ 

7, ಉಷ್ಣಾಂಶ ಸಾಮಾನ್ಯ ಹೆಚ್ಚ ಳವಾಗಿ ಮತ್ತು ಮಣ್ಣು ಸಂಬಂಧಕೆವಾಗಿ 
ಒಣಗಿದ್ದಾಗ ನೆಡಬೇಕು. ನ ಮಹದ ಗೈ ನಜವ 

ಫ್ಲಾಕ್ಸ್‌ ತುಕು ರೋಗ್‌, (ಮೆಲಾಪ್ಲೋರಾ ಲಿನಿ) ೫ 18111111%.. 


ಕ 


3. ಲತಾಗೃಹಗಳಲ್ಲಿ ತುಕ್ಕುರೋಗವನ್ನು ವೈ ದ್ಬಿ ಗೊಳಿಸಬೇಕು. 

ಈಡಾಗುವ: ತಳಿಗಳನ್ನು ಹೊಲ ಸಸಿ ತಾಕುಗಳ ಸುತ್ತಲೂ ಮತ್ತು ನಡುವೆ 

ಅಂಚು ಸಾಲುಗಳಲ್ಲಿ ನೆಡಬೇಕು. 

3, ಈಡಾಗುವ ತಳಿಗಳ ಅಂಚು ಸಾಲುಗಳಿಗೆ ಬೀಜಾಣುಗಳ ನೀರು ಆಲಂಬನ 

ಇ ಹ... ವನ್ನು ಸಿಂಪರಿಸಿ ತುಕ್ಕುರೋಗ ಕಾಣಿಸಿದಾಗ ಬೀಜಾಣು ಆಲಂಬನ ರಚಿಸಿ 

| ಪೂರ್ಣ ಅಗೆಯ ಮೇಲೆ ತುಕ್ಕುರೋಗವನ್ನು ಎರಚಿ ಅಥವಾ ಅಂಚು 

"ಅರ... ಸಾಲುಗಳಲ್ಲಿನ ಸೋಯು ಪಡೆದ ಸಸ್ಯಗಳಿಂದ ಪೂರ್ಣ ಸಸ್ಯಗಳನ್ನು ಒರೆಸ 
ಬೇಕು. 

4, ಚಳಿಗಾಲಕ್ಕೆ ಮುಂಚೆ ತುಕ್ಕುರೋಗ ಪೀಡಿತ ಫ್ಲಾಕ್ಸ್‌ ಸಸ್ಮಗಳನ್ನು ರಕ್ಷಿ 
ಸಿಟ್ಟು ವಸಂತಯತುವಿನಲ್ಲಿ ಸಸಿಗಳಂ ಬೆಳೆಯುತ್ತಿರುವಾಗ ತಾಕುಗಳಲ್ಲೆಲ್ಲಾ 
ಅದನ್ನು ಹರಡಬೇಕು. 

5. ಉಷ್ಣಾ ಸಶಸ್ತ ಒಲ್ಪ ಕಡಮೆಯಾಗಿದ್ದು ಆರ್ದ್ರತೆ ಅಧಿಕವಾಗಿರುವ ಪರಿಸ್ಥಿತಿ 
ಸಾಂಕ್ರಾಮಿಕ “ರೋಗ ಬೆಳವಣಿಗೆಗೆ ಅತಿ ಸೂಕ್ತವಾದದ್ದರಿಂದ ಅಂತಹ 
ಸ್ಥಿತಿಯಿರುವ ಸ್ಥ ಸ್ಥಳದಲ್ಲಿ ಫ್ಲಾಕ್ಸ್‌ನ್ನು ಬೆಳೆಯಬೇಕು. 

6, ಲತಾಗೃಹದಲ್ಲಿನ' ಕುಂಡಗಳ್ಲಾ ಸಸಿಗಳನ್ನು ಬೆಳೆಸುವುದರಿಂದ, ಕೆರುಧಾನ್ಯ 
ಗಳಲ್ಲಿರುವುದಕ್ಕೆ ಸಾದ್ಯಶವಾಗಿರುವ ಏಕಪ್ರಜಾತಿಗಳ ತುಕ್ಕುರೋಗ ಪ 
ಕ್ರಿಯೆಯನ್ನು ಅಧ್ಯಯನ ಮಾಡಬಹುದು. 

ಫ್ಲಾಕ್ಸ್‌ ಬಾಡುರೋಗ (ಪ್ಯೊಸೇರಿಯಂ ಲಿನಿ) 
], ಲತಾಗೃಹದಲ್ಲಿ : 
&. ರೋಗಕಾರಕ ಜೀವಿಗಳ ಅಭಿಸರಣ ರಾಶಿಯನ್ನು ಸೋಂಕಿಲ್ಲದಂತೆ ಶುಚಿ 
ಗೊಳಿಸಿದ ಮಣ್ಣಿಗೆ ಹರಡಿ, ಈಡಾಗುವ ಸಸ್ಮತಳಿಗಳನ್ನು ಪರೀಕ್ಷಿಸುವುದು. 


ರೋಗಪ್ರತಿರೋಧಥ ಶಕ್ತಿಗಾಗಿ ತಳಿಅಭಿವೃದ್ಧಿ ವಿಧಾನ 231 


ತ ಹೊಲದಲ್ಲಿ, 
೩. ಫ್ಲಾಕ್ಸ್‌ ಬಾಡುರೋಗ ಪ್ರಧಾನವಾಗಿರುವ ಹೊಲಗಳಿಂದ ಮಣ್ಣನ್ನು 
ಶೇಖರಿಸಿ ಅದನು ಪರೀಕ್ಷಾತಾಕಿನ ಮಣ್ಣಿನೊಡನೆ ಕಲೆಸಬೇಕು. 


ದ 


ಬ 





ಚಿತ್ರ 24 ;: ಪ್ರತಿರೋಧಕ ಮತ್ತು ಈಡಾಗುವ ವಿಭೇದಗಳನ್ನು ತೋರಿಸುವ ಫ್ಲಾಕ್ಸ್‌ ಬಾಡುರೋಗ 


8. ರೋಗಕಾರಕ ಜೀವಿ ಪ್ರಜಾತಿಗಳ ಮಿಶ್ರಣವನ್ನು ನಿಷ್ಪಲಧಾನ್ಯ, ಪೋಷಕ 
ಅಗರ್‌ ಅಥವಾ ದ್ರವಸಾಧನಗಳಲ್ಲಿ ಬೆಳೆದು ಮಣ್ಣಿಗೆ ಸೋಂಕು ಸೇರಿಸ 


ಬೇಕು. 
೭. ಈ 'ಬಾಡುರೋಗ ಅಗೆಪಾತಿಯಲ್ಲಿ' ಫ್ಲಾಕ್ಸ್‌ನ ತಳಿಗಳನ್ನೂ ಮತ್ತು 
ವಿಭೇದಗಳನ್ನೂ ನೆಡಬೇಕು. 


ಕ. ಪ್ರತಿ ವರ್ಷವೂ ಅದೇ ತಾಕನ್ನು ಬಳಸಬೇಕು (ಚಿತ್ರ 24) 


232 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಗೋಧಿ ಮತ್ತು ಬಾರ್ಲಿಯ ಪ್ಯೂಸೇರಿಯಲ್‌ ಇಗ್ರಕೊಳೆ (ಕಜ್ಜಿ) 

]. ಪ್ರಯೋಗಶಾಲೆಯಲ್ಲಿನ ಸಮುತಲತಟ್ಟೆ, ಸೀಸಾಯಿ ಅಥವಾ ಜಾಡಿಗಳಲ್ಲಿ 
ನಿಷ್ಟಲ ಓಟ್ಸ್‌ ಅಥವಾ ಗೋಧಿಗಳ ಮೇಲೆ ವಿವಿಧ ಜೀವಿಗಳನ್ನು ವೃದ್ಧಿ 
ಪಡಿಸಬೇಕು. 

2, ತೆನೆ ಹೊರಡುವ ಸಮಯದಲ್ಲಿ, ಹೊಲ ಪರೀಕ್ಷಾತಾಕನ್ನು ಒಂದು ಬಟ್ಟೈ 
ಹೊದಿಕೆಯಿಂದ ಮುಚ್ಚಬೇಕು. 

3. ಸೋಕು ಸೇರಿಸಲು ಹಳೆಯರೋಗ ಹೀಡಿತ ಸಸ್ಯಕಾಂಡಗಳನ್ನು ಹೊಲ 
ದಲ್ಲಿ ಹರಡಬೇಕು. 

4, ತೆನೆ ಖೊರಟನಂತರ 2.3 ದಿನಗಳಿಗೊಮ್ಮೆ ವಿವಿಧ ಜೀವಿಗಳನ್ನು ಸೇರಿಸಿ 
ಮಾಡಿದ ಬೀಜಾಣು ಆಲಂಬನವನ್ನು ಸಸ್ಯಗಳ ಮೇಲೆ ಸಿಂಪರಿಸಿ, ಧಾನ್ಯ 
ಗಳು ಮೃದು ಹಿಟ್ಟು ಸ್ಥಿತಿಗೆ ಬರುವವರೆಗೂ, ಅಥವಾ ತೃಪ್ತಿಕರ 
ಉಲ್ಬಣರೋಗ ಉತ್ಪಾದನೆಯಾಗುವವರೆಗೂ ಸಿಂಪರಣೆ ಮುಂದುವರೆಸ 
ಬೇಕು. 

5. ಹೊದಿಕೆಯೊಳಗೆ ಅಧಿಕ ಆರ್ದ್ರತೆ ಏರ್ಪಡಿಸಲು ಸಸ್ಕಗಳು, ಮಣ್ಣು 
ಮತ್ತು ಹೊದಿಕೆಗಳಿಗೆ ನೀರು ಸಿಂಪರಿಸಬೇಕು. 

ಜೋಳದ ಸಡಿಲ ಕಾಡಿಗೆರೋಗ (ಸ್ಟಾಸಿರೋತೀಕ ಕ್ರೊಯಂಟಾ) ಮತ್ತು ಜೋಳದ 
ಅಚ್ಛಾದಿತ ಕಾಡಿಗೆರೋಗ (ವಿಸ್‌. ಸೋರ್ಲಿ) 

]. ಸಾಧ್ಯವಾದಷ್ಟು ಮೂಲಗಳಿಂದ ಹಿಂದಿನ ವರ್ಷವೇ ಶೇಖರಣೆ ಮಾಡ 
ಬೇಕು. 

2, ಬೀಜಾಣುಗಳನ್ನು ನೆಡುವ ಮುನ್ನವೇ ಬೀಜಗಳ ಮೇಲೆ ಧಣಖಳಿಸಬೇಕು. 

3, ಸಂಬಂಧಕವಾಗಿ ಒಣಗಿರುವ ಮಣ್ಣಿನಲ್ಲಿ ನೆಡಿರಿ. 

4, ಪ್ರತಿ ವರ್ಷವೂ ಅದೇ ತಾಕನ್ನು ಬಳಸಬೇಕು. 


ಜೋಳದ ಮತ್ತು ಮುಸುಕಿನ ಜೋಳದ ತೆನೆ ಕಾಡಿಗೆರೋಗ (ಸ್ಟಾಸಿಲೋತೀಕ ರೈಲಿ 
ಯಾನ) 

1, ಸಾಧ್ಯವಾದಷ್ಟು ಜೀವಿಗಳನ್ನು ಶೇಖರಣೆ ಮಾಡಬೇಕು. 

2. ಕ್ಲಾಮಿಡೋ ಬೀಜಾಣುಗಳನ್ನು ಮಣ್ಣಿನೊಡನೆ ಕಲೆಸಿ, ಅದನ್ನು ಹೊಲದ 
ಪರೀಕ್ಷಾ ತಾಕಿನಲ್ಲಿ ಹರಡಿ ಅಥವಾ ಬಿತ್ತುವ ಸಮಯದಲ್ಲಿ ಬೀಜದೊಡನೆ 
ಸೇರಿಸಬೇಕು. 

ತಿ, ಸಂಬಂಧಕವಾದ ಒಣ ಮಣ್ಣಿನಲ್ಲಿ ನೆಡಬೇಕು. 
ಪ್ರತಿವರ್ಷವೂ ಒಂದೇ ತಾಕನ್ನು ಬಳಸಬೇಕು, 


ರೋಗ ಪ್ರಶಿರೋಧ 


ಆಲ್ಫಾಲ್ಫಾ 
1, 


ಓ.) 


ಶಕ್ತಿಗಾಗಿ ತಳಿಅಭಿವೃದ್ಧಿ ತ 233 


ಬಾಡುರೋಗ (ಕೊರೈನೇ ಬ್ಯಾಕ್ಟೀರಿಯ ಇನ್ಸಿಡಿಯೋಸಂ) 


ಲ 
ಸಸ್ಮಗಳಿಗೆ ಸೋಂಕು ಸೇರಿಸುವ ಸ್ವಲ್ಪಸಮಯ ಮುಂಚೆ ರೋಗರ್ಪಿಡಿತ 
ಬೇರುಗಳಿಂದ ಜೀವಿಗಳನ್ನು ವಿಯುಕ್ತನಗೊಳಿಸಿ, ಕೃತಕ ಸಾಧನಗಳಲ್ಲಿ 


ಪರೀಕ್ಷಿಸಬೇಕಾದ 2 6ರಿಂದ 8ವಾರ ವದ ನಗುವವರೆವಿಗೂ 
ಲತಾಗೃಹಗಳಲ್ಲಿ ಬೆಳೆಸಬೇಕು. 


ದೊರೆತಿರುವ ಅಭಿವರ್ಥನೆಗಳಿಂದ ಸೂಕ್ಷ್ಮಾಣುಗಳ ಆಲಂಬನವೇರ್ಪಡಿಸಿ, 
ಸಸ್ಯಗಳನ್ನು ಅಗೆದು ಬೇರುಗಳನ್ನು ತೊಳೆಯುಬಿ ನೇಕ. ನಂತರ ಅವುಗಳನ್ನು 
20 ನಿಮಿಷಗಳವರೆಗಾದರೂ ಆ ಸೋಂಕಿನಲ್ಲಿ ಆದ್ದಿಡಬೇಕು. ನಂತರ 
ಅವು ನೆಡಲು ಸಿದ್ರ ವಾಗುತ್ತವೆ. “ 

ಸುಳಿಯ 2ೆ ಮೇಲೆ 2 ಅಂಗುಲ ಅಂತರದಲ್ಲಿ ಸಸ್ಮತುದಿಗಳನ್ನು ಕತ್ತರಿಸಿ 
ತೆಗೆಯಲಾಗುತ್ತದೆ ಮತ್ತು ಮೇ ತಿಂಗಳಲ್ಲಿ "ಹೊಲದಲ್ಲಿ ನೆಡಲಾಗುತ್ತದೆ. 
ಮುಂದಿನ ವಸಂತಯತುವಿನಲ್ಲಿ ಸನ ಸ್ವಗಳನ್ನು ಅಗೆದು ಬೇರುಗಳ ಅಡ್ಡ 
ಸೀಳಿಕೆಗಳನ್ನು ಬಾಡುರೋಗಕ್ಕಾಗಿ ಪರೀಕ್ಷಿಸಲಾಗುತ್ತದೆ. 

ಬೇರುಗಳನ್ನು ತೆರವು ಮಾಡಿದ ನಂತರ ಚರ್ಮದಿಂದೊಳಕ್ಕೆ ದ್ರವ ಸೇರಿ 
ಸುವ ಪಿಚಕಾರಿ ಮೂಲಕ ಹೆ ಇಲಗಳಲ್ಲಿ ಸ್ಮ ಸ್ಪಳೀಯವಾಗಿಯೆ ಸಸ್ಯಗಳಿಗೆ 


ಬ 
ಸೋಕು ಸೇರಿಸಬಹುದು. 


ಛೆ 


1 


ಉತ್ತರ ಆಂತ್ರಾಕ್ನೋಸ್‌ (ಕಾಬಾಟಿಯೆಲ್ಲಾ ಕಾಲಿವೋರಾ) 


1. 


2, 


ತಿ 


ಷ್ಠ 


ಲತಾಗೃಹದಲ್ಲಿ ಸಸ್ಯಗಳು 3 ಅಂಗುಲ ಎತ್ತರವಿರುವಾಗ ಸಸ್ಕಗಳಿಗೆ 
ಸೋಂಕು ಸೇರಿಸಲಾಗುತ್ತದೆ. 
ಅಗಾರ್‌ ತಟ್ಟೆಗಳಲ್ಲಿ ಸೋಂಕನ್ನು ಹೊಸದಾಗಿ ಬೆಳೆಸಿ, ಅಧಿಕ ನೀರಿನಿಂದ 


ಸಮರೂಪತೆ ಏರ್ಪಡಿಸಬೇಕು. 
ಸೋಂಕನ್ನು ಸಸ್ಯಗಳಿಗೆ ಸಿಂಪರಿಸಿ, ನಂತರ 20ರಿಂದ 245 ೮ ಉಷ್ಣ ತೆಯು 


ಆರ್ದ್ವತೆಯ ಕೋಣೆಗಳಲ್ಲಿ 3 ದಿನ | ಹುದುಗು ಏರ್ಪಡಿಸಬೇಕು. 
10ರಿಂದ 14 ದಿನಗಳಲ್ಲಿ ಚಿಹ್ನೆಗಳು ಕಂಡುಬರುತ್ತವೆ. ಆಪೇಕ್ಷಿತವಾದಭಿ 
ಪಾರಾಗಿರುವ ಸಸ್ಕಗಳಿಗೆ ಪುನಃ ಸೋಕು ಸೇರಿಸಬಹುದು. 


(ಆಮೆರಿಕ ಸಂಯುಕ್ತಸಂಸ್ಕ್ಥಾನಗಳ ವ್ಯವಸಾಯ ಇಲಾಖೆ ಮತ್ತು ವಿಸ್ಕಾನ್ಸಿನ್‌ 


ಪ್ರಯೋಗ 


ಕೇಂದ್ರಗಳ ಮೇವು ಮತ್ತು ಪ್ರದೇಶ ಶಾಖೆಯ ಇ. ಡಬ್ಲ್ಯೂ ಹಾನ್ಸನ್‌ 


ಬಳಹಿದಂತಹ ವಿಧಾನ.) 


ಅಧ್ಯಾಯ ೧೦ 


ತಿರೋಧನೆಗಾಗಿ ತಳಿಅಭಿವೃದ್ಧಿ 


ಮಾನ್ಯ ಪರಿಗಣನೆಗಳು - 


(04 


ಹರುವ ಕೀಟಸಸ್ಲಗಳ ಹೆಚ್ಚಳ, ಎಸ್ತಾರ ಪ್ರದೇಶದಲ್ಲಿ ಬೆಳೆ ಸಸ್ಯತಳಿಗಳ ಆತಿವ್ಮಾಪಕ 


ಜಾಲಾ 


ಕಿಲೆಸುವಿ ಕೆಮಿಂದಾಗಬಹುದು. ಟಿ ಸಮಷ್ಟಿ ಯ ಶ್ರ ವ್ರವ ಮತ್ತು ವ್ಯಾ ಕಕರಹ ಒಟ ರಾಚ 


ಯನ್ನು ತಪ್ಪಿಸುತ್ತಿದ್ದ ಸ್ವಾಭಾವಿಕ ಅಡ: ಚಣೆಗಳನ್ನು ತೆಗೆದುಹಾಕಲು ಅಥವಾ ಕಡಿದು 
ಫಲಕಾರಿಯಾಗಲು ಇದು ದಾರಿಯಾಗಿದೆ. ಮುಖ್ಯ ಹೊಲದ ಬೆಳೆಗಳ ಆನೇಕ ಕೀಟ 

ಗಳು ಬಹಳ ವರ್ಷಗಳಿಂದ ಶಿಳಿದಿದ್ದ ಸರೂ, ತರಕಾರಿ, ಹಣ್ಣು ಮತ್ತು ಹೊಲದ ಬೆಳೆಗಳು 
ಒತ್ತಾಗಿ ಹರಡಿರುವ ಹೆಚ ಕಠ ವಿಸ್ಸೀರ್ಣಗಳಿಂದ ಹಲವು ವಿಧ ಕೇಟನಪ್ಪಗಳು 


ವ 
ಹೆಚ್ಚು ಪ್ರಧಾನವಾಗುತ್ತಿವೆ. ಇದು. ಈ ಅಧ್ಯಾಯದಲ್ಲಿ ವಿವರಿಸಿರುವ. ಕೇಟಪ್ರತಿ 
ರೋಧನೆಗಾಗಿ ತಳಿಅಭಿವೃದ್ದಿ ಮುಖ್ಯಃ ಸ್ದ್ಟ ಶಿಯನ್ನೊಳಗೊಂಡಿರುವ ಕೀಟನಿಯಂತ್ರ ಣದ 
ಎಲ್ಲಾ 7. ಧನಗಳ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿಗೆ ಮಾರ್ಗವಾಗಿದೆ. 
ಳಗ ಮತ್ತು ಕೀಟಪ್ಪ ಪ್ರತಿರೋಧ ಸಂಯೋಜನೆಯ ತಳಿಅಭಿವೃದ್ಧಿ ಉತ 

ದೃಷ್ಟಾಂತವೆಂದರೆ. ಫಿಲ್ಲೋಕ್ಲೀರಾ ದ್ರಾ ಕ್ಷಿಗಿಡ ಹೇನುಗಳಿಗೆ ಮತ್ತು ಪರನಾಸ್ಟೋ ರಾ 
ಬಳ್ಳಿಯ ಬೂಷ್ಟು ರೋರ್ಗಳಿಗೆ ನಿರೋಧಕವಾದ ಉತ್ತಮ ದರ್ಜೆಯ ಯೂರೋಪು 
ದ್ರಾಕ್ಷಿಗಳ ತಳಿಅಭಿವೃದ್ಧಿ ೦ ಯೋಜನೆ, ಬಾವರ್‌ (1931) ಗನುಸಾರಪಾಗಿ ಈ 

ಪೀಡಕಗಳ ನಿಯಂತ್ರಣ ಪ್ರಯತ್ನಕ್ಕೆ 3ರಿಂದ 5ಕೋಟಿ ಆಂಕೆಗಳ ವಾರ್ಷಿಕ ವೆಚ್ಚ 
ವೇರ್ಪಡುತ್ತದೆ. ಅಮೆರಿಕಾದ ದ್ರಾಕ್ಷಿತಳಿಗಳು ಎಟಿಸ್‌ ರೂಪೆಸ್ಟ್ರಿಸ್‌, ಫಿಲ್ಲೋಕ್ಲಿರಾ 
ಮತ್ತು ಸಡಗರ ಪ್ರತಿರೋಧಕ. ಅಮೆರಿಕಾ ದ್ರಾಕ್ಷಿಗಳು ಕಡಮೆ 
ದರ್ಜೆಯವು. ಆದರೆ ಯೂರೋಪಿನ ತಳಿಗಳು ವಿ. ಎನಿಫೆರಾ ಈಡಾಗುವುದಾದರೂ 

ಉತ್ತಮ ದರ್ಜೆಯವು. ಈ ಎರಡು ಪ್ರಭೇದಗಳ ನಡುವಣ ಸಂಕರಗಳು ಫಲದಾಯಕ 
ವೆಂದೂ ಮತ್ತು ಈ ಎರಡು ಪ್ರಭೇದಗಳ ಸಂಕರಣಗಳ ಬೇರ್ಪಡುಗಳಿಂದ, ಗುಣ 
ಮತ್ತು ಪ್ರಶಿರೋಧನೆ ಎರಡಂಲ್ಲೂ ಅತ್ಯುತ್ತಮವಾದ ತಳಿಗಳನ್ನು ಆಯ್ಕೆಮಾಡಲು 
ಅಶಿವ್ಯಾಪಕ ಪ್ರಯೋಗಗಳನ್ನು ಮಾಡುತ್ತಿರುವುದಾಗಿಯೂ ಆತ ತಿಳಿಸಿದ್ದಾನೆ. 


೬. 

ಪ್ರಕಟಣೆಯಲ್ಲಿ (ಬಾವರ್‌ 1933) ಪ್ರತಿವರ್ಷವೂ 50ರಿಂದ 70ಲಕ್ಷ ೯ ಸಸ್ಯಗಳನ್ನು 
ಬೆಳೆಸಲಾಗುತ್ತದೆಂದು ವಿವರಿಸಿಲಾಯ್ತು. ಅವುಗಳನ್ನು ಬೂಷ್ಟುರೋಗ ಪ್ರತಿರೋಧ 
ನನ್ನು ಮಾತ್ರ ಉಳಿಸಿ, ಅವುಗಳನು 


ತ ದಾ ಜಿರ್‌ ಕಕ ಸರೆ 
ನಿಣಕಾ ಗಿ 2 ಸಲಾ: .- ಪಾರಾಗಿ ಉಳಿದಬನ್ನು ಬಳಿ ಹೇನು 
ಗುಣಕ್ಕಾಗಿ ಪರೀಕ್ಷಿಸಲಾಯ್ಡು ರಾಗಿ ಉಳಿದವನ್ನು ಬಳಿ ಹೆ 


ಲ 
ಹಾ 
₹8 
(2 
ಡಿ 
ಪ 
೯ ಡಾ 
ಬು 
[ಾ 
ಪಾ 
8. 
ಕ್ಲ 
(( 
ನ 
4.1 | 
23 
| 
ದ್‌ 
ಲ್‌ 


ನ ಎ ಪ್‌ 
, ನಂತರ ಇವುಗಳನ್ನು ತಳಿಅಭಿವೃದ್ಧಿ ಕಾರ 


ಶ್ರ 
ಹೌ ಬಾ 2 ತಿ ಡ್‌ ಎ ಸಾ್‌ ಪ 4 
:ಮದಲ್ಲಿ ಅಳವಡಿಸುವುದು. ಈಗಾಗಲೇ ಬಳಕೆಯಲ್ಲಿರುವ ತಳಿಅಭಿವೃವದಿ ಗಳಲ್ಲಿ 
ಣೆ ಇ 


ತ 

ತೆ 
೪ 
( 

' 
ಕೆ 
್ಲ್‌ 
5 
ಚಕ್ಕ 
ಚಿ 
1 
೧ 
6 
ತ್ತ 
ಕ 
ಡೂ 
[೯ 
(ಓಟ. ಭಂ 
20 


ಟ್ಯ್‌ 


ಹಾ ತ ತಾಮಸ ಇಗ, ವೆ 
ಚ ಸೆಯುಳ್ಳ ನೇರ ಮಾರ್ಗಮೆದು ತನ್ನ 
ನ 
ಹಾಸ ಕ” ಣ್ತಿ ನ ತೆ ತಾ, ಹರಾ ಸರ ತ ತಾರ್ಗಾ ಧು ನಾದಿ 
ಪೃಕ್ತಪರಿಸಿದ ಸ್ಸ ಹಾಗಿದ ರೂ ಬಳಕೆಯಲ್ಲಿರುವ ತಳಿಗಳ ಪರೀಕೆಯಂದ 
ದ್‌ 


ು 
ಇ 
ಸುತ್ತಿರ-ವವಪುಗಳಿಗಿಂತಲೂ ಹೆಚ್ಚಾಗಿ ಈಡಾಗುವ ತಳಿಗಳ ಬಿಡುಗಡೆಯನ್ನು ತೊರೆ 
ಜ್‌ 


ಸಷ್ರಾದರಿ ಸಾದು ಗಣ್‌ ನ 
ಗ ಒಪ ವರಗೆ ಸಿಗ ಆ 
ಸಾ 


| (ಡ 
ಜಟ 
ತೆ 
ಸ ಛಾ .. 
8 
ಣಃ 
(ಎ 
(1 
ಕ್ಷ 
1 
ಸ 
ಕ 
[ 


3 
ತ 
ದಿ 


ತಿ 
ಕ 
(ಶಿ 
ಕ 
ಲ್‌ 
ಕ್ರ 
ತ್ತ 
[| 
ಕ್ರ 
ಶ್ರ 
ಕ್ಯ 


ವರ್ಗೀಕರಣ ವಿಧಾನಗಳು 


ಪರಪೋಷಿ ಇರವು: ವಾರ್ದಲ್‌ (1929) ಅಂಗೀಕರಿಸಿದ ಪಂಗಡಗಳು ಕೆಳಗಿ 


]. ಅತಿವ್ಕಾಪಕ ಪರಪೋಷಿ ವಿಶ್ವರಣೆ ಪಡೆದು ಕೆಲವು ಸಸ್ನಗಳನ್ನು ಮಾತ್ರ 
ತೊರೆಯುವ ಕೀಟಗಳು, ಚಿಪ್ಪುಹುಳು ಮತ್ತು ಚಿಟ್ಟೆಗಳನ್ನೊಳಗೊಂಡಿರುವ ಈ 
ಗುಂಪಿಗೆ ಪಾಲಿಫೇಗಿ ಎಂದು ಹೆಸರು ಕೊಡಲಾಗಿದೆ. ಈ ಪಂಗಡದ ಕೀಟಗಳು ಸುಲಭ 
ವಾಗಿ ಹೊಸ ಪರಪೋಷಿಗಳಿಗೆ ಹೊಂದಿಕೊಳ್ಳು ಪುವೆಂದು ನಿರೀಕ್ಷಿಸಬಹುದು, 

2, ಒಂದು ಸಸ್ಕ್ಯವರ್ಗೀಕರಣ ಕೇಂದ್ರದ ಮೇಲೆ ಮಾತ್ರ ಕೈ:ಟಗಳು ಜೀವಿತ 
ಬಲ್ಲವು. ಇದು ಹೆಸಯನ್‌ ನೊಣವನ್ನೊಳಗೊಂಡಿದೆ. ಈ ವರ್ಗಕ್ಕೆ ಒಲಿಗೋಫೇಗಿ 
ಎಂದು ಕರೆಯಲಾಗುತ್ತದೆ. 

3... ಕೀಟಗಳು ವರ್ಷದ ಒಂದು ಭಾಗದಲ್ಲಿ ಹಲವು ಪ್ರಭೇದಗಳಲ್ಲಿ ಮತು 
ಇನ್ನೊಂದು ಭಾಗದಲ್ಲಿ ಕೆಲವಲ್ಲಿ ಜೀವಿಸಿರಬಲ್ಲವು. ಅನೇಕ ಹೆ 
ಈ ಏರ್ಗಕ್ಕೆ ಕಾಲಿಕ ಒಲಿಗೋಫೇಗಿ ಎಂದು ಕರೆಯಲಾಗುತ್ತದೆ. 

4, ಕೀಟಗಳು ಒಂದು ನಿರ್ದಿಷ್ಟ ಪ್ರಭೇದ ಅಥವಾ ವಿಭೇದವನ್ನುಳಿದು ಇತರ 
ಪರಪೋಷಿಗಳನ್ನು ತ್ಯಜಿಸುತ್ತವೆ. ಕೆಲವು ಹೇನುಗಳು ಮತ್ತು ಕಾಯಿಮೂತಿಹುಳು 
ಸೇರಿರುವ ಇದನ್ನು ಮಾನೋಫೇಗಿ ಎಂದು ಕರೆಯಲಾಗುತ್ತದೆ. 


236 ಸ್ಕೈ ತಲಿಅಭಿವೃದ್ದಿ ವಿಧಾನಗಳು 
ಗಾ 


ತಳೀಪ್ರತಿಕ್ರಿಯೆ: ಕೀಟ ಆಕ್ರಮಣದ ಪು್ರಶಿಕ್ರಿಯೆಯನ್ನು ರೋಗಗಳಲ್ಲಿ 
ಸದೃಶ ವಿಧಾನದಲ್ಲೇ ಪ್ರತಿರೋಧಕದಿಂದ ಪೂರ್ಣ ಈಡಾಗುವಿಕೆ 
ಯವರೆಗಿನ ಪಂಗಡಗಳಾಗಿ ವರ್ಗೀಕರಿಸಬಹುದು. 
ವಾರ್ದಲ್‌ (1929) ಉದಾಹರಿಸಿರುವಂತೆ, ವಾಡ್ಜಿ ಕಾಳುಹೇನು ಅಥವಾ 
ಹಸುರು ತಿಗಣೆಯ (ಟಾಕ್ಸಾಪ್ಟಿರಾ ಗ್ರಾಮಿನಂ) ಸಂತಾನೋತ್ಪತ್ತಿ ಸಾಮರ್ಥ್ಯದಿಂದ 
ಧಾನ್ಯ ಮತ್ತು ಹುಲ್ಲುಗಳನ್ನು ನಾಲ್ಕು ಪಂಗಡಗಳಾಗಿ ವಿಂಗಡಿಸಿದ... ಅವು ಈ 
ಕೆಳಗಿನಂತಿವೆ 
], ಸಾಮಾನ್ಯ ಸಂತಾನೋತ್ಪತ್ತಿ - ಓಟ, ರೊಟ್ಟಿ ಮತ್ತು ಡ್ಕೂರಂ 
ಗೋಧಿಗಳು. 
2... ಸಂತಾನೋತ್ಪತ್ತಿ ಪರಿಮಿತ . ಹಾನಿ ತೀವ್ರವಲ್ಲ; ಕೆಂಟಕಿ ಬ್ಲೂ 
ಗ್ರಾಸ್‌, ಆರ್ಚರ್ಡ್‌ ಗ್ರಾಸ್‌. 
ತ್ತಿ ಜೀವಿಗಳು ತಿನ್ನುತ್ತವೆ. ಆದರೆ ಸಂಶಾನೋತ್ಪತ್ತಿ ಮಾಡುವುದಿಲ್ಲ. 
ರೈಗ್ರಾಸ್‌, ಬಾದರ್ಲಿ, ಜೋಳ, ಕ್ವಾಕ್‌ಗ್ರಾಸ್‌. 
4, ಜೀವಿಗಳು ಯಾವ ಕುರುಹನ್ನೂ ತೋರುವು ದಿಲ್ಲ. ರೆಡ್‌ಟಾಪ್‌, 
ಟಿಮೋತಿ. 
ಕೀಟ ಪ್ರತಿರೋಧ ಸ್ವಭಾವ 
ಕೀಟ ಪ್ರತಿರೋಧ ಸ್ವಭಾವ ಅನೇಕ ಕಾರ್ಯಕರ್ತರ ಅಧ್ಯಯನಕ್ಕೊಳಪಟ್ಟಿದೆ 
ಮತ್ತು ಹೆಯುಂಟರ್‌ (1951) ನಿಂದ ವಿಮರ್ಶಿತವಾಗಿದೆ. ನಿರ್ದಿಷ್ಟ ಸಂದರ್ಭಗಳಲ್ಲಿ 
ಬೆಳವಣಿಗೆ ರೀತಿಯು ಪರಿಸರದ ಘಟಕಗಳು ಬಾಹ್ಯ ರಚನಾ ಲಕ್ಷಣಗಳು ಮತ್ತು 
ಶಾರೀರಿಕ ಗುಣಕ್ಕೆ ಸಂಬಂಧಿಸಿರಬಹುದು. ಪೆಯಿಂಟರ್‌ 41941) ಸಸ ್ಯಾ ಕೀಟ, ಸಸ್ಮ. 
ಕೀಟ ಅಂತರ'ಕ್ಟಿ ತ ಮತ್ತು ಪರಿಸರ ಪ್ರಭಾವಗಳ ಪರಸ್ಪರ ಸಂಬಂಧ “ಎಧ್ಯತೆಯನ್ನು 
ರೇಖಾಚಿತ್ರ ಮೂಲಕ ಪ ಸ್ರಕಟಿದ್ದಾ ನೆ. ಪರಪೋಷಿ ಸಸ್ಯ ವನ್ನು ಆಹಾರವಾಗಿ ಬಳಸಿ 
ದಾಗ ಪ್ರತಿರೋಧ ಕೀಟದ ಜೀವವಿಜ್ಞಾ ನದಲ್ಲಿ ಮಾರ್ಪಡುವ ದರ್ಜೆಯು ಪ್ರತಿಕೂಲ 
ಪರಿಣಾಮಗಳಿಂದ ಅಥವಾ ಅದಕ್ಕೆ ಸಂಬಂಧಿಸಿದ್ದೆಂದು ಭಾವಿಸಲಾಗಿದೆ. ಪೆಯಂಟರ್‌ 
(1951) ಇದನ್ನು ಪ್ರತಿಜೈವಿಕ ಎಂದು ಕರೆದಿದ್ದಾನೆ. 
ಹೊಲದಲ್ಲಿನ ಕೀಟ ಪ್ರತಿರೋಧಕ್ಕೆ ಮೂರು ಸಾಮಾನ್ಯ ಕ್ರಿಯಾ ವಿಧಾನವನ್ನು 
ಪೆಯಂಟರ್‌ (1951) ಪ್ರಸ್ತಾಪಿಸಿದ್ದಾನೆ. ಅವುಗಳು ಈ ಕೆಳಗಿನಂತೆ ಸೂಚಿತವಾದವುಃ 
1. ಪರಪೋಷಿ ಸಸ್ಯಕ್ಕೆ ಕೀಟದ ಒಲವು ಅಥವಾ ಒಲವಿಲ್ಲದಿರುವಿಕೆ. 
2. ಪ್ರತಿಜೈವಿಕತೆ ಅಥವಾ ಕೀಟಜೀವ ವಿಜ್ಞಾನದ ಮೇಲೆ ಸಸ್ಯದ ಹಾನಿಕರ 
ಪರಿಣಾಮ. 


2371 


ಪ್ರ 


ಬ ಬು 


ವದ್ಧಿ ಸಾಮಾನ್ನ ಪರಿಗಣನೆಗಳು 


ಪ್ರತಿರೋಧನೆಗಾಗಿ ಅಲಭ್ಯ 


ಚ್‌ 


ರಟ 


ಬ ಜಗ್‌ 
ಏಜ ಭತ್ತು ಜಾಗಾ ಜಳಗ ಅಳ್‌ 


ಡ್ಠ್‌ 
ವಿಲ 


ಟಿ 


ಸ 


ಸೈರಣೆ ಅಥವಾ ಹೆಚ್ಚಾಗಿ ಈಡಾಗುವ ಪರ 


ಗ 


ತಿ. 


ದ್‌ 
ಧಾ 


ಹೆಚ್ಚು ಕಾರ್ಯಕಾರಿಯಾಗಿರಬ 


೨ ಅಥವಾ 


ಗಳಲ್ಲಿ ಒಂದ 


ನಿಯಂತ್ರಣಕ್ಕೆ ಸಂಬಂಧಿತ ಪ್ರ 


ಪಂಗಡ 


ಹಾ 
ಎ 


2 ಸಂಬಂಧವಾಗಿ ಪಯಂಟರ್‌ (1951) ಈ ಕೆಳಗಿ 


ದ 


() 
([` 1 
1 1 
ತ 
(2 ೪) 
೫೭? 
(ಸೆ 
3% 
ಗ ಬಃ 
14 ಖು 
63) 
(ಜಳ 
ಎ 
ಟು ( 
ಚ ಜಿ 
ಡ್ಡ (2 
ಔಪಿ 
ಕ 
ತ 
ಗ 
ಸಿ 7ನ” 
ಜೆ] 
42 ಬ 
ಭಾ ಟೇ 
ಹ 
ಕ್ಟ 
2 
3 
ಜ್‌ 
ಇಟಲಿ 
43 ಟ್ಟ ಟಿ 
ಗೆ 0 
ಟ್ರ 3) 
ಡೆ 
ಸೆ ಸ್ಥ 
ವ ಅ ಭ್ರ 
ಟೆ 
ಸು ಇ 
35 ಇ 


ಕ ತೆ 
ಸಃ ಜ್ಯ 
ಇ (3 
1 
' ಸ್ಯ 
ಹ 
12 ಸ. 
೧ ೀಛ 
ಟಿ ದಿ 
ಕ ತ 
ಗ ಖಿ 
ಇ ಬಿ 
ಚಿಟಿ 
ರ (1 
4 1 
ಇ 
' |] 
ಟ್ಟ ಟು 
1.1. ಗೆ 
3 ಟಿ 
ಗ ಠೃ 
ಗ 
ತೆ 
೫) | 
ಹಾ ಗ 
[ದೆ 
ಸಚಿ 
ಲ್‌ೆ ಜ್ನ 
೪ಡಿ 
£ | 
1 
ಕೆ 
ಡು 


ಸ ಸಾ 
ತ್ರಿಯ ಪ್ರತಿರೊಃ ದ್‌್‌ 


2 
೯ಧ ಇತರ 


ನೇದಕ್ಕೆ ಹ 


ಳು) ಪ್ರಜೇ 
ರೆ 


ರ್ಕ 
ಸ 


(ಎಲೆಜಿಗಿ ಹ 


ಗಾ 
ಶ2ುಸುಂವ 


ಹ 
ಧಿ 


ನಗಿ 


ಗಳಿಗೆ ಪಾರಕವ 


ಜಾನ 
ಗ್‌ 


ಥಾ 


ಹ 
ಇ 


ಕ 
2 
ಸ್‌ 
ಅಡಚಣೆಗಃ 


ತಣ 
ಫ್‌” 
ಚೆಂಜ್‌ ಕಿಗ 


೪ 


ಡಾ ಅಷ? 
ಟಾ 


ಎ 
ಪರ 


4 


1 


ಸದರದ ಗೌ 
ಗ ಬ ಸ 6 55 ಓಲ್‌ 
6 ನ 


ರ 
ಸ್‌ 
ಒದು 


ಗ ಬ 


ರಾಗವ ಎ ಭಗಪಮೆ ಸತ್‌ ಸ್ಯ 


ಹಾ ಜದ 


ಕತೆ 


ಬ ಗ ಯ ಬ 


ಬಳೆ 


ಅಥವಾ 


ಗೆ ಹಾ 
ಏಯುಕ್ತ್ಕನ 


ದೊಂದಿಗೆ 


ದಪಾ ೦ತವಾಗಿದೆ. 
೪ ಭು 


ಗಿ ಬೆಳೆಸು 


ರ್‌ 


ಹಾ, 
ದಾ 
ಆ ಜಿಪಿ 


ಸಾಮಾ 


ರ 
ಫಯ 


ಡ್‌್‌ 
ಅಥ 


ಹ 
ಇ 
“ಡ್‌ 


ಳ ಬಿಡುಗಡೆಯನ 


ಳಿಗಳ 


ಗು 


ವವುಗಳಿಗಿ 


ಈಡಾಗುವಂಕಿದ 


ಲ್ವ 


ಉಪಯೋಗಿಸಿಕೊಳ ಬಹುದು. 
ಪ್ರತಿರೋಧ ಸ್ಥಿರತೆ 


ಕ 


ಜೆ! ಜ್ರ 
ಇಗ] 
1) ಬಿ 
«23. )3 
14) 
1. 1773 
11 
ತ 
ಸೆ 
1 [ 
ಸ 
ಕೈ ಚ 
ತ 
ಡಾ 43 
ಸ್ಪ 
ಆ ಗು 
ಆ 32 
1 ಇಡೆ 
ಡಂ 
[ೆ 
ು 
ಗವ್ಯ 
ಟ್ಟ 62) 
8 
ಛಿ ಕ 
151 
ರ್ಟ ಛೇ 
ಪ್ರಿ 
1 
ಡು 
1) 
1 
10 


ಪೆಯಂಟರ್‌ (1941)ಗೆ ಅ 


ಹಾ 
ವಾಗಿವ 


ಟಕ್‌ 


ಕಾ 
ಗ 


ಪ್ರತಿರೆ 


ರ್ಣ 


ಗೆ ಮೇಲ ಟು 
ಗ್‌ 


ಪ್ರೆ 


100 ವರ್ಷಗ 


ಕ್ಮ 
ಕ 


ವಿಧಾನಗಳು 


ಒರಿಯ ಜ್ಯ 


ಗೆ ಬ ಇತ ವರಾ 
ಎರ 


ಗೋಧಿಗೆ 


ನ ಸ ಳಾ ಟಿ ಕದಾ ಕ್ರ ಬ ರದಿ ಹ್‌ 
ಛಗಿನ ಪರಿವರ್ತನೀಯಿಗಳವ ಪಲಿಂಬಿಸುತ 


ಕ್ಹೀರಾ 


ಕ 


ತ 
ಆ 


ತ 


ಘಾ ತಾಮೆ 
ತ್ಸು 
ಏರೋ 


ದಗಳು 70 ವರ್ಷಗಳಿಗಿಂತ ಹೆಚ್ಚುಕಾಲ ಫಿಜೆ 


ಬು 
ಇ 


ದ್ರಾಕ್ಷಿ ಪ್ರಭೆ 


ಸ್ಯಾ 


ಹಾಂ! ಡ್ಯ 
ಹೂಂಂದಿಕೊಳ್ಳು 


ಯನ" ನೊಣಕ್ಕೆ ಪ್ರ 


ಹಸ 


ವನ್ನಿ ಟ್ವುಕೊಂಡಿವೆ 


ಹಾಸ ಹಾ 
ಗಿ ಷ್‌ ಹರಾ 


ಬಾತ 
ನ 


ಶು 
1 
ಕ 
1 
[ಸ 
ಟೆ 
ಗ್ರೆ 
ಇಲ 
ಟ್‌ 
ಡ್‌ 
ನ 
ಇ 1 
ಸ್ಟ 
14 4 


ವ ಶಕ್ತಿಯುಳ್ಳ ವುಗಳು ಯಾವು 


ತಿರೋಧ ತಳಿಗಳನ್ನು ತಿನ್ನು 


ಪ 
ಯಾ 


238 ಸಸ್ಮತಳಿ ಅಭಿವೃದ್ಧಿ ವಿಧಾನಗಳು 


೩. ಗೋಧಿ ಪ್ರತಿರೋಧದಲ್ಲಿ ಅಡಕವಾಗಿರುವ ತಳೀಯ ಘಟಕಗಳು ಮತ್ತು 
ಪ್ರತಿರೋಧ ಲಕ್ಷಣಗಳು. 
5. ವ್ಯವಸಾಯ ಕ್ಷೇತ್ರಗಳಲ್ಲಿ ಬೆಳೆಸಲಾಗುವ ಪ್ರತಿರೋಧ ತಳಿಗಳ ಶುದ್ಧತೆ 
6. ಒಂದು ನಿರ್ದಿಷ್ಟ ಪ್ರದೇ ಶದಲ್ಲಿನ ಪ್ರತಿರೋಧಕ್ಕೆ ಈಡಾಗುವಿಕೆಯ ಎಕರೆ 
ಪ್ರಮಾಣ. 
7, ಕೂಳೆ ಮತ್ತು ಆಪ್ರೇರಿತವಾದ ಸಸ್ಯಗಳನ್ನು ಬಿತ್ತುವುದನ್ನೊಳಗೊಂಡ 
ಇತರ ನಿಯಂತ್ರಣ ಕ್ರಮಗಳನ್ನು ಆಚರಿಸಿದ ಸಂಪೂರ್ಣತೆ, 


೯ 


ಹೆಜ್ಸಯನ*ನೊಣ-ಫೈಟೋಫೇಗಾ ಡೆನ್ಡಕ್ಟರ (ಸೇ) 
ಪೆಯಂಟರ್‌ (1951) ಅನುಸಾರವಾಗಿ ಹೆಸ್ಸಯನ್‌ನೊಣ, ಫೆ ಫೈಟೋಫೇಗಿ ಡಿಸ್ಫ 
ಕರ್‌, ಅಮೆರಿಕ ಸಂದಮುಕ್ತಸ ಕ್ರಸಂಸ್ಥಾನಗಳಲ್ಲಿ ಸ ಸುಮಾರು 117605ರ ವೇಳೆಗೆ ಒಳಸೇರಿತು 


ಮತ್ತು ಆದರ ಸಾಧ್ಯ ಪ್ರತಿರೋಧ ಸಂಭವವನ್ನು 1785ರಲ್ಲಿ ಗುರು ತಿಸಲಾಯ್ತ. 
1918-1946ರ ಅವಧಿಯಲ್ಲಿ ಓಹಿಯೋನಲ್ಲಿ ಕೀಟಪೀಡಿತ ಗೋ ದಬೆಳೆಯ ಶೇಕಡಾ 


ಹಾರು 1920ರಲ್ಲಿನ ಶೇ. 1 ಭಾಗದಿಂದ 1922ರಲ್ಲಿ ಶೇ, 44 ಭಾಗದಷ್ಟು. ವ್ಯತ್ಯಾಸ 
ಹೊಂದಿ, ಆ 29 ವರ್ಷಗಳಿಗೆ ಸುಮಾರು ಶೇ. 13ರಷ್ಟು ಸರಾಸರಿ ಸದತ್ತು 
(ಪಾರ್ಕ್ಸ್‌ 1946), ಈ ಕೀಟ ಮುಸುಕಿಸಜೋಳ ವಲಯದಲ್ಲಿ ವ್ಯಾಪಕವಾಗಿ ಹರ 
ಡಿದ್ದು, ಕಾನ್ಸಾಸ್‌, ಇಲ್ಲಿನಾಯಸ್ಸ್‌, ಇಡಿಯಾನಾ ಮತ್ತು ಓಹಿಯೊಗಳಲ್ಲಿ ಆತ್ಯಂತ 
ಕಳವಳಕ್ಕೆ ಕುರಣವಾಗಿದೆ. 
ಮಾಕ್‌ಕಲೋಕ್‌ ಮತ್ತು ಸಾಲ್ಮನ್‌ (1918), ಕಾನ್ಸಾಸ್‌ನಲ್ಲಿ ಬೆಳೆದಿದ್ದ 
ಧಾನ್ಯಗಳ 87 ತಳಿಗಳಲ್ಲಿ ಹೆಸ್ಸಯನ ನ್‌ನೊಣ ಹೀಡಕದ ಮೊಟ್ಟೆ ಮತ್ತು ಫ್ಲಾಕಿಿಬೀಜ 
( ಇೀಶಾವನೆ ೈ) ಎಣಿಕೆಗಳಿನ್ನು ನಿರ್ಧರಿಸಿದ ಸಾಮಾನ್ಯವಾಗಿ, ನೊಣ ಸಾಮಾನ್ಯಗೋಧಿ 
ಯನ್ನು ಇಷ್ಟ ಪಡುವುದು ಕಂಡುಬಂದಿತು. ಪರೀಕ್ಷಿತ ಚಳಿಗಾಲದ ಇದು ಕೆಂಪು ತಳಿಗಳ 


ಗಿಂತ, ಚಳಿಗಾಲದ ದೃಢಕೆಂಪು ತಳಿಗಳು ಹೆಚ ಚ್ಚು ಪೀಡಿತವಾಗಿದ್ದವು. ಐನ್‌ಕಾರ್ನ್‌ 


ಎ 
ಡ್‌್‌ 
ಇ 


೯ 


ಮ 
ದ್‌ 
ಇ 


239 

ಆಗೂ 

ಗಿದ 
ಪ ಧಿ 


ತಂ 


ಛಿ 


ಗ 
ವ 


ಕ 


ಶ್ರ 


ಯಗಳ 


ಪ 
ಗಿ ಸವಮುಯುಗ್ಮಜವಾ 


ಕಾ 


ಷು 


ಇಫ್ತಾರ್‌ ಲ್‌ 


ಇ 


ಕ 


ಡ್‌ 


ಕಾರಾ 
ಷಗೆ 
ಕ 
ಕಲ್‌ ಬ್‌ 
ಬ 
ದ್ರಾ ದಾಣಿ 
ತಿರೋಧ ಆಧ್ಯ 
ತ್ರ 
ಆ ಜ್‌ 
ದು; 
ದಾರಾ ಹಟ್ಟ ತಾಗ 
ಈಗ 
ಮ್‌ 
ಕ್‌ 


0 
(ಕ್‌ 
ಛ್‌ 
ಪಾತ 
ಕ 


ಓಡಿ 
ಸ 


ಇ 
ವಾ 
ವಾಗಿ 
ಅ 
ಗಗ ಟರ ಜಾ 4 


" 
ಧಾ್‌ 
ತಾಂಶಗ 


ಗ್ಮಜ 
ಕನಿ 


ಹೆ 
ರ 
ಹಾ ಕ ಟೆ 


ಡರ ಯುಸ್ಸರ ತಾರಾ ತ್‌ 


2001 
ಜರೂರ 
ನಸಂ 
ತಾಕಾ ್‌ ಹ್ಯಾ 


ಷ್‌ 
೯ 
್ಕ 


ಪಾ 
ಗಜ ಐಎ ಬಜ. 


ಹ 
ದಿನ ಫ 
:ಧವೆಂದು ಕಂಡುಕೊಂಡರು. 
೬ರ 
ಕು 


ಕಾ 


ಬ 
ಹ್‌ 


ದರದರ ಣದ ಸಷ 


ದಧ ಇಸಾಗೆ ಇ ಹಾಗೆ ಇಗ 


ಗ 


ಕ 
ಸ್‌ ಹಕದ ರ್ಸಾ 


ಲ 
ಕ್ರಿ 
ಹಿ 

ಆ 
ಜಾ ಕ್ರ್ಸ 
ಶ್‌ ಇ 
ಳ್‌ 


3 


ಗ 
ತ 


ಇಕಿ 
ರರು ಗೆ 
ದನ 


್‌ 
ಮ್‌ 
ನ 


ದ 


ಕೃ 
ಸ ಗ ಭು 


2 


ತೆ. ಪಡೆದಿ 


ಕಾದ 


ಚಾಫ್‌ ಗೋಧಿಗ 
ಬ 


ಕಾರ್ಯಕರ್ತರು (1923), 
ಪರೀಕ್ಷೆಗಳ ನಂತರ 


೮ಸಿಗಧ 
ಸರಾಗ ಗ್‌ 


ಡು 
ಗಾ 


ನ್‌ 


ಕಾ 


ತ 


ದರು. 


ಹ 
2 ಡಾ 
ಅರು ಆ್‌ಳ್‌ನ 


ಹ 


ಸ 
ಇ 


ಬ 


ಕ್‌ 
ಛು 


ಒಡೆ 
ಆದೆ 


ಲತಾಗ 


ತಳಿಆಭಿ 
ವ ಕೋಶಾವಸೆಯೂ ಕಂಡುಬರಲಿಲ್ಬ. 
ಸ್ರ ಹ 
ಸ ಪ್ರಕಟಿ 
ಓ ಜೀಫ್‌ಗಳ ಆ 

ಕಾ 

ಬ 


ಕ 
ಣೆ 


ಕ! 
೯ 


ಓತ 
ಕ್‌ 
ಸ್‌ಗಾಲ್ನಾ ಕಾರ್ಣಾ' ಸಗ 


ಹಾ 
ಗಿತ್ತು. 
ಹೌ 
ಟಿ ಸಾಮರ್ಥ 


ಇನ 


ಡಾಸನ್‌ಗೋಲ 


ಕಾ. 
ಇಪ ಎ 
ತಾಸವಪನ); 
ಪ್‌ 


ಡಾ 


ಫಿರಿ 


ಸೀಟ ಪ್ರತಿರೋಧನೆಗಾಗಿ 


ಗಳಲ್ಲಿ 


ಇರಾ 
ಅಸ್‌ 


ಕು 


ತ ಜಸ ಜರ ಟ್‌ ದ್ದ 


ಪ್ಯಾರ ಕ್ಯ ಕವ ಕಾ ನ ರಾತಾಪಾ ದಾ ಡರ ಕಾರಾರಾ ಕಾರಕ ಷು 
ಚಾ ಪ ಜು ಬಜ 


ರ ಹಾ 
ಗಳಿಂದ ಗಿರಃ 


2 
ನ ಶಾರೀರಿಕ ಕ್ರಿಯೆ 
ಛಳಇರ 


ಇರ್‌ 


“ಡಿ 


ಲ 


ಹ 
ಈ 
ಬ 


ಎಲಿ 
5.1೪. 
ಆ 

ಗಗ ಬರ 
ಡ್‌ 

ಗ. 


1931 
ಗಾ ದ್‌ 


ಟೆ 
ಹ ಎಂ (1 


ಔಣ 
ಆ 
ಬ 


ಕ್ಕ 
ಗಾಗ 


ಇದಾ 


ಜಯ ಬಟ ಯಾಗ ೧ ಗುರಿ ದ 


ಆ 
ಧ್ರ 
ಒದ ದಾ ಕು ದರ 


ಸ ಬಕ ಜ್‌ಲ್ಲ್‌ 


ಎರ ದಷ್ಟ 
ಕಸದ ಇಬ ಬಸ ಇ 
ರಿ 

ನ 
ಗಸಿ 


ಬತ್ತೆ 


ಕಾ ಭರ್‌ ಸಕ್ಸ್‌ ಇ 


ಜ್‌ 


ಪ್ರಕಟಿ 
ಧಡ್‌ 
ಪ್‌ 
ಹಾವ 
ಸೆ. 
ನಾ ಒರಿ ಪತಾ 
ಮಟ ಪಟೂರು ವಾ 
ಬಂಜರು ಪಜ ಸ 


ತ 


ಸಸಿ ಆರೂ ಸಾ ಯಸ ರ ಲ| ಹಾಣರ ಅ ಸಾಜ್‌ರ ಇರು” 
೬ 


ಜ್ರ 
ರ 
ವದಸಿ 
ಕ್ರಾಸ 


ನ 
ಕೀಡು: ಕತಾಗಲ್ದ ಕನ್ನ ಗ 
ತೆ 
ದ್‌ ೃೃ 
ಬೀಟ 
ನಾ ಧರದ್ದ 
ಜು 
ಇ. 
ಟಃ 
ವಾಜಿ 


ದಮತು 


ಬಗಗ ಇ 


ತ್ಕ 


ಜವಿದಿದ್ದಿ 
ಸಗಳ 
ವು 


ಡನವನು 


ದಾದ ದದ 
೯ 


ಗಳಿಂದ 
ಕೆಂ 


ವು 
ಛಗೊಂಡಿದೆಯೆಂದು 


ರ 
ಕ 


ಹ! 
ಹ 


ಹ 
ಇ ಟ್ಯಟ ದಿ” 
ದಯ 
ರಾಜೂ 
ಸ್ರ 

ಆ 


ಕ್ರ 
ಗಿ 


ಘಿ 
ಗ್‌ 


ಬ್ಯ 
ಮಿಟ್‌ 


ಯ 


ತನ್ನಷ್ಠಕ್ಕೆ ಆ 


ತ್ಕ 
ಒಟ 


೮ 


ಡೆ 
ಬೆ ಯಡ 


ನ ಇಪ್ಪಷ 
ನಕುಪುದು. 


ಇತ” 
ಡಾ 


ಕಾ 


ಗಳ 3450 ವಿಭ 


ಗಳನೊ 


ಥು 


ಇತ್‌ ಗಾಮ್‌ ಗಗ ದಾರ್‌ ವ ನ್‌್‌ ಅ 


ಧ 


ಇಸ್ರಾ ದಾ ಸರಕಾ ಕಾರ್‌ ಇಂಧ 


ಎ 


೫ 
ಇ 


ಕಭಿ ಭರ 


ರ ಭಾ ಧಾ 
ಮುಂದಿನ 


ಗುರ 
ಕತೆ 


ರ್‌ 
1 
ಕ 


ಕ್ಷ 
್‌ 
ಕಾ 


0 


| 


ಪರಳಲ್ನಾ ಡಂ 
2ಶವಾಹಿ 


ಮರಿಗಳು ಬ 


ಗ ಕ್ರಾ 
ಬಾವಿ 


ಇ 
ದಸಂಕರ ಉ 


ದಾಗ, 
ಸ 
ಲ್ನ 
ಇಲ 
ನ 
ಆಧಿಕ 
ನಗಿ ಉಪಯುಕ್ತವಾದರೂ 
1 
ಹ 


ನಾ 
ಚ 


ಕ 


ಕೇಂದ ದಲ್ಲಿ 
ಭೆ 


ಹಾ 


ಹ 


ಹ 


ಪಾ 


ಹಾಲ, 
ಮುಟ್ಟು 
ದು 
ಟ್ಲ್ಹ 
ರೀಕ್ಟಾ 
ವ 
ನ್ಮದಾ ಈ ಸ 
ಅಂತರ್‌ ಪ 


ಅ 


ಇ 
ಮತ್ತು ಇತರ ಗೊಧಿ ಪ್ರಭ 


240 ಸೆಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪರೀಕ್ಷಿಸಿ, ಸುಮಾದು ಶೇ. 6 ಭಾಗ ವಿವಿಧ ದರ್ಜೆಯಲ್ಲಿ ಪ್ರತಿರೋಧವೆಂದು ಪ್ರಕಟಿ 
ಸಿದ್ದಾರೆ. ಲತಾಗೃಹ ಮತ್ತು ಹೊಲ ಪರೀಕ್ಷೆಗಳೆರಡನ್ನೂ ಬಳಸಲಾಯ್ತು. ಹೊಲ 
ಪರೀಕ್ಷೆಯು ಈಡಾಗುವಿಕೆಯ ಕಡಮೆ ಶೇಕಡಾವಾರು ಕೊಟ್ಟಿದೆ. 

ಈ ಕೆಳಗಿನ ರೂಪರೇಖೆಗಳು ಹೆಸ್ಸಯನ್‌ ನೊಣ ಪ್ರತಿಕ್ರಿಯೆ ಪರೀಕ್ಷೆಯಲ್ಲಿನ 


ಮುಖ್ಯ ಅಂಶಗಳನ್ನು ತೋರ್ಪಡಿಸುತ್ತವೆ. ಸಾಧ್ಯವಾದಲ್ಲಿ ಗುರುತಿಸಿದ ನೊಣಪೀಡಿತ 
ಪ್ರದೇಶದಲ್ಲಿ ಮತ್ತು ಪೀಡಕಕ್ಕೆ ಅನುಕೂಲವಾದ ಪರಿಸ್ಥಿತಿಗಳಲ್ಲಿ ಅಗೇ ಪಾತಿಗಳನ್ನು 


ಕು ; 

1. ಹೆಸ್ಸಯನ್‌ ನೊಣಪೀಡಿತ ಗಿಷ್ಮಸಾಲು ಆಗೇಪಾತಿಗಳನ್ನು ಪುನರಾವೃತ್ತಿ 
ಗೊಳಿಸಿ, ಸಮಾನಾಂತರ ಸ್ಥಳಗಳಲ್ಲಿ ತಿಳಿದಿರುವ ಪ್ರತಿಕ್ರಿಯೆ ಪಡೆದ ತಳಿಗಳ ಹೋಲಿಕೆ 
ಸಾಲುಗಳೊಡನೆ ನೆಡಬೇಕು. 

2, ಕೊನೆಯಲ್ಲಿ ಬೆಳೆಸಲಾಗುವ ಗೋಧಿ ಪ್ರದೇಶಗಳಿಂದ ಕೀಟ ಪೀಡಿಶ 
ಗೋಧಿ ಕೂಳೆಗಳನ್ನು ತರಿಸಿ, ಹಿಂದಿನ ಪರೀಕ್ಷೆಗಳಲ್ಲಿನ ಸಸ್ಯಗಳ ವಿಚ್ಛೇದನೆಯಿಂದ 
ಪಡೆದ ಕೋಶಾವಸ್ಥೆ ಆಥವಾ 'ಫ್ಲಾಕ್ಸ್‌ಬೀಜ'ಗಳನ್ನು ಕೂಡ ಉಪಯೋಗಿಸ 
ಬಹುದು. ಇವುಗಳನ್ನು ಸಾಲುಗಳ ನಡುವೆ ಇಟ್ಟು ನೀರು ಚಿಮುಕಿಸಬೇಕು. 

ತಿ, ನೊಣದ ಹಲವು ಜೀವಶಾಸ್ತ್ರೀಯ ಅಥವಾ ಶಾರೀರಕ ಪ್ರಜಾತಿಗಳು 
ತಿಳಿದಿವೆ. ಪ್ರಜಾತಿಗಳು ವಿವಿಧ ಗೋಧಿ ತಳಿಗಳಲ್ಲಿ ವಿವಿಧ ಪ್ರತಿಕ್ರಿಯೆ ಏರ್ಪಡಿಸುತ್ತವೆ. 


4, ಲತಾಗ್ರಹದಲ್ಲಿ ಸಸ್ಕಗಳನು ಕುಂಡಗಳಲ್ಲಿ ಬೆಳೆ. 
ಕ) ಣಾ ಕ್ರ ಸ ಗೀ. 


ತ 
ತೆ 


ಳೆಸ 


2 
2 
ಳೆ 
ಹಾ 
ದ್ನ 
ಕಃ 

[ 
ಭ್ರ 
ವ್‌ 


ಪಡೆದಾಗ, ಸಸ್ಯಗಳನ್ನು ವಿಚ್ಛೇದಿಸಿ, ಪೀಡನವನ್ನು ನಮೂದಿಸಲಾಗುತ್ತದೆ. 

ಕಾನ್ಸಾಸ್‌ನ ಹಲವು ಭಾಗಗಳಲ್ಲಿ ಮತ್ತು ಇತರ ರಾಜ್ಯಗಳಲ್ಲಿನ ಗೋಧಿ ತಳಿಗಳ 
ಹೊಲದಲ್ಲಿನ ಕೀಟ ಪೀಡನೆಗಳ ವಿಶ್ಲೇಷಣೆಯನ್ನನುಸರಿಸಿ, ಹೆಸ್ಸಯನ್‌ ನೊಣದ 
ಜೀವಶಾಸ್ತ್ರೀಯ ವಿಭೇದಗಳ ಇರಐನ್ನು ಪೆಯಂಟರ್‌ (1930) ಪ್ರಕಟಿಸಿದ. ಯಾವು 
ದಾದರೂ ಒಂದು ಪ್ರದೇಶದ ಹೆಸ್ಸರ್ಯ* ನೊಣಗಳ ಸಮಖ್ಪಿ ಎರಡು ಪ್ರಜಾತಿಗಳ 
ನ್ನೊಳಗೊಂಡಿರುವ ಮಿಶ್ರಣವೆಂದೂ ಮತ್ತು ಇವುಗಳ ಆಂಶಗಳಲ್ಲಿ ವ್ಯತ್ಕಾಸವಾಗ 
ಬಹುದೆಂದೂ ವಿರ್ಧರಿಸಲಾಯ್ತು. ಹಲವು ಮೂಲಗಳಿಂದ ಪಡೆದ ನೊಣಗಳೂಡನೆ 
ಲತಾಗೃಹದಲ್ಲಿ ಪಡೆದ ಪ್ರಶಿಕ್ಷಿಯೆಗಳ ಸ್ವಭಾವವನ್ನು ಕೋಷ್ಟಕ 22ರಲ್ಲಿ ಸೂಚಿಸ 
ಲಾಗಿದೆ. ಕೀಟ ಪ್ರತಿರೋಧ ತಳಿಅಭಿವೃ ಕದ್ರಿಯಲ್ಲಿ ಈ ದತ್ತಾಂಶಗಳು ಜೀವಶಾಸ್ತ್ರೀಯ 
ಪೃಜಾತಿಗಳ ವಿಚಾರದ ಪ್ರಾಮುಖ್ಯತೆಯನ್ನು ಒಶ್ತಿಹೇಳಲು ಸಹಾಯಕವಾಗುತ್ತವೆ. ಈ 
ಸಮಸ್ಯೆ ರೋಗಪ್ಪತಿರೋಧಕ್ಕೆ ಸ್ವಲ್ಪ ಮಟ್ಟಿಗೆ ಸದ್ಭಶವಾಗಿದೆ, 


ಕೀಟ ಪ್ರತಿರೋಧನೆಗಾಗಿ ತ ಅಭಿವೃದ್ಧಿ ಸಾಮಾನ್ಯ ಪರಿಗಣನೆಗಳು 241 


ಕೋಪ್ಪಕ 22. ಲತಾಗೃಹ ಪರಿಸ್ಥಿತಿಯಲ್ಲಿ ಹಲವು ಮೂಲಗಳಿಂದ ಹಡೆದ 
ಹೆಸ್ಸಯನ್‌ ನೊಣಗಳ ಅಭಿವರ್ಧನದಿಂದ ಆಯ್ಕೆಮಾಡಿದ ಧಾನ್ಮತಳಿಗಳಲ್ಲಿನ ಪೀಡಕ 
ಶೇಕಡಾವಾರು 








ಅಾರ್ಯ್ಯಾರಾಲ್‌ ಷೆ ಸರಾ ಸಡಾಣೆ ರಾವ್‌ ಜಾ ೌ ನ ಕಡ ಇ ರಾ 
ಪಂದ್ರ ಕೊಲಂಬಸ್‌ ಕಾರ್ಪಯ ಕಂಡಿರದ 
ಕ್ರ 
ತ ಚ ಏ ತಮ ಹ್‌ 
ಬ ಹಾರಕ ಕಣ್‌ ಡ್ಯ ಜಿ ಸಾಮೆ ಯ ರ್ಯಾ ಸ್‌ 
| ಬ ಕಲುನ್ಯ ಗಡಿ ಓಹಿಯೊ ಓಸಿ ವಗ ರುದ 1 ಹ ಗಿ 
ತಾ | 





ಜ್‌ "20.9 60.0 |. 43 
ಕಾಜಲ್‌ .. 0.0 ರ್ಯ ಟೆ ಇಷ್ಟಿ 
ಚ್‌ ಯ್‌ 148 70.0 |. 22 

ಜ್‌ | ೧.ಟಿ 18.0 ' [2 
ಗ್‌ ( | 
| 


ಹಾ, ಹಾಲ್‌ ಇತ್ಟಳ್‌/ ಭ್ರಜಾರಾ ಗಾ ಕ್‌ ನ ಹ ಷಾ ರಾ ವೆ ಹಾಟ ಡ್‌್‌ ಹಾ ಇ ಹಾರ್ಟ 
ಪ್ರತಿರೋಧ ಸ್ವಳಾಂತರಣ; ಾಳೆಸುಪುುದನ್ನು, ಆದರೆ ಹೋಪ್‌ ಮುತ್ತು ಹೆಚ್‌ 44 


ನ್‌್‌ ಪ 
ಯನ್ನು ಅನುಸರಿಸಲಿಲವೆಯುದನ್ನು ಗಮನಿಸಬೇಕು. ಗಡಸು ಕೆಂಪು ಚಳಿಗಾಲ ಗೋಧಿ 
ಗಳೊಡನೆಯ ಸಂಕರಗಳಲ್ಲಿ, ಮಾರ್ಕ್ವಿಲಛೋ ವಎಧಥದ ಪ್ರತಿರೋಧವನ್ನು ಜಳಿಗಾಲ 
ಬೇರ್ಪಡುಗಳಿಗೆ ಯಶಸ್ವಿಯಾಗಿ ಸ್ವಳಾಂತರಣಗೊಳಿಸಲಾಗಿದೆ. ಮಾರ್ಕಿಭೋನಭಿನ 
ಪ್ರತಿರೋಧ, ಕಡಮೆ ಮರಿಗಳ ಉಳಿಯುವಿಕೆ, ಪೀಡಕಗಳನ್ನು ಪ್ರತಿಭಟಿಸುವ ಶ 
ಮತ್ತು ಕೆಲವು ಸಂದರ್ಭಗಳಲ್ಲಿ ಕಡವೆಂ ಮೊಟ್ಟೆಯಿಡುವಿಕೆ, ಈ ಮೂರು ಪ್ರಶ್ನೇಕ 


ರಿಕ ಕ್ರಿಯಾ ವಿಧಾನಗಳ ಅಂತರ್‌ಕ್ರಿಯೆಯಿಂದಾಗಿರಬಹುದು. ಕವ್ಹಾಲೆ, ಇಲ್ಲಿನ 1, 
ಡಬ್ಲ್ಯೂ 38, ಮತ್ತು ಡೂರಂಗಳಂತಹ ಇತರ ತಳಿಗಳನ್ನು ಪ್ರತಿರೋಧ ಜನ್ಮದಾತೃ ` 
ಗಳಾಗಿ ಬಳಸಿ, ಕಾನ್ಸಾಸ್‌ನಲ್ಲಿ ' ವ್ಯಾಪಕವಾಗಿ ಸಂಕರಗಳನ್ನು ಮಾಡಲಾಗಿದೆ. ಕವ್ಚಾ 


೯ 
ದ್‌ ಕ್‌ 
ಮತ್ತು ಹೆಚ್ಚು ದರ್ಜೆಯ ಲಕ್ಷಣಗಳ ಸಂಯೋಜನೆಯನ್ನು ಪಾನೀ ತಳಿ ಪಡೆದಿದೆ. 
16 ತಪ್ಪು ಸದಿ 
ಸ ಇಲ್ಲು ಬು 
ತಿದ್ಮುಪಡಿ: ಪಟ... * ನಷ್ಟ 


ಲೆಯ ನೊಣ ಪ್ರತಿರೋಧದೊಡನೆ, ಟಿನ್‌ಮಾರ್ಕ್‌ನ ಉತ್ತಮ ಕೃಷಿಶಾಸ್ತಿ 


ಇ 26 ನಪ್ಪ ಡಡ 
248 27 ತೆ ಮುಂದಿನಪುಟದ 


( 
ಕ್ಯ 
₹2) 


31 ಕೆಳಗಿನ | 
5 ಹೀಕರಣ ಸ್ತಷ್ಟಿಣರಣ 


242 ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಪೆಯಂಟರ್‌ ಮತ್ತು ಜೋನ್ಸ್‌ (1945) ಅನುಸಾರವಾಗಿ ಪಾನೀ ಪ್ರತಿರೋಧಕ್ಕೆ 
ಕಾರಣಗಳು : 

1, ಪೀಡಿತಸಸ್ನ ಶೇಕಡಾವಾರು ಆಧಾರಿತ ಅಳತೆಯಂತೆ, ಈಜಾಗುವ ತಳಿ 
ಟೆನ್ನಾರ್ಕಿಗಿಂತಲೂ ಶೇ. 50 ಭಾಗದಷ್ಟು ಕಡಮೆ ಪಿ:ಡನ, 


`` 
2, ಈಡಾಗುವ ತಳಿ ಟೆನ್ಮಾರ್ಯನೊಡನೆ ಹೋಲಿಕೆಯಾಗಿ ಸುಮಾರು ಶೇ. 75 


ನ 
ಭಾಗದಷ್ಟು ಹಡ ಷಿ ಓರ್ವ 
ಲು 
ಹಾರು ಹಾಡ ಈ ಅದಾಗಿ ಸಾವೆ ಟ್ಟ ಇ ಹಾಹಾಹಾ ಯ್‌... 
ತ್ತ ಕೋಶಾವಸ್ಥೈ ಪ್ರಮಾಣದ ಕಡಿತ, ಬೆಳವಣಿಗೆ ತೀವ್ರತೆಯ ಕಡಿತ ಮತ್ತು 
ಬಹುಶಃ ಇತರ ಜೀವಶಾಸ್ತ್ರೀಯ ವೃತ್ಯಾಸಗಳು. 
ಆ 
ಕ್ಲ ದಿಶೇಷವಾಗಿ ಮಾಫಿಯಲ್ಲಿ ಹೀಡಿತಸಸ್ಕಗಳಲ್ಲಿ ಹಾಗೂ ಪ್ರತ್ಯೇಕವಾಗಿ 
ಸ ಜಾ ಒಡಿತ್ತ ಪ ಪ್‌ ಹ ಮ, ತ ಹಾ ಹಾರು 
ವಪಶಾಫಿ: ಮತ್ತು ವಸಂತ ಯುತುಗಳೆಂಡರಲ್ಲೂ ಹೀಡಿತ ತೆಂಡೆಗಳಲ್ಲಿ ತೌಲನಿಕವಾ 


ಗ ಎ 
ಹೆಸ್ಸಯನ್‌ ನೊಣ ಪ್ರತಿಕ್ರಿಯೆಯ ರಿಕೃತೆ : ಕ್ಯಾಲಿಪೋದ್ನಿಯಾದ ಪ್ರತಿರೊಧ 
ಎತ್ತು ಈಡಾಗುವ ಗೋಧಿ ತಳಿಗಳಲ್ಲಿ ಕಾರ್‌ ರೈಟ್‌ ಮತ್ತು ವೀರ್‌ (1936)ನ 
ಇ ಭು ಭ್ರ 
ಅಧ್ಯಯನಗಳು ಹಸ್ಸಯನ್‌ನೊಣದ ಪ್ರತಿಕ್ರಿಯೆಯನ್ನು ನಿರ್ದಿಷ್ಟತಳಿಯ ಆಧಾರ 
ದಕ್ಲ್ಷಿಡಲು ಸಹಾಯಕವಾಯ್ತು, ಪ್ರತಿರೋಧ ತಳೆ ಡಾಸನ್‌, ಎರಡು ಪ್ರಬಲ 
ಬಹುಶಃ ಒಟ್ಟುಗೂಡಿದ ಘಟಕಗಳನ್ನು ಹೊ:ದಿವೆಯಂದು ವೃಕ್ತಪಟ್ಟಿತು. ಒಂದು 


2 ಹ ಕ್ಕ ರ್ಕ ತ ಟದ ಇ ಕಾರೆ ಇ ಎರಾ 
ಕೀಟಪ್ಪತಿರೊ:ಧದ ಓಿರ್ದಿಷ್ಟ ತಳೀಯಕ ವಿವರಣೆಯು ಮೂದಲ ಉದಾಹರಣೆಗಳಲ್ಲಿ 


ಇದೊಂದು. ಗೋಧಿಯನಕ್ಸೈೆ ಹೆಸ್ಸಯನ್‌ ನೊಣಕ್ಕೆ ಪ್ರತಿರೋಧ ನಿರ್ಧರಿಸುವ ತಳೀಯ 
ಘಟಕಗಳ ಸ್ವಭಾವವನ್ನು ವಿಮರ್ಶಿಸಿ, ಸುನೇಸನ್‌ ಮತ್ತು ನೋಬಲ್‌ (1950) 
ಸಂಕರಣಗಳನ್ನು ಆಧ್ಯಯನ ಮಾಡಿದರು. ಇತ್ತೀಚೆಗೆ ಶಾಂಡ್ಸ್‌ ಮತ್ತು ಕಾರ್‌. 

ಇ [ ನು ಹ! ಕಾ ಇ 
ರೈಟ್‌ (1953 ರಿಬೈರೋ ಮತ್ತು ಇತರ ಎರಡು ಗೋಧಿಗಳಲ್ಲಿ ಐದನೇ ಪಾರ್ಶ್ವಿಕ 
ಪ್ರಬಲತೆಯ ವಂಶವಾಹಿಯನ್ನು ವರದಿ ಮಾಡಿದ್ದಾರೆ. ಸಂಕ್ಷೇಪವಾಗಿ ಕೆಳಗಿನ ವಂಶ 
ವಾಹಿಗಳನ್ನು ವರ್ಣಿಸಲಾಗಿದೆ ; 


ಒಳಗೊಂಡಿರುವವು. 
1! ಡಾಸನ್‌ 
ಟ್ಯಣ್ಮೆ ಡಾಸನ್‌ 
0.1 ಇಲ್ಲನಾ 1, ಡಬ್ಲ್ಯೂ 38 
ಗ್ಗ ಜಾವಾ 
21.1 ರಿಬೈರೋ 
ಮಾರ್ಕ್ವಿಲ್ಲೋದಲ್ಲಿನ ಪ್ರತಿರೋಧಸ್ವಭಾವ ಸ್ಪಷ್ಟವಾಗಿ ನೆಲೆಯಾಗಿರದಿದ್ದರೂ, 


ಗ (ಬ್ಲ 


ಅದು ಪಟ್ಟೆ ಮಾಡಿರುವ ಮೊದಲ ನಾಲ್ಕು ವಂಶವಾಹಿಗಳಿಗೆ ಪ್ರತ್ಯೇಕವಾಗಿರುವ 


ಓಟ 


ಕೀಟ ಪ್ರತಿರೋಧಭ್ಯನೆಗಾಗಿ ತಳಿಅಭಿವೃದ್ಧಿ ಸಾಮಾನ್ಯ ಪರಿಗಣನೆಗಳು 253 


ಕಿ 
ಗ ಈ ಗ! 1... ವೆ ಹಾಗ ದಾ ನತ ಕಾ 
ಹಿಂದು ಅಧಿಕ ಹಿಂಜರಿಶ ಪಂಶವಾಹಿ ಜೋಡಿಯು ೦ ದಾಯಿತೆಂ ಜೇ ತಪೋ ಆರ ರೇ 
ನ್‌” ಶಾ ಪೋ ಘಾ 
ಡಬ್ಲ್ಯೂ 38ರ] ದ್ಲಿರುಸವುಗಳಿಂ ಭೇದ ಮಾಡಿರದಿದ್ದ ರೂ. ಹಾಸನ್‌ನಲ್ಲಿರುವುದಕ್ಕೆ 
ತ ಇ 
ಕ್‌ ಶಾ ಶ್‌ ಜಾ ಗಾ. ಮಾ ಇ ಬಾಸ ಇ ಇರ ಹವಾ ೧ಎ ಕೃಣವ್ರ ಭಾ ಎ 
ವ್ಯತ್ಯಾಸವಾದ ಪ್ರಬಲ ಪ್ರಶಿರೋಧ ವಂಶವಾಹಿಗಳನ್ನು ಕವ್ಹಾಲೆ ಪಡೆದಿದೆ. ಕ್ಯಾರಿ 
“ದ್‌ ಪ್ರ 
ಇರ್ತ ಇ ಸ ದ್ದ್‌ಿ ನೆಲೆ ಹ ಗ ಹಾಮೆ ರ್ಕ ೯ ರರಾಇ ಕಚಾನ ಟಿ ತ್ಕಾ ದಾ ಕರ ಸ್ಮ ಹ ಓಂ ಇುಟ ಐಂ ಇಾ ಸಾಗಾ. 
ಪ್ರಲಯ ಲಬಾದ್ವ ಹ ಡ್‌್‌ ಪೃಜಾತಿಗಳಿಗೆ ರರ ಟು ಭು ರಯ ಲೆ ಲ ಒಟ ಮಿರ ಷೀ 
ಕ್ತ ಷ್ಠ ಹ್‌ ಗ ಯ 
ತಾಯ ಬಜ ಭಾ ದಾ ತ ಹರಕೆ ಇಷ ಎ ಸತ್‌ ಕ್ರಾಸ ಕಾಣಾ 
11, ಮತ್ತು ಟೌ ಮಂಶವಾಹಿಗಳು ಒದಗಿಸುತ್ತವೆ. ಅಕ್ಲರುವ ಪರಿಸ್ಥಿ ತಿಯಲ್ರ ಜಾವಾ 
ನ ನ್ಯದಹ ರ ಗ ಇಡ ಅ ಹಾ ನಪ ಮ್‌ ಎನ ಇ 
ಗೋದಗಿಂತಲೂ ದಾನವರ ತ್‌ ಪ್ಪ ರೋಧ ಉನ ತ ಮುಟ್ಟರದು 
ದ ದ ದ 
ು೦ಸಂಕೆನ ಜೋಳದ ಕೊರೆಯುವ ಹುಳು -ಹೈರಾಸ್ತ ನೂಬಿಲಾಲಿಸ್‌ (ಹೆಚ್‌ 
ಕಿನ ದ ಕೂರಿಯುಂದ ಹುಳು _ಪೃರಾಸ್ತ ನ್ಯೂಬಿಲಾಲಿ (ಹಚಿ 
ಪೆ 
ಶಾ ೧ನ ಕಣ್ಣಾ ತಾ ಲ ಭಣ ಇ ್ಥಲ್ಲ [ೌ ಹಸ ಸ್ನ ಇದರಾಗ ರ್ಟ ತ್ನ ಬ್ರಾದ ಇ, ಹಾರ ದಾಲ ಹಲ ಬ್ಮು ತ್ಸ! ಕಾಗ ಕಾಣಾ ಉಬರ್‌ 
ಓ. ಎ : ಮುಸುಕಿನ ಹೋಳದ ಕೊರೆಯುವ ಹುಳುವನ್ನು ಪರಿಗಣಿಸುವುದರಿಂದ. 
ಬಟ್ಟ 
ಎಂ ಇಕೆ ಲು ತ ಆ ಟ್‌ ೨ 
ಕೀಟ ಸಮನಸ್ಸ ವೃದ್ಧಿ ಗೊಳ್ಳ ವ. ಠೀಘ್ರಫೆಯನ್ನ್ನು ಪೃಫ್ತ ಪಡಿಸದುದು. ಬಹ 
ಬ್ರ ಹ್‌ ಕ್ವ ದ್‌ ಒಳ್ಗ ಸ 
೪ ಬ್‌ ಣ್‌ ಕಾಲ್‌ ಹ ತ ಪ ಎಣೆ ಸಂ ತ್ಮಪರಿ ಹ ಹಾಲ ಹಾ 
ಕಿಲಿಷ್ಟೆ ನಲ್ಸ್ಸ್‌ ಮತ್ತು ದಕ್ಷಿಣ ಯೂರೋಪೈೆಗಳನ್ನೊಳಗೊಂಡ ಪರರಾಷ್ಟ್ರ್ರಗಲಲ್ಲಿ 
ಗಿ ದರ” ಕ ಗಲ ತೌ ಡಾ ಇ ಟ್ಟ 
ಆದು ಒಂದು ವಿನಾಶಕಾರೀ ವೀಡಕ. 1900. 1919ರನ್ಲಿ ದಕ್ಷಿಣ ಯುರೋಪಿ2ಿಂದ 
ಸ್‌ ಧಾ 
ಬ್ಯಾ ಕಾಗ ಗ್ಗ ಹಾಡ ತ್‌್‌ ್ಪ್‌್‌ ಹಾ ಮ ಗ ದ ಬ್ಬ ಹ ಹ 
ಬಂದ ಬ್ರೂಮ್‌ಕಾರ್ನ್‌ ರವಾನೆ ಸರಕನ ಮೂಲಕ ಈ ವೀಡಕೆ ಆಮರಿಕಾದ ಒಳ 
ಹ ಕಾ ಕ್ಮ ಹಾಡು ಕೂ ನ ರಗ್‌, ಮೇ ನ್ಪಾ ದ್‌ 
ಹೊಕ್ಕಿತೆಂದು ಭಾವಿಸಲಾಗಿದೆ. ಆದರ ಸ್ವಾಭಾವಿಕ ಇರು ನಲೆಯಕ್ಲಿ ಹವು ಕುಬುಪವ್ರ 
ಸ್ನ ಫಕ್‌ ಡಿ ಹಾ ತ್‌ ಇಕಾ ತಾಗ ಕ್ರ ಜಾ 
ಷ್ಟದಾಯಕವಾಗಿರಲಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನಗಳನ್ಲಿ 1917ರ ದನ್ನು 
ಮುಗಿ ಗದನಿಸಲಾಯು ಲಬಿೆಗೆ ಆವ ಇ ಕತಕದಷ್ಟ್‌ು ಧಾ ಸಥಲ 
ಪ್ರಥವುವಾ 12ಸಿ ಕ ಇರಿಸಿ ಲ್‌ ಆನ್ನ ಜಿಶ್ಕಿ ಬಿರಿ ಆದ್ರೂ ಗಟ ಗಾಲ್ಮ ಲ| 15 
ರಕ ಯನ್ನು ಗಾರರ ಕಾಳ್‌ ಹಾ ಹ ದ ಕಾರ ಬ (3! ಕ ಇ 
ಈಶಾನ ಡನ? ದಶ್ಯದ ದಲ್ಲಿ ಕೆನಷಾ ಉಪವನ ಜಮಿಸುಶಿವ ಜೋಳ 





ಹ 
ಪ್ಯೂಸಿಕವಾಗಿ ಹರಡಿದೆ 


ಎ ಕಾರಾ ಐ ಪೌರ್‌ ಸುರಾ ಹ ಹ ್‌ ಪಪ್ಪ 


ತಾ ಸ 
ದಟಟ ಬಟ ಇಧುಭಪಿದ ಇ ಓಟು ಹೈಟೆ ಹರಪ್ಪ, ಟ್‌ ಹಗ ಇಡ. ದ 





ಕಾಪಿ ತ ಕಾ 
ಗೊಳ್ಳ ಲು ಸಾಧ್ಯ ಎಂದಯುುದಿ ಲ. ಓಂದು ಉದಾಹರಣೆ, ಆದು 


ಹ ಆದೆ ವ್‌ ಎಷ್ಟ ಶರ್ಟ್‌ ಸ ಕಾರಾ ಸುರಾ 2ಬ ್ಣ್ಯುಪ್ಲ ಹ! 
ಐ ಖಾಸ ನ -೦ಟಿಗಳ್ಲ ಪ್ರಥಮಾಗಿ ಕಾಣಿಸಿಕೊ 2೭ಡಿಶು, 19 ಎದ್ದ 


ಲ್ಯ ತ್ರ ರಾ. 
ಶೇ. 3 ಭಾಗದಷ್ಟು ವೀಡನವಿತ್ತಂದು ಅಂದಾಜುಮಾಡಲಾಗಿದೆ. 1 
ಶೇ. 10 ಭಾಗವಾಯ್ತು ; 1924ರಲ್ಲಿ 10 ಚದುರಮೈಶಿ ಪ್ರದೇಶ ಪೂರ್ಜನಿಷೃಲ 
ವಾಯ್ತು. 1925ರನ್ತಿ ಈ ಸಯಖ್ಯೆ 400 ಸಮೀಪಿಸಿತು ಮತ 


1200 ಸ ಪ್ರಾ ಭತ ಗಾ ಪ ತ. 


ಬಲಾದ್ಟ್ರು ತಲು ಗಗ 


1939-1942ರ ಅವಧಿಯಲ್ಲಿ ಕೆಲವು ಇಂಡಿಯಾನಾ ಕೌಂಟಿಗಳಲ್ಲಿ ಮುಸುಕಿನ 


( 


ರಾ 
ಜೋಳ ಕೊರೆಯುವ ಹುಳು ಶೇ. 4000ದಷ್ಟು ಅಧಿಕವಾಯಿತೆಂದು. ಅಂದಾಜು 
ಮಾಡಲಾಗಿದೆ... ಕೊರೆಯುವ ಹುಳು. 1944ರಲ್ಲಿ ಪ್ರಥಮವಾಗಿ ಕಾನ್ಸಾಸ್‌, 


ವ ಟೆನ್ನಿಸ್ಸೀಯಲ್ಲಿ ಕಾಣಿಸಿಕೊಂಡಿತು. 1944ರಲ್ಲಿ ಅಮೆರಿಕ 
ಸಂಯುು ಸ ಸಂಸ್ಥಾನಗಳಲ್ಲಿ ಉಸುಕಿನ ಜೋಳ ಕಾಂಡ ಕೊರೆಯುವ ಹುಳದಿಂದ 
2,20,00,000 ಡಾಲರು ನಷ್ಟವಾಯಿತೆಂದು ಅಂದಾಜು ಮಾಡಲ ರಾಗಿದೆ. 

ಮುಸುಕಿನ ಜೋಳದ ಕೊರೆಯುವ ಹುಳು ದಪ್ಬಕಾಂಡದ ಯಾವ ಪರ್ಣಸ್ವರೂಪ 


244 


ಸಕ್ಕಪನ್ನಾದರೂ ಆಕ್ರಮಿಸಬಲ್ಲದು. ಇದಂ 
ಇರುತ್ತದೆಂದು ವರದಿ ಮಾಡಲಾಗಿದೆ. 


ಅದರಲ್ಲೂ ನಿರ್ದಿಷ್ಟವಾಗಿ ಸಿಹಿ ಮತ್ತು ಹೊಲ 
ವಿಶೆಷ ಪರಿಣಾಮವೆಸಿಗುವಂತಹುದು. 


ಮುಸುಿನಜೋಳ ವಲಯದಕ್ಲಿ ಏಕಸಂತತಿ 


ಗಳು ಕಾಂಡ ವಂತ್ರಿತರ ಕಸಗಳಲ್ಲಿ ಚಳಿಗಾಲ 
ಡಿ ತಾತ 
ಜೂನ್‌, ಜುಲೈ ಅವಧಿಯಫ್ಲಿ ಹೊರಬಿದು 
ಮೊಟ್ಟೆ ಯಿಡುತ್ತವೆ 
ಕು ದ್‌್‌ ಕ್‌ 
ಹ 
ವರ 


ಭ್ರ 


ಎತ್ತರ ಬೆಳೆದ), ಚೆನ್ನಾಗಿ ಕಾ ದ್ವಿ ಗೊಂಡ 
ಕ್ವ 


ಟ್ಟೆ ಯಡುದಿಕೆಯ ಪ್ರಥಮ ಅವಧಿ ಸಸ್ಕಿಗಳು 17ರಿಂದ 


ಸಸ ತಳಿಅಭಿವೃ ದ್ಧಿ ವಿಧಾನಗಳು 


200ಕ್ಕೆ ಮೇಲ್ಪಟ್ಟ ಪ್ರಭೇದಗಳಲ್ಲಿ 


ಮುಸುಕಿನ ಜೋಳದ ಎಲ್ಲ ವಿಧಗಳಲ್ಲೂ, 


ಮುಸುಕಿನ ಜೋಳಗಳಲ್ಲಿ. ಅದು 


ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳ 


ವಿಧ ಸಾಮಾನ್ಯವಾದದ್ದು ;. ಆದರೆ 
ನ್‌ ವಿಧಗಳಿವೆ. ಮರಿ 
ಕಳೆಯುತ್ತವೆ. ವಯಸ್ಕ ಕೀಟಗಳು 


ಟೋಳ ಎಲೆಗಳಡಿಯಫಿ 


2 
ಜ್ಞ 
[ 


ಒಟ 
2 
ಥಮ ಮತ್ತು ದ್ವಿತೀಯ ಚರ್ಮ ತ್ಯಜಿಸು 


ಬೀಳುವ ಸ್ವಲ್ಪ ಮೊದಲಾಗಿರುತ್ತದೆ. ಪ 
ಬು ಗಡ್‌ 
ವಿಕೆಯ ಹಂತದ ಮರಿಗಳು ಸಾಮಾನ್ಯವಾಗಿ ಪರಾಗವನ್ನು ತಿನ್ನುತ್ತವೆ. ಮೂರನೆಯದು 


ಪತ್ರಾವರಣ ಅಥವಾ ಮೃದುಗೆಣ್ಣುಗಳನ್ನು ಕೊರೆಯುತ್ತವೆ. 


ನು 


ನಷ್ಟಗಳು ಕಾಂಡ 


ಮುರಿಯುವಿಕೆಗೆ ಈಡಾಗುವುದರ ಹೆಚ್ಚಳ, ತಿನ್ನುವುದರಿಂದ ಎಲೆನಾಶ ಮತ್ತು ಮುರುಕು 


ಚ್‌ 


ಇಇ 
ಓತ 1 
ಗ! 


ಕುಚ್ಚು 
ಹ ರ ಚ ಎದ್‌ 
ಸಂತತಿಗಳು ನಷ್ಟವೇರ್ಪ ಡಿಸಬಲ್ಲಪ್ಪ. 


ದಲ್ಲಿ, ಮರಿಗಳ ಸಾವು ಅಧಿಕವಾಗಬಹುದು. 


ಧು 


₹2 


ಒಳಗೊಳ್ಳುತ್ತವೆ. ಕೊರೆಯುವ ಹುಳುಗಳ ಪ್ರಥಮ ಮತ್ತು ದ್ವಿತೀಯ 
ಮರಿಯಾಗುವ ಸಮಯದಲ್ಲಿ ಕುಚ್ಚುಗಳಿಲ್ಲ 


ಓಹಿಯೋದ ಟೋಲಿಡೋದಲ್ಲಿ ಮುಸುಕಿನ ಜೋಳ ಕೊರೆಯುವ ಹುಳುಗಳ 
ಪರಿಶೀಲನೆಯನ್ನು ಕೇಂದ್ರದ ಮೇಲ್ವಿ ಚಾರಣಯಲ್ಲಿ 1930ರಲ್ಲಿ ಪ್ರಾರಂಭಿಸಲಾಯ್ತು, 
ಹಿ ಮಂಸುಕಿನಜೋಳದಲ್ಲಿನ ಅಧ್ಯಯನಗಳನ್ನು 1935ರಲ್ಲಿ ಪ್ರಾರಂಭಿಸಲಾಯ್ತು. 

ಕೊರೆಯುವ ಹುಳು ಪ್ರತಿರೋಧದ ಮೂರುಸ್ಥ್ರಿತಿಗಳನ್ನು ಗುರುತಿಸಲಾಗಿದೆ. 


ಅವುಗಳೆಂದರೆ . 


1. ಮೊಟ್ಟೆಯಿಡುವುದನ್ನು ಮತ್ತು ಕೊರೆಯುವ ಹುಳುಗಳ ದಾಳಿಯನ್ನು 


ವಏರ್ಕಸುವುದು. 


2. ಕೊರೆಯುವ ಹುಳುಗಳ ಅಭಿವೃದ್ಧಿಯನ್ನು ಪ್ರತಿಬಂಧಿಸುವುದು. 

3, ಕೊರೆಯುವ ಹುಳು ತೊಂದರೆಯನ್ನು ತಡೆದುಕೊಳ್ಳುವುದು. 

ಹೊಲದಲ್ಲಿನ ಮುಸುಕಿನ ಜೋಳ ಸಸ್ಯಗಳಲ್ಲಿ ಕೃತಕವುಗಿ ಪೀಡನೆ ಏರ್ಪಡಿಸುವು 
ದಕ್ಕಾಗಿ ಯೂರೋಪಿನ ಮುಸುಕಿನ ಜೋಳ ಕೊರೆಯುವ ಹುಳುಗಳ ಮೊಟ್ಟೆಗುಚ್ಛಗಳ 
ಉತ್ಪಾದನೆಗೆ ಪ್ರಯೋಗಶಾಲಾ ಕ್ರಮಗಳನ್ನು ಪಾಚ್‌ ಮತ್ತು ಪೀಯೆರ್ಸ್‌ (1933) 
ಎಎರಿಸಿದರು, 


ಕೀಟಿ ಪ್ರತಿರೋಧನೆಗಾಗಿ ತಳಿಆಭಿವ ದ್ದಿ ಸಾಮಾನ್ಯ ಪರಿಗಣನೆಗಳು 245 


ಲ 


ಅನೇಕ ಅಂತಃಸಂಕರ ಸಾಲುಗಳನ್ನು ಮತ್ತು ಸಂಕರಣಗಳನ್ನು ಸ್ವಾಭಾವಿಕ 
ಮತ್ತು ಕೃತಕ ಪೀಡಿನ ಪರಿಸ್ಥಿತಿಗಳಲ್ಲಿ ಪೀಡಕ ಪ್ರತಿಕ್ರಿಯೆಗಾಗಿ ಪರೀಕ್ಷಿಸಲಾಗಿದೆ, 


ಹಾಗೂ ಉತ್ತಮ ಮೂಲವಸ್ತುಗಳನ್ನು ಪುನರಾಯ್ಕೆ ಮಾಡಲಾಗಿದೆ. ಕೊರೆಯುವ 


ಕ 
ಹುಳು ಪ್ರತಿರೋಧದ ಹೆಚ್ಚಿನ ಅಭಿವೃದ್ಧಿ ಸ ಯಲ್ಲಿ, ಮೂಲ ತಳಿಅಭಿವೃದಿ ದ್ದ ವಸ್ತುವಾಗಿ 
ಕಾರ್ಯವೆಸಗಲು, ಹೆಚ್ಚು ಪ್ರತಿರೋಧ ಅಂತಸಂಕರಗಳಿಂದ ಸಂಘಟಿತ ವಿಭೇದಗಳನ್ನು 
ನಿರ್ಮಿಸಲಾಯ್ತು. ಪ್ರತಿರೋಧದ ರಿಕೃತೆ ಸಂಬಂಧದ ಪರಿಶಿ:ಲನೆಗಳನ್ನು ಮುಸುಕಿನ 
ಜೋಳದ ರಿಕ್ಕತೆಯ ಅಧ್ಯಾಯದಲ್ಲಿ ವಿಮರ್ಶಿಸಲಾಗಿದೆ 

ಹ್ಯೂಬರ್‌ ಮತ್ತಿತರರು (1928), ನಯಿಸ್ವಾಂಡರ್‌, ಹ್ಯೂಬರ್‌ (1929) 
ಮತ್ತು ಪಾಚ್‌ (1942) ಮೊದಲಾದ ಅನೇಕ ಪರಿಶೀಲಕರು, ಮ:ಸುಕಿನಜೋಳ 
ಪಶಂಗ, ಗಿಡ್ಡಮುಸುಕಿನಜೋಳದವಕ್ಕಿಂತ. ಎತ್ತರದ ಮುಸುಕಿನ ಜೋಳಗಳಲ್ಲಿ ರ 
ಮೂಟ್ಟೆಗಳನ್ನಿಡುತ್ತವೆಂದು ತೋರಿಸಿಕೊಟ್ಟಿದ್ದಾರೆ, ಹಾಗಿದ್ದರೂ. ಎತ್ತರದ ವ್ಯತ್ಯಾ 
ಗಳನ್ನು ಬಿಟ್ಟು, ಮೊಟ್ಟೆಯಿಡಿಸುವ ಆಕರ್ಷಕತೆಯಲ್ಲಿ ವಿವಿಧ ವಿಧೇಷಗಳು ಭಿನ್ನವಾಗಿ 
ರುತ್ತವೆಂದು ತೋರಿಸಲಾಗಿದೆ. ಒಂದು ನಿರ್ದಿಷ್ಟ ಸಂಖ್ಯೆಯೆ ಮೊಟ್ಟೆಗಳಿಂದ ಕೊರೆಯುವ 


₹ 


ಹುಳಗಳ. ದೀರ್ಫಾವಧಿ ವಿಭೇದಗಳಲ್ಲಿ ಆಲ್ಲಾವಧಿ ಟಾ ಕಡಿದು ಸಂಖ್ಯೆ 
ಯಲ್ಲಿರುತ್ತವೆ. ಸ್ವಾಭಾವಿಕ ವೀಡಕ ಪರಿಸ್ಥಿತಿಗಳಲ್ಲಿ, ಆನೇಕ ವರ್ಷ ಕಾಲ ಅಂತಃಸಂಕರ 


ಸ 
ಮತ್ತು ಸಂಕರ ತಳಿಗಳನ್ಲಿ ಕೊರೆಯುವ ಹ.ಳು ಬದುಕನಲ್ಲಿನ ವೃತ್ಯಾಸಗಳ ಅಧ್ಯಯನ 
ಮಾಡಲಾಯ್ಕು. ಐಏತ್ತರ, ಪಕ್ವತೆ. ಮತ್ತಿತರ ವ್ಯತ್ಯಾಸಗಳಿಗೆ ಸಂಖ್ಯಾ ಶಾಸ್ತ್ರೀಯ 
ಜೋಡಣೆ ಏರ್ಪಡಿಸಲಾಯ್ತು. ಮೇಯರ್ಲ್‌ ಮತ್ತಿತರರು (1937) ಪಾಚ್‌ ಮತ್ತು 
ಎವರ್ಲಿ (1945) ಇವರ ಆಕರಗಳನ್ನು ಪರಾಮರ್ಶಿಸಬಹುದು 


ಪಾಚ್‌, ಹೋಲ್ಬರ್‌ ಮತ್ತು ಎಎರ್ಲಿ (1942) 1930-1939ರ ಹತ್ತು 
ಗಳ ಅವಧಿಯಲ್ಲಿ ಓಹಿಯೋದ ಸಾಂಡುಸ್ಕಿ ಮತ್ತು ಟೊಲಿದೋವಿನಲ್ಲಿ ಮುಸುಕಿನಜೋಳ 
ಕೊರೆಯುವ ಹುಳು ಪ್ರತಿರೋಧವನ್ನೂ. ಹೊಲ ಮುಸುಕಿನ ಜೋಳದ ವಿಭೇದಗಳು 
ಮತ್ತು ಸಂಕಿರಗಳಲ್ಲಿ ಪರೀಕ್ಷಿಸಿದ ಫಲಿತಾಂಶಗಳನ್ನೂ ಪ ಶ್ರಕಟಸಿದ್ದಾರೆ. ಸ್ವಾಭಾವಿಕ 
ಪೀಡನಕ್ಕೆ ಪೂರಕವಾಗಿ. ಮೊಟ್ಟೆಗುಚ್ಛಗಳನ್ನು ಕೈಯಿಂದಲ್ಲೇ ಸಸ್ಮಗಳ ಮೇಲಿಡಲಾಯ್ತು. 


ಪ್ರಯೋಗಗಳ ಅವಧಿಯಲ್ಲೇ, ನೆರೆಹೊರೆಯಲ್ಲಿನ ಸ್ವಾಭಾವಿಕ ಪೀಡನಗಳೊಡನೆ. 
ಏರ್ಪಡಿಸಿದ ಕೃತಕ ಪೀಡನ ಫಲಿತಾಂಶಗಳು ಹೋಲುತ್ತವೆಯುದು ವ್ಯಕ್ತಪಟ್ಟಿತು 
ತಳಿಗಳ ಹೋಲಿಕೆಯಲ್ಲಿ, ಪೀಡನ ನಿರ್ಧರಿಸುವನ್ಲಿ ಇದು ಒಂದು ಮುಖ್ಯಾಂಶದೆಂದು 
ಸಂಖ್ಯಾಶಾಸ್ತ್ರೀಯ ಅಧ್ಯಯನಗಳಿಂದ ವ್ಯಕ್ತಪಟ್ಟಿದ್ದರಿಂದ ಬ ಯಡೆಯು 
ಸಮಯದಲ್ಲಿ ಸಸ್ಯಪಕ್ವತೆಯನ್ನು ಗಮನಿಸಲಾಯ್ವ್ಡ, ರೇಷ್ಮೆ ಹೊರಡುವ ತಾರೀಖು 
ಮತ್ತು ಹಿಂಜರಿತವನ್ನು ಬಳಸಿದ ಆಧಾರದಿಂದ ಪ್ರತಿ ವಿಭೇದದಲ್ಲಿನ ಕೊರೆಯುವ 


ಹುಳುಗಳ ಸಂಖೆ ಫಯನ್ನು ನಿರ್ಧರಿಸಲಾಯ್ತು, ಹೀಡಿತ ಕಾಂಡಗಳಲ್ಲಿನ ವಾಸ್ತವಿಕ 


246 ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಕೊರೆಯುವ ಹುಳುಗಳ ಎಣಿಕೆಯಿಂದ, ಸೂಚಿಸಿದ್ದ ಹುಳುಸಂಖ್ಯೆಗಳ ಭಿನ್ನತೆಯಲ್ಲಿ 
ವ್ಯಾಪಕ ಹರವು ಕಂಡುಬಂದಿತು, ಸಾಲುಗಳು. ಸಂಕರಗಳು ಮತ್ತು ತೆರೆದ ಪರಾಗ 
ಸ್ಪರ್ಶಿ ತಳಿಗಳಲ್ಲಿ ಪ್ರತಿರೋಧ ಭಿನ್ನವಾಗಿದೆಯೆಂದು ತೀರ್ಮಾನಿಸಲಾಯ್ತು. 

ಹೊಲ ಮುಸುಕಿನಜೋಳದ ಅಂತಃಸಂಕರ ಸಾಲುಗಳು ಮತ್ತು ಸಂಕರಣಗಳಲ್ಲಿ 
10 ವರ್ಷಕಾಲ ಕೃತಕ ಪೀಡನ ಏರ್ಪಡಿಸಿದ ಫಲಿತಾಂಶಗಳನ್ನನುಸರಿಸಿ ಪಾಚ್‌, 
ಹೋಲ್ಬರ್ಟ್‌ ಮುತ್ತು ಎವರ್ಲಿ (1942), ಸಂಕರಣಗಳಲ್ಲಿ ಮುಸುಕಿನಜೋಳ ಕೊರೆಯುವ 


ಹುಳು ಪ್ರತಿರೋಧ ನಿಷ್ಕರ್ಶೆ ಬಹುಗುಣೆತ ಘಟಕಗಳ ಅನಿರ್ದಿಷ್ಟ ಸಂಖ್ಯೆಯ ಒಂದು 
ಸಂಚಿತ ಪರಿಣಾಮವೆಂದು ನಿರ್ಧರಿಸಿದರು. ಈಡಾಗುವ ಮತ್ತು ಪ್ರತಿರೋಧ ಅಂತಃ 
ಸಂಕರಗಳ ಹಲವು ಸಂಯೋಜನೆಗಳಿಂದ ಪಡೆದ ಒಂಟಿ ಸಂಕರಗಳಲ್ಲಿನ ಸರಾಸರಿ ಕೊರೆ 


ಯುಖವ ಹುಳು ಪ್ರತಿಕ್ಸಿಯೆ ಕೆಳಗಿನಂತಿತ್ತು. 


ನಡುವಣ ಸಂಕರಣಗಳು ಸೂಚಿಸಿದ್ದ ಶೇಕಡಾವಾರಿ 

ನಿಂದ ಪಡೆದಿದ್ದ ವ್ಯತ್ಯಾಸ 
2. ಪ್ರಶಿರೋಧ ಆಂತಃಸಂಕರಗಳು 39 
1. ಪ್ರತಿರೋಧ ಮತ್ತು 1 ಅಂಶಿಕ ಪ್ರತಿರೋಧ ಅಂತಃಸಂಕರ 15 
2, ಅಂಶಿಕ ಪ್ರತಿರೋಧ ಅಂತಃ ಸಂಕರಗಳು “2 
1, ಪ್ರತಿರೋಧ ಮತ್ತು 1 ಈಡಾಗುವ ಅಂತಃಸಂಕರ 3. 8 
1, ಆಂಶಿಕ ಪ್ರತಿರೋಧ ಮತ್ತು 1 ಈಡಾಗುವ ಅಂತಃಸಂಕರ ತ 3) 
2, ಈಡಾಗುವ ಅಂತಃಸಂಕರಗಳು 58 


ಮುಸುಕಿನಜೋಳ ತಳಿಗಳಲ್ಲಿ ಮೊಟ್ಟೆಯಿಟ್ಟು ಸಂತಾನಾಭಿವೃದ್ಧಿ ವಾಡುವ 
ಆಕರ್ಷಣೆ ಏಕ-ಸಂಕರ ಸಂಯೋಜನೆಗಳಲ್ಲಿ ನಿರ್ದಿಷ್ಟ ರಿಕ್ಚತೆ ಪಡೆಯುತ್ತವೆ. ಈ 
ಗುಣವು. ಏಕಸಂಕರ ಸಂಯೋಜನೆಗಳಲ್ಲಿ ನಿರ್ದಿಷ್ಟವಾಗಿ ರಿಕ್ಚ ವಾಗುತ್ತದೆ. ಅಂತಃಸಂಕರ 
ವರ್ತನೆಯ ಅಧಾರದಿಂದ ಈ ಆಕರ್ಷಣೆಯನ್ನು ಸೂಚಿಸಬಹುದು. ಸಸ್ಯ ಎತ್ತರ 
ಮುತ್ತು ಬೆಳವಣಿಗೆಯ ಹಂತಗಳಿಗೆ ಸೂಕ್ತ ವ್ಯವಸ್ಥೆಯ ನಂತರ, ಆಕರ್ಷಕತೆಯ ದರ್ಜೆ 
ಯನ್ನು ಆ ಖುಶುವಿನಲ್ಲಿ ಮೊಟ್ಟೆಯಿಡುವಿಕೆಯ ಮೇಲೆ ಆಧಾರಗೊಳಿಸಬಹುದಾದರೂ, 
ಪತಂಗಗಳು ಮೊಟ್ಟೆಯಿಡಲು ಕೆಲವು ಸಾಲುಗಳು ಆಕರ್ಷಕವಲ್ಲ. ಗುಚ್ಛ ಅರಳುವಿಕೆ, 
ಪರಾಗ ಉದುರುವಿಕೆ ಮತ್ತು ತೆನೆ ರೇಷ್ಮೆಗಳ ತಾರೀಕುಗಳನ್ನು ಬರೆದಿಡಬೇಕು. 

ನಷ್ಟಮಿತಿಯ ಆಂದಾಜನ್ನು, ಎಲೆ ತಿಂದಿರುವುದಂ ಅಥವಾ ಎಲೆ ಹರಿದಿರಂವುದು, 
ಸುರಂಗ ಕೊರೆತ, ಕಾಂಡದಲ್ಲಿನ ಕೊರೆಯುವ ಹುಳುಗಳು, ಕಾಂಡದಲ್ಲಿರುವ ಕೊರೆತ 
ಅಥವಾ ಮುರಿದ ಕಾಂಡಗಳ ಆಧಾರದಿಂದ ಮಾಡಬಹುದು. ಮೊಟ್ಟೆಗುಚ್ಛಗಳನ್ನು 
ವೀಕ್ಷಿಸಿ ಹೋಲಿಸಬಹುದು. 

ಕೊರೆಯುವ ಹುಳುವಿನ ಇರುವಿಕೆಯನ್ನು ನಿರ್ಧರಿಸಲು, ಹಿಂದೆ, ಕಾಂಡಗಳ 


ಕೀಟ ಪ್ರತಿರೋಧನೆಗಾಗಿ ತಳಿಅಭಿವೃ ದ್ಧಿ ಸಾಮಾನ್ಯ ಪ ನೆಗಳು 247 


ಯಾಸಛೇದನದ ಮೂಲಕ ಸ್ವಾಭಾವಿಕ ಪೀಡನ ಸ್ಥಿತಿಯ ಲ್ಲಿನ ಅಧ್ಯಯನಗಳಿಂದ 
ಗತಿ ಸಾಧಿಸಬೇಕಾಗಿತ್ತು. ಈಗ ಅಭಿವೃದ್ಧಿ ಹೊಂದಿದ ತಂತ್ರಗಳಿದೆ.. ಒಂದು 
ಯೋಗದಲ್ಲಿ ಎಲ್ಲ ಸಸ್ಯಗಳಿಗೂ ಪೀಡಕವೇರ್ಪ ನಡಿಸಿ ಸ್ವಲ್ಪಮಟ್ಟಿಗೆ ಏಕರೂಪಪೀಡನ 
ಲ ಪಡೆಯಲಾಗುತ್ತದೆ. ಪತರಗಗಳನ್ನು, ಗೂಡುಗಳ 


೫ 


ಸ 


ಟೌ 


ಬ್ಲ ಬೆಳೆಸಿ, ಮೊದಲೇ ಗೂಡಿನ 
ಮೇಲಿಟ್ಟಿರುವ ಕಾಗದಗಳ ಮೇಲೆ ಪತಂಗಗಳಿಟ್ಟಿರುವ ಮೊಟ್ಟಿಗುಚ್ಛಗಳಲ್ಲಿ, ಒಂದೇ 
ಗಾ ಆವುಗಃ 


ಪ 
ಳನ್ನು ಕುಚ ಆರಳುವ 
ಜ 


ಕ 


ತ್ರವಿರುವ ಮೊಟ್ಟೆ ಗುಚ್ಚಗಳನ್ನು ಆಯ್ದುಕೊಂಡು, 

ಮೊದಲೇ ಪ್ರತಿಷ್ಕಾದೆ ಸುಳಿಗೆ ಈ ಮೊಟ್ಟೆ ಗಮ ಗಳ ಒಂದೇ ವಿಧ ಸಂಖ್ಯೆಯ (ಮೂರ 

ರಿಂದ ಐದು)ನ್ನು ಸೇರಿಸುವುದರ ಮೂಲಕ ಇದನ್ನು ನಿರ್ವಹಿಸಬಹುದು; 5ರಿಂದ ಕೃ 

ಸಸ ಸಂತತಿಗಳನ್ನು ಪರೀಕ್ಷಿಸಬಹುದು. ನ್ಕ ಮತ್ತು ನಂತರದ ಸಂತತಿ 

ಗಳಲ್ಲ ಕೈಯಿಂದ ಪಿೀಡನವೇರ್ಪಡಿಸಿದ ೩ ಸ್ಥ ತಿಯಶ್ಸನ ಹೆಚ್ಚು ಸಮಿ ಒಗಳನ್ಲಿ ಪ್ರತಿರೋಧ 
ಒ 


ಸಸ್ಯಗಳ ಸ್ವಸಂಕರ ತೆನೆಆಯ್ಯೆ ಅಪೆ ಕ್ಷತ್ರ ಈಡಾಗುವ ಸಸ್ಯಗಳಿಗಿಂತ, ಪ್ರತಿರೋಧ ಸಸ್ಯ 


ಗಳ ಎಲೆ ಅಂಗಾಶಗಳಲ್ಲಿ ಕಡಮೆ ಸಂಖ್ಯೆಯ ಮತ್ತು ಸಣ್ಣಗಾತ್ರದ ತೂತು ತೋರು 
ತ್ತವೆ. ಅತ್ಯಲ್ಪವಾಗಿ ತಿಂದಿರುವುದನ್ನು ವೃಕ್ತಪಡಿಸುವ 1ನೆಯ ದರ್ಜೆಯ ಸಸ್ಮಗಳೊ 
ಡನೆ 1ಕ್ಕೆ * ಪ್ರಮಾಣದ ಮಾಪನವನ್ನು ಬಳಸಿದಲ್ಲಿ, ದರ್ಜೆ ಮೌಲ್ಯ ಮತ್ತು ಬದುಕಿ 
ರುವ ಕೊರೆತ ಹುಳುಗಳ ಎಣಿಕೆಗಳ ನಡುವೆ ನೇರ ಸಹಸಂಬಂಧ ದೊರಕುತ್ತದೆ. ಈ 
ರೀತಿಯ ಕೃತಕ ಪೀಡನ ಮತ್ತು ದ್ಕ ಕೃಷ್ಟಿಗೋಚರ ಪ್ರಶಿರೋಧ ದರ್ಜೆ ನಿರ್ಧಾರ ಕಾಂಡ 
ಭೇದನದ ಪ್ರಯಾಸಕರ ಕಾರ್ಯವಿಲ್ಲದೆ, ಮುಸಂಕಿನಜೋಳ ಸಸ್ಯಗಳ ಆಧಿಕ ಸಮ್ಮ 
ಗಳಲ್ಲಿ ಪ್ರತಿರೋಧದ ಸ್ವಲ್ಪಮಟ್ಟಿನ ಪರಿಣಾಮಕಾರಿ ನಿರ್ಧಾರಕ್ಕೆ ಅವಕಾಶಕೊಡು 
ತ್ತದೆ, ಪ್ರತಿಕೂಲ ವಾತಾವರಣದಲ್ಲಿ ಮರಿಗಳು ನೆಶೆಸಲು ಅಶಕ್ರವಾಗಬಹುದು. 
1949ರನ್ಲಿ ಉತ್ತರ ಮಧ್ಯಭಾಗದ ಮುಸುಕಿನ ಜೋಳ ಸಮ್ಮೇಳನಕ್ಕೆ ಒಪ್ಪಿ ನಿದ 
ವರದಿಯಲ್ಲಿ ನೈ ಸ್‌ವಾಂಡರ್‌, ನೆಲ್ಲಿಂಗ್‌ ಮತ್ತು ಡಿಕ್ಕೆಯವರನ್ನೊಳಗೊಂಡಿದ್ದ ಸಮಿತಿ 
ಕೀಟದ ಉಳಿವು ಮತ್ತು ನೆಲಸುದಿಕೆಗೆ ವಿಭೇದದ ಪ್ರತಿರೋಧದ ಮೂಲ್ಯ ನಿರ್ಣಯ 


ವನ್ನು ತೆನೆ ಒಣಗಿದ ಹಂತದಲ್ಲಿ ನಿರ್ವ 
ಎಲೆಹೊದಿಕೆಗಳಿಗಾದ ನಷ್ಟ ಮತ್ತು ಕಾಂಡದಶ್ಲಿ ಕೊರೆದಿರುವ ತೂತುಗಳ ಸುಖ್ಯೆಗಳನ್ನು 
ಅತ್ಮಲ್ಪ ಸ್ಸ ನಪ್ಪವಿರುವವುಗಳಿಗೆ 1, ಅತ್ಯ ಓಧಿಕವಾಗಿ ಈಡಾಗುವಂತೆ ತೋರ್ಷ 
5 ಎಂಬುದರ ಆಧಾರದಿಂದ ನಮೂದಿಸಬೇಕು, ಮುರಿದ ಕಾಂಡ. (ತೆನೆಯಡಿ) 
ಮುರಿದ ಕುಚ್ಚು » ಮುರಿದ ತೆನೆದಿಂಡು ಮತ್ತೂ ಮುರಿದ ಎಲೆಮಧ್ಯದ ನರಗಳಿಂದ 
ತೋರ್ಪಡುವ ವಿಭೇದಗಳ ಸೈ ಸ್ಸ ರಣೆಯಲ್ಲಿನ ಭಿನ್ನತೆಯನ್ನು ಅದೇ ಅಳತೆ ಪ್ರಮಾಣದಕ್ಲಿ 
ಕೊಯ್ಲಿಗೆ ಸ್ಪ ಲ್ಪ ಮೊದಲು ನಿರ್ಧರಿಸಬೇಕು. 
'ಮಿನಿಸೋಟಾ ಕೇಂದದ್ದಲ್ಲಿ ಈ ಕಾರ್ಯವಿಧಾನದ ಒಂದು ಮಾರ್ಪಾಟನ್ನು 
ಸಲಾಗಿದೆ. ಸಾಮಾನ್ಯವಾಗಿ ಪೀಡಿನದ ತಿರಿಂದ 4 ವಾರಗಳ ನಂತರ ದೈಹಿಕ 


ಛು 
ಕ 
ಬ 
೯ 
೯) 
₹1 
ಕ್ರ 
ಲ್‌ 
ತ್ತ 
ತ್ರ 
ಗೆ 
[ 
ತೆ 
12 
1 
1 
(1, 
ಶೈ 
( ದ್ಧಿ 


248 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪೀಡನದ ಎಲೆತಿನ್ನು ವಿಕೆಯ ವ್ಯತ್ಯಾಸಗಳು ಗೋಚರವಾಗತೊಡಗಿದಾಗ, 1ಕ್ಕೆ 5ರ 
ಮಾಪನ ಪ್ರಮಾಣವನ್ನನುಸರಿಸಿ ಎಲೆ ತಿನ್ನುವಿಕೆಯ ದರ್ಜೆಯನ್ನು ಪಡೆಯಲಾಗುತ್ತದೆ. 
ನಂತರ, ಎರಡನೆಯ ಸಂತಾನ ಮರಿಯಾಗುವುದಕ್ಕೆ ಮುಂಚೆ. ಆದೇ ಮಾಪನ ಪ್ರಮಾಣ 
ದಲ್ಲಿ, ಕಾಂಡ, ಎಲೆ ಆವರಣ, ಮಧ್ಯನರ ಮತ್ತು ಕುಚ್ಚು ಗಳಲ್ಲಿನ ಒಟ್ಟು ನಷ್ಟ ಬಿಂದು 
ಗಳ, ಎರಡನೆಯ ಸಲದ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಕೊಯ್ಲು ಸಮಯ 
ದಲ್ಲಿ, ಸ್ವಾಭಾವಿಕ ಹಾಗೂ ಕೃತಕ ಪೀಡನದಲ್ಲಿನ ಕಾಂಡ ಮುರಿಯುವಿಕೆ ಮುತ್ತು ತೆನೆ 
ಅಭಿವೃನ್ಧಿಯನ್ನು ಗಮನಿಸಲಾಗುತ್ತದೆ. ಕೊಯ್ದು ಸಮಯದಲ್ಲಿ ಕಡಮೆ ಕಾಂಡ 
ಮುರಿಯುವಿಕೆಯಿಂದ ವ್ಯಕ್ತಪಟ್ಟಂತೆ, ಮರಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸೈರಣೆ 
ಮತ್ತು ಮರಿನೆಲೆಗೆ ಪ್ರತಿರೋಧ ಪಡೆದಿರುವಂತೆ ತೋರ್ಪಡುವ ಅನೇಕ ಅಂತಃಸಂಕರ 
ತಳಿಗಳ ಅಭಿವ ದ್ದಿಗೆ ಈ ವಿಧಾನಗಳು ಮಾರ್ಗವಾಗಿವೆ. 

ಲತಾಗೃಹದಲ್ಲಿನ ವರ್ಧನ ಪರಿಸ್ಥಿತಿಯಲ್ಲಿ, ಕೊರಯುವ ಹುಳುಗಳ ಪ್ರತಿರೋಧ 
ಪ್ರಮಾಣವನ್ನು ನಿರ್ಧರಿಸುವ ಪ್ರಯತ್ನಗಳು ಹೆಚ್ಚು ಫಲಕಾರಿಯಾಗಿಲ್ಲ ವಂತ್ರು ಹೊಲ 
ಫಲಿತಾಂಶಗಳಿಂದ ಭಿನ್ನವಾಗಿವೆ. 

ಹ್ಯೂಬರ್‌ ಮತ್ತು ಸ್ಟಿಂಗ್‌ಫೀಲ್ಡ್‌ (1942) ಓಹಿಯೋನಲ್ಲಿನ ಮುಸುಕಿನ 
ಹೋಳದ ಕ್ಷೇಶ್ರಾಧ್ಯಯವಗಳಲ್ಲಿ ಮುಸುಕಿನ ಜೋಳ ಕೊರೆಯುವ ಹುಳು ಪೀಡನ 
ಮತ್ತು ಮುಸುಕಿನ ಜೋಳ ಎಲಿಹೇನುಗಳಿಗೆ ಈಡಾಗುವಿಕೆಗಳ ನಡುವೆ ಗಮನಾರ್ಹ 
ಸಹಸಂಬಂಧವಿದೆಯೆಂದು. ಕಂಡುಹಿಡಿದರು. ಮುಸುಕಿನ ಜೋಳದ ಕೊರೆಯುವ 


ಚಿಂಚ್‌ಬಗ್‌ (ತಿಗಣೆ) ಬ್ಲನ್ಸ ಲ್ಯೂಕಾಪ್ಟಿರಸ್‌ (ಸೇ) 
ಜೋಳದಲ್ಲಿ ಚಿಂಚ್‌ ತಿಗಣೆ ನಷ್ಟವನ್ನು ಪರೀಕ್ಷಿಸಲು. ಆ ಕೀಟ ಸಾವಾನ್ಯವಾಗಿ 
ಕಂಡುಬರುವ ಪ್ರದೇಶದಲ್ಲಿನ ಗೋಧಿ ಹೋಲಗಳ ಪಕ್ಕ ಜೋಳವನ್ನುಬಿತ್ತಬಹುದೆಂದು 


ಪಾರ್ಕರ್‌ (1931) ತಿಳಿಸಿದ್ದಾನೆ. ಮುಂದೆ ಗೋಧಿ ಕಟಾವಾದಾಗ, ಚಿಂಚ್‌ ತಿಗಣೆ 
ಗಳು ಜೋಳಕ್ಕೆ ಹೋಗುತ್ತವೆ. 


ಊರ್ಧ್ವದಾರು (ಕ್ಸೈಲಂ) ವಂಜ್ತು ಅಧೋದಾರು (ಫ್ಲೊ ೀಯಂ)ಗಳಿಂದ ಸಸ್ಕ 
ರಸಗಳನ್ನು ಹೀರುವುದರಿಂದ ಸಾಮಾನ್ಯವಾಗಿ ನಪ್ಪವೇರ್ಪಡಿಸುವ ಚಿಂಚ್‌ ತಿಗಣೆಯು 
ಜೋಳವನ್ನು ಒಳಹೋಗುವ ವಿಧಾನವನ್ನು ಪೆಯಂಟರ್‌ (1928) ವಿವರಿಸಿದ್ದಾನೆ. 
ಕೀಟದ ಕೊರೆನಾಳವನ್ನು ಕಾಂಡದೊಳಗೆ ತುರುಕಲಾಯ್ತು. ನಂತರ ಕೊರೆನಾಳದ 
ಸುತ್ತಲೂ ಒಳ ಮತ್ತು ಹೊರ ಆವರಣಗಳನ್ನು ಸಸ್ಯ ರಚಿಸಿತು. ಇವು ವಿವಿಧ ವಿಭೇದ 
ಗಳಲ್ಲಿ ಭಿನ್ನವಾಗಿದ್ದವು. ಈಡಾಗುವ ಗಿಡ್ಡ ಹಳದಿ ಮೈಲೋದಲ್ಲಿ ಹೊರವೊರೆ 
ತೆಳುವಾಗಿತ್ತು. ಆದರೆ ಪ್ರತಿರೋಧವುಳ್ಳ ಕಾನ್ಸಾಸ್‌ ಆರೆಂಜ್‌ ಸೋರ್ಲೋದಲ್ಲಿ 


ಶೇಟ ಪ್ರತಿರೋಧನೆಗಾಗಿ ತಳಿಅಭಿವೃದ್ಧಿ ಸಾಮಾನ್ಯ ಪರಿಗಣನೆಗಳು 2. 


ಹೊರಪೊರೆ ದಪ್ಪವಾಗಿ ಟ್ಯಾನಿನ್‌ನಂತಹ ವಸ್ತುವನ್ನು 
ವಿಧಗಳ ನಡುವಣ ಮುಂದಿನ ಸಂಕರಗಳಲ್ಲಿ ಪ್ರತಿರೋ 
ದಪ್ಪಹೊರಪೊರೆಯನ್ನು ಸಂಕರಣ ಪಡೆದಿತ್ತು. 

ಚಿಂಚ್‌ ತಿಗಣೆಯ ಜೀವಶಾಸ್ತ್ರದ ಮೇಲೆ ಜೋಳದ ವಿವಿಧ ತಳಿಗಳ ಪರಿಣಾಮ 
ವನ್ನು ಡಾ. ಹಮ್ಸ್‌ (1948) ಅಧ್ಯಯನ ಮಾಡಿದ. ಜೋಳದ ತಳಿಗಳು ಪ್ರತಿರೋಧ 
ದಲ್ಲಿ ನಿರ್ದಿಷ್ಟ ಭಿನ್ನತೆ ಪಡೆದಿದ್ದವು. ಸಾಮಾನ್ಯವಾಗಿ ಕಾಫಿರ್‌ಗಳು ಮತ್ತು ಸಾರ್ಲೋ 
ಗಳು ಪ್ರತಿರೋಧ, ಫೆಟರಿಟಾಗಳು ಈದಡಾಗುವವು ಮತ್ತು, ಮೈಲೋಗಳು ಅತಧಿಕ 
ವಾಗಿ ಈಡಾಗುವವೆಂದು ವೀಕ್ಷಿಸಲಾಯಿತು. ಸಸ್ಯದ ವಿವಿಧ ವಯಸ್ಸಿನಲ್ಲಿನ ಸಸ 
ರಸಗಳ ರಚನೆ ಮತ್ತು ಸಂಬಂಧಪಟ್ಟ ಕೀಟ ಜೀವನ ಚಕ್ರದ ನಿರ್ದಿಷ್ಟ ಹಂತ ಪ್ರತಿ 
ರೋಧಕ್ಕೆ ಸಂಬಂಧಪಟ್ಟದ್ದೆಂದು ಯೋಚಿಸಲಾಯ 
ತಳಿಗಳಲ್ಲಿನ ಭಿನ್ನತ್ತೆ ಇಟ್ಟ ಮೊಟ್ಟೆಗಳ ಸಂಖ್ಯೆ, ಮರಿಗಳ ಸಾವು ಮತ್ತು ಮರಿಗಳ 
ಬೆಳವಣಿಗೆಗಳ ಗತಿಗಳಲ್ಲಿತ್ತು. 

ಚೆಂಚ್‌ತಿಗಣೆಗಳ ಹೊಲದಲ್ಲಿನ ಪೀಡನಕ್ಕೆ ಮುಸುಕಿನಜೋಳ ತಳಿಗಳ ಪ್ರತಿ 
ಕ್ರಿಯೆಯ” ತಿ ವರ್ಷಗಳ ಫಲಿತಾಂಶಗಳನ್ನು ಫ್ಲಿಂಟ್‌ (1921) ವರದಿ ಮಾಡಿದ್ದಾನೆ. 
ವಾಯುವ್ಯದಲ್ಲಿನ ಜೆಂಟ್‌ ಮತ್ತು ಗೆಹು ಫ್ಲಿಂಟ್‌ ಮುಂತಾದ ಕೆಲವು ತಳಿಗಳು ಸಂಪೂರ್ಣ 
ವಾಗಿ ಸತ್ತವು, ಆದರೆ ಬಿಳಿ ಡೆಮೋಕ್ರಾಟ್‌, ಎಂಬ ಬಿಳಿದೆಂಟ್‌ ತಳಿಯು ಸ್ಮಿರವಾದ 
ಪ್ರತಿರೋಧ ಪಡೆದಿತ್ತು. ಮುಂದಿನ ಅತಿವ್ಕಾಪಕ ಪರೀಕ್ಷೆಗಳಿಂದ, ರೈಡ್ಸ್‌ ಹಳದಿ ಡೆಂಟ್‌ 
ಮತ್ತು ಬಿಳಿ ದೆಮೋಕ್ರಾಟ್‌ ಕಡಮೆ ಪೀಡನದಲ್ಲಿ ಅನುಕ್ರಮವಾಗಿ ಎಕರೆಗೆ ಶೇಕಡಾ 
112.9 ಮತ್ತು 100 ಭಾಗ ಇಳುವರಿ ಕೊಟ್ಟವೆಂದೂ ಮತ್ತು ಅತಿ ಹೆಚ್ಚಿನ ಹೀಡನ 
ದಲ್ಲಿ ಆ ಎರಡು ತಳಿಗಳ ಸದ್ಮಶ ಇಳುವರಿಗಳು ಶೇ. 20.7 ಮತ್ತು 100 ಭಾಗವಾಗಿ 
ತ್ರೈಂದೂ ಫ್ಲಿಂಟ್‌ ಮತಂ, ಹಾಕಲ್‌ಮಾನ್‌ (1923) ವರದಿ ಮಾಡಿದ್ದಾರೆ. 

ಪೆಯಂಟರ್‌ ಮಶ್ತಿತರರು (1935) ಮುಸುಕಿನಜೋಳ ಸಂಕರಣಗಳು ಚಿಂಚ್‌ 
ತಿಗಣೆಗಳಿಗೆ ತಮ್ಮ ಜನ್ಮದಾತೃಗಳಿಗಿಂತಲೂ ಹೆಚ್ಚಿನ ಪ್ರತಿರೋಧ ಪಡೆದಿವೆಯೆಂದು 
ಸೂಚಿಸುವ ದತ್ತಾಂಶಗಳನ್ನು ಒದಗಿಸಿದ್ದಾರೆ. ಇದು ಚಿಂಜ್‌ತಿಗಣಗಳಿಗೆ ನಿರ್ದಿಷ್ಟ ರಿಕ್ತ 
ಪ್ರತಿರೋಧದಿಂದಾದುದೆಂದು ಯೋಚಿಸಲಾಯ್ತು. ತಡೆದುಕೊಳ್ಳುವಿಕೆ ಅಥವಾ ಪ್ರತಿ 
ರೋಧ ವಿಷಮಯುಗ್ಮಜದೊಡನೆ ಸೇರಿರುವುದು ಕೂಡ ವ್ಯಕ್ತಪಟ್ಟಿತು. ಅಂತಃಸಂಕರ 
ಸಾಲುಗಳ ವರ್ತನೆ ಮತ್ತು ಉತ್ಪನ್ನವಾಗುವ ಸಂಕರಣಗಳ ನಡುವೆ ಆತ್ಮಲ್ಪ ಸಹ 
ಸಂಬಂಧವಿದ್ದುದರಿಂದ, ಸತ್ವದ ಪ್ರಾಮುಖ್ಯತೆಯನ್ನು ಸ್ಪಷ್ಟಪಡಿಸಲಾಯ್ತು. 


ಹೊಂದಿತ್ತು. . ಈ ಎರಡು 
ಧ ಜನ್ಮದಾತ್ಮವಿನಂತಹುದೇ 


ಘ್ರ 


ಮುಸುಕಿನಜೋಳದ ತೆನೆಹುಳು. _ಹೀಲಿಯೋಥಿಸ್‌ ಆರ್ಮಿಜಿರಾ (ಹೆಚ್‌.ಬಿ.ಎನ್‌) 
ಸಾಮಾನ್ಯವಾಗಿ ಪ್ರತಿ ತೆನೆಯೂ ಒಂದು ಆಥವಾ ಹೆಚ್ಚು ಹುಳುಗಳಿಂದ ಪೀಡಿತ 


21 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪಾಗಿರಂಪ ದಕ್ಷಣರಾಜ್ಯಗಳಲ್ಲಿ, ಮುಸುಕಿನಜೋಳ ತೆನೆಹುಳುವಿಗೆ ಪ್ರತಿರೋಧ ಅಥವಾ 
ಈಡಾಗುವಿಕೆಗೆ ಸಂಬಂಧಪಟ್ಟ ಮಾಹಿತಿ ಹೆಚ್ಚಾಗಿ ದೊರಕುತ್ತದೆ. ಈ ಕೀಟ ಅತಿ 
ವ್ಯಾಪಕವಾಗಿ ಹರಡಿದೆ ಮತ್ತು ಹೆಚ್ಚು ನಷ್ಟವೇರ್ಪಡಿಸಬಲ್ಲದು. 

ಮುಸುಕಿನಜೋಳ ತೆನೆಹುಳುವಿನ ನಷ್ಟಕ್ಕೆ ಹೊಲ ಮುಸುಕಿನಜೋಳ. ತೆನೆಯ 
ನೀಳಹೊದಿಕೆ ರಕ್ಷಣೆ ನೀಡುವುದೆಂದು ಕಾಲಿನ್ಸ್‌ ಮತ್ತು ಕೆಂಪ್ಟನ್‌ (1911) ನಿರ್ಧರಿಸಿ 
ದರು. ಇದಕ್ಕೆ ಪ್ರಭಾವ ಬೀರುವವೆಂದರಿಯಲಾದ ಇತರ ಲಕ್ಷಣಗಳು, ಹೊದಿಕೆಯ 
ಮಂದ, ರಚನೆ ಮತ್ತು ಹೊದಿಕೆ ಎಲೆಗಳ ಸ್ವಭಾವ. ಸಿಹಿ, ಹೊಲ ವಯಸುಕಿನಜೋಳಗಳ 
ನಡುವಣ ಸಂಕರಗಳು ಮತ್ತು ಉತ್ತಮ ಹೊದಿಕೆಯ ಸಿಹಿ ವಿಧಗಳ ಆಯ್ಕೆಯನಂತರ 
ಕೆಲವು ಸಾಲುಗಳಲ್ಲಿ ಪ್ರತಿ ಮರಿಯಿಂದಾದ ನಷ್ಟ ಹಾಗೂ ಮರಿಸಂಖ್ಯೆ ಕಡಮೆಯಾಗಿತ್ತು. 
ಪ್ರತಿರೋಧ ಒಳಗೊಂಡಿರುವ ಘಟಕಗಳು ರಿಕ್ಕ ಮತ್ತು ಹೊದಿಕೆ ಲಕ್ಷಣಗಳಿಗೆ ಸಂಬಂಧಿಸಿ 
ದ್ಹೆಂದು ತೀರ್ಮಾನಿಸಲಾಯಿತು. 

ಪೆಯಂಟರ್‌ ಮತ್ತು ಬ್ರುನ್ಸನ್‌ (1940) ತೆನೆಹುಳುವಿಗೆ ವಬಸುಕಿನಜೋಳ 
ಪ್ರತಿರೋಧದಲ್ಲಿ ಪ್ರಭಾವಬೀರುವ ಲಕ್ಷಣಗಳೆಂದು ಈ ಕೆಳಗಿನ ಪಟ್ಟಿ ಮಾಡಿದ್ದಾರೆ : 


ಹೊದಿಕೆಉದ್ದ ಸಸ್ಯರೋಮ ಶ್ಮಿತಿ 

ಹೊದಿಕೆಯ ಬಿಗಿ ರೇಷ್ಮೆಯ ಅವಧಿ 

ಹೊದಿಕೆ ಎಲೆಗಳ ಸಂಖ್ಯೆ ಪೃತಿ ಗಿಡದಲ್ಲಿನ ತೆನೆ ಸಂಖ್ಯೆ 

ಕೂದಿಕೆ ವರಿಸೆಗಳ ಸಂಬ್ಯೆ ಮೊಟ್ಟೆಯಿಡಲು ದೊರಕುವ ಪೂರ್ಣ ಎಲೆ 
ವಿಸ್ತೀರ್ಣ 

ತೆನೆ ತುದಿಯಲ್ಲಿನ ಪುಂಪುಷ್ಪಗಳಂ ಮೊಟ್ಟೆಯಿಡಲು ಸಸ್ಯದ ಆಕರ್ಷಣೆ 


ರೇಷ್ಮೆ ಹೊರಡುವಿಕೆ ಮತ್ತು ಮೊಟ್ಟೆ. ಮರಿಗಳ ಆಹಾರವಾಗಿ ಅದರ ಮಹತ್ವ 
ಯಿಡುವ ಉಚ್ಛಸಮಯಗಳ ಸಮಕಾಲಿಕತೆ 

ಬ್ಲಾಂಚಾರ್ಡ್ಸ್‌ ಮಶ್ತಿತರರು (1941), ಇಲ್ಲಿನಾಯ್ಸ್‌ನ ಎರಡು ಪ್ರದೇಶದಲ್ಲಿ 
ಮೂರು ವರ್ಷಕಾಲದ ಪರೀಕ್ಷೆಗಳ ಆಧಾರದಿಂದ ಮುಸುಕಿನಜೋಳ ತೆನೆಹುಳುಗಳಿಗೆ 
ಹೊಲ ಮುಸುಕಿನಜೋಳದ ಅಂತಃಸಂಕರ ಸಾಲುಗಳಲ್ಲಿ ಪ್ರತಿಕ್ರಿಯೆಯ ವೃತ್ಯಾಸಗಳನ್ನು 
ಕಂಡುಹಿಡಿದರು. 2ರಿಂದ 4ಸಲ ಪುನರಾವರ್ತಗೊಳಿಸಿದ 10 ಗುಳಿಗಳ ಏಕಸಾಲುಗಳಲ್ಲಿ 
ವಿಭೇದಗಳನ್ನು ಬೆಳೆಸಲಾಯ್ತು. ಉರ್ಬಾನಾದಲ್ಲಿ, ಪೀಡನವನ್ನು ಸ್ಥಿರಪಡಿಸಲು ಆಗ 
ತಾನೇ ಹೊರಬಿದ್ದ 5 ತೆನೆಹುಳುಗಳನ್ನು ಪ್ರತಿಯೊಂದು ವಿಭೇದದ ಹಲವು ಸಸ್ಯಗಳ 
ತೆನೆಕಾಂಡ ಅಥವಾ ರೇಷ್ಮೆಗಳ ಮೇಲಿಡಲಾಯ್ತು. ತೆನೆ ತುದಿಯಿಂದ ಕ ಅಂಗುಲಕ್ಕಿಂತ 
ಹೆಚ್ಚಾಗಿ ಹರಡಿರುವ ನಷ್ಟಪಡೆದ ಹೀಡಿತ ತೆನೆಗಳ ಶೇಕಡಾವಾರನ್ನು ಪ್ರತಿರೋಧ 
ಸೂಚಿಸಲು ಬಳಸಲಾಯ್ತು, ಪರೀಕ್ಷೆಗೊಳಪಟ್ಟ ಹಲವು ಸಾಲುಗಳ ಫಲಿತಾಂಶಗಳನ್ನು 
ಕೋಷ್ಟಕ 23ರಲ್ಲಿ ಸೂಚಿಸಲಾಗಿದೆ, 


ತೀಟ ಪ್ರತಿರೋಧನೆಗಾಗಿ ತಳಿಅಭಿವೃದಿ ಸಾಮಾನ್ಯ ಪರಿಗಣನೆಗಳು 251 


ಬಾ 


ಕೋಪ್ಟಕ 23. ಇಲ್ಲಿನಾಯಕ್ಲಿ ನಲ್ಲಿನ ಎರಡು ಪ್ರದೇಶಗಳಲ್ಲಿ, ನಸುಕಿನ 
ಜೋಳ ತೆನೆ ಹುಳುಗಳಿಂದ ಪೀಡಿತವಾದ ಮುಶಸುಕಿನಜೋಳದ ಹಳದಿ ಆಂತಃಸಂಕರ 
ತಳಿಗಳಲ್ಲಿ ನಷ್ಟವಾದ ತೆನೆಗಳ ಶೇಕಡಾವಾರು 
(ಬ್ಲಾಂಚಾರ್ಕ್‌ ಮತ್ತಿತರ (1941) ರಿಂದ ತೆಗೆದುಕೊಂಡಿದೆ) 








ಇಸ್‌ ದಿ ಬ 
8 ನಷ್ಟರೂಂದಿದ ಪಃ 
7 
ತ 





ಆಂಧಃಸುಕರ ರಾಸ; 











(1937 1938 ತ 1938 | (೪3 ' | 
ಐಯುಾ. 701 : 0.0 | 11.6 ; 132. 2.2 : 6.8 
ಯು. ಎಸ್‌, 540 21 36/1321: 2. 33 
ಇಲ್ಲಿ. ಆರ್‌. 4 2೫.38% 10.023. 13354 
ಇಂಡ್‌. ಡಬ್ಲ್ಯೂ. ಎಫ್‌.9 38.9 | 9.1 | 121... 47 | 162 
ಐಯಾ. ಪಿಆರ್‌." 28,6 . 38.5 | 31.) 8.2 1 26.8 
ಐಯಾ. ಎಲ್‌. 317 36.4 | 45.0 ,.5.6 267 , 28.4 
ಕಾನ್ಸಾಸ್‌ ಕೆ. 4 ₹8 6 | 14,3 , 25.8 188 369 
ಇಲ್ಲಿ. ಹೈ. 364 448 394 268.36 
ಇಲ್ಲಿ. 5120 66,7438 1672 23.8 | 378 
ಕಾನ್ಸಾಸ್‌ ಕೈಸ್‌ 90.5 263 833 375 | 594 
ಇಂಡ್‌ 38.11 82.8. 73.1. 787 619 | 740 


ತೆನೆಹುಳುವಿಗೆ ಪ್ರತಿರೋಧ ಪಡೆಯಲು, ಪೆಯಂಟರ್‌ ಮತ್ತು ಬ್ರುನ್ಸನ್‌ 
(1940) ರಾಶಿ ಆಯ್ಕೆಯನ್ನ:; ಮುಸರಿಸಿದರು. ಅನುಕ್ರಮವಾಗಿ ಷೆ ಟ್‌ ಆಫ್‌ ಸೆಲ್ಫೈನ ನ್‌ನ 
ಹೀಡನರಹಿತ ತೆನೆ ಮತ್ತು ಸಾಧಾರಣ ತೀವ್ರತೆಯ ತ ತೆನೆಗಳಿಂದ ಅಗೆದ 
ಬೀಜಗಳ ಎರಡು ಗುಂಪನ್ನು ಅಕ್ಕಪಕ್ಕದ ತಾಕುಗಳಲ್ಲಿ ಬಿತ್ತಲಾಯ್ತು. ಮುಂದಿನ 
ಮಾಥಿಯಲ್ಲಿ ಪ್ರತಿ ತಾಕಿಂದಲೂ ಹರಡಿರುವ ಪ್ರದೇಶದಿಂದ 50ತೆನೆ ಜಯ್‌ 
ಆರಿಸಿಕೊಂಡು, ಅದರಲ್ಲಿ ತೆನೆಹುಳುವಿನ ಪೀಡನವನ್ನು ನಿರ್ಧರಿಸ ಬ್ರ. ಪೀಡನ 
ರಹಿತ ಮುಸುಕಿನಜೋಳದ ವಸ್ತುಗಳಲ್ಲಿನ ಸರಾಸರಿ ವೃತ್ಯಾಸ ಸ ಕಡಮೆಖೆಂದದಾ 
ಗಿದ್ದರೂ, ಪ್ರತಿರೋಧ ಹೆಚ್ಚಿಸುವಲ್ಲಿ 1 ವರ್ಷದ ರಾಶಿ ಆಯ್ಕ ಹೆಚ್ಚು ಫಲದಾಯಕ 
ವಾಗಿತ್ತೈಂದು ಕಂಡುಬಂದಿತು. 
ಜಂತುಹುಳು (ನಿಮಟೋಡು)ಗಳು. .ಟೈಲಂ*ಸ್‌ ಡಿಪ್ಲಾಸಿ (ಕುಹ್ಮ್‌) 

ಜಂತುಹುಳುಗಳನ್ನು ಕೀಟಗಳಾಗಿ ವರ್ಗೀಕರಿಸದಿದ್ದರೂ, ತಳಿಅಭಿವೃದ್ಧಿಯಲ್ಲಿ 
ಸಾದೃಶ ಸಮಸ್ಯೆಗಳನ್ನು ಉತ್ಪನ್ನ ಮಾಡಬಲ್ಲ ಪಾ ್ರಣಿಪೀಡಕಗಳನ್ನು ಇವು ಪ ತಿನಿಧಿಸಂ 
ತ್ತವೆ, ಬೆಳೆಸಸ್ಯಗಳಲ್ಲಿನ ನಿಮಟೋಡ್‌ ಅಧ್ಯಯಂನಗಳ ಸಂಕ್ಷೆಪ್ತ ಉದಾಹರಣೆಯನ್ನು 
ಕೊಡಲಾಗುತ್ತದೆ. 


252 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸ್ವೀಡನ್‌ನಲ್ಲಿ ದ್ವಿದಳಧಾನ್ಯ ಪ್ರಭೇದಗಳ ಮತ್ತು ತಳಿಗಳ ಜಂತುಹುಳ (ಡೈಟಿ 
ಲೆಂಕಸ್‌ ಡಿಪ್ಲಾಸಿ) ಪ್ರತಿಕ್ರಿಯೆಗಳ ಸಂಬಂಧವಾಗಿ ವ್ಯಾಪಕ ಅಧ್ಯಯನಗಳ ಫಲಿತಾಂಶ 
ಗಳನ್ನು ವರದಿ ಮಾಡಲಾಗಿದೆ. ಅಧಿಕ ಸಂಖ್ಯೆಯ ಜಂತುಹುಳ ಸಸ್ಮಶಾಸ್ತ್ರೀಯ ವರ್ಗ 
ಗಳಿರುವಿಕೆ ತಿಳಿದುಬಂದಿದೆ. ಬಿಂಗೇಫರ್ಸ್‌ (1952) ವಿವಿಧ ಪ್ರಜಾತಿಗಳು ಆಲ್ಫಾಲ್ಟಾ, 
ಕೆಂಪ್ರ ಕ್ಲೋವರ್‌ ವತ್ತು ಬಿಳೀ ಕ್ಲೋವರ್‌ ಗಳನ್ನು ಪೀಡಿಸುತ್ತವೆಂದು ವರದಿ ಮಾಡಿ 
ದ್ದಾನೆ. ದಕ್ಷಿಣ ಸ್ವೀಡನ್‌ನಲ್ಲಿ ಶೀಘ್ರಪಕ್ವ ತೆ. ಮತ್ತು ಜಂತುಹುಳು ಪ್ರತಿರೋಧಕ್ಕೆ 
ಆಡ್ಕುಗೊಂಡ ರೆಡ್‌ಕ್ಲೊ ೇೀವರ್‌ಗಳು, ಮಧ್ಯ ಸ್ವೀಡನ್‌ನಲ್ಲಿನ ಜಂತುಹುಳುಗಳಿಗೂ, ಪ್ರತಿ 
ರೋಧ ಹೊಂದಿದ್ದವು ; ಆದರೆ ಚಳಿಗಾಲ ಸಹಿಷ್ಣುತೆಯನ್ನ ಲ. ಸಂಕುಚಿತ ಪರಿವರ್ಧನೆ 
ಮತ್ತು ನಿಷೇಚನ ಮತ್ತು ಜಂತುಹುಳದ ಒಳನುಗ್ಗಿ ಹೋಗುವ ಶಕ್ತಿಕ್ಷೀಣತೆಯೊಡನೆ 
ಪ್ರತಿರೋಧ ಜೊತೆಗೂಡಿದೆಯೆಂದು ವ್ಯಕ್ತಪಡುತ್ತದೆ. ರಿಕೃತೆ ತೆ ಸಂಬಂಧಕವಾಗಿ ಸರಳ 
ವೆಂದು ಈ ಅಧ್ಯಯನಗಳು ಸೂಚಿಸಿವೆ. ಆದರೆ ಈ ವಿಷಯದಲ್ಲಿ ಫಲಿತಾಂಶಗಳು 
ರ೦ಪೂರ್ಣವಲ್ಲ. 
ಕ್ಲೋವರ್‌ಕಾಂಡ ಜಂತುಹುಳು (ಟೈದೆಂಕಸ* ಡಿಪ್ಲಾಸಿ) ವಿನ ವಿಸ್ಮರಣೆ ಮತ್ತು 
ಕ್ಷಣಗಳ ಸ ಸ್ವಭಾವವನ್ನು ಡೆನ್‌ಮಾರ್ಕ್‌ನಲ್ಲಿನ ಸಸ ವರ್ತನೆಗೆ ಸಂಬಂಧಪಟ್ಟಂತೆ 
ಫ್ರಾಂಡ್ಸನ್‌ (1951) ವಿಮರ್ಶಿಸಿದ. ಮುಂದಿನ ಕಾರ್ಯಕ್ರಮದಲ್ಲಿ ದ್ವಿದಳ ಧಾನ್ಯ 
ಗಳಿಗೆ, ಅದರಲ್ಲೂ ಕ್ಲೋವರ್‌ ಮತ್ತು ಆಲ್ಫಾಲ್ಮಾಗಳಿಗೆ ನಿರ್ದಿಷ್ಟ ಗಮನವೀಯ 
ಲಾಯ್ತು. ವಿವಿಧ ದ್ವಿದಳಧಾನ್ಯಗಳಿಂದ ಪಡೆದ ಜಂತುಹುಳುಗಳನ್ನು ಕೆಲವು ಪ್ರಭೇದ 
ಗಳಿಗೆ ಅಡ್ಡಸೋಂಕು ಏ ಏರ್ಪಡಿಸುವುದರಿಂದ, ಜೀವಶಾಸ್ತ್ರೀಯ ವೆ ೈಶಿಷ್ಟ ಕತೆ ಪೆಡೆದಿರು 
ವಂತೆ ತೋರ್ಪಟ್ಟರೂ, ಅದಂ ಸ್ಪಷ್ಟವಾಗಿಲ್ಲವೆಂದು ಕಂಡುಬಂದಿತು, ಕೆಂಪುಕ್ಸೋವರ್‌ 
ಜಂತುಹುಳುಗಳಿಗೆ ಪ್ರತಿರೋಧ ಹೊಂದಿರುವ ಕೆಂಪುಕ್ಸೋವರ್‌ ವಿಭೇದಗಳು, ಬಿಳಿ 
ಕ್ಲೋವರ್‌ ಮತ್ತು ಆಲ್ಫಾಲ್ಫಾ ಜಂತುಹುಳುಗಳ ಸೋಂಕಿಗೆ ಸಾಮಾನ್ಯವಾಗಿ ಈಡಾಗು 
ವುದಿಲ್ಲವೆಂದು ಭಾವಿಸಲಾಯ್ತು. ಬೆಳೆ ಪರಿವರ್ತನೆ ಮತ್ತು ಇತರ ಕಾರ್ಯಕ್ರಮಗಳು 
ಸಹಾಯಕವಾಗಬಹುದಾದರೂ, ಪ್ರತಿರೋಧ ವಿಭೇದಗಳ ಅಭಿವೃ ದ್ಧಿ ಯೇ ಜಂತು 
ಹುಳ ನಿಯಂತ್ರಣಕ್ಕೆ ಅತ್ಯ ರಿಶ ಆಶಾದಾಯಕ ವಿಧಾನವೆಂದು ಭಾವಿಸಲಾಯ್ತು, 
ಸಾಂ ಡಿನೇವಿಯಾ "ಮತ್ತು ಇತರೆಡೆಗಳಲ್ಲಿ ದ್ವಿದಳ ಧಾನ್ಯ ತಳಿಅಭಿವೃದ್ಧಕರು 
ಪೀಡಿತ ಸಸ್ಯ ಅಂಗಗಳಿಂದ ಪಡೆದ ಜಂತುಹುಳುಗಳಿಂದ. ಹೊಲ ಅಥವಾ ಲತಾಗೃಹ 
ಪರಿಸ್ಥಿತಿಗಳಲ್ಲಿ ಬೆಳೆಸಿದ ಸಸ್ಯಗಳಿಗೆ ಕೃತಕ ಪೀಡನವೇರ್ಪಡಿಸುವ ವಿಧಾನಗಳನ್ನು 
ವೃದ್ಧಿಗೊಳಿಸಿದ್ದಾರೆ. ಫ್ರಾಂಡ್ಸನ್‌. ನಿಮಟೋಡ್‌ ಶೇಖರಣೆ ಮತ್ತು ಕೃತಕ ಪೀಡನ 
ವೇರ್ಪಡಿಸುವ ಹಿಂದಿನ ವಿಧಾನಗಳನ್ನು ಪರಿಶೀಲಿಸಿ ಅನುಕೂಲವೇರ್ಪಡಿಸಬಹುದೆಂದು 
ಭಾವಿಸಲಾದ ಪರಿಷ್ಕರಣಗಳನ್ನು ಸೂಚಿಸಿದ್ದ. ಈ ಕೆಳಗಿನ ವಿವರಣೆ ಆ ತಂತ್ರದ 
ಮುಖ್ಯಾಂಶಗಳನ್ನೊಳಗೊಂಡಿದೆ. 


ಕ 


2ಕ್ಕೆ 
₹ 31 


ಣಿ 


ಕೇಟಿ ಪ್ರತಿರೋಧನೆಗಾಗಿ ತಳಿಅಭಿವೃದ್ಧಿ ಸಾಮಾನ್ಯ ಪರಿಗಣನೆಗಳು 253 


ಪೀಡಿತಸಸ್ಯಗಳನ್ನು ದೊಡ್ಡ ಲಾಳಿಕೆಗಳಲ್ಲಿಟ್ಟು ದೀರಿನ ಮಂಜು ಅಥವಾ ಅತಿ 
ನಯಸೀರ್ಪನಿ ಅದರ ಮೇಲೆ ಬೀಳುವಂತೇರ್ಪಡಿಸಿದಲ್ಲಿ, ನೀರು ಜಿನುಗಿ ಕೆಳಗಿನ ಪೆಟ್ಟಿ 
ತಟ್ಟೆಗಳಲ್ಲಿ ಶೇಖರಣವಾಗುತ್ತದೆ. ಹುಳುಗಳು ತೇವವಾದ ಅಂಗಾಂಶಗಳಿಂದ ಹೊರ 


ಬಿದ್ರು ನೀರಿನಲ್ಲಿ ಕೆಳಕ್ಕೆ ಸಾಗಿ ಸಲ್ಬಡುತ್ತವೆ. 
ಪರೀಕ್ಷಿಸಬೇಕಾದ ಸ ಸಸ್ಯಗಳ ಬೀಜಗಳನ್ನು ಪೆಟ್ರಿತಟ್ಟೆಗಳಲ್ಲಿ ತೇವವಾದ ಸೋಸು 


ಆತ 
ುಲೇರ್ಪಡಿಸಲಾಗುತ್ತದೆ. 3.4 ದಿನಗಳಲ್ರಿ ಒಂದು ಬೇರು 


ಕಾಗದ ಅಂಚನಲಿ ಔಟು. ಆದರ ಮೇಲೆ ಜಂತುಹುಳು ಹೊಂದಿರುವ ಅಲಂಬನವನು 


ನಾ ದ್‌ 

ಪಿಚಕಾರಿಯ ಮೂಲಕ ತೊಟ್ಟಿಕ್ಕಿಸಲಾಗುತ್ತದೆ. ನಂತರ ಸೋಸು ಕಾಗದವನ್ನು 
ಸುರುಳಿ ಸುತ್ತಿ, ಬೀಕರ್‌ನದ್ಲಿನ ನೀರಿನೊಳಗಿಟ್ಟು. ಮೇಲೆ ಗಾಜುತಟ್ಟೆ ಮುಚ್ಚಲಾಗು 
ಕದ. ಈ ಪೀಡಕ ಕೋಣೆಗಳನ್ನು ಲತಾಗ್ಬಹದಲ್ಲಿ 12ರಿಂದ 20%0. ಗಳಷ್ಟು 
“ 


ಉಪ್ಲಾಂಶದಲ್ಲಿ ಇಡಲಾಗುತ್ತದೆ. ಪೀಡನವೇರ್ಪಡಿಸಿದ 10-15 ದಿನಗಳ ನಂತರ ಸಸ್ಮ 


ಗಳನ್ನು ಪೀಕ್ಷಿಸಲಾಗುತ್ತದೆ. ಎಳೆಕಾಂಡದಲ್ಲಿ ಸ್ಪಷ್ಟ ಉಬ್ಬು ತೋರುವ ಸಸ್ಯಗಳು 


ಪೀಡಿತವಾದವು ಮತ್ತು ಅವುಗಳು ಜಂತುಹುಳುಗಳಿಗೆ ಈಡಾಗುವವು. 
ಕೃತಕ ವೀಡನ ಪರೀಕ್ಷೆಯಲ್ಲಿನ ಪ್ರಮುಖ ತೊಡಕು, ಬಳಕೆಗಾಗಿ ಜಂತುಹುಳ 


ಗಳನ್ನು ಹೊಂದುವ ಸಮಸ್ಯೆ. ಆದಾಗ್ಸೂ ,. ಮಣ್ಣಿನಲ್ಲಿ ಸಮಪ್ಪಿಗಳನ್ನು ನಿರ್ಮಿಸಿ 
ಹೊಲಪರೀಕ್ಷೆಗೆ ಸಮರ್ಪಕ ಪರಿಸ್ಥಿ ತಿಯನ್ನೂ ಹಾಗೂ ಕೃತಕ ಪೀಡನಕ್ಕಾಗಿ ಸಸ್ಯಗಳ 
ಮೂಲವನ್ನೂ ಸಾಧ್ಯಗೊಳಿಸಬಹುದು. 

ಇತರ ಕೀಟಗಳು : ಮಿದತೆಗಳ ಪ್ರತಿರೋಧ ವಿಚಾರದ ತನಿಖೆಗಳ ಪರಿಶೀಲನೆ 
ಯೊಂದನ್ನು ಮಾಕ್‌ಬೀನ್‌ ಮತ್ತು ಪ್ಲಾಟ್‌ (1951) ಪ್ರಕಟಿಸಿದ್ದಾರೆ. ಇದೇ 
ಕಾರ್ಯಕರ್ತರು, ಮ್‌ ವರ್ಷಗಳ ಅವಧಿಯಲ್ಲಿ, ಸಾಸ್ವಾಟ್ವೈವಾನ್‌ನ ವಿವಿಧ 
ಪ್ರದೇಶಗಳಲ್ಲಿ, ಬಾದರ್ಲಿ ತಳಿಗಳಲ್ಲನ ವೀಕ್ಷಣೆಯ ಫಲಿತಾ ತಾಂಶಗಳನ್ನೂ “ವರದಿ ಮಾಡಿ 
ದ್ದಾರೆ. (ಚತ್ರ 25 "ನೋ ಡಿರಿ) ಇತರ ವಿಧಗಳಲ್ಲಿ ನ ನಷ್ಟ ಗಳೇಪ ರ್ಪಟ್ಟಿದ್ದ ರೂ ನಷ್ಟದ 
ಅಂದಾಜನ್ನು ಮೂಲತಃ ಬಿದ್ದ ತೆನೆಗಳ ಶೇಕಡಾವಾರಿನ ಆಧಾರದಿಂದ ಮಾಡಲಾಯ್ತು. 
ಇದರಲ್ಲಿ ಮಿಡತೆಯ ಅನೇಕ ಪ್ರಭೇದಗಳು ಸೇರಿದ್ದರೂ. ಅತಿ ಸಾಮಾನ್ಯವಾಗಿದ್ದದ್ದು 
ಮೆಲನೋಹ್ಲಸ್‌ ಮೆಕ್ಸಿಉಾನಸ್‌ ಮೆಕ್ಸಿಕಾನಸ್‌. 


ಗೋಧಿಕುಂಡ ಕತ್ತರಿಸುವ ನೊಣಕ್ಕೆ, ಸೀಫಸ್‌ ಸಿಂಕ್ಟಸ* ನಾರ್ಟ್‌, ಪ್ರತಿರೋಧ 
ಸಂಬಂಧಿತ ಸಾಹಿತ್ಯವನ್ನು ಎಕ್ರ್ರೋತ್‌ ಮತ್ತು ಮಾಕ್‌ ನೀಲ್‌ (1953) ಅವಲೋಕಿ 
ಸಿದರು, ಮತ್ತು ವಸಂತಮತುವಿನ ಗೋಧಿಯಲ್ಲಿ ಪ್ರತಿರೋಧದೊಡನೆ ಸಂಯೋಜರ೯ 


| 


`254 1.444 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪಡೆದಿರುವ ಸಸ್ಯಲಕ್ಷಣಗಳ ಸಂಬಂಧವಾಗ್ಯಿಇನ್ನೂ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿ 
ದರು. ಅವರು, ಮಾಂಟಾನಾದ ಚೋಟೋವಿನಲ್ಲಿ ಪ್ರಪಂಚದಲ್ಲೆಲ್ಲ ಶೇಖರಿಸಿದ್ದ 
2000 ವಿಧ ಗೋಧಿಗಳನ್ನು ಮಾಫಿಯಲ್ಲಿ ಬಿತ್ತಿದರು ಮತ್ತು ಆ ತಳಿಗಳನ್ನು ಎತ್ತರ 
ಗಿಡ್ಡ, ಅಲ್ಟಾವಧಿ, ದೀರ್ಫಾವಧಿ, ದಪ್ಪಕಾಂಡ, ತೆಳುಕಾಂಡ, ಗಟಿ ಕಾಂಡ. ಡ್ಯೂರಂ 
ಮತ್ತು ಕ್ಲಬ್‌ ಎಂದು ಹೆಸರಿಡಲಾದ 9 ಪಂಗಡಗಳಾಗಿ ವರ್ಗಿಕರಿಸಿ, ಪ್ರತಿಪಂಗಡ 
-ದಲ್ಲೂ ಯಾದೃಚ್ಛಿಕವಾಗಿ 20 ಸಸ್ಮಗಳನ್ನು ವಿಶಿಷ್ಟ ಅಧ್ಯಯನಕ್ಕಾಗಿ ಆರಿಸಿಕೊಂಡರು, 
ಕೊಯ್ಲು ಸಮಯದಲ್ಲಿ ಪೀಡನಗಳ ಹೊಲ ಟಿಪ್ಪಣಿ ಮಾಡಲಾಯ್ತು. ಕೀಟಗಳ 
ಕಾಂಡ ಕತ್ತರಿಸುವಿಕೆಯ ಪ್ರತಿರೋಧದೊಡನೆ ಸೇರಿದ್ದ ಒಂದೇ ಒಂದು ಲಕ್ಷಣ ಗಟ್ಟೆ 
ಕಾಂಡ... ಟೊಳ್ಳುಕಾಂಡ ವಿಧಗಳಲ್ಲೂ, ಸಾಮಾನ್ಯ ಗೋಧಿಗಳಿಗಿಂತ ಡ್ಯೂರಂ ಗೋಧಿ 
ಗಳು ಹೆಚ್ಚು ಪ್ರತಿರೋಧ ಪಡೆದಿದ್ದವು. ಭಿನ್ನ ಪರಿಸರದ ಪರಿಸ್ಥಿತಿಗಳಲ್ಲಿ ಆ ಲಕ್ಷಣ 
ಸ್ಪಲ್ಪಮಟ್ಟಿಗೆ ಆಸ್ಮಿರವಾಗಿದ್ದರೂ, ಗಟ್ಟಿಕಾಂಡದ ಸಾಮಾನ್ಯ ಗೋಧಿಗಳೂ ಕತ್ತರಿ 
ಸುವ ನೊಣಕ್ಕೆ ಆಂಶಿಕ ಪ್ರತಿರೋಧ ಪಡೆದಿದ್ದ ವು. ಡ್ಯೂರಂ » ಸಾಮಾನ್ಯ ಗೋಧಿಗಳ 
ಸಂಕರಗಳಲ್ಲಿ, ಸಾಮಾನ್ಯ ಗೋಧಿ ವಿಧಗಳಿಗೆ ಡ್ಯೂರಂ ತಳಿ ಗೋಲ್ಡ ನ್‌ ಬಾಲ್‌ನ 
ಟ್ಟಿಕಾಂಡ ಲಕ್ಷಣವನ್ನು ಸ್ಮ ಛಾಂತರಿಸಲು ಸಾಧ್ಯವಾಗದ್ದ ನ್ನು, ನಿರೂಪಿಸಿರುವ 
_, ಪ್ಲಾಟ್‌ ಮತ್ತು ಲಾರ್ಸನ್‌ರ ಕಾರ್ಯಗಳ ಆಧಾರವನ್ನು ತೋರಿಸಲಾಯ್ತು, 

ಖಲೆಗಳ ಸಂಬಂಧಿತ ಮೃದು ತುಪ್ಪುಳುಗಳ ಆಧಾರಿತವಾದ, ಎಲಿ ಜಿಗಿಹುಳು 
(ಎ:ಪೋಸ್ಕ ಥೌಬಿಯಾ, ಗಳಿಗೆ ಈಡಾಗುವಿಕೆಯ ಭಿನ್ನತೆಗಳನ್ನು ತೋರ್ಪಡಿಸುವ 
ಸೋಯಾಬೀನ್ಸ್‌ನ ವ್ಯಾಪಕ ಪರೀಕ್ಷೆಗಳ ಫಲಿತಾಂಶಗಳನ್ನು, ಜಾನ್ಸನ್‌ ಮತ್ತೂ 
ಹಾಲೋವೆಲ್‌ (1935) ವಿವರಿಸಿದ್ದಾರೆ. ನುಣುಪು ಸಸ್ಯಗಳು ಪೂರ್ಣ ಈಡಾಗುತ್ತಿ 
. ದವು. ಸ್ವಲ್ಪ ತುಪ್ಪಳದವು ಮಧ್ಯಸ್ಥೃ ಮತ್ತು ಗಡಸು ರೋಮ ವಿಧಗಳು ಪ್ರತಿ 
ರೋಧ ಶಕ್ತವಾಗಿದ್ದವು, 

ಥಾಮಸ್‌ (1952) ವಿವರಿಸಿರುವಂತೆ. ಈಚೆಪ್ಟಿನಲ್ಲಿ ಆನ್ಸನ್‌ ಮತ್ತಿತರರು 
ನಸುಗೆಂಪು ಕಾಯಿಹುಳಕ್ಕೆ ಗಾಸಿಪಿಯಂ ತುರ್ಪೇರಿಯ ಪ್ರಶಿರೋಧವನ್ನು ಗಾ.ಬಾರ್ಟಡೆನ್ಸಿ 
ತಳಿಯ ಉತ್ತಮ ಲಕ್ಷಣಗಳೊಂದಿಗೆ ಸಂಯೋಜನೆಗೊಳಿಸಿದರು. ಬಂಜೆತ್ವದ 
ಮೊದಲ-ಸಂತಶಿ ಲಭಿಸಿತು, ಸಂಕರ ಬೀಜಗಳನ್ನು ಕಾಲ್ಫಿಸೀನ್‌ನಿಂದ ಪರಿಷ್ಕರಿಸಿ 
ಉಭಯಗುಣಿೆತ (ಷಟ್‌ಗುಣಿತ) ಸಸ್ಯಗಳನ್ನು ಪಡೆಯಲಾಯ್ತು, ಇವುಗಳಿಗೆ ಒಂದು 
ಉತ್ತಮ ತಳಿಯೊಡನೆ ಸಂಕರವೇರ್ಪಡಿಸಿ, ಮುಂದೆ ಆಯ್ಕೆ ಮತ್ತು ಪರೀಕ್ಷೆಗಳ 
ಪರ್ಯಾಯಂದಿಂದ ನಾಲ್ಕು ಸಂತತಿಗಳಿನ್ಹಿ ಹಿಂಸಂಕರವೇರ್ಪಡಿಸಲಾಯ್ತು. 

ಹಿಂಸಂಕರ ಬಳಕೆಯಿಂದ, ಒಂದು ಹತ್ತಿ ತಳಿಯಲ್ಲಿನ ಎಲೆಜಿಗಿಹುಳು (ಜಾಸಿ 
ೈ)ರ ಪ್ರತಿರೋಧಶಕ್ತಿಯನ್ನು, ಇನ್ನೊಂದು ಉತ್ತಮದರ್ಜೆಯ ಹೊಸ ಸಂಕರಣಕ್ಕೆ 
ಳಾಂಶರಣಗೊಳಿಸಿದ ವೆಲಕ್ಸಿನ ಕಾರ್ಯಕ್ರಮವನ್ನು 'ಥಾಮಸ್‌ (1952) ವರದಿ 


ಲ್ನ 


ಇ 24 


ಕೀಟ ಪ್ರೆತಿರೋಧೆನೆಗಾಗಿ ತಳಿಅಭಿವೃದ್ಧಿ ಸಾಮಾನ್ಯ ಪರಿಗಣನೆಗಳು 255 


ಬಟಸೃಚ: ಎಲೆಜಿಗಿಹುಳು ಪ್ರತಿರೋಧ ಪ್ರಬಲವಾ ಇಗಿದ್ದಂತೆ ತೋರ್ಪಟ್ಟಿ ತು. 
ಮಗೊಳಿಸಿದ ವಿಭೇದಗಳನ್ನು "`ಓಂಸಂಕರದ ನಂತರದ ಮಾರನೆಯ ಸಂತತಿಯಲ್ಲಿ 





ಚಿತ್ರ 25 : ಕಾಬ್ರಿ. ಸಾಸ್ಕಟ್ಟವಾನ್‌ನಲ್ಲಿ ಬಾರ್ಲಿಗೆ ಮಿಡತೆಯಿಂದಾದ ನಷ್ಟ. 1945 
(ಮಾಕ್‌ಬೀನ್‌ ಮತ್ತು ಪ್ಲಾಟ್‌ 1951ರಿಂದ). ಪಕ್ವತೆ ನಷ್ಟಕ್ಕೆ ಸಂಬಂಧಿಸಿದೆ. ಅಲ್ಬಕಾಲಾವಧಿ 
ತಳಿಗಳಿಗೆ ಅತ್ಯಲ್ಪ ನಷ್ಟವಾಗಿದೆ. ಎಡದಿಂದ ಬಲಕ್ಕೆ. : ಪ್ರಾಸ್ಪೆಕ್ಟ್‌ » ಸ್ಪಾವ್ರೋಪೋಲ್‌ 3823 
ಶೇ. 15 ಭಾಗ ನಷ್ಟ ; ಪ್ರಾಸ್ಟೆಕ್ಟ್‌ ಶೇ. 20 ಭಾಗ ನಷ್ಟ ; ಕೆನೇಡಿಯನ್‌ ತಾರ್ಪ್‌ ಶೇ. 100 
ಭಾಗ ನಷ್ಟ ; ರೆಕ್ಸ್‌ ಶೇ. 100 ಭಾಗ ನಷ್ಟ. 

ಸಸ್ಯ ಪ್ರಭೇದಗಳು ಮತ್ತು ತಳಿಗಳ ಪ್ರತಿಕ್ರಿಯೆಯ ಬಗ್ಗೆ ಸಾಕಷ್ಟು ಮಾಹಿತಿ 
ದೊರೆತಿರುವ ಅನೇಕ ಬೆಳೆ ಕೀಟಗಳ ವಿಚಾರವನ್ನು ಕೂಲಂಕುಷವಾಗಿ ಚರ್ಚಿಸಿಲ್ಲ. 
ಸೈಲ್ಲಿಂಗ್‌ನ ಹೇಳಿಕೆಯಂತೆ (1941) 17921920 ಅವಧಿಯಲ್ಲಿ, ಆಮೆರಿಕದ 
ಸಂಯುಕ್ತ ಸಂಸ್ಥಾನಗಳಲ್ಲಿ ಕೀಟ ಪ್ರತಿರೋಧ ವಿಷಯವನ್ನು ವರದಿ ಮಾಡಿರುವ 
37 ಲೇಖನಗಳು ಮಾತ್ರವಿದ್ದರೂ, ಈಗ ಅನೇಕ ಅಧ್ಯಯನಗಳ ಫಲಿತಾಂಶ ದೊರಕು 
ತ್ತವೆ. ಸಸ್ಯಪ್ರತಿರೋಧ ಪರೀಕ್ಷೆಗಳಲ್ಲಿ ಬಳಸಲು ಪೀಡಕ ಕೀಟಗಳ ಅಭಿವರ್ಧನೆ 
ಮತ್ತು ಬಳಕೆಯ ವಿಶಿಷ್ಟತಂತ್ರಗಳನ್ನು ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ವೃದ್ಧಿಗೊಳಿಸ 
ಲಾಗಿವೆ. ಈ ವಿಚಾರದಲ್ಲಿ ರೋಗ ಅಧ್ಯಯನಗಳು ಹೆಚ್ಚು ಮುಂದುವರೆದಿವೆ. ಕೀಟ 
ಪ್ರತಿರೋಧ ಸಮಸ್ಯೆಗಳಿಗೆ ತಳಿಅಭಿವೃದ್ಧಕರು ಮತ್ತು ಕೀಟಶಾಸ್ತ್ರಜ್ಞರು ಹೆಚ್ಚು 
ಗಮನವೀಯುವರೆಂದು ನಿರೀಕ್ಷಿಸಲಾಗಿದೆ. 


ಅಧ್ಮಾಯ 11 
ವಿಶೇಷ ತಂತ್ರಗಳು 


ಉತ್ತಮಗೊಂಡ ತಳಿಗಳ ತಳಿಅಭಿವೃದ್ಧಿ ಬಹುಮಟ್ಟಿಗೆ ಅನೇಕ ಲಕ್ಷಣಗಳ 
ಆಯ್ಕೆಯನ್ನು ತಪ್ಪದೆ ಒಳಗೊಂಡಿರುತ್ತದೆಂದು ಹಿಂದಿನ ಅಧ್ಯಾಯಗಳಲ್ಲಿ ಸ್ಪಷ್ಟಪಡಿಸ 
ಲಾಗಿದೆ. ಕೆಲವನ್ನು ಸುಲಭವಾಗಿ ನೋಡಬಹುದು ಮತ್ತು ಅಪೇಕ್ಷಿತ ಏಕಸಸ್ಯಗಳನ್ನು 
ದೃಷ್ಟಿಗೋಚರ ಪರೀಕ್ಷೆಯಿಂದ ನಿರ್ಧರಿಸಬಹುದು. ಇತರ ಲಕ್ಷಣಗಳ ಬೆಲೆಕಟ್ಟು 
ಎಕೆ ಕಷ್ಟವಾಗಬಹುದು ಮತ್ತು ನಿಯಂತ್ರಿತ ಆಯ್ಕೆ ಸಾಧ್ಯವಾಗಲು ವಿಶೇಷ ವಿಧಾನ 
ಗಳನ್ನು ವೃದ್ದಿಗೊಳಿಸಬೇಕು. ತಳಿಅಭಿವೃದ್ಧಿಯ ಮುಂದುವರಿಕೆ ಅತಿ ತೀವ್ರಗತಿಯಲ್ಲಿ 
ಸಾಧ್ಯವಾಗಿಸಲು, ಆಯ್ಕೆಯ ಸಮರ್ಥ ವಿಧಾನಗಳು ಫಲಿಸುವಂತಾಗಲು, ತಳಿಅಭಿವ ದ್ಧಿಕ 
ಇತರ ಸಸ್ಯಶಾಸ್ತ್ರ ಪರಿಣತರೊಂದಿಗೆ ಸಹಕರಿಸುವುದು ಅತ್ಯಾವಶ್ಯಕ. ಬಳಸಿದ ಕಾರ್ಯ 
ವಿಧಾನಗಳು, ವಸ್ತುವಿನ ಸ್ವಭಾವ, ಪರಿಶೀಲಕನ ತರಬೇತಿ ಮತ್ತು ಲಭ್ಯವಾಗಿರುವ 
ಅನುಕೂಲತೆಗಳನ್ನನುಸರಿಸಿ ವ್ಯತ್ಯಾಸ ಹೊಂದಬಹುದು. 

ಆಯ್ಕೆಯೊಡನೆ ಸಂಬಂಧ ಪಡೆದ ನಿರ್ದಿಷ್ಟ ಸಮಸ್ಯೆಗಳ .ಜೊತೆಗೆ, ಸಂತಾನೋ 
ತತ್ತಿ, ಸಂಚರಣ ಮತ್ತು ಪರಾಗ ನಿಯಂತ್ರಣಗಳಂತಹ ಸ್ಥಿತಿಗಳಿಗೆ ಸಂಬಂಧಪಟ್ಟ ಇತ 
ರವೂ ಉದ್ಭವಿಸಬಹುದು. ಸಾಹಿತ್ಯದಲ್ಲಿ ಅನೇಕ ತಂತ್ರಗಳನ್ನು ವಿವರಿಸಲಾಗಿದ್ದರೂ- 
ಅವುಗಳ ಮಾರ್ಪಾಟು ಅಗತ್ಯ ಅಥವಾ ಅಪೇಕ್ಷಿತವೆಂದು ತಳಿಅಭಿವೃದ್ಧಕಣಿಗೆ ಕಾಣ 
ಬಹುದು. ಮತ್ತು ಹೆಚ್ಚು ಸಾಧ್ಯತೆ ಆತನ ಜಾಣತನವನ್ನಲಂಬಿಸಿರಬಹುದು. 

ಈ ಪ್ರಸಕ್ತ ಅಧ್ಯಾಯದ ಗುರಿ, ಇದುವರೆಗೆ ಅಭಿವೃದ್ಧಿ ಪಡಿಸಿರುವ ತಂತ್ರಗಳ 
ಆಯ್ಕೆಗೆ ಸೃಷ್ಟೀಕರಣ ಒದಗಿಸುವುದು- ಆದ್ದರಿಂದ ಕೊಟ್ಟಿ ಕರುವ ಉದಾಹರಣೆಗಳು 
ಸ್ವಲ್ಪವೇ ಆಗಿರಂವುದು ಸ್ವಾಭಾವಿಕ. 


ಗೋಧಿಯಲ್ಲಿ ಗುಣಪರೀಕ್ಷೆಗಳು 


ಜನ ಬಳಕೆಗಾಗಿ ಒಂದು ನಿರ್ದಿಷ್ಟ ಗೋಧಿತಳಿಯ ಸೂಕ್ತತೆಯ ನಿರ್ಧಾರ, 
ಅದನ್ನು ಯಾವುದಕ್ಕೆ ಉಪಯೋಗಿಸಲಾಗುತ್ತದೆ ಎಂಬುದನ್ನನಃುಸರಿಸುತ್ತದೆ. ಆದರ 
ಅತಿ ಮುಖ್ಯ ಬಳಕೆ, ರೊಟ್ಟಿ, ಟೊಳ್ಳುಸೇವಿಗೆ, ಪಿಷ್ಟಭಕ್ಷ್ಯ, ತೆಳುವಾದ ಗಡಸು 
ಬಿಸ್ಕತ್ತು ಮತ್ತು ಹೊತ್ತರೂಟ ಆಹಾರಗಳನ್ನು ಒಳಗೊಂಡಿದೆ. ನಿರ್ದಿಷ್ಟವಾಗಿ ಒಂದು 
ಬಳಕೆಗೆ ಹೊಂದಿಕೊಂಡಿರುವ ಗೋಧಿ, ಇತರ ಬಳಕೆಗೆ ಅತ್ಯಲ್ಪ ಉಪಯುಕ್ತವಾಗಿರ 
ಬಹುದು. ಹಿಟ್ಟುಮಾಡುವ ಮತ್ತು ಕಾವಿನಿಂದ ಬೇಯಿಸುವ ಶಾಸ್ತ್ರ ಹೆಚ್ಚು ವೈಶಿಷ್ಟ 


ಗ ಗ ಜಾ ಬ | ಆಜು 
ಮಾತ್ರಸಾಧ್ಯ. ತಳಿಅಭಿವೃದ್ಧಿಕ ಮತ್ತು ಇತರ ಶ್ರೇತ್ರಗಳನ್ಲಿನ ಕಲಾತಂತ್ರಜ್ಞರ ನಡುವೆ 
[ಶಶೆಯನ್ನು ಇದು ಪ್ರನಃ ದೃಢಪಡಿಸುತ್ತದೆ. 


"ಇನಿ 
ಕಾ, ಆ ಧ್‌ ಸ ಈ ಹ 
ತೃಪ್ತಿಕರ ರೊಟ್ಟಿ ಗೋಧಿಗಳ ಲನ ಅವಶ್ಯಕ ವಿಶಿಷ್ಠತೆಗಳನ್ಲೆ ಯುಕ್ತ ಬೇಯಿಸು 


ಫಾ ಕ್‌ ್ಲ್‌ ಶ್‌ ಹಾಸ ಕಾಗ ಇ. ಪಾ ಇ 
ವಿಕೆ (ಕಾವಿನಿಂದ ಬೇಯಿಸುವುದು) ಶಕ್ತಿಯೂ ಒಂದು. ಹುದುಗು ಅಭಾವರಹಿತ ಶ್ಲಿತಿ 
ಸ 
ತ ಡೇ ಬಾ ಆ ಹಾ ಎ, ಹಾಟ್‌, ಗ್ರ ಹಾಡಾರ್ಜ ಇ ಸಾರ್‌ ಹ 
ಯಲ್ಯ ಬೇಯಿಸಿದಾಗ, ಉತ್ತಮ ಗಾತ್ರ ಮತ್ತು ತ. ಪ್ವಿಕರ ಕಣದಿನ್ನುಸ ಮ್ತು ರಚನೆ 


ವ 
ಕಮ ಡ್‌ ಇತರ, ಜಿ. ತ್‌ 
ಪಡೆದ ರೊಟ್ಟಿ ಉತ್ಪಾದನೆ ಗೋಧಿ ಅಥವಾ ಹಿಟ್ಟೆನ ಆಂತರ್ಗತ ಸಾಮರ್ಥ್ಯ 
ಸಃ 
ಹಾನಿ, ತ್ನ ಬಾ ಗ ಹಾಟ ಡಾ ್ಡಿ 
ದಿಂದಾದುದಂದು ಇದನ್ನು ಸಷ ಪಡಿಸುರಹುದು. ಕೆ 


ಸಾರಾ ಗಚ್ಟೇ ಅಗ ಇದದ ಕು ಇಕ್ಕು ಅರ ಅರ್‌, ತವ್‌ ಕಾರದ ತರ್‌ ಗೌಿಜ್ಯರಾ ರ್‌ ಸಜೆ ಗದು 
ಮಾಡಲು ಮತ್ತು ಬೇಯಿಸಲು ಆತ್ಮಂತ ಅಸುಕೂಲವಪಂದ ಜಾರೀರವಿರಿಲಿ ಜಂಭ ಪರಿಸರ 


6 


ಎಪಿ ಹ ಬ 2 ರ್‌ 
ಮ್ಮ ದರಿಂದ ಆದ 
ಸರಾ ರಾ ಗೌಳ ಇದ ಸುಂದ ಹಾಗ ಜಾ ಕ್‌ ಇ ಹ ತ್‌ ಬಸ್‌ ಜತ ಫಾ ಕಾ 
ಾಟ್ಕ ದಿಸಲುಿ ಹುಡು: ಖಿ ಓಳ ಕಾ್‌್ಮ್ಪ ತಪವ ಸನ ಸಂಸ್ಕಾರ ಭು ರ್‌ 
ಎಂಗ ತ ಪಂ ಪಡ ಸಾ ತ ಕ“ ಚ 
ಗಾರ ಬಳಕೆ ಆಗತ್ಯವಾಗುತ ದ. ರೂಟಿೆ 25 ಕವಿದ ಾವಿಎರಿಜ ಬಟ ತ ಮುಚ ಕ್ಯಾ ಯಿ ದ 


ಶ್ರ 

ದೌ ದಾ ಹಕ್ಲ್ಲ್ಷಾ್‌ ತಾದಾರು ತ್‌ ಎ 

ಬಣ್ಣ ಮತ್ತು ಹಿಟ್ಟಿನಲ್ಲಿ ವರ್ಣಪ್ರವ್ಯಗಳ ಸಾಂದ್ರತೆ ಹುಗೂ ಹುದುಗು ಹಿಟ್ಟು 
ತ್‌ 
ಕೆಲಪುಸ 


ಗುಣಗಳ ಪರೀಕ್ಷೆಗಳ ವಿಶದೀಕರಣಕ್ಕೆ, ಅಮೆರಿಕಾದ ಧಾನ್ಯ ರಸಾಯನ ಶಾಸ ಜ್ಞ 
ದವರು ಪ್ರಕಟಿಸಿರುವ ಪುಸ್ತಕ "ಧಾನ್ಯ ಪ್ರಯೋಗಶಾಲೆ ವಿಧಾನಗಳು (1941) 
ಎಂಬುದಕೆ 3 ಅಭೃರ್ಥಿಯ ಗಮನ ಸ ಸೆಳೆಯಬಹುದು. 

ಗೋಧಿಗಳ ಒಂದಂ ಸರಣಿಯ ಬೇಯಿಸುವಿಕೆ ಮುತ್ತು ಹಿಟ್ಟು ಮಾಡುವ ಪೂರ್ಣ 
ಅಧ್ಯಯನ ಸಂಬಂಧಿತವಾಗಿ ದುಬಾರಿಯಾದದ್ತು ಮತ್ತು 
ಕ್ರಮದ ಮೊದಲ ಸಂತತಿಗಳಲ್ಲಿ ಸರಬರಾಜು ಮಾಡಲು ಸಾಧ್ಯವಾದದಕ್ಕಿಂತ ಅಧಿಕ 
ಪ್ರಮಾಣದ ಗೋಧಿ ಆದಕ್ಕೆ ಅವಶ್ಯಕವಾಗುತ್ತದೆ. ಹಿಟ್ಟಿನ ಕೆಲವು ಗ ಗುಣಗಳ ಬೆಲೆ 
ಕಟ್ಟ ಲು ಹಲವು ಸರಳ, ತೀವ್ರ ವಿಧಾನಗಳನ್ನು ವೃದ್ಧಿ ಗೊಳಿ ಛಿಸಲಾಗಿದೆ. ಅಭವ ದ್ರಿ ಕ್ತ 
ನಿಗೆ. ಆಯ್ಕೆಯಲ್ಲಿ ಅತ್ಯಧಿಕ ಸಹಾಯಕವಾಗಲು ಅಂತಹ ವಿಧಾನಗಳು ತೀವ್ರ ಮತ್ತು 


ತ ಯು ಒಟು ಸ ಯಕ ಹರ” ಕ್‌ ತ್ರ ಬಟ ಬಹುುಸ್ತು ಡ್ಯ ಮಾದ 
ಸ್ವಲ್ಪ ಖರ್ಚಿನವಾ ಸ ಮತ್ತು ಸಂ ೩ “ಗಿ ಕಸ್ಮರರನ ಡ್‌ ದಡಿ ಸ್ರಮ ಇ 


೨ಬ 


ಸ! 


ಗೋಧಿ ಅವಶ್ಯವಿರಬೇಕು. ವಾಣಿಜ್ಯ ಪ ಸತ ಶಿಗಳಲ್ಲಿ ಈ ಯಾದುಂದು ವಿಧಾನವನ್ನೂ 
ವಾಸ್ತವಿಕ ಬೇಯಿಸುವಿಕೆ ಪ್ರಯೋಗಗಳಿಗೆ ಬೆದಲಾಗಿ ತುಯುಲಾಗುವುದಿಐ. 


ಓಟ್ಟು ಉತ್ಪತ್ತಿಯ ಒಂದು ಸೂಚನೆಯಾದ ಸಂಬಂಧಿತ ಪ್ರ. ಕಾನದ ತೂಕ 
ವನ್ನು ನಿರ್ಧರಿಸಲು ಸರಳ ವಿಧಾನಗಳು ಸಹಾಯಕದಾನಬಲ್ಲವು. ಐಸಂತಯತುದಿನ 
ಮತ್ತು ಚಳಿಗಾಲ ಗೋಧಿಗಳ ಆಲ್ಬಪ್ರಮಾಣ ಮಾದರಿಗಳಿಂದ ಒಂದು ಬುಷಲ್‌ನ 


ತೂಕವನ್ನು ಅಂದಾಜು ಮಾಡಲು ಅಮೋಡ್‌ ಮತ್ತು ಟಾರ್ರೀ (1934) ಪ್ರಯ ಯತ್ನಿಓ 
ದರು. ಕಾರ್ಯವಿಧಾನಗಳು ೩ ಕೆಳಗಿನುತಿದ್ದವು : ; 


7 


258 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಧು 
ಕ್ಷ ಕಜೆ ಗತೆ ನ್‌ ಬಸದ ಸರಾ ಅರಸ್‌ ಆಟ್‌ 
೨5 ನಿನು ಲೆಕ ಗೆರೆಗಳುಳ್ಳಿ ಗಂಬನ ಅ೮ಲಳರ ಕತ ಆಜಂ ತ್ಸ ಲ್ಲೆ ದೂ ಮಟ್ಟಕ್ಕೆ 
ನ್‌ ದ್ದ ಜಾ ಐ ಸ್ಯ ಕ್‌ ಜನ್ಮ ಗ ಒತ್ಕಟೆ ಕುಕ್‌ ಗ್ರಾಹ್ಯ ಎನ್ಟುಹ ಎ್ಯ ಇ. ತಾ ನ್‌: ಇವೆ ತ್ತ ಹಣಾ ಇ 
ಕತ್ತರಿಸಿ ಆಲಾ ಹಾತ್‌ ಬರಾಗಿ ಓಳಸಲಾಯ ಧಾನ್ಯಗಳನ್ನು ಲಕೋಟೆಯ ಮೂಲಕ 
ತ ಹ 
ಪು ಯದಜೆಸ. ಧಾಜಿಷೆೆ ಕುಪ್ನಣ್ಣಗಾರ್ಟ ಹರಕೆ ಇೀ್‌ ಕಷ್ಟದ ಜನರ ಜ್ಯೂ ರ ಗ ಇದಕ ಟು ದಾಲ ದ್‌್‌ 
ಕ್ರ ಉರ ಉುಲರು/ | ಸುರಿದು, ಜ್‌ ಜ್‌ ಆದಧಿನನ, ಮೀರಾ ಗದಲ್ಛಿ ಹಗು 
ಮ 6 ಎರೆ ಹತ್‌ ವ್ಯ 
ರಾ ಬಾಡೀ ಅಜ ಅಾರ್ಯಾಗುರ ಹಾಗ, ಕದ ಸ್ಸ ಇಗ ದಾಾಜ್ನು ಹ ಟಿ ಟಿ ಈಠ್ಲ್ವತಯ ಜ್ಯಾ ಆಜಾ ಆತ. ಗ ಆ ಇತ್ತ 
ನಟ ಗುದ ಜೂಟಯಿನ್ನು ಸುಲಭವಂಗಿ ಡಿಸಿ) ಬಂ ಂು"- ಸ ಂ್ಮೈುುಂ್ಫ್ಬಂ್ಮಂ ಹ | ನನ್ಯಗಳ 
ತ 
[ 
ತ ಡೆ ಲ ತ! ಸ್ಟ ್ಪಂಒಳಿಷ್ಟಿ ಅ ರ್ಟ ್ಪ್ಪ ದ ಹ ನ ಹಾಟ ಗು ಬ ಇ ಸಕ ಜ್‌ ಇತ್ತ. ಭ್ರ ಹ 
ರಾ ಗಳಲ್ಲ ನ್‌ ತೂಕವು 20 ರಿಂದ ಗುಣಿಸಿದಾಗ. ಪ್ರತಿ ಬುಹಲ್‌ನ ಹಾಂಡು 
ರ” ಲ್‌ಿ ನ್ಗ ಲ” 
ಡಾಸ್‌ ಕಾಗ ೫3 ಹ ಡಾ ಪಾ ಕ್ಟ ಟ್ಟ, ಕಸ ಸರ ಬ್‌ ಇನೆ ತ್‌ 
ತೂಕದ ಉತ್ತಮ ಅಂದಾಜು ದೊರಕಿತು. 184 ವಸಂಶಯಶುವಿನ ಗೋಧಿಗಳ 
ವಾ ಟ್ಟ ಅಕ್ಷಿ ಮಟಟ ಮು ಘ್ಟಾ್‌ ಡ್‌ ಗಾಕ್ಮಣಕ ಲ ಕು೧ ಅಹಾರ ರ್‌ ದ ಣಾ 3 ಗದ ಸರಾ ರಾ ಸಾದ್‌ 
] ಲ್ಲ ಇ ದೂಜಿ ಬಐತಾದಿ ಗೆ ಅಳತೆಯನ್ನು ರಾ ಟಕಗಳ ಆಲಾ) ಸೃಷಿಸಿ2ಯರಿಲು 
ಶಾ 


ರಿಗ ತ 
ದೇರ್ಪಡಿದಾಗಿ / ವೌಲ,್ಯ 95 ಆದರಂತೆಯೇ ಚಳಿಗಾಲ ಗೋ 
ಗಳ 59 ಮಾದರಿಗಳಿ ರ 
ಫ್ಲಾಕ್ಸ್‌ ಮತ್ತು ಸೋಯಾಬೀನ್ಸ್‌ ನಲ್ಲಿ ಎಣ್ಣೆ ಅಂಕ ಮತ್ತು 

ಐಯೋಡೀನ್‌ ಸಂಖ್ಯೆ 


ಹ ಜಾಗ್‌ ತ್‌ ಗಾಲ ಗ್ರಾ. ಹ ಫ್‌ ಇಷ ತವಂಬಜ ಡೆ ವ ಪ 

ಫ್ಲಾಕ್ಸ ಮತ್ತು ಸೋಯಾರ್ಜೀನ್‌ಗುಣಗಳ ವಿಶ್ಲೇಷಣೆಯ್ಲ. ಎಣ್ಣೆ ಅಂಶ 
ದ ಣ್ಶ್‌ ವ್ವ 
ಕ್ರಾರ್ಜಾಳ ಲಾ ಅನ ಪಟ್ಟ ಊಹ ಭಇ ಇದ ಪರ ಒರ್ರಾ ಕ್‌ ಹಾಗ, 
ರಗಳು ಪ್ರಯೂಗಶಂಲ್‌. ಕಾರ್ಯವಿಧಾನಗಳ 
ತ 

ತ್ಯಾಗ್‌ ಗ ಸಣದ ಗಕ್ಟ್‌ ಕಾಗ ದ್ಯ ಸ”, ಗಿಡ ಧೈಜ್ಸ & ಕಾತಾಕಾ ದಾರಾ ಇಂಹಾನ ಬ್ಲ ಣೆ 

ಸಂಬಂದ ತವಾಗಿ ಶಿವ ಯ ಎಪಿಲ ರಬ ಕ ಆನ್ಲೇಕ 





ಛಾ 
ರ್ಕ ಬಕ್‌ ತಿ ರ್ಯಾ ಜ್‌ ಇರ್ತ ಧರ್‌ ಕರಾ ರಾಗ 
ಒನನ್ನಿಷೋಟಾ ಶೇಂದ ೧ (ಪಶ್ರ ಎಲ ಭಿ ಎರ) 
ರ್ರ 


ವೆ ಯಿ ಇ ಗ ಇದು ಧಾರೆಗೆ ಕಾ ೀಿ ಬಡೆ ಇ ದಸರ ಸರ್‌ ಹ ತ್ಡ ದ ಗ 
ಜೂ ಬು ಕ ನಾರ, ಶಶ್‌ ಕ್ಸ್ಸನಿ್ಲ್ಲ ಐನದಮೋಡೀದ ಸಂಖ್ಯಯುನ್ನು ಏಲ್ಲ ಾಳಿಸುವುದು 
ಆ ದ ತ ಕ 
ಕ ಇ ಗ್ರಾಸ ಗಾರ್‌ ಗರಯ ಜಪ ಹಾ ಇದ ಆ ಕಾ” ಹಾಗ, ಹೌ ್ಸ! ಗ ಕರ್ಣ ಜ್ವಾಲಾ ರಾಣಾ” ದ ಗ 
ಸುಲಭದೆಂದೂ ಮತ್ತು ಒಬ್ಬ ಕಾರ್ಯಕರ್ತ ದಿನ ಒಂದಕ್ಕೆ 100 ಮಾದರಿಗಳನ್ನು 
ಸ 
ಜ್‌ ಒಟ ತಾಸೆ ಹಾ ೩ೀ ತಾವ ಕಫ ಗು ಅಣ ಕುದು ` ಗ್ದ ಕಾಜಾರಾ ದಾ ಪಾ 
ಪತ್ಯಡಹುದಂದೂ ಸ] ಇಒಸಿದ್ದಾ ನ. ಬೀದವನ್ನು 1) ಗ್ರಾಂ ಆಭಧಿವಾ ಕಡಮ), ಅತಿ 


ತ 


ಷ್‌ ಇ ಗ ತೆ ಔ ರಾ ಪೊಟೋ ಳೂ ಜನರ ಭ್ರ ಡ್‌ ಪು ಕ್‌ 
ಸೂಕ ನುಂಶೃಗಳ್ಬು ಅರೆದು, ಓಟಿ ನು ಹಿಂಡಿ ಕಗೆಯಂವ ಸೀಸಾಮಿಯೂಳ .ರಿದರಿ 
ಛ್‌ ಬ್ಯ ದ್‌ ದ್‌ ಗ [ 
ಹೋರ ಗ ಭಧ ಇ ್ಹಜೌೆ ಇ ದಕ ದ್‌ ಎಂ ಘಾ್‌ ವ ಇ ಹಾ 
ಲಾಳಿಕೆಮ ಮೂಲಕ ತೊಳೆದು ಶೇಖರಿಸಲಾಗುತ್ತದೆ. ಈ ಶಂಶ್ರದನ್ಲಿ ಎಕ್ಸ್‌ ಅಂಶ 
ಹಾಸ್‌ ಹಬ ಪಜ ಗಾತ ಕ್ಯ ಸ ತ್‌ ಬ್ಯಾಟು ಒರ ಇ 2 
ವನ್ನು ಪರಿಗಣಸುವುದಿಐ್ಲವಾದ ೧ಿಂದ, ಸೀಸಾಯಿಯನ್ನು ಸ್ನ ಕಾಲ ಹಾಗೇ ಇಟು 
ಹ 
ಎ ಆ ಎಡ ಸ ರ್ಕ ಹ ಎ 
ನಂಶರ ಕಾವಿನಿಂದ ದ್ರವ್ಯವನ್ನು ಹೊರಗೆಡಪಶಾಗುತ್ತದೆ. ಉಳಿದ ಎಣ್ಣೆಯನ್ನು ವಕ್ರೀ 
ಸ್ರ ಗ ೨ ಣಾ ಸ್ನ ವ 
ರಾ ಎಟ್‌ (ಸ ತೆ ೩ ಡ್‌ ಅಷ್ಟ 
ಕರಣ ಮಾಪಕದ ಪ್ರಿಸಮ್‌ಗೆ ವರ್ಗಾಯಿಸಿ, ತೋರು ಸಂಖ್ಯೆಯನ್ನು ಪದೆದು. ಸರಿ 
ಕ 
ತಾ! ಸ ಶ್ರ ಾದರ್ಪೊ್ಕ ದ್‌ೆ ನ್‌ ಫ್ರೇಧ್‌ ಸ ಹ ೯ ಷ್ಠ 
ಉದ ಕೊ:ಪ್ಟಕಗಳೊಡನೆಯ ಹೋಳಕೆಯಿಂದ ನೇರವಾಗಿ ಐಯೋದೀನ್‌ ಸಂಖೆ 


ಕ್‌ ಇ ಕಾಟೆ ಇ ದ ಲಾಕ ಗ್ಯ ಪ್ರಾಧಾಗಾ ಕೊಟ್‌ ನ ಟ್ಟ ಹಗ ಬುಗ್ಗಾಕ್‌ ತರಗ ಕ ಫರಾನ್‌ ಕಳ್ಳರ ಗ್‌ ಕ್ಯ ಸಟ್ರಟೀಲಿಯ ರ 
ಆಪರ ಲ್ಪ ಆಅಲರಯಾಲಾಯನ್ನು, ಸೋರಯಿತಸಾದೀನ್ಸ ನಾಯೂ ಸಮುದ ಬ 


ಗಾಗಾ ಫ್ಸ್‌ ಇರಾ ಜ್‌ 
ಕ ಯೂ ಬ ಜ್‌ 


ಹತ್ತಿ ಎಳೆಯ ಬೆಲೆ ಕಟ್ಟುವಿಕೆಯಲ್ಲಿ ಅನೇಕ ಲಕ್ಷಣಗಳು ಸ್ವಾರಸ್ಯವುಳ್ಳವಾಗು 
ವು ಶಕ್ತಿ ಮತ್ತು ನವಿರು, ವಿಶಿಷ್ಟ ಪರಿಗಣನೆ 


[( 
[ 
` 
ಕ್ಲ 
[| 
ಸ್ಥೆ] 
3] 
೪ 
ಕ 





ನಿರ್ಧರಿಸಲಾಯ್ತು. ಹತ್ತಿಯ ಮಾಷುಯನ್ನು 

ಗಳಾಗೇರ್ಜ್ಪಡಿಸ ಆಜವಾ ಹಿ. ಆಂಗುಬ ಆಗವದ 

ನಿರ್ಧರಿಸಿ, ನಂತರ ಒದೆತನವೇರ್ಪಡಿಸುಹ ಬಂಧನಿಯ ಜೋದಧಿಯುಳಿಷಲಾಗುತ್ತವೆ. 
ದ 

ಎಳೆಗಳನ್ನು ಒಂ ತ್ವರಿಸಿ, ಪ್ರೆಸ್ಸಿ ಪರೀಕ್ಷಶದಲ್ಲಿ ಹರಿದು, ನಂತ 

ತೂಕ ಮಾಡಲಾ ಬಡುಗಳನ್ತುವ. ಒದೆತದ ಶಕ್ತಿಯನ್ನು ಎಳೆಗಳ ಮುದಿ 


ಗ್ರಾಮ್‌ಗಳಲ್ಲಿನ 








ಇ ಪಾಪ ಗರ ಇರದ. ತಾವ 
ಯನ್ನೂದಗಿಸುತ್ತದ. ಲ್‌ 
ಹ ಹ ವ್‌ ಲಂತ್‌ೆ ತಗದು ಸಾರಕ ದಾದ ಯಂ ಭು ಕಾರ್‌ ಕ ಮ ಭೃ ಶತ ಗ ಸ ಆಚ ಸ ಫಂ ಡದ ಹಾ 
ಸರಾಸರಿ ಪರೀಕೆ ಹ ಗೆ ಯಜ ಎ '2ನಗಳ ಇರ ನಿ ಹುಟ್ಟೋ ಸ್‌ 
ವಸೂ ಕ 

2 ಶೇ ವ ಪರ್‌ ಕಟ ಎ ಕೌ ದರ್‌ ಸ್ಸ ಕಾರಾ ಧ್ಯ ಇರಿ 

ಇಹ ಎನ್‌ ಮು ಇರರ ಇ ನೌ ತಸ್‌ ಕ್ಲ 

ಣಾರತ್ಯ ಕ್ರ '`ರಿಶತವಂದಿು ಣೆ ಬಚನ ಬಡಾ ಸು ಬಟಟಟ 

ಲ 
ಕ ಕ್ರ 
ಕಾಣಿ ವಾದ್ಯದ ರಾ ಇತ್ತು ಸಂಭ ರಾಲಿಗೆ ಸರ ಅ ಸಕ್‌ ಜರ್‌ ಇ ಭ್ರ. ಗಜಾ ಜ್‌ ತ್ನ ದ. 
ಕರ್ಷ ಡ್‌ ಪಾಟ ಮುಲು ಗ ಗಟ೬ ಕ ಗರ್‌ ( ಸ ಶರರ ಒಡ ಒಟ್ಟ ಮರಪಮ1 | ಬು ಸಗಾರ ಧೋ ಧಿಕೂಹಟರ[ ಜಟ ತೂಹ 
ರ ಕಾರ್ಯವಿಧಮಾನವನು ಒಓಳಸಳಾಗುಳ ಎರಿ 
ಬರಯ ರ್ರ ಕು ಗಟಾರ ಆ. (ಟನ ಗ ಓದ ಜಂ ಬ್‌ 
೯ 
ಹ ಜಾ ಜಾನಿ ರ ಗಾಗ್‌ ಬ. ಅಚ ಅ ಬಟ ಈ ಫಾ ಇಂಚತಡದು 
0 (ಡಿ ಕಿ ಸ ೫ _ಶ ಇಂ ಈ ಜಾಂ ಸಂ ಜಟ 
ಟ್‌ ಬಗ ಡ್‌ 
ತ ಆ ಧಾ ರಗ ಹರ್ಟ್‌ ೧0 ಇ ತೆ 
ಪೃ ಗುಂದಿಸಂದಲ್ಲೂ ಸುಮಾರು 3 ದುಂ 
ಇಲ್ಲಾ ತದ ದರಗ ತ್ವಾ ಕುರ್ದಾ ಕ್ಡ ಕಾಸ ಒದ್ದರೆ ದಾದ ಅ ಶೆಶಕ ಕಿಕ್‌ ದರಾ ದ್ರ ರಪ ಕಾಕ ನ ಸಕಾಲ 
ಅಬ್ಬಾ ಹಾಸ ಬಟ ೧೮. ಆಲದ | 17 ಹ ಬ ಸ ಜಾತೆ | ರಾ ಒಣ 
ನ ಹ 
ದ ಾಧ ಗೇಭ್ಲಾ ಕಾ ಶೇಕರ ಯಂ ದದ್‌ ಧೃಭಘಿಖ ಕದ್ದ ಒವರ್‌ [ಹೆಣ್ಣು ೧ 
ಬ ರ ಬ್‌ ಲ ಲ್ಪ ಉ ಟಟ ಸಜ ಟ್‌ _ _ ಜಬ್‌ ಕ 00,08 
ಉತ್‌ ಮ್‌ ಸ್ರ ವನ 
ಬ 1 ಇಸ ಆಧರದ ಜಾ ವಚ ಗ್‌ ಜ್ಯರರಾಳಕ ದರಾ ದಾರ ಗ 
ಹ್‌ ಕಟುಕ ಅರು ರರೂ ಸವಸ ಬೆ ಪಿಟ ಎಟ ಎಡ ಜನಾ 
ದಿ ಗಾಾದರಾರ ಒಗ್ಣುತ್ತ ರಾಜಾ ಇ ಹರು ಸಂದರ ದಾ ರಲು ಹ ದಆ. ಎಡ್‌ 
ಆ ಬಹ ಕಟುಕ 2 ಬಾನೆ ಬ ಊಂ ಆನ ಗೆಜಟಟೆ್ಷ6. ತ ದ ಷಿ ಬರ್ಟಾಗ 
ಕೌ ಎ 





ಬ 
ಹರಷ 3 ಇತ ಳೆಯ ಬಜ ೧ ಧು ಇಗ ೧ಟೆ ತ ದ್ರಾ ಜು ಲಲ ಫಾ ಧ್ರ ಜಾ ಘಾ ಜಾ! 
ಗ ಜ್‌ 


ಮಹರ ದರದ ಮ್ಮ್‌ 
ಛು ಲ್ಲ ಆಜ ವ ಕಾಜ ಭದ ಬದು ಸ ಚು ಟಾ 5 ಧದ83 
ಆ 
ನ ಡೌ ತೇ ಫಯ್ನ ತಚ್ಚ ಸ ಕದ್ದ ಹರಾ ಗ ಒರ್ಟಾಧ ಎ9೧ ಎಲ್‌ ಕ್‌ ಇ. ಸಿಇಟಿ ಗ ದ" ಕ ರಷ್ಟ ಅಜಾ ನಹ ಕ್ತ ಸುರ ರ ಎದ ದು 
ಯುಕ್ಲ್ಲ ರನ ಯುದು ಬಟ್ಲಿಪ ಅಜಪಿಯಿ ಅರಯುಲು ಬಸ್ಯ ದಲ ಜಂ ಜು ಟಪಟಡ ಅಟ್ಲಿಯಿ ಸ್‌ ರಗ ಎದಯ  ಜಯುವಿಕ ಒಧಭಿ | ಎರಿ 
೪ ್‌್ನ್‌ೈೈೈಂಿ:ು]ು 18 ಜ್ಯದದ ಸೂ ದಿಯು ಬಷಾತೆ ಬ್‌ ಜ್ಞಾವಣ ಹರರೋಗ 
ಹ ಜ್ಞ 3 ಆ ಗಟಟ ತ್‌ ಪಜ ಕ  ್ಪ ಸ್ಟ ಇ ಹಾಯಿ ಬುಡು ಒಂ ಬ್ಲ ಮ. 131%. 
ಗ” | ಹಾ ಲ ಡ್‌ ಗ 
ರ ಇಗ ಗ್‌ ದ ಷ್ಟ ಯ ಗಿ ಗ್ರಾ ಜಾ ಅಜಾ ಇ. ಜಾವ ಜಾ ಜಾಗಾ ತೆ ಇಗ ಗಭ ಗ ಇ. ಹಾಸಿ 
ದಿಂದ ಉಜ್ಬರು ಎಸೆ ಯಂ ಸ ರ ಯ ಜಬ ಜ್‌ ಪ ಯ ರ ತೆ 
ಪಿಟ 
ಎಷ. ತ ಲ್ಸ ಸೂರ್ತುಾುಾ ಾನ್ವ್ಮಿ ಔ- ನ್ವ ಇವ ಲಭ ಜಾ ಗೆಪ ದರಸ ಇಡ | 1145 ಹ 
ಯಲ್ಲಿ ಸರರಿನಿರುವ ವದ ಎಬ ಎಲ್ಟಿನ  ಬ್ರ್ಯಪಿಯ ನಬಿ ವು ವಿದುರ ಯಯ ಹಂದಡ 
ಲ ಹ ಕಟಾ ಕಸಬು ನ ಗ್ರಾಸ ಜೂರಾ ಕಾರು ಇ ಗಾತ ದ ಕ್‌ ರ್ನ ಧ್ರ 
ಏರಿ ಹಾ ತ್ಯ ಖ್ತ್‌ ನಾ ಪ್ರಾ ದ 
ದಿಂದಲೂ, ಸುಶಾರು (ಟಿಟಿ ಭೂ 135ರ ಲ್ಟು ಅಸ ಜವ್ತ ವಾಗಿ ಜನದಂತೇರ್ಪ ಒಪ 
ಒಟ 





ಹಾ ಹ ತಂ ೨ ಇಂ ಇಂ ಹ. 6([  ಇ.1* 
1 ಗಂಧಕ ಕರ್ತರ ಪಲವಲಿ ಕ2ಮರಿಭ ಇರರುಪ ಬಾಪೂ ಳ್ಳ ವಿಧ್ಲೂಔ ಹತ ತ್‌ 
ಸ ್ರ 


ಗೆ 
( ಹಾ 2 ಗ ಭ್ರ ಪಾ ದ] ಇ ಹ ಗವ ಗಜ ದ್ದೆ ಹಗೆ” ಸಾಗ 
ಸಹಿಕ್ಕೋವರ್‌, ಮೆಲಿಲೋಟಸ್‌ ಪ ಓೀದಗಳು ಪುರು ಎಬೀಪದಗಳ್ಲೂನ 
ಬ ತೆ ದಂ ನ್‌ 
ಎ ಹೆ ಇಲ್ಲ ರ್ಜ? ನೇರ ಎಡ ರಜ ತ ಮ್‌ ಕ್‌ಣ್ಯಣರ್‌ ಸಣ್ಣ ಗ ಇದ ಕ್ರಿ 
ನಲಲ ಅಂಶದ, ರಿಕ ಟಗ ತೆಯಿದೆ ವ್ರ] ಸದನ ಮಕ್ಕೆ ಐಸಮ್ಮ ಸಿಯ 
ಗ್‌ ಜ್‌ ಡ್‌ ಬಾ ನಂ 

ಪ ಹಣಾ, ರಾ ತ್ತ ಎ ಸ ಇ ಹಾ ರಾ 2 ಹಾಲ ದ್ರ ಗ 

ಹ *ಹಿರುಬ ಕೊಡುವುದು ವುತ್ತು ಕ್ಯಾಂಪ್‌ಬಲ್‌ ಮತ್ತಿತರರಂ 
ಪ 


ರಾಗ ಕೂರ ತ್ಯಾಗ ಯಂದ ಹಣೆ ತಾ 8 ಹಾಸಗೆ, ಆತು 

ಶ್ವಾವ ವಸ್ತುವನ್ನು ಉತ್ಪಾ ಸುವುದು ಕೌಮಾರಿನ್‌ನ ಕಡಮೆ. ಅಂಶವಿರುವ ಸಿಓ 
ನು 

ಮಾಕಾ ಮ ಗ ದಯ _್ರ್‌ ಹ ಜ್‌ ಭೆ ಷು 
ಕೋಪರ್‌ ವಿಭೇದಗಳನ್ನು ವ್ಹದ್ಧಿಗೊಳಿಸುವುದರಿಂದ, ಬೆಳೆಂಸು ರುಚಿಯನ್ನು 
ರಾ ಇ ಲ (೦ ಕೆ 
ಹಹ ತಾ ಗ ತ ನ ಮ ಅದಾ ಇ ಕಾಕಾಲ್‌ ಥಾ 
ಉತ್ತಮಗೊಳಿಸಿ, ಹುಲ್ಲನ್ನು. ಉಪಯೋಗಿಸುವಕ್ಲೆರುವ. ಅಪಾಯವನ್ನು ಕಡಮ 


ಸಿಹಿಕ್ಸೋವರ್‌ನಲ್ಲಿರುವ ಕೌಮಾರಿನ್‌ ಅಂಶವನ್ನು ನಿರ್ಧರಿಸಲು ಎರಡು ಸಂಕ್ಷಿಪ್ತ 
ಕಾರ್ಯವಿಧಾನವನ್ನು ಪೃ ವೃದ್ಧಿಗೊಳಿಸಲಾಗಿದೆ. 
ಕೌಮಾರಿನ್‌ ವಿಶ್ಲೇಷಣೆಯ ಸಂಕ್ಷಿಪ್ತ ಸಂದೀಪ್ತಮಾಪಕ ವಿಧಾನ, ಮಲಿ 
ಣು ಭಷ 
ಲೋಟಸ್‌ ಡೆಂಟೇಟಾ ಪಂಶವಾಹಿಯಿ ಇರವನ್ನು ಕಂಡುಹಓಡಿಯಲಿಕ್ಕಾಗಿ ಸ್ಲೇಟನ್‌ 
ಸೆಕ್‌ ಮತ್ತು ಪಾಷ್‌ಬರ್ನ್‌ (1944) ರಂದ ಮಾರ್ಪಡಿಸಲ್ಪಟ್ಟ, ಜರ್ಮನಿಯಲ್ಲಿ 


ವ್ರ 
ದ ನ್ಶ 
ಗೂಪರ್‌ನ ವೆ 


ಫರ್‌ನ ಮೊತ್ತಮೊದಲ ಒಂದು ಪರೀಕ್ಷೆ ಇದಕ್ಕೆ ಆಧಾರವಾಗಿದೆ. ಕಾರ್ಯವಿಧಾನ 
ಈ ರೀತಿ ಇದೆ. 

ಅಗ್ರದಲ್ಲಿನ ಉಪಪತ್ರ ಒಂದನ್ನು ತೆಗೆದು ಅದರಲ್ಲಿ ೫ ಆಕಾರದ ಕಚ್ಚನ್ನು 
ಚೂಪು ಕತ್ತರಿಯಿಂದ ಕತ್ತರಿಸಿ, ಎಳೆತಾದ ಆದರೆ ಪೂರ್ಣ ಅರಳಿರುವ ಎಲೆಯಂದ 


2 ಮಮತಾ ತುಂಡನ್ನು ಪಡೆಯಬೇಕು. ಅದನ್ನು 10,100 ಮಿಮಿಾ ಗಾಜಿನ 
ಪ್ರನಾಳದಲ್ಲಿಡಬೇಕು. ಪ್ರಯೋಗಶಾಲೆಯಲ್ಲಿ ಅದಕ್ಕೆ 2.5 74 ಜಂಟ ನ 2 
ಮಿ.ಲೀ ಸೇರಿಸಬೇಕು. ನಂತರ ಸುಮಾರು 2, ಘಂಟಿಕುಲ ಅದನ್ನು 97*0, ಆವಿಯ 


ಲಿ 
ತ್ತಾ 
ಟಿ 
(೨ 
ಅ 
[ಲ್ನ 


ದೀಪದಡಿಯಲ್ಲಿ ಚೌಕಟ್ಟುಗಳನ್ನೇರ್ಪಡಿಸಿ, ಅವುಗಳನ್ನು 
ಅಧಿಕ, ನಿಕೃಷ್ಟ ಅಥವಾ 0 ಯಿಂದ 5ರ ಪ್ರಮಾಣದಲ್ಲಿ ವರ್ಗೀಕರಿಸಬೇಕು. ಆಧಿಕ 
ಕೌಮಾರಿನ್‌ ಇರುವ ಸಸ್ಯಗಳು ಮೊದಲ ಬಾರಿಗೆ ಬೆಳಕಿನಡಿಯಲ್ಲಿಟ್ಟಾಗ ಪ್ರಕಾಶ 
ಮಾನ ಹಸುರು ಅಗೋಚರ ಕಿರಣ ಸ್ಫುರಣವನ್ನು ತೋರ್ಪಡಿಸುತ್ತವೆ. ಸ್ವಲ್ಪ 


ಹೊತ್ತು ಹಾಗೇ ಇರಿಸಿ, ನಂತರ ಪುನಃ ಬೆಳಕಿನಡಿಯಭಿಟ್ಟಲ್ಲಿ ಕೆಂಪ್ರೈ ಅಗೋಚರ ಕಿರಣ 
ಸ್ಟುರಣ ಕಾಣಿಸುವುದಿಲ್ಲ. ಕೌಮಾರಿನ್‌ರಹಿತ ಪ್ರಣಾಳಗಳು ಆಗೋರಕರಕಿರಣಸ್ಟುರ 


ವನ್ನು ತೋರಿಸುವುದಿಲ್ಲ. ಈ ಎರಡೂ ಪ್ರತಿಕ್ರಿಯೆ ವಿಧಗಳನ್ನು ವ್ಯಕ್ತಪಡಿಸುವ 
ಸಂಕರಣಗಳು ಮಧ್ಯಸ್ಮದವು. 

ವೆ ವ್ರಜ ಮತ್ತಿತರರು. (1952) ದೀಪ್ತ ಮಾಪನ ವಿಧಾನದ ಅಧಿಕ 
ವಕಾರ್ಪಾಟುಗಳನ್ನು ವಿವರಿಸಿದ್ದಾರೆ. 


ಎಮ್‌. ಡೆನ್ಟೇಟಾ ವಂಶವಾಹಿ ಇಬ್ಬದಿರುವಲ್ಲಿ, ಮೈಲಿಲೋಟಸ್‌ ಆಲ್ಫಾದ ಪೋ 
ನೀರ್‌ ತಳಿಯ "ಪಯೋದೀರ್‌ ವಂಶವಾಹಿ'ಯ ಇರುವಿಕೆಯನ್ನು ಕಂಡುಹಿಡಿಯಲೂ 
ಕೂಡ ಒಂದು ಪರೀಕ್ಷೆ ಇದೆ. ಇದನ್ನು ಕ್ಲೇಟನ್‌ ಮತ್ತು ಲಾರ್ಮೂರ್‌ (1935) 
ವೃದ್ಧಿ ಪಡಿಸಿದರು. ನಂತರದ ಮಾರ್ಪಾಟುಗಳನ್ನು ರಾಬರ್ಟ್ಸ್‌ ವ 
(1937)ರ ಕಾರ್ಯಗಳಿಂದ ಸೂಜಿಸಲಾಗಿದೆ. ಇತರರೂ ಕೆಲವ್ರ ಸಣ್ಣಪುಟ್ಟ 
ಮಾರ್ಪಾಟುಗಳನ್ನು ಮಾಡಿದ್ದಾರೆ. 

ಪರೀಕ್ಷಿಸಬೇಕಾದ ಸಸ್ಯಗಳಿಂದ ಪೂರ್ಣ ಬೆಳೆದಿರುವ ಆದರೆ ಇನ್ನೂ ಎಏಳೆಸಾಗಿ 
ರುವ ಎರು ಎಲೆಗಳನ್ನು ತೆಗೆದುಕೊಳ್ಳಬೇಕು. ಪ್ರತಿ 
ಒಂದೇ ಎಡೆಯಿಂದ ಎಲೆಗಳನ್ನು ಪಡೆಯಬೇಕು. ಒಂದು 


ಮೇಲಿರಿಸಿ, ಸಾಮಾನ್ಯ ಕಾಗದ ರಂಧ್ರಕ ಮಾಡುವಂತಹ ಪ್ರದೇಶವನ್ನು ಕಚ್ಚು ಮಾಡಿ 
ತೆಗೆಯಬೇಕು. ಈ ಎರಡು ಚೂರುಗಳನ್ನು 16 : 150 ಮಿಮಾ ಗಾಜಿನ ಪ್ರನಾಳ 
ದಲ್ಲಿರಿಸಬೇಕು. ಕತ್ತರಿಗಳನ್ನು ಆಗಿಂದಾಗ್ಗೆ, ಶುದ್ಧ ಪಡಿಸುತ್ತಿ ನಬೇಕು, ಪ್ವಜೋಗ 


ನಾಳಕ್ಕೂ ಶೇ. 95 ಭಾಗದ ಈತೈೈಲ್‌ ಆಲ್ಫೋಹಾಲ್‌ನ 


೦ 


ಹೆ ಪ್ರಃ 
ಮಿಲಿ ಸೇರಿಸಿ, ] ಘಂಟಿಕಾಲ ು ಹಾಗೆ ಕೋಣೆಯ ಉ ಷ್ಣಾ €ಶದಕ್ಲಿ ಹಬೇಕಂ. ಆಲ್ಲೊ 


ಲ ಬಿಟ್ಟಿರ ರಬಹುದು. ಅದಕ್ಕೆ ಶೇ 2 ಭಾಗದ ಸೋಡಿಯ 


ಕ ಬಿ ಸೇರಿಸಿ, ನೀರು ಶಾಖಪಾತ್ರೆಯನ್ಲಿ ?0*0. ಉಷ್ಣಾಹದಲ್ಲಿ 
10 ನಿಮಿಷ ಕಾವು ಕೊಡಬೇಕು. ನಂತರ ನೀರ್ಗಲ್ಲು, ನೀರು ಆಥವಾ ಶೀತಕದಲ್ಲಿ 
,» ಘಂಟೆ ಕಾಲವಿಡಿ. ಪನಃ ಶೇ. 4 ದ ಸೋಡಿಯಂ ಕಾರೋ: ಲ 
ಸೇರಿಸಿ, ನೀರು ಶಾಖಪಾತ್ರೆಯಲ್ಲಿಟ್ಟು 700 ಉಷ್ಣಾ ೦ಶದಲ್ಲಿ 
ಬೇಕು. ನೀರ್ಗಲು ಅಥವಾ ಶೀತಕದಕ್ಲಿ ॥ ಘಂಟಿ ಅಥವಾ” ಅಧಿಕ ಕಾಲವಿಟ್ಟು ತಣ್ಣಗೆ 
ಮಾಡಬೇಕು, 1ಮಿಲಿ ಡಯಾಜೋನಿಯಂ ದ್ರಾವಣ ಸೇರಿಸಬೇಕು ಡಯಾಜೋ 
ನಿಯಂ ದ್ರಾವಣವನ್ನು ದೀರ್ಫ್ಥವಿಧಾನದಲ್ಲಿ ವಿವರಿಸಿರುವಂತೆ ನಿರ್ಮಿಸಿ, ಅದನ್ನು 
ಕೋಣೆಯ ಉಷ್ಣಾ ೦ಶದಲ್ಲೇ 20 ನಿಮಿಷದಿಂದ 24 ಘಂಟೆಗಳ ಕಾಲ ಹಾಗೇ ಇಟ್ಟು 
ಗುರುತು ಅಂಕಗಳನ್ನು ತೆಗೆಯಬೇಕು. 

ಪೂರ್ಣಕೌಮಾರಿನ್‌ನ ತೃಪ್ತಿಕರ ನಿರ್ಧಾರವನ್ನು ಈ ಎರಡು ಪರೀಕ್ಷೆಗಳೂ 


ಕ್ಷ 


3 
ಬಿ 


ಗ 


262 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಒದಗಿಸುವುದಿಲ್ಲ. ಕ್ಲೇಟನ್‌ ಮತ್ತು ಲಾರ್ಮರ್‌ (1935ರಿಂದ ಪ್ರಥಮವಾಗಿ ಪ್ರಕಟ 

ಗೊಂಡ ನಿಷ್ಕೃಷ್ಟವಾದ ವಿಧಾನವನ್ನು ರಾಬರ್ಟ್ಸ್‌,' ಲಿಂಕ್‌ ಮತ್ತು ಡಬ್ಲೂ. ಕೆ. 

ಸ್ಮಿತ್‌ ಮಾರ್ಪಡಿಸಿದ್ದಾರೆ. ವಿವರಗಳನ್ನು ಅವರಲ್ಲಿ ಯಾರಾದರೊಬ್ಬ ಕಾರ್ಯಕರ್ತರು 
ಟ್ಟ 


ಒದಗಿಸಬ್ಬರು. 


ಸ್‌ 
ನ! ಕರಣ್‌ ಹಾ ಅರಬ್‌” ಎ ಇದ ಫ್‌ ತ್ತ ಜ್‌ ಮೆ ಸ ತ 

1/10 ಭಾಗದಷ್ಟು ಮಾತ್ರವಿರುವ ಇರಿಕ್ಟೋವರ್‌ ದಿಭೇಪಪೊೆೌಂದನ್ನು ಆಂತಃಸಂಕರ 
ಜಾ ಇ ಹ ಜಂ.ಛ“ಜೀೀ ಭಾ ಹ ಗ ಭಾ ವರ ಗರಿ. ಟ್‌ ಒಂ ಕನ ಡದ ಸ ಜ್‌ (ಟಐ[ ಮಾಣೆ ನಾಗ ದಾ 
ತ್ರ ಗಳಲ್ಲಿನ ಇಾರರಿಬು ಆಯ್ಯ್ಯಯಿಂಂಕಾಗಿ ಬಾಬರ ೯ ( ಪಂಪಯ್ಯ ಸಪಢಿಿನಿನರದರ ಸಜ ರೇಿ್‌ೆ ನ್‌ 

ರ್‌ ಟು 1. ವಾ 
ರಾ ಬ! ಕ್‌ೆ ಕಾಕ್ಸ್‌ ಕಾಳ ಯ್ದ ತಾಣಗ ತ್ಮಾಣಾ ತೆದಪ ಹಾಟ. ್ಟ್‌ ರಾ ಕಾರ್‌ ನಧಾರ್‌ ದ್‌ ಭಾಣತ್ಮ ಸ ಧರ್ಮ್‌ ತಕ್ಕ ಕರಾ ಮಾನ ಇ 
ಮುತ್ತು ವ್ಭ್ಮಟ್‌ (10640) ವರದಿ ಮಾಡಿದ್ದಾರೆ. ಕಾರ್ಯಕರ್ತರು ಕಡಿನಿಯಿದನ್ನು 

ನ 
ಎರ್‌ಧ ಧಭರಾಸಕರಾರ್ಶ. ಧರಪ್ಟಿ ಕಾ ರಾಸ ವರದಿಯ ಗೃಭೆ ಉಷೆ ಭ್ರಣಷುರ್‌ರ್‌ ನ ರಾಧಕ್ಲ್ದ್ತ ಕ್‌? ದರ 
ಆಧಿಕ ಕೇಮರಿನ್‌ ಪಡವದಿರುವ ಆಯಮುಿಗಳ ೂದನ ಸಂಕರಣ ರಹಸಿ, [ದದ್ವ ಆಣ 
ತೊಗ ರಾರಾಫರ್ಸನ್‌ ಕಾ ಮ್‌ ತಾಜ ಗ್ಗರ ಸಾರಳ ತಾ” ಮ್‌ ರಾಗ್‌ ಗಾ ಅಹಾ ದರಾ ಟ್ರ ಜರಾ ಇದ ಕ್‌ ್‌ೌ 
ಹೀರ್ಪಡ:ಗಳನ್ನು ಅಧ್ಯಯನ ಲ್‌ ಜನ್ನದಾತ್ಮಪರ್ಗದ ಟಕಸಿಸ್ಯಗಳ್ಲು 
ಪ್‌ ದ್‌ 
ಷಾ ಹಾ ಜಾ ಪ್ರೆ ನಣೆಸದ ಕ್‌ ಪ ಅರ್ಯ ಗಾಯಿ ಲ್ಲ. ಷಾ ಟಿ ಾ ಭಾ ಇಷ ಇತ ದ 
ಕೌವತಾರಿನ್‌ ಭಿನ್ನತೆ ಹೆಚ್ಚು ವಾಪಕ ಆ೦ತರ ಪದೆದಿತ್ತು. ಬ“ ದ್ವಿಮಾದರಿ ಬೇರ್ಪ 
ಷ್ಠ ' ಕ್ರಿ ಎ 2 ರಿ 

ಜ್‌ ಎಲಾ ಹ ಮ ತಾ ಲಾ ಸ ಲ ಚ ಚು 

ಡಿಕೆಯನ್ನೂ ಮತ್ತು ಅಧಿಕವ ಮೋಲ ಕಡಮೆ ಕೌಮಾರಿನ ಅಂಶದ ಪ_ಒಲತೆಯನ ಶೆ 
ಸ್ಸ 


ವ್ಯಕ್ತಪಡಿಸಿತು. 


ಸೂಡಾನ್‌ ಗ್ರಾಸ್‌ ಏಕಸಸ್ಮಗಳಲ್ಲಿನ ಹೈಡ್ರೋಸೈಯಾನಿಕ್‌ ಆನ್ಲುದ 
ಅಂಕ ನಿರ್ಧರಿಸುವುದು 


3 


ಬಹಳ ಅಂತರವಿದೆ. ಹೈ.ಸ್ಲೆ.ಆಮ್ಲ ಬಹಳ ವಿಷ ಸ್ಫಭಾವದ್ದು. ಇದರೆ ಅಂಶರಹಿತ 
ಛೆ ಗಾ ಛೆ ದ 

ಅಥವಾ ಅಲ್ಬಪ್ರವರಾಣದಲ್ಲಿರುವ ಸೂಡಾನ್‌ಗ್ರಾಸ್‌ ವಿಭೇದಗಳನ್ನು ಸತ್ಪಾದಿಸು 

ವುದಂ ಅಪೇಕಿತ. ಏಕಸಸ್ಸಗಳೇ ಆಯ್ಕೆಯ ಪ್ರಮಾಣವಂಗಿರ ಛಿ ಕೈ.ಸೈೈ.ಆಮ್ಲಕೆ 

ಛಿ ಶ್‌ ದದ್‌ ಕ 


ಸೂಡಾನ"ಗ್ರಾಸ್‌ ಏಕಸಸ್ಯಗಳಲ್ಲಿ ಹೈದ್ರೋ ಸೈಯಾನಿಕ್‌ ಆಮ್ಲ ಅಂಶದ 


ಕ 1 ಜ್‌ ಅ ಭ್ರ (೯ 
ಪರೀಕ್ಷೆ ಬಹುತೀವ್ರ ಮತ್ತು ಸಂಬಂಧಕದಾಗಿ ಅಲ್ಬ ವ್ಯಯದ್ದಾಗಿರಬೇಕು 


6. 


ನೌವೋಸಾಡ್‌ ಮತ್ತು ಮಾಕ್‌ವಿಕರ್‌ (1940)ರು ವೃದ್ಧಿ ಗೊಳಿಸಿದ್ದ ವಿಧಾನ 
ಆಧಾರ ಪಡೆದ ಒಂದು ಕಾರ್ಯವಿಧಾನವನ್ನು, ವಿಸ್ಕಾನ್ಸಿನ್‌ನಲ್ಲಿ ಹಾಗ್‌ ಮತ್ತು 
ಅಹ್ಲಾಗ್ರೆನ್‌ (1942) ಬಳಸಿದರು. 

ಈ ವಿಧಾನ, ಕತ್ತರಿಯಿಂದ ಸಣ್ಣ ಚೂರುಗಳಾಗಿ ಕತ್ತರಿಸಿದ ಅಥವಾ ನೆನೆ 
ಹಾಕಿ ಮೆತುಮಾಡಿದ ಹಸುರು ಸಸ್ಯ ವಸ್ತುವಿನ 0.15 ಗ್ರಾಮ್‌ಗಳನ್ನು ಒಂದ€ 
ಪ್ರನಾಳದಲ್ಲಿಟ್ಟು, 2 ಅಥವಾ 3 ತೊಟ್ಟು ಕ್ಲೋರೋಫಾರಂ ಸೇರಿಸಿ, ಈ ಮಿಶ್ರಣದ 
ಮೇಲೆ ಸೋಡಿಯಂ ಒಕ್ರೇಟ್‌ ದ್ರಾವಣದಲ್ಲಿ ಆದ್ದಿರುವ ತೇವವಾದ ಸೋಸು 
ಕಾಗದವನ್ನಿ ಡುವುದನ್ನೊಳಗೊಂಡಿದೆ. ಪ್ರನಾಳವನ್ನು ಮೊಹರು ಮಾಡಿದಂತೆ 
ಮುಚ್ಚಲು ಬಳಸಿದ ಕಾರ್ಕ್‌ಬಿರಡೆಯಿಂದ ಈ ಸೋಸು ಕುಗದವನ್ನು ನೇತುಹಾಕ 
ಲಾಗುತ್ತದೆ. ಈ ಮಿಶ್ರಣಕ್ಕೆ ಕೋಣೆಯ ಉಷ್ಣಾಂಶದಲ್ಲಿ (20"0) ಸುಮಾರು 12 












ಣಿ ೪.೩1 (8 
4 ೊೊ 1) 
8 ಸ 1?) 31 
ತೆ 1)" | 1) 1 ದ್ದ 
೩11.11. ಎ 
(1 ಜಪ (ಟಿ (| ಗ 1 4 
ಹಟ ಟ್‌ ಚ ಆ ಭ್ರ (ಟ್ರ ಲ್ನ (ಪ 
2೪ (ಬಬ ಸ್ಯ ಟೆ 1. ಸ್ನ 1 (ಇ) ||] ಬ 
13111118 ಬ ನಕ ಧದ ಜಶಿತ್ಟ ಟ್‌ 
ಓೀ ಚೆ - ಭು [ಜೆ | ) ಬ್ಯ ಳ್ಳ (ಕ 13 ರ್ಟ 1 "ಸ 5 ಅ 1] “ 
1 ಶಿ 1] ಸ 11 (| 4 '[ (2 6 ಜೀ 1೫ 
1118.14 ಜೂ 848%. 
1 ಗೆ” 13 12 5;[ ಗಿ (ಸ್ಟೆ ಇ ಲ ಐ 61 43 ಶಿ 
11 ರ ಐ ಸಟ ಭನ 8 (11 
ಇ |] ಜೆ 3 ದೆ 1.] [ಸ ಸೆ ಲ ಣಿ ೫? 1] ಗ) ದಾ ತ್ತ 1 144 
13೬ [ಪ » 12 ಟಿ ಗ ೯ ಗೊ ಕಾಸ ಗೆ ಹ 1 2 
೨ 12 (1 ಕಿತ 13. (೧ ಎ) ಕ್ಕೆ ಸಂ ಬಟ ಬೌ | (ಪ (ೆ 
ಟಿ | 3 (| | 1. ಕ ಛ್‌? ಸೈ ಸಿ (0 ಬ 
[ೆ ಕ ೆ ) | | ಗ 1 " ಸ ೬ ಇಟಿ ಟಿ 3. 1 ಆ 
13 12 6 4) ಓಟ 1 (ನ 1 ಟೆ ಕ ಕ್ಷೆ ತ ಬ ಗ 
ಆ 1, ಸ 1 1] ಸ್ಯ 9 ೫) ಈ. ಓ)॥ ಇಣ್ದೆ 1ಲ್ಲಂಉ್ಪ್ಥ ಎ ಭೈ %ಬಿ 2 ;,೬ದಂಿ 
೪03) 0 ಳು ಜೆ 11 0 ಸ ೫ ೆ ಸ್ಟ್‌ ರ್ಯ ದ್‌ ಅ "11 ಯೌ £ (6 ಐರು 
ಟ್ಛ "೯ ಇ ಗ ನ್ಯ 113 12 ಕ ಕ ೫) ನ್‌ ಜ್ರ ಗ್‌ (0 7,  ಆಹ್ಟೆ ಇ 
ಖೈ ಕ (ಟೆ (ದ್‌ 8 ಣ್ಯ ಭೆ (2) (೫3 (2) 83 (೯ ಕ 1 ಆ ಕ 
ಗಟ ಟಿ ಟಟ ನ ಡೆ ಬಡಿ ಟೆ 4 ಇ ಜ್‌ 1ಬ ಭರ್‌ ನ್‌ನ್‌ ದ 
ನೆ ಟೂ ಸ 1. ಐ ಗ ಟಕೆ ಲ್ಲ ್ಷ ಗ್ರ ಜ್‌ |! 1 
ನ್‌ ರ ಸ ತಿ ೫2 ಸ 8 ರ? 3 ೆ ತ 
ಚ ಭ್ಯ್ಯ 1 ಕ! ಗ್ರ | [ಜೆ 1.1 ಲೈಫ್ಲಿದ್ದಿ 1 ಟ್ರ 18 
ಓಲ ಟೆ ಧು |] 1] ಗ (ಬ ಕು ಟಿ) ಡಿ (3 ನಡೆ ಪತೆ | ಇ. ಸೆ 1 ಒಿ [1 [ ೦೦ 
ಲ (ಶೈ ದಾ ಬೆ ಡ್‌ ಎ 1 1 ೯ 33 ಜೆ | ) ಸಿ ಸೆ 1 
12 73 ಕ್‌ 1 ತ್ರ 1 ಸ ಇ ಜಟ್‌ 3) (1 (ಬೆ ಸೈ ಆ ದ್ದೆ ಯಾ (3 ಗೆ 
ಷ್ಠ ಟ್ಸ್ಸ್ಪ್ಥಃ ಬ್ರ ೫ ಆ) ಸಟ ಟೆ್ಳ ಚ 1ಜ ( ಗ ೧ ಣ್‌ 14 ಜಗ್ಗ 
ಇ್‌1) ಗ ತ ೫ ₹2 ಫಿಗ್ಗ 1] ಹ ಐತ ಉಣೆ ಇ ದ್‌ !|ಫೆ ನ ( 1 
ಕ್‌ ತ್ಸ? ಟಿ 2 1 ೫-3 ಗ್ರ ಬ ಸ ಬಿ ೪ ಛು 
1? ಇ 1) ಣೆ ೨ | ಃ 1] 1 ( 1 ೆ 
| ೧೪೫ ೪ ಗ (| ಇಡ ಭ್ರ ಭಯ ಭು ಸೈಲ ಸ್ಟಲ್ಲೆ 
1.1% "111೬ 1 ॥ೌ 1 1 (ಡಿ ಜದ ಸ್‌ 
3. | 3 4 ಟ್‌ | ಸಭ್ಯ (ಭ್‌ 11 ಟೆ [ತ ಸೆ ಗ 1] 
ಹಟ 1.1 1 (ಜಟ (ಭೃ ಟೆ |] ಬ್ರ ಭೆ ಜ್‌ ಜೆ 
1 ಕ ಚ 1; [ | ಗ ಛಾ ( ಶ್‌ ಛೆ (7. ` ಈ) ತ 35) ಕೆ ನ ಇ 
111 (|. ಜ್ರ ಕ 1 3 ಟು ಸ್ಸ ಉದ್‌ ಆ ದಿ | ಜೆ ಟೆ ಟ್ಟೂ ಗ್‌ 
| 1 1 ದೆ ಸ್ಯ 13 1] ೨. ಸೆ [ತಿ ೧23 ಕ ಕತಿ (ನ ಸ ಕಲಸಿ ಸ 
1ಬ ಠೌ 1 ॥ ್ರ ಬೈ ಟಿಟ್ಟ ಇ“ 1 ("ಐಂ ಣಿ ಬೀ 1 ಡಿ ಸ 
ಇ 1 ಇ ಟೆ ಬ) ತ ಗ] ಟಿ ತ ಹು ಕ ಜಟ್ಟ 1 ಚಟ ಟ್ರ ಸ 
ಇ ಜ್ಞ % ಬೈ ಟೈ ನ್‌ ಟಿ ಹ. ಟಿ (ಸ ಶತ 13 ಗ್ಗೆ 3 ಇ 
7 ಕ ಿೂ ವಿ ್ತ“ ತೆ 1) ( 2 ೫) ಬ 1 ಕಿ ; -ಭಿ (ಸ್ಥಿ ಟಟ 1 ಐ ಬ್ಲ ಕಾಡ 
181 ೨ 114111 17 ಚೆ ಟ್ರ ದ್ಗು ರಣ ಡ್‌ 
ನಿಚ್ಚ ಸೆಗ್ಸೆ ೪೫ ಭಗ ಟ್ಟಿ ಕೆಯ ಬಜ ಭ್ರ ದ 2 ಜ್‌ ಟಿ ಭಿ 
0% ಆ 1 ಕ್‌ ು ಗಟ ೨ ಟಿ ಹಹ ಜಟ ಡೌ ಪ್‌ ( ಇ 
ಗ (ಫೈ ] ಹ ಓಗಿ ಡ್‌ ೯2 ಸೆ ೪] ಕಾ 1. ॥21 ಪ ಕ್ಕ ಘಿ ೈ 1 ನುತ 
ರ್ಟ ೌ ಹ ಕಟ 13 ಛು ಅ 11 ಳಿ ಚ್‌ 1) 2 ` 
ತ (0 15 ಗಾ ಹ ಇ ಗ ೫3 
ಕ 1% 35 ಸಿ ತಗೆ! ಚ 11] ದ) 4 
11 ್ಷ ತ] ನ್ಯ 
ಟಟ 0 ೫8138 


264 ಸಸ್ಯ ತಳಿಲಭಿವೃದ್ಧಿ ವಿಧಾನಗಳು 


5 0.60 
6 0.80 
7 1.00 
8 1.60 


ಪ್ರತಿಯೊಂದು ಪ್ರನಾಳದಲ್ಲಿನ ದ್ರಾವಣದ ಅಳತೆಯನ್ನು ಬಟ್ಟಿಯಿಳಿಸಿದ ನೀರು 
ಸೇರಿಸಿ 10 ಸಿಸಿ ಮಾಡಿ, ಗಾಜಿನ ಬೀಕರ್‌ನಲ್ಲಿನ ನೀರಿನಲ್ಲಿಟ್ಟು, ನೀರನ್ನು ಕುದಿಸಬೇಕು. 
ಕುದಿಯುವ ನೀರಿನಲ್ಲಿ ಪ್ರನಾಳಗಳನ್ನು 5 ನಿಮಿಷವಿಟ್ಟು ಪ್ರನಾಳಗಳನ್ನು ಮುಚ್ಚಿ 
ತಂಪಾದ ಸ್ಥಳದಲ್ಲಿ ಶೇಖರಿಸಿಡಬೇಕು. ಪ್ರತಿಯೊಂದು ಪ್ರನಾಳದಲ್ಲಿನ ಹೈ. ಸೈ. ಆಮ್ಲ 
ಮಿಲಿಗ್ರಾಂಗಳ ಸಂಖ್ಯೆ ಈ ಕೆಳಗಿನಂತಿರುತ್ತವೆ : ಪ್ರನಾಳ 1,0.00; ಪ್ರನಾಳ 2,0.065; 
ಪ್ರನಾಳ 3,0.01; ಪ್ರನಾಳ 4,0.02; ಪ್ರನಾಳ 5.0.03; ಪ್ರನಾಳ 6.0.04; 
ಪ್ರನಾಳ 7,0.05; ಮತ್ತು ಪ್ರನಾಳ 8,0.08 ಈ ಪ್ರಮಾಣಗಳನ್ನು 2 ವಾರಗಳವರೆಗೆ 
ಉಪಯೋಗಿಸಬಹುದು. 

ಸೋಸುಕಾಗದ ಹಾಳೆಯನ್ನು 10 ರಿಂದ 12 ಸೆಂ. ಮಾ, ನೀಳ ಮತ್ತು 0.5 
ಸೆಂ. ಮಾ. ಅಗಲದ ಪಟ್ಟಿ ಗಳಾಗಿ ಕತ್ತರಿಸಿ, ಅವುಗಳನ್ನು ಕ್ಷಾರೀಯ ಪಿಕ್ರೇಟ್‌ ದ್ರಾವಣ 
ದಿಂದ ತೋಯಿಸಿ ಪರೀಕ್ಷಾ ಕಾಗದಗಳನ್ನು ತಯಾರಿಸಲಾಗುತ್ತದೆ. . ಉಪಯೋಗಿಸುವ 
ಸಮಯದಲ್ಲಿ ಪರೀಕ್ಷಾ ಕಾಗದಗಳು ತೇವವಾಗಿರಬೇಕು. 


ಕಿರುಧಾನ್ಯಗಳಲ್ಲಿ ಚಳಿಗೆ ಪ್ರತಿರೋಧ 


ಚಳಿಗಾಲ ಗೋಧಿತಳಿಗಳ ಚಳಿ ಪ್ರತಿರೋಧವನ್ನು ಆ ಗೋಧಿ ಬೆಳೆಯುವ 
ಪ್ರದೇಶದಲ್ಲಿನ ಹೊಲ ಪರೀಕ್ಷೆಯಿಂದ ಉತ್ತಮವಾಗಿ ನಿರ್ಧರಿಸಬಹುದು. ಕೆಲವು ವರ್ಷ 
ಗಳಲ್ಲಿ ಮಾತ್ರ ಭೇದಾತ್ಮಕ ಸಾವು ಪ್ರಚಲಿತವಾಗಿರುತ್ತದೆ. ಹೊಲದಲ್ಲಿನ ಸಣ್ಣ ಸಣ್ಣ 
ತಗ್ಗುಗಳಿಂದಲೂ, ತಳಿಗಳಿಗೆ ಅತ್ಯಲ್ಪ ಸಂಬಂಧ ಪಡೆದಿರುವ, “ತೇಪೆ'ಗಳಲ್ಲಿ ಸಾವು 
ಏರ್ಪಡಬಹುದು, ತೃಪ್ತಿಕರ ಪ್ರಯೋಗಶಾಲಾ ಪರೀಕ್ಷೆಯ ವೃದ್ಧಿ, ಚಳಿ ಪ್ರತಿರೋಧ 
ಆಯ್ಕೆಗೆ ಹೆಚ್ಚು ಸಹಾಯಕವಾಗಬಲ್ಲದು. 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಗಡಸು ಕೆಂಪು ಚಳಿಗಾಲದ ಮತ್ತು ಮೃದು 
ಕೆಂಪ್ರ ಚಳಿಗಾಲ ಗೋಧಿ ಪ್ರದೇಶಗಳಲ್ಲಿ, ಕೃತಕವಾಗಿ ನಿರ್ಮಿಸಿದ ಕಡಮೆ ಉಷ್ಣಾಂಶ 
ವನ್ನು, ಹೊಲದಲ್ಲಿ ಚಳಿಗಾಲದ ಗೋಧಿ ತಳಿಗಳು ಬದುಕುವ ಶಕ್ತಿ ಸೂಚಕವಾಗಿ ಬಳಸ 
ಬಹುದೆಂದು ಅನೇಕ ಪರಿಶೀಲಕರು ತೋರಿಸಿಕೊಟ್ಟ ೈದ್ದಾ ರೆ. ವೀಬಲ್‌ ಮತ್ತು ಕ್ವಿಸನ್‌ 
ಬೆದ್ರಿ (1941) ಬಳಸಿದ ವಿಧಾನಗಳು ಮತ್ತು ಪಡೆದ ಫಲಿತಾಂಶಗಳ ಸ್ಕೂಲ ವಿವರಣೆ 
ಯನ್ನು ಕೊಡಲಾಗಿದೆ. 

ಗ್ರೇಟ್‌ ಫ್ಲೇಯಿನ್ಸ್‌ನ ಏಕರೂಪ ಚಳಿಗಾಲ ಸಹಿಷ್ಣು ತೆಯ ಸಹಕಾರೀ ಅಗೇ 


ವಿಶೇಷ ತಂತ್ರಗಳು 265 


ಪಾತಿಗಳಲ್ಲಿ ಬೆಳೆದ ಚಳಿಗಾಲಗೋಧಿಗಳ 30 ತಳಿಗಳನ್ನು, ಹೊಲದಲ್ಲಿ ಸಂಬಂಧಿತ ಚಳಿ 
ಗಾಲ ಸಹಿಷ್ಣುತೆಯ ವಿಷಯದಲ್ಲಿ ದೊರೆತಿರುವ ಅತ್ಯಧಿಕ ಮಾಹಿತಿಯಿಂದಾಗಿ, ಪರಿ 
ಶೀಲನೆಯಲ್ಲಿ ಬಳಸಲಾಯ್ತು, 

ಚಳಿ ಪ್ರತಿರೋಧ ಪರೀಕ್ಷೆಗಾಗಿ ತಳಿಗಳ ಬೀಜವನ್ನು ಹೊರಾವರಣದಲ್ಲಿನ ಪಾತಿ 
ಗಳಲ್ಲಿ ಅಕ್ಟೋಬರ್‌ ಮೊದಲ ವಾರದಲ್ಲಿ ಬಿತ್ತಲಾಯ್ತು (ನೆಬ್ರಾಸ್ಕಾದ ಲಿಂಕನ್‌ನಲ್ಲಿ) 
ಬೆಳೆಯಲು ಉತ್ಪಮ ಸ್ಥಿತಿಗಳನ್ನು ಏರ್ಪಡಿಸಲಾಗಿತ್ತು ಮತ್ತು ಚಳಿಗಾಲದ ಸುಪ್ಪು 
ಗೊಳಗಾಗುವುದರಲ್ಲಿ ಸಸ್ಯಗಳು ತೆಂಡೆ ಹಂತವನ್ನು ತ ುಪಿದ್ದವು. ಯಾಂತ್ರಿಕ ನಿಯಂತ್ರಣ 
ಪಡೆದ ಘನೀಭವನ ಕೋಣೆಯಲ್ಲಿ, ಸಸ್ಯಗಳನ್ನು... ರಿಂದ-_269(೧ ಗೆ 24 ಘಂಟಿ 
ಕಾಲ ಒಡ್ಡು ವ. ಘನೀಭವಿಸುವ ಪರೀಕ್ಷೆಯನ್ನು ನವೆಂಬರ್‌ 15, ಡಿಸೆಂಬರ್‌ 5. 
ಡಿಸೆಂಬರ್‌ 15 ಮತ್ತು ಜನವರಿ 15 ರಲ್ಲಿ ಮಾಡಲಾಯ್ತು. ಈ ಘನೀಭವನ ಪರೀಕ್ಷೆಯ 
ನಂತರ, ಪಾತಿಗಳನ್ನು 2190 ಉಷ್ಣಾಂಶದಲ್ಲಿಟ್ಟಿದ್ದ ಲತಾಗೃಹಕ್ಕೆ ಸ್ಥಳಾಂತರಿಸಿ, ನೀರು 
ಹಾಯಿಸಿ ಬದುಕಿರುವ ಸಸ್ಯಗಳು ಚೇತರಿಸಿಕೊಳ್ಳ ಕಲು ಅವಕಾಶ ಮಾಡಿಕೊಡಲಾಯ್ತು. 
ಘನೀಭವಿಸಿದ 10 ದಿನಗಳ ನಂತರ ಬದುಕಿರುವವುಗಳ ಎಣಿಕೆ ಮಾಡಲಾಯ್ತು. 2 ವರ್ಷ 
ಕಾಲದ ಪ್ರತಿಯೊಂದರಲ್ಲೂ 12 ಪ್ರತೀಕರಣ ಬಳಸಲಾಯ 


| 


| 


(2 


ಪ್ರತಿಯೊಂದರಲ್ಲೂ ಎರಡು ವರ್ಷಗಳ ಕೃತಕ ಘನೀಭವಿಸುವ ಪರೀಕ್ಷೆಗಳ ಈ 
30 ತಳಿಗಳ ಉಳಿಕೆ ನಡುವಣ ಅಂತರ್‌ವಾರ್ಷಿಕ ಸಹಸುಂಬಂಧ 0.93 ಆಗಿತ್ತು. 2 
ವರ್ಷಗಳ ನಿಯಂತ್ರಿತ ಘನೀಭವನ ಪರೀಕ್ಷೆಗಳಲ್ಲಿನ ಉಳಿಕೆ ಸರಾಸರಿಯನ್ನು ಹೊಲ 
ದಕ್ಷಿನ ಅದೇ ತಳಿಗಳ ಉಳಿಕೆಗಳೊಡನೆ  ಸಹಸಂಬಂಧವೇರ್ಪಡಿಸಿದಾಗ. ಅತ್ಯಧಿಕ 
ಪ್ರಮುಖ ಮಹತ್ವವುಳ್ಳ 0.87 ಸಹಗುಣಿತ ಲಭಿಸಿತು, ಚಳಿ ಪ್ರತಿರೋಧದಲ್ಲಿ ಈ 
ಗೋಧಿ ತಳಿಗಳು ನಿರ್ದಿಷ್ಟ ಭಿನ್ನತೆ ಪಡೆದಿದ್ದವು. 


ಓರೆಗಾನೇನ ಕೊಲಂಬಿಯಾ ಜಲಾನಯನ ಭೂಮಿಯಲ್ಲಿ, ವಾಫಿಯಕ್ಲಿ ಬಿತ್ತಿದ 
ವಸಂತಯತುವಿನ ಗೋಧಿಗಳ ಚಳಿಗಾಲ ನಷ್ಟಕ್ಕೆ (ಸಾವಿಗೆ) ಕೃತಕ ಘನೀಭವಿಸುವಿಕೆಯ 
ಸಂಬಂಧವನ್ನು ಮಾರ್ಟಿನ್‌ (1932) ಅಧ್ಯಯನ ಮಾಡಿದ. ಬಳಸಿದ ವಿಧಾನಗಳು 
ಹಿಂದೆ ಕಾನ್ಸಾಸ್‌ ಪ್ರಯೋಗ ಕೇಂದ್ರದಲ್ಲಿ ವೃದ್ಧಿ ಪಡಿಸಿದವಾಗಿದ್ದವು. ಲತಾಗೃಹದಕ್ಷನ 
ತಟ್ಟೆಗಳಲ್ಲಿ 2 ಅಂಗುಲ ಅಂತರದ 12 ಅಂಗುಲ ಉದ್ದದ ಸಾಲುಗಳಲ್ಲಿ ಪ್ರತಿ ತಳಿಯ 
12 ಸಪ್ಮಗಳನ್ನು ಬೆಳೆಸಲಾಯ್ತು. ಸಸ್ಯಗಳು ಮೊಳೆತ ಸ ಎಲ್ಲ ಸಮಯದಲ್ಲೇ ಅವು 
ಗಳನ್ನು ಕಾನ್ಸಾಸ್‌ನ ಮಾನ್‌ಹಾಟನ್‌ನಲ್ಲಿ ಹೊಂಗೆ ತೆಗೆದಿಟ್ಟು, ಸ್ವಾಭಾವಿಕ ಪರಿಸ್ಥಿತಿ 
ಯಲ್ಲಿ ಅವು ದೃಢವಾಗಲು ಬಿಟ್ಟಿಲಲಾಯ್ತು. ಮೊಳಕೆಯ 7 ವಾರಗಳ ನಂತರ ಸಸ್ಯ 
ಗಳನ್ನು ಶೀಶಕದಲ್ಲಿ 11% ಉಷ್ಣಾಂಶದಲ್ಲಿ 12 ಘಂಟೆಗಳ ಕಾಲ ಇಡಲಾಯ್ತು. ಆವು 
ಗಳನ್ನು ಶೀತಕದಿಂದ ತೆಗೆದು ಲತಾಗೃಹದಲ್ಲಿಟ್ಟು 1 ವಾರದನಂತರ ಎಲೆಗಳಿಗಾದ 


"256 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಹಾನಿಯ ಶೇಕಡಾವಾರನ್ನು ಅಂದಾಜು ಮಾಡಲಾಯ್ತು. ಘನೀಭವಿಸಿದ 2 ವಾರಗಳ 
ನಂತರ ಸತ್ತಸಸ್ಯಗಳ ಶೇಕಡಾವಾರನ್ನು ದಾಖಲೆ ಮಾಡಲಾಯ್ತು. ` 

ಒರೆಗಾನ್‌ನಲ್ಲಿ 12 ಪಸಂತಃಜತುವಿನ ಗೋಧಿಗಳ ಹೊಲಗಳಲ್ಲಿನ ಚಳಿಗಾಲ 
ನಷ್ಟಗಳ ಆವಲೋಕನಗಳನ್ನು ಕೃತಕ ಘನೀಭವಿಸುವ ಪ್ರಯೋಗಗಳ ಫಲಿತಾಂಶಗಳೊ 
ಡನೆ ಹೋಲಿಸಲಾಯ್ತು. ಹೊಲದಲ್ಲಿನ ನಷ್ಟ ಕ ಮತ್ತು ದ್ರ ೈಢೀಕರಿಸಿದ ತಂಡಗಳನ್ನು ಘನೀ 
ಭವಿಸುವುದರಿಂದ ಸತ್ತಸಸ್ಯಗಳ ಶೇಕಡಾವಾರುಗಳ ನಡುವಣ ಹೊಂದಿಕೆ ಅತಿ ಸಮರ್ಪಕ 

ಸಾ ಆದರ ಪ್ರಮುಖ £ ಮೌಲ್ಯ 0,74 ಆಗಿತ್ತು. ಎಲೆಗಳಿಗಾದ ಹಾನಿ ಮತ್ತು 
ು ಸಾಯಿಸಿದ ದರ್ಜೆಗಳ ನಡುವಣ ಸಹಸಂಬಂಧ ಮೌಲ್ಯ 0,76. ದೃಢೀಕರಣ 
ಸ್ಯಗಳಲ್ಲಿ ಅನುರೂಪವಾಗಿರುವ : ಮೌಲ್ಯ ಹೊಲದಲ್ಲಿನ ವರ್ತನೆಯೊಡನೆ 
೦ಬಂಧವೇರ್ಪಡಿಸಿದಾಗ ಎಲೆಗಳ ಹಾನಿಗೆ 0,63 ಮುತ್ತು ಸತ್ತಸಸ್ಯಗಳಿಗೆ 0.76 
ಗಿತ್ತು. ಅಂದಾಜು ಮಾಡಿದ ಎಲೆಹಾನಿ ಮತ್ತು ಸತ್ತಸಸ್ಯಗಳ ಶೇಕಡಾವಾರು ನಡುವಣ 
ಸಂಬಂಧಿತ : ಮೌಲ್ಯ 0.95. ಅಧ್ಯಯನಕ್ಕೊಳಪಟ್ಟ ವಸಂತಯತುವಿನ ಗೊಧಿಗಳಲ್ಲಿ 
ಚಳಿಗಾಲ ದೃಢತೆಗೆ ಕೃತಕ ಐರಿಶೀಲನೆ ಏರ್ಪಡಿಸುವಲ್ಲಿ ಬಳಸಿದ ತಂತ್ರ ತೃಪ್ತಿಕರವೆಂದು 
ಕಂಡುಬಂದಿತು, ಎ ಅ ಲ ಸ್ಪಾಂಜ್‌ 8511146 


೬. ಟ್ರ ಜಿ ॥| 

ಸೆಸ್ದಿಕ್ಷನ್ತಿ 

ರಿ ಸಕ್ಗ 
| ಟಂ 
ಸ 


ಸ 


ಎ... 5 ವರ್ಷಗಳ ಪ್ರಯೋಗಗಳ ನಂತರ ಔಸೇಮಸ್‌ ಮತ್ತು ಬಾಂಬರ್ಸ್‌ (1947) 
ಶೀತಲ ಕೋಣೆಯಲ್ಲಿ ಕ್ಕ ೈತಕವಾಗಿ ಘನೀಭವಿಸುವ ಪರೀಕ್ಷೆಗಳ ಫಲಿತಾಂಶ ಮತ್ತು ಹೊಲ 
ದಲ್ಲಿನ ಉಳಿದವುಗಳು ಅತ್ಯಲ್ಪ ಸಹಸಂಬಂಧ ಪಡೆದಿದೆಯೆಂದು ಕುಡುಹಿಡಿದರು. 
ಪರೀಕ್ಷೆಗೊಳಪಟ್ಟ ಎಲ್ಲಾ ಏಸ್ತುಗಳೂ ಸ್ವಲ್ಪ ಹೆಚ್ಚಾಗಿ ದೃಢತೆ ಪಡೆದಿದ್ದುದೇ ಇದಕ್ಕೆ 
ಆಂಶಿಕ ಕಾರಣವೆಂದು ಭಾವಿಸಲಾಯ್ತು. ಚಳಿಗಾಲದ ದೃಢತೆ, ಚಳಿ ಪ್ರತಿರೋಧ 
ಶಕ್ತಿಗಿಂತ ಅಧಿಕಾಂಶವನ್ನೊಳಗೊಂಡಿರುತ್ತದೆ. ಘನೀಭವಿಸುವುದು ಮತ್ತು ಕರಗುವು 
ದರ ಪರ್ಯಾಯ, ಮಣ್ಣಿನ “ಉಕ್ಕೇರುವಿಕೆ' ಮತ್ತು ಇತರ ಅಂಶಗಳೂ ಕೂಡ ಮುಖ್ಯ 
ವಾದವು. ಚಿತ್ರ 26ರಲ್ಲಿ ಮಿಸ್ಸೌದಿಯಾ ಕೊಲಂಬಿಯಾದಲ್ಲಿ ಚಳಿಗಾಲ ಬಾರ್ಲಿ 
ವಿಭೇದಗಳ ಸಸಿ ಮಡಿಸಾಲುಗಳಲ್ಲಿ ಭೇದಾತ್ಮಕ ಚಳಿಗಾಲ ಹಾನಿಯ ಚಿತ್ರ ಕೊಡಲಾಗಿದೆ. 


ಮುಸುಕಿನ ಜೋಳದಲ್ಲಿ ಉತ್ತಮ ಮೊಳೆತಕ್ಕಾಗಿ ಆಯ್ಕೆ ; 


ಶೀತ ಮಣ್ಣು ಪರಿಸ್ಥಿತಿಗಳಲ್ಲಿ ಮೊಳೆತು, ಸಮರ್ಪಕ ಬೆಳೆವಣಿಗೆ ಪಡೆಯುವ ಶಕ್ತಿ 
ಯುಳ ಮುಸುಕಿನ ಜೋಳದ ತಳಿಅಭಿವ ೈದ್ಧಿಯನ್ನು ಒಂದು ಮುಖ್ಯ ಸಮಸ್ಯೆಯಾಗಿ 
ಗುರುತಿಸಲಾಗಿದೆ. ಅದರ ವರ್ಶನೆ, ಶೀತ ಪರಿಸ್ಥಿ ತಿಯಲ್ಲಿ ಮುಖ್ಯವಾಗಿ ಶೀಲೀಂಧ್ರ; 
ಗಳಿಗೆ ತೋರ್ಪಡಿಸುವ ಪ್ರತಿಕ್ರಿಯೆ ಎಂದು ಅಭಿಪ್ರಾಯಪಡಲಾಯ್ತು. ಇದಂ 
ನಿರ್ದಿಷ್ಟವಾಗಿ ಉತ್ತರದ ಮುಸುಕಿನಜೋಳ ಪ್ರದೇಶದಲ್ಲಿ ಮುಖ್ಯವಾದದ್ದು. 


ವಿಶೇಷ ತಂತ್ರಗಳು 267 


ಪ್ರಯೋಗಶಾಲೆಯ ಪರಿಸ್ಥಿ ತಿಯಲ್ಲಿನ ಶೀತ, ತೇವ, ಹೊಲಮಣ್ಣುಗಳಲ್ಲಿ ಅಂತಃ 
ಸಂಕರವಿಭೇದದ ಮುಸುಕಿನಜೋಳದ ಮೊಳೆಯುವ ಶಕ್ತಿ ಭಿನ್ನವಾಗಿರುತ್ತವೆಂದು 





ಕ್‌ ಕ ಕಾಕ ಕ ಟ್ರ ಕಾರು ತ, ತಾ ನ 
ಚಿತ್ರ 26. ಚಳಿಗಾಲ ಸಹಿಷ್ಣುತೆಯಲ್ಲಿ ಭಿನ್ನತೆಗಳು, ಮಿಸ್ಸೌರಿಯ ಕೊಲಂಬಿಯಾದಲ್ಲಿನ ಬಾರ್ಲಿ ತಳಿ 


ದಾ "2 ಪ್ಯೀತ್ಸಿ ಡ್‌. ಆತಿ, ತೋ ದಾ ಇತಿ ದೆ ಕ್ಕ 
ಅಭಿವೃದ್ಧಿ ಅಗೇಪಾತಿಯಲ್ಲಿ ಬೆಳೆಯುತ್ತಿರುವ ಅರೆಚಳಿಗಾಲ ವಿಧ ತಳಿಯ ಎರಡು ಸಾಲಿನೊಡನೆ (ಎಡ 


ಇ 


ಗಡೆ) ಸಹಿಷ್ಣುತೆಯ ಟೆನ್ನಿಸೀ ಚಳಿಗಾಲ ವಿಧ ತಳಿಯ ಎರಡು ಸಾಲುಗಳ ಹೋಲಿಕೆ (ಹೋಹಲ್‌ 
ಮನ್‌ನಿಂದ 1952). 


ಟಾಟುಮ್‌ (1942) ಮತ್ತು ಪಿನ್ನೆಲ್‌ (1949) ತೋರಿಕೊಟ್ಟಿದ್ದಾರೆ. ಪ್ರತಿಕೂಲ 
ವಾತಾವರಣದ ಹೊಲ ನಿಲವುಗಳೊಡನೆ ಈ ಭಿನ್ನತೆಗಳು ಸಹಸಂಬಂಧಿತವಾಗಿವೆ 
ಮತ್ತು ಸಂಕರಣಗಳಿಗೆ ಸ್ಥ ಳಾಂತರಣಗೊಳು ತ್ತವೆ (ಪಿನ್ನೆಲ್‌ 1949). 

ಅನೇಕ ಕಾರ್ಯಕರ್ತರು (ಕೋಹ್ಲರ್‌ ಮತ್ತಿತಂರು 1934, ಡಿಕ್‌ಸನ್‌ ಮತ್ತಿ 
ತರರು 1929, ಹೋಪ್ಪೆ ಮತ್ತಿತರರಂ 1932, ಪಿನ್ನೆಲ್‌ 1949, ರಷ್‌ ಮತ್ತು 
ನೀಲ್‌ 1951) ಬೀಜ ಪಕ್ವತೆ ಮುತ್ತು ಸಮರ್ಪಕ ಮೊಳೆವ ಶಕ್ತಿಗಳ ನಡುವಣ ಸಹ 
ಸಂಬಂಧವನ್ನು ಪ್ರದರ್ಶಿಸಿದ್ದಾರೆ. ಟಾಟುಮ್‌ ಮತ್ತು ಜೂಬರ್‌ (1943), ವಾರ್ಟ್‌ 
ಮನ್‌ ಮತ್ತು ರಿಂಕೇ (1951) ಮತ್ತಿತರರು ಪ್ರಯೋಗಶಾಲೆ ಮತ್ತು ಹೊಲಗಳೆರಡ 
ರಲ್ಲಿನ ನಿಲುವುಗಳಲ್ಲಿ ತಿರುಳು ಹಾನಿಯ ಪರಿಣಾಮವನ್ನು ತೋರಿಕೊಟ್ಟಿದ್ದಾರೆ. 
ನಿರ್ದಿಷ್ಟವಾಗಿ ಭ್ರೂಣದ ಮೇಲಣ ಅಥವಾ ಪಕ್ಕದಲ್ಲಿನ ಪ್ರದೇಶದ ಫಲಭಿತ್ತಿಯ 
ಹಾನಿಯಿಂದ ಸಾಮಾನ್ಯವಾಗಿ ಕಡಮೆ ನಿಲುವು ಫಲಿಸುತ್ತದೆ. 

ಶೀತ, ತೇವ ಮಣ್ಣಿನಲ್ಲಿ ಉತ್ತಮ ಮೊಳೆತ ಶಕ್ತಿಗಾಗಿ ತಳಿಅಭಿವೃದ್ಧಿಯಲ್ಲಿ ಈ 
ಕೆಳಗಿನ ಘಟಕಗಳು ಮುಖ್ಯವಾದವೆಂದು ಕಂಡುಬರುತ್ತದೆ : 


268 ಸೆಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


1. ತಳಿಅಭಿವೃದ್ಧಿ ವಸ್ತುಗಳೆ ಆಯ್ಕೆಯಲ್ಲಿ ಜನ ಓದಾಶೃಗಳ ಸಮಯುಗ್ಮಜ 
ಸತಿಗೆ ಗಮನಕೊಡಬೇಕು. ಬೀಜೋತ್ಪಾದನೆ ಮತ್ತು ಸಂಸ್ಕರಿಸ ವಾಗಿರುವ ಪರಿಸರದ 
ಪರಿಣಾಮದಿಂದಾಗಿ, ವಂಶವಾಹಿ ರೂಪದ ಬೆಲೆಕಟ್ಟುವಾಗ, "ಸಾಧ್ಯವಾದಲ್ಲಿ ತಾಕುಗಳು 
ಕೇಂದ್ರಗಳು ಮತ್ತು ವರ್ಷಗಳನ್ನು ಪ್ರತಿನಿಧಿಸುವ ಬೀಜಗುಂಪುಗಳ ಪ್ರತೀಕರಣದಿಂದ 
ನಿರ್ಧರಿಸಬೇಕು. 

2. ಜನ್ಮದಾಶೃಗಳು ಮತ್ತು ಸಂತಶಿಗಳೆರಡರ ಬೆಲೆಕಟ್ಟುವಲ್ಲಿ ಬೀಜದ ಪಕ್ವತೆ 
ಯನ್ನು ಗಮನಿಸಬೇಕು. 

3. ಬಿಡಿಸಸ್ಮದ (ಅಥವಾ ತೆನೆ) ಉತ್ತಮ ಬೆಲೆಕಟ್ಟುವಿಕೆ, ಆ ತೆನೆಯ 
ಸಂತಕಿಯ ಪಕ್ಚಸಸ ಸ ಳಿಂದ ಪಡೆದ ತೆನೆಯ ಪರೀಕ್ಷೆಯಿಂದ, ಸಂಭವನೀಯವೆಂಬುದು 
ಕಂಡುಬರುತ್ತದೆ. 

4. ಬೀಜ ಪಕ್ಚತೆ ಮತ್ತು ನಂತರ ಸಂಸ್ಕರಣದ ಅಂತರದಲ್ಲಿ ಹಾನಿ ಪಡೆಯದ 
ಬೀಜಗಳನ್ನೇ ಉಪಯೋಗಿಸಿ. ಮತ್ತು ನಿರ್ವಹಣೆಯಲ್ಲೂ ಸಾಧ್ಯವಾದಷ್ಟು ಸಾದೃಶ 
ವಾಗಿರಬೇಕು. 

ಶೀತ ಪರೀಕ್ಷೆಯ ಅನೇಕ ಮೂಲಭೂತ ವಿಧಾನಗಳು ಒಳಕೆಯಲ್ಲಿವೆ. ಟಾಟಮ್‌ 
ಎತ್ತು ಜೂಬರ್‌ (1943) ವಿವರಿಸಿರುವ ಇವುಗಳಲ್ಲೊಂದರಲ್ಲಿ, ಸಾಮಾನ್ಯ ಪ್ರಯೋಗ 
ಶಾಲೆ ಉಷ್ಣಾಂಶದಲ್ಲಿ ಮೊಳಕೆ ಫು ರ್ಣಗೊಳ್ಳ ಲು ಅವಕಾಶವೇರ್ಪಡಿಸುವ ಮೊದಲಂ, 
ಬೀಜವನ್ನು ತೇವ ಹೊಲಮಣ್ಣಿನ ಆಗೆಗಳಲ್ಲ ನೆಟು 45%. ನಶ್ಲಿ 7 ದಿನಗಳ ಕಾಲ 
ವಿಡಲಾಗುತ್ತದೆ. ಹೊರಬಿ ದ ಸಸಿಗಳ ಚೈತನ್ಯವನ್ನು ಗಮನಿಸಿ, ಮೊಳಕೆಯ ಎಣಿಕೆ 
ತೆಗೆದುಕೊಳ್ಳಲಾಗಂತ್ತದೆ. ಮಿನ್ನಿ ಸೋಟಾದಲ್ಲಿ, ಈ ವಿಧಾನವನ್ನು ಬಳಸಲಾಗುತ್ತದೆ- 
ಆದರ ಹೊಲದಲ್ಲಿ ನೆಡುವ ಪರಿಸ್ಥಿತಿಗಳ ಸಮೀಪ ಸ್ಥಿತಿ ತಿಉಂನ್ನೂ ಆನಂಕರಿಸಲು, ನೆಟ್ಟವು 
ಗಳನ್ನು. ಮೊದಲೆರಡು ದಿನಗಳು 78%. ನಂತರ 7 ಅಥವಾ ಅಧಿಕ ದಿನಗಳು 
489. ಮತ್ತು ಪುನಃ 2 ದಿನಗಳು 78%. ಉಷ್ಣಾಂಶದಲ್ಲಿಟ್ಟು ನಂತರ ಕೋಣೆಯ 
ಉಷ್ಣಾಂಶದಲ್ಲೇ ಮೊಳಕೆ ಪೂರ್ಣವಾಗಲು ಏರ್ಪಡಿಸಲಾಗುತ್ತದೆ. ಇದರಲ್ಲಿ ಬಳಸಿದ 
ಮಣ್ಣನ್ನು ಸುಮಾರು 15 ವರ್ಷಗಳ ಕಾ: ಅವಿಚ್ಛಿನ್ನವಾಗಿ ಮುಸುಕಿನಜೋಳ ಬೆಳೆ 
ಸಿದ್ದ ಹೊಲದಿಂದ ಪಡೆಯಲಾಯ್ತು. ಸಾಮಾನ್ಯ ವಾಗಿ, ಮಣ್ಣು ಮತ್ತು ಮರಳಿನ 
ಸವ ಮಭಾಗ ಮಿಶ್ಚಣವನ್ನು ಪಯೋಗಿಸಲಾಗುತ್ತದೆ. ಅನೇಕ ಪರೀ ಗಳಲ್ಲಿ ಬೀಜಗಳನ್ನು 

ಜ ರಕ್ಷಕದಿಂದ ಪರಿಷ್ಕರಿಸ ಸಲಾಗುತ್ತದೆ. ಇನ್ನೊಂದು ವಿಧಾನದಲ್ಲಿ, 'ಅಳರಹಿತ ತಟ್ಟೆ 
ಯಲ್ಲಿ ಹೊಲಮಣ್ಣಿನ ತೆಳು ಪದರ ಹರಡಿ, ಆದರ ಮೇಲೆ ಮೊಳಕೆಭಾಗ ತಳದಲ್ಲಿರು 
ವಂತೆ ಬೀಜವಿಡಲಾಗುತ್ತ ದೆ. ಬತ್ತಿ ವ್ಯವ ವಸ್ಥೆ ಯ ಮೂಲಕ ಮಣ್ಣಿ ಗೆ ಯಥೇಚ್ಛ ನೀರು 
ಒದಗಿಸಲಾಗುತ್ತದೆ. ಉಷ್ಣಾಂಶ ತಪಶೀಲು. ಇತರ ವಿಧಾನಗಳಿಗೆ ಸಾದ ೈಶವಾಗಿರುತ್ತದೆ. 
1ರಿಂದ 10ರ ಆಧಾರ ಬೆಲೆಕಟ್ಟುವಿಕೆಯಲ್ಲಿ ಏಕಸಸ್ಯಗಳ ಚೈತನ್ಯ ಅಥವಾ ಸಾಮಾನ್ಯ 


₹[ 


೨9 
ಧಾ 


ಜ್ರ 


ಇರಿ 
ರೋಲ್‌ 
ಜಾ ನ 


ವಟುರಾ ಸರ್ಕಾರ 


(1950) 


ಕದ 
2 ವನ್‌ 


ಕ್ರ 


ಆ 


ಬಿರ್ಸಾ 


ಊಟಾ 


ಗ್‌! 


ಸಜಿ 


(ಗೆ ಶೇಕಡಾವಾರುಗಳ 


ವಿಶೇಷ ತಂತ್ರಗಳು 





ಟ್ಗ 
ಗ 1 ಸಟ || 
4.1 ( |; 1) 11 (೬ 
ಇ]? ಕ ಟಿ 1) | (5 1) ಇ 1] ಗ್ರ 
12 11 ' ತೆ ಟೆ ಛೃ 1 ಕಿ ಗ ಉಸೆ 
) 1] ಸ 1 ಟ್ಟೆ | (ಸ ಜೃ ಲ್ಲಿಯ] ಜ್ನ 1೧ () 
1 |] [ [1 |] 1 ಣಿ ು 1 1 1 (7 ನ ಪ 
| ಸ ಡಿ ಕ | ಎ ತೆ | ಹೀ ತ್‌ 2 ಕ 
ಬ ಗ್ರ ಭಗ ಟ್ರ ಟಟಛಗಗ [| ಟಟ ಬ ಒಬಿ | 1 ಟೆಕಿ ಫ್‌ 
1] ಟ್ರಿ | 48೫1 ಕೆ. 1] ಈ. ಸಿ ಯ್ಯ ್ಸ[್ಗ 4 ತೆ ಸ 2 1 ಭಾ 
ಜ 1 (1 ಖಂ ಬ [! ಎ ಬೆ! “ಇ ಡಂ ಛೆ | ಗೆ ಎರ 0 ಛಿ ಗ 
2 1 44 1 ಟೆ 14 1 ಛಗ್ರಟಚಿ ೫ ಬಿ ಜಕ್ಕ 5 ಛೆ 
ಗ ಟು ಸಿ ) ಟ್ರ ಟು ತ ನ (2 1" ್ಗ | 1 ಇ || ೫) ನೆ 11 ಹಾ. 1 
ಬಟ ಬಫೆ ಬಬ ಪ್‌ ಯ ಖ್ಳಟ್ಟಿ 2 ಭಗ ಔಚ ಟ್ಟ 0 ಫಟ್ಟ 7೮ 
1 ಟಸ್‌ ಟ್ಛ ಸರ ಭ್ಯ ಛ್ಲಕ್ಗ್ಸೆ 1೬.11. ಜು ಬ 
ಆ ಡ್‌? | ಬ ಖಭ್ಳ ಚ ್ಲ್ಥ0 ಇಸ ಭಿತ್ತಿ ಹ 1... (್ಗ 
ಸಜ ಗಗ ಆಜ ಟ್ರ ಡಿ ೬1 1] ನಟ ಭೃ ಸ್ಟ ಇ. ಗ ಛ್ಲ 1] " 
7 13 (॥ ೩ 1 4 ಓಟ ಕ | (ಸ 13 1 1 1 ಬಿ ಇ ೧ ನ್ಟ ' 1) 13 
ಬ (ಛ್‌ ಬೆಂ್‌ತೆ ಜಿ 112೪ ೪ಓಿಟ್ಛಿ ಹ (ಟೈ ಸಿ ಇ. ಟ್ಛ ಸ ಟಿ 
ಡಾ ) ಇಲೆ 1 3 ಅ ದ ಛಿ ಟ್ರ 1 ಕ ( 14 ಸ್ವ ಗಡ 43 ಕ್ಮ 1 ಇ 
ಳ್‌ 1] ಗ ಭ್ರ ದ್‌ 1 ಟೆ ಆ ಭತಿ ಜಜ 4 ಗ ೩ ಗ್ರೆ ಗೆ % 
13 6 1 1. 1100 ಗ ಬಲ ಬಿಚಿ ಡೆ ಇ ಬದ ಬಿಟ್ಟಿ ಟ್ಟ ಇ 
0ಬ ಬಿ 13 ಚ ಬಾಚಿ ಸ್ಯ ಗ 01 ಜ್‌ ಇ ಇಸಿಜಿ ಕಗ್ದೆ ಗ್ರ 1 
ಸ 12 ಗ ಜಾ ೪ ಬ) ಶಚಿ ಇತಿ ಬಿ ೨ 101% .ಕ್ಟೆ ಓ ಟ್ಟ 
13೬3 .ತ ಟಿ (ಡೆಸ್‌ ಚ ಬ "ಗ ಗಗ್ಗೆಗ 1 ॥ ತಪ್ಪಿದ್ದ ಗಡ ಡಿ 
೫1.11 4. ತ! ಕ್ಷೆ ಆ ಶ *೬ ಚ... ಲಗ್ನ ಜತ: ಆಜ್‌ ಕೈ 
ಟಿ ಬ್‌ 1” 2 1 ಟೆ ಜಿ ೦1 1 1] 1 ಗ್ರ ರ್ನ ”್ರ ಇ ನಲಗ ಗ 3ೀ ಶಿ 
ಶಕ್ಯ ಜಟ. 1211) 6 ನ ದ ಟ್ರ ಡೆ 
೫೪.೫.1 ಗ ಗ. ೫..1.ತೆಜ ೫ ಚ ಇಃ | 1ನ ॥ ಡಿ 
( ಟು ಕ ಸ್ಸ ಕ ಕ ನ (ೆ ( ತ ಟ್‌ “ ಹ ಜು ಸ್ಟ್‌ ಡಿ] ಕ) |) ಸ ತಾ ಜ್‌ * ೆ 1 (ಹಾ ಣ್‌ 
ಕೆಟ್ಟ 71... “ ಡಡ 1 0 ಛಲ ಕ ನೆ ೫ ಳ್ಳ ಚ ಗ್ದ 
| ಜಿ 1 ಲ್ಕ ಶಾ ಸಾ ರ ಲೃ ದ್ರ ಭಖ ೨೫ 14 (ಕ್ವ ಭತ ಸ ು ಸ ಣೆ | ಬು 24 ಲು ೫ ಟ್ಟ ಗ್ಸ (ಸ 
ಸ್ಯ | 1 ಟ್ಟ ಟಾ ಗೆ ಸ ನ ಟರ ಐಟಿ ೫ ೪ ಕ್ಡತ 1 1 ಗ ಡಿ. ್ಲ್‌ 12 (ನೆ ನೆ 1 ತ್ತಿ 
_ಾ ಡೆ 32 ಟ್ರ 13- 1. ಈ ಸ ಭದ ದ ಕ್‌ೌ್ಷಿ ಕ್‌ 31) ತ ಗ ಇ 7 6 ಡಿ 
್ಲ_ಿ 3 (ಕ್ಷೆ ರಾ 21 ಜ್‌ ಸೆ ಇಡೆ (ತೆ ಬ್ರಿ ನೃ 1 ಛೈ 1 ಲಾ ೪ (ಟ್ರಿ ಬು 
ನಟ್ಟ ಟಿಜೆ ಟನ 2 ತ್‌ (0ೆಟ್ಲ ್ಪ ಕಜ ತ 0 ಬ_. . ೧ ಸ್ಸ? ಕೆ 
೫.1 1೧1 ಚ ೦ಟ ಇತಿ 1 ಬ ೪ ಚಿ ಬಾ 8 4ಡಿ ೪ ಒಗೆ 
ಜಗ ` (ಕ 1 ಜನಿ ಭೆ ಟಿ ಡಿಲಿ ಟಿ ಭ್‌ ಗೆ] ಜೃಹಥ ೮೪ ಣಿ ಚಿತೆ 
೨. 14 ಕೆ ಛೇ ಇ) ಟೀ (1 ಟಿ ನ್ಟ ಆ 0 ಗ್ರ "ದ್ದೆ ಟ್ದಿ ಕ್‌ೆ ಕ ಗ್ಗ 1 
ಇಡ. ಉಲ್‌ 13 ೧ 3 (ಸತಿ ೨ ಯಿ ಯೇ (ೆ ಟಬ 1] 5 4 ಟ್ರ ಕ್ಷ (ಶಭ ತೆ ಜೆ ಜಿ 
ಗೆ. 111. 1» ೫ 31.814 ಕೃಷ ಸ್ಟೆ ನಜ ಭಕ್ತಿ 
ತ್ರ ಸ ಗ್ಠ ೪ ಬೆ ಉಟ್ಟ ಇ 10 ಬಜ ಜಟ ಟ।ಬ`[ಿ ಡೆ (3 ಎಕ್ಕ 0 ಟಬ ಟ್ಟ 
1 1. 1] 1.3 21. *`|_ ಗೆ 2 ಜ್ರ 1 ಕ್ಕ ಗ ತೆ ಗ ಲ ಬದ್ರಿ 2. ಎಸ್ಸಿ 
2 14 ಸ ಬ ಉಸ್ಣು ನ ಜೈಲಿ ಗ್ಗ ರೈ ೪ ಸು 1 0 ನ ಸ) 
13 ಇ. 8 ೫4. 1 ಗಜ 1 7 ಭಿ ೫ ₹ಔ% ದ 
ಅ ಲ| ಶಿ ರಜ ಟ್ರ ೬2. ೫ 2 ಆ ಜ್‌ ಬದಿ ದೆ 
4. 32. |) ಸ ಇ ಗ್ದ ೯ ಗ್ರ ಗ ತ್ಯ ಸಿ | 
೯ ಕಟ ಭರೇತೌ ಡ್ಡ 


ಹ್‌ 
ನ 
ಸ ಅಷ್ಟ ದಗಣ್ಣುಳ್ಳಿ ಶ್ಲ ಲೌ 0 ನ ಜ್‌ ಲ್ಲ ಯ ಜರ ಕಾ ತಾಧಲ್ಲ ಥು ಹ ಹಾಣಗ್ಯಾ ದ 
ಶ್ರಮ ಪಟಿಸ್ಟಿ ಅಧಿಕ ಒಂದು ತಿಂಗಳವರೆಗೆ ಬೆಳೆಯಲು ಬಿಷರ ಮು. ನಂತರ ಅವು 
ಖಿ 


ನ ಬ್ಲ ಹಚ ತ್‌ ಗಾ ್‌ ಹ ಹ 

2. ಸರಿಷ್ಣುತೆ ಕೋಣೆಗೆ ವರ್ಗಾಯಿಸಿ. 29 ದಿಂದ ಕಂ 2. ಉತ್ಪಾೂಂಶ ಶದಲಿ 

ಕ್ಟ ಣಿ ಸ ಕ 

ತ ರಾದ ಸುರರ ಕಲ ಕಯ ಜ್ಯ ಳು ಹ ಟಾ 85 ರಾಯಾ ಇ ಹಾರ್ಟ ತ ವ. ನ ೯ ಕಾಕಾನ ಎ, ಇಗ, ಬ 

ಇಡಶಾಮಯಿಷ್ತಿ. ಸಸಿಗಳನ್ನು ಘು ಒಸುವ ಮೂವಿ ಬ ಮುಣ್ಣಗೆ ಆನಭಿಕ ಮತ್ತು ಓಕ 
೯ ಲ 


2) 
1 


ಎಲ ಸಷ್ಯ್ರೊರಾ ಹ್ಯಾ ಡ್‌ ಆ ಬ ಲ್ಲಿ ಹ ತ್ತಾ 
ಯಿ ಶೇವ ಒದಗಿಸಲಾಯು ಸನಿಗಳಿರುದ ತದ್ಜೈಗಳನ್ನು ಘನೀಭವಿ 


1) 


“ಡಿ 
ಲ್ಲ 

ಸ 

ದ್‌ 

ತ್ಸ 

ಣ 30) 
(ಸಿ 


ಒಗಿದು ಹಂತದಲ್ಲಿ -10ಇಯಿಂದ -20%0, ಇರುವ ಉಷ್ಜಾಜಕ್ಕೆ ಕೆಲವು 
ಗ 


ಈ 
ಲ 
ಬ್ದ 
( 
೯ 


ಗಾ 


ಸಾಗ ಇಯ ರಾ 
ಒಡ್ಡಲಾಗುತ್ತದೆ. ಡಮೆ ಉಪ್ಣ್ಲಾಂಶಕ್ಕೆ ಒಡ 
ಠೊ ಹ 
ಮಾದರಿ ಆಲಾಲ್ಲಾಗಳ ಶೇ. 530 ಭಾಗದಷ್ಟು ಮಾದರ ಸಸ್ತಗ 
ಗಡ 


ಹಾಸ ದಾನದ ಭ್ರೂಣ 
ಯಕವಾಗುತ್ತ ಫ್ಯ ನ ಎ 


ಪ ಕರಾಳ ಪಾರ ಸಣ ಜ್‌ ತ್ಯ ಹ 113 ತ್ರ್‌ ಹ ಹ ರಾಕಾ 
ವರ್ಗಾಯಿಸಿ. ಏರಹು ವಾರಗಳ ನಂತರ ಉಳಿಕೆಗಳನ್ನು ಲೆಕ್ಕ ಮಾಡಲಾಗುವುದು. 


ಡ್‌ 
(್ಲಿ 
ಲೌ 
ಗ 
[ 
ಕ್ರ 
(ಟೆ 
೯1 
ಟೊ 
್ಗ 
ಕ್ಲ 
ಕ್ಟ 


ಹಾ ಕ್ಯಾಉ ರಾಕ್‌ ಡ್‌ ಡಾ ತ ಇ ತ ವಂ ಸ್ರಾರಾದಾ 
ದಾ ಆಲ್ಲಾಲ್ವಾಗಳ ಸ್ಥಿರಿಯ ಆಧಾರದಿಂದ. ಆಲ್ಚಾಲ್ಲಾಗ 
ತ 





ಹ ಬ ಇ ಜಾ ೯ ಇ: (ತಾ ಸರಸರ ಅಕಾ ಗಟ ಸ ಜಗ ಗಾಜಾ! 
ಟುಟ್‌ ಭೋ ಸವಗ ಅ ಇ ಅನ ಬಜ ಓಟ್‌ %0..ದೂ ಚ 
ಬು 


ಳಿ 
ಯ 


ಮುಸುಕಿನ ಜೋಳದಲ್ಲಿ ಅಡ ಬೀಳು 








ಎ ವಾಯ ತ ತಾರಾ ಕ್ರ ವಾಗ, 
ನವುವಟಂದಿ ಗಿವ್‌ ನ ರು :ದನ್ಯ ಆನೆಯು 
ಟದ ತಡ 
ನಷ್ಟವುರ್ಷಯುತ್ತುಬೆ,. (ಬ್ರ, ಪೇ ಮೂಖ) ನರದ ಮರ ಪ ಮುತ್ತು ಸಸ್ಯದ 
ಲೋಕ ಲಕ್ಷಣಗಳಿಗೆ ಸಂಬಂಧಪಟ್ಟಿ ರುವುದ ದ ಲಕ್ಷಣವಿದು. 
ಕರಾ, ಬಾ? ತ ಣಂ ಜ್‌ ಗ ಚ್‌ 
ಕೆಲವು ಖುತುಗಳನಲ್ಲಿ ಅಡ್ಡಬೇಳುವಿಕೆ ಕಡ ಹುದು. ಇತರ 
ಣ್‌ ಇ ಹ್‌ ಕ ಹ 
ಬುತು ತೆ ಬಿರುಗಾಳಿ ಬಹುಶೇಕ ಅಥವಾ ಬೀಳಿಸಬಹ. ದು, 
ಣಿ ಆಜ ಕಾ ಕ ಜೆ 
ಈ ಪರ್ಮ್ಮಿಶ್ತಿ ಸಹಜವಾಗಿ ಅಡ್ಡಬೀಳುವಿ ಟ್ಟಿರಬಹುದಾದ 
ಹ್‌ 
ರಡ ಹಡಿ ಖಲ ಟಿಳಕರ ಕಾಗ ತ್‌ ೫ ಇರ್ತ 
ಸಸ್ಕಲಕ್ಷಣಃ 1೪ ಭನ್ನತಗಳ ಅಧ್ಮ ೨ನ ಸಂಶೋಧಕರನ್ನು 
ಷಾ ತ ತ ರ್ಯ ಗ್‌ ಷಾ ಕಗ 
ಮುಸುಕಿನಜೋಳದಲ್ಲಿ ಆದ್ದಬೀಳ. ಇಕೆ ಮಣ್ಣಿನಿಂದ ಸಸ್ಯವನ್ನು ಹೊರಕ್ಕೆ ಎಳೆ 
1... ದ್‌ ಕಾಣಾ ತ್ಮ ಸ ಹಾಲ್‌ ತ್ರ ಎ ರಾಗಾ ಹ! ಎ ಹು ಕಾ ಕಾರಿ ಭ್ಯಭರ್ಯವ ರಾ 
ಿಲಿಫಿ ಆಗತ್ತ ವಾಗುವ ಶಂೃಯಜೂಡನಿ ಪ್ರಮುಖ ಸರಸಂಬಂಧಷಣ ದೆಯೆಂದ ಇ 
1 
ತ ಇ ಕರಣ್‌ ಜೃ ಹ್ಯಾಟ್‌, ಷ್‌ ತಾ ಡಾ ಹು” ಸ ಜ್ಯ 
ಹೋಲ್ಬರ್ಟ್‌ ಮತ್ತು ಕೋಪ್ಲರ್‌ (1924) ಹಾಲ್‌. 1934) ಮುತ್ತು ಇತರರು 
ಬ 
ಡು ಹಿಡಿದಿದ್ದಾರೆ... ಮುಸುಕಿನ ಜೋಳದ ಅಂತಃಸಂಕರ ತಳಿಗಳು ಮತ್ತು ಸಂಕರಣ 


ಗಳನ್ಸ ಅಡ್ಡಬೀಳುವಿಕೆಯನ್ನು ತಡೆಯುವ ರಕ್ತಿಯ ಕಾರ್ಯಕ್ರಮವಾಗಿ ಅವುಗಳ ಎಳೆ 
ತಠ ಪ್ರತಿರೋ ಧವನ್ನು ನಿರ್ಧ ನಲಿಸಲು ಇದು ದಾರ ಡಾಗಿದೆ. 
ಸಾಲ್ಮನ್‌ 1೨313 ಕಿರುಧಾನ್ಯಗಳ ಹುಲ್ಲಿನ ದೃಢತೆಯನ್ನು ಅಳೆಯಲು ಒಂದು 


ಸಲಕರಣೆಯನ್ನು ನ ರ್ಮಿಸಿದ. ಹುಲ್ಲಿನ ದೃಢತೆಯನ್ನು ನಿರ್ದಿಷ್ಟಸಂಖ್ಯೆಯ ಹುಲ್ಲನ್ನು 


ಬತ 


ತ 
ನ 


೨71 


ದ ಕಾಷ ತ 
ಆರ ಎ 


ಕ 


ಹ. 


ಹ ಗ ದಜ ದಜ 
ಣಿ 


ಬಾ ಸರ ಜಜಷ 


ಗ್ರಾಮುಸು ಮಯನವ 


ತ್ವಾರ ರಘ ನರ್‌ ತುತು ಸ್ಪಾಮ್‌ 


ಇ 
ಶ್‌ 


ಮಾ 
ಪ 


ನಕ 
ಆತ್‌ 


೯ 


ಬಾರ್‌ 


ಮಾಗಲು 


ಓರ 


ಐ 


ಎಷ 
ರ್ತನೆಯೊ 


ಕಾಡು, 
ದಪ 


ಳುವ 


ಹ 


1 


ಮುರಿಯಲು ಅವಕ್ಕ್ವಕೆ ಶ 


ವಿಶೇಷ ತಂತ್ರಗಳು 


ಓಟ! 


ಕ್‌ 


; ಇಗ ಹಾ ಸ] ಸವ ಇಂತ ಹಪ ಐ 32 1 ಬಿ ೪ೃ ಸಲ್ಲ ಜಾ 
ಸ 1 ಛಿ (ಸೆ ಕ ಹ 1 1 ಗ ಸ ಗ ಗ 1 1 1 ( ಸ ನೆ ಗ 1೫ ಸಟೆ 
ನಿ 2 ಖ್ಳ್ಮ್‌ ` 1 ೫ 8] «4 ಕ ಸ್‌ ಸ ಕ |) 13” (| 1) 
| 132” 11 22 ( ಜ್‌ 04 402%] 1) ೫ |) | . 1 ಬ್ಗ 2 ಲ 
2 1) ೫೬1 ॥ ಉಬ್ಬಿ 1 ಕ] ೬೫11], 
(3 ದಾ 1ಡಿ | ಗ“ 1 11 ಖಕ ಗ ಡೂ 11 (] ಬ ಭಟ್ಟ ಧ್‌ ಭೈ 
12 221 000 ಜು (್ರ ಛೈ 1-4 ಕ (ಪ [ನ |ಶ್ರಂ:ಯ(್ಪ ಬ 064 ಾ ೧4 ಬ ಸ್ಪತ್ರೆ 
ತ 212೬ ೬! [ ್‌ ಕ ಟಿ ಟಿ ಯೈ 1] ಊ೬ 1 5್‌ 114 
ಧ್‌ ಬ ಟ  (ಟ ಸ ಕ್ತ (1 (] ಸಸ ಬ ಭ(ಫ  , ಜಡೆ ಛಿ ಬೃ ಸ 
ಟಬ 1. ಎ ಬಾ ಚ ಟಿ! (ಘಿ 1 ಬ 1 ಚೆ ಗ ಡಿ ಓಂ ಟು ಭಂ ಜೆ | ಭೃ 
1 ೩ ಗು ಸಣ ಟಬು 1 1 11 ಸೆಟ ಟಿಂಟಿ | (ಸಯ 
ಇ ಜಟ್‌ ಧಿಂ ತೆ 1 ೧ ಟೆ ಗತಿ ೧ ಸಂ ಓಹೃೈಥಭಬಿ ಲಂ ಛಂ ಗೆ. ಟಿ ಛ0ೆ 
ಔಿ 1 ಗ್ಗ ್ಯ ಚ] ಟ್ರ ಡ3್ಥತಿ | 1. 1? 1 ಧ್ಞಿ ೧4 ಸಭೆ 
ಚ (ಭ್‌ ಟಿ ಬಗ. ಶಭ 1 | ` ಬ ದ ಬದು ಟಿ ಜು ಟಟ ಟೈಂ ಭಟ ಗಂ 
ಸ (1 ಬು ಟೃ ಬು ೪1. 3] 1 13 ಕ 
1 1 ಹ. ಛೆ ಟ್ಟ ಟಿ ಯ ಬೈಕ ಗ್ರ ಜಭೌಚ್ಛ ಆಲ್ಲಿ ಸ ಧ್ಯ ಟ್ಟ ದ. .! 
ಇ ಣ್ಮ್ಪಳ್ಲೆ ಸೆ ಟೇ ಕ ದ ಘ್‌ ಒ೧ಂ ಗೆ ಕ ಸಡಾ ಸುಷ್ಟ ಕಾ ತ ಲ 
ಘಿ - 1 1 13 1% ಇ ಸೆ ಸ 2 ತ 4 ೧? ಲ ಸ -್ಯ ಸ್ಯ [ರಾ ಇ (1 ಸ 
ಟ್‌ (ಸ್‌ ಸ್ಠು ಸ)  ಬ್ಸ ಬೈ 6 ಜ್ರ ಖಿ ಗಿ ಗ್‌ ಧ್ರ. ಟೈ] ಟ್ಲೈಪಟ ಗು ಜೆ ಲ್ಯ 
1 6 ಟಿ ಟಿ ತ ಚಟ ( ಟಿ ಭಟ್ಟ ನಿಚ್ಚ ಬೆ ಆ ಭ್ಯ 1ಬ ಗೈ ಡಕ್ಕೆ ಸಕ್ಕ 
1೪11 ನ ಕಕ್ಕೆ (1 11] 6632 3] ಕ ಇ ಠೃ 3 ಜಗ್‌ 1. 
1 ಬಟಟ ಗೆ ಭಗ ಟಟ ಯಲ ಟಜ್ಯ ಉಡಿಗೆ ಬ ಭ್ರ ೪ ಪದ್ಧ ದ 
ಏತ ದು ಟ್‌ 1 ಜ್‌ ಚ ಸಾ ಹ ಡಿ.7೫ !|ಶ2 ಜೆ] (ಕ “7 ಟ್‌ 12 ಜ್‌ ಎ ಹ ಲ ಲ ತ 
ಗೆ ಕ ಗ ಯ್‌ ಟಿ 1 ತ್‌ ಡರು ಎಳ. 10 ಸ್ಟಾ (ಕ ( 1 ಎ ಗು ಬ ಇ ಸ್ಪ 
1) ಚ ಟ್‌್‌ಟ್ರಿ ಗ್ರ ೫ ಟೈ ಇಡಿ ಆ ಓ್ವೀಟ ೪ ಛ್ಲಸೆ ಚ ಬಗ ಜೆನ ಷು ಛೃ 
ಚ ಭರ ಬ ಟಿ % ಚಟ ಚಿಟಿ ತ ಲಭ ಐ ಇ ಗರಂ ಧೆ ॥ಜ 1 
35 [ಚಿ ಜ್‌ ಬ ಳೆ ಚಿ 11 |] ಸ ಕ್ಕ 1 ಬ್ಯ (ಟೆ ತವ 0 ಭಟ್ರ ಇಂ ಐೀ 
ನ ಅ 12 ಇರ್‌ ಈ ಭುಜದ ಕ ಇಟ್ಟ ಟೆ ಸಾಟಿ ರ ಗ್ಟ ಬಿಂಬ ದು ಟಿ ಅ ಬಸಿ 
33 ಟಟ ಭಜ ಇ ಗಜ ನಃ ಐ 1 ಬ್ರಿ.ಖಿ ಬಚಚ ಜದ 1.1 18... 11 
ನ್ಮ ಬ್ಲ ಭೃ ಬ ಛ್ರ ಹೃಶಿಸ ಸ ಟ್ಟ ಬ್ದ ಬಟ್ಟೇ ಡು ಸಂಸ ಯಜ ಬಪ್ಪಿ ಲ್ಪ 
ಎ ಆ ಟಿ ರ ಗ್ಣಟಿ ಫ್‌ ಆ ಛಿ ಬ ತ ಟೆ ತ್ಳ ಬ್ದ” 2 ಬ್ದ ಟ್ಟ 
1 ಆ ಭರಿ ಭಟ್ರ ಭ್ಪ್ಪ ಜಬ ಟಿ ಟ್ರ ಡ್ರಿ ಕ ಇ ಸ ಕಶೆ | ಆಗ ೪111 
1೫ ನ ಕೆ. ಗ ಸಕ್ಟಿ ಸೃ 1 ಅ ದ ಛಿ ವ 1ಕ್ಕಿ ಛೆ ಜ್ರ ನ್ಮ ಟ್ರ ಇೌ ಕ್ಕ 
ಹ ಆ 1 | 1 ಭೆ ಟೆಳ ಟ್ಟ ಗ ತ್ಲ ಜಟ್ಟ ಉರ ಸೆಭಟ್ರಿ ಬ ಟೆಸಿ 
ಇ ಗ ಜ್ಞ ತ ಗತಿ ಸ್ಯ ನೌ 1ಬ ಬು 
ಡಾ ಜ1 ಉೈಟಾ ತ್ತೆ ಗಿ ಚಿ ಓಿಟ್ಟ್ಛಿ ಕಟ್ಟ ಗ್ರಸ್ಛಿಿ ಟೆ ಬ ್‌್ಮ ಸ್ಸ ೧ ಗೆ ಲೂಟ್ಟಿ 
ಬ ಜ್ನ ಕಂ 181 ಫ್ರಿಸ್ಸ್ಷೆ ಕಷಿ ಓಸಿ ಕ ಜೆ ಜಡ ಟಿ ಜ್ರ ಣಿ 
ಬಜ ಬ್ಲ ಬಂಗ ಬ ಟ್ರಿಜಚಿ . ಸೆ ಜ್‌ಟ್ರ ಗೈಲ ಉ ಟಿ ಸೈಫಿ ಚ ರೈಶಥ್ನಚ್ಛ ಶೆಟ್ಟಿ 
ಗ 11 ೧ ಹ ಗೆ ಜಾ ಸಸ ಟ್ಟ ಓಟ 1) ಸೆ 1 
ಛೆ ಟಿಇ ಧಭ್ಲ್ಞೀಟ ಕೃ ಟಿ ಔಟ ೪ ಗಿ ಛಲ ಈ ಟೈಸೆ 3ಓ ಐ 2? ಕ 
ಇ (1 ನ ಹಿ... ಭು ಚಟದ ಟ್ರಿ ಟಿ ಟ್ರ ಡ್‌ ಜೀ ಉ.]ಸ ಗ್ತ ಸಜ 6 ಬ ಹಚ ಗ್ಯ ತ 
1 ಗೆ ಕ್‌ 13 12 1 ಡಿ ಕದ ಗಗ 61 | 3 ಇ 3 [3 ಟ್ರ ಅಕಿ ಇ 1 ದ್ಯಾ ಗಾ 
ಡಿಜೆ ಲೆ ಡು ಬೆಂ ಕ್ಕ ಟ್ಛ ಸು ಹ್‌ 3 2 ಎ.ಗ್ಲಿ ಗಿ ಚ್‌ "12 
"21 1 ಸತಿ ಅಚ ಪಚ (ಜಟ. | ಸಿ ಕೆ ಕು ಧಿ ಹ ಜ್ರ 132 1 ಸ ಕೃ 
ಟಿ ಲ 1೫ ಸಚಿ 1 ಸ್ಥಿ ಕ ಟ್ರಿ ಗಡೆ 0 ್‌ ಟಿ "ಸ 
“ಡಿ . ೧ಳಿ ಔಡ 7೪ ಇ ಜೆ 10 ಜಟ್ಟ 4 ಕಣ ೆ ಆ ತ ಕ ದ್ರಾ ಕೆ 
ಟ್ರ 1 ಟಟ ಟ್ರ ಆಜ 011 ಓಸಿ ೫ ಟಟ ಗ ಜಟ ಶಿ 


ಮ 


ಕ ಅಗ ಗಡು ಗಯಾ 


ಕೆ 


ಔ ಇಂ ಜಬ 


5 


ರಾಷರಿ 


ಕ 
5 
ಲಾ 


ಘ್ಟ ಕತಕ 


ತ 


ವಣಿಗೆಯ ಸಮಯದಲ್ಲಿ ಒಂದು 
ನೀರನ್ನು ಒದಗಿಸಲಾಯಿತು. 


272 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


1946-1949ಗಳ ಪೂರ್ಣ ಅಂತರದಲ್ಲಿ ಪ್ರಯೋಗಗಳನ್ನು ನಿರ್ವಹಿಸ 
'ಲಾಯ್ತು. ಮಣ್ಣನ್ನು ತೇವವಾಗಿಸಿ, ಮೆಲ್ಲಗೆ ಸಸ್ಯಗಳನ್ನು ನೆಲಮಟ್ಟವಾಗುವಂತೆ 


ಹ್ಯಾ | ಬ್‌ 


ರ್ಮ್ಕಾಶ್ಷಾ ಬಾಕಾಹಾದ್ಯಾಗಾಕಾಘಾಾಾದು ರರಾಜ ಾರ್ಜವರೇ ಕ ರಾತಾ ರಡಿ ಕಾಳಾಕಾರಾರ್ಥಜಾ-ವರ- ಶಾಲ್‌ ಕಾರಾ? ರಾತಾ ಕಾರ್‌ರಾರ್ಸ್‌ಶ- ಇಲ! 
| ತ 


ತಿ 





ಆ 
ರಾ” ಕ 
ಅಹ ಡಂ ಚಾರ ಪೆ ಪೂ. ೬...) 


ಚಿತ್ರ 27. ನೆಬ್ರಾಸ್ಕಾದ ಲಿಂಕನ್‌ನಲ್ಲಿ ಓಟ್ಸ್‌ ತಳಿಗಳಲ್ಲಿ ಅಡ್ಡಬೀಳುವಿಕೆಯ ಭಿನ್ನತೆಗಳು. ಎಡಗಡೆ 
ಯದು. ಸ್ಥಿರವಾಗಿ ನಿಂತಿರುವ ಪ್ರತಿರೋಧ ತಳಿ ಮಿಂಡೋ ಮತ್ತು ಬಲಗಡೆಯದು ತುದಿ ಮತ್ತು 
ಕಾಂಡತುಕ್ಕುರೋಗ ಪೀಡನದಿಂದ ಹೆಚ್ಚಾಗಿ ಆಡ್ಡಬಿದ್ದಿರುವ ಕನೋಟಾ, ಅಡ್ಡಬೀಳುವಿಕೆಗೆ ಸಂಬಂಧ 
ಪಡೆದಿರುವ ರೋಗ ಪ್ರತಿಕ್ರಿಯೆಯ ಜೊತೆಗೆ ಅಂತರ್ಗತವಾದ ಹುಲ್ಲು ಶಕ್ತಿಯಲ್ಲಿ ತಳಿಗಳು ಭಿನ್ನವಾಗಿವೆ 
(ರೈಟ್ಜ್‌ ನಿಂದ 1951). ಕ 
ಅದುಮಿ, ಪೂರ್ಣ ಆಡ್ಡಬೀಳುವಿಕೆಯನ್ನು ಬಲತ್ಕಾರವಾಗಿ ಮಾಡಲಾಯ್ತು. ಕೆಲವು 
ಪ್ರಯೋಗಗಳಲ್ಲಿ ಸಸ್ಯಗಳನ್ನು ಅಡ್ಡಬಿದ್ದಿ ರುವಂತೆ ಹಿಡಿದಿರಲು ತಂತಿಬಲೆಗಳನ್ನು ಉಪ 
ಯೋಗಿಸಲಾಯ್ತು. 18 ರಿಂದ 24 ಅಂಗುಲ ಎತ್ತರದಲ್ಲಿ 2 ಅಂಗುಲ ಕಣ್ಣು ರಚನೆಯ 
ತಂತಿ ಬಲೆಗಳಿಂದ ಆಂಶಿಕ ಅಡ್ಡಬೀಳುವಿಕೆಯನ್ನು ಸಾಧಿಸಲಾಯ್ತು. ತಂತಿಗಳ ಮಧ್ಯೆ 
ಸಸ್ಯಗಳು ಬೆಳೆದ ನಂತರ, 45* ಗಳಷ್ಟು ಕಾಂಡ ವಾಲುವಿಕೆ ಏರ್ಪಡಿಸಲು, ಅದನ್ನು 
ಪಕ್ಕಕ್ಕೆ ಸರಿಸಲಾಯ್ತು. ಈ ಸಂಸ್ಕರಣೆಗಳನ್ನು ತೆನೆಹೊರಡುವಾಗ, 10 ದಿನಗಳ ನಂತರ 
ಮತ್ತು 20 ದಿನಗಳನಂತರ ಮಾಡಲಾಯ್ತು. ಈ ವಿಧಾನಗಳಿಂದ ಅಡ್ಡಬೀಳುವಿಕೆಯ 


ಏಶೇಷ ತಂತ್ರಗಳು 273 


ತೃಪ್ತಿಕರ ನಿಯಂತ್ರಣ ಸಾಧ್ಯವಾಯ್ತು. ತಳೀಯ ಮತ್ತು ಸಂಸ್ಕರಣ ಪ್ರಶಿಕ್ರಿಯೆಗಳನ್ನು 
ನಿರ್ಧರಿಸಲು, ಉತ್ಪತ್ತಿ, 1000 ಕಾಳು ತೂಕ ಮತ್ತು ಸಾರಜನಕಾಂಶಗಳನ್ನು ನಿರ್ಣಾ 
ಯಕಗಳಾಗಿ ಬಳಸಲಾಯ್ತು. ಕೃತಕ ಅಡ್ಡಬೀಳುವಿಕೆಯ ಮಟ್ಟ, ಎಲ್ಲಾ ಲಕ್ಷಣಗಳ 
ಮೇಲೂ ಪ್ರಮುಖವಾದ ಪ್ರಭಾವ ಬೀರುತ್ತದೆಂದು ಫಲಿತಾಂಶಗಳು ಸೂಚಿಸಿದವು. 
ಬಳಸಿದ ಸಂಸ್ಕರಣಗಳು ಅಡ್ಡಬೀಳುವಿಕೆಯ ಪ್ರತಿರೋಧ ಮಾಹಿತಿಯನ್ನು ಒದಗಿಸ 
ಲಾರವಾದರೂ ಬೆಳವಣಿಗೆಯ ವಿಧಿಧ ಹಂತದಲ್ಲಿ ಏರ್ಪಡಿಸಿದ ಕೃತಕ ಅಡ್ಡ ಬೀಳುವಿಕೆ 
ಯಿಂದ ಚೇತರಿಸಿಕೊಳ್ಳುವ ಶಕ್ತಿಯನ್ನು ಬಳಸಿದ ವಿಧಾನಗಳಿಂದ ನಿರ್ಧರಿಸಲು ಸಾಧ್ಯ 
ವಾಯ್ತು. 
ಪೋಷಕ ದ್ರಾವಣದಲ್ಲಿರುವ ಧಾನ್ಮತಳಿಗಳ ಹೋಲಿಕೆಯಲ್ಲಿ ಬೇರು ಬೆಳವಣಿಗೆ, 
ಗಿಣ್ಣುಕಾಂಡ ತೂಕ, ಬೇರು ಎಳೆತ ಪ್ರತಿರೋಧ ಮತ್ತು ಗಿಣ್ಣುಕಾಂಡಗಳನ್ನು ಹಲಗೆ 
ಯಿಂದ ತಳಭಾಗಿಸಿ ಉಂಟುಮಾಡಿದ ಅಡ್ಡಬೀಳುವಿಕೆಗಳಿಗೆ, ಹಾರಿಂಗ್ಟನ್‌ ಮತ್ತು 
ವೇವೆಲ್‌ (1950) ರ ಅಧ್ಯಯನಗಳಲ್ಲಿ, ತುದಿಯಲ್ಲಿನ ಬೇರುಗಳ ಸಂಖ್ಯೆ ಮತ್ತು ಅಡ್ಡ 
ಬೀಳುವಿಕೆ ನಡುವಣ ಸಂಬಂಧ ಮಾತ್ರ ಪ್ರಧಾನತೆ ಪಡೆದಿರುವುದೆಂದು ವ್ಯಕ್ತಪಟ್ಟಿ ತು, 


ಗೋಧಿಯಲ್ಲಿ ಸಿಡಿಯುವಿಕೆ 


ಈ ಲಕ್ಷಣದಲ್ಲಿ ಸ್ಪಷ್ಟ ವ್ಯತ್ಯಾಸಗಳು ಕಂಡುಬಂದರೂ ಬಹುತೇಕವಾಗಿ ಅಮೆರಿಕಾ 
ಠಳಿಗಳು ಸಾಪೇಕ್ಷವಾದ ಸಿಡಿಯುವಿಕೆ ಪ್ರತಿರೋಧ ಪಡೆದಿವೆ. ಬಹುಶಃ ಇದು ತಳಿ 
ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸಿಡಿಯದಿರಲು ಆಯ್ಕೆ ಮಾಡಿದ್ದರ ಫಲವಾಗಿರಬೇಕು. 
ಸಿಡಿಯುವಿಕೆ ಇತರ ಪ್ರದೇಶಗಳಿಗಿಂತಲೂ ಬಹುಶಃ ವಾಯುವ್ಯ ಪೆಸಿಫಿಕ್‌ನಲ್ಲಿ ಅತಿ 
ಮುಖ್ಯವಾದದ್ದು ; ಯಾಕೆಂದರೆ ಆ ಪ್ರದೇಶದಲ್ಲಿ ಆಗಿಂದಾಗ್ಗೆ ಕೊಯ್ದು ಮಾಡುವ 
ಮೊದಲು ಪಕ್ವವಾಗಿರುವ ಗೋಧಿಯನ್ನು ಹೊಲದಲ್ಲೇ ದೀರ್ಫಕಾಲ ಬಿಟ್ಟಿರಲಾಗು 
ತ್ತದೆ. ಚೈನಾದಲ್ಲಿನ ಗೋಧಿ ತಳಿಅಭಿವೃದ್ಧಿಕರು ಪರಿಚೆಯಪಡಿಸಿದ ತಳಿಗಳಿಗೆ ವ್ಯತಿರಿಕ್ಷ 
ವಾಗಿ, ಚೈನಾ ತಳಿಗಳಲ್ಲಿನ ಸಿಡಿಯುಖಕಿಗೆ ಈಡಾಗುವುದು ಅತ್ಯಂತ ಅನಪೇಕ್ಷಿತ ಲಕ್ಷಣ 
ಪೆಂದು ಗಮನಿಸಿದ್ದಾರೆ (ಚಾಂಗ್‌ 1943). 

ವಿಶೇಷ ರಚನೆಯ ಯಂತ್ಹವನ್ನು ಬಳಸಿ, ಡಂಕಲ್‌ (1935) ಗೋಧಿ ತಳಿಗಳಲ್ಲಿ 
ಸಿಡಿಯುವ ಪ್ರವೃತ್ತಿಯ ಭಿನ್ನತೆಗಳನ್ನು ಅಧ್ಯಯನ ಮಾಡಿದ. ಅಧ್ಯಂ ನಕ್ಕೊಳ 
ಪಟ್ಟೆದ್ದ 13 ತೆನೆ ಮತ್ತು ಬೀಜ ಲಕ್ಷಣಗಳ ನಡುವೆ ಮೂರು ಮಾತ್ರ ಪ್ರಧಾನ 
7ಂಬಂಧ ಪಡೆದಿರುಬ್ರದು ಕಂಡುಬಂದಿತು. ಮುಳ್ಳು ನೀಳ ಮತ್ತು ಪ್ರತಿ ತೆನೆಯಲ್ಲಿನ 
ಕಾಳುಸಂಖ್ಯೈೆಗಳು ಸಿಡಿಯುವಿಕೆಯೊಡನೆ ಖುಣಾತ್ಮಕ ಸಹಸಂಬಂಧ ಪಡೆದಿದ್ದವು. ಆದರೆ 
ಧಾನ್ಯದ ಅಗಲ ಸ್ಪಷ್ಟವಾದ ಸಹಸಂಬಂಧ ಹೊಂದಿತ್ತು. 

18 ಕಿದ್ದುಪಡಿ ; ಪುಟ ಸಾಲು ತಪ್ಪು ಸ ಸರಿ 
276 17 ಕಠ 185(೬ 


234 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವೋಗಲ್‌ (1938; ಗೋಧಿಯಲ್ಲಿ ಕಾಳು ಹೊಟ್ಟಿನ ಕೆಳಭಾಗದ ಕ್ರಿಯಾಶೀಲ 
ಅಂಗಾಂಶ ಅಂಶದೊಡನೆ ಸಿಡಿಯುವಿಕೆಯ ಸಂಬಂಧವನ್ನು ಅಧ್ಯಯನ ಮಾಡಿದ. 
ಸಾಮಾನ್ಯವಾಗಿ ಕಾಳಿನ ಹೊಟ್ಟುಮುರಿಯುವ ಕೇಂದ್ರದಲ್ಲಿನ ಕ್ರಿಯಾಶೀಲ ಅಂಗಾಂಶದ 
ಪ್ರಮಾಣ ಮತ್ತು ಸಿಡಿಯುವಿಕೆಗೆ ಸಂಬಂಧಿತ ಪ್ರತಿರೋಧಗಳ ನಡುವೆ ನೇರಸಂಬಂಧ 
ಕಂಡ:ಬಂದಿತು. ಚಾಡ್‌ (1943), ಲೆಮ್ಮಾದ ತಳದಲ್ಲಿನ ಹೊರಾವರಣ ಭಾಗದಲ್ಲಿ 
ಮತ್ತು ಖಾಲಿ ಹೊಟ್ಟೆನ ತಳದಲ್ಲಿನ ಒಳಭಾಗದಲ್ಲಿರುವ ಶಕ್ತಿಕೊಡುವ ಅಂಗಾಂಶಗಳ 
ಪ್ರಮಾಣ ಮತ್ತು ಸಿಡಿಯುವಿಕೆಯ ನಡುವೆ ನೇರಸರಬಂಧ ಕಂಡ. 

ಸಿಡಿಯುವಿಕೆ ಪ್ರತಿರೋಧ ನಿರ್ಧರಿಸಲು ಚಾಂಗ್‌ ಒಂದು ಸರಳ ಯಂತ್ರ ರಚಿ 
ಸಿದ್ದ ಸಲಕರಣೆಯ ವಕ್ರದಂಡವನ್ನು ತಿರುಗಿಸಿದಲ್ಲಿ, ರಬ್ಬರ್‌ ಹುಟ್ಟುಗಳು ಒಕ್ಕಣೆ 
ಹಲಗೆಯ ಮೇಲಿರುವ ಗೋಧಿತೆನೆಗಳನ್ನು ಬಡಿದು, ಸ್ವಲ್ಪಭಾಗ ಕಾಳನ್ನು ಒಕ್ಕಣೆ 
ಮಾಡುವಂತೆ ಅದರ ರಚನೆಯಾಗಿತ್ತು. ಪ್ರತಿ ತಾಕಿಗೂ 20 ಪ್ರಯೋಗಗಳನ್ನೂ ಪ್ರತಿ 
ಪ್ರಯೋಗಕ್ಕೂ 3 ತೆನೆಗಳನ್ನೂ ಪರೀಕ್ಷಿಸಲಾಯ್ತು. 

ಈ ಸಲಕರಣೆಯ ಬಳಕೆಯಿಂದ ಪಡೆದ, 18 ತಳಿಗಳ ಸಿಡಿಯುವಿಕೆಯ ಸರಾಸರಿ 
ಶೇಕಡಾವಾರು ಹೋಪ್‌ನಲ್ಲಿ 1.3ರಿಂದ ಪಾದರಸದಲ್ಲಿ 29.6 ವರೆಗಿನ ಭಿನ್ನತೆ ಪಡೆ 
ದಿತ್ತು. ಹೊಲಪರಿಸ್ಥಿ ತಿಯಲ್ಲಿ ಸಿಡಿಯುವಿಕೆ ಮತ್ತು ನಿಯಂತ್ರಿತ ಸಿಡಿಯುವಿಕೆ ಏರ್ಪ 
ಡಿಸುವ ಸಲಕರಣೆ ಅಧ್ಯಯನಗಳ ನಡುವೆ ಉತ್ತಮ ಹೊಂದಾಣಿಕೆಯಿತ್ತು. 

ಕಾಳುಜೋಡಣೆ ಮತ್ತೂ ಸುಂಕ, ಲೆಮ್ಮಾ ಮತ್ತು ಪಾಲಿಯಾಗಳ ಒಳರಚನೆ 
ಯನ್ನು 5 ತಳಿಗಳಲ್ಲಿ ಪರೀಕ್ಷಿಸಲಾಯ್ತು. ಮುಳ್ಳಿನ ಉದ್ದ. ಲೆಮ್ಮಾ ಉದ್ದ. ಕಾಳಿನ 
ಆಗಲ, ಪ್ರತಿತೆನೆಯಲ್ಲಿನ ಕಾಳುಗಳು, 1000 ಕಾಳುಗಳ ತೂಕ, ರಾಕಿಸ್‌ನಲ್ಲಿನ ಗಿಣ್ಣು 
ಗಳ ನಡುಭಾಗದ ಉದ್ದಗಳನ್ನು ಅಳತೆ ಮಾಡಲಾಯ್ತು. ಅಧ್ಯಯನಕ್ಕೊಳಪಟ್ಟ 
ಲಕ್ಷಣಗಳಲ್ಲಿ, ಲೆಮ್ಮಾಗಳ ಉದ್ದ, ಕಾಳಿನ ಆಗಲ, ಬೆನ್ನುಕಂಬದ ಗೆಣ್ಣುಗಳ ಮಧ್ಯ 
ಭಾಗಗಳ ಸರಾಸರಿ ಉದ್ದ ಮತ್ತು 1000 ಕಾಳುಗಳ ತೂಕಗಳಲ್ಲಿ ಮೊದಲನೆಯದು 
ಮಾತ್ರ (೧0.52), ಪೃಧಾನತೆ ಪಡೆದಿದ್ದರೂ ಸಿಡಿಯುವಿಕೆಗೆ ಸ್ವಲ್ಪಸಂಬಂಧ 
ತೋರ್ಪಡಿಸಿತು. ಸಿಡಿಯುವಿಕೆಗೂ ಬೀಜ ಜೋಡಣೆ ವಿಧಾನಕ್ಕೂ ನಡುವೆ ಯಾವ 
ವಿಧವಾದ ಸಂಬಂಧವೂ ಕಂಡು ಬರಲಿಲ್ಲ. ಹೊರಭಾಗದ ಸುಂಕ ಮತ್ತೂ ಲೆಮ್ಮಾಗಳ 
ಒಳ ತಳಭಾಗದಲ್ಲಿನ ಶಕ್ತಿದಾಯಕ ಅಂಗಾಂಶದ ಮೊತ್ತ, ಸಿಡಿಯುವಿಕೆ ಪ್ರತಿರೋಧ 

ಡನೆ ನೇರಸಂಬಂಧ ಪಡೆದಿತ್ತು. 

ಹಾರಿಂಗ್ಟನ್‌ ಮತ್ತು ವೇವೆಲ್‌ (1950) ಸಿಡಿಯುವಿಕೆಯ ಪ್ರತಿರೋಧ ಪರಿ 
ಕ್ಷಯ ಹಲವು ವಿಧಾನಗಳನ್ನು ಹೋಲಿಸಿದರು. ಸಿಡಿಯುವಿಕೆಯ ಪ್ರತಿರೋಧ ನಿರ್ಧ 
ರಿಸಲು ಬಳಸುವ 9 ತಂತ್ರಗಳಲ್ಲಿ, ಪೋಗೆಲ್‌ (1941) ವಿವರಿಸಿರುವ ಸುಂಕೆಎಳಿತ 
ಮತ್ತು ಜಾಂಗ್‌ (1943) ವೃದ್ಧಿಗೊಳಿಸಿದ ಹುಟ್ಟು ವಿಧಾನಗಳ ಬಳಕೆಗಳು ಮಾತ್ರ 
ಆಶಾದಾಯಕವೆಂದು ಕಂಡು ಬಂದಿತು. 


೯ಡಿ 


ವಿಶೇಷ ತಂತ್ರಗಳು ೨75 


ಬೀಜಸುಪ್ತಾವಸೆ 
ಧು 

ಪ್ರಪಂಚದ ಅನೇಕ ಕಡೆಗಳಲ್ಲಿನ ಧಾನ್ಮ ಕ್ಷೇತ್ರಗಳಲ್ಲಿ ಕಟಾವಿನ ನಂತರ ಮೊಳಕೆ 
ಬರಿಸುವುದು ಒಂದು. ಸಮಸ್ಕೆಯಾಗಿರಬಹುದು. ಧಾ ಧಾನ್ಯಪಕ್ಷವಾದನಂತರ ಆವಶ್ಮಕ 
ಸುಪ್ತಾವಸ್ಥೆ ಅವಧಿಯ ಆಂತರದಲ್ಲಿ' ತಳಿಗಳು ಹೆಚ್ಚು ವೈವಿಧ್ಯತೆ ಹೊಂದಿ 
ರುವುದು ತಿಳಿದಿದೆ. ಕೆಲವು ಪ್ರದೇಶಗಳನ್ಲಿ, ಕೊಯ್ಲಿನ ನಂತರ ಮಳೆಯ ಫಲಿತಾಂಶ 
ವಾಗಿ, ನಿಲ್ಲೊಟ್ಲಿನಲ್ಲಿನ ಧಾನ್ಯಗಳ ಮೊಳೆತದಿಂದಾಗುವ ಉತ್ಪತ್ತಿ ಮತ್ತು ದರ್ಜೆಯ 
ನಷ್ಟ ಶ್ಚೈಗಳಿಂದ ಪಾರಾಗಲು ಶಳಿಅಭಿವೃ ದ್ವಿಕ ಶೀಘ್ರವೊಳೆತಕ್ಕೆ ಈಡಾಗದಿರುವ ವಿಭೇದ 
ಗಳು ಮತ್ತು ತಳಿಗಳನ್ನು ಆಯ್ಕೆ ಮಾಡಲು ಇಚ್ಛಿಸುತ್ತಾನೆ, 

ಲಾರ್ಸನ್‌ ಮತ್ತಿತರರು (1936), ಗೋಧಿ, ಓಟ್ಸ್‌. ಬಾರಲ್ಲಿ ಮತ 

ಸಾಮಾನ್ಯ ತಳಿಗಳಲ್ಲಿ, ಮೃದುಹಿಟ್ಟು. ದಟ್ಟಹಿಟ್ಟು 

ಮೂರು 'ಹಂತಗಳಲ್ಲಿ ಮೊಳಕೆ ಪರೀಕ್ಷೆಗಳಿಂದ ಸುಪ್ತಾವಸ್ಥೆಯ ಅವಧಿಯನ 
ಯಂನ ಮಾಡಿದರು. ಅಪಕ್ಚ ಬೀಜಗಳಲ್ಲಿ ಸುಪಾ ವಸ್ಟೆ ದೀರ್ಥಾವಧಿಯದಾಗಿತ್ತು. 
ಸಾಮಾನ್ಯವಾಗಿ ಚಳಿಗಾಲದ" ಗೋಧಿಗಳಿಗೆ ವಸಂತಯತುವಿನ ಗೋಧಿಗಳಿಗಿಂತ ಕಡಮೆ 
ಸುಪ್ತಾಮ್‌ ಅವಧಿಯಿತ್ತು. ಮಿಂಡಂ, ಮಾರ್ಕ್ವಿಲ್ಲೋ, ಕುಬಾಂಕಾ ಮತ್ತು 
ಥಾಚರ್‌ ವಸಂತಖತುವಿನ ಗೋಧಿ ತಳಿಗಳು ದೀರ್ಫಾವಧಿಯ ಸುಪ್ತಾ ವಸ್ಥೆ ಹೊಂದಿ 
ತ್ತೆಂದು ತಿಳಿದುಬಂದಿತು. 

ಹಾರಿಂಗ್ಟನ್‌ ಮತ್ತು ನೌಲ್ಸ್‌ (19408) ಗೋಧಿ ಮತ್ತು ಬಾರ್ಲಿ ತಳಿಗಳ 
ಲ್ಲಿನ ಸುಪ್ರ್ರಾವಸ್ಥೆಯ ಅವಧಿ ಪರೀಕ್ಷೆಗಳ ಫಲಿತಾಂಶಗಳನ್ನು ೭ ರಿಸಿದ್ದಾ ರೆ. ಅಧ 
ಯನ ಮಾಡುವ ತಳಿಗಳ ತೆನೆ ಮಾದರಿಗಳನ್ನು, ತೆನೆಯಲ್ಲಿನ ತಳದ ಕಾಳುಗಳ 
ಹೆಬ್ಬೆಟ್ಟಿ ನ ಉಗುರಿನಿಂದ ಪ್ರಯಾಸದಿಂದ ಕಚ್ಚು ಮಾಡಲು ಸಾಧ್ಯವಾಗುವ ಹಂತದಲ್ಲಿ 
ಶೇಖರಿಸಲಾಯ್ತು, ಪಕ್ಚತೆಯ ನಂತರ 4, 8. 12, 16, 21, 26 ಮತ್ತು 36 ದಿನ 
ಗಳಲ್ಲಿ ಮೊಳಕೆ ಶಕ್ತಿಯನ್ನು ಪರೀಕ್ಷಿಸಲಾಯ್ತು, ವಸಂಶಯತಶುವಿನ ಗೋಧಿ ತಳಿಗಳು, 
ಪಕ್ವವಾದ ನಂತರ 2 ದಿನಗಳಿಗಿಂತ ಅಧಿಕಕಾ ಲ ಸುಪಾ ಸುಪ್ಪಾವಡದಿರಲು ಅಶಕ್ತವಾದ 
ರಿಲೆಯನ್ಸ್‌ನಿಂದ 2 ವಾರಗಳವರೆಗಿನ ಸುಪ್ಪಾವಸ್ಮೆಯ ಆಧಿಕ ಗುಣ ಪಡೆದ ರಿನೋನ್‌ 
ವರೆಗಿನ ಭಿನ್ನತೆಯಿತ್ತು. 

ಇನ್ನೊಂದು ಪ್ರಕಟಣೆಯಲ್ಲಿ ಹಾರಿಂಗ್ಟನ್‌ ಮತ್ತು ನೌಲ್ಸ್ಸ್‌ (1940 )). 
ಕೊಯ್ಲಿನ ನಂತರ ಠೇವ ವಾತಾವರಣಕ್ಕೆ ಹಲವು ದಿನ ತೆರವಾಗಿದ್ದ, ಹಲವು ತಳಿಗಳ 
ಬೀಜಗಳ ಮೊಳಕೆ ಶಕ್ತಿಯ ನಿಷ್ಟಲತೆ, ಆ ತಿಳಿಗಳ ಸುಪ್ತಾವಸ್ಥೆ ಯಿಂದಾದದ್ದು » ಅವುಗಳ 
ನಿಧಾನ ಮೊಳಕೆಯಿಂದಲ್ಲ ಎಂದು ನಿರ್ಧರಿಸದ್ದಾರೆ. ಆಪೆಕ್ಸ್‌. ಥಾಚರ್‌ ಮತ್ತು 
ರಿನೋನ್‌ಗಳು ಮೊಳಕೆಗೆ ಹೆಚ್ಚು ಪ್ರತಿರೋಧವಾಗಿದ್ದವು, ಆದರೆ ಗಾರ್ನೆಟ್‌ ಆತ್ಮಬ್ಪ 
ಪ್ರತಿರೋಧ ಹೊಂದಿತ್ತು. ದೃಢಕೆಂಪು ವಸಂತ/ರುತುದಿನ ಗೋಧಿ, ಬಾರ್ಲಿ ಮತ್ತು 


ವ 
ಡಿ 
ರಿ 


| 


ಡೆ 
ಛಾ 


303 


276 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಓಟ್ಸ್‌ ತಳಿಗಳಲ್ಲಿ ಸುಪ್ತಾವಸ್ಥೆಯ ಅವಧಿ ನಿರ್ದಿಷ್ಟವಾಗಿ ಕಟಾವು ನಂತರದ 
ಮೊಳಕೆಗೆ ಸಂಬಂಧಿಶವಾಗಿತ್ತೆಂದು ಚಾಂಗ್‌ (1940) ಕಂಡುಹಿಡಿದ. 

ಹಾರಿಂಗ್ಟನ್‌ ಮತ್ತು ನೌಲ್ಸ್‌ ಸಂಕರಗಳಲ್ಲಿಂದ ಪಡೆದ ವಿಭೇದಗಳಲ್ಲಿನ ಮೊಳಕೆ 
ಪ್ರಮಾಣದ ವಿಭಿನ್ನತೆ ಅವುಗಳ ಪಿತೃಗಳ ಮೊಳಕೆ ಲಕ್ಷಣಗಳಿಗೆ ನೇರ ಸಂಬುಧಿತವಾದ 
ದ್ವಂದು ಗಮನಿಓದರು. ಕೆಲವು ಸಂಕರಗಳಲ್ಲಿ ಅತಿಕ್ರಮಿತ ಬೇರ್ಪಡುವಿಕೆ ನೆರವೇರಿತು 
ಮತ್ತು ಅದರಿಂದ ಉಭಯ ಪಿತೃಗಳಿಗಿಂತಲೂ ಹೆಚ್ಚು ಮೊಳಕೆ ಪ್ರತಿರೋಧ ವಿಭೇದ 
ಗಳನ್ನು ಪಡೆಯಲಾಯ್ತು. ಆ ಲಕ್ಷಣದಲ್ಲಿ ನ್ಯೂನತೆಯಿಲ್ಲದ ವಿಭೇದಗಳ ಆಯ್ಕೆಯಲ್ಲಿ 
ಕೊಯ್ಲಿನ ತಕ್ಷಣದ ಮೊಳಕೆ ಪ್ರಮಾಣದ ಪರೀಕ್ಷೆಯನ್ನು ಬಳಸಬಹುದು. 

ಸುಪ್ತಾವಸ್ಥೆ ಗಾಗಿ ಪರೀಕ್ಷಿಸುವ ತುತ್ರದ ಅಭಿವೃದ್ಧಿಗಾಗಿ ಮೂಲತಃ ತೀರ್ಮಾ 
ನಿಸಿದ ವ್ಯಾಪಕ ಪ್ರಯೋಗಗಳ ಫಲಿತಾಂಶಗಳನ್ನು ಹಾರಿಂಗ್ಬನ್‌ (1949) ಒದಗಿಸಿ 
ದ್ದಾನೆ. 2 ಬೆಳೆ ವರ್ಷಗಳಲ್ಲಿನ ಗೋಧಿ, ಓಟ್ಸ್‌ ಮತ್ತು ಬಾರ್ಲಿ ತಳಿಗಳನ್ನು ಅದರಲ್ಲಿ 
ಸೇರಿಸಲಾಯ್ತು. ಪೂರ್ಣ ಹೊಲದಲ್ಲಿ ಪಕ್ವವಾಗದ, ಆದರೆ ಕಾಳುಗಳು ದೃಢವಾದಾಗ 
ಕೊಯ್ಲು ಮಾಡಿದ ತೆನೆಗಳ ಒಕ್ಕಣೆ ಪಡೆದ ಮತ್ತುಒಕ್ಕಣೆ ಮಾಡದ ಬೀಜಗಳನ್ನು ಬಳಸ 
ಲಾಯ್ತು. ಪರೀಕ್ಷಿಸಬೇಕಾದ ತೆನೆಗಳನ್ನು 2010 ಉಷ್ಣಾಂಶದಲ್ಲಿ ಮತ್ತು ಶೇ. 68 
ರಿಂದ 88 ಭಾಗ ಆರ್ದ್ರತೆಯಲ್ಲಿ ಶೇಖರಿಸಿಡಲಾಯ್ತೂ. 

18%. ಉಪ್ಣಾಂಶ ಪಡೆದಿರುವ ಲತಾಗೃಹದ ನೆಲದಮೇಲೆ ಹರಡಿರುವ ತೇವ 
ಮರಳಿನ ತ್ಮಿ ಅಂಗುಲ ಆಳದ ಮಡಿಗಳಲ್ಲಿ ಬೀಜಗಳನ್ನು ಬಿತ್ತಲಾಯ್ತು, ನಂತರ 
ಅದನ್ನು ಆನೇಕ ಪದರ ತೆಳು ತೇವ ಬಟ್ಟೆಗಳಿಂದ ಮುಚ್ಚಿ, ಆರ್ದ್ರತೆಯನ್ನು ಉಳಿಸಿ 
ಕೊಂಡು ಬರಲು ಬೇಕಾದಾಗ ನೀರನ್ನು ಸೇರಿಸಲಾಯ್ತು. ಕೊಯ್ಲಿನ ನಂತರ 5ರಿಂದ 
70 ದಿನಗಳಲ್ಲಿ ಪ್ರಾರಂಭಿಸಿದ ಪರೀಕ್ಷೆಗಳಲ್ಲಿ. 3ರಿಂದ 15 ದಿನಗಳ ಅಂತರದಲ್ಲಿ 
ಮೊಳಕೆಗಳ ಎಣಿಕೆ ಮಾಡಲಾಯ್ತು, ಸಾಮಾನ್ಯವಾಗಿ ಪರೀಕ್ಷೆಗಳನ್ನು ಪಕ್ಕತೆಯ 
5, 10 ಮತ್ತು 20 ದಿನಗಳ ನಂತರ ಪ್ರಾರಂಭಿಸಬೇಕು, ವಂತ್ರು ಮೊಳಕೆಯನ್ನು 
ಪರೀಕ್ಷೆ ಪ್ರಾರಂಭದಿಂದ 5, 10 ಮತ್ತು 15 ದಿನಗಳಲ್ಲಿ ಎಣಿಸಬೇಕು. ಉಪಯೋಗಿ 
ಸಿದ ಎರಡು ಪ್ರತೀಕರಣಗಳ ಪ್ರತಿಯೊಂದರಲ್ಲೂ 25 ಬೀಜಗಳಿದ್ದವು. ವಿವಿಧ ವರ್ಷ 
ಗಳಲ್ಲಿನ ಪರೀಕ್ಷೆಗಳ ನಡುವೆ ಮತ್ತು ' ೬ಕ್ಕಣೆ ಮಾಡಿದ, ಒಕ್ಕಣೆ ರಹಿತ ಧಾನ್ಯಗಳ 
ಮೊಳಕೆಗಳ ನಡುವೆ ಉತ್ತಮ ಸಾದೃಶ್ಯತೆ ಸಾಮಾನ್ಯವಾಗಿ ಕಂಡು ಬಂದಿತು. ಹಾಗಿ 
ದ್ವರೂ, ಒಕ್ಕಣೆ ಮಾಡಿದ ಮತ್ತು ಒಕ್ಕಣೆ ರಹಿತ ಬೀಜಗಳನ್ನು ಉಪಯೋಗಿಸಿದ 2 
ವರ್ಷಗಳ ಪರೀಕ್ಷೆ ಹೆಚ್ಚು ಅನುಕೂಲವಾದದ್ದೆಂದು ಭಾವಿಸಲಾಯ್ತು. 

ಬೀಜಗಳು ಸುಂಕಗಳಿಂದಾವೃತಪಾಗಿರುವುದರಿಂದ ಕೆಲವು ತಳಿಗಳಲ್ಲಿ ಭಿನ್ನವಾದ 
ತೋರಿಕೆ ಏರ್ಪಡುತ್ತದೆಂದು ಕಂಡುಬಂದಿತು, ಕೆಲವು ಒಕ್ಕಣೆ ಮಾಡಿದ ಬೀಜಗಳು 
ಆಗ ಸುಲಭವಾಗಿ ಮೊಳೆತು, ಸುಂಕಗಳಿಂದಾವೃತವಾಗಿದ್ದಾಗ ಅಧಿಕ ಸುಪ್ತಾವಸ್ಥೆ ಯನ್ನು 


ವಿಶೇಷ ತಂತ್ರಗಳು " 277 


ತೋರ್ಪಡಿಸಿತು. ಓಟ್ಸ್‌ನ ಕೆಲವು ತಳಿಗಳು. ಮೊದಲು ಅದನ್ನು ದಾಟಿದ್ದರೂ, ಸುಪ್ತಾ 
ವಸ್ಕೆ ಗೆ ಹಿಂತಿರುಗುವ ಪ್ರವೃತ್ತಿಯನ್ನು ವ್ಯಕ್ತಪಡಿಸಿದವು. ಗೋಧಿ, ಓಟ್ಸ್‌ ವು ತು 
ಬಾದ್ಲಿ ಗಳ ತಳಿಗಳು. ಸುಪ್ತಾ ವಸ್ಥೆ ಯ ಕ್ಷಣಕ್ಕೆ ಸಮರೂಪವಾಗಿರಲಾರದೆಂಬು ದಕ್ಕೆ 
ಆಧಾರ ಪಡೆಯಲಾಯ್ತಾ. 

ದೀರ್ಫ, ಸಾಮಾನ್ಯದೀರ್ಥ, ಶೀಘ್ರ ಅಥವಾ ಅತಿಶೀಘ್ರ ಸುಪ್ತಾ ವಸ್ಕೆ ಅಥವಾ 
ಪಕ್ವತೆಯ ನಂತರದ ಸಮಯ ಹೊಂದಿದವುಗಳಾಗಿ ತಳಿಗಳನ್ನು ವರ್ಗಿಕರಿಸರಾಯ್ತು. 
ತಳಿಅಭಿವೃದ್ಧಿ ಯಲ್ಲಿ ಸುಪ್ತಾವಸ್ಥೆಯನ್ನು ಒಂದು ಪ್ರಮುಖ ಲಕ್ಷಣವಾಗಿ ಧಾನ್ಯ ತಳಿ 
ಆಭಿವರ್ಧಕ ಪರಿಗಣಿಸಬೇಕೆಂದೂ ಮತ್ತು ಈ ವಿಧದಲ್ಲಿ ಕನಿಷ್ಟವಾಗಿರುವ ಹಲವು 
ಮಹತ್ವದ ತಳಿಗಳನ್ನು ಸಸ್ಯ ಆಯ್ಕೆ ಮತ್ತು ಪರೀಕ್ಷೆಗಳಿಂದ ಅಭಿವೃದ್ಧಿ ಪಡಿಸಬಹು 
ದೆಂದೂ ಹಾರಿಂಗ್ಟನ್‌ ನಿರ್ಧರಿಸಿದ. 


ಮುಸುಕಿನಜೋಳದೊಡನೆ ಶುಸ್ಕತೆಯ ಅಧ್ಯಯನ 


ಅಮೇರಿಕ ಸಂಯುಕ್ತ ಸಂಸ್ಥಾನಗಳ ವಿಶಾಲ ಮೈದಾನ ಪ್ರದೇಶಗಳಲ್ಲಿನ ಮುಸು 
ಕಿನ ಜೋಳ `ಇತ್ಪತ್ತಿಗಳು, ಅತ್ಯ ಧ್‌ ಉಷ್ಣಾಂಶ, ಆತೃ ಲ್ಸ ಆರ್ದ್ರತೆ ಮತ್ತು ಮಧ್ಯ 
ಬೇಸಗೆಯಲ್ಲಿ ಮಣ್ಣಿನಲ್ಲಿ ನೀರಿನ ಅಭಾವಗಳ. ಕಾಲಾವದಿಗಳಿಂ ದ ಆಗಿಂದಾಗ್ಗೆ ಬಹಳ 
ಕಡಮೆ ಯಾಗುತ್ತದೆ. ಈ ಪರಿಸ್ಥಿತಿಗಳಲ್ಲಿ, ಅಂತಹ ಅಧಿಕ ಉಷ್ಣ್ಯಾ ೦ಶ ಕಾಲಾವಧಿ 
ಗಳನ್ನು ತಡೆಯುವ ಶಕ್ತಿಯಲ್ಲಿ ಅಂತ;ಸಂಕರಗಳು ಮತ್ತು ಸಂಕರಣಗಳು ಭಿನ್ನವಾಗಿದೆ 
ಯೆಂದು ಗಮನಿಸಲಾಗಿದೆ. ಪರಿಸರ ಸ್ಥಿತಿಗಳು ಹೆಚ್ಚು ವ್ಯತ್ಯಾಸ ಹೊಂದುತ್ತ ವೆ ಮತ್ತು 
ಅಧಿಕ ಉಷ್ಣಾಂಶ ಪ್ರತಿವರ್ಷವೂ ಇರುವುದಿಲ್ಲ. ನದರಿಂದ ಶುಷ್ಕತೆ ಪ್ರತಿರೋಧ 
ಆಯ್ಕೆ ಕಷ್ಟವಾಗುತ್ತದೆ. ಆದ್ದರಿಂದ ಒಂದು ಪ್ರಯೋಗಶಾಲೆ ಪರೀಕ್ಷೆ ಹೆಚ್ಚು ಆಪೇ 
ಕ್ಷಿತವಾಗುತ್ತದೆ. 

ಕಾನ್ಸಾಸ್‌ನಲ್ಲಿ ಹಂಟರ್‌ ಮತ್ತಿತರರು (1936) ಹಾಗೂ ಹೇಯ್ಲ್‌ ಮತ್ತು 
ಲಾಡ್‌ (1940) ಅಧಿಕ ಉಷ್ಣಾಂಶಕ್ಕೆ ಮುಸುಕಿನಜೋಳ ಸಸಿಗಳ ಪ್ರತಿರೋಧ ಪರೀಕ್ಷೆ 
ವಿಧಾನವನ್ನು ವಿವರಿಸಿದ್ದಾರೆ, ಪ್ರತಿ ಕುಂಡದಲ್ಲೂ ಒಂದೇ ತರಹದ 7 ಸಸ್ಯಗಳಿರಲು 
ಸಾಕಾಗುವಷ್ಟು ಬೀಜವಿರುವಂತೆ, ಮುಖುಕಿನ ಜೋಳವನ್ನು 4 ಅಂಗುಲ ಆಗಲ 
ಹೊಳಪುರಹಿತವಾದ ಕುಂಡಗಳಲ್ಲಿ ಬಿತ್ತಲಾಯ್ತು., ಸಸಿಗಳು 18ರಿಂದ 20 ದಿನಗಳ 
ವಯಸ್ಕವಾದಾಗ, 130%, ಉಷ್ಣಾಂಶ ಮತ್ತು ಸಂಬಂಧಿತವಾಗಿ ಶೇ. 25ರಿಂದ 27 
ಭಾಗ ಆರ್ದ್ವತೆಯಿರುವ ಉಷ್ಣಕೋಣೆಯಲ್ಲಿ 5 ಗಂಟೆಗಳ ಕಾಲವಿಡಲಾಯ್ತು. 
ಪರೀಕ್ಷೆಗೆ ಮುಂಚೆ, ಈ 5 ಘಂಟೆ ಕಾಲದ ಪರೀಕ್ಷೆಯ ಸಮಯದಲ್ಲಿ ಮಣ್ಯ ನ್ನು ತೇವ 
ಘೂಗಿರುವಂತೇರ್ಪಡಿಸಲು ಸಸ್ಯಗಳಿಗೆ ಸಾಕಷ್ಟು ನೀರು ಒದಗಿಸಲಾಯ್ತು. ಸಂಸ್ಕೃ ರಣದ 
ಮೂರು ದಿನಗಳ ನಂತರ, ಸತ್ರ ತೆರಪುಗೊಂಡಿದ್ದ ಎಲೆ ಮತ್ತು ಕೋಶದ ಅಂಗಾಂಶಗಳ 


278 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಶೇಕಡಾವಾರುಗಳನ್ನಾಗಿ ವ್ಯಕ್ತಪಡಿಸಿದ ಹಾನಿಯ ಪರಿಮಾಣದ ಅಂದಾಜು ಮಾಡ 
ಲಾಯ್ತು.. ಸಂಸ್ಕೃರಣದ 10 ದಿನಗಳ ನಂತರ ಸತ್ತ ಗಿಡಗಳ ಸಂಖ್ಯೆಯನ್ನೂ 
ಮತ್ತು ಪ್ರನರ್ಚಿತನಗೊಂಡ ಮಟ್ಟವನ್ನೂ ನಿರ್ಧರಿಸಲಾಯ್ತು. 

ಸಸಿಹಂತದಲ್ಲಿ ನಿಯಂತ್ರಿತ ಅಧಿಕ ಉಷ್ಣಾಂಶಕ್ಕೆ ಈಡುಮಾಡಿದ ಮುಸುಕಿನ 
ಜೋಳ ಅಂತಃಸಂಕರ ತಳಿಗಳಲ್ಲಿ ಶೇ. 90 ಭಾಗದಷ್ಟರ ಪ್ರತಿಕ್ರಿಯೆ. ಮಧ್ಯ ಬೇಸಗೆ 
ಯಲ್ಲಿ ಅತ್ಯಧಿಕ ಉಷ್ಣಾಂಶದಲ್ಲಿ ಹೊಲದಲ್ಲಿನ ನಿರ್ದಿಷ್ಟ ವರ್ತನೆಗೆ ಸಾದೃಶವಾಗಿತ್ತು. 
ಹೊಲದಲ್ಲಿ ಉಷ್ಣಾಂಶಕ್ಕೆ ಕಡಮೆ ಪ್ರತಿರೋಧ ತೋರ್ಪಡಿಸುವ ಸಾಲುಗಳು ಸಸಿ 
ಪರೀಕ್ಬೆಯಲ್ಲೂ ಅದೇ ರೀತಿಯ ಪ್ರತಿಕ್ರಿಯೆ ತೋರ್ಪಡಿಸಿದವು. ಹೊಲದಲ್ಲಿ ಶುಷ್ಕ 
ತೆಯ ಪ್ರತಿರೋಧ ಪರಿಶೀಲನೆಗೆ. ಸಸಿ ಹಂತದಲ್ಲಿನ ಆಧಿಕ ಉಷ್ಣಾಂಶ ಪರೀಕ್ಷೆ ಒಂದು 
ಮಹತ್ವದ ಅನುಬಂಧವೆಂದು ಪರಿಗಣಿಸಲಾಯ್ತು. 


ಪ್ರವರ್ಧನೆ 

ಕಬ್ಬು : ಈ ಕೆಳಗಿನ ವಿಧಾನಗಳ ರೂಪರೇಖೆಗಳನ್ನು ಮಾಂಗೆಲ್‌ ಇಡಾರ್‌ 
(1953) ವಿವರಿಸಿದ್ದಾ ನೆ. ಪೂರ್ವದ ಲತಾಗೃಹ ಪರಿಸ್ಥಿ ತಗಳಲ್ಲಿ, ಹಿಂದೆ ಅತ್ಮಧಿಕ ಸು 
ಗಳ ನಷ್ಟ ವನ್ನೇರ್ಪಡಿಸಿದ ಪಿಥಿಯಂ ಮತ್ತು ಇತರ ಬೇರುಕೊಳೆಗಳ ನಿಯಂತ್ರಣಕ್ಕೆ 
ಎಳೆಯಸಸಿಗಳನ್ನು ಬೆಳೆಸಲು ಮಣ್ಣು ಸಂರಚಿತ ಮಿಶ್ರಣದ ಬಳಕೆ ಹೆಚ್ಚು ಸಹಾಯಕ 
ವಾಗಿಜಿ. ಕ್ರಿಮಿಶುದ್ಧಿ ಮಾಡಿದ ತಾಕುಗಳಿಲ್ಲಿ ಪುನಃ ಸೋಂಕು ತಗುಲುವುದನ್ನು ತಡೆ 
ಯಲು ಮತ್ತು ಮೊಳಕೆಗೆ ಅನುಕೂಲವಾದ ನೀರು ಮತ್ತು ಉಷ್ಣಾಂಶ ಸಂಬಂಧಗಳ 
ನ್ನೊದಗಿಸಲು, ಮೊಳಕೆ ಅವಧಿಯಲ್ಲಿ ಪೂರ್ಣತಾಕುಗಳನ್ನು ಮುಚ್ಚಲು ಮೇಣ 
ಕಾಗದವನ್ನು ಉಪಯೋಗಿಸಲಾಯ್ತು. ಅವಶ್ಯಕ ಅಳತೆಯ ಕಾಗದ ಸುರುಳಿಗಳನ್ನು 
ಬಳಸಲಾಯ್ತು. ಅಲ್ಲಿ ಉಪಯೋಗಿಸಿದ ಇತರ ನಿರ್ಮಲೀಕರಣ ಕಾರ್ಯಕ್ರಮದಲ್ಲಿ, 
ಲತಾಗೃಹವನ್ನು ಪ್ರವೇಶಿಸುವಾಗ ಲೈಸಾಲ್‌ ದ್ರಾವಣದಲ್ಲಿ ಕೈಗಳನ್ನು ತೊಳೆಯುವು 
ದನ್ನೊ ಗೊಂಡಿತ್ತು. 

ಒಂದು ಗುಚ್ಛನೆಡುವಿಕೆ ವಿಧಾನವನ್ನು ಬಳಸಲಾಯ್ತು. ಮೂಲ ಮೊಳಕೆ ತಾಕು 
ಗಳಿಂದ ಹೊಲಗಳಲ್ಲಿ' ನೇರವಾಗಿ, 5೦ಿಂಬ 15 ಸಸಿಗಳಿರುವ ಗುಂಪಾಗಿ ನೆಡಲಾಯ್ತು. 
ಪ್ರತಿಗುಂಪೂ ಅಲ್ಲಿ 3ರಿಂದ 10 ಚದುರ ಅಡಿ ಸ್ವ ೈಳವನ್ನು ಆವರಿಸಿತು. ಅತ್ಯಧಿಕ ಆಶಾ 
ದಾಯಕ ಸಂಕರಗಳಿಗಾಗಿ ಪ್ರತಿಗುಚ್ಚಕ್ಕೆ ಮತ್ತು ಸಣ್ಣ ಗುಚ್ಛ ಗಳಿಗೆ ವಿಶಾಲಪ್ರದೇಶ 
ಉಪಯೋಗಿಸಲಾಯ್ತು. ಒಂದು ಎಕರೆ ಪ್ರದೇಶದ. "ಗುಚ್ಛ ನೆಟ್ಟಿ ೈರುವಲ್ಲಿ 40,000 
ದಿಂದ 1,00,000 ಸಸಿಗಳಿಗೆ ಸ್ನ ಕೈಳಾವಕಾಶವೇರ್ಪಡುತ್ತದೆ. ಏಕಸಸಿಗಳನ್ನು ಮೊದಲು 
ಕುಂಡದಲ್ಲಿ ಬೆಳೆಸಿ, ಅವು 1 "ದ 2 ಅಡಿ ಎತ್ತರವಾಗಿದ್ದಾಗ, ಪ್ರತಿ ಸಿಯೂ 
8ರಿಂದ 20 ಚದುರ ಅಡಿ ಪ್ರದೇಶವನ್ನು ಆಕ್ಸಮಿಸಿಕೊಳ್ಳು ವ ಸಾಲಗಳಲ್ಲಿ, 


ವಿಶೇಷ ತಂತ್ರಗಳು 278 


ಎಕರೆಗೆ 2000ದಿಂದ 5000 ಸಸಿಗಳನ್ನು ಮಾತ್ರ ಬೆಳೆಸಲು ಸಾಧ್ಯವಾಗುವ 
ಹಿಂದಿನ ವಿಧಾನಕ್ಕೆ ಇದು ವ್ಯತಿರಿಕ್ತವಾಗಿದೆ. 


ಮೇವುಸಸ್ಕ ಗಳು : ಟಿಮೋತಿ. ಆಲ್ಫಾಲ್ಟಾ ಮತ್ತು ಕಿಂಪ್ರಕ್ಲೋವರ್‌ ತುಂಡು 


ಗಳು ಬೇರು ಪಡೆಯಲು ಪ್ರಚೋದಕ ಸಂಸ್ಕರಣವಾಗಿ ನಾಫ್ರಾಲಿನೀ ಅಸೆಟಿ ನ 
ಮತ್ತು ಇಂಡೋಲಿ ಆಸೆಟಿಕ್‌ ಆಮ್ಲಗಳ ಪ ಪ್ರತೆ ೇಕ ಬಳಕೆಯ ಪ್ರತಿಕ್ರಿಯೆಗಳ ವ್ಯಾಪಕ 
ಅಧ್ಯಯನಗಳನ್ನು ನೋವೋಸಾಡ್‌. (1939) ಪರದಿಮಾಡಿದ್ದಾನೆ. ಚೋದಕ 
ಗಳನ್ನು ಪ್ರಡಿಮಾಡಿದ ಟಾಲ್‌, ಪುಡಿಮಾಡಿದ ಇದ್ದಲು ಅಥವಾ ಪೋಷಕ ದ್ರಾವಣ 
ಗಳಲ್ಲಿ ಸೇರಿಸಿ ಪ್ರ ಯೋಗಿಸಲ್ಲಯು. ತುಂಡುಗಳನ್ನು ಮರಳಿನಲ್ಲಿ ನೆಟ್ಟು, ಪೋಷಕ 
ತ್ರಾವಣವನ್ನು ಒದಗಿಸಲಾಯುು. ಬಳಸಿದ ಯಾವೊಂದು ಸಂಸ _ರಣವೂ ಮೋತಿ 
ತುಂಡುಗಳಲ್ಲಿ ಬೇರುಗಳ ಬೆಳವಣಿಗೆಯನ್ನು ಪ್ರಚೋದಿಸಲು ಶಕ್ತವಾದವೆಂದು ಸ್ಥಿರ 
ಪಡಲಿಲ್ಲ. ಆಲ್ಫಾಲ್ಫಾ ಮತ್ತು ಕೆಂಪು ಕ್ಲೋವರ್‌ಗಳಿಗೆ ನಾಫ್ತಾಲಿನೀ ಆಸಿಟಿಕ್‌ 
ಆಮ್ಲದ ಈ ಕೆಳಗಿನ ಸಂಸ್ಕೃ ರಣಗಳು ಉತ್ತಮವಾಗಿದ್ದವು. 


ಗ್ಗ 
ಲ 
2೦ 


ಛೆ 


1. ತುಂಡುಗಳ ಹೊಸಗಾಯಕ್ಕೆ 50 ಪಹಿ.ಪಿ.ಎಮ್‌ಗಳನ್ನು ಟಾಲ್ಕ್‌ 
ಮೂಲಕ ಬಚ್ಚುವುದು, 

2. ತುಂಡುಗಳ ಕೆಳತುದಿಗಳನ್ನು 5ರಿಂದ 50 ಪಿ.ಪಿ. ಎಮ್‌ ದ್ರಾವಣದಲ್ಲಿ 
]2 ಘಂಟೆಗಳ ಕಾಲ ಅದ್ದಿ ಡುವುದು. 

ತೆ. ಪೋಷಕ ಅಭಿವರ್ಧನ ದ್ರಾವಣದಲ್ಲಿ 10. ಪಿ.ಪಿ.ಎಮ್‌ ಒದಗಿಸುವುದು. 
ಲತಾಗೃಹದಲ್ಲಿನ ಬೆಳಕು. ಆರ್ದ್ರತೆ ಮತ್ತು ಉಷ್ಣಾಂಶಗಳು, ತುಂಡುಗಳ 
ಅಂಗಾಂಶ ಪಕ್ಚತೆಯ ಮಟ್ಟಿ, ಅವುಗಳನ್ನು ನೆಟ್ಟಿರುವ ಸಾಧನದ 81 ಮತ್ತು 
ರಾಸಾಯನಿಕ ಸಾಂದ್ರತೆ ಹಾಗೂ ಕೊನೆಯದಾಗಿ ಒದಗಿಸಿದ ಹಾರ್ಮೋನಿನ ಸಾಂದ್ರತೆ 

ಮತ್ತು ವಿಧಗಳು, ಸಂಸ್ಕ ರಣ ಪರಿಣಾಮಗಳ ಮೇಲೆ ಸ್ವಲ್ಪಮಟ್ಟಿಗೆ ಪ್ರಭಾವ ಬೀರು 

ತ್ತವೆಂದು ದೊರೆತ ಫಲಿತಾಂಶಗಳಿಂದ ವ್ಯಕ್ತಪಟ್ಟಿದೆ. 

ಸತುಪು ಬಳಿದ ಕಬ್ಬಿಣ ತಗಡಿನ ತೊಟ್ಟಿಗಳಲ್ಲಿ, ಕ ರಿಂದ ಕ್ವಿ ಅಂಗುಲ ೮೪ 
ನಿಧಾನವಾಗಿ ಹರಿಯುವ ತಣ್ಣನೆಯ ನೀರಿನಲ್ಲಿ ಆಲ್ಫಾಲ್ಪಾ ಪಕ್ವಕಾಂಡ ತು ಡುಗಳ 
ಅಭಿವರ್ಧನೆಯಿಂದ ಶೇ. 90 ಭಾಗದಷ್ಟು ಬೇರು ಹಡಿಯುವಿಕೆಯನ್ನು ವೈಟ್‌ 
(1946) ಪಡೆದ. ನೀರಿನ ಉಷ್ಣಾಂಶ ಸುಮಾರು 605ನಗಳಷ್ಟಿತ್ತು. ಬೇರು ಹಿಡಿ 
ಯುವಿಕೆ 11ರಿಂದ 17 ದಿನಗಳಲ್ಲಾಯ್ತು. 

ಗ್ರಾಂಡ್‌ಫೀಲ್ಡ್‌ ಮತ್ತಿತರರು (1948), ಕೆಲವು ಸಂದರ್ಭಗಳಲ್ಲಿ ಆಲ್ಫಾಲ್ಪಾ 
ತುಂಡುಗಳು ಬೇರು ಹಿಡಿಯಲು ಅಸಮರ್ಥವಾಗುವುದು ರೈಜಾಕ್ಟೀನಿಯಾ ಪ್ರಭೇದ 
' ಮತ್ತು ಅಸ್ಕೋಚೈಟಾ ಇಂಪರೈಕ್ಸಗಳ ಸೋಂಕುಗಳಿಂದ ಎಂದು ಪ್ರಕಟಿಸಿದ್ದಾರೆ. ತುಂಡು 


280 ಸಸ್ಯೆ ತಳಿಅಭಿವೃದ್ಧಿ ಎಧಾನಗಳು 


ಗಳಿಗೆ ಬೇರು ಹಿಡಿಸಲು ಕ್ರಿಮಿಶುದ್ಧಿ ಮಾಡಿದ ಮರಳು, ನಂತರ ಕಿತ್ತು ನೆಡಲು ರೋಗ 
ರಹಿತ ಮಣ್ಣು, ಮತ್ತು ಸಾಮಾನ್ಶ ಶುದ್ಧೀಕರಣ ಆಚರಣೆಗಳ 'ಬಳಕೆಗಳಿಂದ ಆರೋಗ್ಯ 
ಕರ ತುಂಡುಗಳ ಸಂಖ್ಯೆ ಮತ್ತು ಫಲದಾಯಕ ಬೇರು ಹಿಡಿಸುವಿಕೆ ಹೆಚ್ಚಿತು. 

ಮಿನ್ನಿಸೋಟಾದಲ್ಲಿ ಎಲ್ಲಿಂಗ್‌, ಆಲ್ಫಾಲ್ಮಾ ಕಾಂಡ ತುಂಡುಗಳನ್ನು ಮಾಡಿ, 
ಅದಕ್ಕೆ ಬೇರು ಹಿಡಿಸಲು ಯಸ್ಪಸ್ವಿಯಾಗಿದ್ದಾನೆ. ಅಕ್ಟೋಬರ್‌ನಲ್ಲಿ ಕಾಯಕವೃದ್ಧಿಯ 
ಸಸ್ಯಗಳನ್ನು ಹೊಲದಿಂದ ತೆಗೆದು, ತಳಕ್ಕೆ ಕತ್ತರಿಸಿ ಲತಾಗೃಹದಲ್ಲಿನ ಕುಂಡಗಳಲ್ಲಿ 
ನೆಡಲಾಗುತ್ತದೆ. ಲತಾಗೃಹದಲ್ಲಿ ಬೆಳೆಸಿದಾಗ ಕಾಂಡತುಂಡುಗಳಿಗಾಗಿರುವ ಸಸ್ಯವಸ್ತು 
ಗಳು ರೋಗರಹಿತವಾಗಿರುವಂತೆ ಕಂಡುಬರುತ್ತದೆ. 

ಬೇದುಬಿಡಿಸುವ ಸಾಧನ ವರ್ವಿಕ್ಕುಲೈಟ್‌ ಅಗಿತ್ತು. ಈ ಸಾಧನವನ್ನು ತಿ 
ಅಂಗುಲ ಬಲೆಯ ಗಡಸು ತಂತಿ ತಳವಿರುವ, 14: 18.4 ಅಂಗುಲ ಆಳತೆಯ 
ಮರ ತಟ್ಟೆಗಳಲ್ಲಿಡಲಾಯ್ತು. ಮಿನ್ನಿಸೋಟಾದಲ್ಲಿ, ಈ ತಟ್ಟೆಗಳನ್ನು ಆವಿಯಿಂದ 
ನಿರ್ಮಲಗೊಳಿಸಿ, ಮರದಲ್ಲಿ ತಂಗಿರಬಹುದಾದ ಎಲ್ಲಾ ಶಿಲೀಂಧ್ರಗಳನ್ನೂ ನಾಶಪಡಿಸು 
ವದು, ಬಳಕೆಯಲ್ಲಿತ್ತು. ಅನುಕ್ರಮ ವಿಯುಕ್ತನಗಳು ಮರತಟ್ಟೆಗಳಲ್ಲಿ ರೈಜಾಕ್ಮೀನಿಯಾ 
ಪ್ರಭೇದಗಳ ಇರುವನ್ನು ತೋರಿಸಿಕೊಟ್ಟಿವೆ. ಹಿಂದೆ ಮಣ್ಣು ಹೊಂದಿದ್ದ ತಟ್ಟೆಗಳಲ್ಲಿ 
ಇದು ಇನ್ನೂ ನೈಜವಾಗುತ್ತದೆ. ಈ ತಟ್ಟೆಗಳನ್ನು ಆವಿಯಿಂದ ಶುಚಿಗೊಳಿಸಿ ತಲೆ 
ಕೆಳಕ್ಕಾಗಿಟ್ಟ 8 ಅಂಗುಲ ಕುಂಡಗಳ ಮೇಲಿಡುವ ಅಧಿಕ ಎಚ್ಚರಿಕೆಯನ್ನನುಸರಿಸಲಾಗು 
ತ್ತದೆ. ಇದರಿಂದ ತಟ್ಟೆಗಳು ಲತಾಗೃಹದ ದಿಬ್ಬಗಳಲ್ಲಿನ ಮಣ್ಣಿನೊಡಿನೆ ನೇರ ಸಂಪರ್ಕ 
ಹೊಂದುವುದು ತಪ್ಪುತ್ತದೆ. ದ 

ಪ್ರತಿಯೊಂದು ತುಂಡಿನಲ್ಲಿಯೂ ಒಂದು ಗೆಣ್ಣು ಮತ್ತು ನಟುಗೆಣ್ಣಿನ ಭಾಗ 
ಎರುವಂತೆ ಕತ್ತರಿಸಲಾಗುತ್ತದೆ. ನೀಳ ಮಧ್ಯಗೆಣ್ಣುಗಳಿರುವ ಕಾಂಡಗಳಿಂದ ಕತ್ತರಿಸಿದ 
ವನ್ನು 1ರಿಂದ 1, ಅಂಗುಲ ನೀಳವಿರುವಂತೆ ಕತ್ತರಿಸಲಾಗುತ್ತದೆ. ಈ ತುಂಡು 
ಗಳನ್ನು, ಗೆಣ್ಣುಗಳು ಸಾಧನದ ಮೇಲ್ಭಾಗಕ್ಕೆ ಸರಿಸಮವಾಗಿರುವಂತೆ, ಬೇರುಬಿಡಿಸುವ 
ಸಾಧನದೊಳಗೆ ನೆಡಲಾಗುತ್ತದೆ. ಬೇರು ಬಿಡಿಸುವ ಸಾಧನ ಪೂರ್ಣತೇವವಾಗಿರು 
ವಂತಿಡಲು ಸಾಕಾಗುವಷ್ಟು ನೀರನ್ನು ಸೇರಿಸಲಾಗುತ್ತದೆ. 

ಸಾಮಾನ್ಯ ಪರಿಸ್ಥಿತಿಯಲ್ಲಿ 10ರಿಂದ 1% 'ದಿನಗಳಲ್ಲಿ, ತುಂಡುಗಳು ಸ್ಥಿರಿಂದ ಶ್ಠಿ 
ಅಂಗುಲ ಉದ್ದದ ಬೇರು ಹೊಂದಿರುತ್ತವೆ. ಈ ಸಮಯದಲ್ಲಿ, ಲತಾಗೃಹದ ದಿಬ್ಬ 
ದಲ್ಲಿನ ಮಣ್ಣಿಗೆ ಈ ತುಂಡುಗಳನ್ನು ಕಿತ್ತುನೆಟ್ಟು, ಹೊಲದಲ್ಲಿ ನೆಡುವವರೆಗೂ ಬೆಳೆ 
ಯಲು ಅವಕಾಶ ಕಲ್ಪಿಸಲಾಗುತ್ತದೆ. 

ಇರುಪುದನ್ನೇ ಅಭಿವ ದ್ಧಿ ಪಡಿಸಿ, ಬಳಸಿದ ಒಂದು ವಿಶೇಷತಂತ್ರದ ಸ್ಟಾ _ರಸ್ಯಕರ 
ಉದಾಹರಣೆಯನ್ನು ಸ್ಮಿಶ್‌ (1943) ಒದಗಿಸಿದ. ಮೆ೯ಲೋಟಸ" ಅಲ್ಟಾ (ಎಂ. 
ಡೊಟಾಟಾ ಸಂಕರಗಳ, ಸಂಕರಣ ಸಸಿಗಳು ಸಸಿಗಳ ಮೊದಲ ಹಂತದ ನಂತರ ಬದುಕಿರಲಂ 


ವಿಶೇಷ ತಂತ್ರಗಳು 281 


ಅಸಕ್ತವೆಂದು ಹಿಂದಿನ ಅನುಭವಗಳು ತೋರ್ಪಡಿಸಿದ್ದವು. ಅಂತಹ ಸಂಕೆರಣಗಳು 
ಪತ್ರ, ಹರಿತ್ತು ನ್ಯೂನತೆ ಹೊಂದಿ, ಬಣ್ಣದಲ್ಲಿ ಹೆಚ್ಚು ಕಡಮೆ ಬಿಳುಪ್ಪ ಬಣ್ಣದಿಂದ 
ತಿಳಿಹಳದಿ ಹಸುರು ಬಣ್ಣವಾಗಿರುತ್ತವೆ. (ಚಿತ್ರ 51). ಇಂತಹ 7೦ಕರಣ ಸಸಿಗಳನ್ನು 
ಸಾಧಾರಣ ಹಳದಿ ವಿಧ ಹಿತೃಗಳೂಡನೆ ಆವುಗಳ ಪಕ್ಕದಲ್ಲಿನ ಆಂಕುರದಳ ತಳಗಿನ 
ಆಂಗಾಂಶಗಳಲ್ಲಿ ಕಚ್ಚುಮಾಡಿ, ಕತ್ತರಿಸಿದ ಹೊರಮ್ಮೆಯ್ಯನ್ನು ಸೇರಿಸಿ ಒಟ್ಟಾಗಿ ಕಟ್ಟಿ 
ಕಸಿಮಾಡುವ ಪ್ರಯತ್ನಗಳೆಲ್ಲಾ ನಿಷ್ಟ್ಠಲವಾದವು. ಆನಂತರದಲ್ಲಿ, ಎಂ ಆಶ್ಟಾ ಆಥವಾ 
ಎಂ. ಅಫಿಪಿನಾಲಿಸ್‌, ಈ ಎರಡರಲ್ಲಿ ಯಾವುದಾದರೊಂದರ ಕಾಂಡಕ್ಕೆ ಸಂಕರಣ ಸಸಿ 
ಗಳನ್ನು ಕಸಿಮಾಡುವ ಕಾರ್ಯವಿಧಾನವನ್ನು ಅಭಿವೃದ್ಧಿ ಪಡಿಸಲಾಯ್ತು. 

ಮೂಲಗಳಾಗಿ ಬಳಸಿದ ಸಸ್ಯಗಳು ತಮ್ಮ ಬೆಳವಣಿಗೆಯ ಪ್ರಥಮ ವರ್ಷದ 
ಅಂತ್ಯದಲ್ಲಿದ್ದವು. ಅವುಗಳನ್ನು ಬಳಕೆಗೆ ಕೆಲವು ದಿನಗಳ ಹಿಂದಿನವರೆವಿಗೂ, ಕಡಮೆ 
ಉಷ್ಣತೆಯ ನಿಧಾನವಾಗಿ ಬೆಳೆಯುವ ಸ್ಥಿತಿಯಕ್ಲಿರಿಸಲಾಗಿದ್ದು, ನಂತರ ಲತಾಗೃಹಕ್ಕೆ 
ತರಲಾಗಿತ್ತು. ವಏವರಿತ ತಂತ್ರ ಈ ಕೆಳಗಿನಂತಿತ್ತು : 

ದೃಢವಾಗಿದ್ದ ಕಾಂಡ ಹೆಚ್ಚು ಕಡಮೆ 6 ಅಂಗುಲ ನೀಳವಿದ್ದಾಗ, ಕಾಂಡದ 
ತುದಿಭಾಗ” ; ಅಂಗುಲವನ್ನು ಒಂದು ಗೆಣ್ಣಿನ ಮೇಲ್ಭಾಗದಲ್ಲಿ ಕತ್ತರಿಸಿ ಬಿಸಾ 
ಲಾಯ್ತು. ಸಸ್ಯದಲ್ಲಿ ಉಳಿದಿದ್ದ ಕಾಂಡಭಾಗದ ತುದಿಯನ್ನು 8& ಆಂಗುಲದಷ್ಟಕ್ಕೆ 
ಸೀಳಿ, ಒಂದು ಅರ್ಧಭಾಗದಿಂದ ಮಧ್ಯಬೆಂಡನ್ನು ಕೊರೆದು ತೆಗೆಯಲಾಯ್ತು. ಕಸಿ 
ಮಾಡುವ ಸಸಿಯನ್ನು ನಂತರ ಅಗೆದು ತೆಗೆದು, ಬೇರುಗಳನ್ನು ಆಂಕುರದಳ ತಳದಲ್ಲಿ 
ಕತ್ತರಿಸಿ, ಅಂಕುರದಳ ತಳಭಾಗವನ್ನು ಎರಡು ಕಡೆಯೂ ಸವರಿ, ಆದು ಬೆಣೆಯಾಕಾರ 
ವಾಗಿ, ಮೊಂಡಾಗಿರುವಂತೇರ್ಪಡಿಸಲಾಗುತ್ತದೆ.. ಈ ಸಯಾನನ್ನು ನಂತರ ಸೀಳಿನ 
ನಡುವೆ ಸೇರಿಸಿ, ಮೃದುದಾರದಿಂದ ಕಾಂಡಸೀಳಿದ ಭಾಗವನ್ನು ಕಟ್ಟಲಾಯ್ತು. 


ಸಯಾನುಗಳು ಚೆನ್ನಾಗಿ ನೆಲೆಗೊಳ್ಳುವವರೆಗೆ ನೇರ ಸೂರ್ಯರತ್ಮಿಗೆ ಬೀಳದಂತೆ 
ಎಲ್ಲಾ ಕಸಿಗಳಿಗೂ ನೆರಳು ಏರ್ಪಡಿಸಲಾಯ್ತು. ಕೆಲವು ಸಂದರ್ಭಗಳಲ್ಲಿ ಪರಪೋಷಿ 
'ಸಸ್ಕವನ್ನು ಒಂದು ಘಂಟಾಕಾರದ ಗಾಜಿನ ಪಾತ್ರೆಯಿಂದ, ಈ ರಕ್ಷಣೆ ಅವಶ್ಯಕವ 
ದಿದ್ದರೂ, 24 ಘಂಟೆಗಳ ಕಾಲ ಮುಚ್ಚಲಾಯ್ತು, ಬೆಳವಣಿಗೆ ಮುಂದುವರೆದುತೆಲ್ಲಾ 


ಇ 


ಕ 


2 


30 


ವಾ 


ಪರಪೋಷಿ ಸಸ್ಯದ ಇತರ ಕಾಂಡಗಳನ್ನು ಕತ್ತರಿಸಿ ತೆಗೆದು, ಕಸಿಬೆಳಯಲು ಅನುಕೂಲ 
ವೇರ್ಪಡಿಸಲಾಯ್ತು. 

ಫಲಪ್ರದ ಕಸಿ. ನೆಲೆಗೊಂಡನಂಶರ, ಸಂಕರಣಸಸಿಯ ಹಸುರು ವರ್ಣದಟ್ಟ 
ವಾಯಿತು. ನಂತರ, ಹೂವುಗಳು ಮುತ್ತು ಸ್ವಲ್ಪ ಬೀಜಗಳು ಉತ್ಪನ್ನವಾದವು 
ಮತ್ತು ಬಂಜೆತ್ವದ ೫, ಸಸ್ಯಗಳನ್ನು ಎಂ. ಆಳ್ಬಾದೊಡನೆಯ ಹಿಂಸಂಕರದಿಂದ ಸಂಕರಣ 
' ಸಂತತಿಗಳನ್ನು ಪಡೆಯಲಾಯ್ತು. 


282 ಸೆಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಬಹುಗುಣಿಕವೇರ್ಪಡಿಸುವ ಕಾರೆಕವಾಗಿ ಕಾಲ್ದಿಸೀನ್‌ 
ಕಾಲ್ಹಿಸೀನ್‌ ಬಳಕೆಯಿಂದ ಬಹುಗುಣಿತಗಳನ್ನು ಉತ್ಪನ್ನಮಾಡುವ ವಿಧಾನಗಳ 
ಅತಿವ್ಯಾಪಕ ಸಾಹಿತ್ಯದ ಸಾರಾಂಶವನ್ನು ಡೆರ್ಶನ್‌ (1940) ಒದಗಿಸಿದ್ದಾನೆ. ಈ 
ಸಾರಾಂಶವನ್ನು ತಡೆಯಿಲ್ಲದೆ. ಬಳಸಲಾಗಿದೆ. ಐಕ್ಸ್‌ಟಿ ಮತ್ತು ಡಸ್ಟಿನ್‌ (1949) 
ಕಾಲ್ಚಿಸೀನ್‌ನೊಡನೆಯ ತನಿಖೆಗಳಿಗೆ ಸಂಬಂಧಪಟ್ಟ ವ್ಯಾಪಕ ಗ್ರಂಥವಿವರಣ ಪಟ್ಟೆ 
ಯನ್ನು ಶೇಖರಿಸಿದ್ದಾರೆ. 

_ ವರ್ಣತಂತು ಅಪಸರಣ ಪ್ರಜೋಜನೆಗೆ ಕಾವು ಮತ್ತು ತಂಪು, ಕ್ಷ-ಕಿರಣ ಮತ್ತು 
ರೇಡಿಯಂ ಹಾಗೂ ನೀಲಾತೀಶತಕಿರಣಗಳು ಮತ್ತು ಇತರ ಕಿರಣ ಪ್ರಸರಣಗಳನ್ನು 
ವಿವಿಧ ಕಾರ್ಯಕರ್ತರು ಬಳ ಸಿದ್ದಾ ದೆ, ವರ್ಣತಂತುಗಳನ್ನು ದ್ವಿ ಗುಣಗೊಳಿಸಲು ಕಾಲ್ಜಿ 
ಸೀನ್‌ ತೃಪ್ವಿಕರ ಸಾಧನವೆಂದು ಕಂಡುಹಿಡಿದದ್ದು ಆದನ್ನು ಆತ ಭಬಕ ಜನಪ್ರಿಯ 
ವಾಗಿಸಿದೆ. ಮತ್ತು ಬಹುಗುಣಿತ ಪ್ರಭೇದಗಳು ಮತ ವ್ರ ತಳಿಗಳ ಉತ್ಪಾದನೆಗೆ ಬ 
ಸುವ ಸಂಬಂದಕ ಪರಿಣಾವಂಕಾರಿ ತಂತ್ರವೊಂದನ್ನು ತಳಿಅಭಿವೃದ್ಧಕನಿಗೆ ಒದಗಿ 
ಓದೆ. ಈ ತಂತ್ರ 1937ರಲ್ಲಿ ಪ್ರಥಮವಾಗಿ ದೊರಕಿತು. ಬ್ಲಾಕ್‌ಸ್ಲೀ (1939) 
ಯನ್ನು ಈ ಕೆಳಗಿನಂತೆ ಡರ್ಮನ್‌ ಉದ್ದ್ಭರಿಸಿದ್ದಾನೆ. “ಹೊಸ ಪ್ರಭೇದಗಳನ್ನು ಕ್ರಮ 
ವಾಗಿ ನಿರ್ಮಿಸಲು ಈಗ ನಮಗೆ ಒಂದು ಸುಯೋಗ ಒದಗಿದೆ.....ವಾಣಿಜ್ಯಮಹತ್ವದ 
ಹೊಸ ವಿಧಗಳ ಸೃಷ್ಟಿಯ ಸಾಧ್ಯ ತೆ ಅತ 'ಧಿಕವೆಂದು ತೋರ್ಪಡುತ್ತದೆ.” ಆತ ವಾವಿ 
ಲೋಪವ್‌ (1939) ಸೇಳಿಕೆಯನ್ನು ಈ ಕೆಳಗಿನಂತೆ ಉದ್ಭರಿಸಿದ್ದಾನೆ. “ಕೃತಕ ಉಭಯ 
ದ್ವಿಗುಣಿತದ ಚೋದನೆ ಸಾಧ್ಯತೆಯಿಂದ ಅಂದರೆ ಸಂಕರಣಗಳಲ್ಲಿ ವರ್ಣತಂತುಗಳು 
ದ್ವಿಗು ಣಗೊಳ್ಳು ವುದು. ದೊರೆತಿರುವ ಅವಕಾಶಗಳು ಅಪಾರವಾದದ್ದು. ಸಸ್ಕ 
ತಳಿಶಾ ಸ್ತ್ರ ದೂರಸಂಕರಣಗಳ ಅನುಸಂಣೆಯನ್ನು ವ್ಯಾಪಕವಾಗಿ ಬಳಸುವ 
ನ್ನು ಪ್ರವೇಶಿಸುತ್ತಿದೆ' 
ಕಾಲ್ಚಿಸೀನ್‌, ಕಾಲ್ಫಿಕಂ ಆಟಂನೇಲ್‌ನ ಕಂದಿಕೆಗಳಲ್ಲಿ ಇರುತ್ತವೆ. ಅವು ತಮ್ಮ 
ಒಣಶೂಕದ ಶೇ. 0.4 ಭಾಗದಷ ಕನ್ನ ಪಡೆದಿರಬಹುದು. ನೀರಿನಲ್ಲಿ ಇದರ ಶೇ. 0.4 
ಭಾಗದ ದ್ರಾವಣ ದತ್ತೂರದಲ್ಲಿ ದ್ವಿಗುಣಗೊಳಿಸಲು ಪ್ರಚೋದಿಸಬಹುದು ಮತ್ತು 
ಶೋರ್ಜುಲಕಾದಲ್ಲಿ, ಇದರ 1 /1000 ಭಾಗ ಸಾಂದ್ರತೆ ದ್ವಿಗುಣ ಏರ್ಪಡಿಸಂತ್ತದೆ. 

ದ್ರಾವಣದಲ್ಲಿನ ಕಾಲ್ಹಿಸೀನ್‌ ಸಸ್ಯ ಅಂಗಾಂಶಗಳಲ್ಲಿ ವಿಸರಣೆ ಹೊಂದಿ, ಕೋಶವಿಭಜನೆ 
ಪಡೆಯುತ್ತಿರುವ ಕೋಶಗಳ ಮೂಲೆ ಮಾತ್ರ ತನ್ನ ಪರಿಣಾಮ ಬೀರುತ್ತದೆ. ಕಾಲ್ವಿ 
ಹೀನ್‌ ಸಮಸೂತ್ರಣದ ಕದಿರು ಮತ್ತು ಕೋಶಭಿಶ್ತಿಯ ರಚನೆಯನ್ನು ತಡೆಗಟು ತ್ತದೆ, 
ಮರಿಕೋಶಗಳಾಗಿ ಕೋಶವಿಭಜನೆ ತಡೆಯಲ್ಪಡುತ್ತದೆ. ಆದರೆ ವರ್ಣತಂತು ವಿಭಜನೆ 
ಮುಂದುವರೆಯುತ್ತದೆ. ಅಂಗಾಂಶಗಳು ಕಾಲ್ಫಿಸೀನ್‌ಗೆ ಒಡ್ಡಿ ರುವವರೆಗೂ ವರ್ಣ 


ತಂತು ವಿಭಜನೆಯಾಗುತ್ತಿರಬಹುದು. ಕಾಲ್ಚಿಸೀನ್‌ ಬಳಸುವ ತಂತ್ರಗಳ ಸಾರಾಂಶ 
ಕುತೂಹಲಕಂವಾಗಿರಬಹುದು. 


ಹ 
ಬ 
(ೆ 
| 

ಕ್ಲ 
೯ 


ಕ 


ಹೊಸಂ 


[ಕ 


ವಿಶೇಷ ತಂತ್ರಗಳು 283 


]. ಹೊರಗಡೆ ಲೇಪಿಸುವುದರಿಂದ, ನೀರಿನ ಆಲಂಬನದಲ್ಲಿನ ಕಾರ್ಚಿಸೀನ್‌ 
ಸಸ್ಯ ಅಂಗಾಂಶಗಳ ಮೂಲಕ ಪಸರಿಸಿ, ವಿಭಜ್ಕೊ ತಕಗಳಲ್ಲಿ ಆಂತರಿಕ ಘತಾರ್ಪಾಟು 
ಗಳನ್ನರ್ಪಡಿಸುತ್ತದೆ. 


2, ಕಾಲ್ಫಿಸೀನ್‌ ಸುಪ್ಪಾವಸ್ಥೆಯ ಅಂಗಾಂಶಗಳಿಗೆ ತಾಕುಪ್ರದಿಲ್ಲ. ಕ್ರಿಯಾಶಕ್ತ 
ಅಂಗಾಂಶಗಳನ್ನು ಮಾತ್ರ ತಾಕುತ್ತವೆ. ಪ್ರಾಯೋಗಿಕ ದೃಷ್ಟಿಯಿಂದ, ಈ ಪ್ರಯೋಗ 
ವಿಧಾನದ ಮಹತ್ವ, ಕಾಯಕ, ಲ್ಫೆ 0ಗಿಕ ಅಥವಾ ಈ ಎರಡು ವಿಧ ಸಸ್ಯಭಾಗಗಳಾಗಿ 
ವೃದ್ಧಿಗೊಳ್ಳುವ ಅಂಗಾಂ ಶಗಳಿಗೆ ಮಾತ್ರ. * 


ತಿ. ಕೋಶವಿಭಜನೆ ಏರ್ಪಡಲು ಅನುಕೂಲವಾಗುವಂತೆ. ಸಂಸ್ಕರಣದ ಅವಧಿ 
ಯಲ್ಲಿ ಸಮರ್ಪಕ ಅಭಿವರ್ಧನ ಪರಿಸ್ಥಿತಿಯನ್ನು ಒ ಒದಗಿಸಬೇಕು. 

4, ಪ್ರಶಿವಿಧ ವಸ್ತುವಿಗೂ ಸಂಸ್ಕರಣದ ಅವಧಿಯನ್ನು ನಿರ್ಧರಿಸಬೇಕು. 
ಸಾಮಾನ್ಯವಾಗಿ ಸಂಸ್ಕರಣದ ಅವಧಿ ಆ ವಸ್ಸು ವಿನಲ್ಲಿ ಕೋಶವಿಭಜನೆ ಚಕ್ರ ಪೂರ್ಣ 
ಗೊಳ ಲು ಆಗತ್ಯವಾದ ಸಮಯವನ್ನು ಅವಲಂಬಿಸಿರುತ್ತದೆ. 

5. ದ್ಹಾವಣದಲ್ಲಿನ ಕಾಲ್ಚಿಸೀನ್‌ ಸಾಂದ್ರತೆ ಪರಿಣಾಮಕಾರಿ ಕನಿಷ್ಟಕ್ಕಿಂತ 
ಕಡಿಮೆಯಾಗಿರಬಾರದು, ಮಾರಕವಾಗುವಷ್ಟು ಅಧಿಕವಾಗಿಯೂ ಇರಬಾರದು. ಪ್ರತಿ 
ವಸ್ತುವೂ ತೃಪ್ತಿಕರ ಸಾಂದ್ರತೆಯನ್ನು ನಿರ್ಧರಿಸಬೇಕು. 

ಕಾಲ್ಹಿಸೀನ್‌ ಸಂಸ್ಕ್ರರಣದಲ್ಲಿ ಯಶಸ್ವಿಯಾಗಿ ಉಪಯೋಗಿಸಿದ ವಸ್ತುಗಳಲ್ಲಿ 
ಬೀಜಗಳು, ಸಸಿಗಳು, ಕುಡಿಗಳ ಬೆಳೆಯುತ್ತಿರುವ ತುದಿ ಅಥವಾ ಆಂಕುರಗಳು ಅಥವಾ 
ಅಂಕುರಶಲ್ಯಗಳು ಸೇರಿವೆ, ನೀರುದ್ರಾಪಣ, ನಿರ್ಬಲ ಅಲ್ಕೋಹಾಲ್‌, ಅನುಕೋ 
ಜಲ ಆಲಂಬನ, ಲಾನೋಲಿನ್‌ಕಣಕ, ಆಗಾ ಗಾರ್‌ದ್ರಾವಣ, ಗ್ಲಿಸರೀನ್‌ ಮತ್ತು ನೀರು 
ಅಥವಾ ಗ್ಲಿಸರೀನ್‌ ಮತ್ತು ಆಲ್ಕೋಹಾಲಗಳನ್ನು ಸಾಧನಗಳಾಗಿ ಬಳಸಿ ಯಶಸ್ವಿ 
ಪ್ರಯೋಗಗಳನ್ನು ನಿರ್ವಹಿಸಲಾಗಿದೆ. ಪ್ರಯೋಜ ನಕಾರಿ ಸಾಂದ್ರತೆಯ ಆಂತರ ಶೇ. 
0.0006ರಿಂದ ಶೇ. 1. ಭಾಗದಷ್ಟಿತ್ತು. ಯಶಸ್ವಿಯೆಂದು ಸ್ಥಿರಪಟ್ಟ ಸಂಸ್ಕರಣ 
ಅವಧಿ ಕೇವಲ ತೇವ ಮಾಡುವುದರಿಂದ 24 ಘಂಟೆಗಳ ಕಾಲದಷ್ಟು ಅಂತರ 
ಹೊಂದಿತ್ತು. 

ಫಲಪ್ರದವೆಂದು ಸ್ಥಿರಪಟ್ಟ ಶೆ ಮೂರು ಸಂಸ್ಕರಣ ವಿಧಾನಗಳ ಸೂಕ್ಷ್ಮರೂಪ 
ರೇಖೆಗಳನ್ನು ಕೊಡಲಾಗ.ವುದು : 

1. ಬೀಜ ಸಂಸ್ಕರಣೆ ; ದತ್ತೂರ, ಕಾಸ್ಮಾಸ್‌, ಪೋರ್ಬು ಲಕಾ ಮತ್ತು 
ನಿಕೋಟಿಯಾನಾಗಳ ಬೀಜಗಳನ್ನು ಶೇ. 0.2ರಿಂದ 1.6 ಭಾಗದ ಕಾಲ್ಫಿಸೀನ್‌ನ ನೀರು 
ದ್ರಾವಣದಲ್ಲಿ ನೆನೆಸಿಡಲಾಯ್ತು. ಕೆಲವೇ ದಿನಗಳಲ್ಲಿ ಮೊಳೆಯುವ ಬೀಜಗಳಲ್ಲಿ ಈ 
ಸಂಸ್ಕರಣೆಯನ್ನು ಫಲಪ್ರದವಾಗಿ ಆಚರಿಸಲಾಯುು. ಬೀಜಗಳನ್ನು ಸಂಸ್ಕರಣೆಯ 
ನಂತರ, ಮೊಳಕೆಗೆ ಮುಂಚೆ ನೆಡಬಹುದು. 


284 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


2. ಸಸಿ ಸಂಸ್ಕರಣೆ : ಮೊಳೆಯುತ್ತಿರುವ ಸಸಿಗಳನ್ನು 3ರಿಂದ 24 ಘಂಟಿ 
ಕಾಲ ಆಳವಿಲ್ಲದ ಧಾರಕದಲ್ಲಿನ ಕಾಲ್ವಿಸೀನ್‌ ದ್ರಾವಣದಲ್ಲಿ ಮಂಳುಗಿಸಿಡಬೇಕು 
ಆಥವಾ ಪೂರ್ಣವಾಗಿ ದ್ರಾವಣದಲ್ಲಿ ತೇವಮಾಡಿದ ಸೋಸುಕಾಗದದ ಮೇಲಿಡಬೇಕು. 
ಕಾಸ್ಮಾಸ'ನಲ್ಲಿ, : ಮೊಳಕೆ ಪ್ರಾರಂಭವಾಗಿದ್ದು, ಸಸಿಹೊರಬರುವ ಮುನ್ನ ಸಸಿಯ 
ಸಂತ್ತಲಿನ ಮಣ್ಣಿಗೆ ಶೇ. 0.02ನಿಂದ 0.1ಭಾಗದ ನೀರು ದ್ರಾವಣದಿಂದ ಶೇವಮಾಡಿ 


ಸಾಸ, ಇದಿ ಡ್ಯ 
ಬಹುಗುಣಿತವನ್ನು ಜೋದಿಸಲಾಯ್ತು. 


ತೆ. ಎಳೆಯ ಕಾಂಡ ಅಥವಾ ಅಂಕುರಗಳ ಸಂಸ್ಕರಣೆ : ದಾರುವುಳ ಸೈ ಮತ್ತೂ 
ಮೃದುಸ್ವರೂಪ ಸಸ್ಯಗಳೆರಡರಲ್ಲೂ ಎಳೆಸಸಿಗಳ ತುದಿಗಳಿಗೆ, ಅವುಗಳ ಆಯಿಕ ತೆರಪು 
ತುದಿಗಳನ್ನು ಒಂದು ಅಥವಾ ಹಲಪ್ರೆ ಸಲ ದ್ರಾವಣವನ್ನು ಸವರುವ ಅಥವಾ ಅಂತಹ 
ವಸ್ತುಗಳನ್ನು ದ್ರಾವಣವಿರುವ ಧಾರಕದಲ್ಲಿ ಅಗತ್ಯವಾದಷ್ಟು ಸಮಯ ಮುಳುಗಿಸಿ 
ಡುವ ಸಂಸ್ಕರಣದಿಂದ ಮಾಡಬಹುದು. 

ಶೇ. 0.5ರಿಂದ 1 ಭಾಗ ಕಾಲ್ಚಿಸೀನ್‌ ಪಡೆದ ಲಾನೋಲಿನ್ಸ್‌ನ್ನು ಎಳೆಕಾಂಡಗಳ 
ಬೆಳೆಯುವ ಭಾಗಗಳಿಗೆ ಮತ್ತು ಅರಳುತ್ತಿರುವ ಕೊಂಬೆ ಆಂಕುರಗಳಿಗೆ ಪ್ರಯೋಗಿಸಿ 
ಫಲಪ್ರದ ಸಂಸ್ಕರಣ ಪಡೆಯಲಾಗಿದೆ. ಫ್ಲಾಕ್ಸ್‌ ಮತ್ತು ಪೆಟೂನಿಯಾ ಎಳಸಸಿಗಳಲ್ಲಿ 
ಶೇ. 1 ಭಾಗದ ಉಗುರುಬೆಚ್ಚಗಿನ ಕಾಲ್ಹಿಸೀನ್‌ ಅಗಾರ್‌ ದ್ರಾವಣವನ್ನು (ಶೇ. ೭ 
ಭಾಗದ ಕಾಲ್ವಿಸೀನ್‌ನ, ] ಭಾಗದೊಡನೆ ಶೇ, 3 ಭಾಗ ಆಗಾರ್‌ನ ಒಂದು ಭಾಗ), 
ಬೆಳೆಯುತ್ತಿರುವ ತುಗಿಗೆ ಸವರುವ ಸಂಸ್ಕೃರಣಗಳು ಯಶಸ್ವಿಯಾಗಿವೆ. 

ನಿರ್ಲಿಂಗರೀತಿಯಲ್ಲಿ ಪ್ರವರ್ಧನಗೊಳ್ಳುವ ತೋಟಗಾರಿಕೆಯ ಪ್ರಭೇದಗಳಲ್ಲಿ, 
ುಹುಗುಣಿತಗಳು ಆತ್ಯಧಿಕ ವಾಣಿಜ್ಯ ಮಹತ್ವ ಪಡೆದಿರಬಹುದೆಂದು ಈಗಿರುವ ತಿಳಿವು 
ಸೂಚಿಸುತ್ತದೆ, ಸ್ವಯಂಗುಣಿತಗಳು ತಮ್ಮ ದ್ವಿಗುಣಿತೆ ಜನ್ಮದಾತೃಗಳಿಗಿಂತಲೂ ದಪ್ಪ 
ಗಾತ್ರದವಾಗಿದ್ದು ಹೆಚ್ಚು ಆಕರ್ಷಕ ಹೂವುಗಳನ್ನು ಹೊಂದಿರುತ್ತವೆ. ವರ್ಣತಂತು 
ಸಂಖ್ಯೆಯನ್ನು ದ್ರಿ ್ವಗುಣಗೊಳಿಸುವ ಸಂಬಂಧಿತ ಸರಳತೆಯನ್ನು, ಲಿಲಿಯಂ ಥಾರ್ಮೋಃಾನಂ 
ನೊಡನೆಯ ಫಲಿತಾಂಶಗಳಿಂದ ಎಮ್ಸ್‌ವೆಲ್ಮಾಮತ್ತು ಬ್ರಯರ್ಲಿ ಪ್ರಕಟಿಸಿದ್ದಾರೆ. 
ಅವರು 20, ಒಂದು ವರ್ಷದ ಸಸಿಗಳನ್ನು ಬಳಸಿ ಹೂವುಕಾಂಡ 6ರಿಂದ 8 ಅಂಗುಲ 
ನೀಳವಾದಾಗ ಆಗ್ರಎಲೆಗಳನ್ನು ಕತ್ತರಿಸಿ, ಅಗ್ರದಲ್ಲಿನ ವಿಭಜ್ಯೋತಕ 2 ಫಂಟಿಕಾಲ 
ಕಾಲ್ಜಿಸೀನ್‌ ದ್ರಾವಣದಿಂದ ಸಂಸ್ಕರಣವೇರ್ಪಡಿಸಲಾಯ್ತು. ದಪ್ಪವಾದ ಕಾಂಡ ತುದಿ 
ಯಲ್ಲಿನ ಹಳೆ ಎಲೆ ಉಳಿಕೆಗಳ ಕಕ್ಷದಲ್ಲಿ ಉತ್ಪನ್ನವಾದ 31 ಸೂಕ್ಷ್ಮ ತಮ ಉಪಕಂದ 
ಗಳಲ್ಲಿ, 22 ಬಹುಗುಣಿತದವುಗಳನ್ನು ಪಡೆಯಲಾಯ್ತು, ಬಹುಗುಣಿತಗಳು ದ್ವಿಗು 
ಣಿತಗಳಿಗಿಂತಲೂ ದಪ್ಪಗಾತ್ರದ ಹೂವುಗಳನ್ನೂ, ಪರಾಗರೇಣುಗಳನ್ನೂ ವಂತ್ತು ಪಶ್ರ 
ರಂಧ್ರಗಳನ್ನೂ ಪಡೆದಿದ್ದ ವೆಂದು ಅವರು ಹೇಳಿದ್ದಾರೆ. 


ವಿಶೇಷ ತಂತ್ರಗಳು 285 
ವಾರ್ಮ್‌ಕೆ ಮತ್ತು ಬ್ಲಾಕ್ಸ್‌ಲೀ (1939) 9 ಜೊತೆ ವರ್ಣತಂತುಗಳನ್ನು ಪಡೆದ 
ರಕ್ತಕೆಂಪು ಹೂವಿನ ಹೊಗೆಸೊಪ್ಪು, ನಿಕೋಟಿಯಾನಾ ಸಾಂಡ್ರೀಯ ಬೀಜಗಳನ್ನು ಕಾಲಿ 
ಸೀನ್‌ನಿಂದ ಪರಿಷ್ಕರಿಸಿ ಸ್ವಯಂಚತುರ್ಗುಣಿತಗಳನ್ನು ತಮ್ಮ ದ್ವಿಗುಣಿತ ಪಿತೃಗಳಿಗಿಂತ 
ದಪ್ಪ ಮತ್ತು ಆಗಲ. ಎರೆಗಳನ್ನು ಹೊಂದಿ, ಇನ್ನೂ ಆಧಿಕ ಗಾತ್ರಕ್ಕೆ ಬಿಳೆದು, ದಪ್ಪ 
ಹಾಗೂ ಆಕರ್ಷಕ ಹೂಪುಗಳನ್ನು ಹೊಂದಿದವು. ತಾವೇ ಉಭಯಗುಣಿತಗಳಾಗಿರುವ 
ನಿಕೋಟಿಯಾನಾ ಟಬೇಕಂ ಮತ್ತು ಎನ್‌. ರಷ್ಟಿಕಾಗಳ ಅಪ್ಪಮಗುಣಿತಗಳನ್ನು ಉತ್ಪಾದಿಸಿ 


ದಾಗ (ಸ್ಮಿತ್‌ 1939), ಉತ್ಪನ್ನ ಸಸ್ಯಗಳು ಸಾಮಾನ್ಯ ಚೈತನ್ಮಹೀನ ಸ್ಥಿ ತಿಯನ್ನು 
ವ್ಯಕ್ತಪಡಿಸಿದವು. 





ಚಿತ್ರ: : 28. ಸ್ನಾಪ್‌: ಡ್ರಾಗನ್‌ ವಿಧಗಳು %, ಚತುರ್ಗುಣಿತ ವೆಲ್ವೆಟ್‌ಬ್ಯೂಟಿ ಮತ್ತು ಚತುರ್ಗುಣಿತ 
ಕೆಂಪು: ಛಾಯೆಗಳು ನಡುವಣ ಚತುರ್ಗುಣಿತ. ಸಂಕರಣ ನಲುಗಿಸಿದಂತಹ ದಪ್ಪ ಹೂವುಗಳ ಮತ್ತು 
ದಟ್ಟ ಬಣ್ಣ ಹಾಗೂ ದಪ್ಪಕಾಂಡವನ್ನು ಗಮನಿಸಿ, ಚತುರ್ಗುಣಿತ ಸಂಕರಣಗಳು ಅತ್ಯಧಿಕ ಬೀಜಕಚ್ಚು 
ತ್ತವೆ, ಆದರೆ ಅವುಗಳ ಪಿತೃಗಳು ಹೆಚ್ಚು ಬಂಜೆತ್ವದವು. ೫, ಚತುರ್ಗುಣಿತ ವೆಲ್ವೆಟ್‌ಬ್ಯೂಟಿ ೬ 
' ದ್ವಿಗುಣಿತ ವೆಲ್ವೆಟ್‌ಬ್ಯೂಟಿಯ ಸಂಕರದಿಂದ ಪಡೆದ ತ್ರಿಗುಣಿತ ಫೆಲ್ಜೆಟ್‌ ಬ್ಯೂಟಿ. ಈ ಸಸ್ಯ ಆಯಕ 
ಫಲವತ್ತತೆ ಪಡೆದಿದೆ. ೮ ಡ್ವಿಗುಣತ ಕಿಪು ಭಾಯೆಗಳು, ಪೆಲ್ವಿಟ್‌ ಬ್ಯೂಟಿ. ಎ ನೊಡನೆ 
-:ಹೋಲಿಸಿದಲ್ಲಿ, ಹೂವುಗಳು ಸಣ್ಣಗಾತ್ರ, ಕಡಮೆ ನಲುಗಿದಂತಿದೆ. ಮತ್ತು ವರ್ಣವೂ ಹಗುರು 
ಹೆಡರ್‌ ಮತ್ತು ಕಬ್ಬಲ್‌ರ ಕೃಪೆಯಿಂದ) 


286 ಸಸ್ತ್ಯ ತಳಿಅಭಿವೃದ್ಧಿ ವಿಭಾನಗಳು 


ಕಾಲ್ಚಿಸೀನ್‌ ಬಳಕೆಯಿಂದ ಉತ್ಪಾದಿಸಿದ ಚತುರ್ಗುಣಿತ ಚೆಂಡು ಹೂವುಗಳು 
ಪೆಟೂನಿಯಾಗಳು ಮತ್ತು ಸ್ನಾಪ್‌ಡ್ರಾಗನ"ಗಳ ಮಹತ್ವವನ್ನು ನೆಬೆಲ್‌ ಮತ್ತು ರಟ್ಟಲ್‌ 
(1938) ತೋರಿಕೊಟ್ಟಿದ್ದಾರೆ. ಆನೇಕ ಸಂದರ್ಭಗಳಲ್ಲಿ, ದೃಢಕಾಯ ಬೆಳವಣಿಗೆ 
ಪಡೆದ ಮತ್ತು ದಪ್ಪಗಾತ್ರದ ಹೂವುಗಳನ್ನು ಹೊಂದಿರುವ ಸಸ್ಯಗಳನ್ನು ಪಡೆಯ 
ಲಾಯ್ತು (ಚಿತ್ರ 28ರಲ್ಲಿ ನೋಡಿ). 


೦ದು ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಿನ ಅವಧಿಯಲ್ಲಿ, ಬ್ಲಾಕ್ಸ್‌ಲೀ ವಂತ್ತು ಸಹ 
ಕಾರ್ಯಕರ್ತರು (ಬ್ಲಾಕ್ಸಿಲೀ 1939) 65 ವಿವಿಧ ಸಸ್ಯ ಪ್ರಭೇದಗಳ ಮತ್ತು ತಳಿಗಳ 
ವರ್ಣತಂತು ಸಂಖ್ಯೆಗಳನ್ನು ದ್ವಿಗುಣಿತಗೊಳಿಸುವಲ್ಲಿ ಜಯಶೀಲರಾದರು. ಅವರು ಈ 
ಕೆಳಗಿನ ಕುಟುಂಬಗಳಲ್ಲಿ ದ್ವಿ ್ವ್ವಗುಣಿತವನ್ನು ವರದಿಮಾಡಿದ್ದಾರೆ. ಕಾರಿಯೋಫಿಲ್ಲೇಸೀ, 
ಚೀನೋಪೋಡಿಯೇಸೀ, ಕಂಪೋಸಿಟೇ, ಕ್ರೂಸಿಭೆರೀ. ಕ್ಯುಕಠ್ಬಿ ಟೇಸೀ, ಯೂಫೋರ್ಬಿ 
ಯೇಸೀ, ಮಾಲ್ಲೇಸೀ, ಮೋರೇಸೀ, ಆಕ್ಸಾಲಿಡೇಸೀ, ಪ್ಲಾಂಟಾಜಿನೇಸೀ, ಪೋಲಿಮೋನಿ 
ಯೇಸೀ, ಪೋರ್ಚುಲಕೇಸೀ, ಸೊಲನೇಸೀ ಮತ್ತು ವಯೋಲೇಸೀ. 
ಲೇವರ್ನ್‌ (ಅಕೆರ್‌ಮನ್‌ ಮತ್ತಿತರರು 1948) ವಿವಿಧ ಕರ್ತೃಗಳನ್ನು ಬಳಸಿ 
ಪಡೆದ ಅಧಿಕ ವರ್ಣತಂತು ಆಕೃತಿಗಳನ್ನು ಹೊಂದಿರುವ ಸಸ್ಯಗಳ ಪಟ್ಟಿಯನ್ನು ಪ್ರಕಟ 
ಪಡಿಸಿದ್ದಾನೆ. ಅಧ್ಯಯನಕ್ಕೊಳಪಟ್ಟ ಸಸ್ಯಗಳಲ್ಲಿ, ಬಾರ್ಲಿ, ಗೋಧಿ, ಓಟ್ಸ್‌, ರೈ, 
ಫ್ಲಾಕ್ಸ್‌ ಗೋಧಿರ್ದೆ ೈ ಸಂಕರಗಳು, ಹುಲ್ಲಿನ ಎಂಟು ಪ್ರಭೇದಗಳು, 5 ಮೇವು ದ್ವಿದಳ 
ಧಾನ್ಯಗಳು, ಟೊಮೋಟೋಗಳು, ಐದು ಬೇರು ಬೆಳೆಸುಗಳು, ಸೋಯಾಬೀನ್ಸ್‌, 
ಕೋಕ್‌-ಸಾಗಿಜ್‌ ಮತ್ತು ಬಕ್‌ವ್ಹೀಟ್‌ಗಳು, ಸೇರಿದ್ದವು. ಇದಕ್ಕೆ ಸೇರಿದ್ದ ವಿಧಾನ 
ಗಳು, ಅಂತರ್‌ಜಾತೀಯ ಸಂಕರಗಳಲ್ಲಿನ ವರ್ಣತಂತು ಸಂಖ್ಯೆಗಳನ್ನು ದ್ವಿಗುಣಗೊಳಿಸು 
ವುದು, ಬಹುಗುಣಿತವೇರ್ಪಡಬಹುದಾದಲ್ಲಿ ಅವಳಿ ಜವಳಿ ಸಸಿಗಳ ಬಳಕೆ ಮತ್ತು ಸಸಿ 
ಗಳಲ್ಲಿ ಹಾಗೂ ದ್ವಿತೀಯಕ ವರ್ಧನ ಅಂಗಾಂಶಗಳಲ್ಲಿನ ವರ್ಣತಂತು ಸಂಖ್ಯೆಗಳನ್ನು 
ಕಾಲ್ದಿಸೀನ್‌ ಬಳಕೆಯಿಂದ ದ್ವಿಗುಣಗೊಳಿಸುವುದು ಆಗಿದ್ದವು. 
ಸ್ವಾಲಾಘ್‌ನಲ್ಲಿನ ಕಾರ್ಯಕ್ರಮದಿಂದ, ಸ್ವೀಡನ್ನಿನ ಬಹುತೇಕ ವ್ಯವಸಾಯ ಸಸ್ಮ 
, 7% ವರ್ಣತಂತು ಸಂಖ್ಯೆಗಳನ್ನು ದ್ವಿಗುಣ, .ಳಿಸಲಾಗಿದೆ. ಬೆಳವಣಿಗೆ ವರ್ತನೆಯ ಮೇಲೆ 
ಬಹುಗುಣಿತ ಪರಿಣಾಮದ ನಿರ್ದಿಷ್ಟ ಭವಿಷ್ಯ ನುಡಿಯಲಾಗುವುದಿಲ್ಲ ಮತ್ತು ಒಂದೇ 
ಪ್ರಭೇದದ ವಿವಿಧ ಸಸ್ಯಗಳು ಸಂಸ್ಕರಣಕ್ಕೆ ಭಿನ್ನ ಪ್ರತಿಕ್ರಿಯೆ ವ್ಯಕ್ತಪಡಿಸಬಲ್ಲವು. 
ಹೊಸತಾಗಿಪಡೆದ ಬಹುಗುಣಿತಗಳು ಶಾರೀರಕ ಸಮತೆ ತಪ್ಪಿದವಾಗಿರಬಹುದು. ಮತ್ತು 
ಸ್ಥಳೀಯ ಪರಿಸರಕ್ಕೆ ಹೊಂದಾಣಿಕೆಯಾಗಿಸಲು ಇನ್ನೂ ಕೆಲವು .ಸಮಯದ ಆಯ್ಕೆ 
ಮತ್ತು ತಳಿಅಭಿವೃದ್ಧಿ ಅಗತ್ಯವಾಗ;ಹುದೆಂದು ಕೂಡಾ ಈಗ ಗ್ರಹಿಸಲಾಗಿದೆ. 
ಟ್ರಿಟ$ಂ » ಅಗ್ರೋಪೈರಾನ್‌ ಗ್ಲೌಕಂ ಸಂಕರದ 4200 ಬೀಜಗಳನ್ನು ಬಳಸಿ, 


ವಿಶೇಷ ತಂತ್ರಗಳು 283 


ಆರ್ಮ್‌ಸ್ಟ್ರಾಂಗ್‌ ಮತ್ತು ಮಾಕ್‌ಲೆನ್ನಾನ್‌ (1944) ಕಾಲ್ಗಿಸೀನ್‌ ಪ್ರಯೋಗದ ಹಲವು 
ಟ್‌ 
ವಿಧಾನಗಳ ಹೋಲಿಕೆ ಮಾಡಿವರು. ಬಳಸಿದ 5 ಸಂಸ್ಮರಣಗಳು ಯಾವುವೆಂದರೆ : 


7. ಒಣ ಬೀಜಗಳ ಸಂಸ್ಕರಣ (ಶೇ. 0.4 ಭಾಗ ಕಾಲ್ಚಿಸೀನ್‌ 24 ಘಂಟಿಕಾಲ) 

2. ಮೊಳೆತ ಬೀಜಗಳಿಗೆ ಪ್ರಯೋಗ (ಶೇ. 0.2 ಭಾಗ ಕಾಲರ್ವಿಸೀನ್‌ 6 
ಘಂಟೆಕಾಲ) 

3. ದ್ರಾವಣದಲ್ಲಿ ಪ್ರಥಮಕಾಂಡ ನಿಮಜ್ಜನ (ಶೇ. 0.6 ಭಾಗ ಕಾಲಿ ಸೀನ್‌ 
22 ಘಂಟಿಕಾಲ) 


4. ಆಂಶಿಕ ನಿರ್ವಾಯುವಿನಲ್ಲಿ ಮೊಳೆತ ಬೀಜಗಳ ಸಂಸ್ಕರಣ (ಆಯಕ 


ುರ್ವಾಯುವಿನಲ್ಲಿ ಶೇ. 0.2 ಭಾಗ ಕಾಲ್ಫಿಸೀನ್‌ 15 ಭಿಮಿಷಗಳವರೆಗೆ) 
ಹ ಹಟ್‌ ರ 2 
5... ಒಣಗಿದ ಬೀಜಕ್ಕೆ ಮೊದಲನೆಯ ಮತ್ತು ಮೊಳಕೆಯ ಪ್ರಥಮದಲ್ಲೇ 


ಣ್ಣ ಕ ಕ ಕ ಸ 
ಆಂಶಿಕ ನಿರ್ವಾಯು ಸ್ಥಿತಿಯಲ್ಲಿ ಎರಡನೆಯ ಸಜ್ಕರಣ (ಶೇ. ರಿ.2 ಭಾಗ 


ಬಳಸಿದ ಕಾಲ್ಜಿಸೀನ್‌ ಸಾಂದ್ರತೆ ಶೇ. 0,1 ದಿಂದ 0.4 ರಷ್ಟು ಭಿನ್ನವಾಗಿತ್ತು 


ನಿಮಿಷದಿಂದ 660 ಫಂಟೆಗಳವರಿಗಿತ ತ್ತು. ಪ್ರಕೇಪ 
ಇಟ್‌ 


ಪರಿಣಾಮಕಾರಿಯೆಂದು ಕುಡು ುದಿತು. ಮೂರ ಯ ಸಂಸ್ಕರಣದಲ್ಲಿ ಬೇರಿಗೆ ಅತ್ಯಲ್ಧ್ದ 
ಹಾನಿಯುಂಟಾಗುತ್ತದೆಂದು ಭಾವಿಸಲಾಯಸ್ತು. 

ಟ್ರಿಟಿಕಂ, ಈಜಿಲಾಖ್ಸ್‌ ಮತ್ತು ಹೇನಾಲ್ಡಿಯಾಗಳಲ್ಲಿನ 
ಎಳೆ ಸಸಿಗಳಲ್ಲಿನ ಪ್ರಥಮಾಂಕುರ ಕವಚಗಳಿಗೆ, ಲಾನೋಲಿನ್‌ನಲ್ಲಿಮಿ 
2. ಭಾಗ ಕಾಲ್ವಿಸೀನ್‌ ಬಳಕೆ ಬಹುಗುಣಿತವನ್ನು ಚೋದಿ 
ವಿಧಾನವೆಂದು ಸೀಯರ್ಲ್‌ (1941) ಕಂಡುಕೊಂಡ. ಶೇ.0, ಮ 
ನಿಂದ ತೇವವಾಗಿಟ್ಟಿ ರುವ ಹಕ್ಕಿಮೆತ್ತೆಯನ್ನು ತೆರವಾಗಿರುವ ಸಂಕರಣ ಸಸ್ನಗಳ ಆಗ್ರಕೆ 
ಷಪಚು ಪುದು ಆತ ತತ ಹ್ವಿಕರ ವಿಧಾನವೆಂದು ಭಾವಿಸಲಾಯ್ತು. 

ಸ್ವಾಲಾಫ್‌ ಕೇಂದ್ರ ದಬ್ಲಿ ಕಾಲ್ಜಿಸೀನ್‌ನನ್ನು ಅಗಾರ್‌ನೊಡನೆ ಶಃ. 17 ಭಾಗದ 
ಮಿಶ್ರಣವಾಗಿ ದ್ವಿದಳಸಸ್ಯಗಳ ಎರ ಅಂ ಗಳಿ ಪ್ರಯೋಗಿಸಲಾಗಿದೆ. ಇತರ 
ತಂತ್ರಗಳನ್ನೂ ಯಶಸ್ವಿ ಯಾಗಿ ಬ ಬಳಸಲಾಗಿದೆ. ಸಕ್ಕರೆ ಬೀಟ್ಟ್‌ಗಳಕ್ತ, ಪುಷ್ಟ 3 ಪಡೆಯು 
ಎಳೆಯ ಕಾಂಡಗಳನ್ನು ಶೇ. 2 ಭಾಗ ಕಾಲ್ವಿಸೀನ್‌ ದ್ರಾವಣದಲ್ಲಿ 48 ಘ 
ಅದ್ದಿಡಲಾಯ್ತು. ಏಕದಳ ಸಸ್ಮಗಳಲ್ಲಿ, ಬೀಜಗಳನ್ನು ದಯ ಲೇಪಡಿಸ, ಸಸಿಯ 
ಕಾಂಡ ಆವರಣವನ್ನು ಸೀಳಲಾಗುತ್ತದೆ. ನಂತರ ಸೂಸಗಳನ 0 


ಇ 
ುೀಛ( 
ಸ 
ದ 
ಗ 
ಲ 

ಟ್‌ 

ಸಿ 


288 ಸನ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಾಲ್ಚಿಸೀನ್‌ ದ್ರಾವಣದಲ್ಲಿ 30 ನಿಮಿಷಗಳಕಾಲ, ಬೇರುಗಳಿಗೆ ತಗಲದಂತೆ ಎಚ್ಚರ 
ವಹಿಸಿ ನೆನಸಿಡಲಾಗುತ್ತದೆ. 

ಜೋಳದಲ್ಲಿ, ಸುಮಾರಾಗಿ ಸಾಮಾನ್ಯ ರೀತಿಯಲ್ಲೇ ಸಸಿಗಳ ಮೇಲೆ ಕಾಲ್ವಿಸೀನ್‌ 
ಪ್ರಯೋಗದ ನಂತರ ಭಿನ್ನ ವಿಧಗಳ ಪ್ರೇರಣೆಯನ್ನು ಫ್ರಾನ್ಡ್‌ಕೆ ಮತ್ತು ರಾಸ್‌ 
(1952) ವರದಿ ಮಾಡಿದ್ದಾರೆ. : ಮಾರ್ಪಾಟುಗಳ ನಿರ್ದಿಷ್ಟ ಸ್ವಭಾವವನ್ನು ಚೆನ್ನಾಗಿ 
ತಿಳಿದುಕೊಳ್ಳ; ಲಾಗದಿದ ರೂ ತಳಿಅಭಿವೃದ್ಧಿ ಯಲ್ಲಿ ಈ ಹೊಸ ನಎಿಧಗಳು ಸರಳ ವಂಶ 
ವಾಹಿ ಉತ್ಸ 'ರಿವರ್ತನೆಗಳಂತೆ ವರ್ಶಿಸಿದವು. 


ಭ್ರೂಣ ಅಭಿವರ್ಧನೆ 

ವ್ಯಾಪಕ ಸಂಕರಗಳ ನಂತರ ಮತ್ತು ಬೀಜದ ಅಶಕ್ತ ಅಥವಾ ಅಪರಿಪೂರ್ಣ 
ಪರಿವರ್ಧನೆಯ ಪರಿಸ್ಥಿ ತಿಗಳಲ್ಲಿ, ವರ್ಧನೆಯ ಪ್ರಥಮ ಹಂತದಳೆ ನೇ ಭ್ರೂಣದ ಛೇದನ 
ಮತ್ತು ಕೃತಕ ಸಾಧನದಲ್ಲಿ ಅದರ ಸೋಂಕುರಹಿತ ಅಭಿವರ್ಧನ ಒಂದು ಸಂಕರಣ ಸಸ್ಯ 
ಪಡೆಯುವ ಮಾರ್ಗವನ್ನೊದಗಿ ರಬಹುದು. ಯಶಸ್ವಿಯಾಗಲು ಅಧಿಕ ಸಮಯದ 
ಅಗತ್ಯವಾಗಬಹುದು ಮತ್ತು ಅಭಿವರ್ಧನೆಯಾಗುವ ವಸ್ತುಗಳಲ್ಲಿನ ಭಿನ್ನ ತೆಯನ್ನವ 
ಲಂಬಿಸಿ ಉತ್ತಮ ಪ್ರಯೋಗ ವಿಧಾನಗಳೂ ಮಾರ್ಪಡಬಹುದು. ರಾಪ್ಟೋಪೋರ್ಟ್‌ 
(1954) ಸಸ್ಕ ಭ್ರೂಣಗಳ ಅಭಿವರ್ಧನ ಪ್ರಯೋಗ ಸ್ಥಿತಿಗಳ ಸಾಹಿತ್ಯವನ್ನು ಪರಿ 
ಶೀಲಿಸಿದು. ಪ್ರಾಯೋಗಿಕ ಸ್ವಭಾವದ ಎರಡು ಪ್ರಮುಖ ಸಾಧನಗಳಿವೆಯೆಂದು ಆತ 
ನಿರ್ಧರಿಸಿದ ಮತ್ತು ಅವುಇಳನ್ನು ಕೆಳಗಿನಂತೆ ಪಟ್ಟಿ ಮಾಡಿವ : (ಅ) ಕೆಲವು ಬಿ:;ಜಗಳವ್ಲಿನ 
ಸುಪ್ಮಾವಸ್ಥೆಯ ಅಸಾಧಾರಣ ಘಟನೆಯನ್ನು ಪರಿಹರಿಸುವುದು; ಮತ್ತು (ಬಿ) ಹಿಂದೆ 
ಪಡೆಯಲಾಗದೆಂದು ಭಾವಿಸಿದ್ದ ಚಜೇತವುಳ ತೆ ಸಂಕರಣಗಳನ್ನು ಪಡೆಯುವುದು. 

ಕೋನ್ಸಾಕ್‌ ಮತ್ತಿತರರು (1951), ಹಾರ್ಮಿಯಂ ಸಟೈದಂ . ಎಚ್‌, ಬಲ್ಬೋಸಂ 
ಸಂಕರಗಳಲ್ಲಿ, ಎರಡನೆಯ ಪ್ರಭೇದ ಅತಿಶಕ್ತ ಚತುರ್ಗುಣಿತ ಭ್ಯೂಣಗಳ ಯಶಸ್ವಿ ಅಭಿ 
ವರ್ಧನೆಯನ್ನು ವರದಿ ಮಾಡಿದ್ದಾ ನೆ. ಸಂಕರಣದ ಬೀಜಗಳು ಅತ್ಯುನ್ನತ ಪರಿವರ್ಧನೆ 
ಪಡೆದು, ಅವನಕಿ ಪ್ರಾರಂಭಕ್ಕೆ ಮುಂಚೆ, ಆವುಗಳನ್ನು ತಾಯಿಸಸ್ಯಗಳಿಂದ ಹೊರತೆಗೆಯ 
ಲಾಯ್ತು. ನಂತರ ಈ ಕೆಳಗಿನ ತಂತ್ರಬನ್ನ್ಹ್ನು ಬಳಸಲಾಯ್ತು. 

ಭ್ರೂಣಗಳನ್ನು ಭೇದಿಸುವ ಮೊದಲೇ, ಆಗತಾನೇ ಕೊಯ್ದ ಅಪಕ್ಚ ಬೀಜ 
ಗಳನ್ನು 9 ಭಾಗ ನೀರು ಮತ್ತು ಒಂದು ಭಾಗ ಕ್ಲೋರಾಕ್ಸ್‌ಗಳನ್ನೊಳಗೊಂಡ ದ್ರಾವಣ 
ದಲ್ಲಿ 3 ನಿಮಿಷಗಳ ಕಾಲ ಸಂಸ್ಕರಣವೇರ್ಪಡಿಇಲಾಯ್ತು. ನಂತರ ಸಂಸ್ಕರಣ ಪಡೆದ 
ಬೀಜಗಳನ್ನು ಕ್ರಿಮಿ ಶುದ್ಧಿಪಡೆದ ನೀರಿನಲ್ಲಿ ತೊಳಿದು, ಹೆಕ್ಸೈಲ್‌ ರಿಸಾಧ್ಲಿನಾಲ್‌ 
(ಎಸ್‌ಟ-37)ನ್ನು ಅಷ್ಟೇ ಪ್ರಮಾಣದ ನೀರಿನೊಡನೆ ಸೇರಿಸಿದ ದ್ರಾವಣದಲ್ಲಿ ಮೊದಲೇ 
ಕ್ರಿಮಿಶುದ್ಧಿಗೊಳಿಸಿ, ಮುಳುಗಿಸಿಟ್ಟಿದ್ದ ಚಪ್ಪಟೆ ವಿಚ್ಛೇದನ ಸೂಜಿಗಳಿಂದ ಭ್ರೂಣ 


ವಿಶೇಷ ತಂತ್ರಗಳು 289 


ವನ್ನು ಹೊರತೆಗೆಯಲಾಯನ್ತು. ಈ ದ್ರಾವಣ ಅಪೇಕ್ಷಿತ ಕ್ರಿಮಿನಾಶಕ ಶಕ್ತಿ ಪಡೆದಿರು 
ತ್ತದೆ ಮತ್ತು ಭ್ರೂಣದೊಡನೆ ಅಲ್ಲ ಸಮಯದ ಸಂಪರ್ಕದಿಂದ ಯಾವ ವಿಧವಾದ 
ಹಾನಿಯೂ ಕಂಡುಬಂದಿಲ್ಲ. ಸ್ಥಳಾಂತರಣವನ್ನು ಮೊದಲೇ ಶೇ. 1 ಭಾಗ ಫಿನಾಲ್‌ 
ದ್ರಾವಣವನ್ನು ಸಿಂಪರಿಸಿದ್ದ ಆವೃತ ಸೋಂಕು ಸೇರಿಸುವ ಕೋಣೆಯಲ್ಲಿ ಮಾಡ 
ಲಾಯ್ತು. | ಭ್ರೂಣವನ್ನು ತೆಗೆಯುತ್ತಿರುವಾಗ ಬೀಜವನ್ನು ಮುಟ್ಟುತ್ತಿರುವಲ್ಲಿ, 
ಬೆರಳುಗಳನ್ನೂ ಆಗಿಂದಾಗ್ಗೆ ಶೇ. 50 ಭಾಗದ ಎತನಾಲ್‌ನಲ್ಲಿ ಅದ್ಬಿ ಆಲುಗಾಡಿಸಿ, 
ನಂತರ ಎಸ್‌ ಟಿ ದ್ರಾವಣದಲ್ಲಿ ಅದ್ದಲಾಗುತ್ತಿತ್ತು. 
ಕ್‌ ು ಹ 

ಹೀಗೆ ಛೇದಿತ ಭ್ರೂಣಗಳನ್ನು, ಒಂದು ಔಸ್ಸ್‌”ಗಾಜು ಶೀಶೆಗಳಲ್ಲಿನ ಅಭಿವರ್ಧನ 
ಸಾಧನಗಳ ಮೇಲಿಟ್ಟು, ಕೆಲವು ದಿನಗಳ ಕಾಲ 280. ನಲ್ಲಿ ಹುದುಗು ಏರ್ಪಡಿಸ 
ಲಾಯ್ತು. ಸಮರ್ಪಕ ಪ್ರಮಾಣದ ಹೆಚ್ಚು ಬೆಳವಣಿಗೆ ವ್ಯಕ್ತವಾದಾಗ ಅವಿಚ್ಛಿನ್ನವಾಗಿ 
ಫ್ಲೋರೆಸೆಂಟ್‌ ದೀಪದಿಂದ ಬೆಳಕು ಒದಗಿಸಿ ಸುಮಾರು 23ರಿಂದ 2710, ಉಷ್ಣಾಂ 
ವುಳ್ಳ ಕೋಣೆಗೆ ಅವುಗಳನ್ನು ವರ್ಗಾಯಿಸಲಾ”ಯ್ತು, ಸೂಕ್ಷ್ಮಾಣುಗಳಿಂದ ಕಳಂಕ 
ಅತ್ಯಲ್ಪ ಸಂಖ್ಯೆಯ ಅಭಿವರ್ಧನ ಶೀಷೆಗಳಲ್ಲಿ ಮಾತ್ರ ಕಂಡುಬಂದಿತು. 


ಘ`ಪ್ರದ ಭ್ರೂಣ ಅಭಿವರ್ಧನೆಯಲ್ಲಿ, ವಯಸ್ಸುಛೇದನ ಸಮಯದ ಪರಿಸ್ಥಿತಿ 
ಮತ್ತು ಭ್ರೂಣದ ಸ್ವಭಾವಗಳು ಮುಖ್ಯ ಘಟಕಗಳೆಂದು, ಸಾಂಡರ್ಸ್‌ (1950) 
ದತ್ತೂರ ಭ್ರೂಣಗಳ ಅಭಿವರ್ಧನೆಯ ಅಧ್ಯಯನಗಳಿಂದ ತೊ:ರಿಕೊಟ್ಟಿದ್ದಾನೆ. 

ಯಶಸ್ವಿಯಾಗಿ ಅಭಿವರ್ಧನೆ ಪಡೆದ ಛೇದಿತ ಭ್ರೂಣಗಳು *ತಕ್ಷಣವೇ ಮೊಳೆ 
ಯುವ ಪ್ರವೃತ್ತಿ ಪಡೆದಿರುತ್ತವೆಂದೂ, ಅದರಿಂದ ಪಡೆದ ಸಸಿಗಳು ಸಾಮಾನ್ಯವಾಗಿ 


ದುರ್ಬಲವಾಗಿರುತ್ತವೆಂದೂ, ಅನೇಕ ಕಾರ್ಯಕರ್ತರಿಂದ ಗಮನಿಸಲ್ಪಟ್ಟಿದೆ. ಸಾಧನಕ್ಕೆ 
ಕೇಸೀನ್‌ ಹೈಡ್ರೋಲೈಸೇಟ್‌, ಟೊಮೇಟೋಸಾರ ಮತ್ತು ಇತರ ವಸ್ತುಗಳನ್ನು ಸೇರಿ 
ಸುವುದರಿಂದ ಬಾರ್ಲಿ ಭ್ರೂಣದ ಬೆಳವಣಿಗೆ ಪ್ರಚೋದನೆಗೊಂಡಿತೆಂದೂ, ಆದರೆ ವೂಳೆತ 
ತಡವಾಯಿತೆಂದೂ, ಕೆಂಟ್‌ ಮತ್ತು ಬ್ರಿಂಕ್‌ (1947) ವರದಿ ಮಾಡಿದ್ದಾರೆ. ಜೀಬರ್‌ 
ಮತ್ತಿತರರು (1950) ಅಭಿವರ್ಧನ ಸಾಧನಕ್ಕೆ ಶೇ. 1 ಭಾಗ ಕೇಸೀನ್‌ ಹೈಡ್ರೊ 
'ಲೈಸೇಟ್‌ ದ್ರಾವಣ ಸೇರಿಸುವುದರಿಂದ ಬಾರ್ಲಿಯಲ್ಲಿ ಮೊಳಕೆ ತಡೆಯಾಗಿತ್ತೆಂದೂ. ಆದ 
ದಪ್ಪ ಹಾಗೂ ದೃಢವಾದ ಭ್ರೂಣದ ವೃದ್ಧಿಯಾಯಿತೆಂದೂ ನಿರ್ಧರಿಸಿದರು. 
ಜೀಬರ್‌ ಮತ್ತು ಬ್ರಿಂಕ್‌ (1951) ಸೋಂಕು ತಗಲದಂತೆ ಛೇದನಗೊಂಡು ಪೋಷಕ 
ಸಾಧನಗಳಲ್ಲಿನ ಭ್ರೂಣಗಳ ಸಮಾಪದಲ್ಲಿಟ್ಟ ಬಾಡ್ಲಿಯ ಭ್ರೂಣಾಹಾರಗಳು. ಬಾರ್ಲಿಯ 
ಭ್ರೂಣಗಳನ್ನೂ ಮತ್ತು ಇತರ ಪ್ರಭೇದದವುಗಳನ್ನೂ ಕೂಡಾ ಬೆಳೆಯುವಂತೆ ಪ್ರೇರಿಸಿದ 
ವೆಂದು ಸ್ಥಾಪಿಸಿದರು. ತೆಂಗಿನಕಾಯಿನೀರು ಮತ್ತು ಮಾಲ್ಟ್‌ ಸಾರಗಳು ಬಾಡ್ಲಿಯ 
ಭ್ರೂಣಗಳನ್ನು ಬೆಳೆಯುವಂತೆ ಚೋದಿಸಲು ಅಸಮರ್ಥವೆಂದೂ, ಆ ಭ್ರೂಣಗಳು 
19 ಕಿದ್ದುಪಡಿ : 

ಪ್ರಟ ಸಾಲು ತಪ್ಪು ಸರಿ ಪುಟ್ಟ ಸಾರು ತಪ್ಪ್ಪ್‌ ಸರಿ 

290 14 ಡ್ರಾಂ ಗ್ರಾಂ 304 21 


295 7 ಗುಳಿ ತಳಿ 304 29 [ ಸ್ಕ್ವಾರೋಸಾ ಈ.ಸ್ಟ್ಯಾ 
ತಿ04 31 


1 


14 


ರೋ 


ಸಾ 


290 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಸುಕ್ರೋಸ್‌, ಖನಿಜಗಳು ಮತ್ತು ಅಗಾರಿ್‌ಗಳನ್ನೊಳಗೊಂಡ ಸಾಧನದಲ್ಲಿ ಬೆಳೆಯುತ್ತದೆ 
ಯೆಂದೂ ಕಂಡುಬಂದಿತು, 

ಹಾಗನ್‌-ಸ್ಮಿಟ್‌ ಮತ್ತಿತರರು. (1945) ಮುಸುಕಿನಜೋಳ ಭ್ರೂಣಗಳ 
ಛೇದನವನ್ನು ಈ ಕೆಳಗಿನಂತೆ ವಿವರಿಸಿದ್ದಾರೆ : 

ಮುಸುಕಿನಜೋಳದ ತೆನೆಯನ್ನು ಎಚ್ಚರಿಕೆಯಿಂದ ಮುಸುಕು ತೆಗೆದು, ಶೇ. 70 
ಭಾಗ ಎತನಾಲ್‌ನಲ್ಲಿ ಅದ್ದಿ, ನಂತರ ಕ್ರಿಮಿಶುದ್ಧಿಗೊಂಡ ಬಟ್ಟೆಯಿಳಿಸಿದ ನೀರಿನಲ್ಲಿ ತೊಳೆ 
ಯಶಾಯ್ತು. ಆನಂತರ ಮುಸುಕಿನಜೋಳ ತಿರುಳುಗಳನ್ನು ತೆನೆಯಿಂದ ಸೋಂಕು ರಹಿತ 
ವಾಗಿ. ಕ್ರಿಮಿ ಶುದ್ಧಿ ಪಡಿಸಿದ ಪೆಟ್ಟಿ, ತಟ್ಟೆಯೊಳಕ್ಕೆ ಕತ್ತರಿಸಲಾಯ್ತು.. ಮೊದಲೇ 
ಶೇ. 70 ಭಾಗ ಎತನಾಲ್‌ನಲ್ಲಿ ಅದ್ದಿ. ದೀಪಜ್ಜಾಲೆಗೆ ಒಡ್ಡಿದ ಎರಡು ಸೂಕ್ಷ್ಮದರ್ಶಕ 
'ಜಾರುಗಾಜಜ್‌ಳ ಮರ್ಯೆ. ಕ್ರಿಮಿ ಸುದ್ಧಿ ಪಡಿಸಿದ ತೆಳಂ ರೇಜರ್‌ ಬ್ಲೇಡಿನಿಂದ ಕತ್ತರಿಸಿದ 
ಸುಮಾರು ಆರು ತಿರುಳುಗಳನ್ನು ಸೇರಿಸಲಾಯ್ತು. ಭ್ರೂಣಗಳನ್ನು ಭ್ರೂಣಾಹಾರ 
ದಿಂದ ಕ್ಷಿ ಮಿಶುದ್ಧಿ ಗೊಂಡ ಈಟಯಾಕಾರದ ವಿಚ್ಛೇದನ ಸೂಜಿಗಳಿಂದ ತೆಗೆದು, ಹತ್ತಿ 
ಬಿರಡೆಯಿಂದ ಮುಚ್ಚಿರುವ  ಡ್ರಾಂ ಪ್ರಮಾಣದ ಚಿಪ್ಪೈಸೀಸೆಗಳಲ್ಲಿರುವ ಕ್ರಿಮಿಶುದ್ಧಿ 
ಗೊಂಡ ಅಭಿವರ್ಧನ ಸಾಧನಗಳ ಮೇಲಿಡಲಾಗುತ್ತದೆ. ಅಗಾರ್‌ ಸಾಧನದಲ್ಲಿ ಭ್ರೂಣ 
ಗಳನ್ನು ಮುಳುಗಿಸಿರುವುದಕ್ಕಿಂತ ಅದರ ಮೇಲ್ಭಾಗದಲ್ಲಿಡುವುದರಿಂದ ತೀವ್ರಗತಿಯ 
ಬೆಳವಣಿಗೆ ಪಡೆಯಲಾಯ್ತು, ನಂತರ ಆ ಶೀಷೆಗಳಿಗೆ 30೧. ನಲ್ಲಿ ಹುದುಗು ಏರ್ಪಡಿಸ 


ಮ 
ಭಟ ಯೂ 
ಹೆ 


ಕೆಂ (1953) ಟ್ರಿ ಭಫಫೋಲಿಯಂ ಪ್ರಭೇದಗಳ ಅಂತರ್‌ಪ್ರಭೇದ ಸಂಕರಗಳೊಡ 
ನೆಯ ಭ್ರೂಣ ಅಭಿವರ್ಧನವನ್ನು ವಿವರಿಸಿದ್ದಾನೆ. 


ಪುಂನಿಷ್ಫಲತ್ನದ ಬಳಕೆ 

ಬೆಳೆಸಸ್ಯಗಳ ಅಭಿವೃದ್ಧಿಯಲ್ಲಿ ಪುಯಿಪ್ಪಲತ್ವವನ್ನು ಬಳಸುವ ಸಾಧ್ಯತೆಯನ್ನು 
ನಿರ್ದಿಷ್ಟವಾಗಿ ಈರುಳ್ಳಿಯಲ್ಲಿ ಜೋನ್ಸ್‌ ಮತ್ತು ಎಮ್ಸ್‌ ವೆಲ್ಲರ್‌ (19317) ಪ್ರಥಮ 
ಬಾರಿಗೆ ಸೂಚಿಸಿರುವರೆಂದು ಕಂಡುಬಂದಿದೆ. ಲಿಂಗಾಣುಬಂಜೆತ್ವ ಅದರಲ್ಲೂ ಪುಂಲಿಂಗ 
ಗಳಲ್ಲಿನದು ಮತ್ತು ವಿವಿಧ ದರ್ಜೆಯ ಪರಾಗ ನಿಷ್ಫಲತೆಯನ್ನೂು ಅನೇಕ ಪ್ರಭೇದಗಳಲ್ಲಿ 
ವಿವರಿಸಲಾಗಿವೆ. (ಈಸ್ಟ್‌ 1940, ಸೀಯರ್ಸ 8937 ನೋಡಿ.) 

ಪುಂನಿಷ್ಪಲತ್ವದ ಮುಖ್ಯ ಅನುಕೂಲತೆ ಸಂಕರಣ ಓಜವನ್ನು ಅತ್ಯಧಿಕವಾಗಿ ಬಳ 
ಸಲು ಸಂಕರಗಳನ್ನೇರ್ಪಡಿಸುವ ಸೌಲಭ್ಯಕ್ಕೆ ಸಂಬಂಧಪಟ್ಟಿದೆ. ಟೋಮೇಟೊಗಳಂತಹ 
ಸ್ವಪರಾಗಸ್ಪರ್ಶ ಸಸ್ಯಗಳಲ್ಲಿ, ಕೈಯಿಂದ ಪುಂಸತ್ವ ಕಳೆದು ಪರಾಗಸ್ಪರ್ಶ ಏರ್ಪಡಿಸಿ ಪಡೆದ 
ಸಂಕರಣ ಬೀಜಗಳು, ಹಣ್ಣು ಇಳುವರಿ ಮತ್ತು ಚೈತನ್ಯಗಳ ಸ್ವಷ್ಟ ಹೆಚ್ಚಳವಾದಾಗ 
ಆರ್ಥಿಕ ಅನುಕೂಲತೆಯದಾಗುತ್ತದೆ. ಪುಯಷ್ಪಲಕ್ತ ದ ಇರವು ಪುಂಸತ್ವ ಕಳೆಯು 


ಎಶೇಷ ತಂತ್ರಗಳು 291 


ವುದನ್ನು ನಿವಾರಿಸುತ್ತದೆ. ಮುಸುಕಿನಜೋಳದಲ್ಲಿ ಬೀಜಪಿತೃಗಳನ್ನಾಗಿ ಪುನಿಷ್ಟಲತ್ವ 
ವಿಧಗಳನ್ನು ಬಳಸಿ ಕುಚ್ಚು ಕತ್ತರಿಸುವ ಖರ್ಚನ್ನು ತೊಡೆದು ಹಾಕಬಹುದು. ಹಾಗಿ 
ದ್ದರೂ ಬೀಜೋತ್ಪಾದನೆಯೇ ಗುರಿಯಾಗಿರುವಲ್ಲಿ. ವಾಣಿಜ್ಯ ಬೆಳೆಯಲ್ಲಿ ಫಲವತ್ತತೆ 
ಯನ್ನು ಪುನಃ ಸ್ಥಾಪಿಸಬೇಕು. 

ಈರುಳ್ಳಿಗಳು : ಜೋನ್ಸ್‌ ಮತ್ತು ಡೇವಿಸ್‌ (1944) ವಾಣಿಜ್ಯ ಈರುಳ್ಳಿ 
ಬೆಳೆಗಳಿಗಾಗಿ ಬೀಜ ಉತ್ಪಾದಿಸಲು ಈ ಕೆಳಗಿನ ವಿಧಾನವನ್ನು ಸೂಚಿಸಿದ್ದಾರೆ. ; 


11 


ಸ್ಟ್ರೀಜನ್ಮದಾತೃ ಪುಂಜನ್ಮದಾತ್ಮ 
(ಪುಯಿಷ್ಠಲತ್ವ ಸಾಲು 8-1) (ಪುಂ ಫಲವತ್ತತೆಯ ಸಾಲು 20 
ಕ್ರಿಸ್ಟಲ್‌ ವಾಕ್ಸ್‌ 21೬15 ೫15 
ಅಥವಾ 
ನ75 725 ೫ ಗೆ 775 
ಅಥವಾ 
74725 775 


ವಾಣಿಜ್ಯಬೆಳೆಗೆ ಸಂಕರಣಜೀಜ 
ಇನ್ನು ಬಂಜೆ ವಿಭ ಕೋಶದ್ರವ್ಯವನ್ನೂ. ಮತ್ತು ೫ ಕೋಶದ್ರವೃವಿರು: 
ಗಳು ಯಾವಾಗಲೂ ಪುಂ ಫಲವತ್ತತೆಯವಾಗಿರುವುದರಿಂದ ೫ನ್ನು ಸ್ಲಾ ರ ಭಾವಿಕ ಕೊ 
ದ್ರವ್ಯವನ್ನು ಸೂಚಿಸಲು ಬಳಸಲಾಗಿದೆ. 58/4( 115: ಅಥವಾ 95116 725 ಸಸ್ಯಗಳು 
ಅವುಗಳಲ್ಲಿನ ಪ್ರಬಲ ವಂಶವಾಹಿ 1ನಿಂದಾಗಿ ಪುಂ ಫಲವತ್ತತೆ ಪಡೆದಿರುತ್ತ ವೆ 
ಆದರೆ ಹಿಂಜರಿತ ವಂಶವಾಹಿರೂಪ ೫3575೬ ಮತ್ತು ಬಂಜೆ ವಿಧ ಕೋಶದ್ರವ್ಮಗಳ 
ಸಂಯೋಜನೆ ಪುಂ ನಿಷ ಲದವುಗಳ್ನು ಉತ್ಪಾದಿಸ ಬತ್ತ ವೆ. ಕ್ರಿಸ್ಟಲ್‌ ವಾಕ್ಸ್‌ » ಪುಂ 
ಜನ್ಮ! ದಾತೃ ಸಂಕರಣ ಕಾಯಕವಾಗಿ ಚೈತ ಬಪಡೆದಿರುವುದರಿಂದ ಮತ್ತು ಪೃತಿಬೆಯೂ 
ಸಂಕರಣಬೀಜಗಳಿಂದಲೇ ಟಾ ್‌ ಣ್ಕ ಸಂತತಿಯನ್ಲಿ ಬ ಜೆತ್ತ ಸ್ವಭಾವ 


ಮುಖ್ಯವಲ್ಲ. 
ಪುಂ ನಿಷ್ಫಲ ಸಾಲನ್ನು ಹೆಣ್ಣು ಮತ್ತು ಸಾಧಾರಣ ಆಯ್ಕೆಯ ತಳಿಯ ಪುಂ 
ಜ್ಮನದಾತ್ರೃವಾಗಿ ಉಪಯೋಗಿಸುವ ಹಿಂಸಂಕರ ಸರಣಿಯ ಮೂಲಕ ಸ್ಟ್ರೀ ಜನ್ಮದಾತೃವಿ 
ರಿಸಲಾಗುತ್ತದೆ. ಮೂರನೆಯ ಹಿಂಸಂಕ 


ನಲ್ಲಿ ಕೋಶದ್ರವ್ಯ ಪುಂ ನಿಷ್ಟಲವನ್ನು ಒಳಸೇ 
ರದ ನಂತರ, ಪುಂ ನಿಷ್ಟಲ ವಿಧ, ಆಯ್ಕೆಗೊಂಡ ಸ ಜನ್ಮದಾತೃವಿನ ವಂಶ 
ವಾಹಿಗಳ ಸುಮಾರು ್ಥ ಭಾಗ ಪಡೆದಿರುತ್ತದೆ. ಪರಿವರ್ತನೆ ಪಡೆದ ಪುಂ ನಿಷ್ಫಲ 
ಸಾಲನ್ನು ಸತತವಾಗಿರಿಸುವ ಸಮಸ್ಯೆಯನ್ನು ಸಾಧಾರಣ ತಳಿಗೆ (7 715) 
ಜನ್ಮದಾತೃವಾಗಿ ಈ ಸಾಲಿನ (5೧ ೫೪) ನಿರಂತರ ಸಂಕರದಿಂದ ಪರಿಹರಿಸಲಾಗು 
ತ್ತದೆ, 


[3 


292 ಸಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


ಮುಸುಕಿನ ಜೋಳ : ಮುಸುಕಿನ ಜೋಳ ಸಂಕರಣಗಳ ಉತ್ಪಾದನೆಯಲ್ಲಿ 
ಕೋಶದ್ರವ್ಯ ಪುಂ ನಿಷ್ಫಲ ಬಳಕೆಯ ಕಾರ್ಯವಿಧಾನವನ್ನು ಜೋನ್ಸ್‌ ಮುತ್ತಾ 
`ಮಾಂಗೆಲ್ಸ್‌ ಡಾರಕ್ಕೆ (1951) ಮತ್ತು ರೋಗರ್ಸ್‌ ಹಾಗೂ ಎಡ್ವರ್ಡ್‌ ಸನ್‌ (1952) 
ಯಥೋಚಿತವಾಗಿ ವಿವರಿಸಿದ್ದಾರೆ. ಸಾಧಾರಣ ಆಯ್ಕೆಯ ಅಂತಃಸಂಕರಗಳಲ್ಲಿ ಪುಂ 
ನಿಷ್ಪಲವನ್ನು ಸೇರಿಸಲು, ಪೂರ್ಣಬಂಜಿತ್ವಕ್ಕಾಗಿ ಆಯ್ಕೆ ಅನುಸರಿಸಿದ 3ರಿಂದ 5 
ಹಿಂಸಂಕರಗಳು ಅಗತ್ಯವಾಗುತ್ತದೆ. ಹೀಗೆ ಪಡೆದ ಸಾಲುಗಳನ್ನು ಪುನಃಸ್ಥಾಷನ 
ವಂಶವಾಹಿರಹಿತವಾಗಿರುವುದಕ್ಕಾಗಿ ಆಯ್ಕೆಗೊಂಡ ಸಾಧಾರಣ ಪುನರಾವರ್ಶ ಪಹಿತೃವಿ 
ನೊಡನೆ ಸಂಕರವೇರ್ಪಡಿಸಿ ಉಳಿಸಿಕೊಂಡು ಬರಲಾಗುತ್ತದೆ. 

ಮುಸುಕಿನಜೋಳದ ಅನೇಕ ಸಾಲುಗಳಲ್ಲಿ ಪುಂ ನಿಷ್ಠಲದ ಕೋಶದ್ರವ್ಯದಲ್ಲಿ 
ಪೂರ್ಣ ಅಥವಾ ಆಂಶಿಕ ಪುಂ ಫಲವತ್ತತೆಯನ್ನು ಪುನಃಸ್ಥಾಪಿಸುವ ವಂಶವಾಹಿಗಳಿ 
ರುವುದರಿಂದ, ದ್ವಯಾಂಶಸಂಕರಗಳಲ್ಲಿ ಪರಿಣಮಿಸುವ ಏಕಸಂಕರವನ್ನು ಪು ನಿಪ್ಫಲತ್ವ 
ಪಡೆದ ಸ್ತ್ರೀ ಜನ್ಮದಾತೃವಾಗಿ ಮುಂದುವರಿಸಲು, ಏಕಸಂಕರದಲ್ಲಿ ಬಳಸಿದ ಪುಂ ಪಿತ್ಪ 
ಇಂತಹ ವಂಶವಾಹಿಗಳನ್ನು ಪಡೆಯದಿರುವುದು ಅಗತ್ಯ. ಫಲಕಾರಿಯಾಗಲು. ಬಂಜೆ 
ತ್ವದ ದರ್ಜೆ ಪೂರ್ಣ ಅಥವಾ ಅದಕ್ಕೆ ಸಮೀಪವಾಗಿರಬೇಕು. ಮತ್ತು ಪರಿಸರದ 
ವ್ಯತ್ಯಾಸಗಳಲ್ಲಿ ಸಾಧ್ಯವಾದಷ್ಟೂ ಸ್ಥಿರತೆ ಇರಬೇಕು. 

ನ್ಮ ವಾಣಿಜ್ಯ ಬೆಳೆಗಳಳ್ತಿ ಪರಾಗ ಫಲವತ್ತತೆಯನ್ನು ಪುಂ ನಿಷ್ಟ್ಠಲ ಮೂಲ 
ದೊಡನೆ ಸಾಧಾರಣ ಪರಾಗ ಫಲವತ್ತತೆಯ ಮೂಲಗಳ ಮಿಶ್ರಣದಿಂದ ಪುನಃ 
ಸ್ಥಾಪಿಸಬಹುದು. ಕೊನೆಯದರ ಮೊತ್ತ, ಹೊಲದಲ್ಲಿ ಸಾಕಷ್ಟು ್ಚ್ಟ ಪರಾಗಸ್ಪರ್ಶವನ್ನೇ 
ರ್ಪಡಿಸಲು ಅಗತ್ಯವಾಗುವಷ್ಟು ಬೀಜ ಸಮರೂಪತೆಯನ್ನು ವೃದ್ಧಿ ಪಡಿಸಲು, ಬೀಜದ 
ಎರಡು ಪಂಗಡಗಳನ್ನೂ ಒಂದೇ ಬೀಜಪಿತೃವಿನಲ್ಲಿ ಬೆಳೆಸಬೇಕು. ಕಾರ್ಯಶೀಲ ಪುಂ 
ಫಲವತ್ತತೆ ಪುನಃ ಸ್ಥಾಪನ ವಂಶವಾಹಿಗಳನ್ನು ಪಡೆದಿರುವ ಏಕಸಂಕರ ಫುಂಪಿಶೃಗಳಲ್ಲಿನ 
ಒಂದು ಅಥವಾ ಹಲವು ಅಂತಃಸಂಕರಗಳನ್ನು ಬಳಸಿಕೂಡಾ ಫಲವತ್ತತೆಯನ್ನು ಪುನಃ 
ಸ್ಥಾಪಿಸಬಹುದು. ಕೋಶದ್ರವೀಯ ಬಂಜೆತ್ವ ಮೂಲವಸ್ತುಗಳಿಗೆ ಫಲವತ್ತತೆ 
ಯನ್ನು ಪುನಃ ಸ್ಥಾ ಪಿಸುವ ಶಕ್ತಿಯಲ್ಲಿ ಸಸ್ಯಗಳು ಮತ್ತು, ಸಾಲುಗಳು ವ್ಯಾಪಕ ಭಿನ್ನತೆ 
ಪಡೆದಿರುವುದು ಕಂಡುಬಂದಿದೆ. ಈ ಅಂಶಗಳಲ್ಲಿ ಕೆಲವು ಸಾಲುಗಳಲ್ಲಿನ ಏಕವಂಶವಾಹಿ 
ಗಳು ಅತ್ಯಂತ ಫಲದಾಯಕವಾದವು. ; 

ಅನೇಕ ಬೆಳೆಸಸ್ಯಗಳ ತಳಿಅಭಿವೃದ್ಧಿಯಲ್ಲಿ ಪುಂ ನಿಷ್ಫಲದ ಬಳಕೆಗೆ ಅನೇಕ 
ವ್ಯಕ್ತತೊಡಕುಗಳಿದ್ದರೂ ಅವುಗಳಲ್ಲಿ ಅನೇಕವನ್ನು ತೊಡೆದು ಹಾಕಬಹುದು. ಕೋಶ 
ದ್ರವ್ಯ ಬಂಜೆತ್ವದ ಇರವು, ಇತರ ಹಾನಿಕರ ಪರಿಣಾಮಗಳೊಡನೆ ಸೇರಿರುವುದು ಕಂಡು 
ಬಂದಿಲ್ಲ. ಈ ವಿಧ ಬಂಜೆತ್ವವಿರುವುದೆಂದು ವರದಿ ಮಾಡಿರುವ ಇತರ ವಾಣಿಜ್ಯ 
ಸಸ್ಯಗಳು ಕ್ಯಾರಟ್‌ (ಗಾಜಿನಗೆಡ್ಡೆ) ಮತ್ತು ಫ್ಲಾಕ್ಸ್‌. 


ವಿಶೇಷ ತಂತ್ರಗಳು 293 


ಏಕಗುಣಿತಗಳ ಬಳಕೆ 

ಶಳೀಯಕ ಅಧ್ಯಯನಗಳಿಗೆ ಮುಸುಕಿನಜೋಳದಲ್ಲಿನ ಸ್ವಾಭಾವಿಕ ಏಕಗುಣಿತ 
ವಿಧಗಳನ್ನು ಬಳಸುವ ಸಾಧ್ಯತೆ ಮತ್ತು ತಳಿಅಭಿವೃದ್ಧಿಯರಧ್ಸಿ ಉಪಯೋಗಿಸಲ ಸಮ 
ಯುಗ್ಕಜ ದ್ವಿಗುಣಿತಗಳ ಹೊಂದಾಣಿಕೆಗಳನ್ನು ಚೇರ್‌ (1949), (ಗೋವನ್‌ 1952) 
ಸ್ವಷ್ಟಡಿ ಡಿಸಿದ್ದಾರೆ. ಚೇಸ್‌ ಏಕಗುಣಿತಗಳ ಇರವು ಕುರಿತ ಹಿಂದಿನ ವರದಿಗಳನ್ನು 
ಪರಿಶೀಲಿಸಿದ. ಏಕಗುಣಿತಗಳನ್ನು ಉತ್ಪಾದಿಸುವ ಸಂಭವ ಪ್ರಮಾಣ, ಅಂತಃಸಂಕರ 
ಮತ್ತು ಸಂಕರಣ ವಿಭೆೇಃ ದಗಳಲ್ಲಿ. ವ್ಯತ್ಯಾಸ ಹೊಂದುವುದನ್ನು ವ್ಯಕ್ತಪಡಿಸಲಾಗಿದೆ. 
1000ದಲ್ಲಿನ ಸಂಭವ ಪ್ರಮಾಣ 0419ದ 3.38ರವರೆಗಿನ ಅಂತರ ಪಡೆದಿದೆ. 
ಅಧ್ಯಯನಕ್ಕೊಳಪಟ್ಟ ತೆರೆದ ಪರಾಗಸ್ಪರ್ಶ ತಳಿಗಳಲ್ಲಿ 1000 ದಲ್ಲಿನ ಸಂಭವ 
ಪ್ರಮಾಣ 0.39ರಿಂದ 1.45ರ ಅಂತರ ಹೊಬುದಿತ್ತು. ಪರಂ; ಸತ್ಯ ಹಾಗೂ ಸ್ಟ್ರೀ 
ಹಿತ್ಕಗಳು ಸಂಕರಣ ಸಂತತಿಗಳಫಿನ. ಏಕಗುಣಿತಗಳ ಸಂಭವ ಪ್ರಮಾಣದ ಮೇಲೆ ಪ್ರಭಾ 
ಬೀರುತ್ತವೆ. ಬೀಜಪಿತೃ ಒಳಪಟ್ಟಿರುವ ಆಯ್ಕೆಯ ತೀವ್ರತೆ ಒಂದು ಮುಖ್ಯ ಅಂಶ 
ವೆಂದು ಕಂಡುಬರುತ್ತದೆ. ಇದಕ್ಕೆ ಮಾರಕ ವಂಶವಾಹಿಗಳ ಸಂಬಂಧಿತ ಇರವು ತ್ತು 
ಚೇತನ ಬೀಲೆ ಅವುಗಳ ಪ್ರಭಾವ ಕಾರಣವೆಂದು ಹೇಳಲಾಗಿದೆ. ಕೆಲವು ಬೀಜಪಿತೃಗಳು 

ಅನಿಷೇಕ ಜನನವನ್ನು ಪ್ರೋತ್ಸಾಹಿಸುತ್ತವೆದು. ಭಾವಿಸಲಾಗಿದೆ ಮತ್ತು ಅಧಿಕ ಏಕ 

ಗುಣಿತ ಸಂಭವ ಪ್ರಮಾಣಕ್ಕಾಗಿ ಸ್ತ್ರೀ ಮತ್ತು ಪುಂ ಜನ್ಮದಾತ್ಮಪಿತೃಗಳೆರಡರ ಆಯ್ಕೆ 
ಅವುಗಳ ಸಂತತಿಗಳಲ್ಲಿನ ಏಕಗುಣಿತ ಅಂಶಗಳ ಹೆಚ್ಚ ಳಕ್ಕೆ ಸಹಾಯಕವಾಗುತ್ತದೆ. 

ಚೇಸ್‌ (ಗೋವಾನ್‌ 1952) ಏಕಗುಣಿತಗಳ ವಿಯುಕ್ತನದಲ್ಲಿ ಬಳಸಿದ ತಂತ್ರ 
ವನ್ನು ವಿವರಿಸಿದ್ದಾನೆ. ಅವುಗಳು. ಮಾತ್ಮಮೂಲದವಂದು -ಭಾವಿಸಿರುವುದರಿಂದ, 
ಜನ್ಮದಾತ್ಮಗಳು ತಳೀಯಕವಾಗಿ ಭಿನ್ನವಾಗಿದ್ದು ಮತ್ತು ಸಸಿ ಹಂತದಲ್ಲೇ ವ್ಯಕ್ತಪಡಿ 
ಸುವ ಪ್ರಬಲ ಗುರುತಿನ ವಂಶವಾಹಿಯನ್ನು ಪುಂಪಿತೃ ಪಡೆದಿದ್ದ ಲ್ಲಿ ಗುರುತಿಸುವುದು 
ಸುಲಭವಾಗುತ್ತದೆ. ಆಗ ಜನ್ಮಧಾತೃವಿನ ಲಕ್ಕ ಣಗಳನ್ನು ಉಳಿಸಿಕೊಂ ಡಿರುವ ಎಧಥ 
ಗಳು ಏಕಗುಣಿತವೆಂದು ಶಂಕಿಸಲಾಗುತೆ, ದೆ. 

ಚೇಸ್‌ ಕೊಟ್ಟಿರುವ ಒಂದು ಉದಾಹರಣೆ ಕೆಳಗಿನಂತಿದೆ 

ಏಕಗುಣಿತಗಳನ್ನು ಪಡೆಯಬಯಸುವ ಮೂಲವಸ್ತು ಗೆ ತಳೀಯಕ ಗುರುತಿನ 
ಮೂಲವಸ್ತುವಿನ ಪರಾಗದಿಂದ ಪರಾಗಸ್ಪರ್ಶ ಮಾಡಲಾಗುತ್ತದೆ. ರುತಿಸುವವು, 
ಕೆನ್ನೀಲಿ ಸಸ್ಯ ಬಣ್ಣ ವಂಶವಾಹಿಗಳನ್ನು, (ಕ್ಮಿಕ್ಕಿ8 81೧) ಅಥವಾ ಕಂದು 
(ಇಸ 80/8), ಕೆನ್ನೀಲಿ ಪ್ರಥಮಕಾಂಡ (48೬ ॥ಟ್ಯ) ಅಥವಾ ಬೀಜ ಮೂಲವಸ್ತು 
ಹೊಂದಿಲ್ಲದ ಇತರ ಯಾವುದಾದರೂ ಹೊಂದಾಣಿಕೆಯಾದ ಗುರುತು ವಂಶವಾಹಿಗಳ 
ಸಂಮಿಶ್ರಣ ಹೊಂದಿರಬಹುದು. ಕೊಯ್ಲು ಸಮಯದಲ್ಲಿ ಅಕಸ್ಮಾತ್ತಾಗಿ ಸ್ವ ಅಥವಾ 
ಅನ್ಯಪರಾಗಸ್ಪರ್ಶ ಆಗಿರಬಹುದಾದ ಕಾಳುಗಳಿಗಾಗಿ ತೆನೆಗಳನ್ನು ಪರೀಕ್ಷಿಸಲಾಗುವುದು. 


₹[ 


( 


294 ಸೆಸೈೆ ತಳಿಅಭಿವೃದ್ಧಿ ವಿಧಾನಗಳು 


ಸಸ್ಮಗುರುತಿನ ವಂಶವಾಹಿಗಳ ಜೊತೆಗೆ ಭ್ರೂಣಾಹಾರ ಗುರುತಿನ ವಂಶವಾಹಿಗಳನ್ನು 
ಪಡೆದಿರುವವನ್ನು ಗುರುತಿಸುವ ಮೂಲವಸ್ತುಗಳ ಬಳಕೆಯಿಂದ ಈ ಪರೀಕ್ಷೆ ಸಾಧ್ಯವಾ 
ಗುತ್ತದೆ. ಸಮಂಜಸವಾದದ್ದೆಂದು ಬಳಸಲಾಗಿರುವ ಗುರುತುಗಳು ಕೆನ್ನೀಲಿ ಅಲ್ಕೂ 
ರಾನ್‌ (ಗ್ಕಿಗ್ಕಿಕ್ಯಿ ೧/೧೧), ಕೆಂಪು ಅಲ್ಕೂರಾನ್‌ ಸ್ಕಿಹ್ಮಿಕ್ಠಿ ೮೫/೧), ಪಿಪ್ಪ 
ಭ್ರ್ಹೂಣಾಹಾರ (5) ಮತ್ತು ಹಳದಿ ಭ್ರೂಣಾಹಾರ (11). 

ಭ್ರೂಣಾಹಾರ ಗುರುತಿನ ದೃಶ್ಯರೂಪ ಶೋರ್ಪಡಿಸದ ಬೀಜಗಳನ್ನು ತ್ಯಜಿಸ 
ಲಾಗುತ್ತದೆ. ಎಚ್ಚರಿಕೆಯಿಂದ ಪರಾಗಸ್ಪರ್ಶ ಮಾಡಿದ್ದಲ್ಲಿ ಕೇವಲ ಕೆಲವು ಮಾತ್ರ 
ತ್ಯಜಿಸಲಾಗುತ್ತದೆ. ನಂತರ ರಕ್ಷಿಸಿರುವ ಬೀಜಗಳನ್ನು ಮೊಳೆಯಲೇರ್ಪಡಿಸಿ, ಭ್ರೂಣ 
ಅಥವಾ ಸಸಿಗಳಲ್ಲಿ ಸಸ್ಯ ಗುರುತಿನ ದೃಶ್ಯರೂಪಗಳ ತಾಳೆನೋಡಲಾಗುತ್ತದೆ, ಈ 
ಲಕ್ಷಣಗಳನ್ನು ತೋರ್ಪಡಿಸುವದನ್ನೆಲ್ಲಾ ತ್ಮಜಿಸಲಾಗುತ್ತದೆ. ಉಳಿದವುಗಳ ಪ್ರತಿ 
ಯೊಂದರಿಂದಲೂ, ಕೋಶಶಾಸ್ತ್ರ. ಅಧ್ಯಯನಕ್ಕಾಗಿ ಒಂದು ಅಥವಾ ಎರಡು ಬೇರು 
ತುದಿಯನ್ನು ತೆಗೆದುಕೊಂಡನಂತರ ಕಿತ್ತು. ನೆಡಲಾಗುತ್ತದೆ. ಏಕಗುಣಿತವೆಂದು 
ಪರಿಗಣಿಸಲಾದವುಗಳ ಪ್ರಥಮಸಸಿ ಎಲೆಗಳು ಪೂರ್ಣ ಆರಳಿದಾಗ ದ್ವಿಗುಣಿತಗಳ 
ಎರಡನೆಯ ಶೋಧನೆ ಮಾಡಲಾಗುತ್ತದೆ. ಬೀಜಪಿತೃವಿನ ಹೋಲಿಕೆ ಎಳೆಯಷ್ಟೇ 
ನೀಳವಾಗಿರುವ ಪ್ರಥಮ ಎಲೆ ಪಡೆದ ಸಸಿಗಳು ಯಾವ ಪ್ರಶಿಷೇಧವೂ ಇಲ್ಲದೆ ಬಹು 
ಗುಣಿತಗಳಾದ್ದರಿಂದ, ಅವುಗಳನ್ನು ತ್ಯಜಿಸಬೇಕು. ನಂತರ ನಿಜ ಏಕಗುಣಿತಗಳನ್ನು 
ರ್ವಾತಂತು ಸಂಖ್ಯೆ ನಿರ್ಧಾರಗಳಿಂದ ಗುರುತಿಸಲಾಗುತ್ತದೆ. ಪ್ರತಿಹಂತದಲ್ಲೂ 
ಮೂಲತಃ ವರ್ಗೀಕರಣದ ದೋಷಗಳಿಂದ ಏಕಗುಣಿತ ಸಸ್ಯಗಳ ನಷ್ಟವೇರ್ಪಡುತ್ತದೆ. 
ಇದರ ಪರಿಣಾಮವಾಗಿ ಪ್ರಕಟಿತ ಏಕಗುಣಿತ ಸಂಭವ ಪ್ರಮಾಣ, ನಿಜವಾಗಿ ಏರ್ಪಡುವ 
ಸಂಭವ ಪ್ರಮಾಣಕ್ಕಿಂತ ಕಡಮೆಯಾಗಿರಬಹುದು. ಏಕಗುಣಿತಗಳೆಂದು ಪರಿಗಣಿಸಲಾದ 
ಕೆಲವು ಉತ್ಪರಿವರ್ತನ, ವರ್ಣನಿಗ್ರಹ, ವಂಶವಾಹಿಕ್ರಿಯೆ ಮತ್ತು ಇತರ ಕಾರಣ 
ಗಳಂತಹ ಮಾರ್ಪಾಟುಗಳಿಂದ ಬಹುಗುಣಿತಗಳಾಗಿ ಪಡೆದ ವಿಧಗಳಾಗಿರಬಹುದು. 

ಪಡೆದ. ಏಕಗುಣಿತಗಳಲ್ಲಿ ಸ್ವ ಮತ್ತು ಅನ್ಯ ಫಲವತ್ತತೆ ಅತ್ಯಧಿಕ ಭಿನ್ನತೆಯ 
ವಾಗಿರಬಹುದು. ಅಧ್ಯಯನಕ್ಕೊಳಪಟ್ಟ ಏಕಗುಣಿತಗಳಲ್ಲಿ 1024ರಲ್ಲಿ 10 ವರ್ಣ 
ತಂತುವಿನ ಒಂದು ಲಿಂಗಾಣು ಸಂಭವಿಸಬಯದೆಂಬ ನಿರೀಕ್ಬಣೆಗಿಂತಲೂ ಅಧಿಕವಾಗಿತ್ತು. 
ಚೇಸ್‌ ಅಧ್ಯಯನಮಾಡಿದ 298 ಏಕಗುಣಿತ ಪಂಗಡಗಳಲ್ಲಿ, 282 ಪೂರ್ಣ ಬೆಳವಣಿಗೆ 
ಪಡೆಯಿತು. ಅವುಗಳಲ್ಲಿ 139 ಸ್ವಲ್ಪ ಪರಾಗವನ್ನು 68 ಕಾಳುಗಳನ್ನ ಮತ್ತು 34 
ಸ್ವಸಂಕರ ಸಂತತಿಯನ್ನೂ ಉತ್ಪಾದಿಸಿದವು. ಲಿಂಗಾಣು ಅಂಗಾಂಶಗಳನ್ನು ಉತ್ಪಾ 
ದಿಸುವ ಕೋಶಗಳಲ್ಲಿ ವರ್ಣತಂತು ಸಂಖ್ಯೆ ದ್ವಿಗುಣಗೊಂಡದ್ದು, ಇದಕ್ಕೆ ಕಾರಣವೆಂದು 
ಭಾವಿಸಲಾಗಿದೆ. ಸಾಮಾನ್ಯವಾಗಿ, 10ರಲ್ಲಿ ಒಂದು ಸಸ್ಯಮಾತ್ರ ಸ್ವಸಂಕರದಿಂದ 
ಸಂತತಿಯನ್ನು ಉತ್ಪಾದಿಸುವುದೆಂದು ನಿರೀಕ್ಷಿಸಬಹುದು. ಏಕಗುಣಿತಗಳ ಉತ್ಪಾದನೆ 


ಎಸೇಷ ತಂತ್ರಗಳು 295 


ಗತಿಯನ್ನು ತೀವ್ರಗೊಳಿಸುವ ಅಪೇಕ್ಬತೆಯನ್ನು ಚೇಸ್‌ ಸೂಚಿಸಿದ್ದಾನೆ ಮತ್ತು ಅಧಿಕ 
ಏಕಗುಣಿತ ಸಂಭವ ಪ್ರಮಾಣ ಪಡೆದ ತಳಿಗಳನ್ನೊಳಗೊಂಡಿರುವ ಏಕಗುಣಿತಗಳು 
ಮತ್ತು ಸಂಯೋಗ ತಯಾರಿಕೆಗಳಿಂದ ಹೊಂದಿದ ದ್ವಿಗುಣಿತಗಳು ಆಶಾದಾಯಕ 
ಮೂಲಗಳಾಗಿರಬಹುದೆಂದು ಸೂಚಿಸಿದ. 

ಏಕಗುಣಿತಗಳಲ್ಲಿ ಪರೆಶೋಥನೆಕಾರ್ಯದ ಪರಿಣಾಮವಾಗಿ ಆಯೋವಾ 
ಸಂಶೋಧನಾ ಕೇಂದ್ರದಲ್ಲಿ ಸಮಾರು 50 ಸಮಯುಗ್ಮಜ ಗುಳಿ ಮುಸುಕಿನಜೋ 
ಮೂಲವಸ್ತುಗಳು ಮತ್ತು ಅದರಷ್ಟೇ ಸಂಖ್ಯೆಯ ಸಿಹಿಮುಸುಕಿನಜೋಳ ಸಾಲ 
ಗಳನ್ನು ವೃದ್ಧಿಪಡಿಸಲಾಯ್ತು. ಈ ವಿಧಗಳು ಸರಾಸರಿ ಸಾಲುಗಳಿಗಿಂಂತ ಉತ್ತಮವಾದ 
ದ್ಹಾಗಿರಲಾರದೆಂದೂ ಮತ್ತು ಶ್ರೇಷ್ಠ ವಿಧಗಳನ್ನು ಪಡೆಯಲು ವ್ಯಾಪಕ ಪ್ರಮಾಣದ 
ಉತ್ಪಾದನೆ ಮತ್ತು ಪರೀಕ್ಷೆ ಅಗತ್ಯವಾಗಬಹುದೆಂದೂ ಭಾವಿಸಲಾಗಿದೆ. ಪ್ರಾಯೋಗಿಕ 
ವಿಧದಲ್ಲಿ ಈ ಸಮಸ್ಯೆಗಳನ್ನು ಎದುರಿಸುವುದಾದಲ್ಲಿ ದ್ವಿಗುಣಿತ ಸಮಯುಗ್ಮಜಗಳನ್ನು 
ಪಡೆಯುವ ಈ ವಿಧಾನ, ಸಮಯುಗ್ಮಜ ಸಾಲುಗಳನ್ನು ಉತ್ಪನ್ನಮಾಡುವ ಮಾರ್ಗ 
ವಾಗಿ, ಆಂತಃಸಂಕರ ಸಮಸ್ಯೆಯನ್ನು ಸುಲಭವಾಗಿಸುತ್ತದೆ. ಸಂಯೋಜನಶಕ್ತಿ ಮತ್ತು 
ನಂತರದ ಬಳಕೆಯ ಪರೀಕ್ಷೆಗಳನ್ನು ಇತರ ವಸ್ತುಗಳಲ್ಲಿನಂತೆಯೇ ಮಾಡಲಾಗುತ್ತದೆ. 

ಆಯೋವಾ ಕೇಂದ್ರದಲ್ಲಿ ಚೇಸ್‌ ಅನುಸರಿಸಿದ ಏಕಗುಣಿತ ಪ್ರಯೋಗ ವಿಧಾನ 
ದಿಂದವ ದ್ಧಿ ಗೊಂಡ ಸಮಯುಗ್ಮಜ ದ್ವಿಗುಣಿತಗಳನ್ನು ಅದೇ ತರಹದ ಮೂಲಗಳಿಂದ 
ಪಡೆದ ಯಾದೃಚ್ಛಿಕ ಆಂತಃಸಂಕರ ಸಾಲುಗಳೊಡನೆ ಸಂಯೋಜನಾಶಕ್ತಿಯ ಹೋಬಿಕೆಯುಿ 
ಅಧ್ಮಯನಗಳನ್ನು ಥಾಮ್ಸನ್‌ (1954) ವರದಿ ಮಾಡಿದ್ದಾನೆ. ಈ ವಸ್ತುಗಳು 
ಗೋಲ್ಡನ್‌ಕ್ರಾಸ್‌ ಬಾಂಟಮ್‌ನ 23 ಸಮಯುಗ್ಕ್ಮಜ ದ್ವಿಗುಣಿತಗಳನ್ನು 375, ಸಾಲು 
ಗಳೊಡನೆ ಹೋಲಿಕೆಯ ಮತ್ತು ಸ್ಟಿಫ್‌ಸಿಲ್ಕ್‌ ಸಿಂತೆಟಿಕ್‌ನ 31 ಸಮಯುಗ್ಮಜ ದ್ವಿ 
ಗುಣಿತಗಳನ್ನು 35 ಆಯ್ಕೆಗೊಳ್ಳದಿರುವ 5ೌ್ರ ಮತ್ತು ಆಯ್ಕೆಗೊಂಡ 5 ಅಂತಃ 
ಸಂಕರಗಳೊಡನೆಯ ಹೋಲಿಕೆಯನ್ನು ಒಳಗೊಂಡಿದ್ದವು. ಈ ಎರಡು ಹೋಲಿಕೆ 
ಗಳಲ್ಲೂ ಸರಾಸರಿ ಇಳುವರಿಗಳು ಭಿನ್ನತೆ ಪಡೆದಿರಲಿಲ್ಲ... ಆದ್ದರಿಂದ ಸಂಯೋಜನಾ 
ಶಕ್ತಿ ಪರೀಕ್ಷೆಗಳಿಂದ ನಿರ್ಧರಿಸಿದಲ್ಲಿ, ಏಕಗುಣಿತ ಸ್ಥಿತಿಯಲ್ಲಿ ಏಕಸಸ್ಮಗಳ ಉಳಿ 
ಆಯ್ಕೆಗೆ ಅನುಕೂಲ ಆಗುವುದಿಲ್ಲವೆಂದು ನಿರ್ಧರಿಸಲಾಯ್ತು. 


ಟೆ 6 


ಕ್ಸ್‌ 


4 


ಕ್ಷೇತ್ರ ಮತ್ತು ಇತರ ಸಲಕರಣೆ 
ನಿರ್ದಿಷ್ಟ ಕಾರ್ಯಕ್ರಮದ ತೀವ್ರ ಮುನ್ನಡೆಗೆ ಅನುಕೂಲವಾಗುವ ಯಾಂತ್ರಿಕ 
ಕಾರ್ಯವಿಧಾನಗಳು ಮತ್ತು ಅಗತ್ಯ ಸಲಕರಣೆಗಳು, ತಳಿಅಭಿವ ದ್ದಿಕ ಪ್ರಥಮದಲ್ಲೇ 
ಬಗೆಹರಿಸಬೇಕಾದ ಸಮಸ್ಯೆಗಳಲ್ಲಿ ಒಂದು. ನೋಲ್‌ (1927) ಕಿರುಧಾನ್ಮ ತಳಿಅಭಿವೃದ್ಧಿ 
ಯಲ್ಲಿ ಸೇರಿರುವ ಹಲವು ಯಾಂತ್ರಿಕ ಕಾರ್ಯವಿಧಾನಗಳ ಮುಖ್ಯಾಂಶಗಳನ್ನು ವಿಸ್ತಾರ 


296 ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳಾ 


ವಾಗಿ ವಿವರಿಸಿದ್ದಾನೆ. ಅವುಗಳಲ್ಲಿನ ಹಲವಾರು ಈಗಲೂ ಬಳಕೆಯಲ್ಲಿವೆ. ಕೀಸಲ್‌ 
ಬಾಕ್‌ (1928) ಕ್ಷೇತ್ರಪ್ರಯೋಗ ಮತ್ತು ಕ್ಷೇತ್ರತಾಕುತಂತ್ರದ ಹಲವು ಯಾಂತ್ರಿಕ 
ಕಾರ್ಯವಿಧಾನ ಸಮಸ್ಯೆಗಳನ್ನು ಸೂಚಿಸಿದ್ದಾನೆ. ಅದನ್ನು ಆಧ್ಯಾಯಂ 22ರಲ್ಲಿ 
ಚರ್ಚಿಸಲಾಗುತ್ತದೆ. ಹಾಗಿದ್ದರೂ, ನಿರ್ದಿಷ್ಟವಾಗಿ ಧಾನ್ಯ ಮತ್ತು ಇತರ ಅಗೇಪಾತಿ 
ಕೆಲಸಗಳಲ್ಲಿ ಉಪಯುಕ್ತ ಹಾಗೂ ಆವಶ್ಯಕವಾದ ಕೆಲವು ಸಲಕರಣೆಗಳ ಸಂಕ್ಷಿಪ್ತ 
ವರದಿಯನ್ನು ಇಲ್ಲಿ ಕೊಡಲಾಗುತ್ತದೆ. 

ಬೀಜ ಬಿತ್ತುವುದು : ಕೆಂಪ್‌ (1935) ಕಿರುಧಾನ್ಶ ತಳಿಅಭಿವೃದ್ಧಿ ತನಿಖೆ 
ಗಳಲ್ಲಿ ಬಳಸಲು ಉತ್ಪನ್ನ ಮಾಡಿದ ಬಿತ್ತನೆ ಕೊಯ್ಲು ಮತ್ತು ` ಒಕ್ಕಣೆ ಸಲಕರಣೆಯ 
ವಿವಿಧ ವಿಧಗಳ ವೃದ್ಧಿಯನ್ನು ಪರಿಶೀಲಿಸಿದ್ದಾನೆ. ಇತರ ಕೂರಿಗೆಗಳನ್ನು ವಿವರಿಸಿ 
ದ್ವರೂ, ಇತರ ಕೂರಿಗೆಗಳಿಗಿಂತಲೂ ಹೆಚ್ಚು ನಿಷ್ಕೃಷ್ಟವಾಗಿ ಬಿತ್ತಲು ಅನುಕೂಲವೇರ್ಪ 
ಡಿಸುವ ನಿರಂತರ ಪಟ್ಟಿ ವಿಧ ಹೆಚ್ಚು ಕುತೂಹಲಕಾರಿಯಾಗಿತ್ತು. ಬೀಜ ಬಿತ್ತಬೇಕಾದ 
ಸಾರಿನ ಉದ್ದಕ್ಕೆ ಸರಿಸಮವಾದ ಪಟ್ಟಿಯಮೇಲೆ ಬೀಜವನ್ನು ಸಮವಾಗಿ ಹರಡಲಾಗು 
ತ್ತದೆ. ಮತ್ತು ಪಟ್ಟೆ ಮಣ್ಣನೆಡೆಗೆ ಜಲಿಸುವ ವೇಗ ಬಿತ್ತುವಿಕೆಯ ಗತಿಯನ್ನು ನಿರ್ಧ 
ರಿಸುತ್ತದೆ... ಈ ಯಂತ್ರ ಸಣ್ಣಬೀಜಗಳ ಸಮಾಂತರ ಬಿತ್ತನೆಗೆ ವಿಶಿಷ್ಟವಾಗಿ ಉಪ 
ಯುಕ್ತವಾಗಿದೆ, 
ತಳಿಅಭಿವೃದ್ಧಿ ಅಗೇಪಾತಿಗಳಲ್ಲಿ ಬೀಜಹತ್ತಿ ಮತ್ತು ಜೋಳಗಳನ್ನು ಬಿತ್ತಲು, 
ಮತ್ತು ಸ್ಟೀಫನ್ಸ್‌ರು (1933, ಎರಡು ಸಾಲು ಬಿತ್ತುವ ಒತ್ತುಗಾಲಿಯ 
ಮುಸುಕಿನ ಜೋಳ ಮತ್ತು ಹತ್ತಿಯಂತ್ರವನ್ನು ಬಳಸಿದರು. ಬಿತ್ತುವ ಯಂತ್ರದಕ್ಲಿನ 
ಬೀಜ ತೊಟ್ಟಿಗಳನ್ನು ತೆಗೆದು, ಬಿತ್ತನೆ ಮಾಡುವವನ ಮಡಿಲಿನಿಂದ ನೇರವಾಗಿ ಬೀಜ 
ಬೀಳಲು ಅಡಿಮುುಖದ ನೀರು ಕೊಳವೆಯನ್ನು ಜೋಡಿಸಲಾಯ್ತು, ಪ್ರತಿ ಬೀಜ 
ಯಂತ್ರದಲ್ಲೂ ಇಬ್ಬರು ಬಿತ್ತನೆಗಾರರು ಕೂರಲೂ ಮತ್ತು ಬೀಜವನ್ನು ಶೇಖರಿಸಿಡಲು 
ಬೇಕಾದ ಪೆಟ್ಟಿಗೆಗಳನ್ನಿಡಲೂ ಏರ್ಪಡಿನಲಾಯ್ತು. 

ಮವೋಗೆಲ್‌ (1933), ಪಾತಿ ಅಥವಾ ಸಾಲು ಒಂದು ಅಥವಾ 3 ಸಾಲು ಬಿತ 
ನೆಗೆ ಹೊಂದಿಕೊಳ್ಳುವ ಗೋಧಿ ಅಗೇಬಿತ್ತನೆ ಯಂತ್ರವನ್ನು ನಿರ್ಮಿಸಿದ. ಇದರಿಂದ 
ಪಾತಿ ಬಿತ್ತನೆಯನ್ನು ಸಾಲು ಬಿತ್ತನೆಗಳಷ್ಟೇ 'ವೇಗದಿಂದ ಮತ್ತು ಕೊನೆಯ ಬೀಜದ 
ವರೆಗೆ ಬಿತ್ತನೆ ಮಾಡಬಹುದು. 

ಕೈಬಿತ್ತನೆ ಯಂಶ್ರಗಳ ಅನೇಕ ವಿಧಗಳ ಹೋಲಿಕೆಯಿಂದ ಮಾಕ್‌ರಾಸ್ಟ್ರೀ (1937) 
ಕಿರುಧಾನ್ಯಗಳ ಬಿತ್ತನೆಯಲ್ಲಿ ವೃತ್ಕಾಸಗಳನ್ನು ಕಂಡ, ಕೊಲಂಬಿಯಾ ಬಿತ್ತನೆಯಂತ್ರದ 
ನಿರ್ವಹಣೆಯಲ್ಲಿ, ಕೀವ್ರಗತಿ ಪ್ರಮುಖ ಅಂಶವಾಗಿರದೆ, ತೊಟ್ಟೆಯಲ್ಲಿನ ಬೀಜ ಮೊತ್ತ 
ಪ್ರಭಾವಬೀರಿತು. ಪ್ಲಾನೆಟ್‌ ಜೂನಿಯರ್‌ ಬಿತ್ತನೆಯಂತ್ರದಲ್ಲಿ ಈ ಸಂಬಂಧ ವ್ಯತಿ 
ರಿಕ್ಚವಾಗಿತ್ತು. ಕೆಂಪ್‌ (1935) ನಿರ್ಮಿಸಿದ ನಿರಂತರ ಪಟ್ಟಿ ಬಿತ್ತನೆಯಂತ್ರ ಅತ್ಯಂತ 


ವಿಶೇಷ ತಂತ್ರಗಳು 297 


ತೃಪ್ತಿಕರವಾಗಿತ್ತು. ಪರೀಕ್ಷೆಗೊಳಪಟ್ಟ ಎಲ್ಲಾ ಯಂತ್ರಗಳೂ ಓಟ್ಸ್‌ ಮತ್ತು ಬಾರ್ಲಿ 
ಗಳಿಗಿಂತಲೂ ಗೋಧಿ ಬಿತ್ತನೆ ಮಾಡುವಲ್ಲಿ ಹೆಚ್ಚು ಸಮುರ್ಪಕವಾಗಿದ ವು. 
ಗ್ಗ) ಡೆ ರು 
ದಕ್ಷಿಣ ಡಕೋಟಾ ಪ್ರಯೋಗಕೇಂದ್ರದಲ್ಲಿ 4 ಸಾಲು ಧಾನ್ಮ ಅಗೇಷಪಾತಿ ಬಿತ್ತನೆ 
ಲಿ ಪಿ 


ಯಂತ್ರವನ್ನು ವೃದ್ಧಿ ಪಡಿಸಲಾಯ್ತು, ಇದು ೪_ಪಟ್ಟಿ ಮೂಲತತ್ವದ ಒಂದು 


ಲಾಯ್ತು. 

ಸ್ಮತ್‌ (1938) ನಿರ್ದಿಷ್ಟವಾಗಿ ಗೊ:ಧಿಗೆ ಹಾಗೂ ಇತರ ಬೀಜಗಳಿಗೂ 
ಹೊಂದಾಣಿಕೆಯಾದ ಕಿರುಧಾನ್ಕಪಾತಿ ಬಿತ್ತನೆ ವಿಧಾನವನ್ನು ವೃದ್ಧಿ ಪಡಿಸಿದ. ಗೋಂದು 
ಹರಡಿ ತೇವವಾಗಿಸಿದ ಪಟ್ಟೆಯವೇಶಲೆ ಬೀಜವನ್ನು ಸಮಾಂತರದಲ್ಲಿಟ್ಟು, ನಂತರ ತೆಳು 
ಪೊರೆ ಕಾಗದದಿಂದ ಮುಚ್ಚುವುದನ್ನು ಈ ವಿಧಾನದಲ್ಲಿ ಬಳಸಲಾಗಿತ್ತು. ಈ ಪಟ್ಟಿ 
ಯನ್ನು ನಂತರ ಸುಮುಳಿಸುತ್ತಿ, ಗುರುತು ಚೀಟಿ ಅಂಟಿಸಿ, ಹೊಲಕ್ಕೆ ಕೊಂಡೊಯ್ದು ೩ 
ಇದಕ್ಕೆ ವಿಶೇಷವಾಗಿ ಹೊಂದಿಕೊಂಡಿರುವ ಕೊಲಂಬಿಯಾ ಬಿತ್ತನೆ ಯುತ್ರಗಳ 
ಮೂಲಕ ಬಿತ್ತಲಾಯ್ತು. ಇದರಿಂದ ಆಗತ್ಯ ಕಾಲಾವಧಿಯ ಕಡಿತವಾಗದಿದ್ದರೂ. 
ಬೀಜವನ್ನು ಪಟ್ಟೆಯಮೇಲೆ ಹರಡುವುದನ್ನು ಪ್ರತಿಕೂಲ ವಾತಾವರಣದಲ್ಲಿ ಅಥವಾ 
ಒಳೆಗೇ ಮಾಡಬಹುದಾಗಿದ್ದು, ಹೊಲದಲ್ಲಿ ನೆಡುವ ಸಮಯವನ್ನು ಬಹಳ ಕಡವೆ 
' ಮಾಡಬಹುದು. 

ಕೊಯ್ಲು ಮತ್ತು ಒಕ್ಕಣೆ : ಧಾನ್ಯಕಂಬಿ ಸಾಲುಗಳನ್ನು ಕತ್ತರಿಸುವ ಉರುಳೆ 
ಕತ್ತರಿ ಯಂತ್ರವನ್ನು ಕೆಂಪ್‌ (1935) ವಿವರಿಸಿದ್ದಾನೆ. ಬ್ರೌನ್‌ ಮತ್ತು ಥ್ಥಯರ್‌ 
(1936) ಕಂಬಿಸಾಲುಗಳನ್ನು ಕತ್ತರಿಸುವ ಯಾಂತ್ರಿಕ ಸಾವ.ರ್ಥವುಳೆ ತೆ ಸಾಧನವನ್ನು 
ರಚಿಸಿದ್ದಾರೆ ಮತ್ತು ಹೊರೆಕಟ್ಟುವ ಸಲಕರಣೆಯನ್ನು ವೃದ್ಧಿಪಡಿಸಿದ್ದಾರೆ. ಅಗೆಪಾತಿ 
ಗಳನ್ನೂ ಮತ್ತು ಸಾಲುಗಳನ್ನೂ ಕತ್ತರಿಸಲು ಸಣ್ಣ ಟ್ರಾಕ್ಟರ್‌ಗಳನ್ನೂ ಇತರರು ಬಳಸಿ 
ದ್ದಾರೆ. 

ಮಿನ್ನಿಸೋಟಾ ಕೇಂದ್ರದಲ್ಲಿ ಜೋಳ ಕತ್ತರಿಸುವ ಯಂತ್ರವನ್ನು ಈ ಕಾರ್ಯ 
ಕ್ಯಾಗಿ ಬಳಸಲಾಗಿದೆ. ಕತ್ತರಿಯ ಮೇಲ್ಗಡೆ ಮತ್ತು ಹಿಂದೆ ಅಳವಡಿಸಿರುವ ಸೂಕ್ತ 


ವ್ರ 
ದೆ| 


ನಿಯಂತ್ರಕ ಸಲಕರಣೆ, ಕತ್ವರಿಸಿದಂತೆಲ್ಲಾ ವಸ್ತುವನ್ನು ಹಿಡಿದು, ಹೊರೆ ಕಟ್ಟಲು 
ಸಹಾಯಕವಾಗುತ್ತವೆ, ಕಿರುಧಾನ್ಯಗಳ ಆಗೇಸಾಲುಗಳು ಅಥವಾ ಅದೇ ರೀತಿಯ 
ನೆಡುವಿಕೆಗಳನ್ನು ಕೊಯಯ್ಯವ ಕೊಯ್ಲು ಯಂತ್ರವನ್ನು ಅಟ್ಟಿನ್ಸ್‌ (1953) ವಿವರಿಸಿ 
ದ್ದಾನೆ, ಏಕಸಾಲುಗಳನ್ನು ಕತ್ತರಿಸಲು ಅದನ್ನು ಬಳಸಬಹುದಾದರೂ, 4 ಸಾಲು 
ತಾಕುಗಳಲ್ಲಿ ಮಧ್ಯದ ಎರಡು ಸಾಲುಗಳನ್ನು ಕೊಯ್ಸುಮಾಡಲು ಈ ಯಂತ್ರವನ್ನು 
ರಚಿಸಲಾಯ್ತು. ಹುಲ್ಲು ಅಥವಾ ಇತರ ಸಸ್ಯಗಳ ಕಿರಿದಾದ ಪಟ್ಟಿಯನ್ನು ಕತ್ತರಿಸಲೂ 


298 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಈ ಯಂತ್ರವನ್ನು ಅಳವಡಿಸಿಕೊಳ್ಳ ಕೈಬಹುದು. ಸಾಧಾರಣ ಕಟ್ಟುಯಂತ್ರದ ಕಟ್ಟು 
ವಿಕೆ ತಂತ್ರವಿನ್ಶಾಸದಿಂದ ವೃದ್ಧಿಗೊಳಿಸಿದ, ಕಿರುಧಾನ್ಯ ಹೊರೆಕಟ್ಟುವ ಯಂತ್ರವನ್ನು 
ಆಸಿಮಸ್‌ (1948) ವಿವರಿಸಿದ್ದಾನೆ. ಇದು ಅನಿಲ ಯಂತ್ರದಿಂದ ಚಾಲಿತವಾಗಿದ್ದು, 
ಹಿಂಬಾಲಕ ಬಂಡಿಯ ಮೇಲಿಡಲಾಗಿದೆ. 

ಒಂದು ಆಗೆ ಒಕ್ಕಣೆಯಂತ್ರ ಮತ್ತು ಒಂದು ಏಕಸಸ್ಯ್ಯ ಒಕ್ಕಣೆ ಯಂತ್ರವನ್ನು 
ಕೆಂಪ್‌ (1935) ವಿವರಿಸಿದ್ದಾನೆ. ಅಗೆ ಒಕ್ಕಣೆ ಯಂತ್ರ, ಕಿರುಧಾನ್ಮಗಳಿಗಾಗಿಯೂ 
ಕೂಡ ರಚಿತವಾಗಿದ್ದರೂ, ಹಗುರ ಮತ್ತು ಸೂಕ್ಮ್ಮಬೀಜಗಳ ಒಕ್ಕಣೆಗೆ ಅತಿ ಸಮರ್ಪಕ 
ವಾದದ್ದು. 

ಮಿಚಿಗನ್‌ ಪ್ರಯೋಗತಾಣದ ಬ್ರೌನ್‌ ಮತ್ತು ಥೇಯರ್‌ (1936) ಧಾನ್ಯ 
ಅಗೆಯ ಸಲಕರಣೆಯನ್ನು ವರಿಸಿದ್ದಾರೆ. ಇದರಲ್ಲಿ ಸೇರಿರುವ ಧಾನ್ಯ ಅಗೆ ಒಕ್ಕಣೆ 
ಯಂತ್ರವನ್ನು ಬೀನ್ಸ್‌ ಒಕ್ಕಣೆಯಂತ್ರ ಮತ್ತ ಏಕಸಸ್ಯ ಒಕ್ಕಣೆ ಯಂತ್ರವಾಗಿ 
ಮಾರ್ಪಡಿಸಿಕೊಳ್ಳಬಹುದಿತ್ತು. 

ಪೋಗಲ್‌ (1838 ॥) ಎರಡು ಧಾನ್ಯ ಅಗೆ ಒಕ್ಕಣೆ ಯಂತ್ರಗಳನ್ನು ವೃದ್ಧಿ 
ಪಡಿಸಿದ. ಅದರಲ್ಲಿ ಮೇಲಿನಿಂದ ಬೀಳುವ ನೀರಿನಿಂದ ತಿರುಗಿಸಲ್ಪಡುವ ಹಲ್ಲು ಪಡೆದ 
ಉರುಳೆಗಳುಳ್ಳ ಒಂದು, ಅತಿವ್ಯಾಪಕ ಹೊಂದಾಣಿಕೆಯಾದದ್ದೆಂದು ಸ್ಥಿರಪಟ್ಟಿದೆ 
ಸಾಮಾನ್ಯ ಸಣ್ಣ ಒಕ್ಕಣೆ ಯಂತ್ರದೊಡನೆ ಹೋಲಿಸಿದಲ್ಲಿ ಕಂಡುಬರುವ ಮುಖ್ಯ 
ವೈಶಿಷ್ಟ್ಯಗಳು, ಲಯ ಹರಿತದ ಏರ್ಪಾಟು, ೪-ಪಟ್ಟೆ ಕಟ್ಟುಗಳಿಂದೇರ್ಪಟ್ಟ ವೇಗದ 
ಬಹುಮುಖಶಕ್ತಿ ಮತ್ತು ಶುಚಿಗೊಳಿಸುವ ಸೌಕರ್ಯ. ಅದೇ ಮಾದರಿಯಲ್ಲಿ ರಚಿಸಿದ 
ಸುಲಭವಾಗಿ ಬದಲಾಯಿಸಬಲ್ಲ ಒಳಬಾಗಿದ ಹಲ್ಲುಗಳುಳ್ಳ, ಇನ್ನೊಂದು ಸಣ್ಣಯಂತ್ರ 
ವನ್ನು ಸಸ್ಯ ಮತ್ತು ತೆನೆ ಒಕ್ಕಣೆ ಯಂತ್ರವಾಗಿ ರಚಿಸಲಾಯ್ಡು, ಈ ಕೆಲಸಕ್ಕೆ ಅದು 
ಅತ್ಯಂತ ತೃಪ್ವಿಕರವಾಗಿದೆ. 

ಆರ್ಮ್‌ಸ್ಟ್ರಾಂಗ್‌ ಮತ್ತು ಕೂಪರ್‌ (1948) ಸುಂಟರಗಾಳಿ ವಿಧಧಾನ್ಯತಾಕು 
ಒಕ್ಕಣೆ ಯಂತ್ರವನ್ನು ರಚಿಸಿದ್ದಾರೆ, ಶುದ್ಧಿಗೊಳಿಸಲು ಸುಲಭವಾಗಿರುವುದೇ ಇದರ 
ಮುಖ್ಯ ಅನುಕೂಲ, ರಬ್ಬರ್‌ ಮುಖ ಹೊದಿಕೆ ಪಡೆದ ಕುಲುಮೆ ವಿಧ ಪಂಕ ಜೋಡಿಸಿ, 
ಅದಕ್ಕೆ 4 ಹಂತ ರಾಟೆಯ ಮೂಲಕ ಶಕ್ತಿ ಒದಗಿಸಲಾಗಿದೆ. ಒಕ್ಕಣೆಯಂತ್ರ ಬಾರ್ಲಿ. 
ಓಟ್ಸ್‌, ಗೋಧಿ ಮತ್ತು ಫ್ಲಾಕ್ಸ್‌ಗಳಿಗೆ ಸಮರ್ಪಕವಾಗಿತ್ತು. ಫ್ರೇಸರ್‌ ಮತ್ತಿತರರು 
(1942) ಇನ್ನೂ ವಿಶದವಾದ ಎವರಣೆಯನ್ನಿತ್ತಿದ್ದಾರೆ. 

ನಿರ್ದಿಷ್ಟವಾಗಿ ಜೋಳದ ಬಿಡಿ ತೆನೆಗಳನ್ನು ಒಕ್ಕಣೆ ಮಾಡುವ ರಚನೆ ಪಡೆದ 
ಉರುಳೆವಿಧ ಅಗೇ ಒಕ್ಕಣೆಯುಂತ್ರವನ್ನು ಸ್ನೆಲ್ಲಿಂಗ್‌ (1936) ವೃದ್ಧಿ ಪಡಿಸಿದ್ದಾನೆ. 
ಆದು ಇತರ ಸಣ್ಣ ಬೀಜ ಪಂಗಡಗಳಿಗೂ ಅನುಕೂಲವಾಗಿದೆ. 

ಲಿಲ್ಹೇಡಾಲ್‌ ಮತ್ತಿತರರು (1951) 30 ಅಂಗುಲ ಅಗಲದ ಕಿರುಧಾನ್ಮ ಹೊಲ 


ವಿಶೇಷ ತಂತ್ರಗಳು 299 


ಹ 


ತಾಕುಗಳಿಗೆ ಸ್ವಯಂಚಾಲಿತ ಸಂಯುಕ್ತ ಕೊಯ್ಲು ಯುಂತ್ರವೊಂದನ್ನು ರಚಿಸಿದರು. 
ಹಿಂದೆ ಅನುಸರಿಸುತ್ತಿದ್ದ ಕೊಯ್ಲು ವಿಧಾನದೊಡನೆ ಹೋಲಿಸಿದಲ್ಲಿ ಅಗತ್ಯಶ್ರಮದ 
ಶೇ. 80ರಷ್ಟು ಭಾಗ ಕಡಮೆಯಾಯಿತು. 

ಮಮ್‌ ಮತ್ತು ವಿಂಟರ್‌ (1929) 420 ನಿಮಿಷ ಆವರ್ತ ೬. ೧. ೫.) 
ಪಡೆದು, ಬೀಜನಷ್ಟ ಅಥವಾ ಗಾಯವಾಗದಂತೆ ಸಂಪೂರ್ಣವಾಗಿ ಒಕ್ಕಣೆ ಮಾಡಬಲ್ಲ, 
ಸೋಯಾಬೀನ್‌ ಬಿಡಿಸಸ್ಯ ಕೋಲು ಉರುಳೆ ಒಕ್ಕಣೆ ಯಂತ್ರವನ್ನು ರಚಿಸಿದ್ದಾರೆ. ಈ 
ಯಂತ್ರವನ್ನು ಅಭಿವೃದ್ಧಿ ಪಡಿಸುವ ರಚನೆಯ ಮಾರ್ಪಾಟನ್ನು ಕಟ್ಲರ್‌ (1933) 
ಸೂಚಿಸಿದ್ದಾನೆ. 

ಕಟ್ಟರ್‌ (1930) ನಿರ್ದಿಷ್ಟವಾಗಿ ಬಿಡಿಸಸ್ಯಗಳಿಗೆ ಹೊಂದಿದಂತಹ. ಕ್ಲೋವರ್‌ 
ಸಿಪ್ಪೆ ಸುಲಿಯುವ ಕೈಯಂತ್ರವನ್ನು ವಿವರಿಸಿದ... ಒಂದು ವರ್ತುಲಗಾಳಿ ಮತ್ತು 
ಹಾಸು ತೆರೆದಿರುವಂತಹ ಅಸ್ತರಿ ಪಡೆದ ತೆರೆಬಟ್ಟೆಯ ವ್ಯಮ್ಥಿತ ಮುಂಗವಚಗಳನ್ನು 
ಒಂದು ಉರುಳೆಯಡಿ ಮತ್ತು ಒಳಬಾಗಿನಡಿ ಜೋಡಿಸಿ, ಈ ಎಲ್ಲವನ್ನೂ ಏಕೈಕ 
ಆವರಣದೊಳಗೆ ಜೋಡಿಸಲಾಗಿದೆ. 

`ಾಲನ್ಸ್‌ ಮತ್ತು ಸಿಂಕ್ಷೇಯರ್‌ (1945) ಸೂರ್ಯಕಾಂತಿ ಬೀಜ ಮತ್ತು 
ಓಟ್ಸ್‌ ಗಳಿಗೆ ಅನುಕೂಲವಾದ ಸಿಪ್ಪೆ ಸುಲಿಯುವ ಪ್ರಯೋಗಶಾಲೆ ಯಂತ್ರವನ್ನು 
ವಿವರಿಸಿದ... ಅದು ಕೇಂಡ್ರಾಪಗಮನಯುಂತ್ರ ವಿಧ ಅನುಕೂಲ ಪರಿಸ್ಥಿತಿಯಲ್ಲಿ ಶೇ 
10 ಭಾಗಕ್ಕಿಂತ ಹೆಚ್ಚು ಮುರುಕಲು ಬೀಜವಿಲ್ಲದಂತೆ ಶೇ. 90ರಿಂದ 95 ಭಾಗದಷ್ಟು 
ಸಿಪ್ಪೆಸುಲಿದ ಬೀಜ ಪಡೆಯಲು ಇದರಿಂದ ಸಾಧ್ಯವಾಯ್ತು. ೯ 

ಕೆಹ್ಸ್‌ (1950) ಓಟ್ಲ್‌ನಲ್ಲಿ ಸಿಪ್ಪೆ ತೆಗೆಯುವ ಯಾಂತ್ರಿಕ ಸಲಕರಣೆಯನ್ನು 
ವಿವರಿಸಿದ್ದಾನೆ. ಇದರಿಂದ ಸಿಪ್ಪೆಯ ಶೇಕಡಾಮಾರನ್ನು ನಿರ್ದಿಷ್ಟವಾಗಿ ನಿರ್ಧರಿಸಲು 
ಉದ್ದೇಶಿಸಲಾಗಿತ್ತು. 

ಹುಜ್ಜು ಮತ್ತು ಇತರ ಬೀಜಗಳು ಹಾಗೂ ಬುಹ್ಯವಸ್ತುಗಳ ಬಿಡಿಮಾದರಿಗಳಲ್ಲಿ 
ಗುರುತ್ವ ಬೇರ್ಪಡುವಿಕೆಯನ್ನೇರ್ಪಡಿಸುವ ಉಪಯುಕ್ತ ಸಲಕರಣೆಯನ್ನು ಬರ್ದನ್‌ 
(193ರ) ವಿವರಿಸಿದ್ದಾನೆ... ಇದು. ಪ್ರಯೋಗಶಾಲೆಯ ಬೀಜಕ್ಕೆ ಗಾಳಿಬೀಸುವ 
ಸಾಮಾನ್ಯ ಸಲಕರಣೆಯ ಮಾರ್ಪಾಟು. ಇದರ ವಿವಿಧ ವಿಧ ಬೀಜಗಳಿಗೆ ಒತ್ತಡ 
ನಿಯಂತ್ರಣಕ್ಕಾಗಿ ಪಾದರಸ ಅನಿಲ ಪೀಡನ ಮಾಪಕವನ್ನು ಸೇರಿಸಲಾಗಿದೆ. 

ನಿಯಂತ್ರಿತ ಚೋಷಣದಿಂದ ಹೊಗೆಸೊಪ್ಪು ಬೀಜಗಳನ್ನು ಶುದ್ಧಿಗೊಳಿಸುವ 
ಸೂಕ್ಷ್ಮಸಲಕರಣೆಯನ್ನು ಓಬಾನನ್‌ ಮತ್ತು ವಾಲ್ಕೂ (1938) ವೃದ್ಧಿಪಡಿಸಿದ್ದಾರೆ. 
ಇತರ ಸಣ್ಣಬೀಜಗಳಿಗೂ ಅದು ತ್ರ ೈಷ್ತಿಕರವಾಗಿದೆ. 


ಅಧ್ಯಾಯ 12 
ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ನಲ್ಲಿ ರಿಕ್ಬತೆ 
ಪ್ರಸ್ತಾವನೆ 


ಬೆಳೆ ಅಭಿವೃದ್ಧಿಗಾಗಿ ಒಂದು ಯೋಜಿತ ಕಾರ್ಯಕ್ರಮವನ್ನು ವೃದ್ಧಿಪಡಿಸುವಲ್ಲಿ 
ಬೆಳೆಸಸ್ಕಗಳ ಮೂಲ, ಗುಣಿತ್ಯಾತಿ, ಆರ್ಥಿಕ ಮೌಲ್ಯದ ಲಕ್ಷಣಗಳ ರಿಕ್ಚತೆಗಳಿಗೆ ಸಂಬಂಧಿ 
ಸಿದ ತಳಿಶಾಸ್ತ್ರೀಯ ಮತ್ತು ಕೋಶತಳಿಶಾಸ್ತ್ರೀಯ ಆಧಾರಗಳ ತಿಳಿವು ಅತ್ಯಾವಶ್ಯಕ. 
ಈ ಅಧ್ಯಾಯವನ್ನು ಎರಡು ಉದ್ಧೇಶಗಳಿಗಾಗಿ ಬರೆಯಲಾಗಿದೆ. (1) ಅನುವಂಶೀ 
ಯತೆ ತಿಳಿವಳಿಕೆಯ ಪ್ರಾಮುಖ್ಯವನ್ನು ಸ್ಪಷ್ಟಪಡಿಸುವುದು ಮತ್ತು (2) ಗೋಧಿ, 
ಓಟ್ಸ್‌, ಬಾರ್ಲಿ ಮತ್ತು ಫ್ಲಾಕ್ಸ್‌ಗಳಲ್ಲಿ ರಿಕ್ಕತೆಯ ಮುಖ್ಯಾಂಶಗಳ ಸಾರಾಂಶವನ್ನೊದ 
ಗಿಸುವುದು. ೯ 

ಬೆಳೆಸಸ್ಕ್ಯಗಳ ಎಲ್ಲ ಲಕ್ಷಣಗಳೂ, ತಳೀಯ ಘಟಕಗಳ ನಿಯಮಾಧೀನವಾಗಿವೆ 
ಯೆಂದು ನಿರ್ಧರಿಸುವುದು ವಿಜೇಕಯುತವೆಂದು ಕಂಡುಬರುತ್ತದೆ. ಧಾನ್ಯ ಉತ್ಪನ್ನವು 
ವಂಶವಾಹಿಗಳ ರಿಕ್ಕತೆ ಮತ್ತು ನಿರ್ದಿಷ್ಟ ಪರಿಸರ ಪರಿಸ್ಥಿ ತಿಗೆ ಅವುಗಳ ಅಂತರ್‌ಕ್ರಿಯೆಗಳ 
ಫಲಿತಾಂಶವಾದ ಒಂದು ಜಟಿಲ ವೈಲಕ್ಷಣ. ಉತ್ಪನ್ನ ಪುಷ್ಪಗುಚ್ಚಗಳ ಅಥವಾ ತೆನೆ 
ಗಳ ಸಂಖ್ಯೆ, ಕದಿರುಗೊಂಚಲು ಅಥವಾ ಕದಿರುಗೊಂಚಲಿನ ರೆಂಬೆಗಳ ಸಂಖ್ಯೆ ಮತ್ತು 
ಬಿಡಿಕಾಳುಗಳ ಗಾತ್ರಗಳಿಂದ ವ್ಯಕ್ತಪಟ್ಟ, ಸಸ್ಯಚೈತನ್ಮದ ಅಂತಿಮ ಫಲಿತಾಂಶ ಅದು, 
ರೋಗಗಳಿಂದ ಮತ್ತು ಪ್ರತಿಕೂಲ ವಾತಾವರಣ ಪರಿಸ್ಥಿ ತಿಗಳಿಂದಾಗುವ ನಷ್ಟಗಳನ್ನೊಳ 
ಗೊಂಡು, ಸಸ್ಯದ ಸ್ವಾಭಾವಿಕ ಬೆಳವಣಿಗೆಗೆ ಅಡ್ಡಬರುವ ಎಲ್ಲ ಘಟನೆಗಳೂ ಉತ್ಪತ್ತಿಯ 
ಮೇಲೆ ಪ್ರಭಾವ ಬೀರುತ್ತವೆ. 

ಧಾನ್ಯ ಉತ್ಪತ್ತಿಯ ಜೊತೆಗೆ, ಇತರ ಅನ್ಲೇಕ ಲಕ್ಷಣಗಳು ಬಹುಘಟಕಗಳ ಅಂತರ್‌ 
ಕ್ರೈಯೆಯಿಂದಾದವು. ಪಕ್ವತೆಯ ಕಾಲ, ಸಧ್ಯಎತ್ತರ, ಅಡ್ಡಬೀಳುವಿಕೆಯ ಪ್ರತಿರೋಧ 
ಶಕ್ತಿ, ಗೆಣ್ಣುಕಾಂಡಸಂಖ್ಯೆ, ಚಳಿಗಾಲ ಸಹಿಷ್ಣುತೆ, ಶುಷ್ಕತೆಯ ಪ್ರತಿರೋಧ ಮತ್ತು 
ಪ್ರತಿಬುಷಲ್‌ನ ಶೂಕ ಮುಂತಾದ ಗುಣಗಳನ್ನು ಇವು ಒಳಗೊಂಡಿವೆ. 

ಸಸ್ಯ ಇಳುವರಿಯ ಗುಣಾವಲಂಬಿ ಲಕ್ಷಣಗಳ ಮೇಲೆ ಗುರುತಿಸಿದ ವಂಶವಾಹಿಗಳ 
ಪರಿಣಾಮದ ವಿಷಯವಾಗಿ ಬಾರ್ಲಿಯಲ್ಲಿ ಸ್ಹಾರಸ್ಶಕರ ಅಧ್ಯಯನಗಳನ್ನು ಮಾಡಲಾಗಿದೆ. 

ಹಾರ್ಡಿಯಂ ಡಿಸ್ಬಿಕಂ ವಾರ್‌ ಡೆಫಿಪಿಯನ್ಸ್‌ ಮತ್ತು ಎಚ್‌. ಪಲ್ಫೇರ್‌ಗಳ ನಡುವಣ 
ಒಂದು ಸಂಕರದಲ್ಲಿ ಪ್ರತಿಸಸ್ಕದ ಬೀಜೋತ್ಪತ್ತಿ, ಪ್ರತಿಸಸ್ಕದ ತೆನೆಸಂಖೈ, ಸಸ್ಮ ಎತ್ತರ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ನಲ್ಲಿ ರಿಕ್ಕತೆ 301 


ಮತ್ತು ಊಬಿನ ಉದ್ದಗಳನ್ನೊಳಗೊಂಡ ನಾಲ್ಕು ಪರಿಮಾಣಾತ್ಮಕ ಲಕ್ಷಣಗಳಿಗೆ 
ಸಂಬಂಧಪಟ್ಟ ವಂಶವಾಹಿಗಳ ಅಂತರ್‌ಕ್ರಿಯ ಸ್ವಭಾವವನ್ನು ಪವರ್ಸ್‌ (1936) ಅಧ್ಯ 
ಯನ ಮಾಡಿದ. ನ್ಮ ಮತ್ತು ನ್ಮ ಪಿತೃಗಳ ಬಿಡಿ ಸಕ್ಕಗಳನ್ನು ಕಪ್ಪ ವಿರುದ್ಧ ಬಿಳೀ 
ಸುಂಕಗಳು (86), ಡಿಫಿಷಿಯೆನ್ಸ್‌ ವಿರುದ್ಧ ಪಲ್ಲೇರ್‌ ವಿಧತೆನೆ (1) ಮತ್ತು ಸಾಧಾ 
ರಣ ವಿರುದ್ಧ ಬಹುಶಾಖೀಯ ವಿಧ ಬೆಳವಣಿಗೆ (8: ೧) ಗಳಿಗಾಗಿ ವರ್ಗಿೀಕರಿಸ 
ಲಾಯ್ಡು. ಪ್ರತಿ ಸಸ್ಮದಲ್ಲೂ ಅದರ ಬೀಜೋತ್ಸನ್ನ, ತೆನೆಸಂಖ್ಯೆ, ಸಸ್ಕಎತ್ತರ ಮತ್ತು 
ಊಬುನೀಳವನ್ನು ನಿರ್ಧರಿಸಲಾಯ್ತು. ಪರಿಮಾಣಾತ್ಮಕ ಲಕ್ಷಣಗಳಿಗೆ ಗ್ಕ ಸಸ್ಯಗಳ 
ವಂಶವಾಹಿ ರೂಪವನ್ನು ನ್ಮನ ಸಂತತಿ ಪರೀಕ್ಷೆಯಿಂದ ನಿರ್ಧರಿಸಲುಯ್ತು. 

ಅಳತೆಗೊಳಪಟ್ಟ ನಾಲ್ಕು ಪರಿಮಾಣಾತ್ಮಕ ಲಕ್ಷಣಗಳಲ್ಲಿ ಸಮಯುಗ್ಮಜ ಕಪ್ಪ್ಪ 
(೫88) ಮತ್ತು ಸಮಯುಗ್ಮಜ ಬಿಳುಪು (08) ಬೇರ್ಪಡುಗಳು ಪ್ರಮುಖ ಭಿನ್ನತೆ 
ಪಡೆದಿರಲಿಲ್ಲವೆಂದು ಪವರ್ಸ್‌ ಕಂಡನು. ಕೆಲವು ಹೋಲಿಕೆಗಳಲ್ಲಿ ಪ್ರಧಾನವಾಗಿರದಿದ್ದರೂ 
ಎಲ್ಲಾ ನಾಲ್ಕು ಪರಿಮಾಣಾತ್ಮಕ ಲಕ್ಷಣಗಳಲ್ಲೂ ವಿಷಮಯುಗ್ಮಜಗಳು (86) ಆ 
ಎರಡು ಸಮಯುಗ್ಕ್ಮೃಜಗಳನ್ನೂ ಮೀರಿದ್ದವು. 78 ಮತ್ತು ಗಳನ್ನು ಮೀರಿಸಿದ, 
ನೃವಿನಲ್ಲಿನ ೫6 ಬೇರ್ಪಡ:ಗಳ ಹೆಚ್ಚಳವನ್ನು 8ಯನ್ನು ಪಡೆದಿರುವ ವರ್ಣತಂತು 
ಜೋಡಿಯಲ್ಲಿರುವ ಸಹಾಯಕ ಮತ್ತು ಸ್ವಲ್ಪಮಟ್ಟಿ ಗುದರೂ ಅಂಶತಃ ಪ್ರಬಲತೆಯ 
ವಂಶವಾಹಿಗಳಿಂದಾದದ್ದೆಂದು ವಿವರಿಸಬಹುದು. 

ವಲ್ಲೇರ್‌ ವಿಧ ತೆನೆಗಳನ್ನು ಪಡೆದಿರುವ ಸಸ್ಯಗಳು (1೪). ಡಿಫಿಷಿಯನ್‌ (1೪1) 
ಅಥವಾ ವಿಷಮಯುಗ್ಮಜಗಳಿಗಿಂತಲೂ (1%) ಆಧಿಕ ಇಳುವರಿ ಕೊಟ್ಟವು. 3 
ಬೇರ್ಪಡುಗಳು 1/7 ಸಸ್ಮಗಳಿಗಿಂತಲೂ ಹೆಚ್ಚನ ಇಳುವರಿಯಿತ್ತವು. ವಂಶವಾಹಿ 
ಸಂರಚನೆ ೫: ೫೯ ಅಥವಾ 8ನ ಸಾಮಾನ್ಯ ಸಸ್ಯಗಳು, ಅತಿ ಶಾಖೀಯ ಸಸ್ಮಗಳಿ 
ಗಿಂತ (ನ 0) ಉತ್ಪತ್ತಿಯಲ್ಲಿ ಹೆಚ್ಚಾಗಿದ್ದವು. 

7/1/0೭7೫ ಮತ್ತು 1ಇ8ಗುಗಗಳೊಡನೆ »೪0ಿಗು? ಮತ್ತು 11೧೧೯ 
ವಂಶವಾಹಿ ರೂಪ ಸಸ್ಯಗಳ ನಡುವಣ ಬೀಜೋತ್ಪಾದನೆ ಭಿನ್ನತೆಯ ಹೋಲಿಕೆಯೇರ್ಪ 
ಡಿಸುವಲ್ಲಿ, ಸಂಕರ ವ್ಯತ್ಯಾಸ (ಇಇ 8:ರ-ಇ೪8ಗು)- (೪೪ರಿಗುಣಳ೪ ಗುಂ) ಸ್ಪಷ್ಟ 
ವಾಗಿ ಮತ್ತು ಪ್ರಮುಖವಾಗಿತ್ತು. ವಲ್ಲೇರ್‌ ವಿಧ (1%) ಮತ್ತು ಡಿಫಿಷಿಯನ್ಸಿ ವಿಧ 
(೪%)ಗಳ ಬೇರ್ಪಡುಗಳ ನಡುವಣ ಉತ್ಪತ್ತಿ ವ್ಯತ್ಯಾಸಗಳು. ಯುಗ್ಕವಿಕಲ್ಪಿಯಲ್ಲದ 
ವಂಶವಾಖಗಳು 878/ಗಳ ಸಮಕ್ಷಮದಲ್ಲಿ, ಕಡಮೆ ಅನುಕೂಲವೇರ್ಪಡಿಸುವ ೧/ಗಳ 
ಸಮಕ್ಷಮದಲ್ಲಿರುವುದಕ್ಕಿಂತಲೂ ಅಧಿಕವೆಂಬುದು ವ್ಯಕ್ತಪಡುತ್ತದೆ. ಸಾಮಾನ್ಯವಾಗಿ 
ಸಸ್ಯದ ಅಧಿಕ ಉತ್ಪತ್ತಿಗೆ ಅನುಕೂಲವಾದ ವಂಶವಾಹಿಗಳನ್ನು, ಯುಗ್ಕವಿಕಲ್ಪಿಗಳಲ್ಲದ 
ಒಂದು ಘಟಕ ಜೋಡಿಯನ್ನು ಕಡಮೆ ಇಳುವರಿಯಿಂದ ಅಧಿಕೆ ಇಳುವರಿಯ ವಂಶ 
ವಾಹಿರೂಪಕ್ಕೆ ತೆ ಳಾಂತರಣ ಮಾಡಿದಾಗ, ಅವುಗಳ ಯುಗ್ಮವಿಕಲ್ಪಗಳೊಡನೆಯ 


302 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಹೋಲಿಕೆಯಲ್ಲೂ, ಕಡಮೆ ಇಳುವರಿ ವಂಶವಾಹಿರೂಪಗಳ ಸಮಕ್ಷಮದಲ್ಲಿರುವುದ 
ಕೈಂತಲೂ ಧಾನ್ಯ ಉತ್ಪತ್ತಿ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಿದ್ದದ್ದು ಕಂಡುಬಂದಿತು. 

ಈ ಹಿಂದೆ ವಿವರಿಸಿರುವ ಆಧಾರಗಳು ರಾಸ್‌ಮುಸ್ಸಾನ್‌ರ (1935) ಅಂತರ್‌ 
ಕ್ರಿಯೆ ಕಲ್ಪಿತಸಿದ್ಧಾಂತದಂತೆ ನಿರೀಕ್ಷಿಸುವುದಕ್ಕೆ ವ್ಯತಿರಿಕ್ತವಾಗಿದೆ. ಆ ಕಲ್ಪಿತ 
ಸಿದ್ಧಾಂತದ ಊಹೆಯಂತೆ “ಒಂದೇ ಕಡೆ ಕ್ರಿಯಾಶೀಲವಾಗುವ ಘಟಕಗಳ ಸಂಖ್ಯೆ ಅಧಿಕ 
ವಾದಂತೆಲ್ಲಾ. ನಿರ್ದಿಷ್ಟ ಘಟಕದ ದೃಷ್ಟಿಗೋಚರ ಪ್ರತಿಕ್ರಿಯೆ ಕಡಮೆಯಾಗುವಂತಿದ್ದು 
ವಂಶವಾಹಿರೂಪದ ಮೇಲೆ ಪ್ರತಿ ಘಟಕದ ಪ್ರಶಿಕ್ರಿಯೆ ಅಲ್ಲಿ ನೆಲೆಸಿರುವ ಎಲ್ಲಾ ಇತರ 
ಘಟಕಗಳನ್ನವಲಂಬಿಸುತ್ತದೆ.' ಪೈಸಂನಲ್ಲಿ ಅಲ್ಪ ಮತ್ತು ದೀರ್ಫಾವಧಿಯನ್ನು 
ನಿಯಂತ್ರಿಸುವ ಘಟಕಗಳ ಅಂತರ್‌ಕ್ರಿಯೆಯ ಅಧ್ಯಯನವೊಂದರಲ್ಲಿ ರಾಸ್‌ಮುಸ್ಸನ್‌ 
ತನ್ನ ತತ್ವದ ಆಧಾರ ಪಡೆದ. ಪವರ್ಸ್‌ (1934) ಟ್ರಿಟಕಂ ನಲ್ಲಿ ಬೆಳವಣಿಗೆಯ 
ಸ್ವಭಾವವನ್ನು ವ್ಯವಸ್ಥೆ ಗೊಳಿಸುವ ಘಟಕಗಳ ಅಧ್ಯಯನದಲ್ಲಿ ಈ ಕಲ್ಪಿತ ಸಿದ್ಧಾಂತ 
ವನ್ನು ಸಮರ್ಥಿಸುವ ಫಲಿತಾಂಶಗಳನ್ನು ಪಡೆದಿದ್ದಾನೆ. 

ಪರಿಮಾಣಾತ್ಮಕ ಲಕ್ಷಣಗಳನ್ನು ನಿಯಂತ್ರಿಸುವ ವಂಶವಾಹಿಗಳ ನಡುವಣ 
ಅಂತಶರ್‌ಕ್ಹಿಯೆಯಲ್ಲಿ ಭಿನ್ನತೆಗಳು ಏರ್ಪಡುತ್ತವೆಂದೂ ಮತ್ತು ಎಲ್ಲ ಸ್ಥಿತಿಗಳನ್ನೂ ವಿವ 
ರಿಸುವ ಸಾಧಾರಣ ಸೂತ್ರವನ್ನು ತಾತ್ಕಾಲಿಕವಾಗಿ ಒದಗಿಸಲು ಸಾಧ್ಯವಿಲ್ಲವೆಂದೂ 
ವ್ಯಕ್ತಪಡುತ್ತದೆ,. ವಂಶವಾಹಿಗಳ ಅಂತರ್‌ಕ್ರಿಯೆಗಳ ಸ್ವಭಾವಕ್ಕೆ ಸಂಬಂಧಿಸಿದ 
ಯಾವುದೇ ಕಲ್ಪಿತ ಸಿದ್ಧಾಂತಗಳೂ ಸಂಶಯಾತ್ಮಕ ಭವಿಷ್ಯ ಸೂಚಕ ಮಹತ ಓದ್ದೆಂದು 
ಪವರ್ಸ್‌ ನಿರ್ಧರಿಸಿದನು. 

ಅನೇಕ ಮುಖ್ಯ ಆರ್ಥಿಕ ಲಕ್ಷಣಗಳು ಬಹುಘಟಕ ರಿಕ್ಕ ತೆಯ ಫಲಿತಾಂಶವೆಂಬ. 
ತಿಳಿವಳಿಕೆ ತಳಿಅಭಿವೃದ್ಧಿ ಕಾಗೆ ಮುಖ್ಯವಾದದ್ದು. ಹೊಸತಾಗಿ ಅಭಿವೃದ್ಧಿ ಪಡಿಸಿದ 
ತಿಳಿಯನ್ನು ಬೆಳೆಸಲಾಗುವ ಪರಿಸ್ಥಿತಿಯಲ್ಲಿ ಬಹುತೇಕ ಎಲ್ಲಾ ಲಕ್ಷಣಗಳಲ್ಲೂ ಉತ್ಕೃಷ್ಟ 
ವಾಗಿರುವ ಒಂದು ಜನ್ಮದಾತೃವನ್ನಾದರೂ ಸಾಮಾನ್ಯವಾಗಿ ಆಯ್ಕೆಮಾಡುವುದು 
ಅಪೇಕ್ಷಿತ ಎರಡು ಜನ್ಮದಾಶ್ಮಗಳೂ ಉತ್ತಮ ಹೊಂದಾಣಿಕೆ ಪಡೆದಿದ್ದಲ್ಲಿ, ಆದು 
ಒಂದು ಸಂಕಲಿತ ಮೇಲ್ಮೆ. ಒಂದು ಜನ್ಮದಾತೃವಿನ ಲಕ್ಷಣಗಳು ಇನ್ನೊಂದಕ್ಕೆ ಪೂರಕ 
ವಾಗಬಹುದಾದರೂ, ಎರಡು ಜನ್ಮದಾತ್ಮಗಳೂ ಸೇರಿ ಎಲ್ಲಾ ಲಕ್ಷಣಗಳಲ್ಲೂ ಉತ್ಕೃಷ್ಟ 
ವಾಗಬೇಕು. ಸಂಯೋಜಿತ ತಳಿಆಭಿವೃದ್ಧಿಗಾಗಿ ಬಳಸುವ ಸಂಕರದಲ್ಲಿನ ಪಿತೃಗಳಲ್ಲಿ, 
ಉತ್ಪತ್ತಿಯ ವಿವಿಧತೆ ಅಪೇಕ್ಷಿತವೆಂದು ಇಂದು ಗ್ರಹಿಸಲಾಗಿದೆ. 


ಗೋಧಿ 


ಸಂಬಂಧ ಮತ್ತು ಉತ್ಪತ್ತಿ : ಜೀನೋಮು ವಿಶ್ಲೇಷಣೆ ಆಧಾರ, ಪಡೆದ 
ಗೋಧಿ ಪ್ರಭೇದಗಳ ಸಂಬಂಧವನ್ನು 2ನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ, ಆ 


*ೆರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕೃತೆ 303 


ಅಧ್ಯಾಯದಲ್ಲಿ ೧.7, ಜೀನೋಮು & ಪಡೆದಿರುವ ಐನ್‌ಕಾರನ್‌ ಪಂಗಡಕ್ಕೆ ಟ್ರಿಟಕಂ 
ಈಜಿಲೋಪಾಯ್ಡಿಸ್‌ ಮತ್ತು ಟಿ. ಮಾನೋಕಾಕ್ಕಂ ; ೧ಎ 14, ಜೀನೋಮು ಗಿ8 
ಪಡೆದ ಏಮ್ಮರ್‌ ಸರಣಿಗೆ ಟಿ, ಡೆಕೋಕಾಯ್ಡಿಸ್‌, ಟಿ. ಡೈಕಾಕ್ಕಂ, ಟ. ಡೂರಂ, ಟಿ. 
ಟರ್ದಿಡಂ, ಟ. ಪಿರಿಮಿಡೇಲ, ಟ. ಪೊಲೋನಿಕಂ, ವಂತ್ರು ಟಿ. ಪದ್ಲಿ86 ಪ್ರಭೇದಗಳೂ , 
ಮತ್ತು 1 ಜೀನೋಮು &೫೮ ಪಡೆದಿರುವ ಸೈೆಲ್ಫ್‌ ಅಥವಾ ವ ವಲ್ಫೇ ೆ 
ಸರಣಿಗೆ, ಟ. ಸೈೆಲ್ಫಾ, ಟಿ, ವಲ್ಗೇರ್‌ ಮತ್ತು ಟಿ. ಕಂಪಾಕೃಂಗಳೂ ಸೇರಿವೆಯೆಂದು 


ತಿಳಿಸಲಾಯ್ಕು, 


ಈ ಮೂರು ಪಂಗಡಗಳೊಳಗೂ, ಸಾಮಾನ್ಯವಾಗಿ ಪ್ರಭೇದಗಳ ನಡುವಣ 
ಸಂಕರಗಳಲ್ಲಿ ಪೂರ್ಣ ಫಲವತ್ತತೆಯಿದೆ, ಐನ್‌ಕಾರನ್‌ ಅಥವಾ ಸ್ಟೆಲ್ಫ್‌ ಪಂಗಡ 
ಗಳೊಡನೆ ಎಮ್ಮರ್‌ ಪಂಗಡದ ಸಂಕರಗಳಲ್ಲಿ ಗಣನೀಯ ಬಂಜೆತ್ವ ಉಂಟಾಗುತ್ತದೆ. 
ಮತ್ತು ಐನ್‌ಕಾರನ್‌ ಮತ್ತು ಸ್ಪೆಲ್ಫ್‌ ಪಂಗಡಗಳ ನಡುವಣ ಸ ಕರಗಳು ತಕ್ಕಮಟ್ಟಿಗೆ 
ಅತ್ಯಧಿಕ ಬಂಜೆತ್ವದವಾಗಿರುತ್ತವೆ. ಸೀಯರ್ಸ್‌ (1948) ಗೋಧಿಗಳು ಮತ್ತು ಅವು 
ಗಳ ಸಮೀಪ ಬಂಧುಗಳ ಕೋಶಶಾಸ್ತ್ರ ಮತ್ತು ತಳಿಶಾಸ್ತ್ರ ಅವಲೋಕನ ಮಾಡಿದನು. 
ಷಟ್‌ಗುಣಿತ ಮತ್ತು ಚತುರ್ಗಣಿತ ಗೋಧಿಗಳ ನಡುವಣ ಸಂಕರಗಳಲ್ಲಿ ವರ್ಣತಂತು 
ಚರ್ಯೆಯ ಅತಿವ್ಯಾಪಕ ಆಲ್ಲಯನ ಮಾಡಲಾಗಿದೆ. ಸೀಯರ್ಲ್‌ ಆನೇಕ ಸಂಶೋಧ 
ಕರ ಕಾರ್ಯಗಳ ಸಂಕ್ಷಿಪ್ತ ವಿವರಣೆಯಿತ್ತಿದ್ದಾನೆ. ಈ ಕೆಳಗಿನ ನಿರ್ಧಾರಗಳನ ನ್ನು ಆತ 
ಕಿಷಾರಾ ಮತ್ತು ಮಾಟ್ಗುರಾರ ಅಧ್ಯ ಯನಗಳಿಂದ ಪಡೆದಿದ್ದಾನೆ. ಆತನ ಹೇಳಿಕೆ ಈ 
ಕೆಳಗಿನಂತಿದೆ ; 

1. 14 ಮತ್ತು 21 ವರ್ಣತಂತು ಲಿಂಗಾಣುಗಳ ಪ್ರಮಾಣವನ್ನು ಹೆಚ್ಚಸು 
ವಂತೆ, ಎರಡನೆ ಪಶ್ಚಾವಸ್ಥೆಯಲ್ಲಿ ಏಕಸಂಯೋಗಶಕ್ತಗಳು ಗುಂಪಾಗಿ ದೃವದೆಡೆಗೆ 
ಚಲಿಸುವ ಪ್ರವೃತ್ತಿ ಹೊಂದಿರುತ್ತವೆ. 

2... ಏಕಸಂಯೋಗ ಶಕ್ತಗಳು ನಶಿಸುವ ಪ್ರವೃತ್ತಿ ಪಡೆದಿರುತ್ತವೆ. 

ತ್ರ ಮಧ್ಯಸ್ಥ ವರ್ಣತಂತು ಸಂಖ್ಯೆ ಹೊಂದಿರಂವ ಅಂಡ ಮತ್ತು ವಿಶೇಷವಾಗಿ 
ಪರಾಗನಾಶಹೊಂದಂದ ಪ್ರವೃತ್ತಿಯಿರುತ್ತದೆ. 14ಕ್ಕಿಂತ 21 ವರ್ಣತಂತು ಪಡೆದ 
ಪರಾಗ ಮೆಚ್ಚಿಕೆಯಾಗುತ್ತವೆ. 

4. 14 ವರ್ಣತಂತುಗಳುಳ ಕ ಅಂಡ ಮತ್ತು ಸುಮಾರು 21 ವರ್ಣತಂತು 
ಗಳುಳ್ಳ ಪರಾಗಗಳ ಸೇರ್ಪಡೆಯಿಂದಾದ ಯುಗ್ಮ ಬದುಕಿರುವುದಿಲ್ಲ. 

5. 1 ರಿಂದ 6 ರಷ್ಟು 7 ವರ್ಣತಂತುಗಳು ಅಥವಾ ಜೋಡಿಗಳುಳ್ಳ ಯುಗ್ಮ 
ಗಳು ನಶಿಸುತ್ತವೆ (ಪ್ರಸ್ತುತದ ವಿವರಣೆಯಲ್ಲಿ ಇವೇ ೮ ಜೀನೋಮುನಲ್ಲಿನ ವರ್ಣ 
ತಂತುಗಳು.) 


304 ಸಸ್ಮ ತಳಿಅಭಿವೃದ್ಧಿ ಎಧಾನಗಳು 


6. ಕಡಮೆ: ವರ್ಣತಂತು ಸಂಖ್ಯೆಯಿರುವ ಭ್ರೂಣಗಳಲ್ಲಿ ಮೊಳೆವ ಶಕ್ತಿ ಮತ್ತು 
ಚೇತನ ಕಡಮೆ. “ 

ಅನೇಕ ಸಂಶೋಧನೆಗಳ ಪರಿಶೀಲನೆಯಿಂದ ನಾಲ್ಕು 0 ವರ್ಣತಂತುಗಳು ಈ 
ಕೆಳಗಿನ ಪರಿಣಾಮ ಹೊಂದುತ್ತವೆಂದು ನಿರ್ಧರಿಸಲಾಯ್ತು. 

" (1) ಎಳೆಸಸ್ಕಗಳಲ್ಲಿ ಕೆಂಪು ಬಣ್ಣವನ್ನುಂಟುಮಾಡುತ್ತವೆ, (2) ಕಡಿದಾದ 

ಸ್ವಲ್ಪಮಟ್ಟಿಗೆ ಸುರುಳಿಯಾಗಿರುವ ಎಲೆಗಳ ರವನ್ನು ಪೆ ಪ್ರೇರಿಸುತ್ತದೆ, (3) ಊಬಿನ 
ನೀಳವನ್ನು ಕಡಮೆ ಮಾಡಿ, ತೆಂಡೆ ಒಡೆಯುವಿಕೆಯ "ಮೇಲೆ ಪ್ರಭಾವ ಬೀರುತ್ತದೆ 
` ಹಾಗೂ (4) ಸುಂಕಗಳಲ್ಲಿ ಅಡಿಗಟ್ಟು ಏರ್ಪಡಿಸುತ್ತದೆ ಮತ್ತು ಕಾಂಡಗಳನ್ನು ಟೊಳ್ಳಾ 
ಗಿಸುತ್ತದೆ ' ೧ ಜೀನೋಮಿಗೆ ಸೇರಿಸಲಾದ ಇತರ ವಂಶವಾಹಿಗಳು, ತೆನೆಯ ನಿಬಿಡತೆ, 
ಬೆನ್ನುಕಂಬದ ಅಗಲ ಮತ್ತು ಆಕಾರ, ಸುಂಕದ ಆಕಾರ, ಬೆನ್ನುಕಂಬದ ಸಂಧಿಬಂಧನ 
ಮತ್ತು ಬೆನ್ನುಕಂಬ, ಅಡಿಕಟ್ಟು ಮತ್ತು ಎಲೆಗಳಲ್ಲಿ ಕೂದಲುಗಳ ಸ್ಥಾನ ನಿರ್ದೇಶನ 
ಗಳಾಗಿದ್ದವು. 

ಮಾಕ್‌ಫಾಡನ್‌ ಮತ್ತು ಸೀಯರ್ಸ್‌ (1947) ವಿವಿಧ ಗೋಧಿ ಪ್ರಭೇದಗಳ 

ಉತ್ಪತ್ತಿಯನ್ನು ರೇಖಾಚಿತ್ರದಲ್ಲಿ ಸೂಚಿಸಿರುವಂತೆ ಕಲ್ಪಿಸಿದ್ದಾನೆ (ಚಿತ್ರ 29). 

ವರ್ಣತಂತುಗಳ ಜೊತೆಗೂಡುವಿಕೆ ಅಲ್ಪ-ಅಥವಾ ಇಲ್ಲದಿರುವ ಸಂಬಂಧಿತ ಜಾತಿ 
ಗಳಿಗೆ ಸೇರಿದ ತಳಿಗಳ ನಡುವೆ ಸಂಕರಗಳು ಏರ್ಪಟ್ಟನಂತರ ವರ್ಣತಂತು ಸಂಖ್ಯೆಗಳು 
ದ್ವಿಗುಣಗೊಳ್ಳು ಪುದರ ಫಲಿತಾಂಶವಾಗಿ ಚತುರ್ಗುಣಿತ ಮತ್ತು ಷಟ್‌ಗುಣಿತ ತಳಿಗಳು 
ವಿಕಸನಗೊಂಡವೆಂದು ನಂಬಲಾಗಿದೆ. ಗೋಧಿ ಮತ್ತು ಅಕ್ಕೋಪೈರಾನ್‌ ದಿ ್ವಿಗುಣಿತ 
ಪ್ರಭೇದಗಳು, ಅನುಕ್ರಮವಾಗಿ & ಮತ್ತು 8 ಜೀನೋಮುಗಳನ್ನು ಮೂಲತಃ 
ಒದಗಿಸಿವೆ. ಈಜಿಲಾಪ್ನ್‌ ಸ್ಥಿ ರೋಸಾ ದಲ್ಲಿ ಹಾಗೂ ಈ ಸ್ಕ್ವರೋಸಾ ಮತ್ತು ಚತು 
ರ್ಗುಣಿತ ಗೋಧಿಗಳ ನಡುವಣ ೫ಂಕರಗಳಲ್ಲಿ ಪಡೆದ ಮತ್ತು ಟಿ. ನಲ್ಲೇರ್‌ನೊಡನೆಯ 
ಸಂಕರಗಳಲ್ಲಿ ಅಧಿಕ ಫಲವತ್ತತೆ ಹೊಂದಿದ್ದ ಒಂದು ಉಭಯಗುಣಿತ ವರ್ಣತಂತು 
ಗೋಧಿಯಲ್ಲಿ ೮ ಜೀನೋಮು ಕಂಡುಬರುತ್ತದೆ. 

ಈ ಸಂಬಂಧಗಳ ಆಧಾರದಿಂದ ಕೆಲವು "ಹೊಸ ಪ್ರಭೇದಗಳನ್ನು ಟಿ, ವೆಲ್ಲೇಂ್‌ 
ನೊಡನೆಯ ಸಂಕರದ ಮೂಲಕ ಗೋಧಿಗೆ ಅದರ ಕಾಡು ಸಂಬಂಧಿಗಳಿಂದ ವಂಶವಾಹಿ 
ಗಳ ಸ್ಥಳಾಂತರಣವೇರ್ಪಡಿಸಲು ಹಲವಾರು ವಿಧಾನಗಳನ್ನು ವಿಶದೀಕರಿಸಲಾಯ್ತು. 
ಅವುಗಳು ಈ ಕೆಳಗಿನಂತಿವೆ (ಅಧ್ಯಾಯ 7ರಲ್ಲಿ ಹೆಚ್ಚು ವಿಶದವಾಗಿ ವಿವರಿಸಲಾಗಿದೆ) 

1. ಚತುರ್ಗುಣಿತ ಗೋಧಿಗಳೊಡನೆ ಈ ಸ್ಕಾರೋಸಾ ಸಂಕರಗಳಿಂದ ಷಟ್‌ 
ಗುಣಿತಗಳ ಉತ್ಪಾದನೆ. 

2. ಚತುರ್ಗುಣಿತ ಗೋಧಿಗಳನ್ನು, ಈ ಸ್ಕಾ,ರೋಸಾವನ್ನುಳಿದು ಇತರ ಈಜಿ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕೃತೆ 305 


ಪ್ಟ್‌ಗಳ ಮತ್ತು ಹೇನಾಲ್ಡಿಯಾ ವಿಲ್ಲೋಸ ]) ಷುರದಿಂದ ವಿವಿಧ ಜಿ:ನೋಮು 
ರ ಸಂಯೋಜಿಸುವುದು. 





ದ್ವಿ ಗುಣಿತ) (ದ್ವಿಗುಣಿತ) (ಬಹುಗುಣಿತ) 
ಅಗ್ರೋ ಪ್ಲೆ ಚ್‌[್ಹ 
| ಟ್ರಿಟಿಕಂ 
5 /ಚತುರ್ಗುಣಿತ 
ಅಜ್ಞಾತ ಟ್ರಿಟಿಕಂ---ಜೀನೋಮು ಟ್ರಟಿಕಂ 
ಷಟ್‌ಗುಣಿತಃ 
'ಈಜಿಲಾಪ್ಟ್‌ ನೋಮು| 


ಚಿತ್ರ 29 : ಅಪಸರಣ ಮತ್ತು ಅಭಿಸರಣ ವಿಕಾಸ ಪ್ರತಿಕ್ರಿಯೆಗಳ ಮೂಲಕ ಬೆಳೆಸುವ 
ಗೋಧಿಗಳ ಉತ್ಪತ್ತಿ ವಿಧಾನಗಳ ಸೂಚನೆ (ಮಾಕ್‌ಫಾಡನ್‌ ಮತ್ತು ಹೀಯರ್ಸ್‌ 1947ರಿಂದ 


ತ, ಸೀಯರ್ಸ್‌ನಿಂದ ಹಿಂದೆ ಸಂಯೋಜನೆಗೊಂಡಿರುವ & ಮತ್ತು ೧ ಜೀನೋವನು 
ಗಳನ್ನು ಅಗ್ರೋಪೈರಾನ್‌ನ ೫ ಜೀನೋಮಿನೊಡನೆ ಸಂಯೋಜನೆಗೊಳಿಸುವುದು. 

4. ೫ ಮತ್ತು ೮ ಜೀನೋಮುಗಳನ್ನು ಪಡೆದ ಚತುರ್ಗುಣಿತದೊಡನೆ, ಐನ್‌ 
ಕಾರನ್‌ ಪಂಗಡದ & ಜೀನೋಮಿನ ಸಂಯೋಜನೆ. ಈ ಸಂಯೋಜನೆ ಅತ್ಯಧಿಕ ಊಹಾ 
ಪೋಹದ್ದು ಮತ್ತು ಇದುವರೆಗೂ ಸಂಯೋಜಿತವಾಗಿಲ್ಲ. 

ಗಟ್ಟಿಗೆಣ್ಣುದಂಟು : ಈ ಲಕ್ಷಣಗಳೊಡನೆ, ಅನೇಕ ಕಾರ್ಯಕರ್ತರ ಅಧ್ಯ 
ಯನಗಳನ್ನು ಸೀಯರ್ಸ್‌ ಸಂಗ್ರ: ಹಮಾಡಿದ್ದಾ ನೆ. ವಾಡಿಕೆಯಾಗಿ ಷಟ್‌ಗುಣಿತ ಗೊಧಿ 
ಗಳಲ್ಲಿ ಟೊಳ್ಳು, ತೆಳುಭಿತ್ತಿಯ ಗೆಣ್ಣು ಕಾಂಡಗಳಿವೆ; ಆದರೆ ಕೆಲವು ಚತುರ್ಗುಣಿತ ಗೋಧಿ 
ಗಳಲ್ಲಿ ಪೂರ್ಣವಾಗಿ ಅಥವಾ ಬಹುಮಟ್ಟಿಗೆ ಬೆಂಡಿನಿಂದ ತುಂಬಿರುವ ಗಟ್ಟಿಕಾಂಡವಿದೆ 
ಮತ್ತು ಕೆಲವು ಟೊಳ್ಳುಕಾಂಡ ಹೊಂದಿರುತ್ತವೆ. ಟೊಳ್ಳು ವಿರುದ್ಧ ಗಟ್ಟಿಗೆಣ್ಣು ಕಾಂಡ 
ಗಳಿಗೆ ಕಾರಣವಾದ ಮೂರು ಜೀನೋಮುಗಳ ಒಂದು ವಂಶವಾಹಿ ಜೋಡಿ ಪ್ರತಿ 
ಯೊಂದರಲ್ಲೂ ಸ್ಥಾಪಿತವಾಗಿದೆ. ಇದರಲ್ಲಿ ಟೊಳ್ಳಾಗಿರುವಿಕೆ, ದೃಢಗೆಣ್ಣುಕಾಂಡಕ್ಕೆ 
ಬಹುಮಟ್ಟಿಗೆ ಪ್ರಬಲವಾಗಿರುತ್ತದೆ. ಈ ಮೂರು ಜೊತೆ ಘಟಕಗಳೂ ಕ್ರಿಯೆಯಲ್ಲಿ 


ಹ 
" ಪುಟ ಸಾಲು ತಪ್ಪು ಸರಿ 
೨೦ 306 2 ಅಡ್ಡಿಗಟ್ಟಿನ ಅಡಿಗಟ್ಟಿನ 
316 8 ತಳಿಭಿವೃದ್ಧಿ ತಳಿಅಭಿವೃದ್ಧಿ 
318 7 ಎಚ್‌ ಎಚ್‌ 44 


306 ಸಸ್ಯ ತಳಿಅಭಿವೃದ್ಧಿ ಎಧಾನಗಳು 


ಸುಂಕದ ಆಕಾರ : ಸುಂಕದ ಆಕಾರ ಮತ್ತು ಅಡ್ಡಿಗಟ್ಟಿನ ವೃದ್ಧಿಯ ವ್ಯಾಪಕ 
ಅಧ್ಯಯನವನ್ನು ಈ ಸವಸ್ಯೆಯ ಪ್ರಸ್ತುತ ಅಂತಸ್ತನ್ನು ಸಂಗ್ರಹ ಮಾಡಿರುವ, 
ವಾಟ್ಕಿನ್ಸ್‌ (1940) ಮಾಡಿದ್ದಾನೆ... ಗೋಧಿ ಪ್ರಭೇದಗಳನ್ನು ಈ ಕೆಳಗಿನಂತೆ 
ವಿವರಿಸಬಹುದು : 
ಷಟ್‌ಗುಣಿತಗಳು : 
ವಲ್ಲೇರ್‌- ದುಂಡು, ಸಡಿಲ ಸುಂಕಗಳು ಮತ್ತು ಗಡಸು ಬೆನ್ನುಕಂಬ. 
ಸ್ಪೆಲ್ಬಾಯ್ನ-ಅಡಿಗಟ್ಟಿರುವ ದಪ್ಪಸುಂಕಗಳು ಮತ್ತು ಗಡಸು ಬೆನ್ನುಕಂಬ 
ಸ್ಟೆಲ್ಫಾ- ಅಡಿಗಟ್ಟಿರುವ ಅತಿದಪ್ಪ ಸುಂಕಗಳು ಮತ್ತು ಭಿದುರ ಬೆನ್ನುಕಯ 
ಚತುರ್ಗುಣಿತಗಳು : 
ಡೂರಂ, ಟರ್ಜಿಡಂ_ಅಡಿಗಟ್ಟರುವ ಸಡಿಲ ಸುಂಕಗಳು ಮತ್ತು ಗಡಸು 
ಬೆನ್ನು ಕಂಬ. 
ಡೈಕಾಕಂ-ಅಡಿಗಟ್ಟಿರುವ ದಪ್ಪಸುಂಕಗಳು ಮತ್ತು ಭಿದುರ ಬೆನ್ನುಕಂಬ 
ಬಹುಶಃ ಪೂರ್ಣವಾಗಿ ಸಂಲಗ್ನತೆ ಪಡೆದಿರುವ ವಂಶವಾಹಿಗಳ ,ಪಂಗಡಗಳನ್ನು 
ಪ್ರತಿನಿಧಿಸುವ ಈ ಕೆಳಗಿನ ಸೂತ್ರಪಡೆದ ಘಟಕಗಳ ಎರಡು ಜೋಡಿಗಳನ್ನು ಚತುರ್ಗು 
ಜತಗಳು ಪಡೆದಿವೆಯೆಂದು ವಾಟಿನ್ಸ್‌ ನಿರ್ಧರಿಸಿದನು. 
ಡೈಕಾಕಂ ಹಳ ಸ್ಡಿಳ ಸ್ಠಿಳೆ ಹ 
ಟರ್ದಿಡಂ ಓಸಿ ಓಸಿ 
ಆತನು ಷಟ್‌ಗುಣಿತಗಳಿಗೂ ಕೂಡ ಸೂತ್ರಗಳನ್ನು ಸೂಚಿಸಿದ್ದಾನೆ, 
ವಲ್ಲೇರ್‌ `ಓ 1ಸಿ ಸರತೆ ನಕ 
ಯ್ನ್ಮ್‌ /॥ ಓಓಿ ಓಳ ಹಿಳೆ 
ಲು 1 ಓಸಿ ಹಳೆಹಿತೆ 
ನ್ನಿಡಂ ಮತ್ತು ಡೈಕಾಕಂ ನಡುವಣ ಸಂಕರಗಳಲ್ಲಿ ಣಗಳು ಓಳ ಓ 4 ೬ ಸೂತ್ರ 
ಪಡೆದಿವೆ ಮತ್ತು ಸ್ವಲ್ಪಮಟ್ಟಿಗೆ ದಪ್ಪಸುಂಕಗಳನ್ನೂ ಮತ್ತು ಮಧ್ಯಸ್ಥ ಭಿದುರ ಬೆನ್ನು 
ಕಂಬವನ್ನು ಪಡೆದು, ಟರ್ಡಿಡಂಗಿಂತಲೂ ಡೈಕಾಕಂನ್ಸು ಸ್ವಲ್ಪಮಟ್ಟಿ ಗೆ ಮಧ್ಯಸ್ಸವಾಗಿ 
ಹೋಲುತ್ತವೆ. ಣ್ಮನಲ್ಲಿನ ಹಿಂಜರಿತ ವಿಭಜನೆಯಲ್ಲಿ ಎಂಗಲ್‌ಡವ್‌ (1920) ರೂಪಾಂ 
ತರವಂದು ಕರೆದ ಪೋಲೋವಿಕಂ : ಡ್ಯೂರಂ ಸಂಕರಗಳ ಬೇರ್ಪಡುವ ಸಂತತಿಗಳಲ್ಲಿ ವಿತೃ 
ಗಳ ಸುಂಕದ ಉದ್ಬ ಪೂರ್ಣವಾಗಿ ಮರಳಿ ಪಡೆಯಲು ಶಕ್ಯ ವಾಗದಿರಲು ಕಾರಣವನ್ನು 
ವಿವರಿಸಲು, ಡಾರ್ಲಿಂಗ್‌ಟಿನ್‌ (1927) ಮೊದಲು ವಿವರಿಸಿರುವಂತೆ ಬಹುಶಃ ಆಟೋ 
ಒ೦ಡೊಸ್‌ ಆಗಬಹುದು.  ಟರ್ಲಿಡಂ : ಡೈಕಾಕಂ ಸಂಕರದಲ್ಲಿ | ಲಿಂಗಾಣುಗಳೆಲ್ಲಾ 
ಕ,4 ಸಿಗಳೆಂದು ಅಂಗೀಕೃತ, ಯಾಕೆಂದರೆ ಕೃನ್ನು ಹೋಲುವ, ನೃಎನ ಶುದ್ಧತಳಿಅಭಿ 
ವದ ನಕ್ಕೆ ದಾರಿಯಾಗಿ ಕಳ 14 ಹ ವಿಧದ ಗ್ಯನಲ್ಲಿ ಜೊತೆಗೂಡುವಿಕೆ 


ಅ 


ಣ್‌ 
₹೯ 


೯ 


ಕೆರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕೃತೆ 307 


ಅನುಕ್ರಮವಾಗಿ ಜೈಕಾಕಂ ಮತ್ತು ಟರ್ಡಿಡಂ ಗಳೊಡನೆ ವಲ್ಲೇ೦್‌ ಸಂಕರಗಳಲ್ಲಿ 
ಟರ್ದಿಡಂನೊಡನೆಯ ಸಂಕರದಲ್ಲಿ 44 ಜೊತೆಗೂಡದಿತ್ತೆಂದೂ. ಡೈಕಾಕಂನೊಡನೆಯ 
ಸಂಕರದಲ್ಲಿ ಕ್ಕಿನೊಡನೆ ಜೊತೆಗೂಡದಿತ್ತೆಂದೂ ನಿರ್ಧರಿಸಲಾಯ್ತು. ಇದು ಟರ್ದಿಡಂ 
ಡೈಕಾಕಂ ಸಂಕರದಲ್ಲಿ | ಮತ್ತು ಸ್ಯ4 ಗಳು ಜೊತೆಗೂಡದಿರುವುದರೊಡನೆ ಹೊಂದಿಕೆ 
ಪಡೆದಿದೆ. 

ಈ ಕಲ್ಪ ನೆಯಿಂದ ಸ, ಬೃ ಹ. ಮತ್ತು [೫ ಗಳು ಸಂಪೂರ್ಣ ಸಂಖಗ್ನತೆ ವಂಶ 
ವಾಹಿಗಳನ್ನು “ಪಡೆದ ಯುಗ್ಮವಿಕಬ್ಬಿಗಳ ಪಂಗಡಗಳು ಮತ್ತು ಥ್ಲಿಳೆ ಹಾಗೂ ರ್ಕಿ ಗಳು, 
ಪರಿಣಾಮದಲ್ಲಿ ಏಕರೂಪತೆ ಆಥವಾ ಸದ್ಮಶತೆಯವು. ಐದು ಗೋಧಿ ಪ್ರಭೇದಗಳನ್ನು 
ಪ್ರತ್ಯೇಕಿಸುವ ಸುಂಕ, ಅಡಿಕಟ್ಟು ಮತ್ತು ಬೆನ್ನುಕಂಬ ಲಕ್ಷ್ಮಣಗಳು, ಚತುರ್ಗುಣಿತಗಳನ್ನಿ 
ನಾಲ್ಗುಸಲ ಮತ್ತು ಷಟ್‌ಗುಣಿತಗಳಲ್ಲಿ ಆರು ಸಲದಿರುವ, ಏಕವರ್ಣತಂತು ಪೂರ 
ದಲ್ಲಿನ ಮಾಗದ ಐ ಪ್ಲೇರಿತವಾಗಿವೆ. 

ಸುಮಾರು ಶೇ. 41 ಭಾಗ ಪ್ರನಃ ಸಂಯೋಜನೆ ಮಹತ ಹೊಂದಿರುವ ಊಬು 
ವಿರುದ್ಧ ತುದಿ ಊಬಿನ 8 |, ಎಂದು ಹೆಸರಿರುವ ಘಟಕಜೋಡಿ, ಮ 
ಸ್ಥಿ ತಿಯ ಸಳ ಜ, ಅಥವಾ ೬॥ಗಳ ನಡುವಣ ಒಂದು ಸಂಲಗ್ಡತೆಯ ಸೂಚನೆಯನ 
ಕೂಡಾ ವಾಟ್ಕೆನ್ಸ್‌ ಪ್ರಕಟಿಸಿದ್ದಾನೆ. 

ಊಬುಗಳಿರುವಿಕೆ : ಗೋಧಿಯಲ್ಲಿ ಮೂರು ಮುಖ್ಯ ಪಂಗಡಗಳಿವೆ. ಊಬು 
ರಹತ, ಗಿಡ್ಡ್ಹಗೂಬಿನವು ಮತ್ತು ಊಬಾವೃತವಾದವು. ಗಿಡ್ಡ ಊಬಿನವು, ತುಡು 
ಊದಬನ್ನು ಹೊಂದಿದ್ದು, ಗೋಧಿಯ ಒಂದು ವಿಧದ ತೆನೆತುದಿಯ ಬಳಿ ಹೆಚ ಗ 
ಹಾಗೂ ನೀಳವಾಗಿದ್ದು ಸ ಇನ್ನೊ ೦ದರಲ್ಲಿ ಹೆಚ್ಚು ಸಮಾಂತರವಾಗಿ ಹ೦ಡಿರಂತ್ತ 
ಬಹುಶಃ ಅಪ್ರಧಾನ ಮಾರ್ಪಾಟು ಘಟಕಗಳ ಅಥವಾ ಯುಗ್ಯ್ಕವಿಕಲ್ಪಿ ಸರಣಿಗಳ ನ 
ತಾಂಶವಾಗಿ, ಕೆಲವು ಸಂದರ್ಭಗಳಲ್ಲಿ ತದ್ರೂಪ ಪ್ರಜನನವಾಗಿರುವ ಮಧ್ಮಸ್ನ ವರ್ಗಗಳು 
ಕೂಡಾ ಇರುತ್ತವೆ. ಸಮಯುಗ್ಮಜ ಗಿಡ್ಡ ಊನು ಪಡೆದ ತಳಿಗಳು, ಅವುಗಳ ಜಬ 
ಬೆಳವಣಿಗೆಯ ಮಿತಿಯನ್ಲಿ ಭಿನ್ನ ತೆ ಪಡೆನರಬ ಹುದು ಮತ್ತು ತಳಅಭಿವೃದ್ದಿ ಪರೀಕ್ಷೆ 
ಮಾಡದೆ ಸಮಯುಗ್ಮಜ ವಸ್ತುವಿನ ವಂಶವಾಹಿರೂಪದ ನಿರ್ದಿಷ್ಟ ವರ್ಗೀಕರಣ ಮಾಡು 
ವುದು ಕಷ್ಟವಾದದ್ದು (ಚಿತ್ರ 30). 

ಷಟ್‌ಗುಣಿತ "ಗೋಧಿಗಳಲ್ಲಿ ಊದುಗಳ ವಿವಿಧ ವಿಧಗಳಿಗೆ ಕೆಳಗಿನ ಘಟಕಗಳು 
ಸಹಜವಾದದ್ದೆಂದು ವಾಟ್ಕನ್ಸ್‌ ಮತ್ತು ಎಲ್ಲರ್‌ಟನ್‌ (1940) ಭಾವಸಿ ದ್ದಾರೆ. 

ಶ್ರ ಯುಗ್ಮವಿಕಲ್ಪಿ ಸರಣಿ `ಔ]. ೃಓ,.“ ಮತ್ತು ಆ ಗನಿ! ಸೇರಿರುವ ಬು 
ತುದಿಯ 1ಕ್ಕೆ ವಂಶವಾಹಿಯು ಅತಿ ನೀಳವಾದ ಊಯುತುದಿ ತೆನೆಯ ಆಗ್ರದನ್ಲಿ 
ಕಂಡುಬರುವ 1ರಿಂದ `ಸ. ಮಿ. ಉದ್ದ ದ ಕೆಲಪ್ಪ ಊಬು ತುದಿಗಳನ್ನು 
ಉತ್ಪಾದಿಸುತ್ತದೆ. 


₹) 
| 


( 30% 


[ದೀ 





ಚಿತ್ರ 30 : ಕ್ವಾಲಿಟಿ ಮತ್ತು .ಸೊಣಾರಾ  ತುದಿಊಜಿನ ಗೋಧಿಗಳ ಎರಡು ವಿಧಗಳು 
ಮತ್ತು ನ್ಯ ಸಂತತಿಯಲ್ಲಿ ಪಡೆದ 5 ವಿವಿಧ ವಿಧಗಳು. ಊಬುರಹಿತ ಮತ್ತು ಪೂರ್ಣ ಊಬುಳ್ಳ 
ಮಜ ಸಂಕ ಅ. ಗಾತ ಇವ ಮತ್ತು 


ಈ ಕೆ. ಜ್‌ ನ 
ಕ ಹಜಾರೆ 
ಸ 3 ಜಪೇ ದ್ದ 
ಕಡ" ತ 
ಭಯೇ ಜ್‌ ್‌ೌ ಸ್‌ ಹ ಜ್‌ 


ಟ್‌ ರ 8 
ಸ] 





ಕೆರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕೃತೆ 309 


&. | ಸರಣಿಯ ಯುಗ್ಧವಿಕಲ್ಪಿಯಾಗಿರಬಹುದಾದ, ಮತ್ರು ॥| ಮತ್ತು | 

ಹಿಂಜರಿತ ಸ್ಥಿತಿಯ ಇರವಿನಲ್ಲಿ ಅರ್ಧ ಊಬಿನ ವಿಧಗಳನ್ನು ಒದಗಿಸುವ. ಅರ್ಧ 

ಊದು ಸ್ಥಿತಿಯ ಇನ್ನೊಂದು ವಂಶವಾಹಿ. 

"೫4. ತಳಭಾಗವನ್ನು ಬಾಗಿಸಿ ಅಥವಾ ಸುರುಳಿಸುತ್ತಿ ಊಬುನೀಳವನ್ನು ಕುಂಠಿತ 

ಗೊಳಿಸುವ ವಂಶವಾಹಿ. 

ಘಟಕಗಳ ಸಾಧ್ಯ ಸಂಯೋಜನೆಗಳಲ್ಲಿ ಸೇರಿರುವುದು. ಓ,೪, ನಕ್ಕಿ 84 86 
ಊಬಾವೃತ; 8,೫, ರೃರ್ಕಿ 1686 ಊಬುತುದಿ 1; ಶ, ೫ೃ೫್ಮ 8684 ಊಬುತುದಿ 
2; ॥[॥, ಗ್ಶಿಠ್ಕಿ 114114 ಮುಚ್ಚಿರುವುದು ; ಠೃ ೫, ಶ್ಮಗ್ಕಿ ೧686 ಊಬಾವೃತ 
ಎಲ್ಲದ್ದು ; ಮತ್ತು ಓಏ, ೫ೃ್ಠ 11686 ಮುಚ್ಚಿರುವ ಊಬಾವೃತವಲ್ಲದ್ದು 

೫. ಮೃದು ತುಪ್ಪುಳು ಗೆಣ್ಣು, ಅಗಲ ತೆನೆಗಳು ಮತ್ತು ಅಡಿಪಟ್ಟಿ ಪಡೆದ 
ಸುಂಕಗಳ ವಂಶವಾಹಿಯೊಡನೆ ಸಂಲಗ್ನತೆ ಪಡೆದಿದೆ. 

ಭಾರತದಲ್ಲಿ ಊಬುರಹಿತ ಮತ್ತು ಊಬಾವೃತ ತಳಿಗಳ ನಡುವೆ ಆ ಎರಡೊ 
ಸಮಯುಗ್ಮಜ ಪ್ರಬಲ ಸ್ಥಿತಿಯಾಗಿರುವಾಗ ಪೂರ್ಣ ಊಬಾವೃತ ಸ್ಥಿತಿಯ ಉತ್ಪಾದ 
ನೆಗೆ `ದಾರಿಯಾಗುವಂತಿರುವ, ಸಂಕರದ ಫಲಿತಾಂಶಗಳನ್ನು ಹೋವರ್ಡ್ಸ್‌ (1915) 
ಎರಡು ಜೋಡಿಘಟಕಗಳ ಆಧಾರದಿಂದ ವಿವರಿಸಿದನು. ಕ್ವೀನ್ಸ್‌ ಬೆರಿ ಮತ್ತು ಕ್ಲಾರ್ಕ್‌ 
(1933) ಕ್ವಾಲಿಟಿ ಮತ್ತು ಸೊನೋರಾ ಎಂಬ ಎರಡು ಗಿಡ್ಡಳೂಬಿನ ಗೋಧಿಗಳ 
ನಡುವೆ ಸಂಕರವೇರ್ಪಡಿಸಿ, ನ್ಯವಿನಲ್ಲಿ ವ್ಯಾಪಕ ಅಂತರವುಳ್ಳೆ ಬೇರ್ಪಡುವ ಗುಂಪುಗಳೊ 
ಡನೆ, ಅನುಕ್ರಮವಾಗಿ ತದ್ರೂಪ ಪ್ರಜನನ ಊಬುಳ್ಳ, ಗಿಡ್ಡ ಊಬಿನ ಮತ್ತು ಊಬು 
ರಹಿತ ಗೋಧಿಗಳನ್ನು ಪಡೆದರು. ಹೋವರ್ಡ್ಸ್ಸ್‌ ಮೂಲತಃ ಸೂಚಿಸಿದ್ದಂತಹ ಪರಿ 
ಕಲ್ಪನೆಯನ್ನೇ ಅವರೂ ಬಳಸಿದ್ದರು, ಆದರೆ ಅವರು ಊಭಾವೃತದವುಗಳಿಗಿಂತ ಊಬು 
ರಹಿತದವನ್ನೇ ಪ್ರಬಲ ಪಂಗಡವೆಂದು ಪರಿಗಣಿಸಿದರು. 

ಸಂಶೋಧಕ ಪ್ರಬಲತೆಯ ವಿಷಯಾನ್ವೇಷಣೆಯಿಂದ ತೊಡಕಿಗೀಡಾಗಬಾರದು. 
ಊಬು ಪಡೆದಿರುವಿಕೆಯಲ್ಲಿ ಭಿನ್ನತೆಯಿರುವವನ್ನು ಪ್ರತಿನಿಧಿಸುವ ತಳಿಗಳ ಸಂಕರ 
ವೇರ್ಪಡಿಸಿದಾಗ, ಗಿಡ್ಡ ಊಬಿನ ಅಥವಾ ಪೂರ್ಣ ಊಬಾವೃತ ಜನ್ಮದಾತ್ಮಗಳಿಂದ 
೫ನ್ನು ಪ್ರತ್ಯೇಕಿಸುವುದು ಸಂಬಂಧಕವಾಗಿ ಸುಲಭಕಾರ್ಯ. ಗಿಡ್ಡ ಊಬಿನ ಜನ್ಮದಾತ್ಮ 
ಗಳಿಗಿಂತಲೂ ಅಧಿಕವಾಗಿ ಅನೇಕವೇಳೆ ತೆನೆಯ ತಳದವರೆಗೂ ಹರಡಿರುವ ನೀಳ 
ತುದಿಯ ಊಬಟಬುಗಳನ್ನು ಉತ್ಪಾದಿಸುವ ವಿಷಮಯುಗ್ಮಜ ಅಥವಾ ಮಧ್ಯಸ್ಥ ಸ್ಥಿತಿ 
ಗಳಲ್ಲಿ, ॥್ಶ ಬೇರ್ಪಡು ಹೆಚ್ಚು ಕಡಮೆ 1 : 2 : 1 ನಿಷ್ಟತ್ತಿಯಲ್ಲಿತ್ತೆಂದು ಪರ್ಲೀವಲ್‌ 
(1921) ವರದಿ ಮಾಡಿದ್ದಾನೆ. 

ಸುಂಕದ ವರ್ಣ : ವರ್ಣರಹಿತವಾಗಿರುವುದರಿಂದ ದಟ್ಟ ಕಂದುಬಣ್ಣದವರೆಗಿನ 


3 ಅಂತರ ಪಡೆದ ಸುಂಕಗಳ ವರ್ಣ ಒಂದು ತಳಿಲಕ್ಷಣ. ವರ್ಣಿಗಳ ವಿರುದ್ಧ ವರ್ಣರಹಿತ 


310 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಗಳ ನಡುವಣ ಸಂಕರಗಳಲ್ಲಿ 3 : 1 ಮತ್ತು 15 : 1 ಪ್ರಮಾಣವಿರಂವ ಬೇರ್ಪಡು 
ಸಂಭವಿಸುವುದನ್ನು ವರದಿ ಮಾಡಲಾಗಿದೆ. (ಬಿಫೆನ್‌ 1905, ಕೇಜರ್‌ ಮತ್ತು 
ಬೋಯಾಕ್‌ 1918), ಊಬುಗಳ ವರ್ಣಗಳಲ್ಲಿ ರಿಕ್ಕ ಭಿನ್ನತೆಗಳಿದ್ದು, ಅವು ಸರಳ 
ಪ್ರಮಾಣಗಳಲ್ಲಿ ಬೇರ್ಪಡುವುದೆಂದು ವರದಿಮಾಡಲಾಗಿದೆ (ಹೋವರ್ಡ್‌, 1915). 

ಮೃದು-ತುಪ್ಪಳ : ರೋಮವಿರುವ ಹೊಟ್ಟು ವರ್ಗೀಕರಣದಲ್ಲಿ ಬಳಸುವ 
ಒಂದು ತಳಿಲಕ್ಷಣ. ಎಮ್ಮರ್‌ ಪಂಗಡದ ಘಟಕಗಳೊಡನೆ ಟ್ವಿಟಿಕಂ ವಲ್ಲೇರ್‌ನ ತಳಿಗಳ 
ನಡುವಣ ಸಂಕರಗಳಲ್ಲಿ, ಹೊಟ್ಟು ವರ್ಣ ಮತ್ತು ರೋಮವಿರುವ ಹೊಟ್ಟು ಲಕ್ಷಣಗಳ 
ನಡುವೆ ಸಂಪೂರ್ಣ ಸಂಯೋಜನೆ ಪಡೆದ ಕೆಲವು ಸಂದರ್ಭಗಳನ್ನು ವರದಿಮಾಡಲಾಗಿದೆ. 
(ಬಿಫೆನ್‌ 1905, ಎಂಗಲ್‌ಡವ್‌ 1914, ಹೆಂಕೇ ಮೇಯರ್‌ 1915, ಕೇಜರ್‌ ಮತ್ತು 
ಬೋಯುಾಕ್‌ 1918), ಹೋವರ್ಡ್‌ ರಿವೆಟ್‌ ಗೋಧಿಯ ಸುಂಕಗಳಲ್ಲಿ ಎರಡು ಬಗೆ 
ಕೂದಲುಗಳನ್ನು ವಏವರಿಸಿದ್ದಾನೆ. ಹೊಟ್ಟಿನ ಮೇಲಿರುವ ಕೂದಲಿನ ವಿಧದಲ್ಲಿ ಭಿನ್ನ 
ವಾಗಿದ್ದ ಎರಡು ಭಾರತೀಯ ತಳಿಗಳಲ್ಲಿ, 15 ಮೃದು ತುಪ್ಪಳು : 1 ನುಣುಪು 
ಪ್ರಮಾಣವನ್ನು ನ್ವವಿನಲ್ಲಿ ಪಡೆಯಲಾಯುು. ಮೃದು ತುಪ್ಪುಳು ವಿರುದ್ಧ ನುಣುಪ್ರೆ 
ಹೊಟ್ಟುಗಳಿಗಾಗಿರುವ ಎರಡು ಜೋಡಿ ಘಟಕಗಳನ್ನು ಪ್ರತ್ಯೇಕ ಜೀನೋಮು ಪಡೆ 
ದಿದ್ದು, ಅದರಿಂದಾಗಿ ಪ್ರತ್ಯೇಕ ರಿಕ್ಕತೆ ಪಡೆದಿರಬಹುದಾದದ್ದು ಸಂಭವನೀಯವೆಂದು 
೦ಡುಬರುತ್ತದೆ. ಮೃದು ತುಪ್ಪುಳುಗಳಿಗೆ ಕೊನೆಯಪಕ್ಷ ಎರಡು ಜೊತೆ ಘಟಕ 
ಗಳಾದರೂ ಇರುವುದರಿಂದ, ಹೊಟ್ಟು ವರ್ಣ ಮತ್ತು ಮೃದು ತುಪ್ಪುಳುಗಳ ನಡುವಣ 
ಸಂಲಗ್ನತೆ ಸಂಬಂಧದ ಭಿನ್ನ ್ನತೆಗಳು ಇದರಿಂದ ಸ್ಪಷ್ಟವಾಗಬಹುದು. 

ಬೀಜ ಲಕ್ಷಣಗಳು : ಹೊರ ಸಿಪ್ಪೆಯನ್ಲಿನ ಕಂದು ಕೆಂಪು ವರ್ಣ ದೃವ್ಯದ 
ಫಲಿತಾಂಶವಾದ, ಬೀಜ ವರ್ಣವನ್ನು ತಳೇಯ ವರ್ಗೀಕರಣ ಮತ್ತು ಮಾರಾಟ ದರ್ಜೆ 
ಯನ್ನು ನಿರ್ಧರಿಸಲು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಇದೊಂದು ಸಸ್ಯಲಕ್ಷಣ, 
ಅನ್ಯಪರಾಗಸ್ಪರ್ಶದಿಂದ ತಕ್ಷಣವೇ ಮಾರ್ಪಡುವುದಿಲ್ಲ. ಮೂಲತಃ ನೀಲ್‌ಸನ್‌-ಎಹ್ಲೆ 
(1911 ಜ) ವ್ಯಕ್ತಪಡಿಸಿದಂತೆ ಮತ್ತು ನಂತರ ಆನೇಕ ಕಾರ್ಯಕರ್ತರು ಕಂಡುಹಿಡಿ 
ದಂತೆ, ಬಿಳಿಯ ಮೇಲೆ ಕೆಂಪು ಪ್ರಬಲವಾಗಿದೆ. ಮತ್ತು 8 ರಿಂದ 3 ಜೊತೆ ದ್ವಯಾಂಶ 
ಘಟಕಗಳನ್ನೊಳಗೊಂಡಿದೆ. 3 : | 15: 1 ಮತ್ತು 63 ; 1 ಬೇರ್ಪಡುವಿಕೆ 
ಪ್ರಮಾಣಗಳನ್ನು ಗಮನಿಸಲಾಗಿದೆ ಮತ್ತು ಕೆಂಪು ಬೀಜವರ್ಣಕ್ಕೆ ತದ್ರೂಪ ಪ್ರಜನನ 
ವಾಗಿರುವ ಎರಡು ವಿಭೇದಗಳ ನಡುವಣ ಸಂಕರಗಳಿಂದ ಜನ್ಮದಾತೃಗಳಲ್ಲಿ ಅಡಕವಾಗಿ 
ರುವ ತಳೀಯಕ ಘಟಕಗಳು ಭಿನ್ನವಾಗಿದ್ದ ಲ್ಲಿ, ಕೆಂಪು ವರ್ಣವಿಲ್ಲದ ಬೀಜಗಳನ್ನು ಪಡೆದ 
ಸಸ್ಯಗಳು ಉತ್ಪನ್ನವಾಗಬಹುದು. ಉದಾಹರಣೆಗೆ, ಒಂದು ಪಿತೃ ಸ್ಮ ೫ 7೧, 
ಆಗಿರಬಹುದು. ಆದರೆ ಮತ್ತೊಂದು | ೧, ನೃ ನೃ ವಂಶವಾಹಿರೂಪ ಪಡದಿದ್ದು, 
7: 7, ಡ ಇ ವಂಶವಾಹಿರೂಪ ವ್ಯವಸ್ಥೆಯುಳ್ಳೆ ಕೆಲವು ಬಿಳೀಬೀಜ ಸಸ್ಯಗಳ ಉತ್ಸಾ 
ದನಗೆ ದಾರಿಯಾಗಬಹುದು. 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕೃತೆ 311 


ತಳೀಯ ವರ್ಗೀಕರಣ ಮತ್ತು ವಾಣಿಜ್ಯ ದರ್ಜೆಗಳಿಗಾಗಿ ಕೂಡಾ ಬೀಜದ ರಜನೆ 
ಯನ್ನು ಬಳಸಲಾಗುತ್ತದೆ. ಬಿಫಿನ್‌ (1916) ಟ್ರಿಟಿಕಂ ಟರ್ಡಿಡಂಗೆ ಸೇರಿದ ಒಂದ; 
ಗಡಸು ಬೀಜ ತಳಿ ಟಿ. ಪೊಲೋನಿಕು  ನೊಡನೆಯ ಸಂಕರದಕ್ತಿ ಅನ್ಯಪರಾಗಸ್ಪಶದ 
ತಕ್ಷಣದ ಪರಿಣಾಮವನ್ನು ಪರಿಶೀಲಿಸಿದ. ಟಿ. ವಲ್ಫೇಡ್‌ಗೆ ಸೇರಿದ ಮೃದು ಬೀಜ ತಳಿ 
ಪೆಟ್ಟನ್ನು ಒಂದು ಮೃದು ಪೋಲಿಷ್‌ ತಳಿ ಟಿ. ಪೊಲೋನಿಕಂ ನೊಡನೆಯ ಸಂಕರದನ್ಲಿ 
ಅನ್ಯಪರಾಗಸ್ಪರ್ಷದ ತಕ್ಷಣದ ಪರಿಣಾಮವನ್ನು ಪರಿಶೀಲಿಸಿದ. ಟಿ. ಪಲ್ಲೇರ್‌ಗೆ ಸೇರಿದ 
ಮೃದು ಬೀಜ ತಳಿ ಸೊನೋರಾದೊಡನೆ, ಕೊಂಬಿನಂತಹ ಗಡಸು ಬೀಜವುಳ್ಳ ಡ್ಕೂರಂ 
ಗಳ ಸಂಕರಗಳಿಂದ, ಔ,ನಲ್ಲಿ ಒಂದೇ ಸಸ್ಯದಲ್ಲಿ ಗಡಸು ಮಧ್ಯಸ್ಥ ಮತ್ತು ಮೃದು ಬೀಜ 
ನಳುಗಳಿದ್ದ ಬೀಜ ರಚನೆಯ ಭಿನ್ನತೆಯನ್ನು ಫ್ರೀಮನ್‌ (1918) ಗಮನಿಸಿದ. ನನ 
ಗಡಸು ಬೀಜಗಳು, ಣೃ ಸಸ್ಯಗಳ ಮೃದು ಬೀಜ ಸಂತತಿಗಳಿಗಿಂತಲೂ ಹೆಚ್ಚಾಗಿ ಡಸು 
ಬೀಜದ ೫್ಮ ಸಸ್ಯಗಳನ್ನು ಒದಗಿಸುವ ಪ್ರವೃತ್ತಿ ಹೊಂದಿದ್ದವು. ಫ್ರೀಮ 
ಅಧ್ಯಯನವನ್ನು ನ್ಮವರೆಗೂ ಮುಂದುವರಿಸಿದ. ಆತ ತನ್ನ ಫಲಿತಾಂಶಗಳನ್ನು ವಿಷಮ 
ಯುಗ್ಮಜ ಸ್ಥಿತಿ ಮೃದು ಪಿಷ್ಟ ಉತ್ಪಾದನೆಗೆ ಮಧ್ಯಸ್ಥವಾಗಿರುವಂತಸ, 2 
ಘಟಕಗಳ ಆಧಾರದಿಂದ ವಿಶದಪಡಿಸಿದ್ದಾನೆ. ಭ್ರೂಣಾಹಾರ ಒಂದು ಉತ್ಪಾದಕ ಕೋಶ 
ದೊಡನೆ ಎರಡು ದೃವ ಕೇಂದ್ರಗಳ ಕೂಡುವಿಕೆಯಿಂದಾಗುವುದರಿಂದ, ಮೃದುಪಿಷ್ಟಕೆ 
0 ಯಂದ 6 ಘಟಕಗಳ ಆಅಂತರವಿರಬಹುದು. ಫ್ರೀಮನ್‌ ಕಾರ್ಯದೆಸಗಿದ ಮ್ಹದು 
ಹಿಷ್ಟವಿಧ ರಿಕ್ಕತೆಯಿಂದ ನಿಯಮಾಧೀನವಾದ ಆದರೆ ಪರಿಸರದ ಸ್ಥಿತಿಗಳಿಂದ ಸ 
ವಾಗಿ ಮಾರ್ಪಾಟು ಪಡೆಯುವ ಹಳದಿ ಬೆದ್ರಿಯೆಂಬ ಹೆಸರಿನ ವಿಧಕ್ಕೆ ಭಿನ್ನವಾಗಿತ 
ತೆನೆ ಸಾಂದ್ರತೆ : ಸ್ಟಿಲ್‌ಮಾನ್‌ (1909) ಮತ್ತು ಗೆಯ್ಗಿಸ್‌ (1 
ನಿರ್ವಹಿಸಿದ ಟ್ರಿಟಿ5 ಕಂಪಾಕ್ಟಂ, ಟಿ, ವಲ್ಫೇರ್‌ ನಡುವಣ ಸಂಕರಗಳು, ತೆನೆ ದಟ್ಟ 
ವಾಗಿರುವುದಕ್ಕೆ ಒಂದು ಮುಖ್ಯ ಘಟಕ ಕಾರಣವೆಂದು ತೋರಿಸಿವೆ. ಅದೇ ರೀತಿಯ 
ಸಂಕರಗಳಿಂದ ಪಾರ್ಕರ್‌ (1914) ಅನೇಕ ಘಟಕಗಳನ್ನು ಇವು ಒಳಗೊಂಡಿವೆಯೆಂದ 2 
ನಿರ್ಧರಿಸಿದನು. ನೀಲ್ಲನ್‌-ಎಹ್ಲ (1911 ೨). ಸ್ವೀಡಿಷ್‌ಕ್ಲಬ್‌ (ಒತ್ತಾದ)ಅನ್ನು 
ಮಧ್ಯಮ ಒತ್ತಾಗಿರುವ ತೆನೆ ವಿಧ, ಚೌಕತೆನೆಯೊಡನೆಯ ಸಂಕರಗಳನ್ನು ಅಧ್ಯಯನ 


ಸಾಂದ್ರತೆಯ ಮತ್ತು ಸಡಿಲವಾದ ಬೇರ್ಪಡುಗಳನ್ನು ಪಡೆದನು. 
ಪಡೆದಿರುವ ಅಂತರ ಗೆಣ್ಣುವಿನ ಉದ್ದಕ್ಕೆ ಕಾರಕಗಳಾದ || ಮತ್ತು 1, ಮತ್ತು ಚೌಕ. 
ತೆನೆಯ ಹಿಂಜರಿತ ಸ್ಥಿತಿಗೆ ಕಾರಣವಾದ 00 1 | | |, ಗಳೆರಡಕ್ಕೂ ಅಧಿರೋಹಣ 
ವಾಗಿರುವ ಓತ್ತಾಗಿರುವಿಕೆಯ ಘಟಕ ೮ಯ ಉಊಹಾಧಾರದಿಂದ ತನ್ನ ಫಲಿತಾಂಶ 
ವನ್ನು ಆತ ವಿವರಿಸಿದ. €॥ ಸ್‌. ಬಾಹ್ಮವುಳ್ಳ ಣೃ ಸಸ್ಯಗಳಲ್ಲಿ ತೆಕೆ ಸಡಿಲವಾಗಿದ್ದವು. 
ಡ್ಕೂರಂನೊಡನೆ ವಲ್ಗೇರ್‌ನ ಸಂಕರಗಳಲ್ಲಿ, ಅಧಿಕ ಒತ್ತಾಗಿರುವ ತೆನೆಗಳುಳ್ಳ ಎಮ್ಮರ್‌ 


312 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ನಂತಹ ಗೋಧಿಗಳನ್ನು ಪಡೆಯುವುದು ಸಾಮಾನ್ಯ ಸ್ಟೀವರ್ಟ್‌ (1926) ಮಾಡಿದ 
ಟಿ. ವಲ್ಲೇರ್‌ನ ಎರಡು ತಳಿಗಳಾದ ಸೆವಿಯರ್‌ನೊಡನೆ ಫೆಡರೇಷನ್‌ನ ಸಂಕರಗಳ ಫಲಿ 
ತಾಂಶದಿಂದ, ತೆನೆಸಾಂದ್ರತೆಯ ಉಲ್ಲಂಘನಾ ಬೇರ್ಪಡಿಕೆ ಸಂಭವಿಸಬಹುದೆಂದು ಕಂಡಂ 
ಬಂದಿದೆ. ಫೆಡರೇಷನ್‌ಗಿಂತಲೂ ಸ್ವಲ್ಪಮಟ್ಟಿಗೆ ಸೆವಿಯರ್‌ ಹೆಚ್ಚು ದಟ್ಟವಾಗಿದೆ. 
ಯಾದೃಚ್ಛಿಕವಾಗಿ ಆಯ್ಕೆಮಾಡಿದ ನ್ಯ ಸಸ್ಯಗಳ ೫್ಯ ಸಂತತಿ ಪ್ರಯೋಗಗಳಿಂದ, ಕ್ಯ 
ನ ಬೇರ್ಪಡಿಕೆ ಸ್ವಭಾವವನ್ನು ನಿರ್ಧರಿಸಲಾಯ್ತು, ಒತ್ತಾದ ಸಮಯುಗ್ಮಜ, 
ಷಮಯುಗ್ಮಜ ಮತ್ತು ಸಮಯುಗ್ಮಜ ಸಡಿಲ ವಿಧಗಳು 8 : 2 ; 1 ನಿಷ್ಪತ್ತಿಯಲ್ಲಿ 
೦ಭವಿಸಿದವು. ಆದರೆ ಒತ್ತು ವಿಧಗಳು ಸೆವಿಯರ್‌ಗಿಂತಲೂ ಒತ್ತಾಗಿ ಮತ್ತು ಸಡಿಲ 
ತೆನೆಗಳು ಫೆಹರೇಷನ್‌ಗಿಂತಲೂ ಸಡಿಲವಾಗಿದ್ದವು. 
ವಶಂತಶಕಾಲದ ವಿರುದ್ಧ ಚಳಿಗಾಲ ೫ _ಭಾವ : ವಸಂತಕಾಲದಲ್ಲಿ ಗೋಧಿ 
ಯನ್ನು ಬಿತ್ತಿದಾಗ ಕಂಡುಬರುವ ತೆನೆಕಟ್ಟುವಿಕೆಯ ಸ್ವಭಾವವೇ ವಸಂತಶಖತುವಿನವು 
ಗಳನ್ನು. ಚಳಿಗಾಲದವುಗಳ ಸ್ವಭಾವದಿಂದ ಬೇರ್ಪಡಿಸುವ ಮುಖ್ಯ ಲಕ್ಷಣ. 
ಅಮೆರಿಕದ ಸಂಯುಕ್ತ ಸಂಸ್ಕಾನಗಳ ಮತ್ತು ಕೆನಡಾದ ವಸಂತಯತುವಿನಲ್ಲಿ ಬಿತ್ತಿದಾಗ, 
ಅದು ತೆನೆಕಟ್ಟಲು ಸಮರ್ಥವಾಗಿ ಗುಲಾಬಿಯಾಕಾರ ಹಂತದಲ್ಲೇ ಹರಡಿರಂತ್ತದೆ. 
ಪಸಂತಖತುವಿನ ಗೋಧಿಯನ್ನು ಮಾಫಿಯಲ್ಲಿ ಬಿತ್ತಬಹುದು. ಚಳಿ ಕಡಮೆಯಿರುವ 
ಪ್ರದೇಶಗಳಲ್ಲಿ ಆಗಿಂದಾಗ್ಸೆ ವಸಂತಚುತುವಿನ ಗೋಧಿಯ ಮಾಘ ಬಿತ್ತನೆ ಮಾಡ 
ಲಾಗುತ್ತದೆ. ವಾಡಿಕೆಯಾಗಿ, ನಿಜ ಚಳಿಗಾಲ ಗೋಧಿಗಳಿಗಿಂತಲೂ, ವಸಂತಶಖತುವಿನ 
ಗೋಧಿ ತಳಿಗಳು ಕಡಮ ಚಳಿ ಸಹಿಷ್ಣುತೆಯವು. 
ವಸಂತಖುಶು ಮತ್ತು ಚಳಿಗಾಲ ಗೋಧಿಗಳ ನಡುವಣ ಸಂಕರಗಳಲ್ಲಿ ವಾಡಿಕೆ 
ಯಾಗಿ ಏಸಂತಯಖತು ಸ್ವಭಾವ ನ್ಯನಲ್ಲಿ ಪೂರ್ಣ ಪ್ರಬಲತೆ ಪಡೆದಿದ್ದು, ನ್ಯವಿನಲ್ಲಿ 
ಬೇರ್ಪಡುಗಳು ಏರ್ಪಡಬಹುದು. ಕ್ಯವಿನಲ್ಲಿ ಪಡೆದ ಪ್ರಮಾಣ ವಸಂತಖತುವನ್ನು 
ಚಳಿಗಾಲ ಸ್ವಭಾವದಿಂದ ಬೇರ್ಪಡಿಸಲು ಬಳಸುವ ಪರಿಸರ ಸ್ಕಿತಿಗಳನ್ನು ಅತಿ ಹೆಚ್ಚಾಗಿ 
ಅವಲಂಬಿಸಿರುವುದು ನಿಸ್ಸಂದೇಹ... ವಸಂತಕಾಲ ಮತ್ತು ಚಳಿಗಾಲ ದವುಗಳಲ್ಲಿ ವರದಿ 
ಯಾಗಿರುವ ಸರಳ ಪ್ರಮಾಣಗಳು, ಕೂಪರ್‌ (1923)ನ 3:1, ನೀಲ್ಡ್‌ನಟ-ಲ್ಲೆ ೈಸ್ಟ್ಯರ್‌ 
(1925)ನ 15:!ನ್ನ್ನು ಒಳಗೊಂಡಿದೆ. ವಾವಿಲೋವ್‌ ಮತ್ತು ಕೌಸ್ಟಟ್‌ಸೋವ್‌ 
(1921) ಮತ್ತು ಆಮೋಡ್ಟ್‌ (1923) ಇನ್ನೂ ಹೆಚ್ಚಿನ ತೊಡಕಿನ ಪ್ರಮಾಣ ಪಡೆ 
ದರು. ಕಾನ್ಪೆಡ್‌ ಸಮಾರ್ಮ್ವಿಸ್‌ಗಳ ನೃವಿನಲ್ಲಿ. ಆಮೋಡ್ಟ್‌ ವಸಂತಕಾಲದ ಬಿತ್ತನೆಯ 
ಸಸ್ಯಗಳನ್ನು ಎಂಟು ವಾರಗಳ ಅವಧಿಯವರೆಗೆ ಪ್ರತಿವಾರವೂ ತೆನೆಕಚ್ಚುವಿಕೆಗಾಗಿ ಮತ್ತು 
ತೆನೆಕಚ್ಚಲು ಅಸಮರ್ಥವಾದ ತಳಿಗಳನ್ನೊಳಗೊಂಡಿರುವ ಚಳಿಗಾಲ ಪಂಗಡವಾಗಿ ವರ್ಗೀ 
ಕರಿಸಿದ.. 5253 ನ್ಯ ಸಸ್ಯಗಳಲ್ಲಿ, 980 ತನ್ನ ಮಾಂಶಕಾಲದ ಪಿಶೃವಿನಷ್ಟೇ ಅಲ್ಫಾ 
ವಧಿಯಲ್ಲಿ ತೆನೆಕಚ್ಚೆತು. ಮತ್ತು 442ನ್ನು ಚಳಿಗಾಲದವೆಂದು ವರ್ಗೀಕರಿಸಲಾಯ್ತು. 


ತ ತ 
3 


25 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 313 


ತೆನೆಕಚ್ಚು ವಿಕೆ ದಿನದ ಇತರ ವಾರಗಳ ಅವಧಿಯಲ್ಲಿನ ಸಸ್ಯಸಂಖ್ಯೆಗಳು ಅನುಕ್ರಮವಾಗಿ 
ಆಲ್ಬಾವಧಿಯಿಂದ ದೀರ್ಫಾವಧಿಗೆ 1503, 883, 568, 417, 313, 129 ಮತ್ತು 
19 ಆಗಿತ್ತು. ಧೃವಿನಲ್ಲಿ ಮಾರ್ಕಿಪೇನಷ್ಟೇ ವಸಂತಕಾಲದ ಸ್ವಭಾವಕ್ಕೆ ಶೀಘ್ರವಾಗಿ 
ತೆನೆಕಚ್ಚ ದ ಸಸ್ಮಗಳು ತದ್ಭೂಪ ಪ್ರಜನನವಾಗಿದ್ದ ವು. ಮಧ್ಯಸ್ಥದವುಗಳೂ ಕೆಲವು 
ಸಂದರ್ಭಗಳಲ್ಲಿ ತೆನೆಕಚ್ಚುವ ದಿನಗಳ ಸಂಖ್ಯೆಗೆ ತದ್ರೂಪ ಪ್ರಜನನವಾಗಿದ್ದವು. 

ಚಳಿ ಪ್ರತಿರೋಧಕ್ಕಾಗಿ ಹೇಯ್ಸ್‌ ಮತ್ತು ಆನೋಡ್‌ (1927) ನಡೆಸಿದ 
ಮಿಂಟುರ್ಕಿ ಮತ್ತು ಮಿನ್‌ಹಾರಿ ಚಳಿಗಾಲ ಗೋಧಿಗಳೊಡನೆಯ ಮಾರ್ಕ್ವಿಸ್‌ ಸಂಕರ 
ಗಳ ಅಧ್ಯಯನದಲ್ಲಿ ಬೆಳವಣಿಗೆ ಸ್ವಭಾವವೂ ಸೇರಿತ್ತು. ವಸಂತದಲ್ಲಿ ಬಿತ್ತಿದಾಗ 
ದೀರ್ಥಾವಧಿಯಲ್ಲಿ ತೆನೆಐಡೆಯುವ ವಿಭವನ್ನು, ಚಳಿಗಾಲದಲ್ಲಿ ಬಿಶ್ತಿದಾಗ ಅತ್ಯಂತ ಚ 
ಪ್ರತಿರೋಧಕವಾಗಿರುವುದನ್ನು ಆಯ್ಕೆಮಾಡಲಾಯ್ತು. ಮಾರ್ಕಿ ಎಸ್‌ನೊಡನೆ ಪ್ರನ 
ಸಂಕರವೇರ್ಪಡಿಸಿ,. ವಸಂತ ಬಿತ್ತನೆಯಲ್ಲಿನ ಚಳಿ ಪ್ರತಿರೋಧ ಮತ್ತು ತೆನೆಕಚ್ಚುದಿಕೆ 
ಕಾಲದ ಅಧ್ಯಯನದಲ್ಲಿ ಚಳಿಪ್ರತಿರೋಧ ಮತ್ತು ತಡೆಯಾದ ತೆನೆಕಚ್ಚುವಿಕೆಗಳ ನಡುವೆ 
ಬಹುಮಟ್ಟಿಗೆ ಸಂೂರ್ಣ ಸಹಸಂಬಂಧವಿರಬಹುದೆಂದು ಕಂಡುಬಂದಿತ್ತು. (ಪ್ರಕಟಿ 
ವಾಗಿಲ್ಲ... ಸಾಮಾನ್ಯವಾಗಿ ಚಳಿಗಾಲ ಸ್ವಭಾವ ಮತ್ತು ಚಳಿ ಪ್ರತಿರೋಧಗಳ ನಡುವೆ 
ನಿಕಟ ಸಿಹಸಂಬಂಧವಿದೆ. ಆದರೆ ಚಳಿಗಾಲ ಸ್ವಭಾವದ ಕೆಲವು ಗೋಧಿಗಳಲ್ಲಿ ಅಧಿಕ 
ಚಳಿ ಪ್ರತಿರೋಧವಿರುವುದಿಲ್ಲ. ಮಾಫಿ ಬಿತ್ಸನೆ ಮಾಡಿದಾಗ ವಸಂತಯತುವಿನ ಗೋಧಿ 
ಗಳ ಕೆಲವು ತಳಿಗಳಲ್ಲಿ, ಇತರ ತಳಿಗಳಿಗಿಂತಲೂ ಚಳಿಯಿಂದಾಗುವ ನಾಶಕ್ಕೆ ಹೆಚ್ಚು ಗಣ 
ನೀಯ ಪ್ರತಿರೋಧವಿದೆ. 

ವಸಂತಕಾಲದ ವಿರುದ್ಧ ಚಳಿಗಾಲ ಬೆಳವಣಿಗೆ ಸ್ವಭಾವವನ್ನು ಪವರ್ಸ್‌ (1934) 
ಹೈಬ್ರಿಡ್‌ 128, ವೆಲ್ವೆಟ್‌ ಗೆಣ್ಣಿನ ಒಂದು ಸಂಕರದಲ್ಲಿ ಅಧ್ಯಯನ ಮಾಡಿದ. 
ವಾಷಿಂಗ್‌ಟನ್ನಿನ ಪುಲ್‌ಮನ್‌ ಪರಿಸ್ಥಿತಿಯಲ್ಲಿ, ಪಿಶ್ಚಗಳು ಮತ್ತು ಸಂಕರಣಗಳನ್ನು 
ಪಕ್ಚತೆಯ ಕಾಲಕ್ಕೆ ವಾರ ಪಂಗಡಗಳಾಗಿ ವರ್ಗೀಕರಿಸಲಾಯ್ತು, &&, 88 ಮತ್ತು 
€೮ಗಳು. ವಸಂತ ಬೆಳವಣಿಗೆಗೆ ಮತ್ತು ಅವುಗಳ ಯುಗ್ಮವಿಕಲ್ಪಿಗಳು ಚಳಿಗಾಲ ಸ್ವಭಾವದ 
ಕಾರಕಗಳಾಗಿರುವ, 3 ಮುಖ್ಯ ಘಟಕ ಜೋಡಿಗಳ ಆಅಂತರ್‌ಕ್ರಿಯೆಯಿಂದ ಫಲಿತಾಂಶ 
ಗಳನ್ನು ಸ್ಪಷ್ಟಪಡಿಸಲಾಯ್ತು. ಡಿಓಿಗಳು 0೬ ಮತ್ತು ೧೦ಗೆ, 88ಗಳು ೩೩ ಮತ್ತು 
ಗೆ ಮತ್ತು ಂ0ಗಳು ೩೬ ಮತ್ತು ಗೆ ಅಧಿರೋಹಣವಾಗಿದ್ದವು. 

ಕಾಂಡ ತುಕ್ಕುರೋಗ ಪ್ರತಿಕ್ರಿಯೆ ; ಸಸಿ ಹಂತಗಳಲ್ಲಿ, ಲತಾಗೃಹದೊಳಗೆ 12 
ಪರಪೋಷಿ ತಳಿಗಳಿಗೆ ಕಾಂಡ ತುಕ್ಕುರೋಗ ಸೋಂಕನ್ನು ತಗುಲಿಸಿ, ಅವುಗಳ ಪ್ರತಿಕ್ರಿಯೆ 
ವಿಧಾನದ ಆಧಾರದಿಂದ ಬೇರ್ಪಡಿಸಲ್ಪಟ್ಟೆರುವ ಪಕ್ಷೀನಿಯಾ ಗ್ರಾಮಿನಿಷ್‌ ಟ್ರಿಟಸಿಯ 
ಸುಮಾರು 200 ಶಾರೀರಿಕ ಪ್ರಜಾತಿಗಳಿವೆ. (ಸ್ಟಾಕ್‌ಮನ್‌ ಮತ್ತಿತರರು 1935, 
ಜಾನ್ಸನ್‌ ಮತ್ತು ನಿಮ್ಮನ್‌ 1940 ಮತ್ತು ಮಾರ್ಟಿನ್‌ ಮತ್ತು ಸಾಲ್ಮನ್‌ 1953) 


ಕ್‌ ಜಿ 


ಮ 


ಳೆ 


(ಯ 


314 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಒಂದು ಗೋಧಿ ತಳಿ, ತನ್ನ ಸಸಿ ಹಂತದಲ್ಲಿ ರೋಗೋತ್ಪಾದಕ ಜೀವಿಯ ಒಂದು 
ನಿರ್ದಿಷ್ಟ ಶಾರೀರಿಕ ವರ್ಗಕ್ಕೆ ಪ್ರತಿರೋಧವಾಗಿರುವಲ್ಲಿ ಶೆನೆಕಟ್ಟುವಾಗಿನಿಂದ ಪಕ್ವತೆ ಪಡೆ 
ಯುವವರೆಗೆ ಅದೇ ಶಾರೀರಿಕ ಪ್ರಜಾತಿಗೆ ಸಾಮಾನ್ಯವಾಗಿ ಪ್ರತಿರೋಧವಾಗಿರುತ್ತದೆಂದು 
ಅಂಗೀಕರಿಸಲಾಗಿದೆ. ಹಾಗಿದ್ದರೂ, ಗೋಧಿಯ ಒಂದು ತಳಿ ಒಂದು ಶಾರೀರಿಕ ಪ್ರಜಾ 
ತಿಗೆ ಆತ್ಯಧಿಕ ಪ್ರತಿರೋಧ ಪಡೆದಿದ್ದು, ಇನ್ನೊಂದು ಪ್ರಜಾತಿಗೆ ಪೂರ್ಣವಾಗಿ- ಈಡಾ 
ಬಹುದು. ಕಾಂಡ ತುಕ್ಕುರೋಗದ ಪರ್ಯಾಯ ಪರಪೋಷಿ ಬಾರ್ಬರಿಯಲ್ಲಿನ ಸಂಕರಣ 
ಗಳಿಂದ ಹೊಸ ಶಾರೀರಿಕ ಪ್ರಜಾತಿಗಳು ಉತ್ಪನ್ನವಾಗುತ್ತವೆ. (ಕ್ರೈಸೀ 1940) 
ಮತ್ತು ಬಾರ್ಟರಿ ಪೊದರುಗಳಿರುವೆಡೆಯಲ್ಲಿ ಹೊಸ ಶಾರೀರಿಕ ಪ್ರಜಾತಿಗಳು ಉತ್ಪನ್ನ 
ವಾಗುವ ಸಾಧ್ಯತೆ ಇದ್ದೇ ಇರುತ್ತದೆ. 

ಬಿಡಿಸಸ್ಕಗಳನ್ನು 0, 0; 1, 2, 3 ಮತ್ತು 4 ಪ್ರತಿಕ್ರಿಯೆ ವಿಧಗಳನ್ನಾಗಿಸಿ, 
ಸಸಿಗಳ ಪ್ರಶಿಕ್ರಿಯೆಯ ವರ್ಗೀಕರಣ ಮಾಡಲಾಗಿದೆ. ಇದರಲ್ಲಿ 0” ರೋಗದಿಂದ 
ರಕ್ಷಿತವಾಗಿದ್ದು, ಯಾವ ಪ ಶೃತಿಕ್ರಿಯೆಯನ್ನೂ ತೋರ್ಪಡಿಸುವುದಿಲ್ಲ: 0 ; ಸ್ಪಷ್ಟವಾದ 
ಬೊಕ್ಕೆಗಳಬ್ಲದೆ ಹರಿತರೋಗ ಅಥವಾ ಅಂಗಾಂಶ ಕೊಳೆತದ ಚುಕ್ಕೆಗಳನ್ನು ಒಳಗೊಂಡಿ 
ರುತ್ತಮೆ.. 1ರಲ್ಲಿ ಸುತ್ತಲೂ ಸತ್ತ್ವ ಅಂಗಾಂಶಗಳಿಂದಾವರಿಸಿರುವ ಸಣ್ಣ ಬೊಕ್ಕೆಗಳನ್ನು 
ಹೊಂದಿರುತ್ತವೆ. 2ರಲ್ಲಿ ಒಂದಕ್ಕಿಂತ ದಪ್ಪಗಾಶ್ರದ ಬೊಕ್ಕೆಗಳಿದ್ದು ಸುತ್ತಲೂ ಹಸುರು 
ಯುಕ್ತನ ಪ್ರದೇಶವಿರುತ್ತದೆ. 3 ಮತ್ತು 4ರಲ್ಲಿ ಅನುಕ್ರಮವಾಗಿ ಸುಮಾರಾಗಿರುವ 
ಮತ್ತು ದಪ್ಪಗಾತ್ರದ ಬೊಕ್ಕೆಗಳಿರುತ್ತವೆ. ಭಿನ್ನವಾಗಿರುವ ಪ್ರಶಿಕ್ರಿಯೆಗಳಿಗೆ 3೭ ಎಂದು 
ಹೆಸರಿಡಲಾಗಿದೆ ಮತ್ತು ಅದು 0ಯಿಂದ 2ರ ವರೆಗಿನ ವಿಧ ಪ್ರತಿಕ್ರಿಯೆ ಮತ್ತು ಒಂದೇ 
ಎಲೆಯಲ್ಲಿ 3 ಅಥವಾ 4ರ ಪ್ರತಿಕ್ರಿಯೆಯನ್ನು ಕೂಡಾ ಒಳಗೊಂಡಿದೆ.  0ಯಿಂದ 
2ರ ವರೆಗಿನ ವಿಧಗಳು ಮಾತ್ರ ಉಂಟಾದರೆ, ಪ್ರಶಿಕ್ರಿಯೆಯನ್ನು ಪ್ರತಿರೋಧವೆಂದು 
ವರ್ಗಿಕರಿಸಲಾಗುತ್ತದೆ. ಈ ಪಂಗಡ ಸಾವಸಾನ್ಯವಾಗಿ, ಸಸ ಹಂತದಲ್ಲಾಗಲಿ ಅಥವಾ 
ವಯಸ್ಕ ಸಸ್ಯಹಂತದಲ್ಲಾಗಲಿ ತುಕ್ಕುರೋಗದಿಂದ ಹೆಚ್ಚಾಗಿ ಪೀಡಿತವಾಗುವುದಿಲ್ಲ. 
3 ಮತ್ತು 4ನೆಯ ವಿಧಗಳು ಈಡಾಗುವುವು ಮತ್ತು ಅನೇಕ ವೇಳೆ ಅತ್ಯಧಿಕ ನಷ್ಟದ 
ಮಾದರಿಗಳಾಗುತ್ತವೆ. ೫ ಪ್ರತಿಕ್ರಿಯೆ ಫೃತಿರೋಧ ಅಥವಾ ಕಈಡಾಗುವಿಕೆಗೆ 
ಪ್ರಧಾನವಾಗಿರುವಲ್ಲಿ, ಅದರ ಪ್ರತಿಕ್ರಿಯೆಯ ಪ್ರಧಾನ್ಯತೆಗನುಗುಣವಾದ ಆಧಾರದಿಂದ 
ಈಡಾಗುವ ಅಥವಾ ಪ್ರತಿರೋಧ ಪಂಗಡಗಳಾಗಿ ವರ್ಗಿಕರಿಸಲಾಗುತ್ತದೆ. 

ಸಸ್ಮಪ್ರಶಿಕ್ರಿಯೆಗೆ ವಿವರಿತ ಆಧಾರದಿಂದ ಕ್ಷೇತ್ರ ಪ್ರತಿಕ್ರಿಯೆಯನ್ನು ವರ್ಗೀಕರಿಸ 
ಲಾಗಿದೆ. 

ಸಸಿಗಳ ಪ್ರಶಿಕ್ರಿಯೆ ರಿಕ್ಕತೆಯ ವಿಧಾನಗಳ ಸಾಹಿತ್ಯ ಅತಿ ವ್ಯಾಪಕವಾದದ್ದು 
ಸಂಭವಿಸಬಹುದಾದ ಬೇರ್ಪಡುಗಳ ಹಲವು ಎಧಗಳ ವಿಶದೀಕರಣವನ್ನು ಒದಗಿಸಲಾಗು 
ವುದು. ಶಾರೀರಿಕ ವರ್ಗ 36ಕ್ಕೆ ಟ್ಮ, ಪ್ರತಿರೋಧಕವಾಗಿದ್ದು ಮತ್ತು ಮಾರ್ಕ್ವಿಸ್‌ 


ಸೆರ್‌ಧಾನ್ಯಗಳು ಮೆತ್ತು ಫ್ಲಾಕ್ಸ್‌ ರಿಕ್ಕೆತೆ 315 


ಈಡಾಗುವಲ್ಲಿನ ಒ ಒಂಡು ಡು ಔಕ್ಯ _2ಕ್ಕ. ಮಾರ್ಕಿ ಆಸ್‌ ಸೆಂಕರೆದೆದ್ದಿ (ಗೌಲ್ದಿನ್‌ ಮತ್ತಿತರರು 


1928), ಅಂಶತಃ ಪ್ರತಿರೋಧಕ್ಕೆ ಮಾರ್ಗ: ನಗ ಸಮಯುಗ್ಮಜ ಪ್ರಬಲಸ್ಥಿತಿಯಲ್ಲಿ 
ಒಂಟೊಂಟಿಯಾಗಿ,  ಪ್ರತಿರೆ ಧಕ್ಕೆ ಎರಡು ದ್ವಯಾಂಶಕ ಘಟಕಗಳನ್ನು 1[, ಪಡೆದಿದೆ 
ಯೆಂಬ ಊಹೆಯಿಂದ ಫಬಿತಾಂಶಗಳನ್ನು ವಿವರಿಸಲಾಯ್ತು. ಆದ್ದರಿಂದ 1ರ 


ಜನ್ಮಃ ದಾತ್ಮ ವಂಶವಾ ರೂಪ ಪಜ ೋ೭ ನ, ತ್ತು ಮಾರ್ಮ್ವಿಸ್‌ದು ಗರ್ಗ ಆಗಿತ್ತು 
ಠ್ಶ ವಂಶವಾಹಿರೂಪಗಳು, ಔನನೃಣ್ಯ. ಗಗ್ಧಿಣ್ಣಣ ಗ್ರಿಣ್ಮಣ, ಮತ 
`ರ್ಚೇ,ಸ್ವಿಗ್ಗ್ಮ ಮಠವಾಹಿರೂಪದ ದ್ವಿಸಂಕರಣ ಪ್ರಮಾಣದಿಂದ ನಿರೀಕ್ಷಿಸಬಹುದಾ 
ದಂತೆಯೇ ಇತ್ತು. ಇವು ದೃಶ್ಯರೂಪ ಸ್ವಭಾವದ, ನಿರ್ಗ್ರಿಣ, ನನ ರ್ಣ್ಯ, 
ಪ್ರತಿರೋಫಥ. ೫್ಭಗ್ವವಿನ ದೃಶ್ಯರೂಪ ಪದ ಅಂಶತಃ ಪ್ವ ಶಿರೆ ೀಧ ಮತ್ತು 1[7].[, 
ದ್ವಿಗುಣ ಹಿಂಜರಿತದ ಅತ್ಯಧಿಕ ಈಡಾಗುದಿಕೆಯನ್ನು ತೋರ್ಪಡಿಸಿದ.್ತ. 

ಹಾರಿಂಗ್‌ಟನ್‌ ಮತ್ತು ಆಮೋಡ್ಹ್ಟ್‌ (1923) ಸಸಿಹಂತದಲ್ಲಿ ಶಾರೀರಿಕ 
ಪ್ರಜಾತಿ 34ಕ್ಕೆ ಪ್ರತಿರೋಧವಾಗಿದ್ದು, ಪ್ರಜಾಶಿ 1ಕ್ಕೆ ಈದಾಗುವ ಪೆಂಟಾಡ್‌ ಮತ್ತು 
ಈ ಎರಡು ಪ ಜಾತಿಗಳಿಗೆ ವಿಪಯ್‌ಯ ಪ್ರತಿಕ್ರಿಯೆ ತೋರ್ಪಡಿಸುವ ಮಿಂಡಮ್‌ 
ಗಳೆಂಬ ಎರಡು ಡ್ಯೂರಂ ಗೋಧಿಗಳ ನಡುವಣ ಸಂಕರಗಳನ್ನು ಅಧ್ಯಯನ ಮಾಡಿದರು. 
ಪ್ರತಿಯೊಂದಕ್ಕೂ ಇದ್ದ ಪ್ರಶಿಕ್ಟಿಯೆಗೆ ಒಂದೇ ಪ್ರಧಾನ ತಳೀಂ ಯಕ ಘಟಕ ವ್ಯತ್ಯಾಸ 
ಕಾರಣವಾಗಿತ್ತು ಮತ್ತು ಎರಡು ಘಟಕಗಳೂ ಪ್ರತ್ಯೇಕ ರಿಕ್ಕತೆ ಪಡೆದಿದ್ದವು. 

11 ಶಾರೀರಿಕ ಪ್ರಜಾತಿಗಳಿಗೆ ರಕ್ಷಣೆ ಪಡೆದ ಕಾನ್ರೆಡ್‌ ಎಲ್ಲಾ ಪ್ರಜಾತಿಗಳಿಗೂ 
ಈಡಾಗುವ ಮಾರ್ಕಿ ವಸ್‌ ನೊಡನೆಯ ಒಂದು ಸಂಕರದಲ್ಲಿ (ಆಮೋಡ್ಟ್‌ 1923) ರೋಗ 

ರಕ್ಷಣೆ ಈಡಾಗುವಿಕೆದು ಮೇಲೆ ಪ್ರಬಲವಾಗಿತ್ತು ಮತ್ತು ಕಾನ್ಫೆಡ್‌ ರಕ್ಷಣೆ ಪಡೆದು 

ಮಾರ್ಕ್ವಿಸ್‌ ಈಡಾಗುವಂತಿದ್ದ ಎಲ್ಲಾ ಪ್ರಜಾತಿಗಳಿಗೂ ಪ್ರತಿಕ್ರಿಯೆಯ ವಿಥಾನ 
ಒಂದೇ ತಳೀಯಕ ಘಟಕ ಜೊತೆಯ ನಿಯಮಾಧೀನವಾಗಿತ್ತು. 

ಸಂಕ್ಷಿಪ್ತವಾಗಿ ವರದಿ ಮಾಡಿರುವ ಸಸಿ ಪ್ರತಿರೋಧದ ಕೆಲವು ಅಧ್ಯಯನಗಳು 
ಸೂ ಪ್ರತಿಕ್ರಿಯೆ ರಿಕ್ಕತೆ ವಿಧಾನದ ಅತಿ ವ್ಯಾಪಕ ಅಧ್ಯಯನಗಳನ್ನು ಪ್ರತಿನಿಧಿಸುತ್ತವೆ. 
ಎಲ್ಲಾ ಪರಿಚಿತ ವ್ರಜಾತಿಗಳು ಮತ್ತು ಮುಂದಿನ ಅಧ್ಯಯನಗಳಿಂದ ವೃಕ್ತಪಡಬಹು 
ದಾದ ಇತರ ಪ್ರಜಾತಿಗಳಿಗೂ, ಒಂದೇ ತಳಿಯಲ್ಲಿನ ಸಓಿಹಂತದಲ್ಲಿ ಪ್ರತಿರೋ 
ಪಡೆಯುವುದು ಕಷ್ಟಕರವೆಂದು ಕಂಡುಬಂದಿದೆ. ಯಾಕೆಂದರೆ ಎಡೆಬಿಡದೆ ಹೊಸ 
ಶಾರೀರಿಕ ಪ್ರಜಾತಿಗಳು ಕಂಡುಬರುತ್ತಿವೆ. ಮತ್ತು ವರ್ಷದಿಂದ ವರ್ಷಕ್ಕೆ ಪ್ರಜಾತಿಗಳ 
ಸಂಖ್ಯೆ ತೀವ್ರಗತಿಯಲ್ಲಿ ಹೆಚ್ಚು ತ್ತಿವೆ, ಆಸ್ಟ್ರೇಲಿಯಾದ ಪ್ರಸ್ತು ತದ ಪ್ರಜಾತಿ 
ಗಳಿಗೆ ಪ್ರತಿರೋಧವೆಂದು ಮೇಸಿನ್‌ಡೋ (1931) ವಿವರಿಸಿರುವ ಮುಖ್ಯವಾಗಿ 
ಆಫ್ರಿಕಾದ ಕೆನಿಯಾ ರಾಷ್ಟ್ರದಿಂದ ಪಡೆದ ಗೋಧಿಗಳಂತಹ ಹೊಸಗೋಧಿಗಳನ್ನು 
`ಕಂಡು ಹಿಡಿದಿರುವುದರಿಂದ ಈ ಸಮಸ್ಯೆ ಸ್ವಲ್ಪಮಟ್ಟಿಗೆ ಕಷ್ಟದಾಯಕವಲ್ಲವೆಂದು 


316 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವ್ಯಕ್ತಪಟ್ಟಿದೆ. .. ಇದರಲ್ಲಿನ ಕೆಲವು ಗೋಧಿಗಳು ತಮ್ಮ ಸಹಿ. ಹುತದಲ್ಲಿ 20 
ಶಾರೀರಿಕ ಪ್ರಜಾತಿಗಳ ಪ್ರತಿನಿಧಿಗಳಿಗೆ ಪ್ರತಿರೋಧವೆಂದು ಸ್ಪಷ್ಟಪಟ್ಟಿದೆ.. (ಪೀಟರ,ನ್‌ 
ಮತ್ತಿತರರು 1940). ಅಲ್ಲದೆ ಸಲುವಳಿಯಲ್ಲಿರುವ 30 ಕೆನಡಾ ಪ್ರಜಾತಿಗಳ ಸಾಂಕ್ರಾ 
ಮಿಕವನ್ನು ಹೊಲದಲ್ಲಿ ಉಂಟುಮಾಡಿದ್ದರೂ, ಆ ಹೊಲಸ್ಥಿ ತಿಯಲ್ಲೂ ಕೂಡ ಅವು 
ಪ್ರತಿರೋಧವಾಗಿ ಉಳಿದಿದ್ದವು. 

ಮೂಲತಃ ಕಾಂಡತುಕ್ಕುರೋಗ ಪ್ರತಿರೋಧ ಪಡೆದ ವಲ್ಲೇರ್‌ ವಿಧ ಗೋಧಿಗಳ 
ತಳಅಭಿವೃದ್ಧಿ, 14 ಮತ್ತು 21 ವರ್ಣತಂತು ಪ್ರಭೇದಗಳ ನಡುವಣ ಸಂಕರಗಳಿಂದ 
ಎಮ್ಮರ್‌ ಗೋಧಿ ಪಂಗಡದ ಸಸ್ಯಗಳಿಂದ ಕಾಂಡತುಕ್ಕುರೋಗ ಪ್ರತಿರೋಧವನ್ನು 
ವಲ್ಗೇರ್‌ ಗೋಧಿಗಳಿಗೆ ಸ್ಮಳಾಂತರಿಸುವುದನ್ನೊಳಗೊಂಡಿತ್ತು. ಮಾರ್ಕ್ವಿಸ್‌ನೊಡನೆ, 
ಒಂದು ಡ್ಯೂರಂ ತಳಿ ಲೂಮಿಲ್ಲೋವಿನ ಒಂದು ಸಂಕರದಿಂದ, ಹೇಯ್‌, ಪಾರ್ಕರ್‌ 
ಮತ್ತು ಕುರ್ಬ್ಸ್ಸ್‌ಪೇಲ್‌ (1920) ಮುಂದೆ ಮಾರ್ಕ್ವಿಲ್ಲೋ ಎಂದು ಹೆಸರಿಟ್ಟ ಕಾಂಡ 
ತುಕ್ಕುರೋಗ ಪ್ರತಿರೋಧ ವಲ್ಗೆ ರ್‌ ವಿಧ ಗೋಧಿಯನ್ನು ಪಡೆದರು. ಹೊಲದ ಸ್ಥಿತಿ 
ಗಳಲ್ಲಿ ಪ್ರಚಲಿತವಾಗಿರುವ ಶಾರೀರಕ ಪ್ರಜಾತಿಗಳ ಗುಂಪಿಗೆ ಸಾಮಾನ್ಯವಾಗಿ ಪ್ರತಿ 
ರೋಧವಾಗಿಯೇ ಮುಂದುವರೆದಿದ್ದರೂ, ಮಾರ್ಕಿಲ್ಲೋ, ಲೂಮಿಲ್ಲೋಗಿಂತಲೂ 
ಕಡಮೆ ಪ್ರತಿರೋಧಶಕ್ತಿಯದೆಂದು ದೃಢಪಟ್ಟಿತು. ಮೂರ್ಮ್ವಿಲ್ಲೋವಿನ ಭಗಿನಿ ಆಯ್ಕೆ 
ಯೊಂದನ್ನು, ಹಲವು ಪ್ರಜಾತಿಗಳಿಗೆ ಕಾನ್ರೆಡ್‌ ವಿಧದ ರಕ್ಷಣೆ ಪಡೆದಿದ್ದ ಕಾನ್ಪೆಡ್‌ 
ಮಾರ್ಯ್ವಿಸ್‌ನಿಂದ ಪಡೆದ ವಸಂತಕಾಲದ ಗೋಧಿ ಆಯ್ಕೆಯೊಂದರೊಡನೆ ಸಂಕರ 
ವೇರ್ಪಡಿಸಲಾಯ್ತು. ಈ ಮುಂದಿನ ಸಂಕರದಿಂದ, ಹೇಯ್ಸ್‌, ಸ್ಫಾಕ್‌ಮನ್‌ ಮತ್ತು 
ಅಆಮೋಡ್ಜ್‌ (1925) ಗಳು, ಪ್ರಚಲಿತ ಪ್ರಜಾಶಿಗಳ ಗುಂಪಿಗೆ ತೆನೆ ಕಚ್ಚುವಿಕೆಯಿಂದ 
ಪಕ್ಚತೆಯವರೆಗಿನ ಪ್ರತಿರೋಧ ಎರಡು ಪೂರಕ ಘಟಕಗಳ `ನಿಯಮಾಧೀನಕ್ಕೊಳ 
ಪಟ್ಟಿ ದೆಯೆಂದೂ ಮತ್ತು ಪ್ರತಿರೋಧಕ್ಕೆ ಈಡಾಗುವಿಕೆ ಪ್ರಭಲವಾಗಿತ್ತೆಂದೂ ನಿರ್ಧ 
ರಿಸಿದ್ದಾರೆ.. ಹೊಲದಲ್ಲಿ ಸಾಂಕ್ರಾಮಿಕವೇರ್ಪಡಿಸಲು ಬಳಸಿದ ಹಲವು ಪ್ರಚಲಿತ 
ಫೃಜಾತಿಗಳಿಗೆ, ಮಾರ್ಕಿ ಎಲ್ಲೀ ಮತ್ತು ಥಾಚರ್‌ (ಥಾಚರ್‌ ' ಸಂಕರದಿಂದ ಆರಿಸಿದ್ದು) 
(ಮಾರ್ಕ್ವಿಸ್‌ , ಲೂಮಿಲ್ಲೋ) ಜ್‌ (ಮಾಡ್ಮ್ವಿಸ್‌ : ಕಾನ್ರಾಡ್‌) ಸಹಿ ಹಂತದಲ್ಲಿ 
ಅತ್ಯಧಿಕವಾಗಿ ಈಡಾಗುತ್ತವೆ ಎಂಬುದು ಕೂಡ ಕಂಡುಬುದಿತು. ಹೊಲ ಸ್ಥಿತಿಯಲ್ಲಿ 
ಎರಡು ಮುಖ್ಯ ಘಟಕ ಜೋಡಿಗಳಿಂದ ನಿಯಮಾಧೀನವಾಗುವ ಮೂರ್ಕ್ವಿಲ್ಲೋ 
ವಿಧದ ಪ್ರತಿರೋಧ, ಕೆಲವು ಶಾರೀರಕ ಪ್ರಜಾತಿಗಳಿಗೆ ಸಮೀಪ ರಕ್ಷಣೆ ಪಡೆದ ಕಾನ್ಪೆಡ್‌ 
ವಿಧದಿಂದ ಪ್ರತ್ಯೇಕ ರಿಕ್ಕತೆ ಪಡೆದಿದೆಯೆಂದು ದೃಢಪಟ್ಟೆತು. . ಉತ್ತರ ಅಮೆರಿಕಾದಲ್ಲಿ 
ಥಾಚರ್‌ ಗೋಧಿಯನ್ನು (ಹೇಯ್ಸ್‌ . ಮತ್ತಿತರರು. 1936) 2 ಕೋಟಗಿಂತ ಅಧಿಕ 
ಎಕರೆಗಳಲ್ಲಿ ಬೆಳೆಸಲಾಗುತ್ತದೆ. . 1934 ರಲ್ಲಿ ಅದನ್ನು ಪರಿಚಯಮಾಡಿಸಿದಂದಿನಿಂಡ, 
1950ರಲ್ಲಿ ಪ್ರಜಾತಿ 15 ॥ ಸಂಭವಿಸುವವರೆಗೂ ಹೊಲ ಪರಿಸ್ಥಿತಿಯಲ್ಲಿ ಅದು 


ಕಿರುಧಾಸ್ಕಿಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 317 





ಚಿತ್ರ 31; *ೆನ್ಕಾ » ಗೂಲಾರ್‌ ಸಂಕರದ ಒಂದು ಆಯ್ಕೆಯ ಸಸಿ ಹಂತದಲ್ಲಿನ ಪ್ರತಿಕ್ರಿಯೆ. ಸ 
ಮತ್ತು ಪಕ್ಕ ಸಸ್ಯ ಹಂತಗಳಲ್ಲಿ ಅನೇಕ ಶಾರೀರಕ ಪ್ರಜಾತಿಗಳಿಗೆ ತೋರುವ ಪ್ರತಿರೋಧ ಒಂದು 
ಪ್ರಬಲ ಪಟಕಗಳಿಂದಾದದು . (ಎಸ್‌. ಎಲ್‌. ಮಾಸಿಂಡೋ ಕ ಪೆಯಿಂದ.) 


318 ಸಸ್ಕ್ರ ತಳಿಅಭಿವೃದ್ಧಿ ವಿಧಾನಗಳು 


ಕಾಂಡತುಕ್ಕುರೋಗಕ್ಕೆ ಸಾಧಾರಣ ಪ್ರತಿರೋಧ ಪಡೆದಿತ್ತು. ಈ 15 8 ಪ್ರಜಾತಿಗೆ 
ಇತರ ಎಲ್ಲಾ ವಾಣಿಜ್ಯ ತಳಿಗಳಿಂದಂತೆಯೇ, ಇದೂ ಈಡಾಗುತ್ತದೆ. 
ಮಾರ್ಕ ಸ್‌ನೊಡನೆ, ಟ್ರಿಟಿಕಂ ಡೈಕಾಕಂನ ಒಂದು ತಳಿ ಯಾರಾಸ್ಲಾವ್‌ 
ಎಮ್ಮರ್‌ನ ಸಂಕರಗಳಿಂದ ಮೆಕ್‌ಫಾಡನ್‌ (1930) ಸ್ವಲ್ಪಮಟ್ಟಿಗೆ ಹೆಚ್ಚು ತೃಪ್ತಿಕರ 
ಕಾಂಡತುಕ್ಕುರೋಗ ಪ್ರತಿರೋಧವನ್ನು ಪಡೆದ... ಈ ಸಂಕರದಿಂದ ಪಡೆದ ಎರಡು 
ತಳಿಗಳು, ಹೋಪ್‌ ಮತ್ತು ಎಚ್ಚ್ಯ್‌, ಕೃಷಿ ಶಾಸ್ತ್ರೀಯ ಲಕ್ಷಣಗಳಲ್ಲಿ ಪೂರ್ಣ ಶೃಷ್ತಿ 
ಕರವಾಗಿಲ್ಲದಿದ್ದರೂ, ಕಾಂಡ ತುಕ್ಕುತೋಗ ಪ್ರತಿರೋಧ ಮೂಲವಾಗಿ ಇತ್ತೀಚಿನ ವರ್ಷ 
ಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ತಳಿಅಭಿವೃದ್ಧಿಕರಿಂದಲೂ ಬಳಸಲಾಗುತ್ತಿದೆ. ಈ ಎರಡು 
ಗೋಧಿಗಳೂ, ಥಾಚರ್‌ ಮತ್ತು ಮಾರ್ಕಿ ಎಲ್ಲೆಕ್ಲೋಗಳಂತೆಯೇ ಅಮೆರಿಕ ಸಂಯುಕ್ತ 
ಸಂಸ್ಕ್ರಾನಗಳು ಮತ್ತು ಕೆನಡಾಗಳೆರಡರಲ್ಲೂ ಸ್ವಾಭಾವಿಕವಾಗಿ ಕಂಡುಬರುವ ಹಲವು 
ಶಾರೀರಕ ಪ್ರಜಾತಿಗಳಿಗೆ ತಮ್ಮ ಸಸಿ ಹಂತದಲ್ಲಿ ಈಡಾಗುತ್ತವೆ ; ಆದರೆ ಹೋಪ್‌ 
ಮತ್ತು ಎಚ್‌ 44 ಗಳೆರಡೂ, ತೆನೆ ಕಚ್ಚುವಿಕೆಯಿಂದ ಪಕ್ವತೆಯ ಹಂತದವರೆಗೆ ಹೊಲ ' 
ದಲ್ಲಿ ಕಾಂಡತುಕ್ಕುರೋಗದ ಸ್ವಾಭಾವಿಕ ಹಾಗೂ ಕೃತಕ ಸಾಂಕ್ರಾಮಿಕಗಳಿಗೆ ಅತ್ಯಧಿಕ 
ಪ್ರತಿರೋಧವಾಗಿರುವುದು ಸ್ಪಷ್ಟವಾಗಿದೆ. ಈ ಹೊಸ ಗೋಧಿಗಳನ್ನು ಮೆಕ್‌ಫಾಡನ್‌ 
ಪಡೆದ ತಕ್ಷಣವೇ ಮತ್ತು ಅವುಗಳಿಗೆ ಹೆಸರಿಡುವ ಮುನ್ನವೇ, ಕುತೂಹಲ ತೋರ್ಪಡಿ 
ಸಿದ ತಳಿಅಭಿವೃದ್ಧಿ ಕರೆಲ್ಲರಿಗೂ ಉದಾರವಾಗಿ ಬೀಜವನ್ನು ಒದಗಿಸಿದ. ಒಂದೇ 
ಸಮಯದಲ್ಲಿ ಅನೇಕ ಕಾರ್ಯಕರ್ತರ ಪ್ರಕಟಣೆಗಳಿಂದ (ಕ್ಲಾರ್ಕ್‌ ಮತ್ತು ಅಸಿಮಸ್‌ 
1928, ಗೌಲ್ಹ್ಡನ್‌ ಮತ್ತಿತರರು 1928) ಹೋಪ್‌ ಮತ್ತು ಎಚ 44 ಪಡೆದಿದ್ದ 
ಪ್ರಶಿರೋಧದ ವಿಧ, ವಲ್ಸೆ ೇರ್‌ನ ಈಡಾಗುವ ತಳಿಗಳೊಡನೆಯ ಸಂಕರಗಳಲ್ಲಿ ಸುಲಭ 
ವಾಗಿ ರಿಕ್ಕವಾದವೆಂಬುದು ಬೇಗ ವ್ಯಕ್ತಪಟ್ಟಿತು. ನ್ಯನಲ್ಲಿ ಪ್ರತಿರೋಧ ಪ್ರಬಲವಾಗಿದೆ. 
ಮತ್ತು ನೃವಿನ ಹಾಗೂ ನಂತರದ ಸಂತತಿಗಳ ಬೇರ್ಪಡಿಕೆ ಒಂದು ಅಥವಾ ಎರಡು 
ಜೊತೆ ಘಟಕಗಳನ್ನಾಧರಿಸಿವೆಯೆಂದು ಕಂಡುಬಂದಿದೆ. ಪೇನ್‌ (1940) ಪರಿಶೀಲಿಸಿದ 
ಸಂಕರಗಳಿಂದ, ಎಚ್‌ 44ರ ಸಂಕರಗಳಿಂದ ಪಡೆದ ಪ್ರತಿರೋಧ ಸಾಲುಗಳಲ್ಲಿ ಪ್ರತಿ 
ರೋಧಕ್ಕೆ ಹೋಪ್‌ನಲ್ಲಿರುವಂತಹುದೇ ಘಟಕಗಳನ್ನು ಪಡೆದಿರುವುದು ಸಂಭವನೀಯ 
ವೆಂದು ಗವಎ:ನಿಸಲಾಗಿದೆ. ಹಾಗಿದ್ದರೂ ಎಲ್ಲೆ ೇೀರ್‌ನ ಕಾಂಡತುಕ್ಕುರೋಗಕ್ಕೆ ಈಡಾಗುವ 
ತಳಿಗಳೊಡನೆ ಹೋಪ್‌ ಮತ್ತು ಎಟ್‌ 44 ಸಂಕರಗಳ ೯] ತಳಿಗಳ ಅಧ್ಯಯನದಲ್ಲಿ 
ಆನೇಕ ಕಾರ್ಯಕರ್ತರು ಆ ವಿಧಗಳಲ್ಲಿ 9:7, 3; 1, 15: 1, 1: 3 ಮತ್ತು 
1 : 15 (ಆಸಿಮಸ್‌ 1934, ಚರ್ಚ್‌ವಾರ್ಡ್‌ 18931, 1932) ಈಡಾಗುವಿಕೆ ಪ್ರತಿ 
ರೋಧ ನಿಷ್ಟತ್ತಿಯನ್ನೊಳಗೊಂಡ ಬೇರ್ಪಡುವ ಪ್ಯಾಪಕ ಭಿನ್ನತೆಯನ್ನು ಗಮನಿಸಿ 
ದ್ದಾರೆ. ಪ್ರತಿರೋಧ ಸಾಲುಗಳು ಮುಂದಿನ ಸಂತತಿಗಳಲ್ಲೂ ಪ್ರತಿರೋಧಕ್ಕೆ ತದ್ರೂಪ 
ಪ್ರಜನನವಾಗಿರುತ್ತವಂಬುದು ತಳಿಅಭಿವೃದ್ಧಿಕನಿಗೆ ದೊರೆತ ಮುಖ್ಯ ವಿಷಯ. 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕತೆ 319 


ವಸಂತಕಾಲದ ಗೋಧಿ ಪ್ರದೇಶದಲ್ಲಿನ ಈ ಸಮಸ್ಯೆಯ ಪ್ರಸ್ತುತದ ಅಂತಸ್ತಿನ 
ಕ ಡೈ 
ಸ್ವಲ್ಪಮಟ್ಟಿನ ವಿವರವಾದ ಸಾರಾಂಶವನ್ನು ಮೊದಲನೆಯ ಅಧ್ಯಾಯದನ್ಲಿ “ಕಾಂಡ 


ಡ್‌್‌ ಕಾ ಹ ೨ 4 ನಿರ್‌ ಬ, 
ಸಂಶಕಾಲದ ಗೋಧಿ ತಳಿಅಭಿವೃದ್ಧಿ' ಎಂಬ ಶಿರೋ 
ಒಪ 


ಸ್ತ 
ಲ 
1 
(೩ 
ಡು 
ತ್ತೆ 


ಥಾಚರ್‌, ನ್ಯೂಥಾಚ್‌ ಮುತ್ತು ಮಿಡಾಗಳೊಡನೆ ಟಿಮ್‌ಸ್ಟ್ರೀನ್‌ನ ಸಂಕರಗಳಲ್ಲಿ 
ಕ ಕ 


ಸ್ಯ ತ ಕ್ರ ತಾ ಸತ್ಯ ಸಜೆ ಹ. 0"ಂಉಇಇ್ಡ೯್ಷ! ತಾಕಾ ರ ಕಾಟೆ ಮೋ 
ಕಾಂಡತುಕ್ಕುರೋಗಕ್ಕೆ ಸ, ಮತ್ತು ಹೊಲದಲ್ಲಿನ ಪ್ರತಿಕ್ರಿಯೆಯ ಸಾರಾಂಶವನ್ನು ಕೂ 
ಹ ಇ ಜ್ಯಾಕಾರ ತೌ ಸ್‌ ಹಾಕ್ತ ಗ್ರ ಹಾ ಲ 
ಮತ್ತು ಆಸಿಮಸ್‌ (1951) ಪ್ರಕಟಿಸಿದ್ದಾರೆ. ಟಿಮ್‌ಸ್ಟೀನ್‌ನನ್ನು ಟಿ, ವಲ್ಲೇರ್‌ನ 
ಭೂ ಕ್ರ್ವ ತ ಡಿ ಗ 
ಸ್ಕಿ 


ಬೀನ್‌ವೆಡೆಲ್‌ನೊಡನೆ ಟಿ. ಟಿಮೋಷೀವಿಯ ಸಂಕರದಿಂದ ಆಯ್ಕೆ ಮಾಡಲಾಯ್ತು. 
ಅಂತಹ ಸಂಕರಗಳಿಂದ ಕಲಿತ ಮುಖ್ಯಾಂಶಗಳನ್ನು ಥಾಚರ್‌ ಮತ್ತು ಟಿಮ್‌ಕೀನ್‌ 
ಸಂಕರದಿಂದ ಪಡೆದ ಫಲಿತಾಂಶಗಳ ಅವಲೋಕನದಿಂದ ತೃಪ್ತಿಕರವಾಗಿ ಸಂಗ್ರಹ ಮಾಡ 


ಬಹುದು. ಸಸಿ ಹಂತದಲ್ಲಿ ಜನ್ನದಾತ್ಮ ತಳಿಗಳ ಪ್ರತಿಕ್ರಿಯೆ ಈ ಕೆಳಗಿನಂತಿದೆ ; 
ಣು ಣ್ರೃ ಕ್ರ 





| 


ಪಂಗಡ ! ] 1.1 1% 
ಪ್ರಜಾಶಿಗಳು ,17.19,29,69,89,139 16,24.24,52, 11,34,36,38,56 158 


| 
(59,593,90.116 133 
ಟಿಮ್‌ಸ್ಟೀನ್‌ | ಪ್ರ 


| ಕ್ತ | ಕಾ ಪೂ 
| “ು | ಹ. 
ಥಾಚರ್‌' | ಅತ್ಯಧಿಕ ಪ್ರ ಪ್ರ | ಈ ಈ 





ಪ್ರಜಾತಿ 36ಕ್ಕೆ ಟಿಮ್‌ಸ್ಟೀನ್‌ ಪ್ರತಿರೋಧ ಮತ್ತು ಥಾಚರ್‌ ತಈಡಾಗುವಿಕೆ, 
ಟಿಮ್‌ಸ್ಟೀನ್‌ ವ ಚರ್‌ ಪ್ರತಿಕ್ರಿಯೆಯನ್ನು ಒಂದು ಏಕಘಟಕ ಜೊತೆ ಭಿನ್ನ 
ವಾಗಿಸಿತು. ಟಿಮ್‌ಸ್ಟ್ರೀನ್‌ ಮತ್ತು ಥಾಚರ್‌ಗಳೆರಡೂ ಈಡಾಗುವ 158 ಯನ್ನು 
೪ದು ಇತರ ಎಲ್ಲಾ ಪ್ರಜಾತಿಗಳನ್ನೂ ಈ ಘಟಕ ಓಯಮಾಧೀನಗೊಳಿಸುವುತೆ 
ತೋರ್ಪಟ್ಟಿತು. ಇದರ ಜೊತೆಗೆ ಪಂಗಡ 1ರಲ್ಲಿನ ಆರು ಪ್ರಜಾತಿಗಳಿಗೆ ಅತ್ಯಧಿಕ ಪ್ರತಿ 
ರೋಧವಿರುವ 1 ವಂಪವಾಹಿಯನ್ನು ಥಾಚರ್‌ ಒದಗಿಸಿತು. ಈ ಘಟಕ ಸಸಿ ಪ್ರತಿ 
ರೋಧ ಪ್ರತಿಕ್ಟಿಯೆಗೆ ಟಿಮ್‌ಸ್ಟೀನ್‌ ವಂಶವಾಹಿ ಅಧಿರೋಹಣವಾಗಿದೆಯೆಂದು 
ಸ್ಥಿರಪಟ್ಟಿ ತು. 

ಕೃತಕ ಉಲ್ಬಣ ರೋಗಕಾರಕ ಸ್ಥಿತಿಯನ್ನು ಉಂಟುಮಾಡಲು 38 ಪ್ರಜಾತಿ 
ಗಳನ್ನು ಬಳಸಿದ ಹೊಲ ಪರಿಸ್ಥಿ ತಿಯಪ್ಲಿ ಟಿಮ್‌ಸ್ಟೀನ್‌ ಪ್ರತಿರೋಧವೆಂದೂ, ಥಾಚರ್‌ 
ಈಡಾಗುವುದೆಂದೂ ದೃಢಪಟ್ಟಿತು. ಥಾಜರ್‌ ಎಧ ಪ್ರತಿರೋಧ ವಿಂಜರಿತದ್ದು ಮತ್ತು 
ಎ೦ಡು ಸಂಪೂರಕ್ಕ ಹಿಂಜರಿತ, ಸ್ವತಂತ್ರವಾಗಿ ರಿಕ್ಷಘಟಕ ಜೋಡಿಯಿಂದಾದದ್ದು. 
ಫಾಚರ್‌ ವಿಧ ಹೊಲ ಅಥವಾ ಪಕ್ಚನಸ್ಯ ಪ್ರತಿರೋಧವನ್ನು ಟಮ್‌ಸ್ಟೀನ್‌ನಿಂದ 
ಕಡೆದ 20 ಶಾರೀರಕ ಪ್ರಜಂತಿ ಪ್ರತಿರೋಧ ವಂಠವಾಹಿಯೊಡನೆ ಸಂಯೋಜನೆ 
ನರ್ಪಡಿಸಬಹುದೆಂಯುದು ಕೂತೂಹಲಕಾರಕ. 


೩ 
ಥಾ 


320 ಸೆಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಟಿಮ್‌ಸ್ಟ್ರೀನ್‌ನೊಡನೆ ನ್ಯೂಥಾಚ್‌ ಮತ್ತು ಮಿಡಾಗಳ ಸಂಕರಗಳಲ್ಲಿನ ಹೊಲ 
ಪ್ರತಿರೋಧವನ್ನು ಒಂದು ಏಕ ಪ್ರಬಲ ಘಟಕ ನಿಯಮಾಧೀನಗೊಳಿಸಿತ್ತು. ಈ 
ರೀತಿಯ ಪ್ರತಿರೋಧವನ್ನೂ ಕೂಡ, 20 ಪ್ರಜಾತಿಗಳಿಗೆ ಟಿಮ್‌ಸ್ಕಿ ಸೀನ್‌ನ ಸಸಿ ಪ್ರತಿ 
ರೋಧದೊಡನೆ ಸಂಯೋಜನೆಗೊಳಿಸಲಾಯ್ತು. 

ಅಸಿಮಸ್‌ ಮತ್ತು ಅಶನ ಸಹಾಯ ಕಾರ್ಯಕರ್ತರ ಪ್ರಕಟವಾಗದ ಇತ್ತೀಚಿನ 
ಅಧ್ಯಯನಗಳು ಪ್ರಜಾತಿ 158ಗಿರುವ ಹಲವು ಕೆನಿಯಾ ಗೋಧಿಗಳ ಶಾರೀರಿಕ ಪ್ರತಿ 
ರೋಧವನ್ನು ಪಕ್ವಸ ಸಸ್ಯ ಮತ್ತು ಇತರ ವಿಧ ಶಾರೀರಿಕ ಪ್ರತಿರೋಧಗಳೊಡನೆ ಸ್ವಲ್ಪ 
ಮಟ್ಟಿಗೆ ಸುಲಭವಾಗಿ ಸಂಯೋಜನೆ ಏರ್ಪಡಿಸಬಹುದೆಂದು ಸೂಚಿಸುತ್ತದೆ. 

ಕೆಲವು ಗೋಧಿಗಳು ಸಂಬಂಧಕವಾಗಿ ಕಡಮೆ ಉಷ್ಣಾಂಶದಲ್ಲಿ ಮಾತ್ರ ಪ್ರತಿ 
ರೋಧವಾಗುತ್ತವೆಂದು ಗುರುತಿಸಿದ್ದರೂ ಕೂಡಾ, ಸಸಿ ಹಂತದಲ್ಲಿ ಒಂದು ಪ್ರಜಾತಿಗೆ 
ಪ್ರತಿರೋಧವಾಗಿರುವ ಗೋಧಿ ವಿಭೇದಗಳು, ತಮ್ಮ ಪಕ್ವ ಸಸಿ ಹಂತದಲ್ಲೂ ಸಾಮಾನ್ಯ 
ವಾಗಿ ಅದೇ ಪ್ರಜಾತಿಗೆ ಪ್ರತಿರೋಧವಾಗಿರುತ್ತವೆಂಬುದನ್ನು ಇತ್ತೀಚಿನವರೆಗೂ ವಾಡಿಕೆ 
ಯಾಗಿ ಅಂಗೀಕರಿಸಲಾಗಿದೆ. ಹಾಗಿದ್ದರೂ ಕಾಂಪೋಸ್‌ ಮತ್ತಿತರರು (1953) 
ಪ್ರಜಾತಿ 49 ಮತ್ತು 15%ಗಳಿಗೆ ಸಸಿ ಮತ್ತು ಪಕ್ವಸಸಿ ಪ್ರತಿರೋಧ ಅಧ್ಯಯನದಲ್ಲಿ 
ಇತರ ಫಲಿತಾಂಶಗಳನ್ನು ಪಡೆದರು. ಕೆಲವು ಸಾಲುಗಳು ತಮ್ಮ ಬೆಳವಣಿಗೆಯ 
ಸಮಯ.ವಿಡೀ ಪ್ರತಿರೋಧ ಪಡೆದವಾಗಿದ್ದರೂ, ತಮ್ಮ ಸಸಿಹಂತದಲ್ಲಿ ಪ್ರತಿರೋಧ 
ಪಡೆದ ಅನೇಕ ತಳಿಗಳು ಪಕ್ವ ಸಸ್ಯಹಂತದಲ್ಲಿ ಈಡಾಗುತ್ತವೆಂದು, ಪ್ರತಿರೋಧ ತಳಿ 
ಮೆಂಟಾನಾವನ್ನು ಒಂದು ಪಿತೃವಾಗಿ ಬಳಸಿದ ಸಂಕರಗಳಿಂದ ಪ್ರಪ್ರಥಮವಾಗಿ ಕಂಡು 
ಹಿಡಿಯಲಾಯ್ತು. ಮೆಂಟಾನಾ ಸಂಕರಗಳಲ್ಲಿ ಹಿಂದೆ ವೀಕ್ಷಿಸಿದ ಸಹಿ ಪ್ರತಿರೋಧ ಮತ್ತು 
ಪಕ್ವಸಸ್ಕ, ಈಡಾಗುವಿಕೆಯಂತಹುದೇ ಆದ ಇತರ ಸ್ಥಿತಿಗಳನ್ನು ಪ್ರಜಾತಿಗಳು 49 
ಮತ್ತು 150ಗಳಿಗೆ ಗೋಧಿಯ 1500 ತಳಿಗಳು ಮತ್ತು ಸಾಲುಗಳು ಹಾಗೂ 200 
ಸಂಕರಗಳ ಸಸಿ ಎಂತ್ತು ಪಕ್ವ ಸಸ್ಯಪ್ರತಿಕ್ರಿಯೆ ಒದಗಿಸಿತು. ಪ್ರಜಾತಿ 49 ಮತ್ತು 15% 
ಗಳಿಗೆ ಸಹಿಗಳ ಪ್ರಶಿರೋಧವನ್ನು ಪಕ್ಚ್ವಸಸ್ಯ ಪ್ರಶಿಕ್ರಿಯೆ ಸೂಚಿಸಲು ಬಳಸಲು ಸಾಧ್ಯ 
ವಿಲ್ಲವೆಂದು ವ್ಯಕ್ತಪಡುತ್ತದೆ. ಲ 

' ರಿವಾರ್ಡ್‌ ಮತ್ತು ಮಾರ್ಕ್ವಿಸ್‌ಗಳೊಡನೆ, ಟ್ರಿಟಿಕಂ ಟಮೋಫೀವಿ ಮತ್ತು ಒಂದು 

ಸಾಮಾನ್ಯಗಡಸು ಕೆಂಪು ವಸಂತಕಾಲದ ಗೋಧಿಯ ಸಂಕರಣಗಳಿಂದ ಪಡೆದ ಎರಡು 
ಗೋಧಿ ಆಯ್ಕೆಗಳ ನಡುವಣ ಸಂಕರಗಳಿಂದ ಕಾಂಡತುಕ್ಕುರೋಗ ಮತ್ತು ಪುಡಿಬೂಷ್ಟು 
ರೋಗ ಪ್ರತಿರೋಧ ರಿಕ್ಕತೆಯನ್ನು ಅಲಾರ್ಡ್‌ ಮತ್ತು ಷಾಂಡ್ಸ್‌ (1954) ಅಧ್ಯಯನ 
ಮಾಡಿದರು, ವಿಸ್‌ಕಾನ್ಸಿನ್‌ನ ಮಾಡಿಸನ್‌ನಲ್ಲಿ 158 ಪ್ರಜಾಶಿಯ ಸಂಗ್ರಹವೊಂದ 
ರಿಂದ, ಒಂದು ಆಯ್ಕೆ ಸಿ. ಐ, 12633ಕ್ಕೆ ಕೃತಕ ಸೋಂಕು ಏರ್ಪಡಿಸಿದಲ್ಲಿ, ಸಸಿ 
ಮತ್ತು ವಯಸ್ಕ ಸಸ್ಯ ಹಂತಗಳೆರಡರಲ್ಲೂ ಕೆಲವು ದಪ್ಪಬೊಕ್ಕೆಗಳು ವೃದ್ಧಿ ಗೊಂಡಿ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 321 


ದ್ದರೂ, 158ಯನ್ಕೊಳಗೊಂಡ ಶಾರೀರಿಕ ಪ್ರಜಾತಿಗಳ ಈ ಎರಡು ಆಯ್ಕೆಗಳು 
ಪ್ರತಿರೋಧ ವಯಸ್ಕ ಸಶ್ಯ ವಿಧದವೆಂದು ಆವರು ನಿರ್ಧರಿಸಿದರು. ಅವುಗಳ 
ರಿಕೃತೆಯ ಅಧ್ಯಯನವನ್ನು ಹೊಲದಲ್ಲಿ ಮಾಡಲಾಯ್ತು ಮತ್ತು ಬೆಳವಣಿಗೆಯ ಹಂತ 
ದಲ್ಲಿ 158 ಅನ್ಲಿರಲಿಲ್ಲ. ಕಾಂಡತುಕ್ಕುರೋಗ ಪ್ರಶತಿರೊಧ ನಿಯುತ್ರಇವನ್ನು ಎರಡು 
ವಂಶವಾಹಿಗಳೂ ಮತ್ತು ಪುಡಿಬೂಪ್ಹಿನ ವಯಸ್ಕ ಸಸ್ಯ ಪ್ರತಿರೋಧವನ್ನು ಒಂದು 
ವಂಶವಾಹಿ ಅಥವಾ ವಂಶವಾಹಿಗಳು ನಿಯಂತ್ರಿಸುವುದು ಸಹಜವೆಂದು ಅವರು ಭಾವಿಸಿ 
ದ್ಹಾರೆ. ಕಾಂಡತುಕ್ಕುರೋಗ ಪ್ರತಿರೋಧ, ಶೇ. 14.78 3:1, 75, ಪುನರ್‌ ಸಂ 
ಯೋಜನ ಮೌಲ್ಯ ಸಂಲಗ್ನತೆ ಪಡೆದ ಎರಡು ಪ್ರಬಲ ವಂಶವಾಹಿಗಳ ಅಂತರ್‌ಕ್ರಿಯೆ 
ಯಿಂದಾದ ಫಲಿತಾಂಶವೆಂದು ಕಂಡುಬಂದಿತು. ಕಾಂಡತುಕ್ಕುರೋಗ ಪ್ರಶಿರೋ! 
ಮತ್ತು ಪುಡಿಬೂಷ್ಟುರೋಗ ಪ್ರಕಿರೋಧಕ್ಕೆ ಕಾರಣವಾದ ವಂಶವಾಹಿಗಳ ನಡುವೆ 
ಸಮೀಪ ಸಂಲಗ್ನತೆ ಏರ್ಪಟ್ಟಿತ್ತು. 

ಎಲೆ ತುಕ್ಕುರೋಗ ಪ್ರತಿಕ್ರಿಯೆ : ಎಲೆತುಕ್ಕುರೋಗ. ಪಕ್ಸೀನಿಯಾ ರೂಬಿಗೋ 
ವೀರಾಟ್ರಟಸಿ (ಎರಿಕ್ಸ್‌ ವಂತ್ತು ಹೆನ್‌) ಕಾರ್ಲೇಟನ್‌, ಪ್ರಶಿಕ್ರಿಯೆ ರಿಕೃತೆಯ ಪ್ರಸ್ತುತ 
ಅಂತಸ್ಪನ್ನು ಮಾರ್ಬಿನೆಜ್‌ ಮತ್ತಿತರರು (1952) ಸಂಕ್ಷಿಪ್ತವಾಗಿಸಿದ್ದಾರೆ. ತುಕ್ಕು 
ರೋಗವನ್ನು ತಡೆಗಟ್ಟುವ ಏಕೈಕ ಮಾರ್ಗ ಪ್ರತಿರೋಧ ತಳಿಗಳನ್ನು ಬಳಸುವುದೇ 
ಎಂದು ಹಿಂದಿನ ನಿರ್ಧಾರವನ್ನು ಅವರು ಒಪ್ಪಿದ್ದಾರೆ. ಹೊಲಸ್ಥಿತಿಯಲ್ಲಿ ಹೆಚ್‌ 44 
ಮತ್ತು ಹೋಪ್‌ಗಳ ಬಹುವರ್ಗ ಪ್ರತಿರೋಧ ಸ್ವಲ್ಪಮಟ್ಟಿಗೆ ಸರಳ ರಿಕ್ಕತೆಯದು. 
ಹಾಗಿದ್ದರೂ ಹೋಪ್‌, ಎಚ್‌ 44 ಮತ್ತು ಅವುಗಳ ಉತ್ಪನ್ನಗಳನ್ನು ತಾಕುವ ಶಕ್ತಿ 
ಯುಳ್ಳೆ ಪ್ರಜಾತಿಗಳು ಇತ್ತೀಚೆಗೆ ಹೆಚ್ಚುತ್ತಿರುವುದರಿಂದ. ಈ ರೀತಿಯ ಪ್ರತಿರೋಧ 
ಶೃಪ್ತಿಕರವಾದುದೇನಲ್ಲ. ಈಡಾಗುವ ಜನ್ಮದಾತೃಗಳು ಥಾಚರ್‌ ಮತ್ತು ಟ್ರಯನ್ಫೋ 
ಗಳ ಸಂಕರಗಳಿಂದ ಕೆಲವು ಪ್ರತಿರೋಧ ಸಸ್ಕಗಳನ್ನು ಸ್ವೆನ್ಸನ್‌ ಮತ್ತಿತರರು ಪಡೆದರು. 
ಪ್ರಶಿ ಜನ್ಮದಾತ್ಮ್ರವಿನಿಂದಲೂ ಒಂದರಂತೆ ಪಡೆದ, ಎರಡು ಪೂರಕ ಪ್ರಬಲ ವಂಶವಾಹಿ 
ಗಳು ಕಾರಣವೆಂಬುದರಿಂದ ಫಲಿತಾಂಶಗಳನ್ನು ಎವರಿಸಲಾಯ್ತು. ಪ್ರಜಾಶಿಗಳ ಒಂ 
ಸಂಗ್ರಹಕ್ಕೆ ವಯಸ್ಕ ಸಸ್ಕ ಪ್ರತಿಕ್ರಿಯೆಯ ತಮ್ಮ ಫಲಿತಾಂಶವನ್ನು ಇತರ ಕಾರ್ಯ 
ಕರ್ತರು ಒಂದು ಬಿಡಿ ಅಥವಾ ದ್ವಿಸಂಕರಣ ವಂಶವಾಹಿ ಆಧಾರದಿಂದ ವಿವರಿಸಿದರು. 
ಪ್ರತ್ಯೇಕ ಪ್ರಜಾತಿಗಳ ಪ್ರ.ತಿಕ್ರಿಯೆಯ ಬಹುತೇಕ ಅಧ್ಯಯನಗಳನ್ನು ಅನಂಕರಿಸಲಾಯ್ತು 
ಕೆಲವು ಸಂದರ್ಭಗಳಲ್ಲಿ, ವಯಸ್ಕ -ಸಸ್ಯ ಪ್ರತಿಕ್ರಿಯೆ, ಸಸಿ ಪ್ರತಿಕ್ರಿಯೆಗೆ ಕಾರಣವಾದವು 
ಗಳಿಂದ ಭಿನ್ನವಾಗಿದ್ದ ವಂಶವಾಹಿಗಳ ಆಧಾರ ಪಡೆದಿತ್ತು. 
ಬ ಮಾರ್ಬಿನೆಜ್‌ ಮತ್ತಿತರರು (1952) ಪ್ರೀಮಿಯರ್‌ » ಬಾಬಿನ್‌-ಗಾಜಾಬಾಬಿನ್‌ 
ಸಂಕರದ ಒಂದು ಆಯ್ಕೆ ಎನ್‌. ಎಸ್‌. ಎನ್‌. [[.39-2ವಿನೊಡನೆ ಥಾಚರ್‌ ಸಂಕರ 
ದಲ್ಲಿನ ಸಸಿ ಪ್ರತಿಕ್ರಿಯೆಯನ್ನು ಅಧ್ಯಯನ ಮಾಡಿದರು. ಚರ್‌ ಪ್ರಜಾತಿ 44ಕ್ಕೆ 


21 ತಿದ್ದುಪಡಿ ; ಪಟ ಸಾಲು ತಪ್ಪು ಸ ಸರಿ 
325 ಷ್ಕಿ ಸುವಾನ್ಮ್ಮ್‌ ಸುವಾನ್‌ 92 
325 0 ಅಟ್ಲಾಸ್‌ ಆಟ್ಲಾಸ್‌ 50 
325. 10. ಸುವನ್ಕ್‌, ಸುವಾನ್‌ 92, 


328 17 ಅವೇನಾ ಫಾಟ್ಮುನಾ ಅವೇನಾ ಫಾಟ್ಕುವಾ 


322 ಸಸ್ಯ ತಳಿಅಭಿವೃದ್ಧಿ ವಿಧಾನೆಗಳು 


ಪ್ರತಿರೋಧವಾಗಿ ಇತರ 36 ಪ್ರಜಾತಿಗಳಿಗೆ ಈಡಾಗುವೂಶಿತ್ತು. ಆದರೆ, 11.392, 
ಒಟ್ಟು 32 ಪ್ರಜಾತಿಗಳಿಗೆ ಪ್ರತಿರೋಧ ಪಡೆದಿದ್ದಿತು. ಅದನ್ನು ಥಾಚರ್‌ ಈಡಾಗು 
ವಂತಹ 8, 10, 20 ಮತ್ತು 60 ಪ್ರಜಾತಿಗಳೊಡನೆಯ ಪ್ರತಿಕ್ರಿಯೆಗೆ ಪರೀಕ್ಷಿಸ 
ಲಿಲ್ಲ... 11-39-.2, ಒಂದು ಪ್ರಜಾತಿಗೆ 129 ಈಡಾಗುವಂತಿತ್ಚು. 

ಕೃತಕ ಉಲ್ಬಣ ರೋಗಕಾರಕ ಸ್ಥಿತಿಯನ್ನು ಉಂಟುಮಾಡಲು ಅನೇಕ ಪ್ರಜಾತಿ 
ಗಳನ್ನು ಬಳಸಿದ ಹೊಲ ಪರಿಸ್ಥಿತಿಗಳಲ್ಲಿ, ಥಾಚರ್‌ ಈಡಾಗುತ್ತಿತ್ತು ಮತ್ತು 1[-39-2 
ಸಾಮಾನ್ಯ ಪ್ರತಿರೋಧ ಪಡೆದಿತ್ತು. ವಯಸ್ಕ ಸಸ್ಯ್ಯ ಪ್ರತಿರೋಧ ರಿಕ್ಕತೆಯನ್ನು, 
ಮೂರು ಘಟಕಗಳಲ್ಲಿ ಯಾವುದಾದರೊಂದು ಪ್ರಬಲವಾಗಿರುವಲ್ಲಿ ಈಡಾಗುವಿಕೆ 
ಯನ್ನುಂಟುಮಾಡುವ, ಸ್ವತಂತ್ರ ರಿಕ್ಕತೆಯ ಮೂರು ತಳೀಯ ಘಟಕ ಜೋಡಿಗಳ 
ಕ್ರಿಯೆ__ಯಿಂದಾದುದೆಂದು ವಿವರಿಸಲಾಯ್ತು. 

1, 2, 5, 15, 28 ಮತ್ತು 128, ಪ್ರಜಾತಿಗಳಿಗೆ ಸಸಿ ಪ್ರತಿಕ್ರಿಯೆಯನ್ನು, 
ಪ್ರತಿ ಪ್ರಜಾತಿಗೂ ಒಂದರಕೆತೆ ಆರು ಭಿನ್ನ ತಳೀಯ ಘಟಕಗಳಿಂದ ವಿಶದಪಡಿಸಲಾಯ್ತು 
ಈಡಾಗುವಿಕೆ ಪ್ರಬಲವಾಗಿತ್ತು. ಸಇಬಂಧಪಟ್ಟ ವಂಶವಾಹಿಗಳನ್ನು ಪ್ರಜಾತಿ ಸಂಖ್ಯೆ 
ಗಳಿಂದ ಸೂಚಿಸಿದಾಗ, ಅನುಕ್ರಮ ಪ್ರದೇಶಗಳಿಗಿನ ಪುನರ್‌ಸಂಚಯನದ ಮೌಲ್ಯಗಳು 
0.9 3-0.7, 1.0770,9, 1,0--0.9, ೪0.9 -0.7 ವತ್ತು1.9 --1,.1 
ಆಗಿದ್ದವು. 
3, 58 ಮತ್ತು 126ರ ಮೂರು ಪ್ರಜಾತಿಗಳ ಪ್ರತಿಯೊಂದಕ್ಕೂ ಮತ್ತು 18 
ಪ್ರಜಾಶಿಗಳ ಒಂದು ಸಂಕಲನಕ್ಕೆ ಇದ್ದ ಪ್ರತಿಕ್ರಿಯೆ ಎರಡು ತಳೀಯ ಘಟಕಗಳನ್ನು 
ಆವಲಂಬಿಸಿತ್ತು. 3 ಮತ್ತು 58ನೆಯ ಪ್ರಡಾತಿಗಳಿಗೆ ಪ್ರತಿಕ್ರಿಯೆಯಲ್ಲಿ 15 ಈಡಾಗು 
ವಿಕೆ: 1 ಪ್ರತಿರೋಧದ ಅಧಾರದಲ್ಲಿ ಅವು ಬೇರ್ಪಟ್ಟವು ಮತ್ತು 126ನೆಯ ಪ್ರಜಾತಿ 
ಯಲ್ಲಿ 13 ಈಡಾಸುವಿಕೆ : 3 ಪ್ರತಿರೋಧದ ಬೇರ್ಪಡಿಕೆ ಒದಗಿಸಿತ್ತು. 

ಲೀ » ಮಿಡಾದ ಒಂದು ಸಂಕರದಲ್ಲಿ ಎಲೆ ತುಕ್ಕುರೋಗ ಪ್ರತಿಕ್ರಿಯೆ ರಿಕ್ಕತೆಯ 
ಆ ಧ್ವಯನಗಳನ್ನು ವೂ ಮತ್ತು ಅಹೀಮಸ್‌ (1953) ವರದಿ ಮಾಡಿದ್ದಾರೆ. ಟಿಮ್‌ 
ಸ್ಟೀನ್‌ನ ಎಲೆ ತುಕ್ಕುರೋಗ ಪ್ರತಿರೋಧ ಟಿಮೋಫೋವಿಯಲ್ಲಿ ಉತ್ಪತ್ತಿಯಾಗಿದ್ದು, - 
ಹೋಪ್‌ » ಟಿಮ್‌ಸ್ಟೀನ್‌ ಸಂಕರದಿಂದ ಲೀಯನ್ನು ಆಯ್ಕೆ ಮಾಡಲಾಯ್ತು. 22 
ವೈಯಕ್ತಿಕ ಪ್ರಜಾತಿಗಳಿಗೆ ತನ್ನ ಸಸಿ ಹಾಗೂ ಪಕ್ವಸಸ್ಯ ಹಂತಗಳೆರಡರಲ್ಲೂ ಲೀ ಪ್ರತಿ 
ರೋಧ ಪಡೆದಿತ್ತು ಮತ್ತು ಮಿಡಾ ಕೆಲವು ಪ್ರಜಾತಿಗಳಿಗೆ ತನ್ನ ಸಸಿ ಹಂತದಲ್ಲಿ ಪ್ರತಿ 
ರೋಧವಾಗಿದ್ದರೂ, ಪಕ್ವಸಸ್ಯ ಹಂತದಲ್ಲಿ ಈಡಾಗುತ್ತಿತ್ತು. ಹೊಲದಲ್ಲಿನ ಪಕ್ಚಸಸ್ಮ 
ಹಂತದಲ್ಲಿ, ಮಿಡಾವಿನ ಈಡಾಗುವಿಕೆಯನ್ನು ಲೀಯ ಪ್ರತಿರೋಧದಿಂದ ಎರಡೂ ಜೊತೆ 
ಸ್ವತಂತ್ರ ರಿಕ್ಕತೆಯ ಹಿಂಜರಿತ ವಂಶವಾಹಿಗಳು ಪ್ರತ್ಯೇಕಿಸುತ್ತವೆಂದು ಕಂಡುಬಂದಿತು. 
ನಲ್ಲಿ ಈಡಾಗುವಿಕೆ ಅಂಶಿಕ ಪ್ರಬಲವಾಗಿತ್ತು. 126, 5 ಮತ್ತು 9ಗಳ ಮೂರು 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 323 


ಪ್ರಜಾಶಿಗಳಲ್ಲಿ ಸಸಿ ಪ್ರತಿಕ್ರಿಯೆಯ ಅಧ್ಯಯನ ಮಾಡಲಾಯ್ತು, 126 ಮತ್ತು 5 


ನು 
ಪೃಜಾತಿಗಳಿಗೆ ಲೀ ಪತಿರೋಧವಾಗಿತ್ತ, ಮತ್ತು ಮಿಡಾ *ಡಾಗುತ್ತಿತ್ತು. ಲೀ 
ದ ಲ ದಂ ರಂ ಡ್ನ” 
ಮತ್ತು ಮಿಡಾಗಳೆರಡೂ ಪಾತಿ 9ಕ್ಕೆ ಅತ್ನಧಿಕ ಪ್ರತಿರೋಧ ಪಡೆದಿದ್ದವು. ಲೀ. 
ರೊ - ಆಂ ಜ್‌ರ್ಯ ರ್‌ ದ 


ಮಿಡಾ ಸಂಕರಗಳಲ್ಲಿ, 126 ಮತ್ತು 5 ಎರಡು ಪ್ರಜಾತಿಗಳಿಗೂ ಒಂದು ಘಟಕದ 
ಭಿನ್ನತೆಯಿತ್ತು. ಪ್ರತಿಕ್ರಿಯೆಯ ಅಧ್ಯಯನದಲ್ಲಿ ಪ್ರಜಾತಿ 126ಕ್ಕೆ ಪ್ರತಿರೋಧ ಒಂದು 
೦ಜರಿತ ವಂಶವಾಹಿಯ ಮತ್ತು ಪ್ರಜಾತಿ 5ಕ್ಕೆ ಒಂದು ಪ್ರಬಲ ವಂಶವಾಹಿಯ 
ನಿಯಮಾಧೀನವಾಗಿತ್ತು. ಪ್ರತಿರೋಧಕ್ಕೆ ಈ ಎರಡು ಘಟಕಗಳು ಶೇ. 21:27 
ಪುನರ್‌ಸಂಯೋಜನಾ ಶೇಕಡಾವಾರಿನ ಸಂಲಗ್ನತೆ ಪಡೆದಿದ್ದವು. ಎರಡು ಪಿತ್ಮಗಳೂ 
ಅಧಿಕ ಪ್ರತಿರೋಧ ಪಡೆದಿರುವ ಪ್ರಜಾತಿ 9ರ ಅಧ್ಯಯನದಲ್ಲಿ ಎಲೆ ತುಕ್ಕುರೋಗ 
ಪ್ರತಿಕ್ರಿಯೆಯ ಬೇರ್ಪಡಿಕೆ ಸಂಭವಿಸಿತು. ಸಾಧಾರಣ ಪ್ರಶಿರೋಧ ಬೇರ್ಪಡುವಿಗೆ 
ದ್ಪಿ ರ_ಿಗುಣ ಘಟಕಗಳು ಆಧಾರವೆಂಬ ಕಾರಣದಿಂದ ವಿವರಿಸಲಾಯ್ತು. 
ಬಂಟ್‌ ಪ್ರತಿರೋಧ : ಆಸ್ಟ್ರೇಲಿಯಾದಲ್ಲಿ, 1901ರಷ್ಟು ಹಿಂದೆಯೇ ಫಾರರ್‌ 
ಬಂಟ್‌ ಟಿಲ್ಲೆಪಿಯಾ ಕೇರೀಜ್‌ (ಡಿ.ಸಿ) ಟುಲ್‌ ಮತ್ತು ಟಿ. ಫೀಟಿಡಾ (ವಾಲರ್‌) 
ಲಿರೋಗೆ ಪ್ರತಿರೋಧ ಪಡೆದಿರುವ ಗೋಧಿ ತಳಿಗಳ ತಳಿಅಭಿವೃದ್ಧಿಯ ಅಧ್ಯಯನ 
ಗಳನ್ನು ವರದಿ ಮಾಡಿದ್ದಾನೆ. ವಾಷಿಂಗ್‌ಟನ್‌ನಲ್ಲಿ, ಗೆಯ್ನ್‌ಸ್‌, ಬಂಟ್‌ ಪ್ರತಿಕ್ರಿಯೆಯ 
ರಿಕ್ಕತೆಯ ಅತಿವ್ಯಾಪಕ ಅಧ್ಯಯನ ಮಾಡಿದ್ದಾನೆ. ಆತ ತನ್ನ ಪರಿಶೀಲನ ವಸ್ತುಗಳನ್ನು 
ಪ್ರತಿರಕ್ಷಿತ, ಪ್ರತಿರೋಧ, ಮಧ್ಯಸ್ಥ ಮತ್ತು ಈಡಾಗುವುದೆಂದು ವರ್ಗೀಕರಿಸಿದ್ದಾನೆ. 
ಪ್ರತಿರೋಧ ಮತ್ತು ಈಡಾಗುವಿಕೆ ತಳಿಗಳ ಸಂಕರಗಳಲ್ಲಿ. ಈಡಾಗುವಿಕೆ ಪ್ರಬಲವಾಗಿತ್ತು. 
ಆದರೆ ಪ್ರತಿರಕ್ಷಿತ ತಳಿಗಳನ್ನು ಒಂದು ಜನ್ಮದಾತೃವಾಗಿ ಬಳಸಿದಾಗ, ್ಶ್ಯನಲ್ಲಿ ರಕ್ಷಣೆ 
ಗುಣ ಪ್ರಬಲವಾಗಿತ್ತು. ಗೆಯ್ಸ್‌ಸ್‌ ತನ್ನ ಫಲಿತಾಂಶಗಳನ್ನು ಒಂದು ಸರಳ ಘಟಕ 
ಆಧಾರದಲ್ಲಿ ಅನುಗೊಳಿಸಲಾರದಾದರೂ, ಸಮಯುಗ್ಕ್ಮಜ ಬಂಟ್‌ ಪೃತಿರಕ್ಷಿತ ಮತ್ತು 
ಬಂಟ್‌ ಪ್ರತಿರೋಧ ತಳಿಗಳನ್ನು ಆಯ್ಕೆ ಮಾಡುವುದು ಸಾಧ್ಯವೆಂದು ಆತ ಕಂಡಯಿಡಿದ- 
ಬ್ರಿಗ್ಸ್‌, ಬಂಟ್‌ ಪ್ರತಿರೋಧದ ಸಮೀಪ ರಕ್ಷಣೆಯ ವಿಧಗಳೊಡನೆಯ ಕಾರ್ಯ 
ಕ್ರಮದಲ್ಲಿ 10 ಬಂಟ್‌ ಪ್ರತಿರೋಧ ತಳಿಗಳ ತಳೀಯ ರಚನೆಯನ್ನು ನಿರ್ಧರಿಸಿದ” 
(ಕೋಷ್ಟಕ 24) 
ಕೋಷ್ಟಕ 24: 10 ಬಂಬ್‌ ಪ್ರತಿರೋಧ ಗೋಧಿ ತಳಿಗಳ 
ತಳೀಯಕ ರಚೆನೆ (ಬ್ರಿಗ್ಸ್‌ 1934ನ್ನನುಸರಿಸಿ) 
ತಳಿ ಬಂಟ್‌ ಪ್ರತಿರೋಧ ಘಟಕಗಳು 


ಮಾರ್ಟಿನ್‌ 1434 00 (1 
ಬಿಳಿಯ ಒಡೆಸ್ಸಾ 4! ॥0 ॥1 


524 ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು: 


ಬಾನ್ನರ್‌ ಬರ್‌ಕ್ಲಿ ೬111! ೧1 
ಒದಡೆಸ್ಸ್ಯಾ 711! ೧1೧ 
ಷರ್ಮನ್‌ 111/ 70 ॥! 
ಹಸ್ಸಾರ್‌ 114 811 1 
ಆಯ್ಕೆಗಳು 1418 ಮತ್ತು 1403 777. 8111 ॥। 
ಟರ್ಕಿ 1558 ೫೫: ೧8 77 , 
ಟರ್ಕಿ 3055 7777 08 777 
ಓರೊ 7371 1೯ 177 


ಮಾರ್ನಿನ್‌ ಘಟಕ ಪೂರ್ಣಪ್ರಬಲ, ಆದರೆ ಟರ್ಕಿ ಮತ್ತು ಹಸ್ಸಾರ್‌ ಘಟಕಗಳು 
ಅವು ವಿಷಮಯುಗ್ಮಜವಾಗಿದ್ದಾಗ, ಮಧ್ಯಸ್ಥ ಪ್ರತಿಕ್ರಿಯೆಯನ್ನು ಕೊಡುತ್ತವೆ (ಬ್ರಿಗ್ಸ್‌ 
1933). ಮಾರ್ಪಡಿಸುವ ಘಟಕಗಳ ಇರುವಿಕೆಗೆ ಸ್ವಲ್ಪ ಆಧಾರವಿದೆ. ಚರ್ಚ್‌ವಾಲ್ಡ್‌ 
(1931, 1932) ಫ್ಲಾರೆನ್ಸ್‌ನ ಬಂಟ್‌ ಪ್ರತಿರೋಧ ಒಂದು ಬಿಡಿ ಹಿಂಜರಿತ ಘಟಕ 
ದಿಂದಾದುದೆಂದು ವರದಿ ಮಾಡಿದ್ದಾನೆ. ಮಾರ್ಟಿನ್‌ ಮತ್ತು ಟರ್ಕಿ ಘಟಕಗಳ ನಡುವೆ 
ಶೇ. 34,22 ಭಾಗ ಪುನರ್‌ಸಂಯೋಜನ ಮೌಲ್ಯದ ಸಂಲಗ್ನತೆ ಇದೆಯೆಂದು ಬ್ರಿಗ್ಸ್‌ 
(1040) ನಿರ್ಧರಿಸಿದನು. 

ಗೋಧಿಯಲ್ಲಿ ಪುಡಿ ಬೂಷಪ್ಕು ಹರೋಗ : ಪುಡಿ ಬೂಷ್ಟುರೋಗ, ಎರಿಸಿ ಫೆ 
ಗ್ರಾಮಿನಿಸ್‌ ಟ್ರಿಟಸಿ ಮಾರ್ವಲ್‌ ಗೋಧಿಯಲ್ಲಿನ ಪ್ರತಿರೋಧ ಕುರಿತ ಹಿಂದಿನ ಕಾರ್ಯ 
ಗಳನ್ನು ರೇ ಮತ್ತಿತರರು (1954) ಅವಲೋಕಿಸಿದರಂ, 9 ನಿರ್ದಿಷ್ಟ ಪ್ರಜಾತಿಗಳ 
ಬೇರ್ಪಡುವನ್ನೂ ನಂತರ ಅದಕ್ಕೆ ಇನ್ನೊಂದು ಪ್ರಜಾತಿಯನ್ನೂ ಸೇರಿಸಿದ ಲೌತರ್‌ನ 
ಅಧ್ಯಯನಕ್ಕೆ ಮತ್ತು ಪ್ರತಿಯೊಂದು ಸ್ಥಿತಿಯಲ್ಲೂ ಒಂದು ಮುಖ್ಯ ಬಿಡಿ ಘಟಕದಿಂದ 
ನಿಯಮಾಧೀನಗೊಳಿಸಲ್ಪಟ್ಟ ಪ್ರತಿರೋಧ ಮತ್ತು ಈಡಾಗುವಿಕೆ ತಳಿಗಳ ನಡುವಣ 
ಸಂಕರಗಳನ್ನು ಅಧ್ಯಯನವತಾಡಿದ ಮೇಯ್ಡ್‌ಸ್‌. ಕಾಲ್ಡ್‌ವೆಲ್‌ ಮತ್ತು ಕಾಂಪ್‌ಟನ್‌, 
ವೆಲ್ಸ್‌ ಹಾಗೂ ಸ್ವೆನ್ಸನ್‌ರುಗಳ ಕಾರ್ಯಗಳಿಗೆ ಅವರು ಗಮನ ಸೆಳೆದಿದ್ದಾರೆ. 46, 
70, 3 ಮತ್ತು 10 ಸಂಗ್ರಹಗಳನ್ನೊಳಗೊಂಡ ಪ್ರತ್ಯೇಕ ಪ್ರಜಾತಿಗಳಿಗೆ ಹೊಲ ಮತ್ತು 
ನಿಯಂತ್ರಿತ ಪರಿಸ್ಥಿ ತಿಗಳೆರಡರಲ್ಲೂ ಸಸಿ ಪ್ರಶಿಕ್ಟ್ರಿಯೆಯ ಅಧ್ಯಯನವನ್ನು ರೇ ಮತ್ತಿತ 
ರರು ಮಾಡಿದ್ದಾರೆ. ` 

ಹೊಲ ಪರಿಸ್ಥಿತಿಯಲ್ಲಿ ಪೃತಿರೋಧ : ಈಡಾಗುವಿಕೆಯ ತಳಿಗಳ ನಡುವಣ 
ಸಂಕರಗಳಿಂದ ನ್ಯ ವಿನಲ್ಲಿ ಮತ್ತು ನಂತರ ಸಂತತಿಗಳಲ್ಲಿ ಬೇರ್ಪಡುಗಳು ಸುಮಾರಾಗಿ 
ತ: ! ಪ್ರಮಾಣ ಪಡೆದಿತ್ತು. ಓಂದು ಪ್ರತಿರೋಧ ಮತ್ತು ಮಧ್ಯಸ್ಥ ಸಂಕರದಲ್ಲಿ 


ಕಥ 


ಪ್ರತಿರೊಧ ಮತ್ತು ಮಧ್ಯಸ್ಥ ಪ್ರಜಾತಿಗಳ ಮೊತ್ತವನ್ನು, ಈಡಾಗುವವುಗಳಿಂದ ಭಿನ್ನ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 325 


ಮಾಡಿಸಿದಾಗ 15 : 1 ಪ್ರಮಾಣದಲ್ಲಿ ಬೇರ್ಪಟ್ಟವು. ಪ್ರತಿರೋಧ / ಪ್ರತಿರೋಧದ 
ಹಲವು ಸಂಕರಗಳನ್ಲಿ, ಈಡಾಗುವ ಬೇರ್ಪಡುಗಳಾವುವೂ ಓ್ಯವಿನಲ್ಲಿರಲಿಐ್ಲ. ನಾರ್ಮಂಡೀ » 
ಸುವಾನ್ಕ್ಕ್‌, ನೋರ್ಯ » ಆಕ್ಸ್‌ಮಿನ್ಸ್‌ಟರ್‌, ಆಕ್ಸ್‌ಮಿನ್ಸ್‌ಟರ್‌ ೬ ನಾರ್ಮಂಡೀ, 
ಹ್ಯೂರಾನ್‌ , ಆಕ್ಸ್‌ ಮಿನ್ಸ್‌ ಟರ್‌ ಮತ್ತು ಆಕ್ಸ್‌ಮಿನ್ಸ್‌ ಟರ್‌ » ಕಾನ್ವರ್ಸ್‌ಗಳನ್ನೂ ಇವು 
ಒಳಗೊಂಡಿದ್ದ ವು. 

ಬೂಷ್ಟುರೋಗದ ಏಕವಿಧ ಸಂಗ್ರಹಗಳಿಗೆ ಸಸಿ ಪ್ರತಿಕ್ರಿಯೆಯ ಅಧ್ಯಯನವನ್ನು 
ಈ ಸಂಕರಗಳಿಂದಲೇ ಮಾಡಲಾಯ್ತು. ಹೊಲಪ್ರತಿಕ್ರಿಯೆಗಾಗಿ ಅಧ್ಯಯನ ಮಾಡಿ 
ದಾಗ 3 : 1 ಆಧಾರದಿಂದ ಬೇರ್ಪಟ್ಟಂತಹ, ಅಟ್ಲಾಸ್ಕ್ಯ್‌ ೬ ಸುವಾನ್ಮ್‌, ಹಾರ್ಹಿರೆಷ್‌ 
ಸುವಾನ್ಕ್ಯ್‌, ಸುವಾನ್ಕ್ಮ್‌ ೬ ಉಲ್ಮಾ, ಹೂರಾನ್‌ ; ಉಶ್ಕಾ ಮತ್ತು ಉಪಾ :ನಾರ್ಕಾ 


ಸಂಕರಗಳು, 46, 70, 3 ಮತ್ತು 10ಗಳನ್ನೊಳಗೊಂಡ ವೈಯಕ್ತಿಕ ಸಂಗ್ರಹಗಳು 
ಪ್ರತಿಕ್ಟಿಯೆಗಾಗಿ ಪರಿಶೀಲಿಸಿದಾಗ ಕೂಡ 3 ; 1 ಆಧಾರದಲ್ಲೇ ಬೇರ್ಪಟ್ಟವು. ಜೊತೆಗೆ, 


ಆಕ್ಸ್‌ಮಿನ್ಸ್‌ ಟರ್‌ . ಚುಲ್‌ ಹೊಲ ಪರಿಸ್ಥಿತಿಯಲ್ಲಿನ ಬೇರ್ಪಡಿಕೆ ಮತ್ತು ನಾರ್ಕಂಡೀ£« 
ಸುವಾನ್ಕ್ಕ್‌, ಮತ್ತು ಕೆಲವು ಸಂದರ್ಭಗಳಲ್ಲಿ ಆಕ್ಸ್‌ಮಿನ್ಸ್‌ ಟರ್‌ ೬ ಚುಲ್‌ಗಳು. ವೈಯ 
ಕ್ವಿಕ ಸಂಗ್ರಹಗಳ ಸಸಿ ಪ್ರಶಿಕ್ರಿಯೆ 15 : 1 ಆಧಾರದಲ್ಲೇ ಬೇರ್ಪಟ್ಟವ... 46, 70 
ಮತ್ತು 3 ಸಂಗ್ರಹಗಳಿಗೆ ನಾರ್ಮಂಡೀ ಮತ್ತು ಸುವಾನ್ಮ್ಮ್‌, 15 : 1ರ ಬೇರ್ಪಡು 
ವನ್ನೂ. 46, 70 ಮತ್ತು 10 ಸಂಗ್ರಹಗಳಿಗೆ 3 : 1 ಆಧಾರದ ಬೇರ್ಪಡುವಿಕೆ ಪಡೆದ 
ಆಕ್ಸ್‌ ಮಿನ್ಸ್‌ ಟರ್‌ . ಚುಲ್‌, ಪ್ರಜಾತಿ 3ಕ್ಕೆ 15 : 1ರ ಬೇರ್ಪಡಿಕೆ ವ್ಯಕ್ತಪಡಿಸಿದವು. 
ಪ್ರತಿರೋಧ » ಪ್ರತಿರೋಧ ಸಂಕರಗಳನ್ನು ಹೊಲ ಪರಿಸ್ಥಿ ತಿಯಲ್ಲಿ 46. 70 
ಮತ್ತು 3 ಸುಗ್ರಹಗಳಿಗೆ ಪರೀಕ್ಷಿಸಿದಾಗ ಸಸಿ ಪ್ರತಿಕ್ರಿಯೆಗಾಗಿ ಯಾವ ಬೇರ್ಪಡಿಕೆಯೂ 
ತೋರ್ಪಡಲಿಲ್ಲ. 

ಆಕ್ಸ್‌ಮಿನ್ಸ್‌ಟರ್‌, ನೋರ್ಯಾ, ನಾರ್ಮಂಡೀ ಮತ್ತು ಹ್ಯೂರಾನ್‌ಗಳು. 3, 46 
ಮತ್ತು 70 ಸಂಗ್ರಹಗಳ. ಪ್ರತಿಯೊಂದಕ್ಕೂ ಸಸಿಪ್ರತಿರೋಧ ಮತ್ತು ಪಕ್ವಸಸ್ಕ ಪ್ರತಿ 
ರೋಧಗಳಿಗೆ ಸಾಮಾನ್ಯವಾಗಿ ಕೊನೇಪಕ್ತ ಶೈ ಓಂದು ಮುಖ್ಯ ಘಟಕವನ್ನಾದರೂ ಪಡೆದಿದೆ 
ಯೆಂದು ಅವರು ನಿರ್ಧರಿಸಿದರು. ಇದೂ ಅಲ್ಲದೆ ಸಂಗ್ರಹ 46ರ ಸಸಿ ಪ್ರತಿರೋಧಕ್ಕೆ 
ಕಾರಣವಾದ ಅದೇ ಮುಖ್ಯ ಘಟಕ, ಆಕ್ಸ್‌ ಮಿನ್ಸ್‌ಟರ್‌. ನೋರ್ಕಾ ಮತ್ತು ಹ್ಯೂರಾನ್‌ 
ಗಳಿಗೂ ಸಾಮಾನ್ಯವಾದದ್ದೆಂದೂ ಮತ್ತು ಅದೇ ಮೂರು ವಿಧಗಳಲ್ಲಿ, ಸಂಗ್ರಹ 70ರ 
ಸಸಿ ಪ್ರತಿರೋಧ ನಿಯಂತ್ರಣ ಮಾಡುವ ಹೆಚ್ಚಿನ ಘಟಕವೂ ಸಾಮಾನ್ಯವಾದದ್ದೆಂದೂ 
ವ್ಯಕ್ತಪಟ್ಟಿಜೆ. ಅಧ್ಯಯನಕ್ಕೊಳಪಟ್ಟ ಪ್ರತಿಯೊಂದು ತಳಿಯಲ್ಲೂ.' ಸಂಗ್ರಹ 10ರ 
ಪ್ರತಿರೋಧಕ್ಕೆ ಚುಲ್‌ ಘಟಕವನ್ನು ಬಿಟ್ಟು ಪುಡಿಬೂಪ್ಟಿಗೆ ಸಸಿ ಪ್ರತಿರೋಧಕ್ಕೆ ಕಾರಣ 
ವಾದ ಎಲ್ಲಾ ಘಟಕಗಳೂ ನಿಕಟ ಸಂಲಗ್ನತೆ ಪಡೆದಿವೆಯೆಂದು ಭಾವಿಸಲಾಯ್ತು. 
ಸಂಗ್ರಹ 46ರ ಪ್ರತಿರೋಧಕ್ಕೆ ಕಾರಣವಾದ ಸುವಾನ್ಕ್‌ ಘಟಕ ಪ್ರಜಾತಿ 70ರೊಡನೆ 
ಸಾದೃಶವಾಗಿರಬಹುದು. 


326 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ಸುವಾನ್‌ 92ರಲ್ಲಿನ ಸುಂಕ ಮೃದು ತುಪ್ಪಳಕ್ಕೆ ಕಾರಣವಾದ ವಂಶವಾಹಿಗಳು 
ಸಂಗ್ರಹ 46ಕ್ಕೆ ಸಿ ಪ್ರತಿರೋಧಕ್ಕೆ ಕಾರಣವಾದ ಮುಖ್ಯ ಘಟಕದೊಡನೆ ನಿಕಟ 
ಸಂಬಂಧ ಸಂಲಗ್ನತೆ ಪಡೆದಿತ್ತು. ಊಬು ಉದ್ದ, ಸುಂಕ ವರ್ಣ, ಭುಜದ ಆಕಾರ, 
ಮೂತಿಯ ಉದ್ದ, ತಿರುಳು ವರ್ಣ ಮತ್ತು ನೀಳ ಸಸ್ಯ ಎತ್ತರ ಮತ್ತು ಪಕ್ವತೆಯ ದಿನ 
ಗಳಿಗೆ ಕಾರಣವಾದ ವಂಶವಾಹಿಗಳು, ಪುಡಿಬೂಷು ಸ ರೋಗದ ಸಂಗ್ರಹ 46ಕ್ಕೆ ಸಕ್ಕ 
ಪ್ರತಿರೋಧ ನಿಯಮಾಧೀನಗೊಳಿಸುವ ಘಟಕಗಳೊಡನೆ ಸ್ಥಿರವಾದ ಸಂಬಂಧವನ್ನು 
ತೋರ್ಪಡಿಸಲಿಲ್ಲ. 

ರೋಗ ಪ್ರತಿರೋಧದ ಇತರ ಸಮಸ್ಯೆಗಳು : ಕಜ್ಜಿ, ಹೆಲ್ಮಿಂತೋ ಸ್ಟೋರಿಯಂ 
ಪ್ರ: ಕಪ್ಪುಹೊಟ್ಟು. ಪಟ್ಟೆಶುಕ್ಕುರೋಗ ಮತ್ತು ಹೆಸ್ಸಿಯನ್‌ ನೊಣಗಳಿಗೆ ಪ್ರತಿಕ್ರಿಯೆ 
ಯನ್ಮೊಳಗೊಂಡಿರುವ ಇತರ ಸಸ್ಯರೋಗಗಳು ಮತ್ತು ಕಾಟ ಪೀಡಕಗಳಿಗೆ ಪ್ರತಿರೋಧದ 
ರಿಕ್ಕತೆ ವಿಜಾರದಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿದೆ. ತಳಿಗಳು ತಮ್ಮ ಪ್ರತಿಕ್ರಿಯೆ ವಿಧಾನ 
ದಲ್ಲಿ ವ್ಯಾಪಕ ಭಿನ್ನತೆ ಪಡೆದಿವೆ: ಮತ್ತು ಈ ಅನೇಕ ಪೀಡಕಗಳಲ್ಲಿ ಪ್ರತಿರೋಧ ತಳಿಗಳ 
ತಳಿಅಭಿವೃದ್ಧಿ ಸಾಧ್ಯವೆಂದು ಕಂಡುಬರುತ್ತದೆ. ಹಾಗಿದ್ದರೂ, ಅನೇಕ ಸಂದರ್ಭಗಳಲ್ಲಿ 
ಫಲಿತಾಂಶಗಳನ್ನು ತಳೀಯ ಘಟಕ ಆಧಾರದಲ್ಲಿ ನಿಯತ ಮಾಡಲು ಸಾಕಷ್ಟು ಮಾಹಿತಿ 
ದೊರಕಿರುವುದಿಲ್ಲ. 


ಓಟ್ಸ್‌ 
ಪ್ರಭೇದ ಸಂಬುಧಗಳು : ಕಿಹಾರಾ, ನಿಷಿಯಾಮಾ ಮತ್ತು ಇತರರು ಮಾಡಿರುವ 
ಕೋಶಶಾಸ್ತ್ರೀಯ ಅಧ್ಯಯನಗಳಿಂದ, ಅವುಗಳ ವರ್ಣತಂತು ಸಂಖ್ಯೆಗಳ ಆಧಾರವನ್ನನು 
ಸರಿಸಿ ಅವೇನಾ ಪ್ರಭೇದಗಳನ್ನು ಮೂರು ಪಂಗಡದವುಗಳನ್ನಾಗಿಸಿದ್ದಾರೆ. 
ಸ್ಟಾಂಟಿನ್‌ (1936) ಅವುಗಳನ್ನು ಸಂಕ್ಷಿಪ್ತಗೊಳಿಸಿದ್ದಾನೆ : 
ಪಂಗಡ ಟ1; 
7ಜಾ? ವರ್ಣತಂತುಗಳು, ಅವೇನಾ ಬೈೆಎಸ್‌ ರಾತ್‌ (ಗಿಡ್ಡಓಟ್ಸ್‌) ; 


ಅ. ವಿಯಸ್ಸೈೈ, ಸ್ಟ ಡಲ್‌ (ಮರಳುಗಾಡು ಓಟ್ಸ್‌,); ಅ. ಸೈಗೋಸಾ 
ಪ್ರೆಬ್‌ (ಮರಳು ಓಟ್ಸ್‌) ಮತ್ತು 3. ನ್ಕೂಡಿಜ್ರಿವಿಸ್‌ ವಾವ್‌ (ಸಣ್ಣ ನಗ್ನ 
ಬೀಜದ ಓಟ್ಸ್‌) 

ಪಂಗಡ 2, 


714 ವರ್ಣತಂತುಗಳು, ಅದೇನಾ ಜಾರ್ಬಾಟಾ ವಾಟ್‌ (ತೆಳು ಓಟ್ಸ್‌) ಮತ್ತು 
ಅ. ಅಬಿಸ್ಸೀನಿಕ ಹಾಕ್ಸ್ಸ್‌ (ಅಬಿಸೀನಿಯಾ ಓಟ್ಸ್‌) 
ಪಂಗಡ 3 ; 


821 ವರ್ಣತಂತುಗಳು, ಅಜೇಶಾ ಫಾಟ್ಕುವಾ [ (ಸಾಮಾನ್ಯ ಕಾಡು ಓಟ್ಸ್‌) 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕೃತೆ 327 


ಗಾಡಿ 


ಅ. ಸಟೈವಾ ],, ಅ. ಓರಿಯಂಟಾಲಿಸ್‌ ಪ್ರೆಬ್‌ ಸೇರಿರಂವುದು (ಸಾಮಾನ್ಯ ಜಿ 

ಅಥವಾ ಉತ್ತರದ ಓಟ್ಸ್‌); ಅ, ನೂಡ ] (ಹೊಟ್ಟಿ ಲ್ಲದ ಓಟ್ಸ್‌); ಆ. ಲುಡೋ 

ಮೀಸಿಯಾನ ಡುರ್‌ ಅನ್ನು ಒಳಗೊಂಡಿರುವ ಅ. ಸ್ಫರಿಲಿಸ್‌ ],, (ಕಾಡುಕೆಂಪ್ರ 

ಅಥವಾ ಚೇಶನವುಳ್ಳಿ ಓಟ್ಸ್‌). ಅ. ಸ್ಟರಿಲಿಸ್‌ ಅಲ್ಲೀರಿಯಿನ್ಸಿಸ್‌ ಟ್ರಾಬಟ್‌ನ್ನು 

ಒಳಗೊಂಡಿರುವ ಅ. ಬೈಜಾಂಟಿನಾ ಸಿ, ಕಾಕ್‌ (ಕೆಂಪು ಬೆಳಸು ಓಟ್ಸ್‌). 

ಮಾಲ್ಡಿವ್‌ ಮತ್ತಿತರರು (1930) ಕಾಡು ಮತ್ತು ಸಾಗುವಳಿ ಓಟ್ಸ್‌ಗಳನ್ನು 
ಯಾ. ಅವೇನೀ ಪಂಗಡದಲ್ಲಿ ಸೇರಿಸಿ 2ಎಾ7 ಮತ್ತು 714 ವರ್ಣತಂತುಗಳನ್ನು 
ಪಡೆದ ಓಟ್ಸ್‌ ಗಳನ್ನೊಳಗೊಂಡ ಅರಿಸ್‌ಟ್ಯುಲೀಟೋ ಮತ್ತು 221 ವರ್ಣತಂತು 
ಗಳುಳ ಲ ಡೆಂಟಿಕ್ಕುಲೇಟೀ ಎಂಬ ಎರಡು ಉಪಪಂಗಡಗಳನ್ನು ಬಳಸಿ ವಿಭಾಗಿಸಿದ್ದಾ 
ಚೆಂಟಿಕ್ಕುಲೇಟೀ ಉಪಪಂಗಡದಲ್ಲಿ ಸಟ್ಟಿವಾ ಪ್ರಭೇದ ಅ. ಫಾಟ್ಕುವಾದೊಡನೆ ಸಮೀ 
ಸಂಬಂಧ ಪಡೆದಿದೆಯೆಂದೂ ಹಾಗೂ ಅ. ಬೈಜಾಂಟೇನಾ ಪ್ರಭೇದ ಅ. ಸ್ಫರಿಲಿಸ್‌ನೊಡನೆ 
ಅದೇ ರೀತಿಯ ಸಯಂಧ ಪಡೆದಿದೆಯೆಂದೂ ಅಂಗೀಕರಿಸಲಾಗಿದೆ. ಒಂದು ಉಪ 
ಪಂಗಡದಕ್ಷಿನ ಪ್ರಭೇದಗಳೊಡನೆ ಇನ್ನೊಂದು ಪಂಗಡದವುಗಳ ಸಂಕರದಿಂದ ಬೀ 
ಉತ್ಕ ನ್ನವಾಗಲಿಲ್ಲ. 

ಕಿಹರಾ ಮತ್ತು ನಿಷಿಯಾಮಾ (1932) ಪ್ರಭೇದ ಸಂಕರಗಳ ವ್ಯಾಪಕ ಅಧ್ಯ 
ಯನಗಳ ವರದಿ ಮಾಡಿದ್ದಾರೆ. ಒಂದೇ ವರ್ಣತಂತು ಪಂಗಡದಲ್ಲಿನ ಪ್ರಭೇದಗಳ 
ನಡುವೆ ಅಂತರ್‌ಪ್ರಭೇದ ಸಂಕರಗಳನ್ನು ಸುಲಭವಾಗಿ ಮಾಡಬಹುದು. &14-ಮತ್ತು 
28-ವರ್ಣತಂತು ಪ್ರಭೇದಗಳ ನಡುವಣ ಸಂಕರಗಳು ಸಂಬಂಧಕವಾಗಿ ಸುಲಭ; ಆದರೆ 
28 ವರ್ಣತಂತು ಪ್ರಭೇದ ಮಾತೃವಾಗಿದ್ದಾಗ ಮಾತ್ರ ಫಲವತ್ತು ಬೀಜ ಉತ್ಪನ್ನ 
ಮಾಡಿದವು. 14. ಮತ್ತು 42 ವರ್ಣತಂತುಗಳ ನಡುವಣ ಸಂಕರಗಳು ಕಠಿಣ ಮತ್ತು 
ಕೆಲವೇ ಯಶಸ್ವಿ ಸಂಕರಗಳನ್ನೇರ್ಪಡಿಸಲಾಗಿದೆ. ೧21 ಪ್ರಭೇದಗಳು ಸ್ತ್ರೀಯಾಗಿ 
ದ್ಹಾಗ ಮಾತ್ರ ಚೇತನದಾಯಕ ಬೀಜ ಉತ್ಪನ್ನವಾಗಿವೆ. 28-ಮತ್ತು 42-ರ್ಮಾ 
ತಂತು ಪ್ರಭೇಧಗಳ ನಡುವಣ ಅನ್ಕೋನ್ಯ ಸಂಕರಗಳು ಉತ್ತಮ ಮೊಳೆತವಿರುವ ಪುಷ್ಟಿ 
ಯಾಗಿ ಬೆಳೆದ ಕಾಳುಗಳನ್ನಿತ್ತವು. 

ಫೆಟಿಸೋವ್‌ (1940) ಕಾಲ್ಚಿಸೀನ್‌ ಸಂಸ್ಕರಣದಿಂದ ಉತ್ಪಾದಿಸಲ್ಪಟ್ಟ ಸ್ವ 
ಚತುರ್ಗುಣಿತ ಅವೆನಾ ಜ್ರೆಎಿಸ್‌ನ ದ್ವಿಗುಣಿತ ಪಿತೃವಿನೊಡನೆ ಪರಾಗಶ್ಪರ್ಶ ಮಾಡಿದಾಗ 
ಬೀಜ ಕಚ್ಚಲಿಲ್ಲ. ಸ್ವಚತುರ್ಗುಣಿತ ಅ. ಜ್ರೆವಿಸ ಮತ್ತು ಅ. ಸಟೈವಾಗಳ ನಡುವಣ 
ಸಂಕರಗಳು ಸುಲಭವಾಗಿ ಬೀಜ ಉತ್ಪಾದಿಸಿದರೂ, ದ್ವಿಗುಣಿತ ಅ. ಬ್ರೆಎಸ್‌ನ್ನು 
ಅ. ಸಟೈವಾದೊಡನೆ ಸಂಕರವೇರ್ಪಡಿಸಲಾಗಲಿಲ್ಲ. 

ಪ್ರಭೇದ ಸಂಕರಗಳಲ್ಲಿನ ವರ್ಣತಂತು ಸಾದೃಶಗಳನ್ನು ಪೂರ್ಣವಾಗಿ ನಿರ್ವಹಿಸ 
ಲಾಗಲಿಲ್ಲ. ನಿಷಿಯಾಮಾ (1929) ರಚಿಸಿದ ಒಂದು ಕೋಷ್ಟಕದಲ್ಲಿ, ವಿವಿಧ ಪ್ರಭೇದ 


ಟಃ 


[1] 


ಓ 


328 ನೆಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಗಳ ನಡುವೆ, ಸಂಕರಣಗಳಲ್ಲಿನ ಪ್ರಯೋಗಶಕ್ತ ಸಂಯೋಜನೆಯನ್ನೊಳಗೊಂಡಿರುವ 
ದ್ಲಿಯೋಗಶಕ್ತ ಸಂಯೋಜನೆಯ ಸಂಖ್ಯೆಯನ್ನು ಪಟ್ಟಿಮಾಡಿ, ಕೆಲವು ಸಂಬಂಧಗಳನ್ನು 

ಪಿಸಲಾಗಿದೆ. “ವರ್ಣತಂತು ಸಂಖ್ಯೆಯಲ್ಲಿ ಎರಡು ಜನ್ಮದಾತೃಗಳೂ ಭಿನ್ನವಾಗಿ 
- ಓಂದು ಜನ್ಮದಾತೃವಿನ ಕಡಮೆ ವರ್ಣತಂತು ಸಂಖ್ಯೆಯಷ್ಟು ದ್ವಿಯೋಗಶಕ್ತ, 
ಈೀಜವೆಗಳನ್ನು ನಿರೀಕ್ಷಿಸಬಹುದು. ಆದ್ದರಿಂದ, ಎರಡು ಪ್ರಭೇದಗಳ ನಡುವಣ 
7ರ್ಣ ಸಂಬಂಧವನ್ನು 1.000 ಯಾಗಿಯೂ ಮತ್ತು ಸಂಬಂಧವಿಲ್ಲದಿರುವಿಕೆಯನ್ನು 
0.000 ಎಂದೂ ನಿರೂಪಿಸಲಾಗಿದೆ' ಎಂದು ಆತ ಹೇಳಿದ್ದಾನೆ. 

ಈ ಫಲಿತಾಂಶಗಳು, ಅ. ಬಾರ್ಬೈಟಾ, ಅ. ಫಾಟ್ಮುವಾದೊಡನೆ ಸಮೀಪ ಸಂಬಂಧ 
ಪಡೆದಿಲ್ಲವೆಂದು ಸೂಚಿಸುತ್ತವೆ. ಆ. ಸ್ಪೈ ಗೋಶಾವನ್ನು (೧.7) ಆ. ಬಾರ್ಬಾಟಾ 
ದೊಡನೆ (3 ಎ14) ಸಂಕರ ಮಾಡಿದಾಗ, ಬಹುಶಃ ಬಾರ್ಪಟಾ ವರ್ಣತಂತುಗಳ ಸ್ವ 
ನಿರ್ಮಾಣದಿಂದಾಗಿ. 7 ದಿ ಶ್ವಯೋಗಶಕ್ತ ಸಂಯೋಜನೆಗಳಿಗಿಂತಲೂ ಅಧಿಕ ಸಂಖ್ಯೆಯನ್ನು 
ತೋರ್ಪಡಿಸಿದವು. 

ಅವೇನಾ ಪ್ರಭೇದಗಳ ಸಂಕರಗಳಲ್ಲಿನ ವರ್ಣಶಂತು ಸಂಬಂಧ. 
ಅವೇನಾ ಸೈ )ಗೋಸಾ ಆವೇನಾ ಸಟೈವಾ... 0,983-ಅವೇನಾ ಜೈಜಾಂಟೈನಾ 


10 ೨% ಛೆ 


ಟಿ 


ಫಟ 
ಸಂ 

ಓ“ು 
ಸಂ 
ಅ 


] 


1.041 0.998 ೧.೦86 
ಆವೇನಾ ಬಾಸ್ಸೀಟಾ-.456 ಅವೇನಾ ಫಾಟ್ಯುನಾ..... 0.992 ಅವೇನಾ ಸ ರಿಲಿಸ 
| 0.675 | 





ನಿರೀಕ್ಷಿಸಬಹುದಾದಂತೆ, ಭಿನ್ನವರ್ಣತಂತು ಸಂಖ್ಯೆ ಪಡೆದಿರುವ ಪ್ರಭೇದಗಳ 
ನಡುವಣ ಸಂಕರಗಳಿಂದ ನ, ಸಂಕರಣದಲ್ಲಿನ ಆರ್ಧಸೂತ್ರಣಿ ವಿಭಜನೆಯ ಸಮಯದಲ್ಲಿ 
ವರ್ಣಶಂತುಗಳ ಅವ್ಯವಸ್ಥಿತ ವರ್ತನೆಯ ಫಲವಾಗಿಯೇ ಅಂಶಿಕ ಅಥವಾ ಹೆಚ್ಚು 
ಕಡಮೆ ಪೂರ್ಣ ಬಂಜೆತ್ವ ಪಡೆದಿರುತ್ತವೆ. 

ವರ್ಣತಂತು ಸಂಖ್ಯೆಗಳಲ್ಲಿ ಭಿನ್ನತೆಯಿರುವ ಪ್ರಭೇದಗಳ ನಡುವಣ ಸಂಕರಗಳ 
ಮಧ್ಯಾವಸ್ಥೆಯ ಮೊದಲ ವಿಭಜಸೆಯಾಲ್ಲಿ, ಏಕ ಸಂಯೋಗಶಕ್ತದವು ಕೋಶದಲ್ಲೆಲ್ಲಾ 
ಹರಡಿದ್ದು, ದ್ವಿಯೋಗ ಮತ್ತು ಶ್ರಿಯೋಗ ಸಂಯೋಗಶಕ್ರದವು ಸಾಮಾನ್ಯವಾದ ಸಮ 
ಭಾಜಕ ಫಲಕವೇರ್ಪಡಿನುತ್ತವೆ. ಏಕಸಂಯೋಗಶಕ್ತಗಳು ಸಮೀಕರಣವಾಗಿ ವಿಭಜನೆ 
ಗೊಂಡು, ಕೆಲವು ಹಿಂದುಳಿದ ವರ್ಣತಂತುಗಳನ್ನು ಬಿಟ್ಟು, ಉಳಿದವೆಲ್ಲಾ ಮರಿಕೇಂದ್ರಕ 
ದಲ್ಲಿ ಸೇರಿರುವುದರಿಂದ ದೃವಗಳು ಚಲಿಸುತ್ತವೆ. ಎರಡನೆಯ ವಿಭಜನೆ ಅವ್ಯವಸ್ಥಿತ, 
ಏಕೆಂದರೆ ಈಗಾಗಲೇ ಸಮೀಕರಣವಾಗಿ ವಿಭಜನೆಗೊಂಡ ಏಕಸಂಯೋಗ ಶಕ್ತಗಳು ದೃವ 
ಗಳೆಡೆ ಯಾದೃಚ್ಛೆಕವಾಗಿ ' ಮುಂದುವರೆ ಯುಶ್ತವೆ. ಅನೇಕ ಹಿಂದೆ ಬೀಳುವ ವರ್ಣ 
ತಂತುಗಳಿರುತ್ತವೆ. ಅ, ಜಾಶ್ಟಾಟಾ ಮತ್ತು ೪, ಸ್ಪ್ರೈಗೋಜಾಗಳ ಸಡುವಣ ಒಂದು 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 329 


ಸಂಕರದಲ್ಲಿ ಸಾಮಾನ್ಯವಾಗಿ ತ್ರಿಯೋಗಸಂಯೋಗೆ ಶಕ್ತದವನ್ನೊಳಗೊಂಡ 7 ದ್ವಿಯೋಗೆ 
ಶಕ್ತದವು ಕಂಡುಬರುತ್ತವೆ. ಕೆಲವು ಸಂದರ್ಭಗಳಲ್ಲಿ 8 ಅಥವಾ 9 ದ್ವಿಯೋಗ 
ಸಂಯೋಗ ಶಕ್ತದವಿರಬಹುದು. ಸಂಯೋಗ ಶಕ್ತದವೂ ಸಂಭವ ಪ್ರಮಾಣವಾಗಿರ 
ಬಲ್ಲವು. ಎ. ಭಾಟ್ಕುವಾ ಮತ್ತು ಎ. ಬಾಲ್ಬಾಟಾ ನಡುವಣ ಸಂಕರಗಳಲ್ಲಿ 1 ರಿಂದ 4 
ತ್ರಿಯೋಗ ಸಂಯೋಗ ಶಕ್ತವುಳ್ಳ ದ್ವಯಾಂಶ ಸಂಯೋಗ ಶಕ್ತಗಳ ಸಂಖ್ಯೆ 2 ರಿಂದ 
11ರ ವರೆಗೂ ಭಿನ್ನ ವಾಗಿತ್ತು, ಎ. ಜಾರ್ಬಾಟಾ : ಎ. ಶ್ವರಿಲಿಸ್‌ಗಳ | ಸಂಕರಗಳಲ್ಲಿ, 
0 ರಿಂದ 4 ತ್ರಿಯೋಗ ಸಂಯೋಗ ಶಕ್ತವನ್ನೊಳಗೊಂಡ, 7 ರಿಂದ 13 ದ್ವಿಯೋಗ 
ಸಂಯೋಗ ಶಕ್ತಗಳು ಕಂಡುಬಂದವು, ಈ ಫಲಿತಾಂಶಗಳು ಗೋಧಿಯಲ್ಲಿನ ಪ್ರಭೇದ 
ಸಂಕರಗಳಲ್ಲಿನವುಗಳಿಗಿಂತ ಅತ್ಯಧಿಕ ಭಿನ್ನತೆಯವಲ್ಲ. ಇದು ಕಡಮೆ ವರ್ಣತಂತು ಸಂಖ್ಯೆ 
ಪಡೆದ ಪ್ರಭೇದಗಳ ಆಪೇಕ್ಷೆತ ಲಕ್ಷಣಗಳನ್ನು, 42 ವರ್ಣತಂತುಗಳನ್ನು ಪಡೆದಿರುವ 
ಸಾಗುವಳಿ ಪ್ರಭೇದಗಳಿಗೆ ಸ್ಮಳಾಂತರಣವೇರ್ಪಡಿಸಬಹುದೆಂಬ ನಂಬಕೆಗೆ ಸ್ವಲ್ಪ ಆಧಾರ 
ಒದಗಿಸುತ್ತದೆ. 

ನಿಷಿಯಾಮಾ (1936) ಚತುರ್ಗುಣಿತ ಅ. ಬಾರ್ವಾಟಾ (ಸಿ೧1) ವನ್ನು 
ಸ್ವಚತುರ್ಗುಣಿತ ಆ. ಸೈೈಗೋಸಾದೊಡನೆ (4.೬88) ಸಂಕರವೇರ್ಪಡಿಸಿದಾಗ, 
ಹ.ಒ್ನ ಜೀನೋಮುಗಳ ಜೊತೆಗೂಡುವಿಕೆಯಿಂದ 7 ದ್ವಿಯೋಗ ಸಂಯೋಗ ಶಕ್ತದವು 
ಗಳನ್ನು ಮತ್ತು &8%ಳ ಜೊತೆಗೂಡುವಿಕೆಯಿಂದ 5 ಅಥವಾ 6 ದ್ವಿಯೋಗ 
ಸಂಯೋಗ ಶಕ್ತದವುಗಳನ್ನು ರಚಿಸಿದವೆಂದು ವರದಿಮಾಡಿದ್ದಾನೆ. 

ಓಟ್ಲ್‌ನ ಸಾಗುವಳಿ ತಳಿಗಳು, ಕಾಡು ಒಟ್ಸ್‌ (ಅ. ಫಾಟ್ಯುವಾ ॥,) ನಿಂದ ಪಡೆ 
ದಿದ್ದೆಂದು ಸಾಮಾನ್ಯವಾಗಿ ನಂಬಲಾಗಿರುವ ಆ. ಸಟೈೈವಾ ಓರಿಯಂಟಾಲಿಸ್‌ ಓಟ್ಸ್‌ 
ಪಂಗಡವನ್ನೊಳಗೊಂಡ ೨. ಸ್ಪರಿಲಿಸ್‌ನಿಂದ ಮುಖ್ಯವಾಗಿ ಅ. ಸಟೈವಾ ಪಂಗಡವನ್ನು 
ಮತ್ತು ಕಾಡು ಕೆಂಪು ಓಟ್ಸ್‌ ಪಡೆದ ಆ. ಟೈಜಾಂಟನಾದ ಕೆಂಪು ಓಟ್ಸ್‌ ತಳಿಗಳನ್ನು ಒಳ 
ಗೊಂಡಿದೆ, ಹಾಗಿದ್ದರೂ, ಕಾಫ್‌ಮನ್‌ (1946) ಅ. ಸಟೈವಾವನ್ನು ಆ. ಸ್ಪರಿಲಿಸ್‌ 
ನಿಂದ ಪಡೆಯಲಾಗಿದೆಯೆಂದು ನಿರ್ಧರಿಸಿದ್ದಾನೆ. ವಿವಿಧ ಕೂಟಗಳೊಳಗೆ ಒಂದು 
ಅಥವಾ ಅಧಿಕ ವರ್ಣತಂತು ರಚನೆಯ ಮಾರ್ಪಾಟುಗಳಿಂದಾಗಿ, ಅಸ್ವಾಭಾವಿಕ ವರ್ಣ 
ತಂತು ವರ್ತನೆಗೆ ಸ್ವಲ್ಪ ಆಧಾರಗಳಿದ್ದರೂ ಕೂಡ, 42 ವರ್ಣತಂತು ಪಂಗಡಕ್ಕೆ ಸೇರಿದ 
ವಿವಿಧ ಪ್ರಭೇದಗಳ ನಡುವಣ ಸಂಕರ ಅತ್ಯಧಿಕ ಫಲವತ್ತತೆಯವು. ಇವುಗಳು 
ತ್ರಿಯೋಗ ಸಂಯೋಗಶಕ್ತ ಅಥವಾ ಚತುರ್ಯೋಗ ಸಂಯೋಗಶಕ್ತ ಅಥವಾ ಹಿಂದೆ 
ಬೀಳುವ ವರ್ಣತಂತುಗಳನ್ನು ಅರ್ಧ ಸೂತ್ರಣ ವಿಭಜನೆಯಲ್ಲಿ ಉತ್ಪನ್ನ ಮಾಡಬಹುದು. 
*“ಮಧ್ಯಾವಸ್ಥೈೆಯ ಪ್ರಥಮ ವಿಭಜನೆಯಲ್ಲಿ ಬಹುತೇಕ ಸಂಖ್ಯೆಯ ಪಿ.ಎಮ್‌.ಸಿಗಳಲ್ಲಿ 
ಎಲ್ಲಾ ಷಟ್‌ಗುಣಿತ ಸಂಕರಣಗಳೂ ಸಾಮಾನ್ಯ ದ್ವಿಯೋಗ ಸಂಯೋಗ ಶಕ್ತದವನ್ನು 
ಘಡೆದಿರಂತ್ತವೆ. ಕೆಲವು ಸಮಯ, ಸಾಮಾನ್ಯ ದ್ವಿಯೋಗ ಸಂಯೋಗ ಶಕ್ತದವು 


330 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಗಳೊಡನೆ, 1 ರಿಂದ 4 ಏಕಸಂಯೋಗ ಶಕ್ತದವೂ ಮತ್ತು ಕೆಲವು ವರ್ಣತಂತು 
ಸಂಮಿಶ್ರಣಗಳೂ ಒಟ್ಟಿಗಿರುವುದು ಕಂಡುಬಂದಿದೆ. ಈ ಅವ್ಯವಸ್ಥೆಗಳು ಬಹುಶಃ 
ಸಾಮಾನ್ಯ ಜೋಡಿಗಳಲ್ಲದ, ಅರೆ ಸಮಯುಗ್ಮಜ ವರ್ಣತಂತುಗಳ ನಡುವಣ ಜೊತೆ 
ಗೂಡುವಿಕೆಯಿಂದಾಗಿರಬಹುದು' ಎಂದು ನಿಷಿಯಾಮಾ (1929) ನಿರ್ಧರಿಸಿದ್ದಾನೆ. 

ಹೋವರ್ಡ್‌ (1947) ಆ. ಸಟೈವಾ ಸಂಕರಗಳಿಂದ ಪಡೆದ ಸಂಕರಣಗಳಲ್ಲಿನ 
ಅರ್ಥಸೂತ್ರಣ ವಿಭಜನೆಯ ಅವ್ಯವಸ್ಥೆ ಯನ್ನು ವರದಿಮಾಡಿದ್ದಾನೆ. ವಸಂತಕಾಲ 
ಚಳಿಗಾಲ ವಿಭ ಸಂಕರಗಳಲ್ಲಿ ಸುಮಾರು ಶೇ. 20 ಭಾಗ ಪರಾಗ ಮಾತೃಕೋಶಗಳಲ್ಲಿ 
ಏಕಸಂಯೋಗ ಶಕ್ತದವಿದ್ದವು ; ಆದರೆ ವಸಂತಕಾಲ; ವಸಂತಕಾಲ ಮತ್ತು ಚಳಿಗಾಲ 
೬ ಚಳಿಗಾಲ ಸಂಕರಗಳಲ್ಲಿ ಶೇ. 1 ಭಾಗ ಏಕಸಂಯೋಗ ಶಕ್ತದವುಗಳು ಮಾತ್ರವಿದ್ದವು. 

ಆವೇನಾ ಫಾಟ್ಯುವಾ ಮತ್ತು ಆ. ಸಟೈವಾಗಳ ನಡುವಣ ಸಂಕರಗಳಲ್ಲಿ, ಸರ್ಫೇಸ್‌ 
(1916), ಫಿಲಿಪ್‌ (1933) ಮತ್ತು ಇತರರು ವೈಲಕ್ಷಣಗಳ ರಿಕ ತೆಯನ್ನು ಅಧ್ಯ 
ಯನ ಮಾಡಿದ್ದಾರೆ. ರಿಕ್ಕತೆಯಲ್ಲಿ ಸಂಪೂರ್ಣ ಸಹಸಂಬಂಧ ಪಡೆದಿರುವ ತಳಹೂವು 
ಗಳ ಕಾಳುಗಳೊಡನೆ, ಫಾಟ್ಕುವಾ ಆಧಾರದವುಗಳು ಸಂಬಂಧ ಪಡೆದ ಲಕ್ಷಣಗಳಲ್ಲಿ ಈ 
ಕೆಳಗಿನವು ಸೇರಿದ್ದವು (1) ತಳಕಾಳುಗಳಲ್ಲಿ ಅಧಿಕ ಊಬು, (2) ಮೇಲಿನ ಕಾಳುಗಳ 
ಮೇಲೆ ಊಬು, (3) ಮೇಲಿನ ಕಾಳುಗಳಲ್ಲಿ ಫಾಟ್ಯುವಾ ಆಧಾರ, (4) ತಳ 
ಮತ್ತು. ಮೇಲ್ಭಾಗದ ಕಾಳುಗಳ ಬೆನ್ನುಕಂಬಗಳಲ್ಲಿನ ಮೃದು ತುಪ್ಪುಳು, (5) 
ತಳಕಾಳುಗಳ ಎಲ್ಲ ಕಡೆಯೂ ಮತ್ತು ಮೇಲ್ಭಾಗದ ಕಾಳುಗಳ ತಳಭಾಗದಲ್ಲಿ ಮೃದು 
ತುಪ್ಪುಳು. ಅ. ಸಟ್ಟೆ ೈವಾ ಹೊಂದಿರುವ €ಗೆ ಅಂಶತಃ ಪ್ರಬಲತೆಯ ೮ ಘಟಕವನ್ನು 
ಫಾಟ್ಕುವಾ ಜನ್ಮದಾತೃ ಹೊಂದಿರುವುದರಿಂದಾಗಿ ಎಂದು ಫಿಲಿಪ್ಸ್‌ ಈ ಫಲಿತಾಂಶ 
ಗಳನ್ನು ಏವರಿಸಿದ್ದಾನೆ. ಅ. ಫಾಟ್ಮುವಾದಲ್ಲಿರುವ € ಮತ್ತು ಅ. ಸಟ್ಟೆವಾದಲ್ಲಿನ ೧ಗಳು 
ಸಂಪೂರ್ಣ ಸಾದೃಶಗಳೆಲ್ಲವೆಂದೂ ಮತ್ತು ಸಂಕೀರ್ಣ ಗುಂಪಾಗಿ ರಿಕ್ಕಲಕ್ಷಣಗಳಿಗೆ ಘಟಕ 
ಜೋಡಿ ೧೦ಗಳು ಕಾರಣವೆಂದೂ ಫಿಲಿಪ್ಸ್‌ ಸೂಚಿಸಿದ್ದಾನೆ. ಹಲವು ಲಕ್ಷಣ ಜೋಡಿ 
ಗಳ ಸಂಪೂರ್ಣ ಸಂಲಗ್ನತೆಗೆ ವರ್ಣತಂತು ಸಾದೃಶತೆಗಳ ಅಂಶತಃ ಕೊರತೆ ಕಾರಣಎರ 
ಬಹುದೆಂದು ವಿವರಸಲಾಯ್ತು. 

_ಅ. ಫಾಟ್ಯುವಾ ಮತ್ತು ಅ. ಸಟೈವಾಗಳಿಂದ ಅ. ಶ್ವ್ಟರಿಲಿಜ್‌ ಮತ್ತು ಅ. ಬೈಜಾಂ 
ಟನಾ ಗಳನ್ನು ಪ್ರತ್ಯೇಕಗೊಳಿಸುವ ತೆನೆಯ ಮೇಲ್ಭಾಗ ಧಾನ್ಯ ಅವುಗಳ ಬೆನ್ನುಕಂಬ 
(ಎಲೆಗರಿಯ ಕಾಂಡ)ಗಳಿಗೆ ಶಾಶ್ವತವಾಗಿ ಅಂಟಿರುವಂತಿರುತ್ತವೆ; ಆದರೆ, ಅ. ಬೈಜಾಂಟಿ 
ನಾದ ಲೆಮ್ಮಾಗಳ ತಳದಲ್ಲಿ ಸ್ಪಷ್ಟವಾದ ಆಳ ಅಂಡಾಕಾರದ ಕುಳಿ ಅಥವಾ "ಹೀರು 
ಬಾಯಿ'ಯ ಇರವಿನಿಂದ ಅ. ಬೈಜಾಂಟನಾ ಸಾಗಂವಳಿ ತಳಿಗಳು, ಅ. ಸಟೈವಾದ ತಳಿ 
ಗಳಿಂದ ಭಿನ್ನವಾಗಿರುತ್ತವೆ. 

ಅ. ಬೈಜಾಂಟಿನಾದೊಡನೆ ಅ. ಸಟ್ಟೈವಾದ ತಳಿಗಳ ನಡುವಣ ಸಂಕರಗಳಲ್ಲಿ ಭೇದಾ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕೆತೆ 33] 


ತ್ಮಕ ಲಕ್ಷಣಗಳ ಸಂಲಗ್ನತೆಯ ಸಂಬಂಧಗಳನ್ನು ಫ್ರೇಸರ್‌ (1919), ಹೇಯ್ಲ್‌ 
ಮೂರ್‌ ಮತ್ತು ಸಾಕ್‌ಮನ್‌ (1939) ಮತ್ತು ಟಾರೀ (1939) ಯವರನ್ನೊ 
ಗೊಂಡ ವಿವಿಧ ಶೋಧಕರು ಅಧ್ಯಯನ ಮಾಡಿದ್ದಾರೆ. ಕಾಫ್‌ಮನ್‌, ಪಾರ್ಕರ್‌ 
ಮತ್ತು ಕ್ವೈಸನ್‌ ಬರೀ (1925), ಅ. ಬೈಜಾಂಟನಾಕ್ಕೆ ಸೇರಿದ ಬರ್ಚ್‌ ಓಟ್ಸ್‌ನಲ್ಲಿ 


ಗಳ ಭಿನ್ನ ತೆಗಳನ್ನು ಅಧ್ಯಯನ ಮಾಡಿದರು. 
ಕಿರು ಹೂಗೊನೆಯನ್ನು ಪ್ರತ್ಕೇಕಿಸುವುದು ು.. ಅಥವಾ ಓಟ್ಸ್‌ ಕಿರುಹೂ 
ಗೊನೆಯ ತಳದಲ್ಲಿರುವ ಕಿರುಹೂಗಳನ್ನು ಕಿರುಹೂಗೊನೆಯ ಅಕ್ಷದಿಂದ ಬೇರ್ಪಡಿ 
ಸುವುದನ್ನು ಮೂರು ಪಂಗಡಗಳಾಗಿ ವಿಂಗಡಿಸಿದೆ. (1) ತಳಥಧಾನ್ಯದ ಲೆಮ್ಮಾ ಬುಡ 
ದಲ್ಲಿನ ಮರಗಟ್ಟಿರುವ ಭಾಗದಲ್ಲಿ ಸ್ಪಷ್ಟವಾದ ಕುಳಿಬೀಳುವಂತೆ ಭೇದಿಸಿ ತೆಗೆಯಂವುದು: 
(2) ಆ. ಸಟೈವಾಕೈ ನಿರ್ದಿಷ್ಟವಾದ ಲೆಮ್ಮಾಗಳ ತಳದಲ್ಲಿ ಸ್ವಲ್ಪ ಅಥವಾ ಪೂರ್ಣವಾಗಿ 
' ಕುಳಿರಹಿತ ಗಡಶು ಮುರಿತದ ರೂಪ ಶೋರ್ಪಡುವಂತೆ ಮುರಿದು ಪ್ರತ್ಯೇಕಿಸುವುದು 
ಮತ್ತು (ತಿ) ಹೆಚ್ಚುಕಡಮೆಯಾಗಿ ] ಮತ್ತು 2ಕ್ಕೆ ಮಧ್ಯಸ್ಥವಾದ ಅರ್ಧ ಭೇದವ 
ದಿಂದ ಇ)ತ್ಯೇಕಿಸುವುದು. 
ಕಿರು ಹೂಗಳನ್ನು ಪ್ರತ್ಶೇಕಿಸುವುದು : ಅಥವಾ ಎರಡನೆಯ ಅಥವಾ 
ಮೇಲ್ಭಾಗದ ಕಿರುಹೂಗಳನ್ನು ತಳ ಹೂವುಗಳಿಂದ ಪ್ರತ್ಯೇಕಿಸುವುದನ್ನೂ ಕೂಡಾ 
ಮೂರು ಪಂಗಡಗಳಾಗಿ ವರ್ಗೀಕರಿಸಲಾಯ್ತು; 1. ತಳ ಮುರಿತದಿಂದ ವಿಚ್ಛ್ರೇದ, ಇದ 
ರಲ್ಲಿ ಬೆನ್ನುಕಂಬ ತುಂಡುಬುಡದ ಬಳಿ ಮುರಿದು ಮೇಲ್ಭಾಗದ ಕಿರುಹೂವಿಗೆ ದೃಢವಾಗಿ 
ಆಂಟಿರುತ್ತದೆ. 2. ಅ. ಸಟೈವಾದಲ್ಲಿ ಸಾಧಾರಣ ವಿಧವಾದ, ಬೆನ್ನು ತುಂಬ ತುಂಡು 
ತಳದಲ್ಲಿನ ಕಿರುಹೂವಿಗೆ ಅಂಟಿಕೊಂಡಿರುವಂತೆ, ಬೆನ್ನು ಕಂಬ ತುಂಡಿನ ಅಗ್ರದಬಳಿ ಪ್ರತ್ಯೇ 
ಕಿಸುವ ವಿಚ್ಛೇದ ಮತ್ತು 3. ಹೆಚ್ಚು ಕಡಮೆಯಾಗಿ 1 ಮತ್ತು 2ರ ಮಧ್ಯೆ ಮುರಿತ 
ವೇರ್ಪಡುವ ಭಿನ್ನಮುರಿತ ವಿಚ್ಛೇದ. 
ಬಂಡ ರೋಮೆಗಳು : ತಳಭಾಗದ ಕಿರುಹೂಗಳ ತಳದಲ್ಲಿರುವ 
ಕೂದಲುಗಳಿಗೆ ಅನ್ವಯಿಸುತ್ತವೆ. ಮೂರು ವರ್ಗೀಕರಣ ಕೊಡಲಾಗಿದೆ. 
ನೀಳ 2, ಹೇರಳ ಮಧ್ಯಸ್ಮನೀಳ ಮತ್ತು 3. ಕೆಲವು. 
ಬಾಂಡ್‌, ಆ. ಜೈಜಾಂಟಿನಾ ಮತ್ತು ಅ. ಸಟೈವಾದ ಸಾಗುವಳಿ ತಳಿಗಳ ನಡುವಣ 
ಸಂಕರಗಳ ಒಂದು ಸರಣಿಯಲ್ಲಿ, ಅನೇಕ ಕಾರ್ಯಕರ್ತರು ವಿವಿಧ ಲಕ್ಷಣಗಳ ಜೋಡಿ 
ಗಳಿಗೆ ಸಂಲಗ್ನತೆಗಳನ್ನು ಗಮನಿಸಿದ್ದಾ ರೆ, ಹೇಯ್ಸ್‌, ಮೂರ್‌ ಮತ್ತು ಸ್ಟಾಕ್‌ಮನ್‌ 
(1939) ಕೆಳಗಿನ ಲಕ್ಷಣಗಳಿಗೆ ಸಂಲಗ್ನತೆಯನ್ನು ತೋರಿಕೊಟ್ಟಿದ್ದಾರೆ, 
1, ಕಿರು ಹೂಗೊನೆಯ ಪ್ರತ್ಯೇಕಿಸುವಿಕೆ ಮತ್ತು ಬುಡರೋಮ ವೃದ್ಧಿ, ಪುನರ್‌ 
ಸಂಯೋಜನಾ ಮೌಲ್ಯ ಶೇ. 2.7. 


ಷ್ಟ ಬರಿ 


ಜಾ 
8 
1. ಹೇರ 


ಕ್ಸ್‌ 


332 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


2. ಕಿರುಹೂಗಳ ವಿಚ್ಛೇದ (ಎರಡರಲ್ಲಿ ಒಂದು ವಂಶವಾಹಿಯನ್ನು ಒಳಗೊಂಡಿ 
ರುವುದು) ಮತ್ತು ಬುಡ ರೋಮವೃದ್ಧಿ; ಪುನರ್‌ ಸಂಯೋಜನೆ ಮೌಲ್ಯ ಶೇ. 24.0. 

ತ. ಕದಿರು ಗೊಂಚಲು ಪ್ರತ್ಯೇಕಿಸುವುದು ಮತ್ತು ಕಿರುಹೂಗಳ ವಿಚ್ಛೇದ, 
ಪುನರ್‌ ಸಂಯೋಜನೆ ಮೌಲ್ಯ ಶೇ. 25.7. 

ಟಾರಿ ಹ(1939) ಅ. ಸಟೈವಾ, ಅಯೋಮಾ 444, ಮತ್ತು ಅ. ಬೈಜಾಂಟಿನಾ 
ಬಾಂಡ್‌ಗಳ ನಡುವಣ ಸಂಕರಗಳಲ್ಲಿ, ಕದಿರುಗೊಂಚಲು ಪ್ರತ್ಯೇಕಿಸುವಿಕೆ, ಕಿರುಹೂವು 
ವಿಚ್ಛೇಧ, ಬೆನ್ನುಕಂಬ ಜೋಡಣೆ, ಬುಡರೋಮಗಳ ಉದ್ದ  ಊಬು ಪಡೆದಿರುವಿಕೆ 
ಮತ್ತು ಕೆಂಪು ಲೆಮ್ಮಾಗಳನ್ನೊಳಗೊಂಡ ಲಕ್ಷ್ಮಣಗಳ ಭಿನ್ನತೆಯ ಸಂಲಗ್ನತೆ ಸಂಯಂಧ 
ಗಳನ್ನು ಗಮನಿಸಿದ. ವಂಶವಾಹಿಗಳ ನಿರ್ದಿಷ್ಟ ರೇಖಾತ್ಮಕ ಅಂತಸ್ಟನ್ನು ನಿಕೃಷ್ಟವಾಗಿ 
ನಿರ್ಧರಿಸಲಿಲ್ಲ. ಹಾಗಿದ್ದರೂ ಅಪೇಕ್ಷಿಸಿದಲ್ಲಿ ಈ ಲಕ್ಷಣಗಳ ಹೊಸ ಸಂಯೋಜನೆ 
ಗಳನ್ನು ಪಡೆಯಲು ಸಾಧ್ಯವೆಂದು ಫಲಿತಾಂಶಗಳು ಸೂಚಿಸಿದವು. 

ಊಬುವೃದ್ಧಿ : ಮೇಲ್ಸಡೆ ಮತ್ತು ತಳಭಾಗದ ಕಿರುಹೂಗಳ ಮೇಲಿನ ಊಬು 
ಗಳ ಸಂಖ್ಯ್ಕೆ ಮತ್ತು ಊಬುವೃದ್ಧಿಯ ಪ್ರಮಾಣಗಳೆರಡರಲ್ಲೂ, ಓಟ್ಸ್‌ ತಳಿಗಳ 
ಊಬು ವೃದ್ಧಿ ಹೆಚ್ಚು ಭಿನ್ನವಾಗಿರುತ್ತವೆ. ಶುದ್ಧ ಸಾಲುಗಳಲ್ಲಿನ ಊಬುವೃದ್ಧಿಯ 
ಹರವಪು, ಹೊರಾವರಣ ಪರಿಸ್ಥಿ ತಿಯಿಂದಾಗಿ ಸಸ್ಯದಿಂದ ಸಸ್ಯಕ್ಕೆ ಮತ್ತು ಒಂದೇ ಸಸ್ಕ 
ದಲ್ಲಿ ತೆನೆಯಿಂದ ತೆನೆಗೆ ಅತಿ ವ್ಯಾಪಕವಾಗಿ ಮಾರ್ಪಡುತ್ತದೆ. ಏಕಸಾಮ್ಯತೆಯ ಸ್ಥಿತಿ 
ಗಳಲ್ಲಿ, ಹೆಚ್ಚುಕಡಮೆ ಊಬುರಹಿತದಿಂದ ಮೇಲಿನ ಮತ್ತು ತಳಗಡೆಯ ಕಿರುಹೂಗಳೆರಡ 
ರಲ್ಲೂ ದೃಢವಾಗಿ ಬೆಳೆದ ಊಬುಳ್ಳವುಗಳವರೆಗಿನ ಊಬುವೃದ್ಧಿಯ ಅಂತರವನ್ನು 
ತೋರ್ಪಡಿಸುವ ಶುದ್ಧಸಾಲುಗಳನ್ನು ಆಯ್ಕೆ ಮಾಡಬಹುದು. ವಾಡಿಕೆಯಾಗಿ, ಮುಖ್ಯ 
ಘಟಕ ಜೋಡಿಗಳ ಪರಿವರ್ಧನೆ ಅಂತಸ್ತನ್ನು ಮಾರ್ಪಡಿಸುವ ಕನಿಷ್ಟ ಮಾರ್ಪಾಟು 
ಅಂಶಗಳು ಅಡಕವಾಗಿದ್ದರೂ, ಕೆಲವು ಸಂಕರಗಳಲ್ಲಿ ಬೇರ್ಪಡುಗಳನ್ನು ದೊಡ್ಡಗುಂಪು 
ಗಳಾಗಿಸಿದಾಗ 3 : 1 ಅಥವಾ 8 : 2 : 1 ಪ್ರಮಾಣವನ್ನು ಪಡೆಯಲಾಗಿದೆ. 

ನೀಲ್‌ಸನ್‌ ಎಹ್ಲೆ (19110) ಮತ್ತು ಲವ್‌ ಹಾಗೂ ಕ್ರೈಗ್‌ (19180) 
ಹಳದಿ ಛೆಮ್ಮಾ ವರ್ಣಕ್ಕೆ ಕಾರಣವಾದ ವಂಶಷಾಹಿ ಊಬುವೃದ್ಧಿಯನ್ನು ತಡೆಗಟ್ಟುತ್ತ 
ದೆಂಬುದಕ್ಕೆ ಆಛಾರ ಪಡೆದರು. *ೆಳಗಿನ' ಕಿರುಪುಷ್ಪಗಳಲ್ಲಿ ಕೃಶ ಊಬುಗಳನ್ನೂ. 
ಮೇಲಿಸವುಗಳಲ್ಲೂ ಸಂಭವ ಪ್ರಮಾಣವಾಗಿ ಅಂತಹುದೇ ಊಬುಗಳನ್ನು ಪಡೆದ ಅ. 
ಬೈಜಾಂಟನಾವನ್ನು ಬರ್‌ ನೊಡನೆ, ಊಜುರಹಿತ ಹಳದಿ ಧಾನ್ಯದ ಸಿಕ್ಸ್‌ಟೆ..ಡೇ 
ಯೊಡನೆಯ ಒಂದು ಸಂಕರವನ್ನು ಫ್ರೈಸರ್‌ (1919) ಅಧ್ಯಯನ ಮಾಡಿದ. ನ್ಮ 
ವಿನಲ್ಲಿ ಪೂರ್ಣ ಊುಗಳುಳ ಫು (ಬರ್‌ನಂತಹವು) ಊಬುರಹಿತದವೊಡನೆ 1 ; 3 
ಪ್ರಮಾಣ ಪಡೆದಿದ್ದವು. ಪೂರ್ಣ ಊಬುಗಳುಳ್ಳವು ನ್ಯನಲ್ಲಿ ತದ್ರೂಪ ಪ್ರಜನನವಾ 
ದವು. ಗಡಸು ಊಬುಬುಡದ ಬಳಿ ಹೆಚ್ಚಾಗಿ ನುಲಿದಂತಿದ್ದು, ತಳದಿಂದ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಚತೆ 333 


ತುದಿಯ ಅಂತರದ ಸುಮಾರು 3/8 ಭಾಗದಲ್ಲಿ ಒಂದು ಕಡಿದಾದ ತಿರುವು ಪಡೆದಂತಹ 
ಗಡಸು ಊಬಿನಿಂದ, ಬರ್ಟನ್‌ನಲ್ಲಿರುವಂತ ಕೃಶ ಊಬುಗಳವರೆಗಿನ ಊಬುವೃದ್ಧಿಯ 
ಅಂತಸ್ತಿನ ಅಂತರ ಕಂಡುಬಂದಿತು. ಕೃಶದಿಂದ ಮಧ್ಯಸ್ಥ ವರೆಗೆನ ಊಬುವೃದ್ಧಿ ಹೊಂದಿ 
ಮತ್ತು ಶೇ. 50ಕ್ಕಿಂತ ಕಡಮೆ ತಳ ಕಿರು ಪುಷ್ಪಗಳು ಊಬುಪಡೆದಿರುವ ಐಯೋ 
ಗೋಲ್ಡ್‌ ಮತ್ತು ನೂರಕ್ಕೆ ನೂರು ಭಾಗ ಕೃಶ ಊಬು ಪಡೆದ ಬಾಂಡ್‌ಗಳ ನಡುವಣ 
ಸಂಕರಗಳಲ್ಲಿ, ನ್ಯವಿನಲ್ಲಿ ಗಡಸುಗಳಿಂದ ಕೃಶದವರೆಗಿನ ವ ತ್ತು ಶೇ. 25ಭಾಗ ಊಬು 
ಪಡೆದವುಗಳಿಂದ ಪೂರ್ಣ ಊಬು ಪಡೆದಿರುವವುಗಳ ಅಂತರ ಪಡೆಯಲಾಯ್ತು.(ಹೇಯ್ಸ್‌ 
ಮತ್ತಿತರರು 1939). 

ಕಾಳಿನ ವರ್ಣ : ಲೆಮ್ಮಾದ ವರ್ಣವನ್ನು ಕಪ್ಪು. ಕಂದುಕೆಂಪು, ಬೂದು. ಹಳದಿ 
ಮತ್ತು ಬಿಳುಪು ಎಂದು ವರ್ಗೀಕರಿಸಲಾಗಿದೆ. ಬಣ್ಣದ ಸಾಂದ್ರತೆ ಪರಿಸರದ ಸ್ಥಿತಿಗಳ 
ಪ್ರಭಾವಕ್ಕೊಳಪಡುತ್ತವೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಬಿಳುಪು ಮತ್ತು ಹಳದಿ 
ಗಳನ್ನು ಬೇರ್ಪಡಿಸುವುದು ಕಷ್ಟ. ಪರಿವರ್ಧನೆಯ ಕಡೆಯ ಹಂತಗಳಲ್ಲಿ ತೀವ್ರ ಬೆಳಕಿ 
ದ್ವಲ್ಲಿನ ಬಣ್ಣದ ಸಾಂದ್ರತೆ, ತೇವ ಮತ್ತು ಮೋಡ ಕವಿದ ವಾತಾವರಣ ಸ್ಥಿತಿಗಳನ್ಲ 
ಇರುವುದಕ್ಕಿಂತ ಹೆಚ್ಚಾಗಿರುತ್ತದೆ. 

ಒೂದು ಮತ್ತು ಹಳದಿಗಳಿಗೆ ಕಪ್ಪು ಅಧಿರೋಹಣ (ನೀಲ್ಲನ್‌ಎಹ್ಲೆ 1909, 
ಸರ್ಫೇಸ್‌ 1916, ಲವ್‌ ಮತ್ತು ಕ್ಷೈಗ್‌ 19181) ವಾಗಿರುತ್ತದೆ ಮತ್ತು ಹಳದಿಗೆ 
ಬೂದು ಅಧಿರೋಹಣವಾಗಿರುತ್ತದೆ. ಕೆಲವು ಸಂಕರಗಳಲ್ಲಿ ಕಪ್ಪು 1% ವರ್ಣರಹಿತ, 
ಬೂದು 176 ವರ್ಣರಹಿತ ವಂತ್ತು ಹಳದಿ 1 ವರ್ಣರಹಿತಗಳು ಒಂದೇ ಘಟಕ ಆಧಾರ 
ದಲ್ಲಿ ಬೇರ್ಪಟ್ಟವು. ಇತರ ಸಂಕರಗಳಲ್ಲಿ ಕಪ್ಪು ಮತ್ತು ಹಳದಿಗಳಿಗೆ ದ್ವಿಗುಣ ಘಟಕ 
ಗಳು ಕಾಲಣವಾಗಬಹುದು. ಹಳದಿ ಕಾಳು ಕೊಡುವ ಸಿಕ್ಸ್‌ ಟಿ-ಡೇಯೊಡನೆ, ಕಂದು ಹಳದಿ 
ಯನ್ನು ಉತ್ಪಾದಿಸುವ ಬರ್ಕ್‌ ನೊಡನೆಯ ಒಂದು ಸಂಕರದಲ್ಲಿ ಫ್ರೇಸರ್‌ (1919) 
ನೃವನಲ್ಲಿ 48ಕೆಂಪು; 15 ಹಳದಿ; 1 ಬಿಳುಪು ಪ್ರಮಾಣ ಪಡೆದ, ಹರದಿಗೆ ಕೆಂಪು 
ಅಧಿರೋಹಣ ಆಗಿರುವ, ಕೆಂಪಿಗೆ ಣಿ ಘಟಕ ಒಂದನ್ನೂ ಮತ್ತು ಹಳದಿಗೆ ಸ'ಯನ್ನೂ 
ಬರ್ಟ್‌ ಪಡೆದಿದೆಯೆಂದು ವ್ಯಕ್ತಪಡುತ್ತದೆ. ಕೆಂಪು ಹಳದಿ ಬಾಂಡ್‌ ;.ವರ್ಣರಹಿತ 
ಐಯೋವಾ 444ರ ಸಂಕರಗಳಲ್ಲಿ ಸ ತಂತ್ರ ರಕ್ಕೆ ಪಡೆದ ಕೆಂಪು ಬಣ್ಣ ಕ್ಕ ಒಂದು 
ಮತ್ತು ಹಳದಿಗೆ ಇನ್ನೊಂದು ಹೀಗೆ ಎರಡು ಪ್ರಬಲ ಘಟಕಗಳನ್ನು ಬಾಂಡ್‌ ಜನ್ಮ 
ದಾತೃ ಹೊಂದಿತ್ತೈಂದು ಟಾರ್ರೀ (1939) ನಿರ್ಧರಿಸಿದ್ದು. ಕಪ್ಪು ಮತ್ತು ಬೂದುಗಳು 
ಸ್ವತಂತ್ರ ರಿಕ್ಕತೆಯವೆಂದು ಫಿಲಿಫ್‌ (1933) ನಿರ್ಧರಿಸಿದನು. 

ಹೊಟ್ಟಿರುವುದು 17; ಹೊಟ್ಟುರಹಿತ ;: ಅವೇನಾ ನ್ಮೂಡಾ ಪ್ರಭೇದವನ್ನು 
ಅದರ ಹೊಟ್ಟು ರಹಿತ ಸ್ಥಿ ತಿಯ ಆಧಾರದಿಂದ ಬೇರ್ಪಡಿಸಲಾಗಿದೆ. ಹೊಟ್ಟಿ ರುವುದು . 
ಹೊಟ್ಟುರಹಿತ ಸಂಕರಗಳಲ್ಲಿ, ಲವ್‌ ಮತ್ತು ಮೆಕ್‌ರಾಷ್ಟ್ರೀ (1919) ಕೃನಲ್ಲಿ ಮಧ್ಯಸ್ತ 


334 ಸಸ್ಯೆ ತಳಅಭಿವೃದ್ಧಿ ವಿಧಾನಗಳು 


ಸ್ಥಿತಿಯನ್ನೂ ಮತ್ತು ನ್ಯವಿನಲ್ಲಿ 1 : 2 : 1 ಪ್ರಮಾಣವನ್ನೂ ಪಡೆದರು. ವಿಷಮ 
ಯುಗ್ಮಜ ಸಸ್ಯಗಳಲ್ಲಿನ ಹೊಟ್ಟು ಇರುವ ಧಾನ್ಯಗಳ ಶೇಕಡಾವಾರನ್ನು ಮಾರ್ಪಡಿಸುವ 
ಒಂದು ಘಟಕದ ಇರವಿಗೆ ಸ್ವಲ್ಪ ಆಧಾರ ದೊರಕಿತು. ಅ. ಸಟೈವಾ : ಅ, ನ್ಯೂಡಾ 
ಸಂಕರಗಳಲ್ಲಿ, ಅವು ಪೂರ್ಣ ಹೊಟ್ಟುರಹಿತವಲ್ಲದಿದ್ದರೂ, ಫಿಲ್ಫ್‌ (1933) ಕೆಲವು 
ಹೊಟ್ಟುರಹಿತ ನ್ಮ ಸಸ್ಯಗಳನ್ನು ಪಡೆದರು. ಡಬ್ಲ್ಯೂರಾಬ್‌ ನಿರ್ವಹಿಸಿದ ಆ. ಸಟೈವಾ 
ತಳಿಗಳಲ್ಲಿನ ಸಂಕರಗಳಿಂದ ಪಡೆದ ಅ. ನ್ಮೂಡಾ ಸಸ್ಯಗಳನ್ನು ಆತ ವರದಿಮಾಡಿದ್ದಾನೆ, 
ಅ. ಸಟೈವಾ ಎರಡು ವಿಧ ವರ್ಣತಂತು ಸಂಕೀರ್ಣಗಳನ್ನು, ಅಂದರೆ 7 ; 2" ಗೆ ಅಧಿ 
ರೋಹಿಯಾಗಿರುವ, 7 ಮತ್ತು 28 ಗಳನ್ನು ಪಡೆದಿದೆಯೆಂದು ಭಾವಿಸುವುದರಿಂದ ಈ 
ಫಲಿಶಾಂಶಗಳನ್ನು ವಿಶದೀಕರಿಸಬಹುದು. 2, ಸಂಕೀರ್ಣ ಹೊಟ್ಟಿ ಕಿರುವುದಕ್ಕೆ ಕಾರಣ 
ವಾದ ಘಟಕವನ್ನು ಮತ್ತು 2 ನಗ್ನತೆಯ ಘಟಕವನ್ನು ಪಡೆದಿರುತ್ತವೆ. 21 ನೊಡನೆ 
ಯಾವಾಗಲಾದರೊಮ್ಮೆ 7. ಜೊತೆಗೂಡುವಿಕೆಯಿಂದಾದ, ಜೊತೆಗೂಡುವಿಕೆಯ 
ವ್ಯತ್ಯಾಸ ಹೊಟ್ಟುರಹಿತ ಸಸ್ಯಗಳ ಉತ್ಪಾದನೆಗೆ ಮಾರ್ಗವಾಗಿರುತ್ತದೆ. 

ಹರಡುವ ೪; ಪಕ್ಕ-ಪುಷ್ಪಗುಚ್ಛ : ಹರಡಿದ 11 ಪಕ್ಕ ಪುಷ್ಪಗುಚ್ಛದ ತಳಿ 
ಗಳ ನಡುವಣ ಒಂದು ಸಂಕರವನ್ನು ನೀಲ್ಲನ್‌-ಎಷ್ಣೆ ದ್ವಯಾಂಶ ಘಟಕಗಳು ಅದಕ್ಕೆ 
ಕಾರಣವೆಂಬ ಆಧಾರದಿಂದ ವಿವರಿಸಿ, ಆ ಘಟಕಗಳಲ್ಲಿ ಯಾವುದಾದರೊಂದು ಪ್ರಬಲ 
ಸ್ಮಿತಿಯಲ್ಲಿದ್ದಲ್ಲಿ ತೆರವು ಪುಷ್ಪಗುಚ್ಛ ಉಂಟಾಗುತ್ತವೆಂದು ತಿಳಿಸಿದ್ದಾನೆ. ಗೇಯ್ನಸ್‌ 
(1917) ಮತ್ತು ಗಾರ್ಬರ್‌ (1922) ಹರಡಿದ ಮತ್ತು ಪಕ್ಕ ಪುಷ್ಪಗುಚ್ಚ ವಿಧ 
ಗಳನ್ನು ಅವುಗಳ ಬೇರ್ಪಡುವ ಸಂತಿತಿಗಳಲ್ಲಿ ಪ್ರತ್ಯೇಕಿಸಲು ಕಷ್ಟವಾಗುತ್ತದೆಂದು 
ಗಮನಿಸಿದರು. ಹರಡಿರುವ 1% ಪಕ್ಕ ಪುಷ್ಪಗುಚ್ಛ ತಳಿಗಳ ಸಂಕರಗಳಿಂದ, ಅವು 
ದ್ವಯಾಂಶ ಘಟಕಗಳನ್ನೊಳಗೊಂಡಿದ್ದಲ್ಲಿ 3 : 1 ಅಥವಾ 15 : 1 ಪ್ರಮಾಣವನ್ನು 
ಮುಂದಿನ ಸಂತಶಿಗಳಲ್ಲಿ ನಿರೀಕ್ಷಿಸಬಹುದಂ. ಕೆಲವು ಸಂಕರಗಳಲ್ಲಿ ತೆರವು ಮತ್ತು ಪಕ್ಕ 
ಪ್ರಷ್ಟಗುಚ್ಚಗಳ ನಡುವಣ ಬೇರ್ಪಡುವಿಕೆಗೆ ತಡೆ ಏರ್ಪಡಿಸುವ ಬದಲಾವಣೆ ಘಟಕಗಳು 
ಬಹುಶಃ ಇರಬಹುದೆಂದು ಕಾಣುಸ್ತದೆ. 

ಮೃದು ತುಪುಳು; ತಳ ಹೂವುಗಳ ಜಡ್ಡು ಕಟ್ಟಿದ ಭಾಗ ಎರಡು ಕಡೆಯೂ 
ಇರುವ ಬುಡರೋಮಗಳ ಇರವು ಮತ್ತು ಮೊತ್ತದಲ್ಲಿ ಸಟೈವಾ ಓಟ್ಸ್‌ನ ಸಾಗುವಳಿ 
ತಳಿಗಳು ಭಿನ್ನವಾಗಿರುತ್ತವೆ. ವಿವಿಧ ಸಂಕರಗಳಲ್ಲಿ ಒಂದು ಆಥವಾ ಎರಡು ಜೊತೆ 
ಘಟಕಗಳು ಅಡಕವಾಗಿರುತ್ತವೆ. ಆದ್ದರಿಂದ, ಹಲವು ಸಂಕರಗಳಲ್ಲಿ ಉಲ್ಲಂಘನಾ 
ಬೇರ್ಪಡಿಕೆ ಏರ್ಪಡುತ್ತದೆ. ಇದರಿಂದ ನೃಗಳು ತಮ್ಮ ಎರೆಡು ಜನ್ಮದಾತೃವಿಗಿಂತಲೂ 
ಹೆಚ್ಚು ಮೃದು ತುಪ್ಪುಳು ಪಡೆದು ಅಥವಾ ತುಪ್ಪುಳು ರಹಿತವಾಗಿರಬಹುದು. 
ಅ. ಥಾಟ್ಯುವಾದ ಕಾಡು ವಿಧದಲ್ಲಿನ ತಳಭಾನ್ಯಗಳ ಹಿಂಬಂದಿಯ ಮೃದುತುಪ್ಪುಳು 
ನುಣುಪು ಸ್ಥಿತಿಗೆ ಪ್ರಬಲವಾಗಿರುತ್ತದೆ ಮತ್ತು ಒಂದು ಅಥವಾ ಎರಡು ದ್ವಯಾಂಶ 


ಕಿರುಧು್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 335 
ಘಟಕಗಳ ನಿಯಂತ್ರಣಕ್ಕೊಳಪಟ್ಟಿರುತ್ತದೆ. ಇವುಗಳಲ್ಲೊಂದು, ಕಪ್ಪಭಧಾನ್ಯ ವರ್ಣ 
ಘಟಕದೊಡನೆ ಸಮೀಪದ ಅಥವಾ ಕೆಲವು ಸಂಕರಗಳಲ್ಲಿ ಸಂಪೂರ್ಣ ಸಂಲಗ್ನತೆ ಪಡೆದಿ 
ರುತ್ತದೆ.  (ನೀಲ್ಲನ್‌ ಎಹ್ಲೆ 1909, ಸದ್ಫೇಸ್‌ 1916, ಲವ್‌ ಮತ್ತು ಕ್ರೈಗ್‌ 
19185 ಮತ್ತು ಫಿಲ್ಡ್‌ 1933). 

ರೋಗ ಪ್ರತಿಕ್ರಿಯೆ : ಓಟ್ಸ್‌ನ 4 ಮುಖ್ಯ ರೋಗಗಳು ಕಾಂಡ ತುಕ್ಕುರೋಗ 
(ಪಕ್ಸ್ರೀನಿಯಾ ಗ್ರಾಮಿನಿಸ್‌ ಅವೇನೀ ಎರಿಕ್ಸ್‌ ಮತ್ತು ಹೆನ್‌), ಆಗ್ರ ತುಕ್ಕುರೋಗ 
ಪ. ಕಾರೋನೇಟ, ಕೋರ್ಟಾ ಮತ್ತು ಉಸ್ಮಿಲಾಗೋ ಅವೇನೀ (ಪರ್ಸ್‌) ರಾಸ್ಟರ್‌ ಹಾಗೂ 
ಉ. ಕೊಲ್ಲೇರೀ ವಿಲ್ಲೀಗಳಿಂದಾಗುವ ಎರಡು ವಿಧ ಕಾಡಿಗೆ ರೋಗಗಳು ಕಾಂಡ ಮುತ್ತು 
ಅಗ್ರತುಕ್ಕುರೋಗ ಪ್ರತಿಕ್ಷಿಯೆ ರಿಕ್ಕತೆಯ ಹೆಚ್ಚು ಕಡಮೆ ಪೂರ್ಣ ಅವಲೋಕನವನ್ನು 
9ನೇ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. 

ಕಾಡಿಗೆರೋಗದ ಎರಡು ಪ್ರಭೇದಗಳ ಎಲ್ಲಾ ಶಾರೀರಿಕ ಪ್ರಜಾತಿಗಳಿಗೂ 
ಓಟ್ಸ್‌ನ ಸಾಕಷ್ಟು ಪ್ರಮಾಣದ ತಳಿ ಮತ್ತು ಪ್ರಭೇದಗಳುಳ್ಳ ಪಂಗಡದ ಪ್ರತಿಕ್ರಿಯೆ 
ಯನ್ನು ರೇಡ್‌ (1940) ಸಂಕ್ಷೇಪ ಮಾಡಿದ್ದಾನೆ. ಹೆಸರಾಂತ ತಳಿ ಮಾರ್ಕ್‌ಟನ್‌, 
ನವಾರೂೋ (ಸ್ಟಾಂಟನ್‌ 1933) ಮತ್ತು ವಿಕೊ ಶ್ಟೀರಿಯಾಗಳು ಎರಡು ವಿಧ ಕಾಡಿಗೆ 
ರೋಗಗಳ ಅನೇಕ ಪ್ರಜಾಶಿಗಳಿಗೆ ಪ್ರತಿರೋಧ ಪಡೆದಿದ್ದವು, ಉಸ್ಪ್ರಿಲಾಗೋ 
ಅವೇನೀಯ ಎಲ್ಲ ಪ್ರಜಾತಿಗಳಿಗೂ ಮತ್ತು ಉ. ಕೊಲ್ಲೇರಿಯ 14 ಪ್ರಜಾತಿಗಳಲ್ಲಿ 10ಕ್ಕೆ 
ಬ್ಲಾಕ್‌ ಮೆಸ್ನಾಗ್‌ ಪ್ರತಿರೋಧವಾಗಿರುವುದರಿಂದ, ಅದನ್ನು ಸಂಕರಗಳಲ್ಲಿ ವ್ಯಾಪಕವಾಗಿ 
ಬಳಸಲಾಗುತ್ತಿದೆ. ಇದುವರೆಗೆ ಪರೀಕ್ಷಿಸಿರುವಂತೆ, ಆ. ಬಾದ್ಭಾಟಾ, ಎರಡು ಕಾಡಿಗೆ 
ರೋಗದ ಎಲ್ಲ ಪ್ರಜಾತಿಗಳಿಗೂ ಈಡಾಗುತ್ತದೆ. ಓಟ್ಸ್‌ನ ಕೆಲವು ತಳಿಗಳು ಅನೇಕ 
ಪ್ರಜಾತಿಗಳಿಗೆ ಈಡಾಗುತ್ತವೆ. ಉದಾಹರಣೆಗೆ, ಕೆನೆಡಿಯನ್‌ ಸಡಿಲ ಕಾಡಿಗೆ ರೋಗದ 
28 ಪ್ರಜಾತಿಗಳಿಗೆ ಮತ್ತು. ಅವೃತದ 13 ಪ್ರಜಾತಿಗಳಿಗೆ ಈಡಾಗುವಂತಿದ್ದು , ಈ ಎರ 
ಡರ ಪ್ರತಿಯೊಂದರಲ್ಲೂ ಒಂದು ಪ್ರಜಾತಿಗೆ ಪ್ರತಿರೋಧವಾಗಿರುತ್ತದೆ. 

ಮಿಸ್ಸೌರಿಯಿಂದ ಪಡೆದ ಉ. ಅವೇನೀ ಪ್ರಜಾತಿಗಳಿಂದ ಸೋಂಕು ಏರ್ಪಡಿಸಿದ 
ಮಾನಾರ್ಕ್‌ ಆಯ್ಕೆ » ಬ್ಲಾಕ್‌ ಮೆಸ್ಟ್ಟಾಗ್‌ (ಸ್ಟಾಂಟನ್‌ ಮತ್ತಿತರರು 1934), ಸಂಕರ 
ಗಳಲ್ಲಿ ಪ್ರತಿರೋಧ ಪ್ರಬಲವಾಗಿತ್ತು ಮತ್ತು ಬೇರ್ಪಡಿಕೆ 3 : 1 ಆಧಾರದಲ್ಲಿ 
ಏರ್ಪಟ್ಟಿತು. ಎರಡು ಪಿತೃಗಳೂ ಪ್ರತಿರೋಧವಾಗಿರುವ ಉ. ಆವೇನಿಯೆ ಸೋಂಕು 
ಸೇರಿಸಿದ ಮಾರ್ಕ್‌ಟನ್‌ » ಬ್ಲಾಕ್‌ ಮೆಸ್ಡಾಗ್‌ ಸಂಕರಗಳು, ಕೆಲವು ಈಡಾಗುವ ೫ 
ಸಂತತಿಯವನ್ನು ಕೊಟ್ಟವು. 

ಕಾಡಿಗೆ ರೋಗಗಳ ಮಿಶ್ರಣವನ್ನು ಸೋಂಕು ಸೇರಿಸಲು ಬಳಸಿ, ಹೇಯ್ಸ್‌ 
ಮತ್ತಿತರರು (1928) ಬ್ಲಾಕ್‌ಮೆಸ್ನಾಗ್‌ ಮತ್ತು ಅ. ಸಟ್ಟೆವಾ ಆಯ್ಕೆಗಳ ನಡುವಣ 
ಸಂಕರಗಳನ್ನು ಅಧ್ಯಯನ ಮಾಡಿದರು. ಇದರಿಂದ ದೊರೆತ ಫಲಿತಾಂಶಗಳಿಂದ ಎರಡು 


336 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಾಡಿಗೆ ರೋಗಳಿಗೂ ಬ್ಲಾಕ್‌ ಮೆಸ್ನಾಗ್‌ನ ಪ್ರತಿರೋಧವು ಅದು ಪಡೆದಿದ್ದ ಅಧಿಕ 
ಪ್ರತಿರೋಧಕ್ಕೆ ೩ ಮತ್ತು ಪ್ರತಿರಕ್ಷಣೆಗೆ ] ಎಂಬ ಎರಡು ಜೊತೆ ಘಟಕಗಳ ಕ್ರಿಯೆ 
ಯಿಂದಾಗಿ ಎಂದು ವ್ಯಕ್ತಪಟ್ಟಿತು. ಮಿನ್ನಿಸೋಟಾದ, ಸೆಯಿಂಟ್‌ಪಾಲ್‌ ವಿಶ್ವವಿದ್ಯಾ 
ನಿಲಯ ಕ್ಷೇತ್ರದಲ್ಲಿ ಕಾಡಿಗೆರೋಗ ಪ್ರಜಾತಿಗಳ ಮಿಶ್ರಣಕ್ಕೆ ಈ ಸಂಕರದ ಒಂದು 
ಆಯ್ಕೆ ಪೂರ್ಣ ಪ್ರತಿರೋಧವಾಗಿದೆಯೆಂದು ಸ್ಥಿರಪಟ್ಟಿತು. |, ಮತ್ತು ್ಶ್ಯನಲ್ಲಿ, 
ಅನುಕ್ರಮವಾಗಿ ಕೆಲವು ಈಡಾಗುವ ಸಸ್ಯಗಳು ಮತ್ತು ತಳಿಗಳು ಉಶ್ಪನ್ನವಾದವು. 
ಈಡಾಗಂವ ತಳಿಗಳೊಡನೆ ಬಾಂಡ್‌ನ ಸಂಕರಗಳಲ್ಲಿ ಪ್ರತಿರೋಧ ಪ್ರಬಲವಾಗಿದ್ದು, 
ಬೇರ್ಪಡಿಕೆ 3 : 1 ಆಧಾರದಿಂದಾಗಿತ್ತು. ಒಂದು ಲಕ್ಷಣದ ವೃದ್ಧಿಗೊಳಿಸುವಿಕೆಯನ್ನು 
ನಿಯಮಾಧೀನಗೊಳಿಸುವ ದ್ವಯಾಂಶ ಅಥವಾ ಶ್ರಿಯಾಂಶ ಘಟಕಗಳು ಸಂಬಂಧಿತ , 
ವಾಗಿ ಆಗಿಂದಾಗ್ಗೆ ಸಂಭವಿಸುವ ಉಭಯಗುಣಿತ ವಿಧದ ಬಹುಗುಣಿಶಗಳಲ್ಲಿ ಈ 
ರೀತಿಯ ಫಲಿತಾಂಶಗಳು ಸಾಮಾನ್ಯ, 

ಅತಿತೀವ್ರ ಉಲ್ಬಣ ರೋಗಕಾರಕ ಸ್ಥಿತಿ ಏರ್ಪಟ್ಟ 1950-51ರ ಚಳಿಗಾಲ 
ದಲ್ಲಿ, ಐಯೋವಾದ ಏಮ್ಸ್‌ ನಲ್ಲಿನ ಲತಾಗೃಹ ಪರಿಸ್ಥಿ ತಿಯಲ್ಲಿ, ಪ್ರಡಿಬೂಹ್ಬುರೋಗ, 
ಎರಿಸಿಪ್ಟೆ ಗ್ರಾಮಿನಿಸ್‌ ಡಿ.ಸಿ. ವಾರ್‌ ಅವೇನೀ ಎಂ. ಮಾರ್ಚಲ್‌ಗೆ 4289 ಓಟ್ಸ್‌ ದಾಖ 
ಲಾಶಿಗಳ ಪ್ರತಿಕ್ರಿಯೆಯನ್ನು ಫಿಂಕ್‌ನರ್‌ ಮತ್ತಿತರರು (1953) ಅಧ್ಯಯನಮಾಡಿ 
ದರು. ಈ ಓಟ್ಸ್‌ ದಾಖಲಾತಿಗಳು ಐಯೋವಾದ ತಳಿಅಭಿವೃದ್ಧಿ ವಸ್ತುಗಳನ್ನು 
ಮತ್ತು ಅಮೆರಿಕದ ಸಂಯುಕ್ತ ಸಂಸ್ಥಾ ನಗಳ ವ್ಯವಸಾಯ ಇಲಾಖೆಯ ವಿಶ್ವಶೇಖರಣೆ 
ಗಳನ್ನೊಳಗೊಂಡಿದ್ದವು. ಸಸಿ ಪ್ರತಿಕ್ರಿಯೆಗಾಗಿ ಅಧ್ಯಯನ ಮಾಡಿದ ಗುಂಪುಗಳಲ್ಲಿ 
59ನ್ನು ಪ್ರತಿರೋಧದವೆಂದೂ ಮತ್ತು 4230ನ್ನು ಈಡಾಗುವವೆಂದೂ ವರ್ಗಿೀಕರಿಸ 
ಲಾಯ್ತು, ಎರಡು ವಿಭೇದಗಳು ಅತ್ಯಧಿಕ ಪ್ರತಿರೋಧ ತಳೆದಿದ್ದವು. ಇವು ಎರಡು 
ಪ್ರಭೇದಗಳ ಪ್ರತಿನಿಧಿಗಳು. ಇದರಲ್ಲಿನ ಒಂದು ಜರ್ಮನಿಯಿಂದ ಪಡೆದ ಅವೇನಾ 
ಸೈ )ಗೋಸಾದ 7 ವರ್ಣತಂತು ತಳಿ, ಸಾಂಡ್‌ಹಾಪರ್‌ ಮತ್ತು ಇನ್ನೊಂದು 
ಆ. ಸಟ್ಟೈವಾದ ಆಯ್ಕೆ ಮಿಸ್ಸೌರಿ 04015. 


ಬಾರ್ಗಿ 
ವರ್ಗೀಕರಣ : ಹಾರ್ಲನ್‌ (1918) ಬಳಸಿದ ಪದ್ಧತಿ. ಸ್ಥಿರವಾದ ಬಾಹ್ಮ 
ರಚನಾಶಾಸ್ತ್ರ ಲಕ್ಷಣಗಳ ಆಧಾರ ಪಡೆದಿದ್ದವು. ಹಾರ್ಲಾನೌನ ಪದ್ಧ ಕಿಯನ್ನು ಆನು 
ಸರಿಸುವಲ್ಲಿ ಆದೆರ್ಲ್‌ (1940) ಮೂರು ಪ್ರಭೇದಗಳನ್ನು ಗುರುತಿಸಿದ. 
1. ಹಾರ್ದಿಯಂ ವಲ್ಲೇರ್‌[.., ಎಮೆಂಡಿ, ಲಾಮ್‌. ಗಡಸು ಬೆನ್ನುಕಂಬಉಳ್ಳಿ 
6 ಸಾಲಿನ ಬಾಡ್ಲಿಗಳು, ಇದರ ಮುಖ್ಯ ಪಂಗಡದಲ್ಲಿ ಎಲ್ಲಾ ಕಿರುಹೂವುಗಳೂ ಫಲ 
ವಶ್ತಾಗಿ, ಎಲ್ಲಾ ಧಾನ್ಯಗಳೂ ಸಾಧಾರಣ ಮೊಳೆವ ಶಕ್ತಿಯನ್ನು ಪಡೆದ ತಳಿಗಳಿವೆ, ಈ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 337 


ಸರಣಿಯ ಆದರ್ಶ ಸ್ವರೂಪ ಸಸ್ಯಗಳಲ್ಲಿ ಪಾರ್ಶ್ವಿಕ ಧಾನ್ಯಗಳು ಮಧ್ಯದವಕ್ಕಿಂತ ಸ್ವಲ್ಪ 
ಮಾತ್ರ ಕಿರಿದಾಗಿರುತ್ತವೆ. ಹಾರ್ಲಾನ್‌ (1918) ಎಚ್‌. ಇಂಟ೦'ಮೀಡಿಯಂ, ಕೆಕೇ 
ಎಂದು ವರ್ಗೀಕರಿಸಿದ ಇಂಟರ್‌ಮೀಡಿಯಂ ಪಂಗಡವನ್ನು ಎರಡನೆಯ ಪಂಗಡ ಓ 
ಗೊಂಡಿರುತ್ತದೆ. ಈ ಪುಸ್ತಕದ ಮೊದಲನೆಯ ಆವೃತ್ತಿಯಲ್ಲಿ ಹೇಯ್ಸ್‌ ಮತ್ತು 
ಇಮ್ಮರ್‌ರು ಮಧ್ಯ ಕಿರು ಹೂಗೊನೆಗಳು ಅನೇಕವೇಳೆ ನಿಷಲದವಾಗಿರುತ್ತವೆಂಬ 
ಹೇಳಿಕೆ ಇಂಟರ್‌ಮೀಡಿಯಂ ಬಾರ್ಲಿಯನ್ನು ನಿಷ್ಕೃಷ್ಟವಾಗಿ ವಿವರಿಸುತ್ತದೆಂದು ಸೂಚಿಸಿ 
ದ್ದಾರೆ. ಮಾದರಿಯಾದ 6 ಸಾಲು ಬಾರ್ಲಿಗಳಿಂದ ಇಂಟರ್‌ಮೀಡಿಯಂ ಪಂಗಡಗಳಿಗೆ 
ಕ್ರಮೇಣ ಬದಶಾವಣೆ ಏರ್ಪಡುತ್ತದೆಂದು ಆಬರ್ಸ್‌ ಹೇಳಿದ್ದಾನೆ. ಪ್ರಸ್ತುತದ ಗ್ರಂಥ 
ಕರ್ತರು ಸಾಗುವಳಿ ಬಾಡ್ಲಿಗಳಲ್ಲಿ ಈ ಒದಲಾವಣೆ ಆಸಂಶತ ಸ್ವಭಾವದ್ದೆಂದು ನಂಬರು 
ತ್ತಾರೆ. 

2. ಎಚ್‌. ಡಿಸ್ಬಿಕಾನ ].., ಎಮೆಂಡ್‌. ಲಾಮ್‌., ಗಡಸು ಬೆನ್ನುಕಂಬ ಉಳ 
ಎರಡು ಸಾಲು ಬಾರ್ಲಿಗಳು. ಮಧ್ಯಸಾಲಿನಲ್ಲಿರುವ ಕದಿರು ಗೊಂಚಲುಗಳ ಎಲ್ಲಾ ಕಿರು 
ಹೂವುಗಳೂ ಫಲವತ್ತಾಗಿವೆ. ಪಾಶಿ ರಕ ಕಿರುಹೂಗಳೆಲ್ಲವೂ ಗಂಡು ಅಥವಾ ನಿರ್ಶಿಂಗ 
ವಾದವು. ಅದರಲ್ಲಿನ ಎರಡು ಪಂಗಡಗಳು (ಆ ಲೆಮ್ಮ, ಪೇಲಿಯಾ ಮತ್ಪು ಬೆನ್ನುಕೆಯ 
ಗಳನ್ನು ಪಡೆದು ಲೈಂಗಿಕ ಭಾಗಗಳು ಕ್ಷೀಣವಾಗಿರುವ ಪಾರ್ಶ್ವಿಕ ಕಿರುಹೂಗಳನ್ನು 
ಹೊಂದಿರುವವು ಮತ್ತು (ಬ) ಲೆಮ್ಮಾ ಹೊಂದಿ, ಅಪೂರ್ವವಾಗಿ ಪೇಶಿಯಾ ಮತ್ತು 
ಬೆನ್ನುಕಂಬಗಳು ಇದ್ದು, ಲಿಂಗಾಂಗರಹಿತವಾಗಿರುವ ಪಾರ್ಶ್ವಸ್ಥ ಕರು ಹೂಗಳುಳ್ಳ 
ಹಾರ್ಲಾನ್‌ ಒಂದು ಪ್ರಭೇದವೆ:ದು ಪರಿಗಣಿಸಿರುವ ಡಿಫಿಷಯ: 


1 


ಪಂಗಡ ಒಂದು ಪಂಗಡ 
ದಿಂದ ಇನ್ನೊಂದಕ್ಕೆ ಬದಲಾವಣೆ ಸ್ವಲ್ಪಮಟ್ಟಿಗೆ ಕೃಮೇಣ ಆದರೆ ವರ್ಗೀಕರಣ ಸುಲಭ. 

3... ಮೂರನೆಯ ಪ್ರಭೇದ ಹಾರ್ಮಿಯಂ ಇರುಗ್ಮುಲೇರ್‌ ಇ, ಆಅಬರಕ್ಸ ಮತ್ತು 
ವೀಬೆ, ಗಡಸು ಬೆನ್ನುಕಂಬ ಹೊಂದಿದ ಬಾರ್ಲಿ. ಮಧ್ಯ ಕಿರುಹೂಗೊನೆಗಳ ಕಿರುಹೂವು 
ಗಳು ಫಲವತ್ತಾಗಿವೆ. ಮತ್ತು ಪಾರ್ಶೀಿಕ ಕಿರುಪೂಗೊನೆಗಳವು ಫಲವತ್ತು, ಬಂಜೆತ 
ಅಥವಾ ಲಿಂಗರಹಿತದವು, ಆ ಪ್ರಭೇದದ ಎಲ್ಲಾ ಬಾರ್ಲಿಗಳೂ ಅಬಿಸೀನಿಯಾದ್ಲ 
ಉತ್ಪತ್ತಿ ತದಿದವು. ಬಾರ್ಲಿಯ ಅನೇಕ ಅಭ್ಯರ್ಥಿಗಳಿಗೆ ತುಲನಾತ್ಮಕವಾಗಿ ಈ 

ಪ್ರಭೇದ ಲಕ್ಷಣಗಳೆಂದು ಹೆಸರು ಪಡೆದವುಗಳ ರಿಕೃತೆ: ಆಬರ್ಸ್‌ ಮುತ್ತು 
ವೀಬೆ (1946) ಕೊಟ್ಟಿರುವ ಪ್ರಭೇದ ವರ್ಗೀಕರಣವನ್ನು ಬಳಸುವುದು ಅಪೇಕ್ಷಿತ 
ವಾದರೂ, ನೆ ೈಜ ಆರು ಸಾಲಿನ ಬಾರ್ಲಿಗಳು, ಮಧ್ಯಸ್ಥ ಎಥಗಳು, ಜೆಮ್ಮಾ, ಪೇಲಿಯಾ, 
ಬೆನ್ನುಕಂಬಗಳು ಮತ್ತು ಕ್ಷೀಣ ಲ್ಪ ೈಂಗಿಕ ಅವಯವಗಳುಳ್ಳವು ಮತ್ತು ಎರಡು ಸಾಲಿನ 
ಡಿಫಿಷಿಯನ್ಸಿ ಪಂಗಡ ಬಾರ್ಲಿಗಳಾಗಿ ವಿವಿಧ ಪಂಗಡಗಳನ್ನು ಗುರುತಿಸುವುದು ಅತ್ಯಾವಶ್ಯ 
ಕವೆಂದು ಕಂಡುಬರುತ್ತದೆ. ರಿಕ್ಕತೆಯ ಚರ್ಚೆಯಲ್ಲಿ ಅನುಕೂಲವಾಗಲು, ಇನ್ನುಮುಂದೆ 
ಹಾರ್ಲಾನ್‌ ಬಳಸಿರುವ ಎಚ್‌. ವಲ್ಲೇ9, ಎಚ್‌. ಇಂಟರ್‌ ಮೀಡಿಯಂ, ಎಚ್‌. ಡಿಸ್ಮಿಕಂ 


(1) 


1 


ಲ 


22 | ಶಿದ್ಧುಪೂ; ಪುಟ. ಸಾಲು ತಪ್ಪ ಸರಿ 
338 32.  ಮ್ಮಾಗಳಲೆ. ಲೆಮ್ಮಾಗಳ 


ತತ. 7 |... "ಲ ಸ್ಮ ತಳಿಅಭಿವೃದ್ಧಿ ವಿಧಾನಗಳು 


[ತ 


ವಂತ್ರು ಎಚ, ಡಿಫಿಷಿಯನ್ಸ್‌ ಎಂದಂ ನಿರ್ದೇಶಿಸಲಾಗುತ್ತದೆ. (ಚಿತ್ರ 32) ಆಬರ್ಸ್‌ 
ತ್ತು ವೀಬೆ ಗುರುತಿಸಿರುವ 3 ಪ್ರಭೇದಗಳಲ್ಲಿ ಎಚ್‌. ಇತ್ರೆಗ್ಯುಲರನ್ನು ಎಚ್‌. ವಲ್ಗ್ಲೇರ್‌ 
ತ್ತು ಎಚ್‌. ಡಿಸ್ಬಿಕಾನ್‌ಗಳಿಂದ ಪ್ರತ್ಯೇಕಿಸುವ ಲಕ್ಷಣಗಳ ರಿಕ್ಕತೆಯ ವಿಧಾನ ವಿಷಯ 
- ಸಂಬಂಧವಾಗಿ ಯಾವ ಮಾಹಿತಿಯೂ ದೊರೆಯುತ್ತಿಲ್ಲವೆಂದು ಕಂಡುಬರುತ್ತದೆ. 
೭. ಎಚ್‌. ವಲ್ಗೇರ್‌ನ ಕೆಲವು ತಳಿಗಳು: ಎಚ್‌. ಡಿಫಿಪಿಯನ್ಸ್‌; ಎಚ್‌. ವಲ್ಲೇರ್‌ 
ಎಚ್‌, ಡಿಸ್ಟಿಕಾನ್‌; ಮತ್ತು ಎಚ್‌. ಡಿಸ್ಟಿಕಾನ್‌ » ಎಚ್‌. ಡಿಫಿಪಿಯನ್ಸ್‌ ಸಂಕರಗಳಲ್ಲಿ ತೆನೆ 
ವಿಧಕ್ಯೆ ಕಾರಣಐದ ಒಂದು ಏಕಘಟಕ ಭಿನ್ನತೆ ಕಂಡುಬಂದಿದೆ. ಎಂಗಲ್‌ಡವ್‌(1924) 
ಮತ್ತ್ತುಹೋರ್‌ (1924), ಈ ಮೂರು ಪ್ರಭೇದಗಳಲ್ಲಿ ಕಂಡುಬರುವ ಪಾರ್ಶ್ವಿಕ : 
- ಕಿರುಹೂಗಳ ವಿಧಗಳನ್ನು ಘಟಕಗಳ ಒಂದು ಯುಗ್ಕವಿಕಲ್ಪ ಸರಣಿ ಪ್ರತ್ಯೇಕಿಸುತ್ತದೆಂದು 
ನಿರ್ಧರಿಸಿದರು. 
ಈಗಾಗಲೇ ವಿವರಿಸಿರುವಂತೆ, ಎಚ್‌. ಡಿಸ್ಟಿಕಾನ್‌ನೊಡನೆ ಎಚ್‌. ವಲ್ಫೇರ್‌ ತಳಿಗಳ 
ಕೆಲವು ಸಂಕರಗಳಲ್ಲಿ, ಎರಡು ಸಾಲಿನ (11%); ಇಂಟರ್‌ಮೀಡಿಯಂ (೪೪): ಮತ್ತು ಆರು 
ಸಾಲಿನ ()ವುಗಳ 8: 2: 1 ಪ್ರಮಾಣದ ಬೇರ್ಪಡುವಿಕೆಯ ಸಂದರ್ಭಗಳಲ್ಲಿ 
ಪಾರ್ಶ್ವಿಕ ಕಿರುಹೂವುಗಳು ಸಾಮಾನ್ಯವಾಗಿ ಫಲವತ್ತತೆಯಿಲ್ಲದವಾಗಿರುತ್ತವೆ, ಆದರೆ 
ಯಾವಾಗಲೂ ಊಬು ತುದಿ ಪಡೆದಿರುತ್ತವೆ, ಎಚ್‌. ಡಿಸ್ಟಿಕಾನ್‌ ನೊಡನೆ ಎಚ್‌. ವಲ್ಫೇರ್‌ನ 
ಇತರ ಸಂಕರಗಳಲ್ಲಿ, ನ್ಯನಲ್ಲಿನ ತಳಿಅಭಿವೃದ್ಧಿ ಚರ್ಯೆಯಿಂದ 7 ಪ್ರಜಾತಿಗಳನ್ನು ಬೇರ್ಪ ' 
ಡಿಸಬಹುದು. ಆಂತಹ ಸಂಕರಗಳಿಂದ ಪಡೆದ ಫಲಿತಾಂಶಗಳ ಪ್ರಥಮ ತಳಿಯ ವಿಶ್ಲೇಷ 
: ಣೆಯನ್ನು ಹಾರ್ಲಾನ್‌ ಮತ್ತು ಹೇಯ್ಸ್‌ (1920) ಒದಗಿಸಿದರು ಮತ್ತು ಫಲಿತಾಂಶ 
ವನ್ನು ಎರಡು ಘಟಕಜೋಡಿಗಳು ಕಾರಣವೆಂಬ ಆಧಾರದಿಂದ ವಿವರಿಸಿದರು. ರಾಬರ್‌ ಕೆ 
ಸನ್‌ (1933) ಅದೇ ರೀತಿಯ ಫಲಿತಾಂಶಗಳನ್ನು ಪಡೆದ... ಇಬ್ಬರೂ ಸ್ಕನಲ್ಲಿ 
ತದ್ರೂಪ ಪ್ರಜನನ ಇಂಟರ್‌ಮೀಡಿಯಂ ವಿಧಗಳನ್ನು ಪಡೆದರು, ಹಾರ್ಲಾನ್‌ ಮತ್ತು 
ಹೇಯ್ಲ್‌ (1920) ಪಡೆದ ಇಂಟರ್‌ಮೀಡಿಯಂಗಳಲ್ಲಿ ಪಾರ್ಶ್ವಿಕ ಕಿರುಹೂಗೊನೆಗಳು 
ಅಂಶತಃ ಫಲವತ್ತತೆ ಪಡೆದಿದ್ದು, ವಿವಿಧ ನ್ಯ ತಳಿಗಳಲ್ಲಿ ಶೇ. 18ರಿಂದ 55ರವರೆಗಿನ 
ಭಿನ್ನತೆ ಪಡೆದಿದ್ದವು. ರಾಬರ್ಜ್‌ ಸನ್‌ (1933) ಪಡೆದ ಇಂಟರ್‌ಮೀಡಿಯಂನವುಗಳಲ್ಲಿ 
ಪಾರ್ಶ್ವಿಕ ಕಿರು ಹೂಗೊನೆಗಳು ಫಲವತ್ತತ ಮಿಲ್ಲದ್ದಾಗಿದ್ದವು. ಅಂದರೆ ಶೇ. 2 ಭಾಗ 
ಕ್ಕಿಂತಲೂ ಕಡಮೆ ಫಲವತ್ತತೆ ಪಡೆದಿದ್ದವು. ಲೆಯೋನಾರ್ಡ್‌ (1942) ಫಲವತು, 
ಫಲವತ್ತಲ್ಲದ ಮತ್ತು ಇಂಟರ್‌ಮೀಡಿಯಂ ಅಲ್ಲದ ವಿಧಗಳನ್ನು 71 1 , 1] ಮತ್ತು 
11 ಎಂದು ಅನುಕ್ರಮವಾಗಿ ಹೆಸರು ಪಡೆದ, ಬಹುಅಂಶ ಯುಗ್ಕವಿಕಲ್ಪಿ ಸರಣಿಗೆ ಸೇರಿದ 
ವಂಶವಾಹಿಗಳಿಂದ ಪ್ರಶ್ಯೇಕಿಸಲ್ಪಡುತ್ತವೆಂದು ಕಂಡುಹಿಡಿದ. 
ಯಾವಾಗಲೂ ಊಬು ತುದಿ ರಹಿತವಾದ, ಪಾರ್ಶ್ವಿಕ ಕಿರುಹೂವುಗಳ ದುಂಡು 
ಮ್ಮಾಗಳಲಿ ಆಧಾರದಿಂದ ಇಂಟರ್‌ಮೀಡಿಯಂ ಬಾರ್ಲಿಗಳನ್ನು ವರ್ಗೀಕರಿಸಬಹುದು. 


[1 ಗ 


ಕಿರುಧಾಸ್ಯಿಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 339 


ಈ ಸ್ಥಿತಿ 7೪ಯಿರುವಲ್ಲಿ ಮಾತ್ರ ವ್ಯಕ್ತಪಡುತ್ತದೆ, 17 ಇರುವಲ್ಲಿ ಪಾರ್ಶ್ವಿಕ ಕಿರು 
ಹೂವುಗಳು ಯಾವಾಗಲೂ ಊಬುತುದಿ ಹೊಂದಿರುತ್ತವೆ. ಇದನ್ನು ಇಂಟರ್‌ 


ಮೀಡಿಯಂ ಎಂದು ಕರೆಯಲಾಗಿದೆ... 7% ವಂಶವಾಹಿ ರೂಪದ ತಳಿಗಳು 6 ಸಾಲು 





ಚಿತ್ರ 32 : ಸಾಗುವಳಿ ಬಾರ್ಲಿ ವಿಧಗಳಲ್ಲಿನ ತೆನೆಗಳು, ಎಡದಿಂದ ಬಲಕ್ಕೆ ಹಾರ್ನಿಯಂ 
ವಲ್ಫೇರ್‌, ಎಚ್‌, ಇಂಟರ್‌ಮೀಡಿಯಂ (ಫಲವತ್ತು) ಎಚ್‌. ಇಂಟರ್‌ಮೀಡಿಯಂ (ಫಲವತ್ತ 
ಬ್ಹದ್ದು), ಎಚ. ಡಿಸ್ಟಿಕಾನ್‌, ಎಚ್‌. ಡಿಫಿಷಿಯನಗ್ಸೆ (ಹಳೆಯ ವರ್ಗೀಕರಣ) 


ಗಳು ಹೊಂದಿ ಪಾರ್ಶ್ವಿಕ ಕಿರುಹೂಗಳು ಪೂರ್ಣಫಲವತ್ತತೆಯವಾಗಿರುತ್ತವೆ. ಇವು 
ಗಳು ;:71 71 ; ೫? 11 ಅಥವಾ )//ಗಳಾಗಿರಬಹಂದು. 

ಇಂಟರ್‌ಮೀಡಿಯಂ ಸರಣಿಯ ಅನಾಮಧೇಯ 56 ಸಾಲಿನ ತಳಿಯ ವಂಶವಾಹಿ 
ರೂಪವನ್ನು ೪[1 ಎಂದು ತಿಳಿದುಬಂದಿರುವ ನಿಗ್ರಿನೂಡಂನಂತಹ, ಸ್ಪಷ್ಟ ವಂಶವಾಹಿ 
ರೂಪ ಪಡೆದ ಪರೀಕ್ಷಾ ತಳಿಯೊಡನೆ ಸಂಕರವೇರ್ಪಡಿಸಿ ನಿರ್ಧರಿಸಬಹುದು. ಫಲ 


340 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವತ್ತಲ್ಲದೆ ಇಂಟರ್‌ಮೀಡಿಯಂ ಎಂಬ ಪದವನ್ನು ಪಾರ್ಶ್ವಿಕ ಕಿರುಹೂಗೊನೆಗಳು ಶೇ. 2 
ಭಾಗಕ್ಕಿಂತಲೂ ಕಡಮೆ ಫಲವತ್ತತೆ ಪಡೆದಿರುವ ಮತ್ತು ಫಲವತ್ತು ಇಂಟರ್‌ಮೀಡಿಯಂ 
ಎಂಬ ದನ್ನು ಶೇ. 2ಕ್ಕಿಂತ ಅಧಿಕ (ಸಾಮಾನ್ಯವಾಗಿ ಶೇ. 10ರಿಂದ 60) ಫಲವತ್ತಾದ 
ಪಾಶ್ಚಿ ೯ಕ ಕಿರುಹೂಗೊನೆಗಳನ್ನು ವಿಧಗಳನ್ನು ಸೂಚಿಸಲು ಬಳಸಲಾಗುತ್ತದೆ. 7% [1 
ವಂಶವಾಹಿರೂಪಪುಳ್ಳ ತಳಿಯೊಡನೆ ಸಂಕರವೇರ್ಪಡಿಸಿದಾಗ ಹೇಗೆ 6 ಸಾಲು ವಿಧದ 
ವಂಶವಾಹಿರೂಪ ರಜನೆಯನ್ನು ನಿರ್ಧರಿಸಬಹುದೆಂದು ಈ ಕೆಳಗಿನ ಕ್ರಮ ಸ್ಪಷ್ಟಪಡಿಸು 


ತ್ತದೆ. ಮೂರು ಪ್ರತ್ಯೇಕ ಸಮಯುಗ್ಮ ಜ 6 ಸಾಲು ವಂಶವಾಹಿ ರೂಪದೊಡನೆ | 
[7 ಸಂಕರಗಳಲ್ಲಿ ಓ ಮತ್ತು ಣೃ ಸಂತತಿಗಳಲ್ಲಿನ ದೃಶ್ಯರೂಪಗಳನ್ನು ವಿವರಿಸಲಾಗಿದೆ. 


ಕೆಳಗಿನವುಗಳ ದ್ಧ ೈಶ್ಯರೂಪ 6..ಸಾಲುಗಳ ತಳಿಯ 
ನ್ಮ ] ಗ್ಯ ವಂಶವಾಹಿರೂಪ 
ಫಲವತ್ತಪರಸಹಾರ್‌ಪಾಡಯು 
ಫಲವತ್ತು ಇಂಟರ್‌ಮೀಡಿಯೇಟ್‌ 7% 1] 
ತ್ತು 6-ಸಾಲುಗಳ ಪ್ರಮಾಣ 


2:1 ರಲ್ಲಿ 


ಫಲವತ್ತಲ್ಲದ ಇಂಟರ್‌ಮೀಡಿ 

ಘಲವತ್ತು ಇಂಟರ್‌ಮೀಡಿಯಂ 

ಫಲವತ್ತು ಇಂಟರ್‌ಮೀಡಿಯೇಟ್‌ | ೪೪ 71 1 
ಕ್ವ 6 ಸಾಲುಗಳು 3:1:8:4. 

ಪ್ರಮಾಣದಲ್ಲಿ ಇದರ ವಿಶಿಷ್ಟ 











ಘಲಪತ್ತು ಇಂಟರ್‌ 
ಮೀಡಿಯೇಟ್‌ 


ಫಘಲವತ್ತಲದ ಇಂಟರ್‌ 


2 ಸಾಲಿನವು. ಫಲವತ್ತಲ್ಲದ 
ಮೀಡಿಯೇಟ್‌ 


ಇಂಟರ್‌ಮೀಡಿಯಂ, ಫಲವತ್ತ್ವಲ್ಲ 
ಇಂಟರ್‌ಮೀಡಿಯೇಟ್‌, ಫಲವತ್ತು ಳಳ 1 


ಪ್ರಮಾಣದಲ್ಲಿ ಇದರ ಮುಖ್ಯ 
ಶಿಷ್ಟ 2 ಸಾಲಂಗಳ ಬೇರ್ಪಡು 
ಎಕೆ ಹೆ೫ದಿರುವುದ, ಆದರೆ ಫಲ 
ವತ್ತು ಇಂಟರ್‌ಮೀಡಿಯಂ ಇಲ್ಲ. 


ಬಾರ್ಲಿ ತಳಿಗಳು ತಳಿಶಾಸ್ತ್ರೀಯವಾಗಿ ಡಿಸ್ಟಿಕಾನ್‌ ವಿಧದವು (೪೪॥) ಅಥವಾ 
ಫಲವತ್ತಲ್ಲದ ಇಂಟರ್‌ಮೀಡಿಯಂಗಳು (೪೪ 11) ಎಂದು ಬಾಹ್ಯರಚಿನಾಶಾಸ್ತ್ರೀಯವಾಗಿ 
ನಿರ್ಧರಿಸಂವುದು ಕೆಲವು ಸಮಯ ಕಷ್ಟವಾಗುತ್ತದೆ, ಅವುಗಳ ನಡಂವೆ ಭೇದಮಾಡಲು 





ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕೃತೆ 341 


ಡಾ 


ತ 


ತೆ 


1% 11 ವಂಶವಾಹಿರೂಪದ ಪರೀಕ್ಷಾ ವಿಭೇದಗಳೊಡನೆ ಸಂಕರವೇರ್ಪಡಿಸಬಹುದ 
ಬೇರ್ಪಡಿಕೆ ಏಕಸಂಕರಣದ ಆಧಾರದಿಂದಾದಲ್ಲಿ, ಎರಡುಸಾಲು ಜನ್ಮದಾತೃವಿನ ವಂ 
ವಾಹಿರೂಪ 11% 11 ಮತ್ತು ತಳಿ ಒಂದು ಫಲವತ್ತಲ್ಲದ ಇಂಟರ್‌ಮೀಡಿಯಂ ದ್ವ 
ಯಾಂಶ ಸಂಕರಣ ಬೇರ್ಪಡುವಾದಲ್ಲಿ, ಎರಡುಸಾಲಿನ ಜನ್ಮದಾತ್ಮ ೪% 1 ವಂಶವಾಹಿ 
ರೂಪವುಳ್ಳ ನಿಜವಾದ ಎರಡು ಸಾಲಿನ ಬಾರ್ಲಿ. 

ಹಾರ್ಲಾನ್‌ (1918) ವಿವರಿಸಿರುವ ಬಾರ್ಲಿಯ 4 ಪ್ರಭೇದಗಳು ತಳೀಯಕವಾಗಿ 
ಎರಡು ಘಟಕಜೋಡಿ ಮತ್ತು ಅವುಗಳ ಯಗ್ವವಿಕಲ್ಪಿಗಳಿಂದ ಮಾತ್ರ ಬೇರೆಯಾಗುತ್ತದೆ. 

ಇಂಟರ್‌ಮೀಡಿಯಂ ಪಂಗಡದ ಪಾಠಶಿ ರ್ವಕ *ರುಹೂವುಗಳ ಪರಿವರ್ಧನೆಯ 
ಮೇಲೆ ಪ್ರಭಾವ ಬೀರುವ ಯುಗ್ಕವಿಕಲ್ಪಿಗಳು 1೫, ]ಮತ್ತು 7ಳೆ ಮುಂದುವರಿಸಿದ 
ಅಧ್ಯಯನವನ್ನು ವುಡ್‌ವರ್ಡ್‌ (1947) ಮಾಡಿದ್ದಾನೆ. 17%! 1; ವಂಶವಾಹಿರೂಪ 
ಹೊಂದಿದ 2 ಸಾಲಿನ ಸ್ವಾನ್‌ಹಾಲ್ಸ್‌ ನೊಡನೆ ಸಂಕರವೇರ್ಪಡಿಸಿದಾಗ, ಡಿಫಿಷಿಯನ್ಸ್‌, 
ಎರಡುಸಾಲು ಮತ್ತು ವಿಷಮಯುಗ್ಮಜ ವಿಧಗಳನ್ನು ಮಾತ್ರ ಉತ್ಪಾದಿಸಿದ ವೈಟ್‌ 
ಡಿಫಿಷಯನ್ಸ್‌ ನ್ನು ಸಂಕರ ಮಾಡಿದಾಗ. ಡಿಫಿಷಿಯನ್ಸ್‌ ಜನ್ಮದಾತೃವಿನ ವಂಶವಾಹಿ 
ರೂಪ 7/ 1೫?! 1] ಎಂಬನನಿರ್ಧಾರಕ್ಕೆ ದಾರಿಯಾಗುವ ಫಲವತ್ತಲ್ಲದ ಇಂಟರ್‌ಮೀಡಿಯಂ 
ಗಳನ್ನು ಉತ್ಪಾದಿಸಿತು. ೮. 1. ಸಂಖ್ಯೆಗಳಿಂದ ಗುರುತಿಸಿದ ಹಲವು ಡಿಫಿಷಿಯನ್ಸ್‌ 
ವಿಧಗಳ ಸಂಕರಗಳು. ನ್ಶವಿನಲ್ಲಿ 2ರಿಂದ 20 ಫಲವತ್ತು ಪಾರ್ಶ್ವಿಕ ಕಾಳುಗಳುಳ್ಳ, ಕೆಲವು 
ಇಂಟರ್‌ಮೀಡಿಯಂಗಳನ್ನು ಉತ್ಪಾದಿಸಿದವು. ವುಡ್‌ವರ್ಡ್‌ಗನುಗುಣವಾಗಿ ಇವು 
7/ 7! ೫ 7: ವಂಶವಾಹಿರೂಪ ಹೊಂದಿದ್ದವು ಮತ್ತು ಹಾರ್ಲಾನ್‌ ವರ್ಗೀಕರಣ 
ವಿಧಾನದಿಂದ ಎಚ್‌. ಇಂಟರ್‌ವೀಡಿಯಂ ಎಂದು ವರ್ಗಿಕರಿಸಲ್ಪಡುತ್ತವೆ. 

ವುಡ್‌ವರ್ಡ್‌ ಪರಿಭಾಷೆಯ ಪ್ರಕಾರ ಡಿಫಿಷಿಯನ್ನು 1 17: ಪಡೆದಿದ್ದು. ಡಿ 
ಸಾಲು ಮತ್ತು 6 ಸಾಲು ಸ್ಥಿತಿಗಳಿಗೆ ಅನುಕ್ರಮವಾಗಿ ೪ ಮತ್ತು ೪ ಘಟಕಗಳಿಗೆ ಯುಗ್ಮ 
ವಿಕಲ್ಪಿಯಾಗಿದೆ. ೫: 1? ವಂಶವಾಹಿರೂಪ ಫಲವತ್ತತೆಯ ಯುಗ್ಧವಿಕಲ್ಪಿ /. 
ಮತ್ತು ; ಗಳಿಗೆ ಅಧಿರೋಹಿಯಾಗಿದೆ, ನಿಜವಾದ 6 ಸಾಲು ತಳಿಗಳು ಸಮಯುಗ್ಮಜ 
ಸ್ಥಿತಿಯಲ್ಲಿ ಇಇಯನ್ನು ಪಡೆದಿರುತ್ತದೆ. ನಿಜವಾದ ಎರಡು ಸಾಲು ಬಾರ್ಲಿಗಳು 1 
ಹೊಂದಿರುತ್ತವೆ. 

ಹಾರ್ಲಾನ್‌ ಮತ್ತಿತರರು (1940) ಎರಡು ಸಾಲು ಮತ್ತು 6 ಸಾಲು ತಳಿಗಳ 
ನಡುವಣ 149 ಸಂಕರಗಳನ್ನು ಅಧ್ಯಯನ ಮಾಡಿದರು. 6._ಸಾಲಿನ ಜನ್ಮ ದಾತೃಗಳಿ 
ಗಿಂತಲೂ ಸಣ್ಣಗಾತ್ರದ ಪಾಶ್ಚಿ ರ್ಟ್ವಕ ಕಾಳುಗಳನ್ನು ಸಾಧಾರಣವಾಗಿ 6-ಸಾಲಿನ ಬೇರ್ಪಡು 
ಗಳು ಉತ್ಪಾದಿಸುತ್ತವೆಂದು ಅವರು ಗಮನಿಸಿದರು ಮತ್ತು 2ಸಾಲು : 6ಸಾಲು ಸಂಕರ 
ಗಳಲ್ಲಿ ಅಧಿಕ ಉತ್ಪಶ್ತಿಯ 6 ಸಾಲು ಬೇರ್ಪಡುಗಳನ್ನು ಆಯ್ಕೆಮಾಡುವುದು ಕಷ್ಟ 
ವೆಂದು ಭಾವಿಸಿದರು. ಪಾರ್ಶ್ವಿಕ ಮತ್ತು ಮಧ್ಯಕಾಳುಗಳ ತೂಕ ಮತ್ತು ಅವುಗಳನ್ನು 


(ಲಿ 


(ತೆ 


342 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಾಳುಕಟ್ಟುವಿಕೆಯ ಸಂಭವ ಪ್ರಮಾಣಗಳಿಗೆ ನಿರ್ದಿಷ್ಟವಾದ ಗಮನವಿತ್ತು, ಲಾಂಬರ್ಟ್‌ 
ಮತ್ತಾ ಲಯಾಂಗ್‌ (1932) ಈ ಸ್ವಭಾವದ ಎರಡು ಸಂಕರಗಳ ವ್ಯಾಪಕ ಅಧ್ಮಯನ 
ಮಾಡಿದರು. ಅಧ್ಯಯನಕ್ಕೊಳಪಟ್ಟ ಈ ಎರಡು ಸಂಕರಗಳಲ್ಲಿ ಪಾರ್ಶ್ವಿಕ ಕಿರುಹೂವು 
ಗಳ ಫಲವತ್ತತೆ ಮತ್ತು ಬೀಜಗಾತ್ರಗಳಲ್ಲಿ ಅತ್ಯುತ್ಕೃಷ್ಟವಾದ 6 ಸಾಲು ಬೇರ್ಪಡು 
ಗಳನ್ನು ಪಡೆಯುವುದು ಕಷ್ಟವೆಂದು ಅವರು ಕಂಡುಕೊಂಡರಂ. ಹಾಗಿದ್ದರೂ, ಉತ್ಪನ್ನ 
ಶಕ್ತಿ, ಬುಷೆಲ್‌ನ ತೂಕ ಮತ್ತು ಧಾನ್ಯಗಳ ದುಂಡಾಕಾರಗಳಿಗೆ 6 ಸಾಲು ಬೇರ್ಪಡು 
ಗಳು ಸರಬಂಧಕವಾಗಿ ತೃಪ್ರಿಕರವಾಗಿತ್ತು. 

ಟ್ರಿಟಿಕಂ ಮತ್ತು ಅವೇನಾದಲ್ಲಿರುವಂತೆಯೇ ಹಾರ್ನಿಯಂಂ ಜಾತಿಯಲ್ಲಿ ಮೂಲವರ್ಣ 
ತಂತು ಸಂಖ್ಯೆ 7 ಜೊತೆ, ಈ ಮೂಲ ಸಂಖ್ಯೆಯ ಗುಣಿತಗಳನ್ನು ಕೂಡಾ ಪಡೆಯ 
ಲಾಗುತ್ತದೆ. ಅನೇಕ ಪರಿಶೀಲಕರು ವಿವಿಧ ವರ್ಣತಂತು ಸಂಖ್ಯೆಗಳನ್ನು ವರದಿ ಮಾಡಿ 
ದ್ದಾರೆ : ಅದರಲ್ಲಿನ ಕೆಲವನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. 


7 ಜೊತೆ ವರ್ಣತಂತುಗಳು : 
ಹಾರ್ಮಿಯಂ ಬಲ್ದ್ಹೋಸಂ, ಎಚಿ', ಡಿಫಿಷಿಯನ್ಸ್‌. ಹೆಚ್‌. ಡಿಸ್ಟಿಕಾನ್‌, ಎಚ್‌. ಗಸ್ನೋ 
ನಿಯಾನಂ, ಎಚ್‌. ಹೆಕ್ತಾಟಿಕಂ, ಎಟ್‌. ಇಂಟರ್‌ವಮೀಡಿಯಂ, ಎಚ್‌..ಜೂಬೇಟಂ, 
ಎಚ್‌. ಮೂರಿನಂ, ಎಚ. ಪ್ಯೂಸಿಲ್ಲಂ, ಎಚ್‌. ಸ್ಟಾಂಟೇನಿಯಂ, ಎರ್ಚ. ವಲ್ಫೇರ್‌, 


14 ಜೊತೆ ವರ್ಣತಂತುಗಳು : 
ಎಟ್‌. ಬಬ್ಬೋಸಂ, ಎಚ್‌. ಜೂಬೇಟಂ, ಎಟ್‌, ಸಿಕೇಲಿನಂ 


21 ಜೊತೆ ವರ್ಣತಂತುಗಳು : 

ಎಚ್‌. ನೋಡೋಸಂ 

ಬಳ್ಬೋಸಂ, ಜೂಜೇಟಂ ಮತ್ತು ಮೂರಿನಂ ಪ್ರಭೇದಗಳು 7 ಅಥವಾ 14 
ಜೊತೆ ವರ್ಣತಂತು ಪಡೆದಿವೆಯೆಂದು ವಿವಿಧ ಪರಿಶೀಲಕರು ವರದಿ ಮಾಡಿದ್ದಾರೆ 
ಎಚ್‌. ನೋಡೋಸಂ 7 ಅಥವಾ 21 ಜೊತೆಗಳನ್ನು ಹೊಂದಿವೆಯೆಂದು ವರದಿಯಾಗಿದೆ. 
ಎಲ್ಲಾ ವಾಣಿಜ್ಯ ಪ್ರಭೇಷಗಳೂ 7? ಜೊತೆ ವರ್ಣತಂತುಗಳನ್ನು ಹೊಂದಿರುತ್ತವೆ. 

7 ಸಂಲಗ ತೆ ಪಂಗಡಗಳು : ಬಾರ್ಜಿ ಹಂದಿ ಸುಲಭವಾಗಿ ಪ್ರತ್ಯೇಕಿಸಬಹುದಾದ 
ಬಹುತೇಕ ಲಕ್ಷಣಗಳಿವೆ. ಸಾಗುವಳಿ ಪ್ರಭೇದಗಳ ಪ್ರಶಿಯೊಂದರಲ್ಲೂ ವರ್ಣತಂತು 
ಸಂಖ್ಯೆ 7 ಆಗಿರುವುದರಿಂದ. ಸಂಲಗ್ನತೆ ಅಧ್ಯಯನದಲ್ಲಿ ಬಾರ್ಲಿಯನ್ನು ಆತಿ ವ್ಯಾಪಕ 
ವಾಗಿ ಬಳಸಲಾಗಿದೆ. ಸ್ಮಿತ್‌ (1951) ಬಾಧ್ಲಿಯ ಕೋಶಶಾಸ್ತ್ರ ಮತ್ತು ತಳಿವಿಜ್ಞಾನದ 
ಸಮಗ್ರ ಪರಿಶೀಲನೆ ಮಾಡಿದ್ದಾನೆ. ಆತ ಬಾಡ್ಲಿ ವಂಶವಾಹಿಗಳ ಒಂದು ಅಕಾರಾದಿ 
ಪಟ್ಟೆಯನ್ನೂ ಮತ್ತು ಸಂಲಗ್ನತೆ ಸಂಬಂಧದಲ್ಲಿ ತಿಳಿದ ವಿಷಯಗಳ ಅಕಾರಾದಿ ಕೋಷ್ಟಕ 
ವನಷ್ನು ಸೇರಿಸಿದ್ದಾನೆ. 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 343 


ವುಡ್‌ವರ್ಚ್‌ ಮತ್ತು ಥೀರೆಬ್‌ (1953), ಸಂಕರಗಳ ಸರಣಿಯೊಂದರಲ್ಲಿ 
ಕೆನ್ನೀಲಿ ಮತ್ತು ಕೆನ್ನೀಲಿಯಲ್ಲದ ಲೆಮ್ಮಾಗಳ ರಿಕ್ಕತೆಯನ್ನು ಅಧ್ಯಯನ ಮಾಡಿದರು. 
`ೃವಿನಲ್ಲಿ 28 ಸಂಕರಗಳು ತಿ ಕೆನ್ನೀಶಿಗೆ 1 ಕೆನ್ನೀಲಿಯಲ್ಲದ ಪ್ರಮಾಣದಲ್ಲಿ ಮತ್ತು 
24ರಕ್ಲಿ 9 ಕಿನ್ನೀಲಿಗೆ ? ಕೆನ್ನೇಲಿಯಲ್ಲದ ಬೇರ್ಪಡಿಕೆಯಾಯಿತು. ಕೆನ್ನೀಲಿ ಲೆಮ್ಮಾಗೆ 
ಶಾರಣವಾದ ಏಂಶವಾಹಿಗಳಲ್ಲಿ ಒಂದು ॥/, ಸಾಲು ಸಂಖ್ಯೆಗಳೊಡನೆಯ ಸಂಲಗ್ಗತೆಯ 
ಅಧ್ಯಯನದಿಂದ ಒಂದನೆಯ ಪಂಗಡದಲ್ಲಿರಿಸಲಾಯಿತು ಮತ್ತು ಲೆಮ್ಮಾ ವರ್ಣಕ್ಕೆ 
ಇನ್ನೊಂದು ಪೂರಕ ವಂಶವಾಹಿ ೮. ಲೆಮ್ಮಾ ವರ್ಣಕ್ಕೆ ಕಾರಣವಾದ 88 ಘಟಕ 
ಜೋಡಿ ಸಂಬಂಧದ ಅಧ್ಯಯನದಿಂದ ಸಂಲಗ್ನತೆ ಪಂಗಡ 2ರಲ್ಲಿ ಸೇರಿಸಲಾಯ್ತು. 
7೧ ಮತ್ತು ಸಾಲು ವಿಧಗಳೊಡನೆಯ ವಿವಿಧ ಸಂಕರಗಳಲ್ಲಿ ಸಂಲಗ್ನತೆಯ ಪುನ 
ಸಂಚಯನೆ ಮೌಲ್ಯ ಶೇ. 4 ರಿಂದ 18 ಅಂತರ ಪಡೆದು, ಅವುಗಳ ಮೊತ್ತಕ್ಕೆ ಶೇ. 
13.2ರ ಮಧ್ಯಸ್ಮ ಹೊಂದಿತ್ತು. ಎರಡನೆಯ ಪಂಗಡದಲ್ಲಿ ೧೦ ಮತ್ತು 80ಯ 
ಪುನರ್‌ ಸಂಕಯನ ಮೌಲ್ಯ ಶೇ. 14ರಿಂದ 31 ರವರೆಗಿನ ವೃತ್ಯಾಸಹೊಂದಿತ್ತು. 

ಸಂಲಗ್ನತೆ ಪಂಗಡಗಳ ಸಂಕ್ಷಿಪ್ತ ಸಾರಾಂಶವನ್ನು ಕೆಳಗೆ ಕೊಡಲಾಗಿದೆ. 

ಪಂಗಡ 1. ಈ ಗುಂಪು ಪತ್ರಹರಿತ್ತು ಅಸಮಾನ್ಯತೆ, ಫಲಭಿತ್ತಿರ್ವಾ, ಹುಬ್ಬು 
ವರ್ಣ, ಊಜಬಿರದಿತ 3% ಊಬಿರುವುದು. ದಂತಗಳಿರುವ »/ ದಂತರಹಿತ ಲೆಮ್ಮೂ 
ಮತ್ತು 2 ಸಾಲು 35 6 ಸಾಲುಗಳಿಗೆ ಕಾರಣವಾದ ವಂಶವಾದಿಗಳನ್ನೊಳಗೊಂಡಿದೆ. 

ಪಂಗಡ 2. ಈ ಗುಂಪ್ರ ಫಲಭಿತ್ತಿ ಮತ್ತು ಲೆಮ್ಮಾವರ್ಣ. ಸಾಧಾರಣ 1, 
ಬಿಳುಪು ಸಸ್ತ ಗಡಸು ಉ ಬಿದುರ ಬೆನ್ನುಕಯ. ಹೆಲ್ಮಿಂತೋಸ್ಟೋರಿಯಂ ಸಟೈವಂಗೆ ಪ್ರತಿ 
ರೋಧ ಅಥವಾ ಈ ಜಾನುವಿಕೆ, ಬೂಷ್ಟುರೋಗಕ್ಕೆ ಪ್ರತಿರೋಧ ಅಥವಾ ಈಡಾಗುವಿಕೆ 
ಮುತ್ತು ಸಾಧಾರಣ .೪ 'ಮೂರನೆಯ ಹೊರಸುಂಕ'ಗಳಿಗೆ ಕಾರಣವಾದ ವಂಶವಾಹಿ 
ಗಳನ್ನು ಪಡೆದಿದೆ. 

ಪಂಗಡ 3. ಈ ಗುಂಪು ಪಶ್ರಹರಿತ್ತು ಅಸಮಾನ್ಯತೆ, ಗಡಶು 1/1 ಭಿದುರ 
ಬೆನ್ನುಕಂಬ, ಸಸ್ಯಎತ್ತರ, ಊಬಿನಉದ್ದ, ಸಡಿಲ 1 ಸಾಂಪ್ರತೆನೆ, ಹೊಟ್ಟು ಆವೃತ 
1 ನಗ್ನಕಾಳು, ನಯ 7/5 ಮೃದು ತುಪ್ಪಳದ ಹೊರಸುಂಕ, ಗಡಸು 7 ನಯ 
ಊಬು ಮತ್ತು ಕಾಂಡ ವರ್ಣಗಳಿಗೆ ಕಾರಣವಾದ ವಂಶವಾಹಿಗಳನ್ನು ಪಡೆದಿವೆ. 

ಪಂಗಡ 4. ಈ ಗುಂಪು ಅಲ್ಕೂರಾನ್‌ ವರ್ಣ, ಪಕ್ವತೆ ಸಮಯ, ಹೊಳಪು ಸ 
ಫಲಭಿತ್ತಿ ವರ್ಣದ ಪ್ರತಿಬಂಧಕ, ಮುಸುಕು ೫ ಊಬು ಇರುವುದು, ಸಡಿಲತೆನೆ, ಪ 
ಹರಿತ್ತು ಅಸಮಾನ್ಮತೆೆ, ಬೂಷ್ಬುರೋಗ ಪ್ರತಿಕ್ರಿಯೆ, ಬೆನ್ನುಕಂಬದಲ್ಲಿನ ಅಂತರ ಗೆಣ್ಣು 
ಸಂಖ್ಯೆ ಮತ್ತು ಇಂಟರ್‌ ಮೀಡಿಯಂ ವಿಧಗಳಿಗೆ ಕಾರಣವುದ ವಂಶವಾಹಿಗಳನ್ನು 
ಹೊಂದಿರುತ್ತದೆ. 

ಪಂಗಡ 5. ಈ ಗುಂಪು ಪತ್ರಹರಿತ್ತು ಅಸಮಾನ್ಯತೆ, ಫಲಭಿತ್ತಿ ವರ್ಣ, ಸಸ್ಯ 


" (ಟ್ಟೆ 2 


ಢಿ 


344 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಎತ್ತರ, ತೆನೆಯಸಾಂದ್ರತೆ ಲೆಮ್ಮಾವರ್ಣ, ಗಡಸು 17% ನಯ ಊಬು, ಬೆನ್ನುಕಂಬ 
ಉದ್ದ, ಫಲಭಿತ್ತಿ ವರ್ಣ, ಬೆನ್ನುಕಂಬ ರೋಮಗಳ ನೀಳ ಮತ್ತು ವಸಂತಕಾಲ 1 
ಚಳಿಗಾಲ ಪರ್ತನೆಗಳ ವಂಶವಾಹಿಗಳನ್ನೊಳಗೊಂಡಿರುತ್ತದೆ. 

ಪಂಗಡ 6. ಈ ಗುಂಪು ಪತ್ರಹರಿತ್ತು ಆಸಮಾನ್ಯತೆಯ ವಂಶವಾಹಿಗಳನ್ನು 
ಹೊಂದಿದೆ. 

ಪಂಗಡ 7, ಈ ಗುಂಪು ಸಾಧಾರಣ 7% ಬಹುಶಾಖೀಯ ಪತ್ರಹರಿತ್ತು ಆಸ 
ಮಾನ್ಯತೆ, ಕಾಳುತೂಕ, ತುಕ್ಕುರೋಗ ಪ್ರತಿರೋಧ, ಉ. ನೂಡಾಗಿರುವ ಪ್ರತಿರೋಧ 
ಮತ್ತು ಸಾಧಾರಣ 11% ಮಯಣ ಭ್ರೂಣಾಹಾರ ವಂಶವಾಹಿಗಳನ್ನು ಪಡೆದಿದೆ. 

ಕಿರು ಹೂ ಗೊನೆಗಳ ಸಾಂದ್ರತೆ : ಕಿರು ಹೂಗೊನೆಯ ಅಂತರ ಗೆಣ್ಣುಗಳ 
ಉದ್ದದಿಂದ ಅಳೆದ ತೆನೆಸಾಂದ್ರತೆ ಬಾರ್ಲಿಯ ತಳಿಗಳಲ್ಲಿ ಹೆಚ್ಚು ವ್ಯತ್ಕಾಸ ಹೊಂದಿರು 
ತ್ತದೆ. ಈ ಸಾಂದ್ರತೆಯಲ್ಲಿ ವರ್ಷದಿಂದ ವರ್ಷಕ್ಕೆ ತುಲನಾತ್ಮಕವಾಗಿ ಹೆಚ್ಚು ವ್ಯತ್ಕಾಸ 
ವಿರುವುದಿಲ್ಲ. ಹೇಯ್ಸ್‌ ಮತ್ತು ಹಾರ್ಲಾನ್‌ (1920) 5 ಸಂಕರಗಳಲ್ಲಿ ಅಂತರ ಗೆಣ್ಣು 
ನೀಳ ರಿಕ್ಕೃತೆ ವಿಧಾನವನ್ನು ಅಧ್ಯಯನ ಮಾಡಿದರು. ಎರಡು ಸಂಕರಗಳಲ್ಲಿ, ಒಂದು 
ಏಕಘಟಕ ಜೋಡಿಯ ವ್ಯತ್ಕಾಸದಿಂದ ಈ ಫಲಿತಾಂಶಗಳನ್ನು ಸಮರ್ಪಕವಾಗಿ ಎವರಿಸ 
ಲಾಯ್ತು. ಈ ಸಂಕರಗಳಲ್ಲೊಂದರಲ್ಲಿ ಅಂತರ ಗೆಣ್ಣುಗಳ ಉದ್ದ ಕಡಮೆಯಿರುವುದು 
ಪ್ರಬಲವಾಗಿತ್ತು, ಆದರೆ ಎರಡನೆಯ ಸಂಕರದಲ್ಲಿ ನ್ಯನಲ್ಲಿನ ತೆನೆಯ ಸಾಂದ್ರತೆ 
ಮಧ್ಯಸ್ಥವಾಗಿತ್ತು. ಇನ್ನೊಂದು ಸಂಕರದಲ್ಲಿ, ೫, ಮತ್ತು ನ್ಯನಲ್ಲಿನ ಬೇರ್ಪಡುಗಳು 
ಎರಡು ಘಟಕ ಜೋಡಿಗಳ ವ್ಯಾಪಕ ಭಿನ್ನತೆಯನ್ನು ಸೂಚಿಸಿದವು. 

ಅನುಕ್ರಮವಾಗಿ ಸಡಿಲ ಮತ್ತು ಸಾಂದ್ರ ತಳಿಗಳಾದ, ಹನ್ನಾ ೬ ಜಿಯೋಕ್ಸಿಟಾನ್‌ 
(ಕೋಷ್ಟಕ 25 ನೋಡಿ) ಸಂಕರದಲ್ಲಿ, 141 ಏಕಸಸ್ಯಗಳನ್ನು ಮಾತ್ರ ಅಧ್ಯಯನ 
ಮಾಡಿದ್ದರೂ, ಕ್ಯವಿನಲ್ಲಿ ಹನ್ನಾ ಆಕಾರ ದರ್ಜೆಗೆ ಮೇಲ್ಪಟ್ಟವುಗಳಿಂದ ಜಿಯೋ 
ಕ್ರಿಟಾನ್‌ ಆಕಾರ ದರ್ಜೆಗೆ ಮೇಲಿನವುಗಳವರೆಗಿನ ಅಂತರ ಕಂಡುಬಂದಿತು. ಭಿನ್ನ 
ಸಾಂದ್ರತೆಗಳನ್ನು ಪ್ರತಿನಿಧಿಸುವ ನ್ವ ಸಸ್ಯಗಳಿಂದ ೫ ಕುಟುಂಬಗಳನ್ನು ಬೆಳೆಸ 
ಲಾಯ್ತು. ಕೆಲವು ೫, ಸಾಲುಗಳಲ್ಲಿ ಆಯ್ಕೆಮಾಡಿದ ಸಸ್ಯಗಳ ಸಂತತಿಯನ್ನು 
ನೃನಲ್ಲಿ ಪುನಃ ಪರೀಕ್ಷೆಸಲಾಯ್ತು. ಜನ್ಮದಾತ್ಮ್ರ ತಳಿಗಳಿಗಿಂತಲೂ ಅಧಿಕವಲ್ಲದ 
ಸಾಂದ್ರತೆಯ ಅಂತರ ಪಡೆದ ಕೆಲವು ಬೃ ಸಾಲುಗಳು ಬಹುಮಟ್ಟಿಗೆ ತದ್ರೂಪ ಪ್ರಜನನ 
ವಾಗಿದ್ದವು. ಇತರ ನ್ಮ ಸಾಲುಗಳು ನ್ಯ ಸಂತತಿಯಲ್ಲಿರುವಷ್ಟೇ ಭಿನ್ನತೆ ಹೊಂದಿದ್ದವು 
ಮತ್ತು ಇನ್ನೂ ಕೆಲವು ಜನ್ಮದಾತೃಗಳಿಗಿಂತಲೂ ಹೆಚ್ಚು ಆದರೆ ನ್ಯಗಳಿಗಿಂತಲೂ ಕಡಮೆ 
ಭಿನ್ನತೆ ಪಡೆದಿದ್ದವು. ಜನ್ಮದಾತೃಗಳಲ್ಲಿನ ಆದರ್ಶ ತೆನೆಗಳು ಮತ್ತು ಸಮಯುಗ್ಮಜ 
ಸಾಲಂಗಳಲ್ಲಿನ ಬೇರ್ಪಡುಗಳನ್ನು ಚಿತ್ರ 33ರಲ್ಲಿ ಚಿತ್ರೀಕರಿಸಲಾಗಿದೆ. 

ನ್ಯ ಮತ್ತು ನ್ನಗಳಲ್ಲಿ ಸಾಂದ್ರತೆಯ ಭಿನ್ನತೆಯನ್ನು ಪಡೆದಿರುವ ಸಮಯುಗ್ಮಜ 


345 


ರಿಕ್ಷತೆ 
ನ 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ 


ಣು 


ಕಿ'03 $'1190198% 
8'63 818/10 83 
983618 ಬ03 
$12858 20103 
968 879 50103 
೪9'0186 (60103 
8:68 ೧೯೪ ೮'03 
8ರ 87 [೫0193 
೪೯7013 97 [0'ರಿ3 
*`035679 03 
90763 [50703 
510881 (80103 
$'0ಫ 9 ಕ 30703 
೫107 88 10103 
9:1 3981೯190103 
೪13819 10103 
$98381 (10103 
8103 80120703 
8:03 9198 10708 
103 878 80143 
810756: 910083 
₹1073 [701038 
9103 1:8 (8063 
0113 1760[19'63 
8703 8211003 
9'03 878 ₹0103 
8೧7 ಕ್ರಿ: [101093 
₹703 079 |10103 
₹3೪: ಪ ಜು 03 


ಇ ಇಡು ರು ಭದ ಕಾ ತ್ಯ ಅಶಾ ಶಲ ಇ ದಾ ಇಕಿ ಅಳಿ ಗಾ ಇಗ ಬುಡುಕ ಉಳ ಐ 


ಹೆ 


ಔಸಿ 


ಚ 06 1 





123 


ಕ್ಷ 


[ 


085 ೦4 ಆತ ಹತು ಅಕ್‌ ಹಕ ಉಂ 


ಕ್ಷ 


ಆಧಾ 1-0 ಧು ಗದು ಇುಳಾಕಾಡು ಅ ಧು ಜಹಾ ಇದು ರಾ 


೩ 


(2೩2 


ನ (೦೦ ೭26% ಎ4 ಸಾಲು ಜಂತಿ) (6 ಟಿ ಭನ ಸಾತಾ 


« (099) ಟೂ 92 3ಾಲಾ 


346 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ಸಾಲುಗಳನ್ನು ಪಡೆಯಲಾಯ್ತು. ್ದಸಮಯುಗ್ಮಜಗಳು ಪಂಗಡಗಳಾಗಿ ಸೇರುವಂತೆ 
ಸಾಮಾನ್ಯ ಸ್ವಭಾವ ಚಿತ್ರ 34ರಿಂದ ಸ್ಪಷ್ಟಪಡುತ್ತದೆ. 


ಟೆ 


ಯ 


ಕಂಡುಬಂದಿತು. ಫಲಿತಾಂಶಗಳ ಸಾ ಸ್ವ ಸ್ತ 

ಜನ್ಮದಾತ್ಮ್ಯ ತಳಿಗಳು ಮೂರು 'ಸ್ವತಂತ್ರ ರಿಕ್ಕತೆಯ ಘಟಕಗಳಿಂದ ಭಿನ್ನವಾಗಿದ್ದ ವೆಂಬ 

ಉಹೆಯಿಂದ ಫಲಿತಾಂಶಗಳನ್ನು ತಳಿವಿಜ್ಞಾನ ಆಧಾರದಲ್ಲಿ ವಿವರಿಸಬಹುದು. ಈ 
ಕಡಿಮೆ 


ಘಟಕಗಳು ಸಂಚಿತ. ಪರಿಣಾಮ ಹೊಂದಿವೆಯೆಂದು ಯೋಚಿಸಲಾಯ್ತು. 
ಪರಿಣಾಮಕಾರಿಗಳಾದ, ಇತರ ಘಟಕಗಳೂ ಕೂಡ ಇರಬಹುದು ಮತ್ತು ಅವು ಮು 
ಸಾಂದ್ರತೆ ಘಟಕಗಳ ಅಭಿವ್ಯಕ್ತಿಯನ್ನು ಮಾರ್ಪಡಿಸುತ್ತವೆ. 


ಜಾ 


ಹನಂ ರೂ ಬ್ಯ 
ಇ ತ್ರ 
ಶನ ರಸ ತೊತೌ ಕಾವ ನಬ ಡಾ 
ನ 


ಹಾಸನವು 

ತಾ ಭಾಾ 

ಇಳ ್ಸ್ಯಾ್‌ 
ತಾ 


ಸ 
ಕ "| 
` ಕಿತ್ತ 
1 
ತ 





ಚಿತ್ರ 33 : ಸಾಮಾನ್ಯ ಕಿರುಹೂಸೊಫೆಗಳು,' ಜಿಯೋಕ್ರಿಟಾನ್‌ (ಎರ'ಗಡೆ), ಹನ್ನಾ (ಬಲ 


ಗಡೆ) ಮತ್ತು 4 ಸಮಯುಗ್ಮಜ ಸಾಲುಗಳು. .. ಮಧ್ಯಸ್ಥ ಸಾಂದ್ರತೆಗಳು ಈ ರೀತಿ ಇವೆ... ಜಿಯೋ 
ಕ್ರಿಟಾನ್‌ 15 27 ಹನ್ನಾ ಜಿಯೋಕ್ರಿಟಾನ್‌ 448.1, 2.3 ಮಿಮಿ; 448.5, 2.9ಮಿಮಿ; 
448-77 3'37ಸಾನ 44816, 4.3.ಮಿಮಿ;, ಹನ್ನಾ 4.6ಮಿಮಿಸ (ಹರ್ಷಾ ತಾ 
ಗಾರ್ಬರ್‌ (1921)ರಿಂದ ತೆಗೆದುಕೊಂಡದ್ದು.) 

5 ವಿವಿಧ ತಳಿಗಳನ್ನೊಳಗೊಂಡ . 6 ಸಂಕರಗಳ ಅಧ್ಯಯನಗಳಿಂದ ಪೆಕ್ಸೆಲೇಸನ್‌ 
(1934), ದಿವಿಧ ಸಂಕಂಗಳಲ್ಲಿ ಅಂತರ್‌ಗೆಣ್ಣು ಗಳ ಉದ್ದವನ್ನು ಒಂದರಿಂದ 5 ಘಟಕ 


ಬೆ ಫೂ 


ಕೆರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 347 


ಜೋಡಿಗಳು ಭಿನ್ನಮಾಡುತ್ತವೆಂದು ಕಂಡ, ಈ ಸೆಂಕರಗಳಲ್ಲಿ ಒಟ್ಟು 6 ಜೊತೆ ಘಟಕ 
ಜೋಡಿಗಳು ಅಡಕವಾಗಿದೆಯೆಂದು ಕಂಡುಬಂದಿತು. ಈ ಘಟಕಗಳು ವಿಷಮಯುಗ್ಮಜ 
























ತೈ 
ಗ ಸುಕ ಪತ್ಣಾಪು 
ಇ ಗ ಚ ಇ ಸಜ ಎಸ ಡಿ ಜ ಜಬಟ್ಟ 
ಚ ಎಡ ಎಟ್ಟ ಚ ಹನ್ನು ಫಾ» | 
ಾ? 1 
ಳಿ ಲ್‌ 

ಹ 

ಕ್ಗಾ ೫ 

13232313 17.22 

ಪ | /ಭಯ್ನ 

ಗ 


ಜತ 
ಗ್ರ ಗ 
ಗ ಸರ 
8 ಇಗಭ್ಭ [ಸಾತ ಸರ ದನ 


ವ 









ಜು ರಜ 
8 ೫731128/5/7 ನಇ೫//೧೬ 

೦ ಚಾಪ ರ್ಪಸಾವಸ್ನ] 

[ಕ್ಕಿ ರಸಾಜಾರಗ ದಾರ್ಗಾರಾರಾರ್ಥಾರ್ಟಾ್ಥಾಸರುರ್ಗಾಾಾ 


ಸಾಂದ್ರತೆ 
ಚಿತ್ರ 34 ; ಜನ್ಮದಾತೃರೂಪಗಳು ಮತ್ತು ನ್ಮ ಸಂತತಿಗಳ ಸಾಂದ್ರತೆಯನ್ನು ತೋರ್ಪ 
ಡಿಸುವ ರೇಖಾಚಿತ್ರಗಳು. (ಮೇಲಿನದು ಜಯೋಕ್ರಿಟಾನ್‌ ಮತ್ತು ಹನ್ನಾ ಬಾರ್ಲಿಗಳ ನಡುವಣ 
ಒಂದು ಸಂಕರಣ; (ಮಧ್ಯದ್ದು) ನಾಲ್ಕು ಶುದ್ಧ ಸಾಲತಿಗಳ ಸಂಕರಣ ಮತ್ತು (ತಳಭಾಗದ್ದು) ಹಲವು 
ವಿಷಮಯುಗ್ಮಜ ಸಾಲುಗಳ ಸಂಕರಣ. (ಹೇಯ್ಸ್‌ ಮತ್ತು ' ಹಾರ್ಲಾನ್‌ 19200ವರಿಂದ ತೆಗೆದು 


ಕೊಂಡದ್ದು). 


ವಾಗಿದ್ದಾಗ ಅಂತರ್‌ಗೆಣ್ಣು ಉಧ್ದದ ಮೇಲೆ ವಿದಿಧ ಪರಿಣಾಮ ಉಂಟುಮಾಡಿತು. 
ಅದರಲ್ಲಿ ಕೆಲವು ವಿಷಮಯುಗ್ಮ್ಕ್ಮಜ ವಿಧಗಳಂ ಮಧ್ಯಸ್ಥವಾಗಿ. ಒಂದು ತನ್ನ ಗಿಡ್ಡ, ಮತ್ತು 
ಇನ್ನೊಂದು ತನ್ನ ನೀಳ ಅಂತರ್‌ಗೆಣ್ಮು ಜನ್ಮದಾತೃ ವಿಧಗಳನ್ನು ಸಮೀಪವಾಗಿ 
ಹೋಲುತ್ತಿತ್ತು. ಅಂತರ್‌ಗೆಣ್ಣು ನೀಳಕ್ಕೆ ಕಾರಣವಾದ ಒಂದು ಘಟಕಜೋಡಿ (ಓಘ) 
ಗಡಸು 11 ನುಣುಪು ಊಬುಗಳೊಡನೆ (೩೧ ಮತ್ತು ನೀಳ 1»; ಗಿಡ್ಡರೋವಂದ 
ಬೆನ್ನುಕಂಬ (69) ಗಳೊಡನೆ ಸಂಲಗ್ನತೆ ಹೊಂದಿದೆಯೆಂದೂ, ಮತ್ತು ಇನ್ನೊಂದು ಟೆ 
.. 6-ಸಾಲುಗಳಲ್ಲದ ೪% 6-ಸಾಲುಗಳ ತೆನೆ ವಿಧದೊಡನೆ (17%) ಸಂಲಗ್ಮತೆ ಪಡೆದಿದೆ 
ಯೆಂದೂ ಕಂಡುಬಂದಿತು. 


348 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಹೆಲ್ಮಿಂತೋಸ್ಪೋರಿಯಂ ಸಟೈವಂಗೆ ಪ್ರತಿಕ್ರಿಯೆ : ಪರಿಮಾಣಾತ್ಮಕ ಲಕ್ಷಣ 
ಗಳು ಗುಣಾವಲಂಬಿ ಲಕ್ಷಣಗಳಂತೆಯೇ ರಿಕ್ಕತೆ ಹೊಂದುತ್ತವೆಂಬುದಕ್ಕೆ ಉತ್ತಮ 
ಸಾಕ್ಷಿ ಸಂಲಗ್ನತೆ ಅಧ್ಯಯನಗಳಿಂದ ಲಭ್ಯವಾಗುತ್ತವೈ, ಗುಣಾವಲಂಬಿ ಲಕ್ಷಣಗಳ ರಿಕ 
ತೆಯ ವಿಧಾನ ಮತ್ತು ಸಂಲಗ್ನತೆ ಸಂಬುಧಗಳನ್ನು ತಿಳಿದಿರುವಲ್ಲಿ, ಪರಿಮಾಣಾತ್ಮಕ 
ಲಕ್ಷಣಗಳು ಪಲಂಬಿ ಲಕ್ಷಣಗಳೊಡನೆ ಸಹಸಂಬಂಧವಾಗಿರಬಲ್ಲವು. ಇಂತಹ 
ಅಧ್ಯಯನಗಳ ಸಹಾಯದಿಂದ, ತಿಳಿದಿರುವ ತಳಿಗಳ ನಡುವಣ ಸಂಕರಗಳಲ್ಲಿ ಪರಿಮಾಣಾ 
ತ್ಮಕ ಲಕ್ಷಣಗಳನ್ನು ನಿಯಂತ್ರಿಸುವ ವಂಶವಾಹಿಗಳ ಅತಿ ಕಡಮೆ ಸಂಖ್ಯೆಯನ್ನು ನಿರ್ಧರಿ 
ಸೇ ಆಗಿಂದಾಗ್ಗೆ ಸಾಧ್ಯವಾಗುತ್ತದೆ. ಸ್ನ ಕಳಮಚ್ಚೆ ರೋಗಕ್ಕೆ, ಹೆಲ್ಮಿಂತೋಸ್ಫ್ಕೊ್ಫೋರಿಯಂ 
ವಂ, ೫.೫೯. "ಮತ್ತು. ೫. ಪ್ರಶಿಕ್ರಿ ಯೆಯಾ ಸಾಧಾರಣವಾದ ವ್ಯಾಪಕ ಅಧ್ಯ ಓಯನದಲ್ಲಿ 
ಗ್ರೀಫ್‌ ಥೀ (1925)' ಘೂ ರೀತಿಯ ಸಾಧನೆ ವಿಧಾನವನ್ನ ನುಸರಿಸಿದ. 


ಜನ್ಮದಾತೃ ತಳಿಗಳ ವೈದೃಶ ಲಕ್ಷಣಗಳಂ ಈ ಕೆಳಗಿನಂತಿದ್ದವು : 


ಸ್ವಾನ್‌ಹಾಲ್ಸ್‌ ಲಯನ್‌ 
ಬಿಳೀಹೊಟ್ಟು ಮತ್ತು ಫಲಭಿತ್ತಿ ಕಪ್ಪುಹೊಟ್ಟು ಮತ್ತು ಫಲಭಿತ್ತಿ 
ಎರಡಂ-ಸಾಲಿನ (ಡಿಷ್ಟಿಕಾನ್‌) ಆರುಸಾಲಿನ (ವಲ್ಲೇರ್‌) 
ಗಡಸ: ಊಬು ನುಣುಪ್ಪ ಊಬು 
ಸ್ವಳಮಜ್ಜೆಯ ಪ್ರತಿರೋಧ ಸ್ಮಳಮಚ್ಚೆಗೆ ಈಡಾಗುವಿಕೆ 


ಈ ಪ್ರತಿಯೊಂದು ಲಕ್ಷಣ ಜೋಡಿಗಳು, ಕಪ್ಪು ೫% ಬಿಳುಪು, 2 ಸಾಲು ೫ 
6-ಸಾಲು, ಮತ್ತ ಗಡಸು 1% ನುಣುಪು ಊಬುಗಳು ಒಂದೇ ಘಟಕ ಭಿನ್ನತೆಯ 
ಆದಾರ ಪಡೆದವೆಂದೂ ಮತ್ತು ಪ್ರತ್ಯೇಕವಾಗಿ ರಿಕ್ಡ ವಾದವೆಂದೂ ತಿಳಿದಿದೆ. ಈ ಪ್ರಶಿ 
ಯೊಂದು ಲಕ್ಷಣ ಜೋಡಿಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸುವುದರಿಂದ, ನ್ಯವಿನಲ್ಲಿ 
(ಗೃವಿನ ಪ್ರತಿಯೊಂದು ಸಸ್ಯವನ್ನು ಅದರ ನ್ಮ ಸಂತತಿಯನ್ನು ಬೆಳೆಸಿ, ಪರೀಕ್ಷಿಸುವ 
ಮೂಲಕ ಪರೀಕ್ಷಿಸಲಾಯ್ತು) ಪ್ರತಿಲಕ್ಷ್ಮಣ ಜೋಡಿ ಮತ್ತು ಸ್ಥ ಳಮಚ್ಚೆಗಳ ಪ್ರತಿಕ್ರಿಯೆ 
ಗಳ ನಡುವೆ ನಿರ್ದಿಷ್ಟ ಸಂಯೋಜನೆ ಕಂಡುಬಂದಿತು. ಫಲಿತಾಂಶಗಳ ಸ ಸ್ವಭಾವವನ್ನು 
ಚಿತ್ರ 35ರಲ್ಲಿ ವಿಶದೀಕರಿಸಲಾಗಿದೆ. ಅದಧಲ್ಲಿ ಕನಿಷ್ಟ ಜೆಲ್ಮಿಂತೋಸ್ಟೋರಿಯಂ ಸಂಖ್ಯೆ 
ರೋಗಕ್ಕೆ ಈಡಾಗುವಿಕೆಯನ್ನೂ ಅಧಿಕ ಸಂಖ್ಯೆ ಪ್ರತಿರೋಧವನ್ನೂ ಸೂಚಿಸುತ್ತವೆ. 
6. ಸಾಲಿನವುಗಳಿಗಿಂತಲೂ ಎರಡು ಸಾಲಿನ ಪಂಗಡಗಳಲ್ಲಿ, ಕಪ್ಪುಗಳಿಗಿಂತಲೂ ಬಿಳುಪು 
ಗಳಲ್ಲಿ, ನಣುಪು ಊಬಿನವುಗಳಿಗಿಂತಲೂ ಗಡಸು ಊಬಿನವುಗಳಲ್ಲಿ ಹೆಚ್ಚು ಪ್ರತಿರೋಧಕ 
ಸಸ್ಯಗಳು ಕಂಡುಬಂದವು. ಎಚ್‌, ಸಟೈವಂ ಪ್ರಶಿಕ್ರಿಯೆ ನಿರ್ಧರಿಸಲು ಮೂರು ಘಟಕ 
ಜೋಡಿಗಳು ಅಥವಾ ಘಟಕಗುಂಪುಗಳು ಅಡಕವಾಗಿವೆಯೆಂದೂ ಮತ್ತು ವರ್ಣ, ಸಾಲು 
ಸಯ್ಯೆ ಹಾಗೂ ನುಣುಪು 17 ಗಡಸು ಊಬುಗಳಿಗೆ ಕಾರಣವಾದ ಘಟಕಗಳು ಇರುವ 
ವರ್ಣಕಂತುಗಳಲ್ಲೆ ದೇ ಇವೂ ನೆಲೆಸಿವೆಯೆಂದೂ ನಿರ್ಧರಿಸುವುದು ಸಾಧುವಾದದ್ದೆಂದು 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕ' ತೆ ಸಿ49 


ಕಂಡುಬಂದಿತು. ಪ್ರತಿರೋಧವಿರಂವ, ಬಿಳೀ ಹೊಟ್ಟಿನ, 6 ಸಾಲು ನುಣುಪು ಲಊಬು 
ತಳಿಯನ್ನು ಮತ್ತು ಪ್ರತಿರೋಧವಿರುವ ಕಪ್ಪುಹೊಟ್ಟಿನ, ತಳಿಯನ್ನೂ ಕೂಡಾ 


ಮ್‌ 




















2 27 


1್ರ್ರ 16 
ಹೆಲ್ಮಿಂತ£ ಸ್ಪೋರಿಯಂನ 


ಕೆ 


24 
ಸರಾಸರಿ ಸಂಖ್ಯೆ. 


ಕ್ವ 
ಕ) 





ಪ 
0 


ಕ್ವ 
೦ 


20 











21 2 
ಹೆಲ್ಮಿಂತೋಸ್ಟೊ ಶ್ರೀರಿಯಂನ ಸರಾಸರಿ ಸುಖ್ಶೆ. 


ಶೇಕಡಾಮರು ಆಧಾರದ ಉಟುಂಬಗಳ ಸಂಖೆ 
































27 





12 ತ್ರ ಗ ತ್ಸ 

ಲ್ಮಿಂತೆ.ಅೀಸ್ಟೋರಿಯಂನ ಸರಾಸರಿ ಸಂಖ್ಯೆ 
ಚಿತ್ರ 35. ಸ್ವಾನ್‌ಹಾಲ್‌ » ಲಯನ್‌ಗಳ ಒಂದು ಸಂಕರದಲ್ಲಿ ಇತರ ಲಕ್ಷಣಗಳಿಗೆ ಸಮಯುಗ್ಮಜವಾಗಿ 
ರುವ ಣ್ಕ ಸಾಲುಗಳ ಹೆಲ್ಮಿಂತೋಸ್ಟೋರಿಯಂ ಸಟವಂ ಪ್ರತಿಕ್ರಿಯೆಯ ವಿತರಣೆ. ಹೆಲ್ಮಂತೋ 
ಸ್ಫೋರಿಯಂ ಪ್ರತಿಕ್ರಿಯೆಯ ಕನಿಷ್ಟ ಸಂಖ್ಯೆ ರೋಗಕ್ಕೆ ಈಡಾಗುವಿಕೆಯನ್ನೂ ಮತ್ತು ಅಧಿಕ 
ಸಂಖ್ಯೆ ಪ್ರತಿರೋಧವನ್ನೂ ಸೂಚಿಸುತ್ತವೆ, (ಗ್ರೀಫಿ 1925 ಎಂದು 


350 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸ್ವಾನ್‌ಹಾಲ್ಸ್‌ ಲಯನ್‌ ಸಂಕರದಿಂದ ಪಡೆಯಲು ಸಾಧ್ಯವಾದ್ದರಿಂದ, ಪ್ರತಿರೋಧ 
ಮತ್ತು ಈಡಾಗುವಿಕೆ ಇತರ ಲಕ್ಷಣಗಳನ್ನು ನಿಯಮಾಧೀನಗೊಳಿಸುವ ಘಟಕಗಳನ್ನೇ 
ಆಧರಿಸಿರಲಿಲ್ಲ. 

ಕಾಂಡ ತುಕ್ಕುರೋಗ ಪ್ರತಿಕ್ರಿಯೆ : ಪೀಟ್‌ಲ್ಯಾಂಡ್‌ : ಗ್ಲೇಬ್ಬಾನ್‌ ಮತ್ತು 
ಹೀಟ್‌ಲ್ಯಾಂಡ್‌ » ಮಿನ್‌ 462ರ ಸಂಕರಗಳಲ್ಲಿ, ಕಾಂಡ ತುಕ್ಕುರೋಗ ಪಕ್ಷೀನಿಯಾ 
ಗ್ರಾಮಿನಿಸ್‌ ಟ್ರಟಸಿಗೆ ಪ್ರತಿಕ್ರಿಯೆಯನ್ನು ಪವರ್ಸ್‌ ಮತ್ತು ಹೈನ್ಸ್‌ (1933) ಅಧ್ಯ 
ಯನ ವರಾಡಿದರು. ಪೀಟ್‌ಲ್ಯಾಯ್‌ ಪ್ರತಿರೋಧ ಜನ್ಮದಾತ್ಮವಾಗಿತ್ತು. ಗ್ಲೇಬ್ರಾನ 
ಮತ್ತು ವಿಂನ್‌ 462 ಸ್ಮೂತ್‌ ಅನ್‌: ಮಂಚೂರಿಯಾಗಳ ಒಂದು ಸಂಕರದ ಭ 
ಆಯ್ಕೆಗಳು. ಅವೆರಡೂ ಈಡಾಗುವವು. ಪಕ್ಚ್ವಶಸ್ಯ ಹಂತದಲ್ಲಿನ ಕಾಂಡತುಕ್ಕುರೋಗ 
ಪ್ರಶಿಕ್ರಿಯೆಗೆ ಪ್ರತಿರೋಧ ಪ್ರಬಲವಾಗಿರುವ ಒಂದು ಘಟಕ ಜೋಡಿ ಕಾರಣವಾಗಿತ್ತು. 
ಕಾಂಡತುಕ್ಕುರೋಗ ಪ್ರತಿಕ್ರಿಯೆ ಗಡಸು ೪ ನುಣುಪು ಊಯುಸ್ಥಿ ತಿಯಿಂದ ಪ್ರತ್ಯೇಕ 
ವಾಗಿರುವುದು ಕಂಡುಬಂದಿತು. ಬಾರ್ಬಲೆಸ್‌ » ಪೀಟ್‌ಲ್ಯಾಂಡ್‌ನ ಒಂದು ಸಂಕರದಲ್ಲಿ, 
ಪಕ್ವಸಸ್ಯ್ಯ ಹಂತದಲ್ಲಿ ಕಾಂಡತುಕ್ಕುರೋಗದ ಶಾರೀರಿಕ ಪ್ರಜಾತಿಗಳ ಒಂದು ದೊಡ್ಡ 
ಸಂಗ್ರಹಕ್ಕೆ ಪ್ರತಿಕ್ರಿಯೆಯನ್ನು ಕುರಿತು ಈಗಾಗಲೇ ಪಡೆದಿರುವ ನಿರ್ಧಾರಗಳನ್ನು ರೈಡ್‌ 
(1938) ಸಮರ್ಥಿಸಿದ. 

ಕಾಂಡಶುಕ್ಕುರೋಗಕ್ಕೆ ಈಡಾಗುವಿಕೆ 1% ಪ್ರತಿರೋಧಕ್ಕೆ ಕಾರಣವಾದ ಘಟಕ 
ಜೋಡಿ (71) ಸಾಧಾರಣ ೫% ಬಹುಶಾಖೀಯಕ ಸಸ್ಯವಿಧ (೧0) ಮತ್ತು ಸಾಧಾರಣ 
15 ಹಳದಿ ವರ್ಣ ಸಸಿ (೧ಂಣ) ಗಳೊಡನೆ ಸಂಬಂಧಿಸಿ ಏಳನೆಯ ಸಂಲಗ್ನತೆ ಪಂಗಡ 
ದಲ್ಲಿ ನೆಲೆಸಿರುವುದು ಕಂಡುಬಂದಿತು, ವಂಶವಾಹಿ ಕ್ರಮ ಈ ಕೆಳಗಿನಂತಿತ್ತು. 

[- 1)2,6 ರ್ಗ 0.8 1೮ 


1 [2 


ಒಣ 
16, 
ಪೀಟ್‌ಲ್ಯಾಂಡ್‌ ಸೇರಿರುವ ಸಂಕರಗಳಲ್ಲಿ, ಶಾರೀರಕ ಪ್ರಜಾತಿ 19,36 ಮತ್ತು 
56ಗಳಿಗಿನ ಸಿಹಂತ ಪ್ರತಿರೋಧ ಏಕಸಂಕರಣದವು, ಹಾಗೂ ಪ್ರತಿರೋಧ ಪ್ರಬಲ 
ವಾದದ್ದು ಎಂದು ಕೂಡ ಬ್ರೂಕಿನ್ಸ್‌ ಕಂಡುಹಿಡಿದು. ಈ ಮೂರು ಪ್ರಜಾತಿಗಳಿಗೆ ಸಸಿ 
ಪ್ರತಿಕ್ರಿಯೆಯನ್ನು ಭಿನ್ನವಾಗಿಸಿದ ಘಟಕ ಜೋಡಿಗಳೇ, ಹೊಲದಲ್ಲೂ ಪಕ್ಚಸಸ್ಯ ಹಂತ 
ದಲ್ಲಿ ಪ್ರಜಾತಿಗಳ ಒಂದು ದೊಡ್ಡ ಸಂಗ್ರಹಕ್ಕೆ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುತ್ತವೆ. 
ಪೀಟ್‌ಲ್ಕ್ಮಾಂಡ್‌ನಲ್ಲಿನ ತುಕ್ಕುರೋಗ ಪ್ರತಿರೋಧ ವಿಧ ಶಾರೀರಿಕವೆಂಬಂದು ವ್ಯಕ್ತ 


ವಾಗುತ್ತದೆ. ಏಕೆಂದರೆ ಸಸ್ಯ ಜೀವನವಿಡೀ ಅದೇ ವಂಶವಾಹಿ ಜೊತೆ, ತುಕ್ಕುರೋಗಕ್ಕೆ 
ಒಂದೇ ರೀತಿಯ ಪ್ರಶಿಕ್ಟಿಯೆ ನಿಯಂತ್ರಣವೇರ್ಪಡಿಸಿತ್ತು. - 


ಕಿರುಧಾನ್ಯಗಳು ಮತ್ತು ಫ್ಲಾಕ್ಸ್‌ ರಿಕ್ಕತೆ 351 


ಎಲೆ ತುಕ್ಕುರೋಗ ಪ್ರತಿಕ್ರಿಯೆ : ಎಲೆ ತುಕ್ಕುರೋಗ ಪ್ರತಿಕ್ರಿಯೆಗಾಗಿ 
ಹೆಂಡರ್‌ಸನ್‌ (1945) ಬಾರ್ಲಿ ವಿಭೇದಗಳ ಬಹುಸಂಖ್ಯೆಯನ್ನು ಸಮೀಕ್ಷಿಸಿದ. ಮಿನ್ನಿ 
ಸೋಟಾ ಮತ್ತು ನೆರೆರಾಜ್ಯಗಳಲ್ಲಿ ಮಾಡಿದ್ದ ತುಕ್ಕುರೋಗ ಸಂಗ್ರಹಗಳಿಗೆ ಅಧಿಕ ಪ್ರತಿ 
ರೋಧವಿದ್ದ ಹಲವಾರು ವಿಭೇದಗಳನ್ನು ಆತ ಕಂಡುಹಿಡಿದ... ಈ ವಿಭೇದಗಳ ನಡುವೆ 
ಅವುಗಳಲ್ಲಿ ಮತ್ತು ಒಂದು ಈಡಾಗುವ ವಿಭೇದದೊಡನೆಯ ಸಂಕರಗಳಲ್ಲಿ, ರೋಗ ಪ್ರತಿ 
ಕ್ರಿಯೆ ರಿಕ್ಕತೆಯಲ್ಲಿ ಎರಡು ಮುಖ್ಯ ಘಟಕಗಳು ಅಡಕವಾಗಿದೆಯೆಂದು ಸ್ಪಷ್ಟವಾಯಿತು. 
ಪೃತಿರೋಧ ಘಟಕಗಳಿಗೆ ॥೩ ಮತ್ತು ೧, ಎಂದು ಹೆಸರಿಡಲಾಯ್ತು. ಅವುಗಳಲ್ಲಿ 


ಹೆಂಡರ್‌ಸನ್ನನ ಅಧ್ಯಯನಗಳಲ್ಲಿ ಬಳಸಿದ ಪ್ರತಿರೋಧ ವಿಭೇದಗಳಲ್ಲಿ ವೈಡರ್ನ್‌ 
ಸ. ಐ. 1021; ಬೊಲೀವಿಯು; ಸಿ. ಐ, 12517; ಪರ್ಬಲ್‌ ನೇಪಾಲ್‌, ಸಿ.ಐ. 1373, 
ಮೋಡಿಯಾ, ಸಿ.ಐ. 2483; ಮೊರಾಕ್ಕೋ. ಸಿ, ಐ. 4975; ಸಿ. ಐ, 5647; ಬಾರ್ಲಿ 
305, ಸಿ.ಐ. 6015; ಸಿ.ಐ. 6306; ಮತ್ತು ಎಸ್ಟೇಟ್‌, ಸಿ.ಐ. 3410 ಸೇರಿದೆ. 
ಈ ಮೊದಲ ಎಂಟರಲ್ಲಿ ಅಂತರ್‌ಸಂಕರಣಗಳನ್ನೇರ್ಪಡಿಸಿದಾಗ, ಪ್ರತಿರೋಧಕ್ಕೆ ಒಂದು 
ಸರ್ವಸಮಾನ ಘಟಕ (೧೬)ವನ್ನು ಸೂಚಿಸುವ ಹೃವಿನಲ್ಲಿ ಈಡಾಗುವ ಬೇರ್ಪಡಿಕೆಗಳು 
ಉತ್ಪನ್ನವಾಗಲಿಲ್ಲ. ಹಾಗಿದ್ದರೂ ಸಿ.ಐ. 3410ರೊಡನೆ ಈ ವಿಭೇದಗಳ ಸಂಕರಗಳಲ್ಲಿ 
ನೃವಿನಲ್ಲಿ 15 ಪ್ರತಿರೋಧಕ್ಕೆ 1 ಈಡಾಗುವುದನ್ನು ಕೊಟ್ಟಿತು. ಸಿ.ಐ. 3410ರಲ್ಲಿ 
ರುವ ಪ್ರತಿರೋಧ ಘಟಕ (7೩) ಇತರ ಎಂಟು ತಳಿಗಳು ಹೊಂದಿರುವುದರಿಂದ (8೩) 
ಪ್ರತ್ಯೇಕವಾದದ್ದೆಂದು ಇದರಿಂದ ವ್ಯಕ್ತಪಟ್ಟಿತು. 
ಬೂಹ್ಟುರೋಗ ಪ್ರತಿರೋಧ ; ಸ್ನಾನ್‌ಫರ್ಡ್‌ ಮತ್ತು ಬ್ರಿಗ್ಸ್‌ (1940) ಕ್ಯಾಲಿ 
ಫೋರ್ನಿಯಾ ವ್ಯವಸಾಯ ಪ್ರಯೋಗ ಕೇಂದ್ರದಲ್ಲಿ ನಿರ್ವಹಿಸಿದ ಬಾರ್ಲಿ ಬೂಷ್ಟು 
ರೋಗಕ್ಕೆ (ಎರಿಸಿಫ್‌, ಗ್ರಾಮಿನಿಸ್‌ ಹೋರ) ಪ್ರತಿರೋಧ ರಿಕ್ಮ ತೆಯ ಅಧ್ಯಯನಗಳ 
ಸಾರಾಂಶವನ್ನಿತ್ತಿದ್ದಾರೆ. ಒಂದರೊಡನೊಂದು ಮತ್ತು ಈಡಾಗುವ ರಿಟ್ಲಾಸ್‌ನೊಡನೆ 
10 ಪ್ರತಿರೋಧ ಶಳಿಗಳ ಸಂಕರಗಳಲ್ಲಿ ಪ್ರತಿರೋಧದ ತಳಿಶಾಸ್ತ್ರೀಯ ಅಧ್ಯಯನ 
ಗಳಿಂದ ಪಡೆದ ಪ್ರತಿರೋಧ ತಳಿಗಳ ಘಟಕದ ಸಂಯೋಜನೆ ಈ ಕೆಲಗಿನಂತಿತ್ತು ; 


ತಳಿ ಬೂಷ್ಟುರೋಗ ಪ್ರತಿರೋಧಕ್ಕೆ 
ಕಾರಣವಾದ ಘಟಕಗಳು 
ಹನ್ನಾ 11/0 11/7 
ಗೋಲ್ಡ್‌ ಫಾಯಿಲ್‌ 1/8 111 


ಆದ್ಲಿಂಗ್‌ಟನ್‌ ಆನ್‌ಲೆಸ್‌ ೬11೧ 11/೧ ಗಿ11/ 10/1) 


352 ಸಸ್ಯ ತಳಿಲಭಿವೃದ್ಧಿ ವಿಧಾನಗಳು 


ಜನರೆ 111೧ 111೧ 111 ಸಿ11 
ನಿಗ್ರೇಟ್‌ . 141೧ 141೧ 141 ಸಿ41 
ಆಲ್ಜೀರಿಯನ್‌ 111೬ ಸಿ!!೬ 
ಎಸ್‌. ಪಿ. ಐ 45492 11/೬ ಸಿ!!೩ 
ಕ್ವಾನ್‌ ೬11: ಗಿ11 
ಸಾಕ್ನಾನ್‌ 1410 ಗಿ41೧ 
ಡೂಪ್ಲೆಕ್ಸ್‌ 141% 1111 ಗಿ41೧ 11/೧ 
7116 7716 


ಆರು ಪ್ರಬಲ ಮತ್ತು ಒಂದು ಈಡಾಗುವ, ಬೂಷ್ಟುರೋಗ, ಪ್ರತಿರೋಧದ 
ಏಳು ಭಿನ್ನ ಘಟಕಗಳನ್ನು ಕಂಡುಹಿಡಿಯಲಾಯ್ತು. ಒಂದೇ ತಳಿಯಲ್ಲಿ ಪ್ರತಿರೋಧ 
ಘಟಕಗಳ ಸಂಖ್ಯೆ ಒಂದರಿಂದ ಮೂರರವರೆಗೆ ವ್ಯತ್ಯಾಸವಾಗಿತ್ತು, ಲ ಬೂಷ್ಪುರೋಗ 
ಪ್ರತಿಕ್ರಿಯೆಗೆ ಕಾರಣವಾದ 6 ವಂಶವಾಹಿಗಳನ್ನು ಸಂಲಗ್ನತೆಯ ನಾಲ್ಕನೆಯ ಗುಂಪಿನಲ್ಲಿ 
ಸೇರಿಸಲಾಗಿದೆ. 


ಫ್ಲಾಕ್‌ [) (ಸೀಮೆ ಅಗಸೆ) 

ಪ್ರಭೇದಗಳು : ಅವುಗಳ ವರ್ಣತಂತು ಸಂಖ್ಯೆಗಳು, ಆಕಾರ ಮತ್ತು ಗಾತ್ರ 
ಗಳ ಸಂಬಂಧವಾಗಿ. ವಾಣಿಜ್ಯ ಫ್ಲಾಕ್ಸ್‌, ಲೈನಂ ಯೂಸಿಟಾಟಿಸ್ಸಿ ಮಂನ 30 ವಿವಿಧ ಪ್ರಭೇದ 
ಗಳು ಮತ್ತು 28 ತಳಿಗಳನ್ನೊಳಗೊಂಡ ಲೈನಂ ಜಾತಿಯ ಕೋಶಶಾಸ್ತ್ರ ) ಅಧ್ಯಯನ 
ಗಳನ್ನು, ರೇ (1944) ಸಂಗ್ರಹಮಾಡಿದ,. ಪ್ರಭೇದಗಳು ತಮ್ಮ ವರ್ಣತಂತು ಆಕಾರ 
ಮತ್ತು ಗಾತ್ರಗಳಲ್ಲಿ ಏಕಸಾಮ್ಯತೆ ಪಡೆದಿರಲಿಲ್ಲ. ಜಾತಿಯ ಏಕಗುಣಿತ ಮ್ಮಾತಂತು 
ಸಂಖ್ಯೆಗಳು ೧೩8, 9, 10, 14 ಮತ್ತು 15ಗಳನ್ನೊಳಗೊಂಡಿದೆ. ವಾಣಿಜ್ಯ ತಳಿಗ 
ಳೆಲ್ಲಾ 1-15 ವರ್ಣತಂತು ಸಂಖ್ಯೆ ಪಡೆದಿದ್ದ ಫು. ಹಿಂದಿನ ವರದಿಗಳಲ್ಲೂ, ವಾಣಿಜ ತಳಿ 
ಗಳ ವರ್ಣತಂತು ಸಂಖ್ಯೆಗಳನ್ನು ॥ 2.15 ಅಥವಾ 16 ಎಂದು ಕೊಡಲಾಗಿದೆ (ಟಾಮ್ಸ್‌ 
1928, ಡಿಲ್‌ಮಾನ್‌ 1936). - ಫ್ಲಾಕ್ಸ್‌ನ ಸಾಮಾನ್ಯ ತಳಿಗಳನ್ನು, ಅನೇಕ ಕಾಡು 
ಪ್ರಭೇದಗಳೊಡನೆ ಸಂಕರವೇರ್ಪಡಿಸಲು ವ್ಯಾಪಕ ಪ್ರಯತ್ನ ಮಾಡಲಾಗಿದೆ. ಆದರೆ 
ಕಷ್ಟವಿಲ್ಲದೆ. ಮಾಡಬಹುದಾದ ಜೈ. ಯುಸಿಟಾಟಸ್ಸಿಮಮ್‌ ಮತ್ತು ಕೈ. ಅಂಗಪ್ಪಿ 
ಫೋಲಿಯಂ, ನಡುವಣ ಸಂಕರಗಳನ್ನುಳಿದು ಇತರವೆಲ್ಲಾ ನಿಷ್ಠಲವಾದವು. ವಾಡಿಕೆ 
ಯಾಗಿ. ಸಂಕರಣಗಳು ಪೂರ್ಣಫಲವತ್ತತೆಯವು. ದೈ. ಅಂಗಷ್ಮಿಫೋಲಿಯಂ ಅದೇ ವರ್ಣ 
ತಂತು ಸಂಖ್ಯೆ ಪಡೆದಿದ್ದು, ಸಾಮಾನ್ಯ ಪ್ರಭೇದದೊಡನೆ ಸುಲಭವಾಗಿ ಸಂಕರ ಮಾಡುವು 
ದರಿಂದ, ಆದು ಸಾಮಾನ್ಯ ಫ್ಲಾಕ್ಸಾನ ಸಂಭಮೀಯ ಪೂರ್ವಜನೆಂದು ಟಾಮ್ಸ್‌ ಅಭಿ 
ಪ್ರಾಯ ಪಟ್ಟಿದ್ದಾನೆ, ಸಣ್ಣಬೀಜ ಮತ್ತು ಸಂಪುಟಕ ಪಡೆದು, ಸಂಪುಟಕದ ಭಿತ್ತಿ 


ಕಿರುಧಸ್ಕಗಿಳು ಮತ್ತು ಭ್ಲಾಕ್ಸ್‌ ರಿಕೃತೆ 353 


ಯಂಚು ರೋಮಾವೃತವಾಗಿದ್ದು, ಪಕ್ಚವಾದಾಗ ಸಂಪೃಟಕಗಳು ತೆರಪ್ಪ ಅಥವಾ ವಿದಳನ 
ವಾಗುವುದರಿಂದ ಲೈ. ಅಂಗಸ್ಸಿಫೋಲಿಯಂ ಫ್ಲಾಕ್ಸ್‌ ನ ' ಸಾಮಾನ್ಯ ಸಾಗುವಳಿ ತಳಿಗಳಿಂದ 
ಭಿನ್ನವಾಗುತ್ತದೆ. 


ನ್‌ ಕ ಸ “ಡ್‌ 
'ನಲ್ಲಿ ರೋಮಾವೃತ ಸಂಪುಟಕಗಳು ನುಣುಪುಗಳಿಗೆ ಪ್ರಬಲವಾಗಿದ್ದ ವು ಮತ್ತು 
ವಿನಲ್ಲಿ ಬೇರ್ಪಡಿಕೆ 3 : 1 ಆಧಾರದಲ್ಲಾಗಿತ್ತು. ಪಕ್ಚತೆಯ ಸಮಯದಲ್ಲಿ ಸಂಪುಟ 
ಕದ ಆವೃತ ಶ್ವಿತಿಗೆ, ಸಂಪ್ರಟಕದ ವಿದಳನ ಅಪರಿಪೂರ್ಣ ಪ್ರಬಲತೆ ಪಡೆದಿತ್ತು, ಮತ್ತು 


ಹಿ ವಃ 

`[ೃದಿನಲ್ಲಿನ ಬೇರ್ಪಡುಗಳನ್ನು ವಿವರಿಸಲು ಅನೇಕ ಘಟಕಗಳು ಅವಶೃಕವಾಗಿತ 
ಕ್ರ ತ್ತ 3) 

ಅಂಗಪ್ಪಿಫೋಲಿಯಂದ ಓಂದು ೭2 ಸಿಷ್ಟಕೋಮಲ ವಿವಿಧ ಸನ್ನವನ] 

ಡನೆಯ ಒಂದು ಸಂಕರದಲ್ಲಿ, 


2 ಕಿ 
ಲೈ. ಯುಸಿಟಾಟಿಸಿ ಮಂ ವಿಧಕ್ಷೆ ಸೇರಿದ ಸಸ್ತಗಳಂದ್ರವನ್ನೂ ಟಾಮ . ಕಾಣಲಿಬ. ಲೆ 
ಛ ಕ ಭ್ರ ಎಲ್ರ ಭ್ರ 
ಮೂ 


ಅಂಗಸ್ಟಿ ಫೋಲಿಯಂನ ಪ್ರಷ್ಟದಳಗಳ ನೀಳ ಮುತ್ತು ಆಗಲ ಹಾಗೂ ಬೇಜದ ನೀಳ, 
ಸಾಗುವಳಿ ತಳಿಗಳಿಗಿಂತ ಕಡಿಮೆಯಾಗಿತ್ತು. ಈ ಲಕ್ಷಣಗಳ ಭಿನ್ನತೆಯ ರಿಕ್ಷತೆ ಬಹು 
ದ ಬ 


(ಪಾಲಿನ ರಿಕ್‌) ಘಟಕಗಳನ್ನವಲಂಬಿಸಿದ್ದವು. 
ಸಾಗುವಳಿ ತಳಿಗಳಛ್ಲಿರುವುತೆಯೇ, ಲೈ. ಅಂಗಸ್ಟಿಫೋಲಿಯಂನಲೂ ಅದೇ ರೀತಿಯ 


ಪುಷ್ಪ ವರ್ಣಗಳ ಅಂತರಗಳಿವೆ. ಆದರೆ ಪುಷ್ಪ, ಬೇಜ ಮತ್ತು ಸಸ್ಯ ವರ್ಣಗಳಲ್ಲಿ 
ಅಡಕವಾಗಿರುವ ಘಟಕಗಳಲ್ಲಿ, ಎರಡು ಮಾತ್ರ ಲೈ. ಅಂಗಸ್ಟಿಫೋಲಿಯಂ ಮುತ್ತು ಲೈ. 


ಬಚಾ ಯ ಗ್‌ 
ಯುಸಿಟಾಟಸ್ಸಿಮಂಗಳಲ್ಲಿ ಏಕಸಾಮ್ಯತೆಯವಾಗಿದ್ದವು. 


ಸಾಮಾನ್ಮ ಫ್ಲಾಕ್ಸ್‌ ನಲ್ಲಿ ಬೀಜವರ್ಣಕ್ಕೆ ಕಾರಣವಾದ ಘಟಕಗಳು : 
ಟಾಮಸ್‌ ನಿರ್ಧರಿಸುವಂತಹ, ಬೀಜ ಮತ್ತು ಪುಷ್ಪವರ್ಣಗಳಿಗೆ ಕಾರಣವಾದ 
ಎಂಟು ವಂಶವಾಹಿಗಳ ಅಂತರ್‌ಕ್ರಿಯೆಯ ಮುಖ್ಯ ಪರಿಣಾಮಗಳನ್ನು ಡಿಲ್‌ಮನ್‌ 
(1936) ಸಂಗ್ರಹ ಮಾಡಿದ್ದ. ಅವನು ಟಾಮಸ್‌ನಿಂದ ಪಡೆದ ಶುದ್ಧ ಸ ಲುಗಳು 
ಮತ್ತು ಅವುಗಳ ಪ್ರಷ್ಟದಳ, ಕೇಸರ ಮತ್ತು ಬೀಜವರ್ಣಗಳು ಮತ್ತು ತರ್ಳಿಯಕ 
ಸಂಯೋಜನೆಗಳ ಸಾರಾಂಶವನ್ನು ಕೋಷ್ಟಕ 26ರಲ್ಲಿ ನಿರೂಪಿಸಲಾಗಿದೆ. 


ತಿದ್ದುಪಡಿ ;: ಪುಟ ಸಾಲು ತಪ್ಪ ಸರಿ 
356 23 ಲೈಅಂಗಿಸ್ಪಿಫೋಲಿಯಂ ಲೈ. ಅಂಗಸ್ಟಿಫೋಲಿಯಂ 


23 


354 ಸಸ್ಯ ತಳಿಲಭಿವೃದ್ಧಿ ವಿಧಾನಗಳು 


ಳೋಸ್ಟಕ 26: ಫ್ಲಾಕ್ಸ್‌ ಶುದ್ಧಸಾಲುಗಳ ತಳೀಯ ಸಂಯೋಜನೆ 
ಮತ್ತು ಲಕ್ಷಣಗಳು (ಡಿಲ್‌ಮನ್ನ ರಿಂದ ತೆಗೆದುಕೊಂಡದ್ದು 





























ಜ್‌ | ಓಿವರಣೆ 
ತ್‌ ಘಟಕ ಸಂಯೋಜನೆ * । ಪ್ರಷ್ಟದಳ | ಕೇಸರ । ಬೀಗು 
ಲೈ ಗಳು ಗಳು | 
765 48,18,8೮೦ ೧06೯೯೯] ನೀಲಿ. | ನೀಲಿ ಕಂದು 
11 
766 ಹ ಲಾ ನೀಲಿ ಹಳದಿ ಇ 
106 |೧ೂ51 ಐ , ., ಐ, 2 . * ಪ೪ಳಿರ್ನೀಿಲಿ ನೀಲಿ ಕಂದು 
769 11131113 1111. 11. ಬಿಳುಪ್ರನೀಲಿ ಹಳದಿ ಕಂಡು 
770 ಬ ಗಾ ್‌ ಜು ಊಟ ಲೈಲಾಕ್‌ ನೀಲಿ ಕು 
77] [ಕಿತ ಇ ಬುಜ. ಜ|! ಹಗುರ | 
ಲೈಲಾ ನೀಲಿ ಕಂದು 
೫12 ಎ. ೬ ೬. 006 ನಸುಗೆಂಪು ಹಳದಿ ಕಂದು 
713 ಎ. ೬೨೧ ೬೧ ಛ್ಲಟ್ಟಿ 1[ ದಟ್ಟನಸು | ಹಗುರ 
ುಪ್ರ ಹಳದಿ ಕಂದು 
774 ಾ ೨ ೬. ಛೆ. , , ಬಿಳುಪು ನೀಲಿ ಕಂದು 
ಮಾಸಲು 
775 ಆ... 11111 ಬಿಳುಪುನಿರಿಗೆ ! ಹಳದಿ ಹಸುರು 
ಮುಳ್ಳದ್ದು | ಹಳದಿ 
7176 ಎ. ಉೃೈರ್ಯಿ ೨... ೬.೧ ೬೧ ಬಿಳುಪುಂರಿಗೆ: ಹಳದಿ ಕಂದು 
" ಯುಳ್ಳದ್ದು 
777 | . ಶಶಿ ಲೆ| ೬... | ಬಿಳುಪು” | ಹಳದಿ | ಹಸುರು 
ಮಾಸಲು ಹಳದಿ 
778 ಕ ತ! ಕ ಬಿಳುಪು ಹಳದಿ ಬೂದು 
ಮಾಸಲು ಕಂದು 
* ಸಾಮಾನ್ಯ ನೀಲಿ ಫ್ಲಾಕ್ಸ್‌ ಸಿ, ಐ 765ರಲ್ಲಿ ಎಲ್ಲಾ ಪ್ರಬಲ ಘಟಕಗಳೂ ಇವೆ. 
ಇಲ್ಲಿ ಕೊಟ್ಟಿರುವ ಹಿಂಜರಿತ ಘಟಕಗಳು ವಾಸ್ತವವಾಗಿ ಸಾಮಾನ್ಯ ನೀಲಿ ಲಕ್ಷಣ ಬೇರ್ಪ 


ಡುವನ್ನು ನಿರ್ಧರಿಸುವವು. 

ಈ ಎಂಟು ಘಟಕಗಳೂ ವಿವಿ ವರ್ಣತಂತುಗಳಲ್ಲಿ ವಹನವಾಗಿವೆಯೆಂದು 
ತಾಮಸ್‌ ನಂಬಿದ್ದಾನೆ. ಶ॥್ರ.ಗ್ರಿ ಮತ್ತು ೧*ಗಳು ಪುಷ್ಪದಳಗಳಲ್ಲಿ ವರ್ಣ ಉತ್ಪನ್ನ 
ಮಾಡಲು ಅವಶ್ಯಕವಾದ, ಎಲ್ಲವೂ ಪ್ರಬಲ ಸ್ಮತಿಯಲ್ಲಿರುವ ಮೂಲ ವರ್ಣಘಟಕ 
ಗಳೆಂದು ಕೋಷ್ಟಕದ ಪರಿಶೀಲನೆಯಿಂದ ವ್ಯಕ್ತಪಡುತ್ತದೆ. ಐ ಮತ್ತು £ ಘಟಕಗಳು 


ಪ್ರಷ್ಟದಳಗಳ ರಂಗನ್ನು ನಿರ್ಧರಿಸುತ್ತವೆ. ಮೂಲಘಟಕಗಳ ಇರವುಗಳಫಿ, 0 ಹಿಂಜ 


355 


ರಿಕ್ಷತೆ 


ನಗಳು ಮತ್ತು ಫ್ಲಾಕ್ಸ್‌ 





ವ ನಭಭ ಭಂ್ಬ್ಪ್ದ 13] ಅ ಪಟು 1 (ವ್ರ ೫ ೧131] ಗೈ ಬ ಟೆ 1] 1] 21 ಐಎ. ೧ 3 
(ಚೈ 0 ಗಳೂ ಬಟ ಬ ಭತ ಕೇರಿ ಭ್ಯ ( ಬಟ 0 ಗ್ರ೫ | ಜಗ್ಗ ೪ ಲ 
1 1 ಸ ಸಭೆ 2) ಗ್ಗೆ. ಸೆ ದ 1 ೫ 1 ಇ. ಗೆಗೆ [1 1 ಟ್‌ ಬೈ ಟ್ಟ ಹ ಡಿ | |] 
2 2 ಬಟ ಖಿ ಗ್ಟಿ ೭ ಜೆ ಸ ೧ ನ ಜೆ ಚ] ಭಟ್ಟ ೫ 12 ಬೈ ಸಜೆ ಭ್ಯ ಣಿ ಭಿ (ಛೆ 
ಹೆ ಜ ತ್ವ ಜು ೧ 1 1 ಎಗಿ ಭೂ ಟಟ ಫೆ ಟಖ ಟ್ಟ ಛೃ ದ್‌ 3 
(ಬ ಲೆ ಬ (ಟೋ ಘಿ ಜಂ ಸ (1 ಚಿ ಭ್ಯ ದಿ ಇಲ ೪ ೬ ಇ“ ಸ್ಸ 
ಸಲ್ಟಧ ಸಭ ಅಗ್ಗ ಓಟ ಘಿ ತರಿ ಭಟ ಜತ ಭಟ ಚತ ಸ ೪ಗ್ಗಿ 
( ೯ ತ ಚ್‌ (3 [ಗ ಸ) ಜ್‌ ಸುತ್ತಿ ಕಸದ | 70 ಗ್‌ ಸಚ ದ್‌್‌ ಭ್ರ (ಚೆ ಸಿಟ್ಟಿನ 
ಟೆ ಉಟ್ಟ ಇ ಲ ಇದ್ನ ಲ ಗಭ ಭಗ ಟಿಟಿ ಟ್‌ ಗ್ಗ ಆ ಚ ಚ್‌[ 2 2೪ 
1 ಜು ಛಿ ೪. 1 ನ ಆಗೆ |) ಗೆ 31 ೧ |! ಯ! ಗ ಚ ಗಿ 
ಇ) (ಸಜ ( ಓ(| ಸಿಪಿ ತ್ಸ 1 1 ಟಟ. 0 ತ 11 4] ಟಿ ಟಿ ೀ 
ಠಿ ದೆ ಲ್ಳ್ದ ಚ್‌ ( ನ * ಬ ಆಜಾ ಲ ಳಃ ಎಟಿ ಟಿ. ಗ್ಗ ಛು “ಇ 
ಇಡೆ ಗಗ (ದ 1೪4. ( ಎ 21 ಸ ಟಟ 1. ಟಿ ತೀ ಯ್‌ ಉಗಲ್ನ ತಿ ಇ 1814 
ಅ (| " 1, 1 ದ್‌ ್ಪ್ಪೃ್ಯೃ ತಿ ಕಂ ಲ 1) || 1 ಗ್ಗ [ 312! (ಗ್ರ | 
ಟೆ ಕೆ 6% 1 ಇ 11. ಸಸ 1 ಸಕ್ಸ 14 ಗ ಸೆ (1 113 ಓ. ಶ್ರ ಗೆ ( 
ಆ ಬೆ ಬಗೆ ಬ [ಓಜ 1? [ಸಿ ಬೆ 0 ಟಿ ಗ್ಟ ಯ ಇ) 2 ಬೆ ಔ ಡಿ ಛಿ 13 ಜಾ ಗೆ 
ತ 1 ಟಿ ಟ ಉಕ್ಕಿ ಟೆ ೫. 1 ೫8" ಇ 1. 0 ಭ್ರ 0.001 (ಿಗ್ಫೆ 
ಚರ ಟೆ ಬಿ ॥ ದೆ ಟ್ರ ೧೫ ಔಿಟ್ಟ 1 ಟಿ % «1 ಸಣ್ನ 11 5 0 ಟಿಛ್ಮ್ಯ ಚ ಸಗಟು 
ತ (್ಟ (ಕ ಎ ಟ್ಟಿ |] ಕ್ರ ಸಗ್ಗ 12 12 ಇಟ ನ್ಸ್ಟ ಕ ಕ ಟಿ 33 ಉಂ ಕ್ಷ ಕ ಕ್ಟ 
ಣಿ ಛ ಬೆಪೂ ಇ.ಸ ಟಟ ಗಸ ಟಇ ಚಜ ಜ. ಬಜ ದಿಟ ಛೆ ಟಭಲ ಬಜ 13 
]್ರ “ಿ ನ ಸ 1 |, ಆ ಭಧ ಓಔ (ಟ್ಟ ೬್ಲ (3 (3 ಗಿ 1 ಣಿ ಇಸು ಬ್ಲ ಬ್ದ ಕ 1 
ಎ ಭು ಇತ ಭ್ರಷ್ಟ ಚಟ್ಟ ಟೆಲಿ ಜೆ ಟ್ಟೆ ಭ|ಭ್‌ಟ ಸಟೆ ಬದಿ ಭಜ ಓಟ 
ಸಂ ದಾ ತೃ 1]. '7) ಡೆ ಜಾ ಳೂ ಣ ಸ ಬ ಟಟ ಖು ಭ್ಯ [ಸೃ ಣನ ವೆ 2 ಗ್ಗೌ ಜ.1 
ಸಭ ಅಜರ (| ರಷ್ಟ ಜಗ್ಗ ಬಿಗೆ ಟ್ಟು ಟ್ರ.ಭ್ಲೆ ಯೆ 4 ಭ್ಲೆ ಲಗ ಪ ಗ ಭಳ ಜಿಗಿ ಸೆಸ್ಟ್‌ 
ಇ 8 ಸೆ 1 ತ ಸ್ಟ 1 (ೈ ಇ ಎ ( ಗ (2 ಸಿ ಇವ ತ ಕಾ * (ಸ ಸ ಹ ಡೆ ೪ ಜ್ಯಶ್ರಿ 
1“ 11 ೯ " ಬ ಸ ಡ್‌ : 1 11 8] ಇ ಇಣ ಧಿ 1) ಕೈ) ಬರ. (1 ೫) ಬಂ ದು 
ಇ ಗ ಸಭ ಓ)£ 4. ೫ಓ_ ಸ 13 ` (2 ಸ ಚೆ ಗ ಭ್ರ 18 ಆ ಉಟ. ಬು ಥಿ - ಜಡೆ 12 
. ಗಗ್ಗೆ 0ೆದಿ ಟೈಪ ಹಸ ಟ್ಟಿ ೫ ಭ್ರ ಬಓಚಭಿ ಡಕ ಎ (| ಇಗ ಗವಿ ಟ್ಟ ಗ 
( 1 ಧ್ರ ಬಟ ಟ್‌ ಸಟ ಜ್‌ ಟೆ 1. ಆ ಟಟ ಭರ ॥ಔ ಟ್ರಿ 2 ೮) ಓ ಚ) 
2 ದಿ| ಗಟ ಭಟ್ಟ ಅದೆ ಬು ರಕ್ಷ ಟೆ ಬಾಗ ಅಡಿ ಬ ಭಟ್ಟ ಬುಜ  ಖ್ಛೆ ಗೆ ಆಜ 
3೫ (ಟಿ -ತೆ ಜ.46 1 2 1 ಕ ಇ |: ಎ ಪ ಸ ೆ 
ಶ್‌ ವ್ರ! ಕೆ "₹ ಇ 2ಊ ಗ | ಇ " 1 ಆ ಟ್ಟೌ 3 | ಗ್ಪೆ [್‌ೆ ತಃ ಕ ಸ ಚ ಟೆ ತೆ ಭ್ಚೆ ಆ 
ಗಜ ಚಟ ಸಭ ಬ ಟಿಸಿ ಟಖ ಚಹ (ಜ| ಭ 2 ಗೆ ಬಗ್ಗೆ ಕ ಟಟ ಗಜ ಧೃೈಭ ಸ್ಲಿಳ್ಳಿ ಕ 
ಸೆ ಇ ಸ ಆಚ 1) ಬ ಟೆ ಸೆ ) ಗ್ದ ಜ.4 (81 1] [ಟಿ 1 $ ಪ ಗ್ರ ೫1 3 [] ಆ ೫0 1 
ಹ ಬಜ ಎಬರನೆಟ್ಯ ದಜ 1ಬಿ | ಸಾ ಹುಟಟ ಭ್ರ 2 ಕಚ ಟಿಟಿ ಗೆ ಗ 3 "(| 
ತ 2 ಚ ಜ್‌] ಚ ಗಡ (ಭನ) 4 ಟಿ ಲೆ ಭಟ ಬಓ ಗ 101 ಟಿ ಇ ಜೆ ಗಜ ಜಟ ಫಿ ಗ್ರ ಭಿ 
1 1 ಜಿ ಗ್ರೆ |] £] ಳ್ಳ ( ೪ ಸ ಆ ( ಇ 1) ಎ ಬ್ಲ ೫ 1) ಕ ಡೆ ಗ 1 31 ಗ್ವೆ. $್ರ್ರ ಣ ಎ 
ಗ್ರೆ ತಿದ್ದಿ ಜಟ ಉಸ್ಮ ಬಜ ಧಿ ಕ ೪1 ಗ ಸ ಗ ಇ 1348 
ತ ಇತ (್ಳ ಕ ದ ಣೆ ನ ಜ್ತ) 7 ಕಾರಾ ಬ) ಗ ಣಾ ಡು ್ಪ 
1 ೫ ್ತಿ ೯ (ಜಡಿ ಗ 0೧“? | ಗ ಯ' ನ ಭಾ ಇ | ಗ ಜಟ್ಟ ; ದ ಬ - 
ಸೆ ೆ ಚೆ ದ ಇ 2 ಐ 2 172 ಟ್‌ 17 ೫ ಛ 
ಎ 1 ಇೇ ಜಟ ಟೆ ಕಃ 1 ಇವ 8 2 ಜ್‌ ಬಬ ಸಾ (ಬಿ 1% ಭಿ ಖಂ ೀ ಟ ಆ ಟ್ರ ೯ ಗು ಬೂ ಥ 
1111 ಗ ಆಳಿ ರಿಚಿ ಟು ಜಟ ಗಿರತಗೆ ಗ1ಚಶೆ 011 ಟಿಟಿ ಗರ ಪಿ 


ಏಂಬ 


ದಿದಳನ ರಹಿತ 


ಮತು 
ಬಿದರ್‌ ಲ ಬು 


ವಿದರಿತ 


ಣಾ 
ಟ್ರ 


ದಳಿತ, ಆ 


ರ್ಕ 


ರ 


ಕಾಖಿ:ಗಳ ವಿದಳನ : 


356 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಮೂರು ವಿಧ ಫ್ಲಾಕ್ಸ್‌ ಕಾಯಿಗಳನ್ನು ಬೇರ್ಪಡಿಸಬಹುದು. ಸಂಯುಕ್ತ ಸಂಸ್ಕಾನ 
ಗಳಲ್ಲಿನ ಅನೇಕ ಬೆಳಸ ಫ್ಲಾಕ್ಸ್‌ ಡಿಧಗಳು ಅರೆ ವಿಧಳಿತ ವಿಧಾನದ ಕಾಯಿ ಉಳ್ಳಪ್ಪ. 
ಯಿಗಳು ತುದಿಯಲ್ಲಿ ತೆರವು ಪಡೆದು. ಅವುಗಳ 5 ಭಾಗಗಳಂ ಅಂಚಿನಲ್ಲಿ ಸ್ವ ಲ್ಪ 
ಮಟ್ಟಿಗೆ ಪ್ರತ್ಯೇಕಿಸಲ್ಬಡುತ್ತವೆ. "ಎದಳನ ರಹಿತದವುಗಳಲ್ಲಿ ಬಹುತೇಕವಾಗಿ ಭಾರ 
ಅರ್ಜೆಂಟೈನಾ ತಳಿಗಳಿವೆ. ಎದಳನರಹಿತದವುಗಳಿಗಿಂತಲೂ ಅರೆವಿದ 
ಣೆ ಮಾಡಬಹುದಾದ್ದರಿಂದ, ಈ ಲಕ್ಷಣ ವಾಣಿಜ್ಯ 
ಸ ಗಳ ನಡಖೆ ಜೆ.ಸಿ. ಬ್ರಿನ್ಸ್‌ ಮೇಡ್‌, 3: ಮಾಡಿದ 
ಸಂಕರಣಗಳ ಅಧ್ಯಯನಗಳನ್ನು ಡಿಲ್‌ಮನ್‌ ಸಂಗ್ರಹಿಸಿದ್ದಾನೆ. ಅರೆ ವಿಧಳಿತ ಪ್ರಬಲ 
ನ ನಿಷ್ಟತ್ತಿ 15 ಅರೆವಿದಳಿತ : 1 | ವಿದಳನರಹಿತವನ್ನು 


ನುಣುಪು %7% ಅಂಚುರೋಮದ ವಿಭಾಜಕ ಭಿತ್ತಿ . ಲವು ತಳಿಗಳು 
ನುಣುಪು ಒಭಾಜಕೆ ಭಿತ್ತಿ ಪಡೆದಿದ್ದರೂ, ಫ್ಲಾಕ್ಸ್‌ನ ಬಹುತೇಕ ಸಾಗುವಳಿ ತಳಿಗಳಲ್ಲಿ 
ವಿಭಾಜಕ ಭಿತ್ತಿ ಅಂಚ:ರೋದು ಪಡೆದಿದೆಯೆಂದು ಡಿರ್‌ಮಾನ್‌ ತೊರರಿಕೊಟ್ಟಿದ್ದಾನೆ. 
ಆಮರಿಕಾದ ಆ ಆನೇಕ ಕ್ರವ್ಠಬದ್ಧ ಸತ್ಯಶಾಸ್ತ್ರ ಪ್ರಕಟಣೆಗಳಲ್ಲಿ. ಕಾಯಿಗಳು ಅಂಚು 
ರೋಮಂರಪಶಿತವಾದ ವಿಭಾಜಕ ಭಿತ್ತಿ ಹೊಂದಿದೆಯೆಂದು ವಿವರಿಸಲಾಗಿದೆ. ನ್ಯವಿನಲ್ಲಿ 
ತಿ ಅಂಚು ರೋಮುವಿರುವವಕ್ಕೆ : 1? ನುಣುಪು ನಿಷ್ಪತ್ತಿಯನ್ನು ಪಡೆದ ಯಶಸ್ಸು 
ಬ್ರಿನ್ಸ್‌ ಮೇಡ್‌ ಮತ್ತು ಎ. ಸಿ. ಆಲ್ಲಿಯವರಿಗೆ ಸಬ್ಲತಕ್ಕದೆಂದು ಆತ ತಿಳಿಸಿದ್ದುನೆ. 

ಬೀಜ ತೂಕ ಮತ್ತು ಎಣ್ಣೆ ಅಂಶ : ಮಂಟಾನಾದ ಬೋಜ್‌ಮನ್‌ನಲ್ಲಿ 
1930ರಲ್ಲಿ ನೀರಾವರಿಯನ್ನು ಬಳಸಿ ಬೆಳೆಸಿದ ಜೈ. ಅಂಗಸ್ಟಿಫೋಲಿಯಂ ಮತ್ತು 
ಸಾಮಾನ್ಯ ಫ್ಲಾಕ್ಸ್‌ ತಳಿಗಳ 1000 ಬೀಜಗಳ ತೂಕವನ್ನು ಗ್ರಾಂಗಳಲ್ಲಿ ಡಿಲ್‌ಮನ್‌ 
ಪಟ್ಟಿಮಾಡಿದ. ಆದರಲ್ಲಿ ಕನಿಷ್ಟ ತೂಕದ್ದಾದ, 1000 ಬೀಜ 15 ಗ್ರಾಂಗಳಿದ್ದ 
ಲೈ ಅಂಗಿಸ್ಟಿಫೋಲಿಯಂನ ಕಾಡು ಪ್ರಭೇದದ್ದು. ಹಾಗೂ, 1000 ಬೀಜಗಳು 11.55 
ಗ್ರಾಂಗಳಿದ್ದ ಲೈನೋ ಗ್ರಾಂಡಿ ತಳಿ ಅತ್ಯಧಿಕ ಶೂಕವುಳ್ಳ ದಾಗಿತ್ತು. 

1000 ಬೀಜಗಳ ತೂಕ 4.33 ಗ್ರಾಂ ಇರುವ ರೆಡ್‌ವಿಂಗ್‌ ಮತ್ತು 5.35 
ಗ್ರಾಂ ಮಧ್ಯಸ್ಥ ತೂಕಿವುಳ್ಳೆ ಒಟ್ಟಾನಾ 17708 ನಡ.ವಣ ಸಂಕರ ಒಂದರಲ್ಲಿ 
ಮೇಯರ್ಸ್‌ (1936) ಬೀಜ ತೂಕವನ್ನು ಅಧ್ಯಯನ ಮಾಡಿದ, ನ್ಯನಲ್ಲಿ ದಪ್ಪ 
ಬೀಜಗಳ ಆಂಶಿಕ ಪ್ರಬಲತೆಯಿತ್ತು. 100 ನ್ಯ ಸಾಲುಗಳನ್ನು ಬೆಳೆಸಿ ರೆಡ್‌ವಿಂಗ್‌ 
ಪತ್ತು ಒಟ್ಟಾವಾ 7708 ಗಳೊಡನೆ ತುಲನಾತ್ಮಕವಾಗಿ ಅವುಗಳ ಬೀಜ ತೂಕ 
ಮಾಡರ ಸಾಯು. ಒಂದು ಣ್ಯ ಸಾಲು, ರೆಡ್‌ವಿಂಗ್‌ನಷ್ಟೇ ಕನಿಷ್ಟ ತೂಕ ಮತ್ತು 
ಸಂಬಂಧಿತ ಕಡಮೆ ಭಿನ್ನತೆಯ ಬೀಜ ತೂಕಹೊಂದಿತ್ತು. ಆ ಎರಡು ಸಾಲುಗಳ 
ಭಿನ್ನತೆ, ಆವುಗಳ ಜನ್ಮದಾತೃಗಳಿಗಿಂತಲೂ ಗಮನಾರ್ಹವಾಗಿ ಹೆಚ್ಚಾಗಿದ್ದರೂ, ಎರಡು 


ಬ್ದ 


ಷೆ 


ನ್ಯ ಸಾಲುಗಳಲ್ಲಿ ಬೀಜಗಳ ತೂಕ ಒಟ್ಟಾವಾ 7708ನಷ್ಟೇ ಅಥವಾ ಅದಕ್ಕಿಂತಲೂ 
ವಾ್‌ ಹ ಘಾ ಹುದಾ ಕ್‌ 
ಹೆಚ್ಚಾ ಗಿತ್ತು. ಈ ಸಂಕರದಲ್ಲಿ ಬೀಜತೂಕವನ್ನು ಒಂದು ಸರಳ ಅಥದಾ ನಿರ್ದಿಷ್ಟ 
ಘಟಕ ಆಧಾರದಿಂದ ವಿಐರಿಸುವುದು ಸಾಧ್ಯವಬ್ಬವೆಂದು ಸ್ಪಷ್ಟವಾಗುತ್ತದೆ 
ಷಿ ಸ ಸ್‌ ಇ ರಾ ಇ ದಧ ಕತಾ ಗರ ದ್ರ 
ಅನುವಂಶೀಯತೆ ಮತ್ತು ಪರಿಸರಗಳ ಆಂತರ್‌ಕ್ರಿಯೆಯನ್ನವಲಂಬಿಸಿ, ಎಣ್ಣೆ 
ಒದ 


ಣಾ 
ವಸ್ತುವಿನಲ್ಲಿ ಆರ್ಲೆಂಟ್ಕೈನಂ ಮತ್ತು ಸ್ಥಳೀಯ ತಳಿಗಳೆರಡೂ ಮತ್ತು ತಳಿಸಂಕರಗಳ 
ರ್‌ ೨ ಲೆ ಥು 
ಆಯ್ಕೆಗಳೂ ಸೇರಿದ್ದವು. 1000 ಬೀಜಗಳ ತೂಕ ಮತ್ತು ಎಣ್ಣೆ ಅಂಶಗಳ ಸಹ 
ಸಂಬಂಧ ; 2 ವರ್ಷಗಳಿಗೆ ಅನುಕ್ರಮವಾಗಿ, __ 0.72 ಮತ್ತು _. 0.78 ಆಗಿತ್ತು. 


1000 ಬೀಜಗಳ ತೂಕ ತಿ.5ರಿಂದ 7.5 ಗ್ರಾಂ ಮತ್ತು ಎಣ್ಣೆ ಅಂಶ ಶೇ. 36 ರಿಂದ 
44ರ ವರೆಗಿನ ಅಂತರವಿರುವ, 124 ತಳಿಗಳನ್ನೂ ಮತ್ತು 
ಟಿಕ್ಸಾಸ್‌ನ ಸಾನ್‌ ಆಂಟೋನಿಯೋದಕಲ್ಲಿ ಡಿಲ್‌ಮನ್‌ ಅಧ್ಯಯನ ಮಾಡಿದ. ಆತ, 
ಬೀಜತೂಕ ಮತ್ತು ಎಣ್ಣೆ ಅಂಶಗಳ ನಡುವೆ . ,70 ಸಹಸಂಬಂಧ ಪಡೆ 

ಬೀಜಗಾತ್ರ ಆಧಾರದಿಂದ ತಳಿಗಳನ್ನು 4 ಗುಂಪುಗಳಾಗಿ ಡಿಲ್‌ ಮುನ್‌ ವಿಂಗಡಿಸಿದ. 


ಠ್‌ ಗೆ ಹಾತ್‌ ಶಾ ಇ ದ್‌್‌ ಪಾ ಮಾ ಸಹ ಟ್ರ ರಿಯಾ ಗ್‌ 
ಣ್ಣ, ಮಧ್ಯ ಗತ. ದಪ ಮತು ಹಳ ದಪ್ಪ, ಸಾವತಕಾನ ವಾಗಿ ದಪ ಮೀಜು ಶಗಳಿು 
ು ಶಿ ನ 2 ಮು ವ 8 ೧ 


ತ್ತ 


ಅಧಿಕ ಎಣ್ಣೆ ಅಂಶ ಹೊಂದಿರುವ ಪ್ರವೃತ್ತಿಯವಾಗಿರುತ್ತವೆ. ಮತ್ತು ಬೀಜಗಾತ್ರದಕ್ತಿ 
ಭಿನ್ನವಾಗಿರುವ ಜನ್ಮದಾತ್ಮಗಳ ಸಂಕರ ಒಂದರಲ್ಲಿ ಬೀಜ; ಇತ್ರಕ್ಕಾಗಿ ಮಾಡಿದ ಆಯ್ಕೆ 

ಆಧಿಕ ಎಣ್ಣೆ ಅಂಶವುಳ ಸೈ ತಳಿಗಳನ್ನು ಪಡೆಯಲು ಸಹಾಯಕವಾಗುತ್ತದೆ. 
ಎಣ್ಣೆಯ ಗುಣ : ಎಣ್ಣೆಯ ಒಣಗುವ ಗುಣ, ಅದರ ವೈಲಕ್ಷಣ ಬಣ್ಣದ 
ಪೊರೆ ಏರ್ಪಡಲು ಒಣಗುವ ಪ್ರಕ್ರಿಯೆಯಲ್ಲಿ ಹೀರುವ ಅಮ್ಲಜನಕ ಮೊತ್ತವನ್ನು 
ಡ್‌ ಣ್‌ ಹ ಹಾಸ 


ಅವಲಂಬಿಸುತ್ತದೆ. ರಾಸಾಯನಿಕ ಶಾಸ್ತ್ರಜ್ಞ, ಎಣ್ಣೆಗಳ ಸಂಬಂಧಿತ ಒಣಗುವ ಗುಣ 


ವನ್ನು ಎಣ್ಣೆಯ ಒಂದು ಏಕಾಂಶ ಹೀರುವ ಐಯೋಡೀನ್‌ನನ್ನನುಸರಿಸಿ, ನಿರ್ಧರಿಸಿ 
ಅದರ ಒಣಗುವ ಗುಣವನ್ನು ಐಯೋಡೀನ್‌ ಸಂಯ್ಯೆಯಲ್ಲಿ ಸ್ಪಷ್ಟಪಡಿಸುತ್ತಾನೆ. 


ಅಂತಿಮ ಐನಾದರಿಗಳಲ್ಲಿ ಅದರ ಮೊತ್ತ 150 ರಿಂದ 200ರ ಪರೆಗಿನ ಆಂತರ ಹೊಂದಿರ 
ಬಹುದು. 1930ರಲ್ಲಿ ಕಂಬಿ.ಸಾಲು ಪ್ರಯೋಗಗಳಲ್ಲಿ ಬೆಳೆಸಿದ 46 ತಳಿಗಳನ 
ಬಳಸಿ, ಓಣಗುವ ಗುಣ ಮತ್ತು 1000 ಬೀಜಗಳ ತೂಕಗಳಿಗೆ ಜಾನ್‌ಸನ್‌ ಒಂದು 
ನೇತ್ಯರ್ಥಕ ಸಹಸಂಬಂಧ ಗುಣಾಂಕ,.31ನ್ನು ಪಡೆದ. 

ಸಾಮಾನ್ಯ ತಳಿಗಳ ನಡುವಣ ಹಲವು ಸಂಕರಗಳಲ್ಲಿ ಆರ್ನಿ (1936) ಐಯೋ 
ಡೀನ್‌ ಸಂಖ್ಯೆಯ ರಿಕ್ಕತೆಯನ್ನು ಅಧ್ಯಯನ ಮಾಡಿದ. ಈ ಲಕ್ಷಣ, ಪರಿಸರದ ಸ್ಥಿತಿ 


ಕೋಸ್ಟಕ 27; 


ಸಸ ತಳಿಅಭಿವೃದ್ದಿ ವಿಧಾನಗಳು 
ಏಕೆ 
ಆಂಕರ ೬. 
ಮತ್ತು ಅವುಗಳ ೫, 
ಕೋಷ್ಟ ಕ. 27ರಲ್ಲಿ ಕೊಡ 


ತೆ 
ಹೋಲುತ್ತಿತ್ತು. 


ರ್ಜವಾಗಿರದಿದ್ದರೂ, ಈ 


ಬೈಸನ್‌ ಮತ್ತು ಒಟ್ಟಾವ 7708ಗಳೆ ಏಕಸಸ್ಮ 


ಗಳಲ್ಲಿನ ಮತ್ತು ಈ ಎರಡು ತಳಿಗಳ ನಡುವಣ ಸಂಕರದಿಂದ ಪಡೆದ ಠೃ 
ಮತ್ತು ;, ಸಂತತಿಗಳಲ್ಲಿ ಎಣ್ಣೆಯ ಇಯೋಡೀನ್‌ ಸಂಖ್ಯೆ 











(ವಿಶ್ವವಿದ್ಯಾನಿಲಯ ಕ್ಷೇತ್ರ 1933) * 

154-157-/160-/163 |/66- 169-172.175. 178-1817 
ತಳಿ | ಒಟ್ಟು 
156 |159 162 1165 16817] 74,177180|183 ಸ 
ಬೈಸನ್‌ 3 13 |7 |14/|6 1 ಹ 17 | 37 
7708 ಜವ ಯು ೬2 ಹಿ ಚ 11೩. (1.1 23 
ಜೈಸನ್‌ 770%, 3 ಎ ತೇ ಜೆ ಪ ಬೇ ಬಡಿ 
ಕೈಸರ್‌ 7700೯) 2 110/24 124 13837 | 20|131 6 | 2 | 176 


* ಎ.ಸಿ. ಆರ್ನಿಯವರು ಕೃ 











ಪೆಮಾಡಿ ಒದಗಿಸಿದ ಪ್ರಕಟೆತವಾಗದ ದತ್ತಾಂಶ. 


ಐಯೋಡೀನ್‌ ಸೂಚಿ ಮತ್ತು ಬೀಜ ವರ್ಣಗಳ ನಡುವೆ ಆರ್ಮಿ (1936) 
ಸಮೀಪ ಸಂಲಗ್ನತೆಯನ್ನು ಕಂಡ, ಈ ಕೆಳಗಿನ ಫಲಿತಾಂಶಗಳು (ಡಿಲ್‌ಮನ್‌ 1936 
ರಲ್ಲಿ ಉದಾಹರಿಸಿದ್ದು) ಜೊತೆಗೂಡುವಿಕೆ. ಹಂತದಲ್ಲಿನ ಹಿಂಸಂಕರಗಳಿಂದ 

` (ಕೋಷ್ಟಕ 28) 


ಲ 
ಶಿ 


ಪಾಕ್ಸ್‌ ರಿಕ್ಷತೆ ೨೧೦0 


ಕೋಪ್ಟಕ 28: ಬೀಜನರ್ಜ ಮತ್ತು ಎಣ್ಣೆ ಗುಣಗಳ ನಡುವಣ 





ರಂತರ ಡ್ಟ್ಯೋ ಾರ್ಣಕಾರ ಕ ಅಧಿ ಧಗಿರ್‌ 
ಕುಳ ಟು ಬೀ ತತಾ ಅ ಕಡೆ 
ಸಾಗುವಳಿ 
ಎಗೆು ಪ 
ಗ ವಾಸಾ ವಾಪಸ ತಸ, 
ಗಾಧಿಕರ್ರ ಅಜರ್‌ | ಹಕ್‌ ದ್‌ 9ಎ ಹ (| ಹಧ್ಫದದ 
ಟ್ಯಾತ ಶ್ರ ಪ ಬಿಟ್ಟರ್‌ ಶರುಷ್ತು 
ವಾವ ಗ 





] 
[ 

ತ್ಯ 
' 


(ಬೈಸನ್‌ : ಕೇದು, ಕಡಮೆ. ಸಿ.ಇ 355: 
ಹಳದಿ ಮಧ್ಯಸ್ಥ). ಓ.ಐ 355 1933 | 164113 1:12 | 56 
(ಸಿ.ಇ. 355 ನಿ.ಐ. 423 : ಹಳದಿ, | 
2 1934 | 25: ? | ೮6 
(ಬೈಸನ್‌ . ಸಿ.ಐ 391 ; ಹಳದಿ ಅಲ್ಲಿ ಕ) | 
«ಸಿಬಿ 39] 1934 ; 75 | 4 | |3 


| 
| 
164114: 31 |! 


ಡೆ 





ಯೂ. ರಾರಾ ವಿ.ವಿ... .ಸಎಸಡಚ ವವ... 22222... 


ಟೀ 
ಓಸಿ 











ಕ 
ಸ್‌ 
ಕ್ಷ 





ಹೀಗೆ ಕಂಡುಹಿಡಿದ ಪ್ರನರ್‌ಸಂಚಯನ ಶೇಕಡಾವಾರು 120 7.1.7ನ್ನು ಪಡಯ 


ಡೀನ್‌ ಸಂಖ್ಯೆಯಿರುವ ಒಂದು ಭಾರತೀಯ ತಳಿಯ ಒಂದು ಸಂಕರದ([್ದ ಚು ಮತ್ತು 
ಕಲ್ಬರ್ಸ್‌ಸನ್‌ (1952) ಐಯೋಡೀನ್‌ ಸಂಖ್ಯೆಯನ್ನು ಅಧ್ಯಯನ ಮಾಡಿದವರು 
ಡಕೋಟಾ/ಿಂತಲೂ ದಪ್ಪಗಾತ್ರ ಬೀಜವುಳ್ಳ ಮತ್ತು ಭಾರತೀಯ ತಳಿಗಿಂತ ಅಧಿಕ 
ರ್ಜೆಯ ಎಣ್ಣೆ ಉತ್ಪಾದಿಸುವ ಆದರೆ ಈ ಗುಣದಲ್ಲಿ ಡಕೋಟಾಕ್ಕೆ ಸಮಾನವಾಗದ 
ಅಧಕ ಎಣ್ಣೆ ಆಂತರವುಳ್ಳು ಕೆಲವು ನೃ ಸಾಲುಗಳನ್ನು ಪಡೆಯಲಾಯ್ತು, "ಎಣ್ಣೆಯ 
ಓಂ ಷೆ 


ಗುಣ ಮತ್ತು ಪ್ರಮಾ ಣವನ್ನು, ಬಹುಘಟಕಗಳು ಇನ್ನ ವಾಗಿಸುವುದು ಸಂಭವವಿಃ ವಿ 
ವೆಂದು ಕಂಡುಬರುತ್ತದೆ. 

ಬಾಡುರೋಗ ಪ್ರತಿರೋಧ : ಉತ್ತರ ಡಕ್ಕೋಟಾದಲ್ಲಿ. ಸುಮಾರು 1900ರ 

ಗೆ ಫ್ಲಾಕ್ಸ್‌ನಲ್ಲಿ ಚಾಚ ಲ್ಲ ಕಂಡುಹಿಡಿದ 


ದ್‌್‌ 
ಜೀವಿಯನ್ನು ಬೋಧ ಕಂಡುಎಿಟಿದ. 
ಹಾ: ದಕ ಲ ತಾನೆ ಾ ಟಾರ್‌ 
ಅದಕ್ಕೆ ಫ್ಕೊ ಸೇರಿಯಂ ಲೈನ್ಸೆ ರೋಲ್‌ ಎಂದು ಹೆಸರಿಟ್ಟ. ಪ ತಿರೂಧಕ್ಕಾ ಅಯ್ಯು 


ನೃ ಕ ಲ್ಲ 
ಮಾಡಲು ಸಹಾಯಕವಾಗಿ ಸಸ್ಕರೋಗದ ಕೃತಕ ಸಾಂಕ್ರಾಮಿಕಿವನ್ನು ಉಂಟುಮಾಡು ವ 
ಪ್ರಥಮ ಜನರಲ್ಲಿ ಆತನೂ ಒಬ್ಬ. ರೀ ಬಾಡುರೋಗ ಪ್ರತಿರೋಧ ಮತ್ತು 


ಹ್‌ ವ ತ್ಯ ದ್ಯಾ ವರ್ಮ ವಷ್ಯ 
ಇತರ ಬೆಳೆಸಸ್ಕಿಗಳಲ್ಲಿ ಇತರ ರೋಗಗಳಿಗೆ ಪ್ರತಿರೋಧಕ್ಕಾಗಿ ಆತನ ಓಿಂದಿನ ಆಯ್ಕೆ 


ಕಾರ್ಯಕ್ರಮದಲ್ಲಿ, ರೋಗ ಪ್ರತಿರೋಧಕ್ಕಾಗಿ 3ಳಿಅಭ ಓದ್ವಿಯ ಮಹತ್ವ ಮತ್ತು 


೧ 


ಅಪೇಕ್ಷೆಯನ್ನು ಆತ ಒತ್ತಿ ಹೇಳಿದ್ದಾನೆ. 


ಹಾಸಿ. 


360 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ನಿರ್ದಿಷ್ಟವಾಗಿ ಮಣ್ಣಿನ ಉಷ್ಣ್ವಾಂಶ ವಿವಿಧ ತಳಿಗಳ ಪ್ರತಿರೋಧ ಅಂತರದಲ್ಲಿ ರಿಕ್ಕ 
ಭಿನ್ನತೆಗಳು ಮತ್ತು ರೋಗೋತ್ಪಾದಕ ರೋಗಕಾರಕಗಳ ಶಾರೀರಿಕ ಪ್ರಜಾತಿ 
(ಬ್ರಾಡ್‌ಫುರ್ಟ 1926) ಗಳಿಂದ ಹೆಚ್ಚಾಗಿ ಪ್ರಜೋದನೆಗೊಳ್ಳುತ್ತವೆ. ಬೋರ್ಲಾಗ್‌ನ 
ಪ್ರಕಟಣೆಗಳು (1945) ಪ್ರಜಾತಿಗಳ ವಿಷಯವಾಗಿ ಇತ್ತೀಚಿನ ಮಾಹಿತಿ ಒದಗಿಸುತ್ತದೆ. 
ಬಾಡುರೋಗದ ಸ್ವಭಾವ ಮುತ್ತು ರಿಕ್ಕತೆಗೆ ಟಿಸ್ನೇಲ್‌ (1916, 1917) ಮುಖ್ಯ 
ಕೊಡುಗೆಯನ್ನುತ್ತಿದ್ದಾನೆ. ಪ್ರಕಿರೋಧ ಅಧೀನಗೊಳಿಸಲು ಅಧಿಕ ಉಪ್ಣ್ಹಾಂಶ ಅನು 
ಕೂಲಕರವಾಗಿತ್ತು. ಬೂಷ್ಟು ಸಸಿಗಳಲ್ಲಿನ ಪತ್ರರಂಧ್ರ, ಬೇರು ರೋಮ ಅಥವಾ 
ಎಳೆಯ ಹೊರಚರ್ಮ ಕೋಶಗಳ ವರೂಲಕ ಫ್ಲಾಕ್ಸ್‌ ಸಸ್ಯಗಳನ್ನು ಒಳಹೋಗುತ್ತವೆ. 
ಪ್ರತಿರೋಧ ಸಸ್ಯಗಳಲ್ಲಿ ಬೂಷ್ಟು ಒಳಹೊಕ್ಕಿದ್ದೇ ಪೀಡಿತ ಕೋಶಗಳ ಪಕ್ಕದಲ್ಲಿನ 
ಕೋಶಗಳ ಕಾರ್ಕ್‌ ಉತ್ಪಾದಿಸುವಂತೆ ಉದ್ರೇಕಿಸುತ್ತದೆ. ಪ್ರತಿರೋಧ ಮತ್ತು 
ಈಡಾಗುವ ತಳಿಗಳ ನಡುವಣ ಸಂಕರಗಳಲ್ಲಿ ಬಾಡುರೋಗ ಪ್ರತಿಕ್ರಿಯೆಯ ರಿಕ್ಕತೆ 
ಯನ್ನು ಟಿಸ್ನೇಲ್‌ ಅಧ್ಯಯನ ಮಾಡಿದ. ಕೆಲವು ೫೯ ಸಂಕರಗಳು ಇತರವುಗಳಿಗಿಂತಲೂ 
ಹೆಚ್ಚು ಪ್ರತಿರೋಧ ಪಡೆದಿದ್ದವು. ಮತ್ತು ಇನ್ನೂ ಕೆಲವು ಸಂಕರಗಳಲ್ಲಿ ಪ್ರತಿ 
ರೋಧ ಪ್ರಬಲವಾಗಿತ್ತು. ಅದರೆ ಇತರ ಸಂಕರಗಳು ಈಡಾಗುವಿಕೆಯ ಪ್ರಬಲತೆ 
ಯನ್ನು ತೋರ್ಪಡಿಸಿದವು. ಧೃವಿನಲ್ಲಿ ಬೇರ್ಪಡಿಕೆ ಏರ್ಪಟ್ಟರೂ, ಫಲಿತಾಂಶಗಳನ್ನು 
ಬಹುಘಟಕ ಆಧಾರದಿಂದ ಮಾತ್ರ ವಿವರಿಸಲು ಸಾಧ್ಯವಾಯ್ತು. 

ಬಾಡುರೋಗ ಸೋಂಕಿರುವ ಮಣ್ಣಿನಲ್ಲಿ ಬೆಳೆಯನ್ನು ಬೆಳಓಿದಾಗ ಕ್ರಮೇಣ 
ಪ್ರತಿರೋಧ ಪಡೆಯುವುದನ್ನೂ ಮತ್ತು ಬಾಡುರೋಗ ಪ್ರತಿರೋಧ ಬೆಳೆಯನ್ನು 
ಪರಿಚಯಗೊಳಿಸಿದಾಗ ಅನೇಕ ವೇಳೆ ಕ್ರಮೇಣ ಅದರ ಪ್ರತಿರೋಧ ನಶಿಸುವುದನ್ನೂ 
ಬೋಲೀ (1912) ಸಮರ್ಪಕವಾಗಿ ವಿವರಿಸಲು ಶಕ್ತನಾಗಲಿಲ್ಲ.. ಸೋಂಕು ಏರ್ಪ 
ಡುವ ಪರಿಸ್ಥಿತಿಗಳಲ್ಲಿ ಪ್ರತಿರೋಧದ ಕ್ರಮೇಣ ಸಂಗ್ರಹದಿಂದ ಪ್ರತಿರೋಧ ವೃದ್ಧಿ 
ಯಾಗುತ್ತದೆಂಬ ಅಭಿಪ್ರಾಯವನ್ನು ಆತ ಒಪ್ಪಿದ್ದ. ಬಾಡುರೋಗ ಪ್ರತಿರೋಧ 
ತಳಿಗಳನ್ನು ವೃದ್ಧಿಗೊಳಿಸುವಲ್ಲಿ ಆತ ಒಬ್ಬ ಮುಂದಾಳಾಗಿದ್ದ. ಬೋಲೀ ಆಯ್ಕೆ 
ಮಾಡಿದ ತಳಿ ಬೆ ೈಸನ್‌ » ಉತ್ತರ ಡಕೋಟ. ದ ಮಿನ್ನಿಸೋಟಾ ಮತ್ತು ನೆರೆಯ ರಾಜ್ಯ 
ಗಳಲ್ಲಿನ ಫ್ಲಾಕ್ಸ್‌ ಬೀಜ ಸಾಗುವಳಿ ಪ್ರದೇಶಗಳಲ್ಲಿ ಅತಿ ವ್ಯಾಪಕವಾಗಿ ಬೆಳೆಸಲಾಗುವ 
ಬಾಡುರೋಗ ಪ್ರತಿರೋಧ ತಳಿ, 1941-43ರಲ್ಲಿ ಬೈಸನ್‌ಗೆ ತುಕ್ಕುರೋಗದಿಂದ 
ತೀವ್ರ ನಷ್ಟ ಉಂಟಾದನಂತರ ಈ ತಳಿಯನ್ನು ತುಕ್ಕುರೋಗ ಮತ್ತು ಬಾಡುರೋಗ 
ಪ್ರತಿರೋಧ ಪಡೆದ ಇತರ ತಳಿಗಳಿಂದ ಭರ್ತಿ ಮಾಡಲಾಯ್ತು. ಬಾರ್ಕರ್‌ (1923) 
ಈ ಸಮಸ್ಯೆಗಳ ಎಚ್ಚರಿಕೆಯ ಅಧ್ಯಯನ ನಡೆಸಿದ ಮತ್ತು ಕೆಲವು ತಳಿಗಳು ಪ್ರತಿರೋಧ 
ವಂಶವಾಹಿರೂಪ ಪಡೆದಿಲ್ಲವೆಂದೂ, ಆ ಸಂದರ್ಭಗಳಲ್ಲಿ ರೋಗಕಾರಕಗಳ ನಿರಂತರ 


ಬಾಡುರೋಗ ಸೋಂಕಿನ ತೀವ ತೆ, ಪರಿಸರದ ಪರಿಸ್ಥಿ ತಿಗಳಿಂದ, ಅದರಲ್ಲೂ 


ಕಿರುಧಾನ್ವಗಳು ಮತ್ತು ಫ್ಲಾಕ್ಸ್‌ ರಿಕ್ಷತೆ 361 


ಭು 


ಸಿ 


ಹವಾಸದಿಂದ ಪ್ರತಿರೋಧ ಉತ್ಪನ್ನವಾಗಲಿಬ್ಬವೆಂದೂ ಕಂಡುದಿಡಿದ್ದ.. ಬಾಡುರೋಗ 
ಪ್ರತಿರೋಧ ಶುದ್ಧಸಾಲುಗಳು, ಬಾಡುರೋಗ ರಹಿತವಾದ ಮಣ್ಣಿನಲ್ಲಿ ಬೆಳೆಸಿದಾಗಲೂ 
ತನ್ನ ಪ್ರತಿರೋಧವನ್ನು ಕ ಕಳೆದುಕೊಳ್ಳಲಿಲ್ಲವೆಂದು ಕೂಡ ಆತ ಕಂಡುಬ ಡಿದ. 
ಬಾಡುರೋಗ ಪ್ರತಿಕ್ರಿಯೆಯ ಒಂದು ಅಧ್ಯ ಯನದಕ್ಲಿ, ಬರ್ನ್‌ಹ್ಯಾಮ್‌ 1932 
ಸಮಯುಗ್ಮ ಜತೆಯನ್ನು. ಬಿ ಪಡಿಸಲು ಕೊನೆ ನೆಯಪಕ್ಷ ಮೂರು ಸಂತತಿಗಳವರೆಗೆ 
ಪರಾಗಸ್ಪರ್ಶ ಏರ್ಪಡಿಸಿದ... ಬಾಡಂರೋಗ ಗ ತುಂಬಿರುವ ವ ಮಣ್ಣಿ ನಲ್ಲಿ, ಹೊಲಪರಿಸ್ಥಿ 
ಗಳಲ್ಲಿ ಅಧ್ಯಯನಗಳನ್ನು ಮುಂದುವರೆಸಲಾಯ್ತು ಮತ್ತು ಸಮರ್ಪಕ ಸೋಂಕು ಐರ್ಪ 
ಡಿಸಲು ಫ್ಲಾಕ್ಸ್‌ನ ನ್ನ್ನು ತಡವಾಗಿ ಬಿತ್ತಲಾಯ್ತು ಹನ್ಮದಾತ್ಮಗಳಾ! ಬಳಸಿದ ಫ್ಲಾಕ್ಸ್‌ನ 
ಕೆಲವು ಸಾಲುಗಳು ಪೂರ್ಣವಾಗಿ ಈಡಾಗುತಿ ತ್ರಿದ್ದ ವ್ರ: ಇತರವು ಅತ್ಯಧಿಕ ಪ್ರತಿರೋಧ 
ದವು : ಆದರೆ ಜನ್ಮದಾತೃಗಳಾಗಿ ಬಳಸಿದ ಪ್ರತಿರೋಧ ಸಾಲುಗಳಲ್ಲಿ ಯಾವಾಗಾದ 
ರೊಮ್ಮೆ ಬಾಡುರೋಗ ತಗುಲಿದ ಸಸ್ಯಗಳು ಕಂಡುಬರುತ್ತಿದ್ದವು. ಇವುಗಳು 
ವಂಶವಾಹಿರೂಪದ ವಿಭಿನ್ನತೆಗಳೆಂದು ಭಾವಿಸಲಿಲ್ಲ. ವಿವಿಧ ಅಂತಃಸಂಕರದ 
ಜನ್ಮದಾತ್ಮಗಳ ಸಂತತಿ ಪರೀಕ್ಷೆಯಲ್ಲಿ ಪಡೆದ ಬಾಡುರೋಗದ ಹರವು. ಆತ್ಯಧಿಕ 
ಪ್ರಶಿರೋಧದಿಂದ, ಆಂಶತಃ ಈಡಾಗುವಿಕೆಯ ಮೂಲಕ, ಅತ ಧಿಕ ಈಡಾಗುವಿಕೆಯ 
ಅಂತರ ಪಡೆದಿದ್ದವು. ರೋಗದ ಸ್ವಭಾವದಿಂದಾಗಿ, £, ಮತ್ತು ನ್ಯ ಸಂತತಿಗಳನ್ನು 
ಉತ್ಪಾದಿಸುವ ಸಸ್ಯಗಳನ್ನು ಬಾಡುರೋಗರಹಿತ ಮಣ್ಣಿನಲ್ಲಿ ಬೆ ಬೆಳೆಸಲಾಯ್ನು ಮತ್ತು 
ಯಕಾದೃಚ್ಛಕ |॥್ಯ ಸಾಲುಗಳನ್ನು ಬಾಡುರೋಗ ಪ್ರತಿಕ್ರಿಯೆಯ ತಳೀಶಾಸ್ತ್ರ ಅಧ್ಯಯನ 
ಕ್ಕಾಗಿ ಬಳಸಲಾಯ್ತು. ಪ್ರತಿರೋಧ ಮತ್ತು ಈಡಾಗುವ ಜನ್ಮದಾತ್ಮಗಳ ನಡುವಣ 
ಹಲವು ಸಂಕರಗಳಿಂದ. ನೃವಿನಲ್ಲಿ ಸಾಮಾನ್ಯವಾಗಿ ಬಾಡುವಿಕೆಯ ಮಧ್ಯಸ್ಥ ಜನ್ಮದಾತ್ಮ 
ಗಳ ನಡುವಣಗಳಿಗಿಂತ ಮಧ್ಯಮವಾಗಿತ್ತು. ವತ) 
ಈಡಾಗುವಿಕೆಯವರೆಗಿನ ಅಂತರವಿರುವ ಮಧ ಸ್ಸ ಶೇಕಡಾವಾರು ಪಡೆದಿರುವ 5 
ಸಾಲುಗಳನ್ನು ಪಡೆಯಲಾಯ್ಕು. ಸುಮಾರಾಗಿ ರೃ ಸಾಲುಗಳಲ್ಲಿ 10ರಲ್ಲಿ ಒಂದು 
ಪ್ರತಿರೋಧ ಜನ್ಮದಾತೃ ವಿನಷ್ಟೇ ಪಡೆದಿತ್ತು. ಪ್ರತಿರೋಧ ಜನ್ಮವಾತೃಗಳ ನಡು 
ಹಲವು ಸಂಕರಗಳಲ್ಲಿ, ಜನ್ಮದಾತೃಗಳಲ್ಲಿನ ಪ್ರತಿರೋಧ ಘಟಕಗಳಲ್ಲಿ ವ್ಯತ್ಯಾಸಹೊಂದಿರ 
ಬಹುದೆಂದು ತೋರ್ಪಡಿಸುವಂತೆ ನ್ಯವಿನಲ್ಲಿ ಈಡಾಗುವಿಕೆಯ ಅಧಿಕ ಶೇಕಡಾವಾರಿತ್ತು. 
ತಳೀಯ ವಿಶ್ಲೇಷಣೆ ಮಾಡಲು ಇರುವ ಶೊಡಕು, ಆಂಶಿಕವಾಗಿ ಯತುವಿನಿಂದ ಯತು 
ವಿಗೆ, ಬಾಡುರೋಗ ಪ್ರಶಿಕ್ರಿಯೆಯಲ್ಲಿನ ವ್ಯತ್ಯಾಸಗಳು ಮತ್ತು ಬಾಡುರೋಗ ಅಗೆ 
ಸ್ಥಳದಿಂದ ಸ್ಥಳಕ್ಕೆ ಶುದ್ಧಸಾಲುಗಳು ತೋರ್ಪಡಿಸುವ ಬಾಡುರೋಗ ಪ್ರತಿ 
ಕ್ರಿಯೆಯ ಭಿನ್ನತೆ, ಬಾಡುರೋಗ ಪ್ರತಿರೋಧಕ್ಕೆ ಕಾರಣವಾದ ವಂಶವಾಹಿಗಳ ಸಂಖ್ಯ 
ಮತು ಸ್ವಭಾವವನ್ನು ನಿರ್ಧರಿಸಲಾಗಲಿಲ್ಲ. ಫಲಿತಾಂಶಗಳನ್ನು ವಿವರಿಸಲು ಬಾಡು 


ಹಾಲ 


ರೋಗ ಪೃತಿಕ್ರಿಯೆಗೆ ಒಂದು ಏಕಭಟಕ ಜೋಡಿಗಿಂತಲೂ ಅಧಿಕ ಅವಶ್ಯಕವಾಗಿದ್ದರೂ, 


ಜ| 


362 ಸೆಸ್ಕ್ರ ತಳಿಆಭಿವೃದ್ಧಿ ವಿಧಾನಗಳು 


ಪ್ರಶಿರೋಧ ಮತ್ತು ಘುಡಾಗುವಿಕೆಯ ಸಾಲ ನಡುವಣ ಸಂಕರಗಳಲ್ಲಿ ಪ್ರಶಿಜೋಧ 
ಪಿತೃವಿನಪ್ಪೇ ಪ್ರತಿರೋಧವಿರುವ ಸಾಲುಗಳನ್ನು ಪಡೆಯುವುದು, ಸಂಬಂಧಕವಾಗಿ 


೧ 
ಇತರ ಅಧ್ಯಯನಗಳಲ್ಲಿ ನೌಲ್ಸ್‌ ಮತ್ತು ಹೌಸ್ಟನ್‌ (1953) ಬಾಡುರೋಗ 
ಪ್ರತಿರೋಧವನ್ನು ಎರಡು ಪೂರಕ ವಂಶವಾಹಿಗಳ ಆಧಾರದಿಂದ ರಿಕ್ಕವಾಗಿದೆಯೆಂದು 
ಸ್ಮಾಪಿಸಿದರು. ಪ್ರತಿರೋಧ ಆಯ್ಕೆ : ಈಡಾಗುವ ಪಂಜಾಬ್‌ 47ರಿಂದ ಪಡೆದ ಹ್ಮ 
ಪ್ರ ಮತ್ತು ವಿನಲ್ಲಿ 9 ಪ್ರತಿರೋಧದವುಗಳಿಗೆ 7? ಈಡಾಗುವ 
ಸಸ್ಯಗಳಂತೆ ಬೇರ್ಪಟ್ಟವು. ॥್ಮ ನಲ್ಲಿನ ಫಲಿತಾಂಶಗಳು ನಿರೀಕ್ಷಿಸಿದಂತಿದ್ದವು. 
ತುಕ್ಕುರೋಗ ಪ್ರತಿರೋಧ" ; ಉತ್ತರ ಅಮೆರಿಕಾದ ಬೀಜೋತ್ಪಾದನೆ 


ಜಃ 
ಪ್ರದೇಶಗಳಲ್ಲಿ ತುಕ್ಕುರೋಗ ಪ್ರತಿರೋಧದ ಪ್ರಾಮುಖ್ಯತೆಯನ್ನು ಗಮನಿಸಲಾಗಿದೆ 
] 


ಟಿ 


ಉರ ಹು 

ಫ್ಲಾಕ್ಸನ 11 ತಳಿಗಳ ಪ್ರತಿಕ್ರಿಯೆಯ ಆಧಾರದಿಂದ ಫ್ಲಾರ್‌ (1940) ಪೆ:ಲಾಂ 
ಪ್ಲೋರಾ ಲೈನೈ (ಪರ್ಸ್‌) ಲೆವ್‌ನ 24 ಶಾರೀರಿಕ ಪ್ರಜಾಶಿಗಳನ್ನು ಬೇರ್ಪಡಿಸಿದ್ದಾನೆ. 
ಎಲ್ಲ ಪ್ರಜಾತಿಗಳಿಗೂ ಪ್ರಶಿರೋಧವಿರುವ ಫ್ಲಾಕ್ಸ್‌ ತಳಿಗಳಾವುವೂ ಕಂಡುಬರಲಿಲ್ಲ. 
ತುಕ್ಕುರೋಗ ಪ್ರತಿಕ್ರಿಯೆ ರಿಕೃತೆಯ ಅಧ್ಯಯನಗಳಲ್ಲಿ ಇ ವ್ಯಾ ್ಯಪಕವಾಗಿ ಬಳಸಿರುವ 


[್‌ 
ಟೆ 
[ 
ಶಿ 
(೪ 
1 
ಲು 
೯ಜಿ 
1 
ಗ 
೯॥ 
19 
ಟ್‌ 
ತ 
4 
ತ್ರ 
ನಾ 
ಫೆ 
೦ 
(ಟ್ಟೆ 
ಕ್ಲ 
3. 
್ಮ 


ತುಕ್ಕುರೋಗ ಪ್ರಜಾತಿಗಳಿಗೆ ಪ್ರತಿರೋಧ ಪಡೆದ ಅರರಿ ಉತ್ತರ ಅಮೆರಿಕಾ ಪ್ರಜಾತಿ 


ಗಳಿಗೆ ಈಸಾಗುವ ಫ್ಲಾಕ್ಸ್‌ ತಳಿಗಳು ದೊರಕುತ್ತ 

ರಕ್ಷಣೆ ಪಡೆದವ ಈ ಡಾಗುವವುಗಳ ಸುಕರಗಳ್ನಿ ಒಂದು ರಕ್ಷಿತ ಜನ್ಮದಾತೃ 
ವಾಗಿ ಒಟ್ಟಾವಾ 7708ಯನ್ನು ಹೆನ್ಬಿ (1930 ಬಳಸಿದ. ಗ್ಯನಲ್ಲಿ ರಕ್ಷಣೆ ಪ್ರಬಲ 
ವಾಗಿತ್ತು. ಒಟ್ಟಾವಾ 7708ಯನ್ನು ರಕ್ಷಿತ ಪಿತೃವಾಗಿ ಬಳಸಿದಾಗ, ರಕ್ಷಿತ ೬ 
ಈಡಾಗುವವುಗಳ "ನಡುವಣ ಸಂಕರಗಳನ್ನು ವಿವರಿಸಲು ಒಂದೇ ಒಂದು ಏಕಘಟಕ 
ಜೋಡಿ ಅವಶ್ಯವಾಯ್ತು. ಅ ಆಯೆ ಆಯ್ಕೆಯನ್ನು ರಕ್ಷಿತ ಜನ್ಮದಾತೃವಾಗಿ 
ಬಳಸಿದಾಗ ಬೇರ್ಪಡಿಕೆ 15 : ] ಆಧಾರದಿಂದಾಯಿಸು 

ಸೋಂಕು ಮೂಲಕ್ಕಾಗಿ ತುಕ್ಕುರೋಗ ಸಂಗ್ರಹವನ್ನು ಬಳಸಿ ತುಕ್ಕುರೋಗ 
ಪ್ರತಿಕ್ರಿಯೆ ರಿಕ್ಕತೆಯ ಅಧ್ಯಯನಗಳಲ್ಲಿ ಬಳಸಿದ ಜನ್ಮದಾತೃಗಳ ಗುಂಪನ್ನು 


* ಈ ಕೆಳಗಿನದು ಚರ್ಚೆಯಲ್ಲಿ ಸೇರಿಸಲು ವಿಳಂಬವಾಗಿ ದೊರಕಿಶು, ಜೆ.ಓ, ಕಲ್ಪರ್‌ ಸನ್‌ 
(ಸುಸಂಘಟಿತಗಾರು), 1954 ಫ್ಲಾಕ್ಸ್‌ ಬೀಜ ಅಭಿವೃದ್ಧಿ. ಕೃಷಿಶಾಸ್ತ್ರ ಮುನ್ನಡೆ, ಅಕಾಡಮಿಕ್‌ 
ಮುದ್ರಣಾಲಯ, ನ್ಯೂಯಾರ್ಕ್‌. 


363 


ಅಗಿ ದಿ 


(1037) 5 ಪಂಗಡಗ 


ಕೌ 
ಕೆ 


ಪ 
*ುು 


ಕ 


ಹಾವೆ, 
ಧು 


ದ್ರ 
ನ್‌ 
ತಿ 


1 
೩) 
೯) 


12 


ಮಾಧೀನಗೊಳ 


ಕಾನ 
ನ ಇ 
ರು 


ಣೆಯನ್ನು 


ಕು 
12 
2 


] 
1 


2೨. ೫11 ಮಿತ್ತು 


ಜಂ ಕಾ ಪದಿ ಟಂ 
ಜ್ರ 


ಜರು 


ದ ಗಾ ರಾರ ರಾ ಕಾಳ್‌ ತು 


ಗೆ 


ತ್ಕಾ 
ಕ ಟ್‌ ಕಾ 


ರ್ಶ ್ಯಾರ್‌ ಒದ್ದರೆ 


ನ ಹಾಗಿ 
ನು 
ಸ್ಮ 


ಎ 
ಬಾಗ 


ಡಾ ಕಾ 
ರಿ 
ರಟ 


ಚ? 


ಡಲ 


ಸು 


ಇಟ್‌ 


12- 


ಕ 
ಲೆ 
ತ 


12 


77] 


1 
- 11 - 
ಏಿಎಗರಾ ದರರ್ಟಾರ ತಾತನು 
ಹ 


ಗಿ1. 17 
ಗ್‌ ಸ ಗ್‌. 


ವಾಸಾ 
ಟಬ ಚಿ 


.1 


1.. 11.1 


ಅ 


ಲು 


ಎರಡು ಯುಗ್ನವಿಕೇ) 


ಇ 


ಲಾ ಕಾಟ್‌ 
ಇಚ್‌ ಜೆ ಜ್‌ 


11717715 


ಇರು ಸೂಟ 


ಹರೂಪ 


ಪಾಕ ಕದಾ ಗದಾ 
ಬ ಪೂ 


ಕಾರ್‌ ಸ್ಯ 
ಕಾಸಾ 


7701 


1 
11 


ದ್‌್‌ 
ನಿಟ 
ಕ್ಲ 


ಪ್ರನಜಿಪಾಂಶಗಳ 


ಸುನಗಳ ಸವಂಗ್ರ 
ಚ 


ಶ್ಯ್ಲ್ಞ ಜಾ 
ಅಧ್ಯರಿ 


ಹಾದ 
ದ! 
ಸ 


ಡಿಗಳ 


ಇ 


ಘಟಕ ಜೊ 
ತಿರೋಧಥ » ಕಾಡಾ 


ಹ 
ರ್‌ 


ಮೂರ 


ರಾ 
ಟು 


೫] 
ಸ 


ದರಿ 


ಕಲಿಗಳ 


ತದ್‌ 
2ಎಸೂಟ ಮುದು 


ದು ಜ್‌ 
ಕ್ರ 


| 


ರಿಂ 


೧. ೪ಗೊಂಡಿದೆ 
ಇಷ 


ಕ್ಲ 
ದ 


ಸವಂತ್‌ 
ಈ” 


ಜತ ಗರ ದರದಾ ಇದಾ ಇ. 


ಠ್‌ ದ್‌ 
ಕ್ರ ತೀವ್ರತೆ 


ಇ 
ಆ 


ಆ 
ಬಲಿ: 


ಸ 
ಪರಾ 


ೇವಿಯಲ್ಲಿ ಸ 


ಗಿ 
ಓಟ 


ರ 


ಇಲ್‌ ಎಷು ಎತ 1ಎ/ 


ಬ ಕ್ಯಾಸ್ಯಶ ಗರ ಇರ 
ಇ ಗರಯ ಜಾಯ ರ್ಜಸರ್‌ಗಟ ಗ ್‌ ಇ 
ಕ 


2 ಬಜ: ವಡ 


ದ್ನ ಹಟ್ಟು 7 
ಒರಗು ಯ್‌ 


ದಾ 
ನ 


ಗ ಸದ್ರ ಜ್‌ 


ಸನೊ ಕಪಪಪ 


(23 00 
0 ಕಾ 
ಸ 
ಜ್‌ ತ್ಡ) 
ಜಿ 
(| 
ಎ ದು 
ದ್ದ 
1. 12 
ಒಪ 0 
(3 ಕೆ 
(೮ (ಬ 
11 ತೆ. 
11. 
ಟೆ 
' -ು 
ಟ್ಟ 
ಸು 
3, 
ಗ 
1 ಟಿ 
ಓಕ್ನ `` 
1! 
ಹ 
೧.0 (ಇ 
ಸ್ಸ 
1 ಗ್ರ 
ಡೆ 0 
1 ಕ 
ಜೆ 
ಗ ಸ 
ಜಾತೆ 
“ಸ ಸ] 
ಸ ಗ 
33 ಆಫ 


ಕ್‌ 
ಖಾರ 


ವ 


ಐಂಶದಾಹಿಗಳು ಹೆಚ್ಚಾಗಿ 


ತಿ0 


ಈ 


ರಸೆ 


ತ ಪರ ಸತ್ತಾರ್ಯ್ಯಾಣ್ನಾರ್‌ ವೃತ 


ಕ್ರಿ 
ಗ” 
ಹಸಗ ಹ ಪರ ಲ 


ಮಸ್ಕ್‌ 
ವ್ಯ 


ಕಡು 
ಇಗ 


ಎ ತ್‌್‌ 
ಕೆಲ ಅರಳು 


ಸರಣಿಗಳು 1.[| ಮ 


ಎಡ ಟಗ 
ಗವ. 


ಇ 


ಗ್ಮವಿಕ 


ತ 
ಬ 


1ೆಿಗ ಮತ್ತು ಅವುಗಳ ಯ 


ಶ್‌ 
ಶು 


ತಸ ಆತನ 
ಗಡದವಿುದು ₹॥ 
ಆಡ ಹಾಯುವಿಕೆ ಏರ್ಪಟ್ಟ 


ಕಾಹ ದ್‌ 
ಹಗ್‌ ಇಇ. 


ರೂ, 1] 


ವ 
ಬು 


ಒತ್ತೆ 


ಯಾವಾಗಲಾದರೊಮ್ಮೆ 


ಣಿಯಲ್ಲಿ 


77೫ ಸರ 


364 ಸೆಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


ಅಥವಾ 7111 ಸರಣಿಗಳೊಳಗಿನ ಸಂಕರಗಳಲ್ಲಿ ಯಾವ ಅಡ್ಡೆಹಾಯುವಿಕೆಯೂ ಕಂಡು 
ಬಂದಿಲ್ಲ. 

ಒಟ್ಟಾವಾ 7708 ಮತ್ತು ಅದರ ಉತ್ಪನ್ನಗಳು ಕ್ರಿಸ್ಟಲ್‌, ಷೆಯನ್ನಿ ಮತ್ತಾ 
ಮರೈನ್‌ಗಳು ಸಮಯುಗ್ಮಜ ಸ್ಥಿತಿಯಲ್ಲಿ ಪ್ರಬಲ 11 ವಂಶವಾಹಿ ಪಡೆದಿರುತ್ತವೆ. 
ನಿವ್‌ಲ್ಕಾಂಡ್‌ ಮತ್ತು ಆದರ ಉತ್ಪನ್ನಗಳಾದ ಡಕೋಟಾ, ರಿನಿವ್‌ ಮತ್ತು ೫5128 
ಗಳು ೫₹॥"1*೫* ವಂಶವಾಹಿಗಳನ್ನು ಹೊಂದಿರುತ್ತವೆ. ರೆಡ್‌ವುಡ್‌, 85128 
ಮತ್ತು 1], ವಂಶವಾಹಿಗಳನ್ನು ಹೊಂದಿರುವ ತಳಿಗಳು ಉತ್ತರ ಅಮೆರಿಕಾದಲ್ಲಿ ಕಂಡು 
ಬರುವ ಎಲ್ಲ ಫ್ಲಾಕ್ಸ್‌ ತುಕ್ಕುರೋಗ ಪ್ರಜಾತಿಗಳಿಗೂ ಪ್ರತಿರೋಧ ಪಡೆದಿವೆ. 


ಅಧ್ಯಾಯ 13 
ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 


ಪರಿಚಯ 


ಹತ್ತಿ ಮತ್ತು ಜೋಳ ಮೇಲಿಂದ ಮೇಲೆ ಅನ್ಯಪರಾಗಸ್ಪರ್ಶವಾಗುವ ಸಾಗುವಳಿ 


ಸಸ್ಯಗಳೆಂದು ಹಿಂದೆ ವರ್ಗಿಕರಿಸಲಾಗಿದೆ. ಹಾಗಿದ್ದರೂ, ಅವು ಅತ್ಯಧಿಕ ಸ್ವಘಲವತ್ವತೆ 
ನವು. ಎಲ್ಲಾ ತಳಿಗಳನ್ನೂ ಸಮರ್ಪಕವಾಗಿ ನಿರೂಪಿಸಲು ಸಾಕಾಗುವಷ್ಟು ಮಾಡಿತಿ 

ಇಲದಿದ ರೂ, ಸ್ಪಪರಾಗಸ್ಬರ್ಶ ದರ್ಜೆಯ ವಿ ಭಿನ್ನತೆಗಳೇರ್ಪಡುತ್ತವೆಂದು ತಿಳಿದಿದೆ. 
ಣ್‌ ಟು ಐ ರ ಣಿ ಮ್ಮ ಹ 

ಸ್ಪಘಲವತ್ತತೆ ಪ್ರಧಾನವಾಗಿ, 


ತೆ ಬಹುಶಃ ಸರಾಸರಿಸತಾಗಿ ಶೇ. 85.90 ಭಾಗವಿರುವುದ 
೦ದ ಅನುಕ್ರಮ ಸಂತತಿಗಳಲ್ಲಿ ಸಂತತಿಗಳು ಸಂಬಂಧಕವಾಗಿ ಸಮಯುಗ್ಮಜ ಮುತ್ತು 
ಏಕರೂ ಸತೆಯವಾಗುವ ಪ್ರವೃತ್ತಿ ಹೊಂದಿವೆ. ಹಾಗಿದ್ದರೂ ಸ್ವಸಂಕರದಿಂದ ಸಮ 
ಯುಗ್ಮಜತೆಯನ್ನು ಇನ್ನೂ ಹೆಚ್ಚಿಸಲು ಸಾಧ್ಯವಿಲ್ಲದಂತಾಗಿಸುವ ಹಂತವನ್ನು ತ 
ದಾಗ. ಕೊಂಚಮಟ್ಟಿಗೆ ಭಿನ್ನ ರೂಪತೆಯ ಸಮತೊಃಲನ ನೆಲೆಗೊ$ ತ್ತದೆ ಆದ್ದರಿಂದ 
ತಳೀಯಕವಾಗಿ ಶುದ್ಧವಾದ ಅಥವಾ ಆದಕ್ಕೆ ಸಮೀಪದ ಸಾಲ ಲಳ ಆಯ್ಕೆಯ 
ಸಂಯೋಜಿತವಾದ ಸ್ವಸಂಕರ ವಿಯುಕ್ತನ ಅಿಭವಾ ಇತರ ಮಿತಿಪಡೆದ ಅನ್ಯಪರಾಗ 
ಸ್ಪರ್ಶ ತಳಿಅಭಿವೃದ್ಧಿ ಯಪ ಪ್ರಕ್ರಿಯೆಯಿಂದ ಪಡೆಯಲಾಗುತ್ತದೆ. ಹತ್ತಿ ಮತ್ತು ಜೋಳ 
ಗಳ ಉತ್ತ: ಮಗೊಂಡ ತಳಿಗಳ ತಳಿಅಭಿವೃದ್ಧಿಯ ಸೂತ್ರ. ಸ್ವಪರಾಗಶ್ಪರ್ಶ ಸನ್ಯಗಳಲ್ಲಿ 
ರುವವುಗಳಿಗೆ ಸಾದೃಶವಾಗಿದೆ. ತಳಿಅಭಿವ ದ್ದ ಪ್ರಕ್ರಿಯೆಯಲ್ಲಿ ಅನ್ಯಪರಾಗಸ್ಪರ್ಶವನ್ನು 
ತಡೆಗಟ್ಟಲು ಮತ್ತು ಕ್ಷೇತ್ರ ಪರಿಸ್ಥಿತಿಯಲ್ಲಿ ಶುದ್ಧ ಸಾಲುಗಳಿಗೆ ಸೋಂಕು ತಗುಲದಂತೆ 
ಏರ್ಪಡಿಸಲು ಅಧಿಕ ಎಚ್ಚ ರಿಕೆ ತೆಗೆದುಕೊಳ್ಳಬೇಕಾಗುತ್ತದೆ. 
ಹತ್ತಿ ಮತ್ತು ಜೋಳ ಮುಖ್ಯ ಸಾಗುವಳಿ ಬೆಳೆಗಳಾದ್ದರಿಂದ ಆವುಗಳ ತಳಿ ಅಭಿ 
ವೃದ್ಧಿ ಚರ್ಯೆಯ ಮುಖ್ಯ ಸ್ಥಿತಿಗಳ ಮತ್ತು ಬಳಸಿದ ವಿಧಾನಗಳ ಸಂಕ್ಷಿಪ್ತ ಸಂಗ್ರಹ 
ಕೊಡಲಾಗುತ್ತದೆ. 


ಇ 
1 
ಡೆ 


ಹತ್ತಿ 
ಪ್ರಭೇದಗಳ ಸಂಬಂಧಗಳು : ಪ್ರಪಂಚದ ಹಲವಡೆಗಳಲ್ಲಿ, ಎಳೆಗಾಗಿ ಹತ್ತಿ 
ಪ್ರಭೇದಗಳನ್ನು ಒಂದು ದ್ವಿಗುಣಿತ (21 ಜ.26) ಮತ್ತು ಒಂದು ಚತುರ್ಗುಣಿತಗಳಿಂದ 
(2೧೩.52) ಎರಡು ದೊಡ್ಡ ಗುಂಪುಗಳಾಗಿ. ವಿಂಗಡಿಸಬಹುದು. ದ್ವಿಗುಣಿತಗಳು 


366 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅಾದಿದ್ದ ದು ಹಿ ಜ್ರ 5 ಹ ಮೊ 
ಪೂರ್ವ ಪ್ರಪಂಚದ ಎಲ್ಲೆಯೊಳಗಿವೆ. ಆದರೆ ಚಿತುರ್ಗು 
ರಾತಿ ತಾಕಾ, ಮ್‌ ಲ ಲ ್‌್‌% ಷಿ ತ ಸದಾ ವಲ್ಲ ಇ ಅ ಡ್‌ 
ತಗಳು ಅಥವಾ ಉಭಯಾುಗುಣಿತಗಳು ಯಾವುದೋ ರೀತಿಯಲ್ಲಿ ಹಳೆಯ ಮತ್ತು 


ವ ವ ಹಗು ಕಾಸಾ ಡಿ 
ಹೂಸ ಪ್ರಪಂಚಗಳ ದ್ವಿಗುಣಿತಿಗಳ ನಡುವಣ ಸಂಕರಣದಿಂದ ಉತ್ಪನ್ನವಾಗಿವೆಯೆಂದು 
ಓರ 


ರ್ಮ 


ಡಾ 
ಭಾವಿಸಲಾಗಿದ್ದರೂ, ಸಾಭಾವಿಕ ಸ್ನಿತಿಯುಲ್ಲಿ ಪಠ್ಲಿಮ ವಲಯದಲ್ಲಿ ಮಾತ್ರ ಕಂಡು 
ು ಹಾ ಟೆ ಮು ಜ್‌ ಕಿ 
ಹ ಪೆ ಇದಂ ಹ ಕಾಂತಿ ಕ ಇ ದ್‌ ಶಿ ಗವಿ 
ಬರುತ್ತವ, ಉತ್ತಮ ದರ್ಜೆಯ. ನೀಳ ಎಳೆಯ ಹತ್ತಿ ಪ್ರಭೇದಗಳು ಮುಖ್ಯವಾಗಿ 
ಎ ಸ ಡವ ನ ಸ ಲ ಷೆ ಕ 
ಎರಡನೆಯ ಗುಂಜನಳಿದೆ, ಅ ಕಾದ ಪತ್ತಿಗಳು ಗಾಸ್ಪೀಪಿಯಂ ಹಿರ್ಡೂಟಂ (ಅಪ್‌ 
ನು ದ್ಯಾ ಎರ್‌ ಸ ತ. ತ್‌್‌ ತಾರ ದಾದು ಕ್‌ 
ಲ್ಯಾಂಡ್‌ ಹಶ್ತಿ) ಮತ್ತು ಮೂಡಲು ಸೀ ಐಲ್ಯಾಂಹ ವಏಿಧವಂದು ಮತ್ತು ಈಗ 
ರಾರಾ ತಾರಾ ಗಾರಿ ಹ ಇ ೬ ಧರ್ಣೇತು ಇದಾದ ಹ ಪ 
ಸಾಮಾನ್ಯವಾಗಿ ಈಜಿಪ್ಟಿಯನ್‌ ಎಂದು ಕರೆಯಲ್ಪಡುವ ಜಿ. ಬಾರ್ಟಡೆನ್ಸಿ ಪ್ರಭೇದಗಳಿಗೆ 
ಬಜ 
ಹ್ಯೊ ಜು ಇರ ಹ ಗ (ವಾ ವಟ ದಾಗ ಇಷ್ಟು ಕಾರಾ ಕತೆ 
ಸೇರಿದ, ಈಜಿಷಪಕೆನಲ್ಲಿ ಜಿ. ಬಾರ್ಚಡೆನ್ನಿಯೇ ಮುಖ್ಯ ವಾಣಿಜ್ಯ ಪ್ರಭೇದ, ಆದರೆ 
ಗ ಇಟಗೇಲಕ್ತ ಟೆ ಹಾರ್ಸ್‌. ಹ ಶ್‌ ಹಾರ್ಕಾಣ, 
ಭಾರತದಕ್ಲಿ ಜಿ. ಹರ್ರೇಷಿಯಂ ಮತ್ತು ಜಿ. ಆರ್ಲೋರಿಯಂ ಗಳನ್ನು ಅತ್ಯಂತ ಜದ್ಲಾಹಕವಾಗಿ 
ಬ 
ರ್ಕ ಸಿ ರ ಪ ಅಗಮ] ಸು ಕಾ” ಡಾ ಮೂರ” ಕ್‌ ಹ, ಇ 
ಬೆಳೆಸಲಾಗುತ್ತದೆ. ಇತ್ತೀಚೆಗೆ ಅಪ್ಪ್‌ಲ್ಯಾಯ್‌ ಹತ್ತಿಯ ತಳಿಗಳನ್ನು (ಜ, ಹಿರ್ಲೂಟಂ) 
ಭಾರತದ ಪತ್ತಿ ಕೃಷಿಗೆ ಪರಿಚಯ ಮಾಡಿಕೊಡಲಾಗಿದೆ. 
ಹ ಲ ಹ ಪ್ರ 
ರಿಜ್‌ದಂದೌ (1951) ಗಮಸಾರವಾಗಿ ಅಮರಿಕ ಸಂಯುಕ್ತ ಸಂಸ್ಕಾ ನಗಳ 
ದ ಸ ಎ 
1949ರ ಸಾಗುವಳಿಯ 1.60,03.700 ಬೇ:ಲುಗಳಿಗಿಂತ ಅಧಿಕದವ್ರಗಳ್ಸಿ. 3700 
ಪ ಎ ನ ಪ್ಯು ಮ್‌ ಇ ಎ 
ಮುತ್ತ' ಜಿ. ಬಾರಡೆನ್ಸಿ ಪ್ರಭೀದದದ್ರ. ಈ ಬರಹಗಾರ ಆಮರಿಕದ ಸಂಯುಕ 
ಕಾಗ, ಘ್‌ ಕ್‌ (| ಗೆ 
ಹಾ ಹ್‌ ” ಹ ಡು 2 ಕಜೆ ಹಾಣೆ” ನು 
ಸಂಸ್ಥಾನಗಳ ಶೇ. 90 ಭಾಗಕ್ಕೆ 5 ಅಥವ ಗ್ರ ದಾಣಿಜ್ಯ ತಳಿಗಳು ಹೊಣೆಯಾಗುತ್ತ 
ಅನೆ ತರ ಯಿ ಹ ಸಾಮೆ 
ಜಾರಿಸಿ ವಖುಖ್ನಿ ಏೀಷಂಯುವನ 1] ತ್‌ ಔಡಿಸಿದಾ ದಾ 
ಶ್ರ ಟ್ಟ ( ು 


ಅಭಿವೃದ್ಧಿಪಡಿಸಲು ಅಪ್‌ಲ್ಯಾಂಡ್‌ ಹತ್ತಿಯೊಜನೆಯ ಸಂಕರಣ ಫಲಧಾಂ ಕದಲ್ಲ 
ವೆಂದೂ ಬಹುಬೇಗ ಅರಿಯಲಾ ಇಎಯ್ತು.. ನಂತರ ಅಪ್‌ಲ್ಲಾಂಡ್‌ ವಿಧಗಳು ಮತ 
ಅವುಗಳ ಸಂಕರಣಗಳಲ್ಲಿ ಉತ್ತಮ ದರ್ಜೆಗಾಗಿ ಆಯ್ಕೆಮಾಡಲು ಸಾ 


ಛಿ 
ಟಕ 


ಶೀಲಿಸಿದ.. ಶತ್ತಿ ಅಭಿವೃದ್ಧಿ ಯಲ್ಲಿ ಅವುಗಳ "ಬಳಕೆ ಮತ್ತು ಪ್ರಭೇದಿದ ಹರವು 
ಮತ್ತು ಹೊಂದಾಣಿಕೆಗಳಿಗೆ ನಿರ್ದಿಷ್ಟ ನಾದಂತೆ, ಗಾಸ್ಪೀಪಿಯಂ ಜಾತಿ ಮತ್ತು ಅದರ 
ಪ್ರಭೇದಗಳ ವರ್ಗೀಕರಣ ಮತ್ತು ವಿಕಸನ ಸ್ಥಿತಿಯನ್ನು ಹಚಿನ್ಸನ್‌ ಮತ್ತಿತರರು 
(1947) ವಿಶದಪಡಿಸಿದರು. 
ಸ್ವಲ್ಪಮಟ್ಟಿಗೆ ಎನ್ಲವೂ ಸಮೀಪ ಬಾಂಧವ್ಯ ಹೊಂದಿರುವುದರಿಂದ, ವಿವಿಧ ಹತ್ತಿ 
ಡ್‌ 


ಪ್ರಭಂದಗಳ ದು ಉತ್ಪತ್ತಿ ಪಡೆದಿವೆಯೆಂದು ತೋರುತ್ತದೆ. ಕೆಲವು ಕಷ್ಟ 
ವಾ ವಾಗುವ ಎಲ್ಲಾ ವಿಧ ಸಂಕರಣ ಸಂಯೋಜನೆಗಳನ್ನೂ 


ಬಹುದು. ಕೆಲವು ಪೂರ್ಣ ಬಂಜೆತನದವಾಗಿದ್ದು, ಸಂಕರಣಗಳು 
ತಮ ಚಾ ಲ್ಲ ಅತ್ಯಧಿಕ ಭಿನ್ನವಾಗಿವೆ. 


ಲ್ಯ 
ಲ 
ತೆ 
ತೆ 
ಹ 
೫( 
ಳ 
ಸ 


367 


ಹ 
ಸ 
ಲ ಟು 


ಕ 
ಗ 


ಜೋಲ ಶಳಿಅಭಿ 


| ಸಾ 
ಪ್ರ ಮುತ್ತು 


ಗ ವ 
ಸ 
ಣಿ ಆ 
೩ 
111% 
1 
ಜ್ಜ (ಯಿ 
"0 
ಜೆ 3) 
ಕ ( 
ಆಜ 
ಚಿ 1” 
ಚ ಬೆ 
ಟೆ 
ಇ 
1 ್‌್ಗ 
17 
೧೯ 
11 
(ಡೆ ೧4 
0 ಜು 
2 (| 
೫ 4 
ಬುಸು 
ಭಾ ಛಿ 
ಎ 1 
1 
13 3 
ಹು ಗ್ದ 
್ಗ | 
ಜಗ್ಗಿ 


ಗಳ ಹಾ ರಾ 
[ರು ಮಮರ” 
ಕಾರ ದರಾ್‌ 


ಸಜಜ ಟ್‌ ರ ಜ್‌ ಈ 


ದರ್ಣ ಗ, ಸ ಜಾರಾತ್‌ 
ಸರ ಇಲ ಚ್ಯಾರ್‌ 


ಹಾ ಜದ ಪಾನ 
ಆವ ಆರಾಜ ಗ 


ಕಾಕಡಾ ರವ 
ವಿಧಗಳನ್ನು 


ದತ್ತಿಗಳ 


ಯಿ ಹ ದ್‌ 
ಹ ಹೂಸ 


ದ್ಶಿ 


ಆಗದೆ ಬ್‌ ಯಲೆ ಇಗ 23. 


ಓ 


ನ ಗಾರು ಇರಾ 


ಸರಿ“ 


ಡಾ, 
ಸ್ಥ 


0 


ಮತ್ತು 


ಕರಣಕ್ಕೆ ಮುಂದಿನ 


ಹ 
ಹ 


ಟ್ರ ಬರೀಬ 


ರಾ 
ಬಟ 4 


ಜಿ. ಏ೦ಡಂ, ಜಿ. ಆರ`ಮೋರಿಯೂನು ಮತ್ತು 


ಕನ್ನಯ್ಯ ವೆ್ನ್ನ ಇಗ 
ಹ 1ಎ ಪು ಜಗತ ಜಾಗದ ಆ 


ಲ ಇರ್‌ 
ಒಕ ಜಾ ಪಟ ಮ್‌ 


ಕಲರ್‌ ಲ್ಲ 


ಟೆ 
3] 
(್ಲ 


ಇತನ 


ಘಿ 


ಕೆ 
ಸ್ಕಿ 


ಓಕ 


3 
ಸ 
ಕ. 


ಇಬ 


ಗಾ ಪೌ ಭಾಸ 
ಧಿ ಜಾವಟಟರ” 


ಹಾ 


(1937) 


ತು 


ಸ್ಟೋವಸ್ಕೆ ಡ್‌ 


71 
ಟು ್ಲ.! 
ಜು ೫ 
ಲ್ಸ ್ದಿ 
“2 ಗೆ 
ಮೆ (| 
ಬ್ಬ 
ಸಿ 
1 8 
«2. 1 
ಗೆ 
ತ 
ಕ್ಯ ಬ 
. ಟೆ 
3 3೫ 
ಹಸ್‌ಿ 
17. ಎ 
ಇಪ ಹ 
ಜಡ (7 
ದ 
ರ ( 
ಣ್ಠಿ ಜ್‌ 
ಗ) 
೪ ಜ್‌ 
ಎ ಡಿ 
323 ತಿ 
2 3 
ಟು 
ಹ) 
ಲತ 
ಬ ೌ 
₹) ಕೌ 
ಗ. ಛ೯್ಗಿ 
1 ಭು 
*0 ಟ್ಟಿ 
ಕ) 
| ಗಾ 
425 ಕ 
ಹ 
ಜಿ ಜೆ 
ಸ 


. ಚಿನೋಮಾಲವರ್ಮ 


ಶಾ 
ಇಡ, 


ಜಿ. ಅನೋಮಾಖಲವು', 


ಕ 
ರ 


ಜಿ. ಬಂದೃಡೆ 
ಜಿ. ಡಾರ್ಲಿನೈ ೬ಜಿ, ಟಿನೋ 


ಸ್ಸ್‌ 
ಒಹಾರ್‌ ನ್‌ ಎ. 


ದೊ 


ಎನ್ನ ಒದೆ, ಅನೋ 


ಜಿ. ಟಾಬೆ: ನಿ 


ಮಾಲವಿ, 


ಡಾ ಜು 
ಹಾಗನೂ 


ಪಾಗಿದ್ದ 


ಹಾಹಾ 
ನ್‌ 


ಜೈ 


(2 
ಛ 


ಇ 


ಭು 


ವಂ 
ಸ್ಯ 


ಕಣ್ನು ಕ್ಟ ಸ್ಟ್‌ ಕರಾ ್ಯ್ಯ ದ್‌ ತುಷ್ಣು 
ಯ 


ಹ 
(್ಫಟ್ಯರವ 


ಹ ಜಾ 
ಆ ಇ ಬಸಿ 


ಡಗಳಿದೆಂ 


ಗ 


ಟಾ 


ಲ್ಲೊ ಗಾನ 
ಸ ಸ್ತು 


ಮೂರ: 


ಲ್ಲಿ 
ಕ್‌ 


ಲ 


[ 
ತ 


ಲ 
ನಲ 
ಬುಧ ್ವ ಇರ್‌. 


ಕ್ರ 


ವಸೂ 
ಸಕ್‌ ಸ್‌ 


ಆಮುರಿಕಾ 


ಸಹ ಸಾ ಮಸ್ತ ಸಿದ ರಾಜ 


ರುದೆತಗಳ 


ಎ ಜು 


ಡ್‌್‌ ಇ 
ಇರಾ ಸವ 


ಕದ 


ಜಾ 
ಸ 


ಆಗ 
ಅದ್ರು 


ಇಗ ಇ ಸ ಕ ಖು 
ನದಗಳು ಬಹುರಿ ಜೆ 


ಭೆ 


ಪಡೆದಿರುವ ಪ್ರ 


2 ಎ28 


ದ್‌ 
ಅ 
ವ 


ಹ 


ಎ 
ಅವಧಿಕ್ಕ 


ವ 


ಮ್ಮ ರ್ಟ ಛ್‌ 


ಚಫ್ಸ ಭವ್ಯಾ ೨2 ಜಾನ 
ಆ ಎ ಬ ಜಂ 


ಹ 
ಸ 


ಪ 
ಪ್ರಮಿದ 


ಗಳಂದಾಗಿರು 


ಹತ್‌ 
ಭಗ ಸದು' 


ಜಗು ಬ ರನ್‌ 


ಡ 


ಗಟೊಡನೆ 
(1539) 


ಟ್ಯ 


ಇ 


ವೈರ ರ್ಯಾ ೧ಡಿ 
ಹ ಲ. 


ದ್‌ 
ವಿ 


ಹ ತ ಾ 
ಸ ದರ್‌ 
ಬ 


ಸೊಳ ಜಾಮಿನಯ 
ಕ್ಯ 


ಊರಿ ಬಂಗರ ರ್ಗ ಧಿ 


0 


ಗಗ ಗಾದ 


ನಟ್‌ 
ನ್‌ 


ಅಣ ವಾರದ ಎದ್‌ 
ನಿವು 


“ಇರಲು ಪೂ 


ಇಲ್ಲಿ 


ಪ್ರ ಇತರರ ಅಧ್ಯ 


ವಿತ್ರ 


ವ 


1] 
ಗ್‌ೆ 
ಗ್ಗ 
4] 
1) 
1 
[ 
೩.645 
“೫ಡಿ 
(ಸ 
ತ] 
1] 
1 ತ 
ಸ್ಸ ಕ 
ಗ್ರೆ 
ಬ 
ಇ | 
1 ಸ್‌ 
ಡು 
4 
ರ್ನ 
1 
ಗೆ 
3133 
1೩ಡೆ ತೆ 
ಗೆ 
ಗ 1] 
“ಟಿ ,ಡಿ 
11 
1 4 
ಫಿ ಡಿ 
60 
“ತೈ 
ಜಿ. 
ಡ್‌ _ 
₹1 1% 


368 ಸಸ್ಯ ಶಳಿಅಭಿವೃದ್ದಿ ವಿಧಾನಗಳು 


`ಸ್ಲಿ ಮತ್ತಿತರರ ಕಾರ್ಯವನ್ನನುಸರಿಸಿ, ಬ್ರೌನ್‌ ಮತ್ತು ಮೆನ್ಸೆಲ್‌ 19520 
ಗಾಸೀಪಿಯಂ ಪ್ರಭೇದಗಳ ಜೀನೋಮುಗಳನ್ನು ಕೋಷ್ಠ ಕ 29ರಲ್ಲಿ ತೋರಿಸಿರುವಂತೆ 
ವರ್ಣಿಸಿದರು. ಅಕ್ಬರ ಮತ್ತು ಅಂಕೆ ಅಡಿಬರಹಗಳು, ಪ್ರಮುಖ ಜೀನೋಮು 
ಪಂಗಡದೊಳಗಿರುವ ವಿಭಿನ್ನ ಸಮಯುಗ್ಮಜತೆಯನ್ನು ಸೂಚಿಸುತ್ತವೆ. ಬಾಹ್ಯರಚನಾ 
ಶಾಸ್ತ್ರೀಯವಾಗಿ ಅತ್ಯಲ್ಪ ವರ್ಣತಂತು ವ್ಯತ್ಯಾಸಗಳಿದ್ದರೂ ಮತ್ತು ಜಿ. ಹಿರ್ಲೂಟಂ 
ನಂತರ ಪರೀಕ್ಷಕ ಪ್ರಭೇದದೊಡನೆ ಸಂಕರವೇರ್ಪಡಿಸಿದಾಗ ಅದೇ ಮಟ್ಟದ ಜೊತೆ 
ಗೂಡುವಿಕೆಯನ್ನು ತೋರ್ಪಡಿಸಿದರೂ, ೧) ಪಂಗಡದ ಎಲ್ಲಾ ಸಸ್ಯಗಳೂ ಸುಲಭವಾಗಿ 
ಅಂತರ್‌ಸಂಕರ ಹೊಂದುತ್ತಿರಲಿಲ್ಲ.. ಜೀನೋಮು ಪಂಗಡದಲ್ಲಿ, ಮುಖ್ಯವಾಗಿ ವಂಶ 


ವಾಹಿ ವ್ಯತ್ಯಾಸಗಳಿಂದ ಸಂಕರಗಳಿಗೆ ತಡೆಗಳೇರ್ಪಟ್ಟೆ ವೆಯೆಂದು ಭಾವಿಸಲಾಯ್ತು. 


ಹೊಸ ಪ್ರಪಂಚ ಹತ್ತಿಗಳು ಏಷ್ಯಾ ಹತ್ತಿಗಳು 





ಚಿತ್ರ, 36 : ಗಾಸೀಪಿಯಂ ಪ್ರಭೇದಗಳ ಅಂತರ್‌ ಪ್ರಭೇದ ಸಂಕರಣಗಳ ಫಲಿತಾಂಶಗಳು 
ಪ ಫಲವತ್ತು ಸಂಕರಣಗಳು... .... .....ಬಂಜೆತ್ವ ಸಂಕರಣಗಳು ೨... -- ಬೀಜಪಶ್ರ 
ಹಂತದಲ್ಲೇ ಸಾಯುವ ಸಂಕರಣಗಳು ......,....ಖಾಲಿ ಬೀಜಗಳು (ಸ್ಕೋವ್‌ಸ್ಟೆಡ್‌ನಿಂದ ತೆಗೆದು 
ಕೊಂಡದ್ದು 1935) 


ಅಸ್ತಿತ್ವದಲ್ಲಿರುವ ಒಂದು ಯುಗ್ಧವಿಕಲ್ಪಿ ಸರಣಿಯ ಹೊಸ ಅಂಶವೆಂದು ಸ್ಥಿರೆ 
ಪಟ್ಟಿರುವುದು, ಜಿ. ಆರ್ಫೋರಿಯಂ (ದ್ವಿಗುಣಿತ) ಕೆಂಪು ಎಲೆಗೆ ಕಾರಣವಾದ ಒಂದು 
ವಂಶವಾಹಿಯನ್ನು ಜಿ. ಜಾಕೃಡೆನ್ಸಿಗೆ (ಚತುರ್ಗುಣಿತ) ಸ್ಥಳಾಂತರ ಮಾಡಿರುವುದರಿಂದಾ 
ದುವಂದು ಹಾರ್‌ಲ್ಕಾಂಡ್‌ (1939 ) ವಿವರಿಸಿದ್ದಾನೆ... ಜಿ. ಆರ್ಮೋರಿಯಾನಂ, , 
ಜಿ. ಹಾರ್ಕ್‌ನೆಸ್ಸೈ, ಜಿ. ಏರಿಡಂ, ಮತ್ತು ಜಿ. ಟ್ರೈಲೋಬಂಗಳಂತಹ ಕೆಲವು ಹೊಸೆ 


ತಿದ್ದುಪಡಿ : ಚಿತ್ರ 36ರ ಕೆಳಗಿನ ವಿವರಣ್ಣೆ_____ ಫಲಿವತ್ತು. ಸಂಕರಣಗಳು 
ಬಂಜೆತ್ವ ಸಂಕರಣಗಳು ಬೀಜಪತ್ರ ಹಂತದಲ್ಲೇ 
ಸಾಯುವ ಸಂಕರಣಗಳು - - * - - ಖಾಲಿ ಬೀಜಗಳು 





ಹತ್ತಿ, ಮತ್ತು ಜೋಳ ತಾಲಭಿವೃದ್ಧಿ 369 


ಪ್ರಪಂಚದ ದ್ವಿಗ:ಣಿತಗಳು ಕೂಡಾ ಚತುರ್ಗುಣಿತ ಪಂಗಡಗಳೊಡನೆ ಸ್ವಲ್ಪ ಸಮ 
ಯುಗ್ಮಜತೆ ವ್ಯಕ್ತಪಡಿಸುತ್ತವೆ. 

ಅಂತರ್‌ ಪ್ರಭೇದ ಸಂಕರಗಳ ನಂತರ ಸಮಷ್ಟಿಗಳನ್ನು ಭಿನ್ನಗೊಳಿಸುವ ಮಾರ್ಪಾ 
ಡುಗಳಿಗೆ ಬಹು ವುಶವಾಹಿ ಬದಲಿಕೆ ಮತ್ತು ಆಯ್ಕೆಯ ಸಂಧಿಗ್ಧ ಘಟಕಗಳು ಕಾರಣ 
ವೆಂಬ ಹಾರ್ಲಾಂಡ್‌ನ ಅಭಿಪ್ರಾಯವನ್ನು ಸ್ನಿ”ಥನ್ಸ್‌ (1950) ಜರ್ಚಿಸಿದ್ದಾನೆ. 
ಪ್ರಭೇದಗಳ ವೈಯಕ್ತಿಕ ಉತ್ಪಶ್ತಿಯಲ್ಲಿನ ರಚನಾತ್ಮಕ ಭಿನ್ನತೆಗಳ ಪ್ರಾಮುಖ್ಯತೆಯನ್ನು 
ಆತನೂ ಸ್ಪಷ್ಟಪಡಿಸಿದ್ದಾನೆ. 

ಅಂತರ್‌ಪ್ರಭೇದ ಸಂಕರಗಳಿಂದ ಹತ್ತಿ ಅಭಿವೃದ್ಧಿಯಲ್ಲಿ ಇದುವರೆಗೂ ಅತ್ಯಲ್ಪ 
ಮುನ್ನಡೆಯಾಗಿದೆ. ಹಾಗಿದ್ದರೂ, ಈ ಕ್ಷೇತ್ರದಲ್ಲಿ ಇತ್ತೀಚಿನ ಕಾರ್ಯಗಳು, ವ್ಯಾಪಕ 
ಸಂಕರಗಳು ಹೊಸ ವಂಶವಾಹಿಗಳ ಸಮೃದ್ಧವಾದ ಮೂಲವನ್ನು ಒದಗಿಸುವವಾಗಿ 
ಕೊನೆಗೆ ಸ್ಥಿರಪಡುವದೆದೂ ಮತ್ತು ಆಂತರ್‌ಪ್ರಭೇದ ಸಂಕರಣಗಳ ಉತ್ಪನ್ನಗಳನ್ನು 
ಪಡೆಯುವ ಮತ್ತು ಸ್ಥಿರಗೊಳಿಸುವ ತಂತ್ರಗಳ ವೃದ್ಧಿಯಾಗುವುದೆಂದೂ ಸೂಚಿಸುತ್ತವೆ. 

ಬ್ರೌನ್‌ (1951) ಗಾಸೀಪಿಯಂನಲ್ಲಿ ಉಭಯಗುಣಿತದ ಇರವನ್ನು ಪರಿಶೀಲಿಸಿದ 
ಮತ್ತು ಜಿ. ಡೇಎಡ್‌ಸೋನೈ (ಜಿ. ಅನೋಮಾಲಮ್‌ನ ಫಲವತ್ತು ಸಂಕರಣದ ಲಕ್ಷಣ 
ಗಳನ್ನು ವಿವರಿಸಿದ, ಜಿ. ಹಿರ್ಲೂಟಂ ; ಜಿ. ಆರ್ಮೋರಿಯಾನಮ್‌ಗಳ ನ್ಕ ಸಂಕರಣಗಳು 
ಕೂಡಾ, ಸಸ್ಯಗಳು ಕಡಮೆ ಫಲವತ್ತತೆಯವಾಗಿದ್ದರೂ, ದ್ವಿಗುಣಗೊಳ್ಳುವುದರಿಂದ 
ಷಟ್‌ಗುಣಿತಗಳನ್ನು ರಚಿಸಿದವು. ಹಿಂಸಂಕರ ತಂತ್ರದ ವಾಣಿಜ್ಯ ಹತ್ತಿಗಳಲ್ಲಿ ಅಪೇಕ್ಷಿತ 
ದ್ವಿಗುಣಿತ ಪ್ರಭೇದ ಲಕ್ಷಣಗಳನ್ನು ಒಳಸೇರಿಸುವುದು, ಆವುಗಳನ್ನು ವೃದ್ಧಿಗೊಳಿಸುವ 
ಮತ್ತು ಅವುಗಳ ತಳೀಯ ಭಿನ್ನತೆಯನ್ನು ಬೆಳೆಸುವ ವಿಧಾನವೆಂದು ಬ್ರೌನ್‌ ಅಭಿ 
ಪ್ರಾಯಪಟ್ಟ. 


ಸರಿ 
ತಿದ್ದು ಪಡಿ : ಪುಟ ಸಾಲು ತಪ್ಪು ಜ್‌ 
ನ 371 5. ಜಿ. ಆ್ಟೋರಿಯಂ ಜಿ, ತಲ್ಬೇರಿ ಜಿ. ಆರ್ಟೋರಿಯಂ, ಜಿ. ತರೇರಿ 


24 


370 


ಸಸ್ಯ ತಳಿಲಭಿವೃದ್ಧಿ ವಿಧಾನಗಳು 


ಕೋಷ್ಟಕ 29. ಮುಖ್ಯ ಹತ್ತಿ ಪ್ರಭೇದಗಳ ಕೋಶಶಾಸ್ತ್ರೀಯೆ 
ಲಕ್ಷಣಗಳು ಮತ್ತು ಉತ್ಪತ್ತಿಯ ವರ್ಗೀಕರಣ 


(ಬ್ರೌನ್‌ ಮತ್ತು ಮೆನ್ಡಿಲ್‌ 1952, ಆಂಶಿಕ) 











(ತದ ಆದಾ 


| 
ಬೀನೋಮು ವರ್ಣತಂತು 





ಲಿಂಗಾಣುವಿನ 


ಸ 
ತಂತು 


:ಸೀವಿಯಂಂ ಪ್ರಭೇದ [ ಸ 
7೪ಸಿ ಅ) ವರ್ಗ _ ಗಾತ್ರ | 
ಹಳೇ ಪ್ರಪಂಚದವು | 
ಜಿ. ಹರ್ಬೇಷಿಯಂ ಗಿ ದಪ್ಪ 
ಜಿ. ಆರ್ಲೋರಿಯ ಹಾ ದಪ್ಪ 
ಜಿ. ಅನೋಮಾವಂ ಗ್ರ ಮಧ್ಯಮ 
ಜಿ. ಸ್ಟುರ್ಬಿ 21 ಬಹುದಪ್ಪ 
ಜಿ ಕ್‌ 
ಜಿ. ಸ್ಟಾಕ್‌ ಡ್ಛ್ರ ಗ್ಮ ದಪ್ಪ 
ಅಮೆರಿಕಾದವು : 

ಜಿ. ತುರ್ಬೇರಿ 7, ಸಣ್ಣ 
ಜಿ. ಆರ್ಮೋರಿಯಾನಂ 7, ಸಣ್ಣ 
ಚ ಹುರೈಸೆಸೈ ರ್ಯ ಸಣ್ಣ 
ಜಿ. ಕ್ಲಾಟ" ಸ್ವಿಯಾನು ಔ್ಯಿ-ಟಓಟ | ಸಣ್ಣ 
ಜಿ. ಕ್ಲಾಟ್‌ ಸ್ಮಿಯಾನಂ ವಾರ್‌ 

ಡೇವಿಡ್‌ ಸೋನ ಉ,-ಕ | ಸಣ್ಣ 
ಜಿ. ಏರಿಡಂ 2, ಸಣ್ಣ 

ತಾಗ ಡ್ಯ ಗೆ 

ಜಿ. ರೈಮೂಂಡೈ ೧, ಸಣ್ಣ 
ಜಿ. ಗಾಸೀಪಿಯತಾಯ್ಡಿಸ್‌ ೧್ಕ ಸಣ್ಣ 
ತ್‌್‌ 

ಟ್‌ 


| 


ಪಂಚೆ ಮತ್ತು 


[1 


( 


ಪಾಲಿನೀಶಿಯಾದವು 
ಜಿ. ಹಿರ್ಲೂಟಂ 


ಜಿ. ಹಿರ್ಸೂಟಂ ಉಪ 


ಜೀನೋಪುಗಳು 


ಜಿ. ಬಾರೃಡೆನ್ಸಿ 


(ಓಡ) 13 | 
13ದಪ್ಪ. | 

1! 11 13ಸಣ್ಣ .. | 
13ದಪ್ಪ 
13ದಪ್ಪ 


ಜೆ. ಟೊದಾಂಟೋಸವಃ್‌ | (ಗಟ್ಕಾ) 13ಸಣ್ಣ -- 


13ದಪ್ಪ 





| 


ದ್‌ 
ಮ 


ಹ 
ಸ 





13 
13 
13 
3 


26 


ಗಾ 
ಗ 


ಮತ್ತು ಗಾಲಾಪೋಗಸ್‌ 
ಉತ್ತರ ಅಮರಿಕಾ 
ದಕ್ಷಿಣ ಅಮೆರಿಕಾ 
ಉತ್ತರ ಅಮೆರಿಕಾ 
ಉತ್ತರ ಅಮೆರಿಕಾ 
ಉತ್ತರ ಅಮೆರಿಕಾ 
ದಕ್ಷಿಣ ಆಮೆರಿಕಾ 


ಹವಾಯ್‌ 





ಆಕಾರಾದಿ ಕ, 8, ೮, ಐ ಮತ್ತು 8ಗಳು ಕೋಶಶಾಸ್ತ್ರೀಯ ಮತ್ತು ತಳೀಯಕ 


ವಾಗಿ ಸ್ಪಷ್ಟ ಭಿನ್ನತೆ ಪಡೆದಿರುವ ಜೀನೋವಬ ಪಂಗಡಗಳನ್ನು ಸೂಚಿಸುತ್ತವೆ. ದ್ಧಿ 


ಷ 


ಗುಣಿತಗಳಲ್ಲಿ ಸ್ಕಿ ಇತ್ಯಾದಿ ಅಡಿಬರಹಗಳು ಕೋಶಶಾಸ್ತ್ರೀಯವಾಗಿ ಸ್ವಲ್ಪ' ಮಾತ್ರ 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 371 


ಭಿನ್ನವಾಗಿರುವ ಆದರೆ ತಳೀಯ: ಕವಾಗಿ ಪ್ರತ್ಯೇಕವಾಗಿರುವ ಪ್ರಭೇದಗಳನ್ನು ಸೂಚಿಸು 


ಹ್ಮ 
ತ್ತವೆ, 7-1 ಮುಂತಾದ ಎರಡನೆಯ ಅಡಿಬರಹ ತಳೀಯಕವಾಗಿ ಬೇರ್ಪಟ್ಟ ಆದರೆ 
ಕೋಶಶಾಸ್ತ್ರೀಯವಾಗಿ ಬೇರ್ಪಡದವನ್ನು ಸೂಚಿಸುತ್ತದೆ. 
ಜಿ. ಆರ್ಟೋರಿಯೇಂ ಜಿ. ತರ್ವೇರಿ ಮತ್ತು ಜಿ. ಹಿರ್ಲೂಟಂ ಗಳನ್ನೊಳಗೊಂಡ ತ್ರಿ 
ಪ್ರಭೇದ ಸಂಕರಣ ಮತ್ತು ಕೊನೆಯ ಪ್ರಭೇದದೊಡನೆ ಹಿಂಸಂಕರಗಳಲ್ಲಿ ಎಳೆಶಕ್ತಿಯ 
ಇತಿ ೨ 


ರ: 
ಎ 


ಬಿ ಶ್ತ 
ಮ ಜ್ನ? ತಾಚಿ ಆಲ್‌ ತಾತ 22! ಇತ್ರದ ಶಾ 
ಅಧಿಕ ಎಳೆಶಕ್ತಿ ಪಡೆದಿದೆ ಮತ್ತು ನಸುಗೆಂಪ್ರ ಕಾಯಿಕೊರೆಯುವ ಹುಳುವಿಗೆ ಪ್ರತಿ 
ಕಾಕ್‌ ರಳ ಗು ಸ ಆ ್ಗ ಪಾ, ವ. 
ರೋಧ ಪಡೆದಿರಬಹುದು. ಅದು ನೀರ್ಗಲ್ಲ ಸ್ಲಿತಿಗೆ (ಫ್ರಾಸ್ಟ್‌) ಪ್ರತಿರೋಧವಾಗಿದೆ. 


2 
ವಂತ್ತು ಸಾಮಾನ್ಯವಾಗಿ ಗಡಸು ಮತ ಜಿ. ಹುರ್ಶ್ನೇಸೈ ನುಣುಪು ಎಳೆ 
ತ 


ಲ್‌ (1950; ಗಮನ ಸೆಳೆದಿದ್ದಾರೆ 
*್‌್‌ೆ 


ವ 
ಕು 
ಎಳೆಗಳು ವಿಶಿಷ್ಟ ನೂಲುವ ಗುಣ ಹೊಂದಿರಬಹುದು ಮತ್ತು ಈ ಪ್ರಭೇದ ಶುಷ್ಕತೆ 


ಷ್ಠ ದಾ ಶೀ ಇ್ಯ ವಸ ಳಾ ಪಟ ಇಗ ಲೇ 
'ಚವಾಗಿ ಬಿಡಿಸಲು ಸಾಧ್ಯವಾಗುವ ಪ ವೃತ್ತಿಯುಳ ದದ್ದು. 
ಇ ಶಿ ಇ ೪ ೦ 
2 





ಚಿತ್ರ 37 : ಹತ್ತಿಯ ಪೃಷ್ಟದಳ ವರ್ಣದಲ್ಲಿನ ತಿಳೀಯ ವಿಭಿನ್ನತೆ (ಮಿಸಿಸಿಪ್ಪಿ 
ಸ್ಫೋನ್‌ವೆಲ್‌ ಪ್ರಯೋಗ ಕೇಂದ್ರದ ಡೆಲ್ಫಾ ಶಾಖೆಯ ಕೃಪೆಯಿಂದ) 

ರಿಕ್ಕ ತೆ: ಹತ್ತಿ ತಳೀಶಾಸ್ತ್ರದ ಹಿಂದಿನ ಅಧ್ಯಯನಗಳ ಸಮಗ್ರ ಪರಿಶೀಲನೆ 
ಯನ್ನು ಹಾರ್‌ಲ್ಯಾಂಡ್‌ (1939) ತಯಾರಿಸಿದ್ದಾನೆ. ಹತ್ತಿಯಲ್ಲಿ ಪುಷ್ಪದಳಗಳ 
ವರ್ಣ ಮತ್ತು ರೂಪಿಕೆಗಳಲ್ಲಿನ ತಳೀಯ ಮಾರ್ಪಾಟುಗಳನ್ನು ಚಿತ್ರ 37ರಲ್ಲಿ ಸೂಚಿಸ 


372 ಸಸ್ಯ ತಳಅಭಿವೃದ್ಧಿ ವಿಧಾನಗಳು 


ಲಾಗಿದೆ. ರಿಚಾರಿಯಾ (1945) ಹತ್ತಿ ಪ್ರಭೇದಗಳ ತಳೀಶಾಸ್ತ, ಮತ್ತು ತಳಿಅಭಿ 
ವೃದ್ದಿ ಚರ್ಯೆಯನ್ನು ಪರಿಶೀಲಿಸಿದ ಮತ್ತು ಭಾರತದ ಪರಿಶೀಲಕರ ಕಾರ್ಯವನ್ನು 
ನಿರ್ದಿಷ್ಮವಾಗಿ ಉದಾಹರಿಸಿದ. 
ನದು ಈಜಿಪ್ಟ್‌ ಹತ್ತಿ ತಳಿ ಪಿಮಾ ಮತ್ತು ಒಂದು ಅಪ್‌ಲ್ಯಾಂಡ್‌ ವಿಧ, 
ಹೋಲ್ಡನ್‌ ನಡುವಣ ಒಂದು ಸಂಕರದ ಪಿತ್ಕಗಳು ಸೃಮತ್ತು ಕ್ಕ ಸಂತತಿಗಳ 39 
ಪಸೀಲು ಅಥವಾ ದರ್ಜೆ ನಿರ್ಧಾರ ಲಕ್ಷಣಗಳ ರಿಕ್ಕತೆಯನ್ನು ಕೀಯರ್ನಿ (1923) 
ಆಧ್ಯಯನ ಮಾಡಿದ. 215 ಠೃ ಸಶ್ಯಗಳನ್ನು ಮಾತ್ರ ಬೆಳೆಸಲಾಯಿತೆಂದು ಗಮನಿಸ 
ಬೇಕು. ಅನೇಕ ಲಕ್ಷಣ್ಗಳು ಸಾಮಾನ್ಯ ಹರವನ್ನು ಸಮೀಪಿಸುವ ವಿಶರಣೆಗಳನ್ನು 
ತೋರ್ಪಡಿಸುವ ಸಾಪೇಕ್ಷವಾದ ಕೆಲವು ದ್ವಿರೂಪ ಬೇರ್ಪಡಿಕೆಗಳನ್ನು ನ್ಯವಿನಲ್ಲಿ ಗಮನಿಸ 
ಅಧ್ಯಯನ ಮಾಡಿದ 703 ಜೊತೆ ಲಕ್ಷಣಗಳಲ್ಲಿ, 93 ಮಾತ್ರ ನ್ಯವಿನಲ್ಲಿ 
ಪ್ರಮುಖ ಸಹಸಂಬಂಧ ಗುಣಾಂಕಗಳನ್ನು ತೋರ್ಪಡಿಸಿದವು. ಅವುಗಳಲ್ಲಿ ಆನೇಕವು 
ಅಪ್ರಥಾನ ಸ್ವ ಭಾವದ ಭೌತ ಅಥವಾ ಶಾರೀರಿಕ ಸಹಸಂಬಂಧವೆಂದು ನಂಬಲಾಯ್ತು, 
ಪುನರ್‌ ಸಂಚಯನದ' ಸಂಬಂಧಕ ಸ್ವಾತಂತ್ರ್ಯವಿದೆಯೆಂದು ತೀವರ್ಕಾನಿಸಲಾಯ್ತು. 
ಅಪ್‌ಲ್ಯಾಂಡ್‌ ಹತ್ತಿಯಲ್ಲಿನ ಲಿಂಟ್‌ ಪ್ರಮಾಣಕ್ಕೆ ಪ್ರಭಾವ ಬೀರುವ ಘಟಕ 
ಗಳ ರಿಕ್ಕತೆಯನ್ನು ರಿಚ್‌ಮಂಡ್‌ (1949 ೩) ಆಧ್ಯಯನ ಮಾಡಿದ. ..ಬೀಜರೋಮ 
ಗಳು ಎರಡು ಪದರಗಳಲ್ಲಿ, ತಳ ಮೃದುತುಪ್ಪಳು ಮತ್ತು ಲಿಂಟ್‌ ಇರುಂತ್ತವೆಂಬುದನ್ನು 
ಗಮನಿಸಬೇಕು. ಯಾವಾಗಾದರೊಮ್ಮೆ ಎಳೆಯಿಂದ ಕೂಡಿದ ಆಥವಾ ಎಳೆರಹಿತ, ತಳ 
ಮೃದುತುಪ್ಪಳು ರಹಿತ ಬೀಜಸಿಪ್ಪೆ ಉತ್ಪರಿವರ್ತಿತ ವಿಧಗಳು ಉತ್ಪನ್ನವಾಗಬಹುದುಂ. 
ಸಂಕರಗಳಲ್ಲಿ ಬಳಸಿದ ನಾಲ್ಕು ಹತ್ತಿ ವಿಭೇದಗಳು, ಲಿಂಟ್‌ಲೆಸ್‌ (ನುಣುಪು ಬೀಜ 
ಸಿಪ್ಪೆಯವು, ಲಿಂಟ್‌ರಹಿತ) ಹೈಸ್ಮೂತ್‌ (ನುಣುಪು ಬೀಜಸಿಪ್ಪೆಯವು, ಲಿಂಟ್‌ ಹೊಂದಿ 
ರುವುದು), ಮಿಸಸ್ಟ್‌ಲ್‌ (ಆವೃತ ಬೀಜ ಸಿಪ್ಪೆ ಲಿಂಟ್‌ನ ಕನಿಷ್ಠ ದರ್ಜೆ), ಹಾಫ್‌ ಅಂಡಃ 
ಹಾಫ್‌ (ಆವೃತ ಬೀಜ ಸಿಪ್ಪೆ. ಅಧಿಕಲಿಂಟ್‌ ದರ್ಜೆ), ರಿಚ್‌ಮಂಡ್‌ನ ಮುಖ್ಯ ನಿರ್ಧಾರ 
ಗಳು ಈ ಕೆಳಗಿನಂತಿದ್ದವು. 

ಅಮೆರಿಕಾದ ಅಪ್‌ಲ್ಯಾಂಡ್‌ ಹತ್ತಿಯಲ್ಲಿ ಲಿಂಟ್‌ಪ್ರವನಾಣವನ್ನು ನಿಯಂತ್ರಿಸುವ 
ಎರಡು ತಳೀಯ ವ್ಯವಸ್ಥೆಗಳನ್ನು ಗುರುತಿಸಲಾಯ್ತು, 

]1. ಅದರ ಮೂರು ಸಾಧ್ಯವಎಂಶವಾಹಿರೂಪಕ್ಕೆ ಹೊಂದಿಕೆಯಾಗುವಂತೆ 
ಮೂರು ಹಂತಗಳಲ್ಲಿ ಅದರ ಪ್ರತಿಕ್ಟ್ರಿಯೆ ವ್ಯಕ್ತಪಡುವ, ಒಂದು ಬಿಡಿವಂಶವಾಹಿಯ 
ಮುಖ್ಯ ಪ್ಲೆಯೋಟ್ರಾಪಿಕ್‌ ಪರಿಣಾಮ. 

ಅ. ನುಣುಪು ಬೀಜ ಸಿಪ್ಪೆಗೆ ವಂಶವಾಹಿ ಸಮಯುಗ್ಮಜವಾಗಿರುವಾಗ ಲಿಂಟ್‌ 
ಉತ್ಪಾದಿಸದ ಲಿಂಟ್‌ರಹಿತ ಸ್ಥಿತಿ. " 

ಆ, ಆವೃತ ಬೀಜ ಸಿಪ್ಪೆಗೆ ವಂಶವಾಹಿ ಸಮಯುಗ್ಕಜವಾಗಿರುವಾಗ ಸಾಧಾ 


ಹತ್ತಿ ಮತ್ತು ಜೋಳ ತಳಿಅಭಿವದಿ 173 


ಟು 


ರಣವಾಗಿ ಬೆಳೆಸಲಾಗುವ ಅಮೆರಿಕಾದ ಅಪ್‌ಲ್ಯಾಂಡ್‌ ಹತ್ತಿಯಲ್ಲಿ ಕಂಡುಬರುವ 
ಲಿಂಟ್‌ಗಳಷ್ಟೇ ಅಂತರವುಳ್ಳವನ್ನು ಉತ್ಪಾದಿಸುವ ಎಳೆಉತ್ಪಾದನಾ ಸ್ಥಿತಿ. 

ಣ್ಣ ವಂಶವಾಹಿ ವಿಷಮಯುಗ್ಮಜ ಸ್ಥಿತಿಯಲ್ಲಿ ಮಧ್ಮಮ ಮೊತ್ತದ ಲಿಂಟ್‌ನ 
ಮತ್ತು ನುಣುಪು ಬೀಜಸಿಪ್ಪೆಯ ಉತ್ಪಾದನೆಗೆ ಮಾರ್ಗವಾಗುವ ಮಧ್ಯವಶ್ಥಿತಿ, 

2, ಪ್ರತಿಯೊಂದೂ ಆಲ್ಬ ಪರಿಣಾಮಹೊಂದಿರುವ ಆದರೆ ಒಟ್ಟಾಗಿ ಸೇರಿ 
ದಾಗ ಲಿಂಟ್‌ನ ಉತ್ಪಾದನೆಯನ್ನು ಚ್ಹಾಗಿ ಮಾರ್ಪಡಿಸಬಲ ಹಾಗೂ ನುಣುಪು 
ಲಿಂಟ್‌ರಹಿತ ಸಿ ತಿಯಲ್ರಿರುವ ಪ್ರಧಾನ ವಂಶವಾಹಿಗೆ ಲಿಂಟ್‌ ಉತ್ಪಾದನೆಗಾಗಿ ಅಧಿ 
ರೋಹಿಯಾಗಿರುವ ಮತ್ತು ಪ್ರಧಾನ ವಂಶವಾಹಿ ಲಿಂಟ್‌ ಉತ್ಪಾದನೆ ಸ್ಮಿತಿ-ಇರುವಿಕೆ 
ಯಲ್ಲಿ ಕ್ರಿಯಾಶೀಲವಾದಾಗ ಲಿಂಟ್‌ ಉತ್ಪಾದನೆಗೆ ಅತಿಮುಖ್ಯವಾದ ಸ್ಪಷ್ಟ ಪರಿಣಾಮ 
ವನ್ಮ್ಕೂ ಕಣಡ ಪದೆದಿರುವ ವಂಶವಾಹಿಗಳು ಅಥವಾ ಒಂದು ಮಾರ್ಪಾಟುಗಾರ 
ಸಂಕೀರ್ಣ. 

ಪ್ರಥಾನ ವಂಶವಾಹಿಯ ಲಿಂಟ್‌ರಹಿತ ಸ್ಥಿತಿಯಲ್ಲಿ, ಮಾರ್ಪಾಟು ಪಂಶವಾನಿ 
ಗಳು ಸ್ವಲ್ಪ ಲಿಂಟ್‌ವೃದ್ಧಿಯ ಫಲಿತಾಂಶವೇರ್ಪಡಿಸುವುದರಿಂದ, ಲಿಂಟ್‌ ಮೊತ್ತದ 
ಹೆಚ್ಚಳಕ್ಕಾಗಿ ವಕಾಡುವ ತಳಿಅಭಿವೃದ್ಧಿ ವಿಧಾನ, ನುಣುಪು ಬೀಜಪ್ಲಿತಿಯನ 
ದಿರುವ ೨ಥವಾ ಆದರಲ್ಲಿ ಸೇರಿಸಿರುವ, ಮೂಲವಸ್ತುಗಳಲ್ಲಿನ ಪರಿಮಾಣ, ಮಾರ್ಪಡಿ 


ಸುವವುಗಳ ವಿಯುಕ್ತನ ಮತ್ತು ಸಂಬಂಧಪಡದ ಮೂಲವಸ್ತುಗಳು ಮತ್ತು ಅವುಗಳ 
ಸಂಕರಣ ಸಂಯೋಜನೆಗಳಲ್ಲಿ ಅಂತಹ ಮಾರ್ಪಡಿಸುವವುಗಳ ಆಯ್ಕೆಗಳನ್ನು ಒಳ 


ದೆಂದೂ, ಮತ್ತು ತದನಂತರ ಅವುಗಳನ್ನು ವಾಣಿಜ್ಯತಳಿಗಳಲ್ಲಿ ಸೇರಿಸಬಹುದೆಂದೂ, 
ಭಾವಿಸಲಾಯ್ತು. ಸಂಕರಣ ಹತ್ತಿಯ ಬೇರ್ಪಡುಗಳ ಎಳೆನೀಳದ ವ್ಯತ್ಯಾಸಗಳನ್ನು 
ಚಿತ್ರ 38ರಲ್ಲಿ ತೋರಿಸಲಾಗಿದೆ, 

ಅಧಿಕ ಎಳೆಶಕ್ತಿ ಪಡೆದಿರುವ &ಣಿ&೬ 50 ಮತ್ತು ಈ ಬಗೆಯಲ್ಲಿ ಕಡಮೆ 
ಯಾಗಿರುವ ಹಾಫ್‌ ಅಂಡ್‌ ಹಾಪ್‌ ಅಪ್‌ಲ್ಯಾಂಡ್‌ ಹತ್ತಿ ತಳಿಗಳ ಒಂದು ಸಂಕರದಲ್ಲಿ 
ಎಳೆಶಕ್ತಿಯ ರಿಕ್ಕತೆಯನ್ನು ಸೆಲ್ಫ್‌ ಮತ್ತು ಹೆಂಡರ್‌ಸನ್‌ (1954) ಅಧ್ಯಯನ ಮಾಡಿ 
ದರು. ಇದರಲ್ಲಿ 4 ಅಥವಾ 5 ವಂಶವಾಹಿ ಜೊತೆಗಳು ಅಡಕವಾಗಿವೆಯೆಂದು ನಿರ್ಧ 
ರಿಸಲಾಯ್ತು. ನ್ಯ ಸಸ್ಯಗಳಲ್ಲಿನ ಎಳೆಶಕ್ತಿಯನ್ನು ಅವುಗಳ |, ಸಂತತಿಗಳವುಗಳೊಡ 
ನೆಯ ಹೋಲಿಕೆಗಳಲ್ಲಿ, ನ್ಮವಿನಲ್ಲಿ ಎಳೆಶಕ್ತಿಗಾಗಿ ಆಯ್ಕೆ ಅತ್ಯಧಿಕ ಪರಿಣಾಮಕಾರಿಯಾಗ 
ಬಹುದೆಂದೂ ಮತ್ತು ಥ್ಯವಿನಲ್ಲಿನ ಸಸ್ಮಗಳಲ್ಲಿ ಮೇಲ್ಮಟ್ಟದ ಶೇ. 20 ಭಾಗವನ್ನು 
ಆಯ್ಕೆ ಮಾಡುವುದು ಅಪೇಕ್ಷಿತವಾಗಬಹುದೆಂದೂ ತೋರ್ಪಟ್ಟಿತು. 

ಹೊಸ ಪ್ರಪಂಚದ ಆನ್ಯಗುಣಿತ ಪ್ರಭೇದಗಳಲ್ಲಿ ಯುಗ್ಕವಿಕಲ್ಪಿ ರಚನೆಯ ಸರಣಿ 


374 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಯನ್ನು ರಜಿಸುವಂತಹ ಪುಷ್ಪದಳ ಚುಕ್ಕೆಗೆ ಕಾರಣವಾದ ವಂಶವಾಹಿಗಳ ಸಂಕರಗಳ 
ಅಧ್ಯಯನಗಳಿಂದ, 5 ವಂಶವಾಹಿಯ ಮಾರ್ಪಡುವಿಕೆ ಪ್ರಸಕ್ತ ತಳೀಯ ಹಿನ್ನೆಲೆ 
ಯನ್ನವಲಂಬಿಸಿದೆಯೆಂಬುದಕ್ಕೆ ಆಧಾರಗಳನ್ನು ಹಾರ್ಲಾಂಡ್‌ (1937) ಒದಗಿಸಿ 
ಕೊಟ್ಟಿ ಶದ್ದಾ ನೆ. ಜಿ. ಹಿರ್ಲೂಟಂ ನಲ್ಲಿ ಆದರ 8 ವಂಶವಾಹಿಯ ಸಂಯೋಜನೆಗಿಂತಲೂ, 
ಜೆ. ಹಿರ್ಲೂಟಂ ಹಿನ್ನೆಲೆಯಲ್ಲಿ ಜಿ. ಪರ್‌ಫ್ಯೂರೆಸೆನ್ಸ್‌ ನಿಂದ ಪಡೆದ $ ವಂಶವಾಹಿ ಅಧಿಕ 
ಹೆಚ್ಚಳದ ಮಾರ್ಪಾಟು ಶೋರ್ಪಡಿಸಿತು. ಜಿ. ಪರ್‌ಪ್ಯೂರೆಸೆನಗ್ಸು. ಸಂಯುಕ್ತಗಳು 
ಎಶಿಷ್ಟ ಯುಗ್ಕವಿಕಲ್ಪಿ 8: ಯನ್ನು ಸ್ಕಿರಪಡಿಸುವ ಮಾರ್ಪಡಿಸುವವುಗಳನ್ನು ಪಡೆದಿವೆ 
ಯೆಂದೂ, ಆದರೆ ಜಿ. ಹಿರ್ಲೂಟಂ ನ ಭಗಿನಿಯುಗ್ನವಿಕಲ್ಬಿ€8 ಇನ್ನೊಂದು ಭಿನ್ನ 
ಮಾರ್ಪಡಿಸುವ ಸಂಯುಕ್ತದಿಂದ ಸ್ಥಿರಪಡಬಹುದೆಂದೂ ಹಾರ್‌ಲ್ಯಾಂಡ್‌ ಸೂಚಿಸಿದ. 





ಚಿತ್ರ 38 : ಈಜಿಪ್ಟಿಯನ್‌: ವಿಧ ೯ ಅಪ್‌ಲ್ಯಾಂಡ್‌ ಸಂಕರ ಒಂದರಲ್ಲಿನ ಎರಡನೆಯ 
ಸಂಶಶಿಯ ಸಮಷ್ಟಿಯ ಎಂಟು ಸಸ್ಯಗಳಿಂದ ಪಡೆದ ಬಾಚಿದ ಬೀಜಗಳು, ಉದ್ಜ ಮತ್ತು ಹೇರಳ 
ವಾದ ಎಳಿಗಳಲ್ಲಿನ ಭಿನ್ನತೆಯನ್ನು ಗಮನಿಸಿ (ಪೀಬಲ್ಸ್‌ನಿಂದ 1942) 


ಹೊಸ ತಳೀಯಕ ಹಿನ್ನೆಲೆಗೆ ಒಂದು ಪರಿಚಿತ ಯುಗ್ಕವಿಕಲ್ಪಿಯ ಸ್ವ ಳಾಂತರಣದ 
ಸಂತರ ಸೃಷ್ಟಿ ಸ್ಥಿರತೆ ಪಡೆಯಲು ಹಲವು ಸಂತತಿಗಳ . ಆಯ್ಕೆ -ಅಗತ್ಯವಾಗುವುದರಿಂದ, 
ದೂರಸಂಬಂಧ ಪ್ರಭೇದಗಳ ಸಂಕರಗಳು ತಿಳಿದಿರುವ ಯುಗ್ಕವಿಕಲ್ಪಿಗಳಲ್ಲಿ ಸ್ಪಷ್ಟಪಟ್ಟಿ 
ರುವ ಸರಳ ರಿಕ್ಕತೆಯಲ್ಲಿನ ವ್ಯತ್ಯಾಸಗಳಿಗೆ ಅನೇಕ ವೇಳೆ ದಾರಿಯಾಗುತ್ತವೆಂದು ಈ 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 375 


ಫಲಿತಾಂಶಗಳು ತೋರ್ಪಡಿಸುತ್ತವೆ. ಇವು ಯುಗ್ಮವಿಕಲ್ಪಿಗಳ ನೈಜ ಮಾರ್ಪಾಟು 
ಗಳಾಗಿರಲಾರವು. ಆದರೆ ಸ್ವಲ್ಪಮಟ್ಟಿಗೆ ಹೊಸ ಮಾರ್ಪಾಟುಗಾರಗಳೊಡನೆ ಪರಿಚಿತ 
ಘಟಕದ ಅಂತರ್‌ಕ್ರಿಯೆಯಾಗಿರಬಹುದು. 

ಹೂವು ಅರಳುವುದು ಮತ್ತು ಬೀದ ಕಟ್ಟುವಿಕೆ: ಪಿಮಾ ಹತ್ತಿ ತಳಿಯಲ್ಲಿ 
ಹೂವು ಅರಳುವಿಕೆಯ ಅಧ್ಯಯನವನ್ನು ಕೀಯದ್ನಿ (1923 ೬) ನಿರ್ವಹಿಸಿದ್ದಾನೆ. 
ಹತ್ತಿ ಹೂವಿನ ತೆರಪು ಮತ್ತು ಆಕರ್ಷಣೀಯತೆ ಕೀಟಗಳನ್ನು ಮತ್ತು ಅದರಿಂದ 
ಅನ್ಯಪರಾಗಸ್ಪರ್ಶವನ್ನು ಆಹ್ವಾನಿಸುವಂತಿದ್ದರೂ, ಶಲಾಕಾಗ್ರದ ಸಂತ್ತಲೂ ಕೇಸರಗಳ 
ಸಾಮೀಪ್ಯ ಮತ್ತು ವ್ಯವಸ್ಥೆ ಸ್ವಪರಾಗಸ್ಪರ್ಶವನ್ನು ಪ್ರೋತ್ಸಾಹಿಸುತ್ತದೆ. ಕೋಶ 
ಬಿರಿಯುವಿಕೆಯ ಹಿಂದಿನ ದಿನ ಪರಾಗವನ್ನು ಶೇಖರಿಸಿ ಶಲಾಕಾಗ್ರಕ್ಕೆ ಹಚ್ಚಿದಾಗ, ಅದು 
ಪರಾಗಸ್ಪರ್ಶದಲ್ಲಿ ಸಂಬಂಧಕವಾಗಿ ನಿಷ್ಟಲವಾಗಿತ್ತು. ಆದರೆ ಚೀಲಾವೃತ ಪ್ರಷ್ಟಗಳಲ್ಲಿ 


ಬಿರಿಯುವಿಕೆಯ ವಕಾರನೆಯ ದಿನ ಶೇಖರಿಸಿದ ಪರಾಗಗಳು, ಹೊಸ ಪರಾಗಗಳಿಗಿಂತ 
ಸ್ಪಷ್ಟವಾಗಿ ಕಡಮೆಯಾಗಿದ್ದರೂ, ಫಲದಾಯಕವಾಗಿದ್ದವು. ಹಿಮಾ ತಳಿಯ ಶಲಾಕೆ 


ಪರಾಗಾಶಯ ಒಡೆದ ಹೊಳ್ಳಲು ಪ್ರಾರಂಭಿಸಿದ 36 ಫಂಟೆಗಳೊಳಗೆ ಛೇದಿತವಾಗಿ 
ಹಾಳಾಗುತ್ತದೆ. ಇದರಿಂದ ನಿಷೇಚನ ಶೀಘ್ರ ದಲ್ಲಾಗುತ್ತದೆಂದು ವ್ಯಕ್ತಪಡುತ್ತವೆ. 

ಆನ್ಯಪರಾಗಾಸ್ಪರ್ಶದ ಮೊತ್ತ, ಸಂಬಂಧಕ ಹೂವು ಅರಳುವ ಸಮಯ ಮತ್ತು 
ಹೂವು ಆರಳುವ ಸ್ವಭಾವಗಳನ್ನವಲಂಬಿಸಿ ವ್ಯತ್ಯಾಸವಾಗುತ್ತವೆಂದು ಕಂಡುಬಂದಿದೆ. 
ಹಿವವಾ ಹೂವುಗಳು ಬೆಳಗ್ಗೆ ಅರಳುತ್ತವೆ. ಆದ್ದರಿಂದ, ಅಪ್‌ ಲ್ಯಾಂಡ್‌ ವಿಭೇದ 
ಪಿಮಾ ಪಠಾಗದಿಂದ ಪಡೆಯಬವುದಕಿ ತ ಕಡಮೆ ಅನ್ಯಪರಾಗಸ್ಪರ್ಶವನ್ನು ಆಪ್‌ 
ಲ್ಯಾಂಡ್‌ನಿಂದ ಪಡೆಯುತ್ತದೆ. 
ಬೀಜಗಳು ಸಾಧಾರಣವಾಗಿ ವೃದ್ಧಿಗೊಳ್ಳದಿರುವುದರಿಂದ, ನಿಸ್ಲತ್ಸ ತ ಎಳೆ ಮತ್ತು 
ಏಕರೂಪತೆಯಿಲ್ಲದಿರುವಿಕೆ ಉಂಟಾಗಬಹುದು. `ಮೋಟ್‌' (ಆಂಡಕಗಳು ಪಕ್ವಬೀಜ 
ವಾಗಿ ಬೆಳೆಯಲಶಕ್ತವಾಗುವುದು)ಗಳ ಇರುವಿಕೆಯನ್ನು ಪೀಯರ್‌ಸನ್‌ (1949) 
ತನಿಖೆಮಾಡಿದ ಮತ್ತು ಅದು ಅನೇಕ ಪ್ರೇರಣಾರ್ಥಕ ಘಟಕಗಳನ್ನೊಳಗೊಂಿದೆ 
ಯೆಂದು ಭಾವಿಸಲಾಗಿದ್ದರೂ, ಈ ಅಂಶದಲ್ಲಿ ತಳಿಗಳು ಭಿನ್ನತೆ ಪಡೆದಿವೆಯೆಂದೂ 
ಗಮನಿಸಿದ. 

ಹಾರಿಸನ್‌' (1931) ಕೆಲವು ಪ್ರಭೇದಗಳ ಹತ್ತಿ ಎಳೆಗಳ ಪರಿವರ್ಧನೆಯಾಲ್ಲಿ 
ಮೆಟಾಕ್ಸೀನಿಯಾದ ಇರಂದವಿಕೆಯನ್ನು ಪ್ರಕಟಿಸಿದ್ದನ್ನು ಗಮನಿಸುವುದು ಸ್ವಾರಸ್ಯ 
ವಾದದ್ದು. ಅನ್ಯಪರಾಗಸ್ಪರ್ಶದ ನಂತರ ಎಳೆ ಉತ್ಪನ್ನ ಮತ್ತು ದರ್ಜೆಗೆ ಭಿನ್ನ 
ರೂಪತೆಯನ್ನು ಒಳಸೇರಿಸಲು ಕೂಡ ಇದು ಉಪಯುಕ್ತವಾಗಬಹುದು. 

ಜೇಲಾವರಣದಿಂದ, ಪುಷ್ಪ ದಳಗಳ ತುದಿಯನ್ನು ಅರಳುವ ಮುಂಚೆ ದಾರ, 
ತಂತಿ ಅಥವಾ ಕಾಗದ ಹಿಡಿಕೆಗಳಿಂದ ಕಟ್ಟುವುದರಿಂದ, ಮೊಗ್ಗು ತುದಿಗಳಲ್ಲಿ ಹೀರು 
ಹುಲ್ಲಂಗಳನ್ನಿಟ್ಟು ಮುಚ್ಚಿ ಮಡಿಸುವುದರಿಂದ ಮತ್ತು ಹೂವು ಅರಳುವ ಮೊದಲು 


ಫೆ 


376 . ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಹಸರಂ -ಸೊಚಕ ಪಟ್ಟಿಯಾಗಿ ಉಪಯುಕ್ತವಾಗುವ, ಸೀಳಿರುವ ಕಾರ್ಡ್‌ನಿಂದ ಪು 
ದಳಗಳನ್ನು ಹಿಡಿದಿಡುವುದು- ಇವುಗಳಿಂದ ಹತ್ತಿ ಹೂವುಗಳಲ್ಲಿ ಸ _ಪರಾಗಸ್ಟ ರ್ಶವನ್ನು 
ಏರ್ಪಡಿಸಬಹುದು. 

ಅಂತಃಸಂಕರ ಮತ್ತು ಸ್ವಾಭಾವಿಕ ಸಂಕರ : ಹತ್ತಿಯಲ್ಲಿ ಅಂತಃಸಂಕರಣದ 
ಪರಿಣಾಮದ ಅನೇಕ ಅಧ್ಯಯನಗಳನ್ನು ಮಾಡಲಾಗಿದೆ. ಕೀಯರ್ನಿ (19230) 
ಮತ್ತು ಹಂಘ್ರೀ (1940)ಗಳ ಆಧ್ಯಯಂನಗಳನ್ನು 4ನೆಯ ಅಧ್ಯಾಯದಲ್ಲಿ ಪರಿಶೀಲಿಸ 
ಲಾಗಿದೆ. ಹತ್ತಿ ಹಾಗೂ ಇತರ ಸ ಸಪರಾಗಸ್ಪರ್ಶ ಸಸ್ಯಗಳಲ್ಲಿ ಸಂಕರಣ ಓಜ 
ಏರ್ಪಟ್ಟರೂ, ಅವಿಚ್ಛಿನ್ನ ಸ್ವಪರಾಗಸ್ಟರ್ಶದಿಂದ ಶಕ್ತಿಕುಂದುವಿಕೆ ಸ್ವಲ್ಪಮಟ್ಟಿಗೆ ಅಥವಾ 
ಇಲ್ಲದೆಯೂ ಇತ್ತು. 

ಹತ್ತಿವಲಯದ ಕೆಲವು ಭಾಗಗಳಲ್ಲಿ ಶೇ. 30 ರಿಂದ 50 ಭಾಗದಷ್ಟು ಅನ್ಕ 
ನಿಷೇಚನವೇರ್ಪಡುತ್ತವಾದರೂ, ಹತ್ತಿ ಬಹುತೇಕವಾಗಿ ಸ್ವನಿಷೇಚನ ಸಸ್ಯವೆಂದು 
ಜೋನ್ಸ್‌ ಮತ್ತು ಲೋಡೆನ್‌ (1951) ಹೇಳಿದ್ದಾರೆ. 

ಪೋಪ್‌ ಮಕ್ತಿತರರು (1944) ಅಪ್‌ಲ್ಯಾಂಡ್‌ ಹತ್ತಿಯಲ್ಲಿ ಹಸುರು ಮತ್ತು 
ಕೆಂಪ್ರ ಎಲೆಗಳಿಗೆ ಕಾರಣವಾದ ವಂಶವಾಹಿಗಳನ್ನು ಬಳಸಿ, ಗಾಳಿ ಮರೆಯ ಕಡೆ 0.8 
ಮೈಲಿಗಳ ದೂರದವರೆಗೂ ಸ್ವಾಭಾವಿಕ ಸಂಕರವೇರ್ಪಡುತ್ತವೆಂದಂ ಕಂಡು ಹಿಡಿ 


ದಿದ್ದಾರೆ. ಆದರೆ ಆದು ಮುಖ್ಯ ಹೊಲದಲ್ಲಿ ಶೇ. 20.36 ಭಾಗವಾಗಿರುವುದರ 
ಜೊತೆಯ ಹೋಲಿಕೆಯಲ್ಲಿ ಶೇ. 0. 62 ಭಾಗ ಮಾತ್ರ ವಾಗಿಶ್ಚು. 


ನಾಲ್ಕು ಹತ್ತಿ ತಳಿಗಳ ಸ್ವಸಂಕರ ಸಾಲುಗಳೊಳಗೆ ಸ್ವಸಂಕರದ ಪರಿಣಾಮಗಳ 
ಅಧ್ಯಯನವನ್ನು ಸಿಂಪ್ಲನ್‌ ಮತ್ತು ಡಂಕನ್‌ (1953) ಮಾಡಿದ್ದಾರೆ. ಬೀಜ ಗುಂಪು 
ಗಳು ಪ್ರಥಮ, ಚತುರ್ಥ, ಸಪ್ತಮ ಮತ್ತು ಬಶಮ ಸ್ವಸಂಕರ ಸಂತತಿಗಳನ್ನು 
ಪ್ರತಿನಿಧಿಸಿದವು. ಅಂತಃಸಂಕರ ಸಮಯದಲ್ಲಿ ಬೀಜ ಹತ್ತಿಯ ಉತ್ಪನ್ನ, ಲಿಂಟ್‌ 
ಶೇಕಡಾವಾರು, ಲಿಂಟ್‌ಶಕ್ತಿ, ಲಿಂಟ್‌ಸೂಚಿ ಮತ್ತು ಲಿಂಟ್‌ ನೀಳಗಳಿಗಾಗಿ ಸಸ್ಯಗಳನ್ನು 
ಆಯ್ಕೆ ಮಾಡಲಾಯ್ತು. ಸರಾಸರಿ ಇಳುವರಿ ನಷ್ಟ ಶೇ. 15 ಭಾಗವೆಂದೂ ಮತ್ತು 
ಲಿಂಟ್‌ ನೀಳದಲ್ಲಿ ಮಾತ್ರ ಸ್ವಲ್ಪ ಅಭಿವೃದ್ಧಿಯನ್ನು ಪಡೆದಿದ್ದು, ಇತರ ಎಲ್ಲಾ ಲಕ್ಷಣ 
ಗಳಲ್ಲೂ ಅಪ್ರಧಾನ ನಷ್ಠ ಅಥವಾ ಅಭಿವೃ ದ್ಭಿ ಯಿಲ್ಲದಿರುವಿಕೆ ಏರ್ಪಟ್ಟಿತ್ತು ಎಂದು 
ನಿರ್ಧರಿಸಿಲಾಯ್ತು. 

ಚೈನಾದಲ್ಲಿ ಅನೇಕ ಸ್ಥಳದಲ್ಲಿನ ಸ್ಥಳೀಯ ಮತ್ತು ಪರಿಚಯ ಮಾಡಿದ ಹತ್ತಿ 
ಗಳಲ್ಲಿ ಪುಂಸತ್ವ ಕಳೆದನಂತರದ ಸ್ವಾಭಾವಿಕ ಸಂಕ೦ಗಳ ಶೇಕಡಾವಾರು ಶೇ. 0.8 ರಿಂದ 


39.10 ವರಗ ಭಿನ್ನವಾಗಿತ್ತು ಮತ್ತು ಪುಂಸತ್ವ ಕಳೆದು ಶಲಾಕೆಯನ್ನು ತೊಳಿದಿದ್ದಾ ಗ 
ಲವ್‌ (1934)ನ ಹೇಳಿಕೆಯಂತೆ ಶೇ. 1.0 ರದ 27.2 ಆಗಿತ್ತು. 


ಪಂಜಾಬ್‌ ಪರಿಸ್ನಿ ತಿಯಲ್ಲಿ, ಗುರುತಿಸುವ ಲಕ್ಕ ಕ್ಷಣಗಳುಳ್ಳ ತಳಿಗಳನ್ನು ಬಳಸಿ 
» ಹಿರ್ಲೂಟಂ ಮತ್ತತ್ತಿ ಜಿ. ಹ್ಬೇಷಿಯಂಗಳ ಸ್ವಾಭಾಎಕ ಸಂಕರಗಳನ್ನು ಅಫ್‌ಸಲ್‌ 


ಹಶ್ಚಿ ಮತ್ತು ಜೋಳ ಶಳಿಅಭಿವೃದ್ಧಿ 377 





ಕ್ಯ ಹಾ ಹತ್‌ ಕಡು ದಾಲ ತಾಲ ಪಲ ಣ್ಣು: ದ್‌ ಟಾ 
ವುತ್ತು ಖಾಸ್‌ (1950 (ಸ ಅಧ್ಯ ಮಾಡಿದರು. ಜನ್ದಪರಾ .ರ್ಶದ ಶೇಕದಾ 
ಹ ಬ (ದ ವೆ ದ ಇ ಕ್‌ 
ವಾರು ಪ್ರತಿಯೊಂದು ಪ್ರಭದ ಪಂಗಡದಲೂ ಶೇ. 1 ಭಂಗಕ್ಕಿಂತ ಕಡಿಮೆಯಾಗಿತ್ತು 
ಹರಾ ಕಗ 
ಹು ಕಾ ಕ್ಯಾರಿ ದ ಣೆ ಪ ಬಉ ರಾರಾ ಸಷ ಕಾಣ್‌ ಆಷ್ಟೆ 
ಜಿ. ಹಿರ್ಲೂಟಂನ ಎರಡು ತಳಿಗಳ ಮದಿಂಶ್ರ ಪರಾಗವನ್ನು ಬಳಸುವ ಸಂಕರಣಗಳ 
ಕ್‌ ಖಾಲ ಗ್‌ ಗ 1 ರ ಣೆ ರ ಕಾಸ್‌ 
ಶೇಕ ತಾಬಾರು, ಅವ್ಪಗಳ 5ಗ-5ಲಿ ಪರದ ವಿಯ್ರಣ ಶೇ, 28 ಮತ್ತು 30 ಭಾಗ 
ರ ರಾಗ ದಾಣಿ ಕುಡಾ ಕಾಲೆಜು ಇಂ ಡಾ್ಯ್‌,। ಹ್ಗ 
ಸಂಕರಗಳನ್ನೇರ್ಪಡಿಸಿದರೂ ಕೂಡ ಒಲಿದ ಪರಾಗ ಪ್ರಮಾಣಗಳ ಕ್ರಮಕ್ಕೊಳ 
ಎ ಹ ಗು ಕ ಒಟ್ಟಂಿಗುಂದ ಡಿ ಧದ. 
ಪಟ್ಟಿತ್ಚು. “ಅದೇ ಕಾರ್ಯಔರ್ಶರು (1950 ॥) ಎರಡು ಭಿನ್ನಸಾಲುಗಳ ಸಂತತಿಗಳನ್ನು 
ಲ 
೧ ಭಕಾರ್‌ ಮೈ %್‌ಧು್‌ ಹಾ ಬ ಭು ಣಾ ೬ ನ ಡಾ ಗಾ 
ಓಂದು ಆಗೇಯಾತಿಯನ್ಲೌ ಆಕ್ಕ ಪಕ್ಕದಕ್ದ ಬೆಳೆಸಿದಾಗ ಸ್ನಾಭಾವಿಕ ಸಂಕರದ ಹರವು ಶೇ. 
೫ ಇಗ 
ಹ ಲ ಳ್ಜ ಇ ದಾ ಇಂಗ ಟ ಗರ ಶ್ಕಾ ಜ್ಯ ಣ್‌ 
2ಭಾಗಕ್ಕೆ ಸಮೀಪಿಸಿತು. ಪಿನ ಪಂಜಾಯ್‌ ಪರಶಿಯಲ್ಲಿ (ಖಾನ್‌ ಪತ್ತು 
ಒದಿ 
ಣ್‌ ಆ ಲ್‌ ಎಂ ಫದ ದಾತ 2 ಹಾಲಿ ಶಶಿ ನ 
ಆಫ್‌ಸಲ್‌ 1950) ಎರದು ಶ್ಹಶತ್ತೇಕೆ ವರ್ಷಗಳಲ್ಲಿ ಹೊಲದಲ್ಲಿ ಬೆಳೆದ ಹತ್ತಿಗೆ 
ಹ 
ಕಿ 
ಹಾಕ್‌, ಹ ಜಾರದ ಹ್‌ ಧನ್‌ ರ್ಯ! ಸ ಬ ಎಷೆ ಸ್ಟಾ, 
ಅನ್ಯಪರಾಗಿಸ್ಪರ್ಶ ಒಪಗದಿಸಿದ್ಶಿ 16 ಕೀಟ ಪ್ರಭದಗಳು ಆದರಲ್ಲೂ ಮುಖ್ಯವಾಗಿ 
ಕಾರ ಲ ಸ ಜಡ ದ್‌ ಇ ೯ ಕ ರಾಸ ಘೀ 
ಹೈೈಮುನಾವ್ಟಿರಾಾ, ಲಸಬ್ರಐಹಿಸುಪುದೆಂದು ಕಂಡುಬಂದಿತು. ಎರಡು ವರ್ಷಗಳೂ ತಿ 
ಕೇಟಿಗಳು ಪ್ರಮುಖಸಾಗಿದ ಫ್ತ್ಪ 
ಸಾ 
ಕ ಕ್‌ ್ಲ್ಲ ಸ ಹ  ್‌ ್‌್‌ ಇ ಕ್‌ ತ 
ಹಶಿ ಅಭಿವೃದ್ಧಿ ಯಲ್ಲಿ ಹಿಂದಿನ ಅಧ್ಯಯನಗಳು : ಹತ್ತಿ ಅಭಿವೃದ್ಧಿಯಲ್ಲಿನ 
1 ವ ನ ಬು 
೩ ತಾ ತ್ತ ಟರ ಗ್ಗ ಅ ಕತಾ ಎ ಭೊ ದ ಇ ಪ ಒಧಿಸ ಜರಾ ಇ ಕ್ಯಾಡ್‌ ಇ ಎ 
ಕೆಲವು ಮುಖ್ಯ ವೃಕಿಷ್ಟ್ಟ ಗಳನ್ನು ಈ 5೪ಗನ ಶಿರೊನಾಮಯಡಿಯುಲ್ಲಿ ಸ್ಕೂಲವಾಗಿ 
ಖು 4) ಕ ಣಾ ಭು 
ವಿವರಿಸಿ "ಹುದು. 
ಕ ಎಷ ಹೆ ಜಸ ಸ7ಲ೧ಯ0ಕಾಜೂ ತ್ನ ಜುಂ ಸ ಹುಲ. ಸಾದ್‌ ನ 
1. ಉತ ಶ್ರಿಲುನ್ನು ಕದವ ಬಐರಾಮವ ಘಟಕಗ 
ತ 
೯ ೩ ಇಂಗಾಲ ಇದತ ದ ಡ್‌ ಷ್‌ 
ಶಿ ತಳಿ ಳೆ ಹುಪ ಸರಿಸವಿ ಸಂಶ, 
ಗಃ ಟಾ 
ಹ ನ ಗಾ ಲ ಣ್‌ ಕ್ಯಾತ ಹರ ದಿ ಹ 
3. ಎಳೆ ಮತ್ತು ಲಿಂಟ್‌ಗಳ ಸಂಬಧ, 
ಕಾಣಾ ಡಾ ತ 
ಷಿ ತಳಿಗಳ ಸಹಸಂಬಂಧ ಆಧ್ಯರುುಸ, 
ಜು 
ತ ತಾಂ ಡಾಗ ಇ ರಾ ಶಿ ಓ . ಕ ಎ ಕಾಣು 
5... ರೋಗಗಳು ಮತ್ತು ರೋ ನೀಧ 
ಇರಿ ಇರ್‌ಪಭ್ಯಕಕ್ದಕೆರು ಜಾ ಒತ್ತ ದಾ 
0. ಕೀಟಹೀಡಕಗಳು ಮುತ್ತು ತ್ತ 
ವ್ಯ 4 
7. ಉತಚಾಂಶ್ರೀಕರಣದ ಐರಿಣ 
ಅ ಜದ 
ಕ್ರಿ ಆಗೇಶೂಾರಿ ವಿಧಂನಿಗಳು, 
ಕ್ಯಾಡ್‌ 
ಪೆ ಹರ ಫ್‌ ಲಫಲ್ಮ್‌ಬು ಲ್ಪ ದಿ ಹಾಗ, 
ಇವುಗಳ ಪ್ರಾಮುಖ್ಯತೆಯಿಂದಾಗಿ ಪ್ರತಿಯೊಂದನ್ನೂ ಪ್ರ ತ್ಯೇಕವಾಗಿ ಮತ್ತು 
ಸ ಪ್ರ ನ 
ಡ್‌ ಹಾ ಭೀ 


ಟ್‌ ತ ಹ ಚಟ ್‌್‌್ಪ್ಪ್ಮ್ಪ 
ಸಂಕಿಪ್ನವಾಗಿ ಪರಿಪೀ ಎಸಲಾಗದ್ದ ಹ್‌ 


ತ್ವತ್ತಿಯನ್ನ್ನು ಕಡಮೆ ಮಾಡುವ ಘಟಕಗಳು 


ಉತ್ಪತ್ತಿ ್ನ 3. 
ಬೆಳೆಸುವ ರಾಜ್ಯಗಳ ಆಧಿಕ ಆಥವಾ ಅಭಾದ ತೇವಾಂಶ ವಾತಾವರಣ ಸ್ಥಿತಿಗಳಲ್ಲಿ 
ಇತರ ಭಿನ್ನತಿಗಳು, ಸಸ್ಮರೋಗಗಳು ಬಂತ್ತು ಕಟ ಪೀಡಕಗಳು, ಅದರಲ್ಲೂ ನಿರ್ದಿಷ್ಟ 
ವಾಗಿ ಕಾಯಿ ಕೊ ಇರಯುಷ ಮೂತಿ ಹುಳುಗಳ ಸಯುಂಧಕ ಪ್ರಾಮುಖ್ಯತೆಯನ್ನು 
ಕೋಷ್ಟಕ 30ರಲ್ಲಿ ಕೊದಲಾಗಿದೆ ಸ್ವಾಭಾಯಿ ಪ್ರತಿಕೂಲ ಪರಿಸರದ ಪರಿಸಿಿ ತಿಗಳು 
ಇಲ್‌ ಹ 

ಅತಿ ಮುಖ್ಯ ವಾದ್ರ : : ಇತರ ಕೇಟಿ ಪೀಡ!ಗಳು ಮತ್ತು ಸಸ್ಯರೋಗಗಳಿಗಿಂತ ಕಾಯಿ 
ಕೊರೆಯುವ ಮೂತಿ ಹುಳುಬಂದ ದಾದ ನಷ ಸೃ ಅತಿ ಹೆಚ್ಚಾಗಿತ್ತು. 


ಕ್ಯ 
ಇ 


ದ್ದ ವಿಧಾನಗಳ 


ದು 
ಶಿ 
ಶ್ವ 


ಸಸ್ಯ ತಳಿಆಧಿ 


378 












































1`2 92 0೪, | 201 | ೪`] 91 29 , 29 | 6 (9 ೪ 01% | ೫೭೦% ಕಿಸಿದ ॥] 
€ 9 01 ೭| 2 (| 8 ೪ |೫ |1| 8: 3೩38 
2 ) 11 | £॥ ಬ 01 | ೫] ₹19 11 [ ೮ಜಕಾರ್ಥ, 
₹ $ £₹೭.| 61 |. 819 |೪8೭,೫!1|॥ ( | ಇರೀಗಂರಣ 
] [ 9 € 1 ೫... 14.1.1441! ೫೩ %ಯೆಂದ 
1 [ 6[ ₹1 13 9 | | 11 | 8 ಶಿ [ 23%ಇಂಡ 
] ] [1 6 (| ] 2 1... ೭1.1. ಉಾಜಾಂಎ 
(1) | ಘ್ರ _ [ 11[ 3 ಟು ಇಹ [ಚಟ ಫ್ಪ ಟೌ ತ್‌ ಸಾ 
ಘ 0೭1 ೫! 18 ಇ 1 ಸಹಜ ಜ| ಎಂಡು 
[ | ₹ 1೭2 | ೫! ಕ. 2 018... 8೩.1 ಶಿ 
[ | ೪1 |, 01 111 3 ೫ 1. | 1... 18 ೬/2 [: ಆಯೀಗಧ9 ಆ%ಣ 
[ | [ ೯ 6 [ [ ೭ (8 (ಇಂ ಗ ] _ ಜರ ೫೦9 ಎ 
| | [ ಛ ೪ [ [ ೭|೪೫ |9 ಡೆ ೫. 1, ಆಯು 
ಕ 2 (| | ಎಡೆ (ಹ 20 0010211೮. 1] 1 | ೦೫ 
9೫61 €061॥ 9161 €161_ | (1:61 €061]| 8961 9061 | 0॥ನ1 €॥1' 0೫61 ೫61 
ಜಕರ ಾಾಾನೈ ಚ ಬ ಬಟ ಚಟ ಾಣತ[] ಗದ 
೧೧926 ವಾ ರು 2 (ಜಟ ಯ ಸಸ ಸಿ ಜ್‌ 2 ಇಂ ಸಜುಬಂ ಐ 





( 1೫61 ೫೭ಣಓ 60೩ 


"೧೧೧ರ 900 (6೫೫೦ 


ಕ್ವ 


ಗಾ 





) 9761 ನೀ 
೪ 


ಕು 


$ ದ ಸ್ನ 
2೦೮'ಇ ಸಟಟ ಉಂಡ ಶಾಂದಜ ೧೧೫ಎ 


€॥61 ೭2ರ ನಣ/61/%250 886 ಆಖ 


8ಠೇಂಂ0ೌ1%ಟ ಗಣ ಐಂಕಿಟಲಂ ಎ ಅಂ೫೮೫ಧ ಇ ಐಂಥಿಟಂಟೀ ೬ ೧೩೮ ಇಜಲೌ 0 : ಗಾ 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 379 


ತಳಿಗಳ ಶುದ್ಧತೆಯ ಸಂರಕ್ಷಣೆ : ಒಂದು ಸಮೂಹ ಪ್ರದೇಶಕ್ಕೆ ಒಂದು ತಳಿಯ 
ಆಧಾರದ ಮೇಲೆ ಹತ್ತಿ ಯ ಉತ್ಪಾದನೆ ಮತ್ತು ಬೀಜ ತೆಗೆಯುವಿಕೆ (ಜನ್‌)ಯನ್ನು 
ಕುಕ್‌ (1911) ಸೂಚಿಸಿದ; ಈ ಸೂತ್ರದ ಬಳಕೆ, ಹತ್ತಿವಲಯದಲ್ಲಿ ತಳಿಶುದ್ಧತೆಯನ್ನು 
ಸಂರಕ್ಷಿಸಲು ಹೆಚ್ಚು ಸಹಾಯುಕವಾಯ್ತು. ವಿಶಿಷ್ಟ ಸಂ ಸ್ಕರಣೆ ನಿರ್ವಾಹಕರ ದೃಷ್ಟಿ 
ಯಿಂದಾಗಿ, ಹತ್ತಿ ಉತ್ಪಾದನೆಯಲ್ಲಿ ವಿಧಗಳ ಬಕಸಾಮ್ಯತೆ ಸಂರಕ್ಷಣೆಯ ಅವಶ್ಯಕತೆ 
ಸನ್ನು ಕೂಡ ಕುಕ್‌ (32) ಸ ಸ್ಪಷ್ಟಪಡಿಸಿದ್ದಾನೆ. ಹಾಗಿದ್ದರೂ, ಇದನ್ನು ಬಿಡಿಸಿ 
ಸಮಯಿಗ್ಮ ಗಳಂತಹ ಸಸ್ಯಗಳಿಂದ, ತಳಿ ಲಕ್ಷಣಗಳ ವಿಶಿಷ್ಟ ಗುಂಪಿಗಿಂತಲೂ, ಮಾದ 
ಗಾಗಿ ಮಾಡುವ ಆಯ್ಕೆಯಿಂದ ಪಡೆಯಬಹುದೆಂದು ಭಾವಿಸಲಾಯ್ತು. ಆದ್ದರಿಂದ 
ಮಾದರಿಗಾಗಿ ಆಯ್ಕೆಮಾಡ:ವ ವಾಡಿಕೆ, ಎಳೆ ಉದ್ದ ಮತ್ತು ಗುಣಗಳಂತಹ ಮುಖ್ಯ 
ಲಕ್ಷಣಗಳಲ್ಲಿ ವಾಸ್ತವಿಕ ಏಕರೂಪತೆಯನ್ನು ಒದಗಿಸಲು -ಹಾಯಕವಾಗುವುದಭಿದೆ. 
ಆದೇ ಸಮಯದಕಶ್ರಿ ಹೊಂದಾಣಿಕೆಯನ್ನು ಹಚ್ಚ ತಎಸುವಂತಹ ಸಾಕಷ್ಟು ವಂಶವಾಹಿರೂಪ 
ಭಿನ್ನತೆಗೆ ಅವಕಾಶ ಕಬ್ಬಿಸುತ್ತದೆ, 
736 ಹತ್ತಿ ಬೆಳೆಸುವ ಕೌಂಟಿಗಳಲ್ಲಿನ 569 ಏಕತಳಿ ಸಾಹಚರ್ಯ ಪ್ರವೇಶದಲ್ಲಿ, 
ಅಮೆರಿಕದ ಸಂಯುಕ್ತ ಸುಸ್ಮಾನಗಳ 1944ರ ಹತ್ತಿ ಬೆಳೆಯ ಸೇ. 40 ಭಾಗ ಉತ್ಪ: 
ವನ್ನು ಗಿಟಡೆ ವರದಿವ ಮಾಡಿದ್ದಾ ನೆಂದು ಆಫ್‌ಸಲ್‌ ಮತ್ತು ಖಾನ್‌ (1950) ತಿಳಿಸಿ 
ದ್ದಾರೆ. 


ಪಜಿಪ್ಸಿಯನ್‌ ವಿಧ ಹತ್ತಿಯ ಪರಿಶುದ ತೆಯ ಪ್ರಾಮುಖ್ಯತೆಯನ್ನು ಪೀಬಿಲ್‌್‌ 

ಒಟ್ಟಿ ಬ ಪ ಟ್ಟ ಅ 

3 ಇ ಇಲ್ಲಿ ಇಗ್ಗಕ್ನಾ ಚ ತ ತಾಟೆ ರ ಆ ಅಷ ಪ್ರಾ ಫ್‌ ಛಂ ಐ ಭನ 

(1942) ಸ್ಪಷ್ಟ2ಸಿ, ಆಅ೦ನಜೋನಾ ಇ ಅವನ್ನು ಸುರಕ್ತಿಸಖು ಅಗತ್ಯ ಕ್ರ (ಛನ್ನ್ನು 

ಏವರಿಸಿದ್ದಾನೆ. ಣೆ ೈಗಾರಿಕಾ ಪಶ್ಯಕತೆಗ”ನ್ನ್ನು. ಪೂರೈಸಲು ಅವುಗಳ ಗುಣದಲ್ಲಿ 

ಸಾಕಷ್ಟು ಏಕಸಾಮ್ಯಶೆಯ ಆದಶ್ವಕತೆಯನ್ನು ಗಮನಿಸುತ್ತಾ, ಹಚಿನ್ಸನ್‌ ಮತ್ತಿತರರು 

(1947) ಹತ್ತಿ ತಳಿಗಳಲ್ಲಿನ ಭಿನ್ನತೆಗಳನ್ನು ಉಳಿಸಿಕೊಂಡು ಬರುವ ಅವಶ್ಯಕತೆಯನ್ನು 
ಶಿ ಸಷ ಪಡಿಸಿದ್ದಾರೆ 
ಎಶಿಪ್ಟವಾಗಿ ಸ್ಪಷ್ಟಪಡಿಸಿದ ಧಿ. 

ಎಳೆ ಮತ್ತು ಲಿಂಟ' ಸಂಬಂಧಗಳು : ಪರಿಸರ ಪರಿಸ್ಥಿ ತಿಗಳು ಹೆಚ್ಚು ವ್ಯಾಪಕ 

೩ 


ವಾಗಿ ಹತ್ತಿ ಎಳೆಯ ಶಕ್ತಿ. ಗುಣಗಳು ಮತ್ತು ಅದರಿಂದ ಪಡೆದ ನೂಲು ಅಥವಾ 
ಪಿಂಜಿಯ ಮೇಲೆ ಪ್ರಭಾವ ಬೀರುತ್ತದೆ. ಎಳೆ ಮತ್ತು ನೂಲ ಬವ ಸ್ವಭಾವಗಳ ಮೇಲೆ 
ತಳಿ ಮತ್ತು ವಾತಾವರಣ ಪರಿಣಾಮಗಳ ಸಹ ಸಂಬಂಧಿತ ಅಧ್ಯಯನಗಳಿಂದ ಬಾರ್ಕರ್‌ 
ಮತ್ತು ಪೋಪ್‌ (1948) ವಾತಾವರಣ ಸ್ಹಿತಿಯಿಂದೇರ್ಪಟ್ಟ ಎಳೆ ಲಕ್ಷಣಗಳಲ್ಲಿನ 
ವ್ಯತ್ಯಾಸಗಳು ಒಂದನ್ನೊಂದು ಸರಿದೂಗಿಸುವ ಪ್ರವ ತ್ತಿ ಪಡೆದಿವೆಯೆಂದು ನಿರ್ಧರಿಸಿದರು. 
ಉದಾಹರಣೆಗೆ, ಎಳೆಗಳು ನೀಳವಾಗಿ ಬೆಳೆದಲ್ಲಿ ಅವು ಗಡಸು ಮತ್ತು ದುರ್ಬಲವಾಗಿ 
ಹಾಗೂ ವಿಪರ್ಯಯವಾಗಿರುತ್ತವೆ. ವಿವಿಧ ತಳಿಗಳ ವೈಯಕ್ತಿಕ ಎಳೆಗುಣಗಳು; ಹಿಂಜಿ 
ಶಕ್ತಿಗೆ ವಿವಿಧ ರೀತಿಯಲ್ಲಿ ಸಂಬಂಧಿಸಿರುವುದೆಂದು ಕಂಡುಬಂದದ್ದರಿಂದ, ಯಾವುದೊಂದು 


ಆ 


380 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ನಿರ್ದಿಷ್ಟ ತಳಿಯಲ್ಲಿನ ಪ್ರಮುಖತೆಯಲ್ಲಿ ವ್ಯತ್ಯಾಸವಾಗಿರುತ್ತದೆ. . ಹಿಂಜಿ ಶಕ್ತಿಯನ್ನು 
ನಿರ್ಧರಿಸುವಲ್ಲಿ ತಳಿಗಳಲ್ಲಿನ ಎಲೆಗಳ ಸರಾಸರಿ ನೀಳಕ್ಕಿಂತಲೂ, ಮೇಲಿನರ್ಧದ ಮಧ್ಯಸ್ಥ 
ನೀಳದಲ್ಲಿನ ವ್ಯತ್ಯಾಸಗಳು ಅತಿ ಮುಖ್ಯವಾಗಿತ್ತು. ಎಳೆಯಗುಣ ಮತ್ತು ಶಕ್ತಿಯ 
ಪರೀಕ್ಷೆ ಕುರಿತ ವಿವರಣೆಗಳಿಗೆ ಅಧ್ಯಾಯ 11ಕ್ಕೆ ಓದುಗರ ಗಮನ ಸೆಳೆಯಲಾಗಿದೆ. 

ಬಿಡಿಯಾಗಿ ಮತ್ತು ಮಿಶ್ರಣವಾಗಿ ಬೆಳೆಸಿದ ಹತ್ತಿ ತಳಿಗಳ ಎರಡು ಸರಣಿ 
ಪ್ರಯೋಗಗಳಲ್ಲಿ ಎಳೆ ಉತ್ಪತ್ತಿ, ಲಿಂಟ್‌ಶಕ್ತಿ ಮತ್ತು ಇತರ ಲಕ್ಷಣಗಳ ಅಧ್ಯಯನದ 
ಫಲಿತಾಂಶಗಳನ್ನು ರಿಚಮಂಡ್‌ ಮತ್ತು ಲೀವಿಸ್‌ (1951) ವರದಿ ಮಾಡಿದ್ದಾರೆ. 
ಮೊದಲನೆಯ ಪ್ರಯೋಗದಲ್ಲಿ 2ರಿಂದ 8 ತಳಿಗಳಿರುವ ಮತ್ತು ಒಂದೇ ಸ್ಥಳದಲ್ಲಿ 
1941 ಮತ್ತು1943ರಲ್ಲಿ ಬೆಳೆಸಿದ ತಳಿಗಳ ಶುದ್ಧ ಮೂಲವಸ್ತುಗಳಿರುವ 6 ಮಿಶ್ರಣ 
ಗಳಿದ್ದವು. ಯಾದೃಚ್ಛಿಕ ಸಂಕೂಟ ಪ್ರಯೋಗಗಳಲ್ಲಿ 100 ಅಡಿ ಉದ್ದದ ಬಿಡಿಸಾಲು 
ತಾಕುಗಳ 4 ಪ್ರನರಾವರ್ತಗಳನ್ನು ಸೇರಿಸಲಾಯಿತು. ಎರಡನೆಯ ಪ್ರಯೋಗ 3 
ತಳಿಗಳು ಮತ್ತು ಒಟ್ಟಿಗೆ 1 ; 3, 3 ; 1 ನಿಷ್ಟಶ್ತಿ ಪಡೆದಿರುವ ಎರಡು ಮತ್ತು ಸಮ 
ಭಾಗವುಳ್ಳ 9 ಮಿಶ್ರಣಗಳನ್ನು ಒಳಗೊಂಡಿತ್ತು. ಯಾದೃಚ್ಛೆಕ ಸಂಕೂಟ ಪ್ರಯೋಗ 
ದಲ್ಲಿ 40 ಅಡಿ ನೀಳದ 3 ಸಾಲು ತಾಕುಗಳ 8 ಪುನರಾವರ್ತಗಳನ್ನು ಬೆಳೆಸಲಾಯ್ತು. 
ಪ್ರಯೋಗವನ್ನು ಒಂದೇ ಸ್ಥಳದಲ್ಲಿ 1946.1948ರ ಮೂರು ವರ್ಷಗಳಲ್ಲಿ ನಿರ್ವಹಿಸ 
ಲಾಯ್ತು, ಪ್ರತಿ ಸಂದರ್ಭದಲ್ಲೂ ಪ್ರಯೋಗದ ಪ್ರಾರಂಭದಲ್ಲೇ ಬೀಜ ಮಿಶ್ರಣ 
ಮಾಡಿ ಎಲ್ಲ ವರ್ಷಗಳಲ್ಲೂ ಅದೇ ಮಿಶ್ರಣವನ್ನು ಬಳಸಲಾಯ್ತು. 


ಉತ್ಪತ್ತಿಯಲ್ಲಿ ಗಮನಾರ್ಹ ವ್ಯತ್ಯಾಸಗಳೇರ್ಪಟ್ಟರೂ, ಶುದ್ಧ ತಳಿಗಳ ಮತ್ತು 
ಮಿಶ್ರಣಗಳ ಉತ್ಪತ್ತಿಗಳ ನಡುವೆ ಸಮಂಜಸ ವ್ಯತ್ಯಾಸಗಳಾವುವೂ ಇಲ್ಲವೆಂದು ನಿರ್ಧರಿಸ 
ಲಾಯ್ತು. ಎಳೆಗಳ ಶಕ್ತಿಯ ಪರೀಕ್ಷೆಗಳಿಂದ ಪ್ರತ್ಯೇಕ ತಳಿಅಂಪಗಳ ಸರಾಸರಿ 
ಗಿಂತಲೂ ಮಿಶ್ರಣಗಳಲ್ಲಿ ಗಮನಾರ್ಹ ಉತ್ತಮದರ್ಜೆ ಏರ್ಪಟ್ಟಿತೆಂದು ತೋರಿತು. 
ಪ್ರತ್ಯೇಕವಾದ ತಳಿ ಅಂಶಗಳಲ್ಲಿಲ್ಲದ ನೆಯ್ಸೆ ಗುಣಗಳನ್ನು ಮಿಶ್ರಣಗಳು ಉಂಟುಮಾಡ 
ಬಹುದೆಂದು ವ್ಯಕ್ತಪಟ್ಟಿತು. ಹೆಚ್ಚಳಗೊಂಡ ಶಕ್ತಿಯ ಮೂಲಕ್ಕೆ ಯಾವ ವಿವರಣೆ 
ಯನ್ನೂ ಕೊಟ್ಟಿಲ್ಲ, ಮತ್ತು ಅಂತರ್‌ಪರಾಗಸ್ಸರ್ಶಕ್ಕೆ ಅವಕಾಶವಿತ್ತು, ಮಿಶ್ರಣಗಳ 
ಅವಿಚ್ಛಿನ್ನ ಬೆಳೆಸುವಿಕೆಯ ಪರಿಣಾಮಗಳ ಬಗ್ಗೆ ವರಾಹಿತಿಯನ್ನು ಪರಿಶೀಲಕರು 
ಒದಗಿಸಿಲ್ಲ, 


ರೋಗಗಳು ಮತ್ತು ರೋಗ ಪ್ರತಿರೋಧ : ಹತ್ತಿಯ ಮುಖ್ಯ ರೋಗಗಳು 
ಬಾಡುರೋಗ, (ಫ್ಯೂಸೇರಿಯಂ ಆಕ್ಸಿಸ್ಫೋರಂ ವಾಸಿನ್‌ಫೆಕ್ಟಂ) ಕೋನ ಎಲೆಮಚ್ಚೆ 
(ಸಾಂತೋಮೋನಸ್‌ ಮಾಲ್ವೇಸಿಯೇರಂ) ಬೇರುಕೊಳೆ (ಫೈಮೆಟೋಟ್ರೃಕಂ ಆಮ್ಮಿಮೋರಂ) 
ಮತ್ತು ವರ್ಬಿಸೀಲಿಯಂ ಬಾಡುರೋಗ (ವರ್ಮಿಸೀಲಿಯಂ ಆರ್ಫೋ-ಅಟ್ಟಂ) ಬೇರುಗಂಟಂ 


ಹತ್ತಿ ಮತ್ತು ಜೋಳ ತಳಆಭಿವೃದ್ಧಿ 381 


ನೆಮಟೋಡ್‌ (ಹೆಟರೋಡೀರ ಮೋರಿಯೋನೈ) ಕೂಡ ಸ್ವಲ್ಪ ತೊಡಕು ಏರ್ಪಡಿಸ 
ಬಲ್ಲವು. 

ಹತ್ತಿಯ ಬಾಡುರೋಗ ಅಧ್ಯ ಯನಗಳು 40 ವರ್ಷಗಳಿಂದಲೂ ಮುಂದುವರೆ 
ಯುತ್ತಿವೆ. ಪ್ರಬಲವಾಗಿರುವ ಪ್ರತಿರೋಧ ಏಷ್ಯಾ ಹತ್ತಿಗಳಲ್ಬ ಅತ್ಯಧಿಕವಾಗಿವೆ. 
ಫ್ಯೂಸೇರಿಯಂ ಬಾಡುರೋಗಕಾರಕ ಜೀವಿಗೆ ಪ್ರತಿಕ್ರಿಯೆಯ ಸಂಬಂಧವಾಗಿ, ಯಂಗ 
ಮತ್ತು ಹಂಫ್ಲೀ (1943) ಹತ್ತಿ ತಳಿಗಳ ನಡುವೆ ವಿಶಿಷ್ಟ ಭಿನ್ನತೆಗಳನ್ನು ಗಮನಿ 
ಸಿದರು. ಒಂದು ಪ್ರಯೋಗದಲ್ಲಿ. 256 ಅಡಿ ನೀಳವಿರುವ ಬಿಡಿಸಾಲು ತಾಕುಗಳಲ್ಲಿ 
28 ತಳಿಗಳನ್ನು ಸೇರಿಸಲಾಗಿತ್ತು. ,ಸೋಂಕುಂಹಿತ ಗೋಧಿ ಹೊಟ್ಟಿ ನಲ್ಲಿ ಬೆಳೆಸಿದ 
ಜೀವಿಯ ಅಭಿವರ್ಧನೆಯನ್ನು ಬಿತ್ತನೆಗೆ ಮುಂಚೆ, ಕೈಯಿಂದ ಹ 


ಕ 
ದಲ್ಲಿನ ಆಗೇಪಾಕಿಗೆ ಸೋಂಕು ಸೇರಿಸಲಾಯ್ತು, ಬಾಡಿದ ಸಸ್ಯಗಳ ಮೊತ್ತ ಶೇ. 
1.8ರಿಂದ ಶೇ. 44.4ರ ವರೆಗೆ ವೃತ್ಯಾಸವಾಗಿತ್ತು. ಬಾಡುರೋಗ ವ್ಯಾಪ್ತಿ ಖುತು 


ವಿನಿಂದ ಖುತುವಿಗೆ ಮಾರ್ಪಡುತ್ತಿತ್ತು. ಮುತ್ತು ಅತಿ ವ್ಯಾಪಕ ರೋಗವಿದ್ದ ವರ್ಷ 
ಗಳಲ್ಲಿ, ಬೀಜ ಹತ್ತಿಯ ಉತ್ಪತ್ತಿ ಮತ್ತು 
ಮಾಡಲಾಯ್ತು. 

ಸಇಕ್ಷ್ಮಾಣು ಕೊಳೆರೋಗ ಮತ್ತು ಕಪ್ಪು ತೋಳುಗಳೆಂದೂ 
ಕೋನ ಎಲೆಮಚ್ಚಿ, ಆಪ್‌ಲ್ಯಾಂಡ್‌ ಮತ್ತು ಈಜಿಪ್ಟಿಯನ್‌ ಹತ್ತಾಗಳಿರಡಕೂ ತಾಗು 
ತ್ತವೆ. ಆದರೆ ರೆಷ್ಕಾಮಾಜರಿಗಳು ರಕ್ಷಣೆ ಪಡೆದಿವೆ. ಒಂದೇ ಪ್ರಬಲ ವಂಶವಾಹಿ 
ಸಂಧಿಗ್ಭ ಭೇದಾತ್ಮಕ ಘಟಕವೆಂದು ಕಂಡುಬರುವುದರಿಂದ. ಒಷ್ಟಾಟಿಕ್‌ ತತ್ತಿಗಳಲ್ಲಿನ 
ರಕ್ಷಣೆಯನ್ನು ಅಪ್‌ಲ್ಮಾಂಡ್‌ ಮತ್ತು ಈಜಿಪ್ಹಿಯನ್‌ ತಳಿಗಳಿಗೆ ಬದಲಾಯಿಸುವುದು 
ಮುಖ್ಯ ಅಭಿವೃದ್ಧಿಯಾಗುತ್ತದೆ. 

ಹತ್ತಿ ತಳಿಗಳಲ್ಲಿ ಸೂಕ್ಷ್ಮಾಣು ಕೊಳೆರೋಗ (ಸಾಂತೋಮೋನಾಸ್‌ ವಲ್ವೇಯಿ 
ಯೇರಂ) ಪ್ರತಿರೋಧದ ತಳೀಯ ಸಂಬಂಧಗಳನ್ನು ವಿಶದವಾಗಿ ನೈಟ್‌ ಮತ್ತು 
ಹಚಿನ್ಸನ" (1951) ಏವರಿಸಿದ್ದಾರೆ. ಣ್ಯ ನಿಂದ ಓ್ಮ ಎಂದು ಹೆಸರಿಟ್ಟ ಯುಗ್ಮ 
ವಿಕಬ್ಬಿಗಳಲ್ಲದ 5 ಪ್ರಮುಖ ಪ್ರಬಲತೆಯ ಅಥವಾ ಆಂಶಿಕ ಪ್ಹಬಲತೆಯ ವಂಶವಾಹಿ 
ಗಳ ಇರವು ಮತ್ತು ರಿಕೃತೆಯನ್ನು ಪರಿಶೀಲಿಸಲಾಯ್ತು. ಔ್ಮ ಮತ್ತು ಅಪ್ಪಧಾನ 
ವಂಶವಾಹಿಗಳುಳ ಸ ಜಿ. ಆರ್ಟೋರಿಯಂ ಮತ್ತು ಜಿ. ಹರ್ಬೇಷಿಯಂ ಭಾರತೀಯ ತಳಿಗಳು 
ಸಾಮಾನ್ಯವಾಗಿ ರಕ್ಷಣೆ ಪಡದಿರುವವುಗಳು. 

ಆಪ್‌ಲ್ಯಾಂಡ್‌ 18 ತಳಿಗಳು ಮತ್ತು ವಿಭೇದಗಳು ಹಾಗೂ ಎರಡು ಅಮೆರಿಕನ್‌ 
ಈಜಿಪ್ಟಿಯನ್‌ ಹತ್ತಿ ತಳಿಗಳಲ್ಲಿ ಸೂಕ್ಷ್ಮಾಣು ಕೊಳೆರೋಗ ಪ್ರತಿರೆ ಮ ಸಸ್ಯಗಳ 
ಇರವುಗಳಿಗಾಗಿ ವ್ಯಾಪಕ ಪರೀಕ್ಷಗಳನ್ನು ಬ್ರಿಂಕಿರ್‌ ಹಾಫ್‌ ಮತ್ತಿತರರು (1952) 
ಮಾಡಿದರು, 400 ಪೌಂಡು ಒತ್ತಡದಲ್ಲಿ ಕಾರ್ಯವೆಸಗಿದ ಯಂತ್ರಚಾಲಿತ ಸಿಂಪರಣ 


382 ಸೆ “ಸಸ್ಯ ತಳಿಅಭಿವೃದ್ಧಿ ಏಿಧಾಸಗಳು 


ದಿಂದ ಕೆಳಗೆ ಮಾಡಿರುವ ಸೂಕ್ಷಾಣುಗಳೆ ನೀರು ಆಲಂಬನವನ್ನು ಹಚ್ಚುವುದರ 
ಮೂಲಕ ಕೃತಕವಾಗಿ ಸೋಂಕು ಸೇರಿಸಲಾಯಿತು. ಪರೀಕ್ಷಿಸಲಾದ ಪ್ರಶಿತಳಿಯ ಸಸ್ಯ 
ಗಳು 13,000ದಿಂದ 26,000 ವರೆಗಿದ್ದವು. ಪ್ರತಿಯೊಂದೂ 100 ಅಡಿ ಉದ್ದ 
ವಿರುವ, 4 ಸಾಲುಗಳನೆ್ನ್ನಳಗೊಂಡ 4 ಪ್ರನರಾವರ್ತಗಳನ್ನು ಬಳಸಿದ ಯಾದೃಚ್ಛಿಕ 
ಸಂಕೂಟ ವಿನ್ಯಾಸದಲ್ಲಿ ಆವುಗನನ್ನು ಬೆಳೆಸಲಾಯ್ತು., 

20 ತಳಿಗಳಲ್ಲಿ 10 ಪ್ರತಿರೋಧ ಸಸ್ಯಗಳಾಗಿದ್ದವು ಮತ್ತು 3 ತಳಿಗಳು ಅದನ್ನು 
ತಡೆದುಕೊಳ್ಳುವ ಸಸ್ಯಗಳನ್ನೊಳಗೊಂಡಿದ್ದವು. ಯಾವ ತಳಿಯೂ 39 ಪ್ರತಿರೋಧ 
ಸಸ್ಯಗಳಿಗಿಂತ ಹೆಚ್ಚು ಪಡೆದಿರಲಿಲ್ಲ. ಖ್ರತಿರೋಧ ವಿಧಗಳ ಸಂಭವನೀಯ ಉತ್ಪತ್ತಿ 
ಯನ್ನು ಸೂಚಿಸಲಿಲ್ಲವಾದರೂ ಸಾಮಾನ್ಯವಾಗಿ ಈಡಾಗುವ ತಳಿಗಳಲ್ಲಿ ತೀವ್ರಶೋಧನೆ 
ಯಿಂದ ಸಮರ್ಪಕ ಪ್ರತಿರೋಧನಮ್ಮ ಒದಗಿಸಬಹುದೆಂಬ.ದು ಸ್ವಾರಸ್ಯರ, 

ಬರ್ಡ್‌ ಮತ್ತು ಬ್ಲಾಂಕ್‌ಗಳಿಗಮುಸಾರವಾಗಿ (1951), ಒಂದು ಆಪ್‌ ಲ್ಯಾಂಡ್‌ 
ವಿಧ ಹತ್ತಿ ಸ್ಟೋನ್‌ವಿಲ್‌ 20, ಸೂಕ್ಷ್ಮಾಣು ಕೊಳೆಗೆ ಅತ್ಯಧಿಕ ಪ್ರತಿರೋಧವಾಗಿದೆ. 
ಈ ಪ್ರತಿರೋಧ, ಮುಖ್ಯ ಐರಾರ್ಪಡಿಸುವಿಕೆಗಳಂದ ಬಳಸಲ್ಪ ಟ್ಟ ಮುಖ್ಯ ಹಿಂಜರಿತ 
ವಂಶವಾಹಿ ಒಂದರಿಂದಾದದ್ದು  ಹಿಂಸಂಕರ ವಿಧಾನದಿಂದ ಪ್ರತಿರೋಧ ಎನ್ನು ಇತರ 
ತಳಿಗಳಿಗೆ ವರ್ಗಾಯಿಸಲಾಯ್ತು. ಹೊಲದಲ್ಲಿ 125ರಿಂದ 150 ಪೌಂಡು ಒತ್ತಡದಲ್ಲಿ, 
ಒಂದು ಆಲ್ಲಬನವನ್ನು ಎಲೆಗಳ ಆಡಿ ಭಾಗದಲ್ಲಿ ಸಿಂಪಡಿಸಿ ಫಲಪ್ರದವಾಗಿ ಸೋಂ 


ಲ್ವ 


ಸೇರಿಸಲಾಖಬ್ತ. 

ಬೇರು ಕೊಳೆರೋಗಿಕ್ಕೆ ಕೆಲವು ತಳಿಗಳಲ್ಲಿ ಸ್ವಲ್ಪ ತಡೆದುಕೊಳ್ಳುವ ಶಕ್ತಿಯಿರು 
ವಂತೆ ಕಂಡುಬರ.ತ್ತದೆ. ಕಾರಣಾತ್ಮಕ ಜೀವಿ ಸಾಮಾನ್ಯವಾಗಿರುತ್ತವೆ ಮತ್ತು ಎಲ್ಲ 
ದ್ವಿದಳ ಸಸ್ವಗಳಿಗೆ ತಗಲುತ್ತವೆ. ಪಶ್ಚಿಮ ನೀರಾವರಿ ಪ್ರದೇಶದಲ್ಲಿ ಅಪ್‌ಲ್ಕಾಂಡ್‌ 
ವಿಭೇದಗಳನ್ನು ವರ್ಫಿಸೀಲಿಯಂ ಬಾಡುರೋಗ ನಾಶಪಡಿಸುವುದು ಕಂಡುಬಂದಿದೆ, 
:. ಅಮೆರಿಕನ್‌, ಈಜಿಪ್ಟಿಯನ್‌ ಹತ್ರಿಗಳು ಅತ್ಯಧಿಕ ಪ್ರತಿರೋಧ ಪಡೆದಿವೆ. ಕೆಲವು 
ಹತ್ತಿ ತಳಿಗಳು ಜಂತುಹುಳುಗಳನ್ನು ತಡೆಯುವ ಸ್ವಲ್ಪ ಶಕ್ತಿ ಹೊಂದಿವೆ. 

ಕೀಟಗಳು ಮತ್ತು ಕೀಟ ಪ್ರತಿರೋಧ : ೇಟಗಳು, ಆದರಲ್ಲೂ ನಿರ್ದಿಷ್ಟ 
ವಾಗಿ ಕಾಯಿ ಕೊರೆಯುವ ಮೂತಿಹುಳು, ಹತ್ತಿ ಉತ್ಪಾದನೆಯಲ್ಲಿ ಮುಖ್ಯ ಆಂಶ 
ವೆಂದಂ ಅನೇಕ ವರ್ಷಗಳಿಂದಲೂ ಅರಿಯಲಾಗಿದ್ದ ರೂ, ಅದಕ್ಕೆ ಸಂಬಂಧಪಟ್ಟಂತೆ 
ಕೀಟಪ್ರತಿರೋಧಕ್ಕಾಗಿ ತಳಿಅಭಿವೃದ್ಧಿ ಮಾಡಲು ಅತ್ಯಲ್ಪ ಗಮನಕೊಡಲಾಗಿದೆ, ಚಿತ್ರ 
39ರಲ್ಲಿ ಹೇನು ಪ್ರತಿರೋಧ ಸಂಬಂಧವಾಗಿ ರೋಮಾವೃತ ಏಲೆಗಳಲ್ಲಿನ ವೃತ್ಕಾಸವನ್ನು 
ತೋರ್ಪಡಿಸಲಾಗಿದೆ. 

ಹತ್ರಿಯಲ್ಲಿನ ಕೀಟ ಪ್ರತಿರೋಧವನ್ನು ಪೆಯಂಟರ್‌ (1951) ಮತ್ತು 
ಡಾಹ್ಮರ್ಸಿ (1943) ಪರಿಶೀಲಿಸಿ, ಅನೇಕ ದಾಖಲೆಗಳನ್ನು ಉದಾಹರಿಸಿದ್ದಾರೆ. ಕೀಟ 


ಹತ್ತಿ ಮತ್ತು ಜೋಳ ತಳಿಅಭವೃದ್ಧಿ 383 


ಪ್ರಭೇದಗಳ ಮುಖ್ಯ ಪಂಗಡಗಳು, ಕಾಯಿಯ ಮೂತಿ ಹುಳು, ಕಾಯಿಹುಳು, ಎಲೆ 
ಜಿಗಿಹುಳು ಮತ್ತು ಥ್ರಿಪ್ಸ್ಸ್‌ಗಳು. ಈ ಪ್ರತಿಯೊಂದು ಪಂಗಡದಲ್ಲೂ ಅಧಿಕ ಸಂಖ್ಯೆಯ 
ಪ್ರಭೇದಗಳನ್ನು ಸೇರಿಸಬಹುದು. 


3 
ತ. ೩... 


1 


ಶ್‌ [ ತ 
ತ 
| 
ಚ 


ದ 


ಕ್‌ 





ಚಿತ್ರ 39 ;: ಎಡಗಡೆ, ಹೇನುಗಳಿಗೆ ಈಡಾಗುವ ರೋಮಾವೃತ ಎಲೆಗಳು ಲ್ಸ ಹತ್ತಿ ತಳ್ಳ, 
ಬಲಗಡೆ, ಹೇನು ಪ್ರತಿರೋಧಕ್ಕಾಗಿ ವೃದ್ಧಿಗೊಳಿಸಿರುವ ನುಣುಪು ಎಳೆತಳ ಡೆಲ್ಬಾ. 14 ಸಲದಷ್ಟು 


ಉತ್ಪ್ರೇಕ್ಷಿ:ಲಾಗಿದೆ (ಕೀಟಶಾಸ್ತ್ರ ಮತ್ತು" ಸಸ್ಯ ಸಾಂಕ್ರಾಮಿಕ ರೋಗ ಸಂಪರ್ಕ ನಿಷೇಧಶಾಖೆ, ಅಮೆರಿ 
ಕದ ಸಂಯುಕ್ತ ಸಂಸ್ಥಾನಗಳ ವ್ಯವಸಾಯ ಇಲಾಖೆ ಸ್ಟೋನ್‌ವಿಲ್‌, ಮಿಸ್ಸಿಸಿಪ್ಪಿ ಮತ್ತು ಡೆಲ್ಬಾ 
ಮಂಡಲಿಯವರ ಕ್ಕ ೈಪೆಯಿಂದ) 

ಕಾಯಿಯ ಮೂತಿ ಹುಳುವಿಗೆ (ಆಂತೋನೋಮಸ್‌ ಗ್ರಾಂಡಿಸ್‌) ಪ್ರತಿರೋಧ 
ಗಮನಿಸಲಾಗಿದೆ. ಅಲ್ಪಾವಧಿಗಾಗಿ ಸ್ವಲ್ಪ ಆಯ್ಕೆಯನ್ನುಳಿದು, ಪ್ರತಿರೋಧ ಪಡೆದು 
ಅದನ್ನು ಒಳಸೇರಿಸಲು ಅತ್ಯಲ್ಪ ಕಾರ್ಯವೆಸಗಲಾಗಿದೆ. ಜಿ. ತುಶ್ಬೇರಿ ತನ್ನ ಸ್ವಾಭಾ 
ವಿಕ ಪ್ರದೇಶದಲ್ಲಿ ಮತ್ತು ಟೆಕ್ಸಾಸ್‌ನಲ್ಲಿ ಸ್ವಾಭಾವಿಕ ತಳಿಗಳಿಗಿಂತಲೂ ಆಪ್‌ಲ್ಯಾಂಡ್‌ 
ತಳಿಗಳು ಹೆಚ್ಚು ಪ್ರತಿರೋಧವಾಗಿವೆ. ತಳಿಗಳಲ್ಲಿ ಪ್ರತಿಕ್ರಿಯೆಯ ಆತ್ಯಲ್ಧ ಭಿನ್ನತೆ 
ಗಳನ್ನು ಮಾತ್ರ ಗಮನಿಸಲಾಗಿದೆ. 

ಕಾಯಿ ಹುಳುಗಳ ಹಲವು ಪ್ರಭೇದಗಳು ಮುಖ್ಯವಾದವು; ಅದರಲ್ಲಿ ಅತ್ಯಂತ 

» ತೀವ್ರವಾದದ್ದು ಅಮೆರಿಕಾದ ಕಾಯಿಹುಳು (ಹೀಲಿಯೋಥಿಸ*/ ಆರ್ಮಿಜೀರಾ) ಇದೇ 


384 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಮುಸುಕಿನ ಜೋಳದ ಶೆನೆಹುಳುವೂ ಕೂಡ. ಈ ಪೀಡೇಕ್ಕೆ ತಳಿಗಳು ವಿಭಿನ್ನ ಪ್ರತಿ 

ಕ್ರಿಯೆ ವ್ಯಕ್ತಪಡಿಸುವುದು ತಿಳಿದಿದೆ... ಇದರಿಂದ ಪ್ರತಿರೋಧಕ್ಕಾಗಿ ತಳಿಆಭಿವೃದ್ಧಿ 

ಸಾಧ್ಯವಾಗಬೇಕು. ನಸುಗೆಂಪು ಕಾಯಿಹುಳು (ಪಕ್ಸಿನೋಫೋರ ಗಾಸೀಪಿಯೆಲ್ಲಾ) 

ಪಶಠಿ ಮವಲಯಕ್ಕೆ ಪರಿಜಯಗೊಳಿಸಲ್ಲಟ, ಹಳೇ ಪ್ರಪಂಚದ ಒಂದು ಪ ಭೇದ. ಇದು 
ಗ ಜೆ ಗ್‌ `ದ ತ 

ಆಗಾಗ ಅತ್ಯಧಿಕ ನಷ್ಟವೇರ್ಪಡಿಸುತ್ತದೆ. ಜಿ. ಆಸ್ಯೋಮಾಲಮ್‌ ನಂತಹ ಹಲವು 

ಏಷ್ಯಾದ ಹತ್ತಿ ಪ್ರಭೇದಗಳ ಪ್ರತಿರೋಧ ಪಡೆದಿವೆಯೆಂದು. ಕಂಡುಬರುತ್ತದೆ. 


ಜಿ, ತುರ್ಬೇರಿ ನಸುಗೆಂಪು ಕಾಯಿಹುಳುವಿನಿಂದ ರಕ್ಷಣೆ ಹೊಂದಿದೆಯೆಂದೂ, ಮತ್ತು 
ಕ್ರ 


ವ ವ ಗ ಡೆ ರಾದ ಸಟ್ರಾ ಸಭಾ ಗರ್ಯೆ 
ಪ್ರತಿರೋಧವಿರುವುದಿಂದೂ ಏರದಿಯಾಗಿದಿ. 


ಸತಳಿ ಅತ್ಯಂತ ಎಲೆಜಿ/ಿಹುಳು ಪ್ರತಿರೋಧ ಪಡೆದದ್ದೆಂದು ಸ್ಪಷ್ಟ ಪಟ್ಟಿತು. 

ತೆ ಗಗ ಎ ಎರಾ ಕದ ಕಾಕಡ ಹ ಗಾ 4 ದ್‌್‌ ಪ 
ಅದಕ್ಕೆ ಯು. 4. ಎಂದು ಹೆಸರಿದಲಾಯ್ತು. ಮುಟಿ ಭಾರಸದನ್ತಿ ಅದನ್ನು ಬೆಳೆಸಿ 
ದಾಗ ಆದು ಜಿಗಿಯುಳುಗಲೆ  ಇನ್ನ್ನೋದು ಪ್ರಜೆ ಧಕ್ಮಿ ಈಜಾಗುತ್ತದೆಂದು ೩ರ 
ಟ್ಧ ಡ್‌ ಜ್‌ ಷ್ಟ ಹಮ ಢಿ 


ಪಟ್ಟಿತು. 

ದಕ್ಷಿಣ ಕರೋಲಿನಾದಲ್ಲಿ ಬೆಳೆಸಿದ ಹತ್ತಿ ತಳಿರಳಲ್ಲಿನ ಸ ಹಂತದಲ್ಲಿ ಥ್ರಿಪ್ಸ್‌ 
ಗಳ ಪ್ರತಿರೋಧದಲ್ಲಿ ಭಿನ್ನತೆಗಳಿವೆಯೆಂದು ವ 
ವ್ಯಕ್ತಪಟ್ಟಿತು. 46 ತಳಿಗಳಲ್ಲಿ ನಷ್ಟಪಡೆದ ಸಸ್ಕಗಳ ಸಂಖ್ಯೆ ಶೇ. 3.62ರಿಂದ 22,0 


ಇ. 
ಬ 
೦ 
ಗ 
ಕ 
ಕಾ 
(೯ 
ಜೆ 
ಸ್ಟ್‌ 
ಕ) 
ತ 


ಬ ಹಿ 
ರವರೆಗೆ ವ್ಯತ್ಯಾಸವಾಗಿತ್ತು. ಇದ್ದ ಧ್ರಿಪ್ಸ್‌ ಪ್ರಭೇಧಗಳಲ್ಲಿ, ಸೆರಿಕೋಡ್ರಿಪ್ಸ್‌ 
ಬೇರಿಯಬಿಲಿಸ್‌, ಫ್ರಾಂಕ್ಲೀನಿಯೆಲ್ಲಾ ಫುಸ್ಕಾ ಮತ್ತು ಎಫ್‌.ಟ್ರಟಿಸಿ ಇದ್ದವು. ಸಾಧ್ಯವೆಂದು 
ತೋರ್ಪಟ್ಟಿ ಶಿದ್ದರೂ ಕೂಡಾ ಥ್ಲಿಪನ ಪ್ರತಿರೋಧ ವೃದ್ದಿ ಪಡಿಸಲು ಅತ್ಯಲ್ಪ ಸ ಕಾರ್ಯ 
ವೆಸಗಲಾಗಿದೆ. " 

ಯಾಂತ್ರೀಕರಣದ ಪರಿಣಾಮ : ನವೀನ ಯಂತ್ರಗಳ ಅಭಿವೃದ್ಧಿ ಅತ್ಯಧಿಕ 
ಖರ್ಚೆನ ಅಂಶವಾದ ಕೊಯ್ಲನ್ನು ನಿರ್ದಿಷ್ಟವಾಗಿ ಒಳಗೊಂಡ ಹತ್ತಿ ಉತ್ಪನ್ನವನ್ನು 
ಮಾರ್ಪಡಿಸಲು ಸಹಾಯಕವಾಗಿದೆ. ಆಯ್ದುಕೊಳ್ಳು ವ ಮತ್ತು ಎಳೆದು ಹಾಕುವ 
ವಿಧದ ಕೊಯ್ಲು ಯಂತ್ರಗಳ ಸಮಗ್ತತೆಯ ನೇರ ಬೆಳೆಯುವಿಕೆ. ಶೀಘ್ರ ಮತ್ತು ಸಮ 
ರ್ಪಕ ಹರವಿನ ಕಾಯಿ ಕಚ್ಚುವಿಕೆ, ಸಮರ್ಪಕವಾಗಿ ಅಂಟಿರುವ ಮತ್ತು ಬಿರುಗಾಳಿ 
ಪ್ರತಿರೋಧ ಹಗುರ ಗುಚ್ಚಕಾಯಿಗಳ ಮತ್ತು ನೆಲದಿಂದ ದೂರವಿರುವ ಕಾಯಿಗಳ- 


ಧಾ 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 385 


ಅನುಕೂಲವನ್ನು ಸ್ಪಷ್ಟಪಡಿಸಿವೆ. ಕಾಯಿಗಳಂ ಪಕ್ಷವಾದಾಗ ಎಲೆಗಳು ಉದುರುವ 


ಪ್ರವೃತ್ತಿಯಿರಬೇಕು. ಕಾಯಿಗಳನ್ನು ಆದರಿಸುವ ಉಪಪತ್ರಗಳು ಸಣ್ಣವಾಗಿರಬೇಕು. 


ಕೆೊಇನೆಯವೆರಡು ಅಂಶಗಳೂ ಹತ್ತಿ ಹೆ ಹವ ಶುದ್ಧತೆಗೆ ಅನ್ವಯಿಸಂತ್ತವೆ. ನುಣುಪು 
ಎಲೆಗಳ ಹತ್ತಿಯನ್ನು ರೋಮಾವೃತದವುಗಳಿಗಿಂತ ಹೆಚ್ಚು ಶುದ್ಧ ವಾ ಹೆಕ್ಕಲಾಗು 
ಶ್ರದೆ, 

ಅಗೇಪಾತಿ ವಿಧಾನಗಳು ; ಹತ್ತಿ ಬೀಜವನ್ನು ಗುಪ್ಪೆಗಳಲ್ಲಿ ನೆಡಬಹುದು 
ಆಥವಾ ಸಾಲುಗಳಲ್ಲಿ ಅಂತರವಿಟ್ಟು ಸ ಒಂಟಿಯಾಗಿ ಬಿತ್ತಬಹುದು. ಸಸ್ಯಗಳು ಆಥವಾ 
ಗುಪ್ಪೆಗಳು 2ಸಿಯಿಂದ 3, ಅಡಿ ಅಗಲದ ಸಾಲುಗಳಲ್ಲಿ 8ರಿಂದ 18 ಅಂಗುಲ ಅಂತರ 
ಪಡೆದಿರಬಹಂದು. ತಳಿ ಅಭಿವೃದ್ಧಿಯ ಹಂತ ಮತ್ತು ಆಯ್ಕೆಯ ಸ್ವಭಾವಗಳಿಗನು 
ಸಾರವಾಗಿ, ಸಾಲುಗಳು ಒಂದೇ ಕಾಯಿಯಿಂದ ಅಥವಾ ಒಂದೇ ಸಸ್ಯದ ಹಲವು ಕಾಯಿ 
ಗಳಿಂದ ಉತ್ಪನ್ನವಾಗಿದ್ದು , 5ರಿಂದ 30 ಅಡಿ ಉದ್ದವಿರಬಲ್ಲವು. ಸಾಮಾನ್ಮವಾಗಿ 
ಬೀಜವರಿಯನ್ನು ತೃಪ್ತಿಕರ ನಿಲುವು ದೊರಕಿ, ಪ್ರಾಯಶಃ ತೆಳುವು ಅಗಶ್ಯವಾಗ 
ಬಹುದಾದಂತೆ ಯೋಜಿಸಲಾಗುತ್ತದೆ. 

ಸಾಂಗ್ರ ಗಂಧಕಾಮ್ಲದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಹತ್ತಿಬೀಜದ 
ಸಂಸ್ಕರಣ, ಲಿಂಟ್‌ ಕಳೆದು, ಮೊಳೆತವನ್ನು ತೀವ ಪ್ರಗೊಳಿಸುತ್ತದೆ. ಸಂಸ್ಕೆರಣದನಂತರ 
ಬೀಜವನ್ನು ನೀರಾಗಿರುವ ಅಮೋನಿಯಾ ಅಥವಾ ಸೋಡಾಪುಡಿ ದ್ರಾವಣದಿಂದ 
ಚೆನ್ನಾಗಿ ತೊಳೆಯಲಾಗುತ್ತದೆ. 

ಹತ್ತಿ ತಳಿಅಭಿವ ದ್ಧಿ ವಿಧಾನಗಳು : ದಕ್ಷಿಣದ ಹತ್ತಿ ಅಭಿವರ್ಧನೆ ಪ್ರಾರಂಭದ 
ಚರಿತ್ರೆಯಲ್ಲಿ, ತಳಿ ಆಯ್ಕೆಯಲ್ಲಿ ಸಾಗುವಳಿದಾರರು ಅಶಿ ಮುಖ್ಯ ಪಾತ್ರವಹಿಸಿದ್ದಾರೆ. 
ಅದರಿಂದಾಗಿ, ವಾಣಿಜ್ಯ ಬೆಳೆಸಿನ ಹೊಲಗಳಲ್ಲಿ ಸತ್ತಮದರ್ಜೆಯ ಸಸ್ಯಗಳಿಂದಾದ 
ಆಯ್ಕೆಯಿಂದ ಆನೇಕ ತಳಿಗಳು ಉತ್ಪನ್ನವಾಗಿದೆ. ಖಾಸಗೀ ತಳಿಅಭಿವೃದ್ಧಕರೂ 
ಮತ್ತು ಬೀಜ ಸಂಘಗಳೂ ಕೂಡಣೆ ಈ ಪ್ರಯತ್ನದಲ್ಲಿ ಭಾಗಿಗಳಾಗಿದ್ದರು ಮತ್ತು 
ಮುಖ್ಯ ವಾಣಿಜ್ಯ ತಳಿಗಳನ್ನು ಅಭಿವೃದ್ಧಿ ಪಡಿಸಲು ಮುಂದುವರೆಯುತ್ತಿದ್ದಾರೆ. 
ಅಮೆರಿಕದ ಸಂಯಖಕ್ತ್ವ ಸಂಸ್ಥಾನಗಳ ಹತ್ತಿ ಅಭಿವರ್ಧನೆಯ ಘಟನೆಕಾಲ ಸೂಚಿ ಪರಿ 
ವಿಡಿಯ ವಿಶದ ಅವಲೋಕನವನ್ನೂ ಮತ್ತು ಇತರ ರಾಷ್ಟ್ರಗಳಲ್ಲಿ ಹತ್ತಿ ತಳಿಅಭಿವೃದ್ಧಿ 
ಯ ಅಂತಸ್ತನ್ನೂ ವೇರ್‌ (1936) ಪ್ರಕಟಸಿದ್ದಾನೆ. 

1900ರ ಸ್ವಲ್ಪನಂತರವೇ ಕಾಯಿ ಮೂತಿ ಹುಳು ಹತ್ತಿವಲಯದಲ್ಲಿ ಹರಡಿತು. 
ಉತ್ತಮಗುಣವುಳ್ಳ ದೀರ್ಫಾವದಿ ತಳಿಗಳು ಅದಕ್ಕೆ ಸುಲಭವಾಗಿ ಈಡಾಗುತ್ತಿದ್ದುದ 
ರಿಂದ, ಅವು ಬೇಗ ಕಾಣದಯಾಗಿ, ನಿಕ್ಕ ಕೈಷ್ಟದರ್ಜೆಯ, ಅಲ್ಪಾವಧಿ ಗಿಡ್ಡ ಎಳೆ ತಳಿಗಳಿಂದ 
ಪುನಃ ಸ್ಥಾಪಿಸಲ್ಪಟ್ಟವು. ಇದು ಹತ್ತಿ ತಳಿಲಭಿವೃದ್ಧಿಗೆ ಹೆಚ್ಚಿನ ಪ್ರಚೋದನೆಯಿತ್ತಿತು. 
25 


386 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಇದರಿಂದ ಅಲ್ಪಾವಧಿ ಮತ್ತು ಉತ್ತಮದರ್ಜೆಯ ಹೊಸ ವಿಧ ಮತ್ತು ಆಯ್ಕೆಗಳ 

ಪರಿಚಯವಾಯಿತು. 

ಇತರ ಬೆಳೆಗಳಲ್ಲಿದ್ದಂತೆಯೇ, ಹತ್ತಿಯಲ್ಲೂ ಕೂಡ ತಳಿಗಳ ವ್ಯಾಪಕ 
ಹೊಂದಾಣಿಕೆ, ಅಪೇಕ್ಷಿತ ಲಕ್ಷಣವೆಂದು ಹಿಂದಿನಿಂದಲೂ ಎಣೆಸಲಾಗಿದೆ, ಹತ್ತಿ 
ಅಭಿವರ್ಧನೆಯ ಮೊದಲ ವರ್ಷಗಳಲ್ಲಿ ತಳಿಮಿಶ್ರಣಗಳ ಸೈರಣೆ ಮತ್ತು ಸಂರಕ್ಷಣೆ 
ಗಳು ಅವುಗಳ ಹೊಂದಾಣಿಕೆಗೆ ಸಹಾಯಕವಾಗಿರಬಹುದು. ನಿಸ್ಸಂದೇಹವಾಗಿ ಅಂತರ್‌ 
ಸಂಕರಗಳು ಹೊಸ ವಿಧಗಳು ಆಯ್ಕೆದಸ್ತುಗಳ ಮೂಲವನ್ನು ಒದಗಿಸಿದವು. 

ಹೊಸ ಪ್ರಜನನ ದ್ರವ್ಯಗಳ ವಿವಿಧ ಮೂಲಗಳ ಸಂಬಂಧಕ ಅನುಕೂಲಗಳ 
ಬಗ್ಗೆ ಹತ್ತಿ ತಳಿಅಭಿವೃ ದ್ಕಿ ಕರಲ್ಲಿ ಸಾಕಷ್ಟು ಭಿನ್ನಾ ಭಿಪ್ಪಾಯಗಳಿವೆ. ಅಂತರ್‌ ತಳಿಸಂಕರ 
ಗಳು ಪತ್ತು ಮುಂದಿನ ಆಯ್ಕೆಯಿಂದ ಹತ್ತಿ ಅಭಿವೃದ್ಧಿಯಲ್ಲಿ ಹೆಚ್ಚು ಮುನ್ನಡೆ 
ಯಾಗುವುದು ಸಂಭವನೀಯವೆಂದು ಕಂಡಿುಬರುತ್ತದೆ. ಈ ಕ್ರಮ ಕಳೆದ 15 ವಷ 
ಗಳವರೆಗೆ ಸಂಬಂಧಕವಾಗಿ ಅತ್ಯಲ್ಪ ಗಮನ ಪಡೆದಿದೆ. ಸಂಕರಣಗಳ ಸಂಚಯನಗಳಲ್ಲಿ, 
ಅಪೇಕ್ಷಿತ ಲಕ್ಷಣಗಳುಳ್ಳ ಶೆ ಅನೇಕ ತಳಿಗಳನ್ನು ವ್ಯಾಪಕವಾಗಿ ಉಪಯೋಗಿಸಿಲ್ಲ. 
ನಮ್ಮ ಪ್ರಸ್ತುತ ಸಾಗುವಳಿಯ ಅಮೆರಿಕನ್‌ ಅಪ್‌ಲ್ಯಾಂಡ್‌ ಹತ್ತಿಗಳೆಲ್ಲ 
ಸಮೀಪ ಸಂಬಂಧಿಗಳು, ಎಲ್ಲವೂ ಬಹುಶಃ ನೆಲಸುನಾಡಿನ ಸಮಯದಿಂದಲೂ 
ಮೂಲರ್ತ ಪರಿಚಯಮಾಡಿದ 12 ಕ್ಕಿಂತಲೂ ಅಧಿಕವಲ್ಲದವುಗಳಿಂದ ಅನುಗತವಾಗಿ 
ಬಂದದ್ದು' ಎಂದು ರಿಚ್‌ಮಂಡ್‌ (1949 ನ) ಹೇಳಿದ್ದಾನೆ. ಭವಿಷ್ಯತ್ತಿನ ಹತ್ತಿ 
ಅಭಿವೃದ್ಧಿಗೆ ಬಳಸುವ ತಳೀಯ ಭಿನ್ನ ತೆಗಳು ಮೂರು ವಲಯಗಳಲ್ಲಿವೆಯೆಂದಂ ಕೂಡಾ 
ಆತ ಸೂಚಿ ಸಿದ : ಅವು ಅಮೆರಿಕನ್‌ ಅಪ್‌ಲ್ಕಾಂಡ್‌ ಹತ್ತಿಗಳ ಮತ್ತು ಅವುಗಳ 
ಉತ್ಪರಿವತ ರ್ತನ್ಕೆಗಳ ನಯ ತಾ ಲಂಪ್ತ ತಳಿಗಳು, (2) ದಕ್ಷಿಣ ಮೆಕ್ಸಿಕೋ ಮತ್ತು 

ಸ್ಟ 


ಟ್‌ 


ಇ 


ನರೆಯ ಗ್ವಾಡಔಿಮಾಲಾ ಉಗವತೇಂದ್ರ ಬಳಿಯಲ್ಲಿನ ಹತ್ತಿ ತಳಿಗಳು. (3) ಕಾಡು 
ತಾ ನೀದಗಳು. ಪ್ರಾಂತೀಯ ಹತ್ತಿ ತಳೀಶಾಸ್ತ್ರ ಮತ್ತು ಅಭಿವೃ ದ್ಧಿಯೋಜನೆ 

1947ರಲ್ಲಿ 'ಆರಂಭಿಸಿದಾಗಿನಿಂದಲೂ ನದು ಈ ಮೂರು ಮೂಲಗಳನ್ನು 
ಗು ಪ. ವಿಶಿಷ್ಟ ಕಾರ್ಯಕ್ರಮ ರ್ಪಟ್ಟಿ ದೆ ಮತ್ತು ಅದನ್ನು ಫಲ 
ದಾಯಕವಾಗಿಸಲಾಗುತ್ತಿದೆ. 1.045 

ಅಮರಿಕ ಸಂಯಂಕ್ತ ಸಂಸ್ಕಾನಗಳಲ್ಲಿ ಹತ್ತಿ ತಳಿಅಭಿವರ್ಧನೆ ಕ್ರಮಗಳ ಅಭಿವೃದಿ 
ಯನ್ನು ರಿಜ್‌ಮಂಡ್‌ (1951) ನಿರೂಪಿಸಿದ. ಪ್ರಥಮ ಅಭಿವೃದ್ಧಿ ಗಳು ವಿಷಮ 
ಯುಗ್ಮಜ ತಳಿಗಳಲ್ಲಿ ತೋರ್ಪಡಂವ ಉತ್ತಮ ಸಸ್ಮಗಳ ಆಯ್ಕೆ ಮತ್ತು ಸಂಚರಣ 
ದಿಂದಾಗಿದ್ದವು. ನಂತರ, ತಳಿಗಳು ಉತ್ಪನ್ನ ಶಕ್ತಿಯನ್ನು ಕಳೆದುಕೊಂಡಂತೆ ಕಂಡು 
ಬಂದಾಗ, ತಳಿ ಅವನಶಿಯ ಮೇಲೆ ಆಯ್ಕೆಯ ಅಪೇಕ್ಷಿತ ಸಾಮೀಪ್ಶ್ಕ ಮತ್ತು ಅಂತಃ 
ಸಂಕರಣ ಪರಿಣಾಮಗಳ ಪ್ರಮೇಯವನ್ನು ಚರ್ಚಿಸಲಾಯ್ತು. ಆಂತಃಸಂಕರಣ ನಂತರ 


ಹಶ್ರಿ ಮತ್ತು ಜೋಳೆ ಶಳಿಅಭಿವೃದ್ಧಿ 387 


ಉತ್ಪನ್ನಗಳು ಕಡಮೆಯಾಗುವುದಕ್ಕೆ ಈ ಕೆಳಗಿನ ಘಟಕಗಳಂ ಸಹಾಯಕ ಅಥವಾ 
ಸಂಬಂಧಪಟ್ಟಿವೆಂದು ರಿಚ್‌ಮಂಡ್‌ ಸೂಚಿಸಿದ್ದಾನೆ 

], ಮೂಲ ಪಿತೃ ಬುಡಕಟ್ಟಿನಲ್ಲಿನ ಭಸ್ನರೂಪತೆಯ ದರ್ಜೆ. 

2. ಒಂದು ಸಮಯುಗ್ಮಜ ಸಾಲಿನ ಎಲ್ಲಾ ಅಥವಾ ಬಹುತೇಕ ಆನುಕೂಲ 
ಉತ್ಪನ್ನಕ್ಕೆ ಕಾರಣವಾದ ವಂಶವಾಹಿಗಳನ್ನು ಶೇಖರಿಸುವ , ಅಥವಾ ಹಿಡಿದಿಟ್ಟಿರುವ 
ಆಸಂಭವತೆ, 

ತಿ. ಕನಿಷ್ಠ ತಳಿಗಳೊಡನೆ ಅನ್ಯಪರಾಗಸ್ಪರ್ಶ ಮತ್ತು ತನ್ನಷ್ಟಕ್ಕೆ ತಾನೇ 


ಸಂಮಿಶ್ರಣದಲ್ಲಿನ ಇತರ ಮುಖ್ಯ ಲಕ್ಷಣಗಳನ್ನು ಗಮನಿಸದೆ, 

ಲಿಕಣಗಳಿಗಾಗಿ ಆಯ್ಕೆ. 

ಮಾಡಿದ ಅತಿ ಸಂಕುಚಿತ ಆ ಯೈಗಳಿಂದ ಇತರವು ಕನಿಷ್ಠ 

ವಾಗಿ ಮತ್ತು ಸಂಕುಚಿತ ತಳೀಯ ಆಧಾರ ಪಡೆದವಾಗುವುದರಿಂದ, ಕೊನೆಯದರ 
ತ್ತಿ ಹೇಳಲಾಗಿದೆ. ಹಾಗಿದ್ದರೂ ಜಿ. ಬಾರೃಡೆನ್ಸಿಯ ಮಾ 


ಬ 


ಳಿಗಳಲ್ಲಿರುವಂತೆ, ಕೆಲವು ಪರಿ ಶ್ವಿತಿಗಳ ಸ ಸಹುಚಿತ 


ಜ|] 


| ತ್ಯ 
ತ 
ನ 
ತೆ 
ಣ್ಯ 
24 
ಟ್ಟ 
1 
ಟ್ರಾ 
(ಜ್ನ 


ಆಯ್ಕೆ ಸಾಧ್ಯ. 

ಸಂತತಿ ಆಯ್ಕೆ ವಿಧಾನಗಳು ; ಅನೇಕ ಇತರ ಬೆಳೆಗಳಸ್ಲಿದ್ದಂತೆಯೇ, ವೈಯ 
ಕ್ವಿಕ ಸಸ್ಯ ಉತ್ಪತ್ತಿ ಮಾತ್ರ ಅತ್ಯಧಿಕ ಪರಿಸರದ ಮಾರ್ಪಾಟುಗಳಿಗೆ ಒಳಪಡುಪದ 
ರಿಂದ ಆಯ್ಕೆ ಉದ್ಯೇಶಕ್ಕಾಗಿ ನಷ್ಟ ಮಹತ್ತದ್ದಾಗುತ್ತದೆ. ಇತರರು ಅಭಿವೃದ್ಧಿ 
ಪಡಿಸಿದ್ದ ಹಲವು ತಳಿಅಭಿವೃದ್ಧಿ ಧಾನಗಳನ್ನು ರಿಜ್‌ಮಂಡ್‌ (1951) ಸುಕ್ತಿಪ್ತವಾಗಿ 
ವಿವರಿಸಿದ... 'ಮಾದರಿ'ಯ ಸ್ಟ್ನಿ ಸತರಣ ಮತ್ತು ಬಿಡಿಸಂತತಿಗಳಲ್ಲಿಗಿಂತಲೂ ಸಂತತಿ 
ಗಳ ಗುಂಪಿನಲ್ಲಿ ಕಾರ್ಯವೆಸಗುವುದನ್ನು ಕುಕ್‌ ಸೂಚಿಸಿದ... ನಂತರ ಗುಂಪುಗಳೊಳಗೆ 
ಪುನರ್‌ ಆಯ್ಕೆ ಆಗಬೇಕು. ಹಚನ್‌ಸ ಸನ್‌ ಮತ್ತು ಪಾನ್ಸೆಗಳ 'ಪ್ರನರಾವರ್ತ ಸಂತತಿ 
ಸಾಲು' ವಿಧಾನಕ್ಕೆ, ಪ್ರತಿಯೊಂದು ಆಯ್ಕೆಹೊಂದಿದ ಸಸ್ಯದಿಂದಲೂ ಪಡೆದ ಸಂತತಿಗಳ 
ಹಲವಾರಂ ಪುನರಾವರ್ತಗಳಿಂದ ಪಡೆದ ಮಾಹಿತಿಯನ್ನು ಬಳಸುವುದು ಅಗತ್ಯವಾಗು 
ತ್ತದೆ, ಒಂದು ಸಂದರ್ಭದಲ್ಲಿ ಪ್ರತಿ ಪುನರಾವರ್ತನದಲೂ 5 ಸಸ್ಯಗಳುಳ್ಳೆ, 10 
ಪುನರಾವರ್ತಗಳನ್ನು ಬೆಳೆಸಲಾಯ್ತು. ನಂತರ ಸಂತತಿಯ ಸರಾಸರಿ ಚರ್ಯೆಗೆ ಪ್ರಾಧ 
ನೃತೆ ಕೊಡಲಾಯ್ತು. 

ಹಾರ್‌ಲ್ಯಾಂಡ್‌ ಸೂಚಿಸಿದ "ಗುಂಪು. ಪೀಳಿಗೆ ಆಯ್ಕೆ' ವಿಧಾನ ಈ ಕೆಳಗಿನವ 
ನ್ನೊಳಗೊಂಡಿತ್ತು. (1) ಅನೇಕ ಆಯ್ಕೆ ಸಸ್ಯಗಳ ಸಂತತಿಗಳನ್ನು ಬೆಳೆಸುವುದು; (2) 
ಆಧ್ಮಯನ ಮಾಡಿದ ಪ್ರಶಿಲಕ್ಷಣಕ್ಕೂ ಸಂತತಿಯ ಸರಾಸ ರಿಯನ್ನು ನಿರ್ಧರಿಸುವುದು; 
(3) ಎಲ್ಲಾ ಲಕ್ಷಣಗಳಿಗೂ ಸಂತತಿಯ ಸರಾಸರಿಯನ್ನು ಪಟ್ಟಿ ಮಾಡುತ್ಟುದು ಮತ್ತು 


ಡಸ 


388 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವೈಲಕ್ಷಣದ ಸಂಬಂಧಕ ಪ್ರಾಮುಖ್ಯತೆ ಮತ್ತು ಇತರವುಗಳೊಡನೆ ಅದರ ಸಂಬಂಧ 
ಗಳನ್ನವಲಂಬಿಸಿ ಪಟ್ಟಿಯ ವಿಶಿಷ್ಟ ಭಾಗದಿಂದ ಸಂತತಿಗಳನ್ನು ಆಯ್ಕೆ ಮಾಡುವುದು, 
(4) ಆಯ್ಕೆಮಾಡಿದ ಸಾಲುಗಳನ್ನು ಒಟ್ಟುಗೂಡಿಸಿ, ಇನ್ನೊಂದು ಆಯ್ಕೆ ಅವರ್ತಕ್ಕೆ 
ಸಮಷ್ಟಿಯನ್ನು ಸ್ಥಾಪಿಸುವುದು ಅಥವಾ ವಾಣಿಜ್ಯ ವಿಭೇದ ಬಳಸುವುದು, 

ಟಿಕ್ಸಾಸ್‌ ಪ್ರಯೋಗ ಕೇಂದ್ರದಲ್ಲಿ ಬಳಕೆಯಲ್ಲಿರುವ “ಒಟ್ಟುಗೂಡಿಸಿದ ಪೀಳಿಗೆ 
ಪರೀಕ್ಷೆ ವ್ಯವಸ್ಥೆ'ಯನ್ನು ಸ್ವಲ್ಪ ವಿಶದವಾಗಿ ರಿಜ್‌ಮಂಡ್‌ (1951) ಈ ಕೆಳಗಿನಂತೆ 
ವಿವರಿಸಿದ್ದಾನೆ : 

].. ನ್ಯವಿನಲ್ಲಿ ಬಿಡಿಸಸ್ಕಗಳನ್ನು ಆಯ್ಕೆಮಾಡಿ ಸ್ವ ಓಸಂಕರವೇರ್ಪಡಿಸಲಾಗುತ್ತದೆ; 
ಮತ್ತು ಅನ್ಯ ಪರಾಗಸ್ಪರ್ಶ ಬೀಜಗಳನ್ನು ಪ್ರತ್ಯೇಕವಾಗಿ ಕೊಯ್ಲು ಮಾಡಲಾಗುತ್ತದೆ. 
ಸಂಕರ ಬೀಜಗಳನ್ನು ಅವುಗಳ ಮೊಳೆವ ಶಕ್ತಿ ಹಲವು ವರ್ಪ ಕಾಲ ಉಳಿದಿರುವಂತಹ 
ೇತಿಯಲ್ಲಿ ಶೇಖರಿಸಿಡಲಾಗುತ್ತದೆ. 

ನೃವಿನಲ್ಲಿ ದಯಾಂಶ ಸಂತತಿ ಸಾಲುಗಳನ್ನು ಪುನರಾವರ್ತ್ಶ ಸಂಕೂಟಗಳಲ್ಲಿ 


2 ನಾ ದ 
ಅನ್ಕಪರಾಗಸ್ಪರ್ಶ ಬೀಜಗಳಿಂದ ಬೆಳೆಸಲಾಗುತ್ತದೆ; ಉತ್ಪತ್ತಿ, ಪಕ್ವತೆ ಇತ್ಯಾದಿಗಳ 


ಜ್ರ ಸವ? 

ತುಲನಾತ್ಮಕ ಪ್ರಮಾಣವಾಗಿ ತಾಕುಗಳಲ್ಲೆಲ್ಲಾ 8-10 ಸಾಲುಗಳ ಅಂತರದಲ್ಲಿ ಆ 
ಪ್ರದೇಶದ ಅತ್ಯುತ್ತಮ ವಾಣಿಜ್ಯ ತಳಿಯನ್ನು “ಹೋಲಿಕೆ? ಸಾಲುಗಳಲ್ಲಿ ಬೆಳೆಸಲಾಗು 
ತ್ತದೆ; ಸಂತತಿಗಳನ್ನು ಅತ್ಯಧಿಕ ಸಂಖ್ಯೆಯಲ್ಲಿ ಬೆಳೆಸಿ, ಪ್ರಥಮ ಆಯ್ಕೆಗಳನ್ನು 
“ಹೋಲಿಕೆ'ಗಳೊಡನೆಯ ಹೋಲಿಕೆಯ ಆಧಾರದಿಂದ ಮಾಡಲಾಗುತ್ತದೆ. ಎರಡು 
ಪ್ರನರಾವರ್ತದಲ್ಲೂ ಉತ್ತಮ `ಗೆಲ್ಲಂಕ' ಪಡೆದ ಸಂಶತಿಗಳನ್ನು ಮಾತ್ರ ಮುಂದೆ ಗಮನಿ 
ಸಲು ಗುರುತಿಸಲಾಗುತ್ತದೆ. ಗೆಲ್ಲಂಕದ ನಂತರ, ಆಯ್ಕೆಗೊಂಡ ಪ್ರತಿಯೊಂದು 
ಸಂತತಿಯ "ದ ಶಯಾಂಶ ಸಾಲುಗಳಲ್ಲಿ' ಒಂದರಿಂದ ಇತರ ಕೃಷಿ ಶಾಸ್ತ್ರೀಯಕ ಮತ್ತು 
ಎಳೆ, ಬೀಜ ನಿರ್ಧಾರಗಳಿಗಾಗಿ ಸಾಮಗ್ರಿಯನ್ನು ಒದಗಿಸಲು, ಕಾಯಿಗಳ ಯಾದ್ಮ ೈಚ್ಛಿಕ 
ಮಾದರಿಯನ್ನು ಕೆಐಯ್ಯಲಾಗುತ್ತವೆ; ಈ ಯಾದೃಚ್ಛಿಕ ಕಾಯಿ, ಮಾದರಿಗಳು 
ಗ್ಯವಿನಲ್ಲಿ ಪರೀಕ್ಷೆಗೆ ಕೂಡಾ ಬೀಜವನ್ನು ಒದಗಿಸುತ್ತದೆ. '" 

ನ್ಮ ಸಂತತಿಯಲ್ಲಿ ಸ್ಯವಿನಲ್ಲಿ ಒಟ್ಟುಗೂಡಿಸಿದ ಬೀಜಗಳನ್ನು 4ರಿಂದ 8 ಪುನರಾ 
ವರ್ತಗಳುಳ್ಳ ಯಾದೃಚ್ಛಿ ಕ ಸಂಕೂಟ ನಮೂನೆಯಲ್ಲಿ ನೆಡಲಾಗುತ್ತದೆ; ಎರಡು ಅಥವಾ 
ಅಧಿಕ "ಹೋಲಿಕೆ ತಳಿಗಳನ್ನು' ಪರೀಕ್ಷಿಸಬೇಕಾದ ಹೊಸ ವಿಭೇದಗಳನ್ನು ಸೇರಿಸಿರುವ 
ಆಧಾರದಂತೆಯೇ ನಮೂನೆಯಲ್ಲಿ ಸೇರಿಸಲಾಗುತ್ತದೆ. ತಾಕುಗಳನ್ನು ಉತ್ಪತ್ತಿಗಾಗಿ, 
ಸಾಮಾನ್ಯ ವಿಭೇದ ಅಥವಾ ತಳಿಯ ಪರೀಕ್ಷೆಯಲ್ಲಿನಂತೆಯೇ ಕೊಯಬ್ಲ ಮಾಡಲಾಗು 
ತ್ತದೆ ಮತ್ತು 'ಹೋಲಿಕೆ' (ಅಥವಾ ಹೋಲಿಕೆಗಳ) ಉತ್ಸನ್ನವನ್ನು ಹೋಲಿಕೆಯ 
ಪ್ರಮಾಣವಾಗಿ ಬಳಸಲಾಗುತ್ತದೆ. ಕೃಷಿ ಶಾಸ್ತ್ರೀಯ ಮತ್ತು ಎಳೆಗಳ ದತ್ತಾಂಶ 
ವನ್ನು ಮೇ (2)ರಂತೆಯೇ ಯಾದೃಚ್ಛಿಕ ಕಾಯಿ ಮಾದರಿಗಳಿಂದ ಹೊಂದಲಾಗು 


ಆಯ್ಕೆಯ ವರ್ಶದ ಬಳಸಲಾಗುತ್ತದೆ. 

ಡ್ಠೆ ಯಾದೃಚ್ಛಿಕ ಕಾಯಿ ನಮೂನೆಗಳ ಪರೀಕ್ಷೆ ಓರಿಂದ ಣೃನ್ನು ಸೇರಿದಾಗ. ಈ 
ಮೊದಲೇ ತೈಜಿಸದಿರುವ ವಿಭೇದಗಳ ಬಗ್ಗೆ ಸಾಕಷ್ಟು ದತ್ತಾಂಶಗಳು ಶೇಖರಣೆ 
ಯಕಾಗಿದ್ದು, ಮುಂದಿನ ನ ತ್ಯಾಜ್ಯದ ನಿರ್ಧಾರಕ್ಕೆ ಆಧಾರವನ್ನು ಒದಗಿಸುತ್ತವೆ... ಆಗ 
ಉಳಿದಿರುವ ತಳಿಗಳೆಲ್ಲಾ ಉತ್ಪತ್ತಿ ಮತ್ತು ಅಧ್ಯಯನಕ್ಕೊಳಪಟ್ಟೆರುವ ಇತರ ಲಕ್ಷ್ಮಣ 


ಗಳಿಗೆ ಅಂಗೀಕೃತ ಸರಾಸ ಸರಿ ಹೊಂದಿವೆಯೆಂದು ಅಂಗೀಕರಿಸಬಹುದು. ಪ್ರತಿ ಕುಟುಂಬ 
ವನ್ನೂ ಯಾದೃಚ್ಛಿಕ ಕಾಯಿ ಮಾದರಿಗಳು ಎಷ್ಟರಮಟ್ಟಿಗೆ ಪ್ರತಿನಿಧಿಸಿವೆ ಎಂಬುದನ್ನಾ 
ಧರಿಸಿ ಮತ್ತು ಶೇ. 10 ಭಾಗ ಅನ್ಯಪರಾಗಸ್ಪರ್ಶ ಏರ್ಪಟ್ಟಿ ರಬಹುದೆಂದು ಭಾವಿಸಿ 
ಕೂಡ, ಗ್ಯರಿಂದ ನ್ಮರಲ್ಲಿ ಉನ್ನತ ಸಮಾನಜೀವಿಗಳ ಪರಮಾವ ಭಿನ್ನರೂಪತೆಯನ್ನು 
ಉಳಿಸಿಕೊಂಡಿರುತ್ತವೆ, ಆದರೆ ಏಕಸಸ್ಯಗಳಲ್ಲಿನ ಅಧಿಕ ಸಂಖ್ಯೆ ಪ್ರಾಯೋಗಿಕ ಸಮ 
ಯುಗ್ಮಜತೆಯನ್ನು ಸವೀಪಿಸಿರುತ್ತವೆ. ಗೃರಿಂದ ನೃ ಹಂತವನ್ನು ಸೇರುವ ಪ್ರತಿ 
ಯೊಂದು ವಿಭೇದದೊಳಗೂ ವ್ಯಕ್ತಪಡುವ ಮಾರ್ಪಡಿಕೆಗಳು. ಣ್ಯ ನಂತರ ಪೂರ್ಣ 
ಕುಟುಂಬಗಳನ್ನು ಉಳಿಸಿಕೊಳ್ಳಲು ಅಥವಾ ತ್ಮಜಿಸಲು ಏಕಸಾಮ್ಯ ತೆಗಳಿಗಿಂಕಲೂ 

ತ್ವತ್ತಿಯ ಸರಾಸರಿಯನ್ನು ಎಷ್ಟರಮಟ್ಟಿಗೆ ಗಣನೆಗೆ ತೆಗೆದುಕೊಳ್ಳ ಲಾಯ್ತು ಎಂಬು 
ದನ್ನು ಅವಲಂಬಿಸುತ್ತದೆ. ಇದು 'ಓಂದಂ ಸಂದಿಗ್ರ ತೀರ್ಮಾನವನ್ನು ಮುಂದಿಡುತ್ತದೆ. 
ಏಕೆಂದರೆ ತಳಿಅಭಿವರ್ಧಕನು ಏಕೆ ಸಾಮ್ಯ ತೆಗೆ ಅತಿ ಶೀಘ್ರದಲ್ಲಿ ಆಯ್ಕೆಯನ್ನು ಮಾಡಿ 
ಅಥವಾ ತಳಿ ಅಭಿವೃದ್ಧಿ ವ ವಸ್ತುಗಳಲ್ಲಿನ ಭನ್ನ ತೆಯನ್ನು ದೀರ್ಥಕಾಲ ರಕ್ಷಿಸಿಟ್ಟು ತಪ್ಪ 
ಮಾಡಬಹುದು. 

5. ಸಾಮಾನ್ಯವಾಗಿ, ಪ್ರಥಮ ಪರೀಕ್ಷಾ ಆವರ್ತ (ನೃ-ನ್ಮ ದ ಕೊಸೆಯಲ್ಲಿ 
ಒಟ್ಟುಗೂಡಿಸಿದ ಕುಟುಂಬ ವಸ್ತುಗಳಲ್ಲಿ ಆಧಾರದ ಪುನರಾಯ್ಕೆ ಅಪೇಕ್ಷಿ 
ವಾದದ್ದು. ಆಂತಹ ಆಯ್ಕೆಗಳಿಂ ಪರ್‌ ಕ ಗೊಂಡ ಸಂತತಿಯಲ್ಲಿನ ಕಲವು ಸಸ್ಯ 
ಗಳ ಸರಾಸರಿ ನಿರ್ವಹಣೆಯನ್ನು ಜನ ನ್ಮದಾತ್ಮೃ ಕುಟುಂ ಬದ ಸರಾಸರಿಯ ಲಿರು ವಂತೆ 
ಹೆಚ್ಚಿಸಲು ಸಾಧ್ಯವಾಗಬೇಕು, ಆಯ್ಕೆ ಗೊಂಡ ದಿ 6_ತೀಯ ಅವರ್ತ ಕುಟುಂಬದ ರಾಶಿ 
ಗಳು, ಹೊಸ ವ್ಯವಸಾಯ ವಿಃ ದಗಳು ಅಥವಾ ತಳಗಳೆಂದು ಸಂತಾನವ ದ್ಧಿಗಾಗಿ 
ಸಿದ್ಧವಾಗುವ ಮೊದಲು, ಪರಿಕ್ಷೆಯ ರು ದ್ವಿತೀಯ ಆವರ್ತ ಎರಡನೆಯ ಅಧವಾ ಮೂರ 
ನೆಯ ಪೀಳಿಗೆಯನ್ನು ಅಪರೂಪವಾಗಿಯೂ ಕೂಡ ದಾಟಿರಬಾರದು. 

6. ಸಾಧ್ಯವಾದಲ್ಲೆಲ್ಲಾ, ಸದೃಶ ಲಕ್ಷಣಗಳನ್ನು ಪಡೆದಿರುವ ವಿಭೇದಗಳನ್ನು 
ಒಟ್ಟು ಗೂಡಿಸಲಾಗುತ್ತದೆ. ಮತ್ತು ಮುಂದಿನ ವಿಭೇದ ಅಥವಾ ತಳಿ ಪರೀಕ್ಷೆಗಳಲ್ಲಿ 
ಒಟ್ಟುಗೂಡಿಸಿದ-ವಿಭೇದ ತಳಿಗಳಾಗಿ ಮುಂದುವರಿಸಲಾಗುತ್ತದೆ. 

7. ಆನ್ಕಪರಾಗಸ್ಪರ್ಶ ಅತ್ಯಧಿಕವಾಗಿರುವ ಪ್ರದೇಶಗಳಲ್ಲಿ, ಮೊದಲ ಪರೀಕ್ಷೆ 


390 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳ 


ಆವರ್ತದ ಅಂತ್ಯದಲ್ಲಿ ಉಳಿದಿರುವ ಪ್ರತಿಯೊಂದು ಕುಟುಂಬಕ್ಕೂ ಅನುರೂಪವಾದ 
ಶೇಖರಿತ | ಸಸ್ಯದ ಸ್ವಸಂಕರ ಬೀಜಗಳನ್ನು ಬಳಸಲು ಅವಲಂಬಿಸುವುದು ಅಗತ್ಯ 
ವಾಗಬಹುದು. ಅಂತಹ ಸಂದರ್ಭಗಳಲ್ಲಿ, ಕಾಲಹರಣ ತಡೆಗಟ್ಟಲು, ಸ್ವಸಂಕರ ಬೀಜ 
ಹೆಚ್ಚ ಳವನ್ನು ಪ್ರಥಮ ಪರೀಕ್ಷೆ ಆವರ್ತ ಮುಗಿಯುವ ಮೊದಲೇ ಮಾಡಬೇಕು. 

ಹತ್ತಿ ಅಭಿವೃ ದ್ಧಿ ಯಲ್ಲಿ ಪ್ರನರಾವರ್ತದ ಆಯ್ಕೆ ವಿಧಾನ ಸ್ವಲ್ಪಮಟ್ಟಿಗೆ ಆಶಾ 
ದಾಯಕ ವಿಧಾನವೆಂದು ರಿಚ್‌ವುಂಡ್‌ ಭಾವಿಸಿದ್ದ. ॥ೃವಿನಲ್ಲಿ ಸಂಕರ ಮತ್ತು ಆಯ್ಕೆ 
ಗಳನ್ನವಲಂಬಿಸಿ, ಉತ್ತಮ ಸಾಲುಗಳನ್ನು ಪಡೆಯಬಹುದು. ಆಯ್ಕೆಗಳು ಪೂರ್ಣ 
ಸಮಯುಗ್ಮಜ ಸ್ಥಿತಿಯನ್ನು ಹೊಂದುವ ಮೊದಲು, ಆವುಗಳಲ್ಲಿ ಪನಃ ಅಂತರ್‌ಸಂಕರ 
ವೇರ್ಪಡಿಸಲಾಗುತ್ತದೆ. ಮತ್ತಿ ತೃಪ್ವಿಕರ ತಳಿ ಪಡೆಯುವವರೆಗೂ ಆವರ್ತವನ್ನು 


“ದ್‌ 


ಡ್‌ 


ಹಿಂಸಂಕರ : ಹತ್ತಿ ಅಭಿವೃದ್ಧಿಯಲ್ಲಿ ಹಿಂಸಂಕರ ಬಳಕೆಯ ಪ್ರಾಮುಖ್ಯತೆ 

ನ ಸ (1951) ಸೂಚಿಸಿದ್ದಾರೆ. ಹಾಗಿದ್ದರೂ, 
ಅಪೇಕ್ಷಿತ ವಂಶವಾಹಿಗಳು ಹಾಳಾಗದಂತಹ ಸಂಭವವನ್ನು ಸ್ಥಿರಗೊಳಿಸಲು ಅನೇಕ 
ಸಾಲುಗಳನ್ನು ಹಿಂಸಂಕರ ಯೋಜನೆಯಲ್ಲಿ ಸೇರಿಸಬೇಕೆಂದು ಅವರು ಎಚ್ಚರಿಸಿದರು. 


ಬಹುದು. ಅತಿವ್ಯಾಪಕ ಹರವಿನ ವಿಧಗಳಿಂದ ಪಡೆದ “ಮೂಲವಸ್ತು'ವನ್ನು ದುರ 
ಸ್ತಾಗಿಟ್ಟಿರಲು ಸೂಚಿಸಲಾಯ್ಚು. ಅದರಲ್ಲಿ ಸ್ವತಂತ್ರ ಅಂತರ್‌ಸಂಕರಕ್ಕೆ ಅವಕಾಶ 
ಕೊಟ್ಟು ದುರಸ್ತಾಗಿಟ್ಟಿದ್ದು, ಆಪೇಕ್ಷಿಸಿದಾಗ ಆಯ್ಕೆಗಳನ್ನು ವಿಯುಕ್ತನಗೊಳಿಸಿ 


ಆಂತರ್‌ ಪ್ರಭೇದಗಳಲ್ಲಿನ ಹಿಂಸಂಕರಗಳಲ್ಲಿ ಪುನರಾವರ್ತಕ ಜನ್ಮದಾತೃಗಳ 
ಅನಿರೀಕ್ಷಿತವಾದ ತೀವ್ರ ಪುನಃ ಸ್ವಾಧೀನ ಪಡೆಯುವಿಕೆಗೆ ನೈಟ್‌ (1945) ಮತ್ತು 
(1949) ಗವಂನ ಸೆಳೆದಿದ್ದಾರೆ. ಸ್ಟೀಫನ್ಸ್‌ ಹೇಳಿಕೆಯಂತೆ, ಪ್ರಥಮ 
೦ಸ೦ಕರದಲ್ಲಿ ಪ್ರನರಾವರ್ತಕವಲ್ಲದ ಜನ್ಮದಾತೃವಿನ ತ್ಯಾಜ್ಯ ಮೂಲತಃ ಲಿಂಗಾಣಂಿ 
ಗಳಿಂದಾದದ್ದು ಮತ್ತು ಪರಾಗ ಹಾಗೂ ಅಜದಕಗಳಿರಡಕ್ಕೂ ಸಂಬಂಧಪಟ್ಟದ್ದು 
ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಅನ್ವಯಸಿನಂತೆ ವಿನ್ಯಾಸ ಭಿನ್ನತೆಯ ವರ್ಣತಂತುಗಳಂ 
ಕಾರಣವೆಂದು ಭಾವಿಸಲಾಯ್ತು. 
ಐಯ್ಯಂಗಾರ್‌ (1945) ಅಮೇರಿಕನ್‌ ಏಷ್ಯಾಟಿಕ್‌ ಹತ್ತಿಗಳ (52/26 
ವರ್ಣತಂತು) ಆಂತರ್‌ಸಂಕರಣಗಳ ಅಮೆರಿಕನ್‌ ವಿಧಗಳೊಡನೆಯ ಹಿಂಸಂಕರಗಳನ್ನು 
ಅಧ್ಯಯನ ಮಾಡಿದ, ತ್ರಯಾಂಶ ಸಂಕರಣಗಳಲ್ಲಿ ಸಮತೋಲನ ಅಥವಾ ಸಮೀಪ 
ಸಮತೋಲನದ ಲಿಂಗಾಣುಗಳು ಸಾಮಾನ್ಯವಾಗಿ ಕ್ರಿಯಾಶೀಲವಾಗಿವೆಯೆಂದೂ ಮತ್ತು 


ವರ್ಣತಂತುಗಳ ಸಂಖ್ಯೆ 50 ರಿಂದ 80ರ ವರೆಗೆ ಭಿನ್ನವಾಗಿದ್ದರೂ, ಅವುಗಳ ಹಿಂಸಂಕರ 


ಹತ್ಚಿ ಮತ್ತು ಜೋಳ ತಳಿಅಭಿವೃದ್ಧಿ 391 


ಹಾಧಿ 


ದಲ್ಲಿ 52 ಮತ್ತು 65 ವರ್ಣತಂತು ಸಸ್ಯಗಳು ಅಶಿ ಸಾಮಾನ್ಯ ಉತ್ಪನ್ನಗಳೆಂದೂ ಕಂಡು 
ದಿತು. ಹಲವು ಹಿಂಸಂಕರದ ಪ್ರಥಮ ಸಂಶತಿಯ 52 ವರ್ಣತಂತು ಸಸ್ಯಗಳು, 


ತಿ 


ಎದ್ಲ 


ಸಮ ತೋಲನ ಜೊತೆಗೂಡು ವಿಕೆ ವೃಕ್ತಪಡಿಸಿ ಆತ್ಮಧಿ ಫಲವತ್ತತೆ ಪಡೆದಿದ್ದು ಮತ್ತು 


ಸಂಕರಣ ಓಜ : ಹತ್ತಿಯಲ್ಲಿ ಸಂಕರಣ ಓಜದ ಇರವು ಮಾತ್ತು ವ್ಯಾಪಕತೆ 
ಯನ್ನ್ನ ಔಚಿನ್ಸನ್‌ ಮತ್ತಿತರರು (1947) ಸಮೀಕ್ಷಿಸಿದ್ದಾರೆ. ಅನೇಕ ಸಸ್ಯ ಲಕ್ಷಣ 
ಛ ಪರಿಮಾಣಾತ್ಮಕ ರಿಕ್ಕ [ತೆಯಲ್ಲಿನ ಸಂಕರಣ ಓಜದ ಆನೆ ಕ ಉದಾಹರಣೆಗಳ ಆಧಾರ 
ಶೊಡಲಾಯ್ತು. ಆನೇಕ ವಾಣಿಜ್ಯ ತಳಿಗಳ ಉತ್ತಮ ಇಳುವರಿ ಮತ್ತು ವ್ಯಾಪಕ 
ಸ್ರಾರರವ್‌ಸ 


ಹೊಂದಾಣಿಕೆ, ಅನ್ಯ ಪರಾಗಸ್ಪರ್ಶದಿಂದ ಉಳಿಸಿಕೊಂಡಿರುವ ಗಣನಾರ್ಹ ವಿಜಮ 
ಯುಗ್ಮಹತೆಗಳಿಂದ ಎಂದು ಸಿಂಪ್ಸ ನ್‌ (1948) ಸೂಚಿಸಿದ್ದಾನೆ. 


ೆ ಎ 
ಸುಮಾರು ಶೇ. 50 ಭಾಗ ಸಶ್ಯಗಳು ಸಂಕರಣವವಾಗಿರುವ ಸಮನ್ಟಿಯನ್ನ್ಲಿ 
ಒಂದು ಖುತುವಿನಲ್ಲಿ ಆದ ಶೇ. 50 ಭಾಗ ರೃಪರಾಗಸರ್ಶದಿದ ಮುಂದೆ ಶೇ. 15.4 


ಭಾಗದಷ್ಟು ಬೀಜಹತ್ತಿ ಉತ್ಪತ್ತಿ ಹೆಚ್ಚಿತೆಂದು ಸಿಂಪ್ಸನ್‌ (1948) ಗಮನಿಸಿದ. 
ಸಿಂಪ್ಸನ್‌ ವಿವರಿಸುವಂತಹ ಸಂಕರಣ ಓಜದ ಹರವು ಅನಿರೀಕ್ಷಿತವಾಗಿ ಅಧಿಕವಾಗಿದೆ 
ಯೆಂದೂ ಮತ್ತು ವಂಶವಾಹಿರೂಪದೊಡನೆ ಶಾರೀರಿಕ ಅಂಶಗಳು ಮತ್ತು ಅವುಗಳ 
ಆಂತರ್‌ಕ್ರಿಯೆಗಳು ಇದಕ್ಕೆ ಆಂಶಿಕ ಕಾರಕಗಳಾಗಿರಬಹುದೆದು ರಿಚಮಂಡ್‌ (1951) 


ಸಿಂಪ್ಸನ್‌ನ ಕಾರ್ಯೆಗಳನ್ನನುಸರಿಸಿ, ಜೋನ್ಸ್‌ ಮತ್ತು ಲೋಡನ್‌ (1951) 


ಆಪ್‌ಲ್ಯಾಂಡ್‌ ಹತ್ತಿಯಲ್ಲಿ ಸಂಕರಣ ಓಜದ ಸ್ವಭಾವವನ್ನು ಪರೀಕ್ಷಿಸಲು ಒಂದು 
ವ ಇ ಒಟ್ಟೆ 
ಪ್ರಯೋಗವನ್ನು ಯೋಚಸಿದರು. ಆರಿಸಿದ 9 ಹಸುರು ಎಲೆ ತಳಿಗಳನ್ನು ಮಾತೃ 


ಗಳಾಗಿಟ್ಟು ಮತ್ತು ಆಂತೋಸಯರಾನಿನ್‌ ವರ್ಣ ದ್ರವ್ಯ ರಚನೆಗೆ ಕಾರಣವಾದ ಪ್ರಬಲ 
ಕೆಂಪುಎಲೆ” ಸೂಚಕ ನೃನ್ನು ಪಡೆದಿರುವ ಪುಂ ಪಿಶ್ಚವನ್ನು ಎಲ್ಲಾ ಸಂಕರೆಣಗಳಿಗೂ 
ಸಾಮಾನ್ಯವಾಗಿ ಬಳಸಿ 9 ಕ, ಸಂಕರಣಗಳನ್ನು ಕ್ಫೈ ಯಿಂದ ಪುಂಸತ್ವ ಕಳೆದು ಪರಾಗ 
ಸ್ಪರ್ಶ ಏರ್ಪಡಿಸಿ ಪಡೆದರು. 

ಸಂಕರಣಗಳ ಬೀಜ ಕೊರತೆಯಿಂದ, ಸಂಕರಗಳು ಮತ್ತು ಜನ್ಮದಾತೃಗಳನ್ನು 
ಕಾಗದ ಬಟ್ಟಲುಗಳಲ್ಲಿ ಮೊಳೆಸಿ, ಕಿತ್ತು ನೆಟ್ಟಸಸಿಗಳಿಂದ ಬೆಳೆಸಲಾಯ್ತು. ಯಾದ್ಮ 
ಚಕ ಸಂಕೂಟ ವಿನ್ಯಾಸದಲ್ಲಿ, 4 ಪ್ರತೀಕರಣವನ್ನು ಬಳಸಿ, ಪ್ರತಿಸಾಲಿಗಣ 20 ಸಸ 
ಗಳಿರುವ 30 ಆಡಿ ನೀಳದ ಏಕಸಾಲು ತಾಕುಗಳಲ್ಲಿ ಸಸ್ಮಗಳನ್ನು ಬೆಳೆಸಲಾಯ್ತು. 
'ಬೀಜಹತ್ತ್ನಿಯ ಉತ್ಪತ್ತಿ, ಮೊದಲ ಕೊಯ್ದಿನಲ್ಲಿ ಕೊಯ್ದು ಒಟ್ಟು ಉತ್ಪತ್ತಿಯ 
ಶೇಕಡಾವಾರು ಕಾಯಿಯ ಗಾತ್ರ, ಲಿಂಟ್‌ನ ಶೇಕಡಾವಾರು ಮತ್ತು ಎಳೆ ನೀಳಗಳ 
ನ್ನೊಳಗೊಂಡ ಏಳು ಲಕ್ಷಣಗಳನ್ನು ಅಧ್ಯಯನ ಮಾಡಲಾಯ್ತು 


392 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕೋಷ್ಟಕ 31 ರಲ್ಲಿ ಸಂಕರಣಗಳ ಮತ್ತು ಅವುಗಳ ಜನ್ಮದಾತೃಗಳ ಒಂದು ಏಕ 
ರ್ಷ ಪರೀಕ್ಷೆಯಲ್ಲಿನ ಬೀಜಹತ್ತಿ ಎಕರೆ ಉತ್ಪತ್ತಿಯ ಸರಾಸರಿಯನ್ನು ಸೂಚಿಸ 
ಲಾಗಿದೆ. ಹತ್ತಿ ಸಾಗುವಳಿದಾರರು ಬಳಸುವ ಅತ್ಯುತ್ತಮ ಆಯ್ಕೆಯ ಕೆಲವು ತಳಿ 
ಗಳಿಗಿಂತಲೂ, ಕೆಲವು ಸಂಕರಣ ಸಂಯೋಜನೆಗಳ ಬೀಜ ಹಕ್ತಿ ಉತ್ಪತ್ತಿಯ ಗಮ 
ನಾರ್ಹ ಶ್ರೇಷ್ಠತೆ ಇದರಲ್ಲಿ ವ್ಯಕ್ತಪಡುತ್ತದೆ. ಸಂಕರಣ ಹತ್ತಿಗಳು ಕೂಡ ಅಲ್ಬಕಾಲಾ 
ವಧಿಯವಾಗಿದ್ದು ದಪ್ಪಕಾಯಿಗಳನ್ನ್ನ ಪಡೆದಿದ್ದವು. ಲಿಂಟ್‌ನ ಶೇಕಡಾವಾರು, 
ಎಳೆಯ ನೀಳ, ಗೆಣ್ಣುಗಳ ಸಂಖ್ಯೆ ಅಥವಾ ನೆಲಮಟ್ಟದಿಂದ ಪ್ರಥಮ ಕಾಯಿಪಡೆದ 
ಗೆಣ್ಣು ಗಳಿರುವ ಎತ್ತರಗಳ ಶೇಕಡಾವಾರುಗಳಿಗೆ ಯಾವ ಸಂಕರಣ ಓಜವೂ ಕಂಡು ಬರ 
ಲಿಲ್ಲ... ಸಂಕರಣ ಹತ್ತಿಗಳಂ ಎಳೆಹೆಚ್ಚಳದ ಉತ್ತಮ ಸಾಧ್ಯತೆ ಪಡೆದಿವೆಯೆಂದೂ 
ತ್ತು ಅಧಿಕ ಸಂಯೋಜನಾ ಶಕ್ತಿಯ ತಳಿಗಳನ್ನು ಹೊಂದಬಹುದೆಂದೂ ನಿರ್ಧರಿಸ 
ಪತ | 
ಕೋಷ್ಟಕ 31: ಜನ್ಮದಾತೃತಳಿಗಳು ಮತ್ತು ಅವುಗಳ ೧. ಸಂಕರಣಗಳ 

ಬೀಜ ಹಶ್ತಿಯ ಸರಾಸರಿ ಎಕರೆ ಉತ್ಸನ್ನಗಳು, ಪೌಂಡುಗಳಲ್ಲಿ 

(ಜೋನ್‌, ಮತ್ತು ಲೋಡನ್‌ 1951) 


ಛಿ 




















ಬೀಜವೂ ಬ 'ಕಾತ್ತೆಮ್‌ ಜ್ಯ್ಮ್‌ದಾತ್ಮವಿಗಿಯರೂ 

ತಳಿಗಳು ಜತೆ | ಗೃನಲ್ಲಿನ ಹೆಚ್ಚಳದ ಶೇಕಡಾ 
ನರದು ಬಿ.ಎಸ್‌ರದು | ಹು 
ಕೆಸಡರ್‌ 100 ಎಲ್ವ್‌' 1659 1317 77 
ಸ್ಟೋನ್‌ ವಿಲ್ಫ್‌ 1566 . 1162 , 348 
ಸ್ಟೋನ್‌ ವಿಲ್‌ 28 1555 |, 1058 . 47.0 
ಪಯ್ಸ್‌ 545 1421 8.7 
ವರಪೈರ್‌ (| 1524 | 1110 37.3 
ವ್ಹೈಟ್‌ಗೋಲ್ಡ್‌ ವಿಲ್ಫ್‌ , 1504 | 1078 39.5 
ಪಾಂಡೋರಾ 1473 | 1462 0.8 
ರಕ್ಕರ್‌ 118 1410 1006 40,2 
ಡೆಲ್ಫಾಪೈನ್‌ 15 1265 933 35.6 

ಡೆರಿಡ ರ್‌ ರೆಡ್‌ ಲೀಫ್‌ 
(ಸಾಮಾನ್ಯ ಪರಾಗ ಜನ್ಮ , 

ದಾತ್ಮ 1058 ಸ 
1501 | 1171 |... 300 


* ಹಗಳು ಸಂಕರಣ ಸಸ್ಯಗಳು, ಬಿ. ಎಸ್‌. ಗಳು ವಾಣಿಜ್ಯ ತಳಿ ಅಭಿವರ್ಧಕರ 
ಬೀಜದಿಂದ ಪಡೆದ ಸಸ್ಕಗಳು, ಎಲ್‌. ಎಸ್‌. ಡಿ, 0.05 ೩213 ಪೌಂ. 0.01ನಲ್ಲಿಎ 
283ಪೌ. 


ಹತ್ತಿ ಮತ್ತು ಜೋಳ ತಳಿಂಭಿವೃದ್ಧಿ 393 


ಆಂತಿಮ ಆನುಕೂಲತೆಗಳನ್ನು ಪಡೆಯಬೇಕಾದಲ್ಲಿ, ವಾಣಿಜ್ಯ ತಿಳಿಗಳಿಗಿಂತ, 
ಸಂಯೋಜನಶಕ್ತಿಗಾಗಿ ಹೆಚ್ಚಾಗಿ ಆಯ್ಕೆಗೊಂಡ ಸ್ವಸಂಕರ ಸಾಲುಗಳನ್ನು, ಸಂಕರಣ 
ಹತ್ತಿ ಉತ್ಪಾದನೆಯ ಮೂಲ ವಸ್ತುಗಳಾಗಿ ಬಳಸುವುದರ ಪ್ರಾಮುಖ್ಯತೆಯನ್ನು 
ಸಿಂಪ್ಸನ್‌ ಸ್ಪಷ್ಟಪಡಿಸಿದ್ದಾನೆ. 

ಸಂಕರಣ ಹತ್ತಿ ಬೀಜೋತ್ಪತ್ತಿಯ ಎರಡು ಸಾಧ್ಯ ವಿಧಾನಗಳನ್ನು ಸಿಂಪ್ಸನ್‌ 
(1948) ಸೂಚಿಸಿದ : 

ಮೊದಲನೆಯ ವಿಧಾನದಲ್ಲಿ, ಕೈಯಿಂದ ಸಂಕರವೇರ್ಪಡಿಸಿದ ಬೀಜ ಮೂಲದಿಂದ 
ರಾಶಿಸಂಕರ ಬೀಜವನ್ನು ಉತ್ಪಾದಿಸಲಾಗುತ್ತದೆ... ಸರಬರಾಜು ಮಾಡಬೇಕಾಗಿರುವ 
ಸಾಹಚರ್ಯ ಪ್ರದೇಶದಲ್ಲಿನ ಪ್ರತಿ 1000 ಎಕರೆಗೆ ಒಂದು ಎಕರೆಯಂತೆ ಬಿತ್ತಲು 
ಸಾಕಾಗುವಷ್ಟು ಬೀಜವನ್ನು ಉತ್ಪಾದಿಸಲು ಆಯ್ಕೆಗೊಂಡ ಸ್ವಸಂಕರ ತಳಿಗಳ ನಡುವೆ 
ಸಾಕಷ್ಟು ಸಂಕರಗಳನ್ನೇರ್ಪಡಿಸಲಾಯ್ತು, ಬೀಜಗಳು ಆರೈಕೆ_ ಬಿತ್ತನೆಗೊಳಪಟ್ಟಿರುವಲ್ಲಿ 
ಎಕರೆಗೆ ಮೂರು ಪೌಂಡು ಬೇಜ ಸಾಕು. ಈ ಬೀಜ ಮೊತ್ತವನ್ನು ಹೆಚ್ಚುಕಡಮೆ 
600 ಸಂಕರವೇರ್ಪಟ್ಟ ಕಾಯಿಗಳಿಂದ ಪಡೆಯಬಹುದು. ಪ್ರಧಮ ಸಂಕರಗಳನ್ನು 
ಕೈಯಿಂದಲೇ ನಿರ್ವಹಿಸಿದ ನಂತರ ಹೆಚ್ಚಸುವಿಕೆಯನ್ನು ಸಂಖ್ಯಾಭಿವೃದ್ಧಿ ಹೊಲಗಳಲ್ಲಿ 
ಮುಂದಿನ ಸುತತಿಗಳಲ್ಲಿನ ಸ್ವಾಭಾವಿಕ ಅಂತರ್‌ಸಂಕರಗಳಲ್ಲೇರ್ಪಡಿಸಲಾಗುತ್ತದೆ. 
ಭಾವಿಕವಾದ ಉತ್ತಮ ಸಾಗುವಳಿ ಸ್ಥಿತಿಗಳಲ್ಲಿ ಈ ಕೆಳಗಿನ ಹೆಚ್ಚಳದ ಸಂಖ್ಯಾ 
`ಮಾಣವನ್ನು ನಿರೀಕ್ಷಿಸಬಹುದು. 


(8 ಚ್ಚ 
ಆ 


ಸ ತತ ಬೀಜೋತ್ಪಾದನೆ 
ಬಿರ ಬೀಜದ ಎದ ಬಿಶ್ತಿದ ಎಕತೆ ನಿರೀಕ್ಷೆತ ಬೀಜೋತ್ಪಾದ 








ಪೌಂಡುಗಳಲ್ಲಿ 
ಮೊದಲ ವರ್ಷ , ,. ,. .. ಕೈ-ಸಂಕರ 800 
ಎರಡನೆಯ ವಷರ . , ,.. . ಗೌಂಪು-ಸಂಕರ ವ್ಯ) 32000 
ವಜೂರನೆಯ ವರ್ಷ , .. | ಗುಂಪು-ಸಂಕರ 1000 ರಾಶಿ 
ನಾಲ್ಕನೆಯ ವರ್ಷ .. ... ಗುಂಪು-ಸಂಕರ _  ಕಾಹ್ದಿಟ್ಟ ಸಂಗ್ರಹ ವತ್ತ 


ಎಣ್ಣೆ ಗಾಣ 


ಈ ಹಿಂದಿನ ಅಂಕೆ ಆಂಶಗಳನ್ನು ಬೀಜೋತ್ಪಾದನಾ ಹೊಲಗಳಲ್ಲಿ ನಿರೀಕ್ಷಿತ ಆಭಿ 
ವೃದ್ಧಿ ಪ್ರಮಾಣಕ್ಕೆ ಹೊಂದಿಕೆಯಾಗುವಂತೆ ಕ್ರಮಪಡಿಸಬಹುದು. ಬೀಜೋತ್ಪಾದನೆಯ 
ಈ ವಿಧಾನದಲ್ಲಿ ವೃದ್ದಿಗೊಳಿಸಲಿಕ್ಕಾಗಿ ಣೃ, ಬೀಜವನ್ನು ನಿರಂತರವಾಗಿ ಒದಗಿಸಲು 
ಪ್ರತಿವರ್ಷವೂ ಕೈಯಿಂದಲೇ ಹೊಸಸಂಕರಗಳನ್ನು ಮಾಡಲಾಗುತ್ತದೆ. 

ಎರಡನೆಯ ವಿಧಾನದಲ್ಲಿ ದೃಢವಾದ ಸಂಯೋಜನ ಶಕ್ತಿಯುಳ್ಳ ಎರಡು 
(ಅಥವಾ ಅಧಿಕ) ಅಂತಃಸಂಕರ ವಿಭೇದಗಳ ಕೇವಲ ಯಾಂತ್ರಿಕ ವಿಂಶ್ರಣವನ್ನು ಸಂಖ್ಯಾ 
ಭಿವ ದ್ಧಿ ಹೊಲಗಳಲ್ಲಿ ಬಿತ್ತುವುದನ್ನೊಳಗೊಂಡಿದೆ. ಈ ನೆಡುವಿಕೆಯಿಂದ ಪಡೆಯುವ 





394 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಬೀಜರಾಶಿಯಲ್ಲಿ, ಪ್ರತಿಯೊಂದು ಮೂಲಬುಡಕಟ್ಟನ ಅಂತಃಸಂಕರಣ. ಜೊತೆಗೆ ಅವು 
ಗಳ ನಡುವಣ ಸಂಕರಗಳ ಬೀಜಗಳಿರುತ್ತವೆ. ಸಂಕರಣಗಳ ಶೇಕಡಾವಾರು ಮತ್ತು 
ಕ್ರಿಯಾತ್ಮಕ ಸಂಕರಣಓಜದ ಸ್ವಾಭಾವಿಕ ಸಂಕರಗಳ ಮಿತಿಯನ್ನು ಅವಲಂಬಿಸಿರುತ್ತವೆ. 
ಮಿಶ್ರಸಮಪ್ಟಿಗಳಲ್ಲಿ ಸಾಮಾನ್ಯವಾಗಿ ಏರ್ಪಡಒಹುದಾದ ಸಂಕರಗಳು ಮತ್ತು ಹಿಂಸಂಕರ 
ಗಳಿಂದ ವಿಷಮಯುಗ್ಮಜತೆಯನ್ನು ಅಂಶಶಃ ಇರಿಸಿಕೊಂಡಿದ್ದು, ಈ ರೀತಿ ವೃದ್ಧಿ 


ದ್‌ 
ಪಡಿಸಿದ ಬೀಜ ಹೆಚ್ಚಳವನ್ನು ಅನೇಕ ಸಂತತಿಗಳಲ್ಲಿ ಮುಂದುವರಿಸಬಹುದು 
ಈ ವಿಧಾನದಲ್ಲಿ, ಬೀಜೋತ್ಪಾದಕ ಪ್ರಥಮ ಯಾಂತ್ರಿಕ ಪ್ರಾಯ ಮಿಶ್ರಣಕ್ಕೆ 
ಅಗತ್ಯವಾಗುವ ಆಯ್ದ ವಿಭೇದಗಳನ್ನು ರಕ್ಷಿಸಿಟ್ಟು ಒದಗಿಸುತ್ತಾನೆ. ಅದರ ಮುಂದಿನ 
ಹೆಚ್ಚಳ ಮತ್ತು ವಿಶರಣೆಯನ್ನು ಪ್ರಸ್ತುತದ ಏಕತಳಿ ಸಾಹಚಯರ೯ ಸಂಘಗಳು 
ಸುಲಭವಾಗಿ ನಿರ್ವಹಿಸಬಲ್ಲವು. 
ಸಂಕರಣ ಹತ್ತಿಯ ಉತ್ಪಾದನೆಯಲ್ಲಿ ಕೋಶದ್ರವ್ಯೀಯ ಪುಂನಿಷ್ಟಲತ್ವದ 
ಬಳಕೆ ಸಂಭವನೀಯವೆಂದು ಕಂಡುಬರುತ್ತದೆ. ಆದರೆ ಅಂತಹ ಲಕ್ಷಣ ಕಂಡು ಹಿಡಿದಿಲ್ಲ” 


ಜೋಳ 


ಪರಿಚಯ : ಇತರ ಜೋಳ ಪ್ರಭೇದಗಳು ಇತರೆಡೆಗಳಲ್ಲೂ ಕೂಡ ಸ್ಥಳೀಯ 
ವಾದುವೆಂದು ಕಂಡುಒಂದರೂ, ಬೆಳೆಸು ಜೋಳಗಳು ಸಾಮಾನ್ಯವಾಗಿ ಆಫ್ರಿಕಾದಲ್ಲಿ 
ಉತ್ಪತ್ತಿ ಹೊಂದಿದವೆಂದು ಭಾವಿಸಲಾಗಿದೆ. ಜೋಳ, ಅತಿ ಪುರಾತನ ಬೆಳೆಸು ಧಾನ್ಯ 
ಗಳಲ್ಲಿ ಒಂದಂ ಮತ್ತು ಅತ್ಯಧಿಕ ಭಿನ್ನ ವಿಧ ಮತ್ತು ವಿಭೇದಗಳನ್ನು ಪಡೆದಿದ್ದು, 
ಭಾರತ, ಚೆ ನಾ ಮತ್ತು ಆಫ್ರಿಕಾಗಳಲ್ಲಿ ಅನೇಕ ಶತಮಾನಗಳಿಂದಲೂ ಬೆಳೆಸಲಾಗುತ್ತಿದೆ. 
ಭಿನ್ನತೆಗಳಿಂದಾಗಿ ತಳಿಗಳ ಹೆಸರುಗಳು ಹೆಚ್ಚು ಅಸ್ತವ್ಯಸ್ತವಾಗಿವೆ. ಕೆಲವು ಪ್ರತಿ 
ಷೇಧಗಳು ಇದ್ದರೂ ಕೂಡ, ಚೀನ ಮತ್ತು ಭಾರತದ ಜೋಳದ ತಳಿಗಳು ಅಮೆರಿಕದ 
ಸಂಯುಕ್ತ ಸಂಸ್ಥಾನಗಳಿಗೆ ಅತ್ಯಲ್ಪ ಹೊಂದಾಣಿಕೆಯಾದುವೆಂದು ದೃಢಪಟ್ಟಿದೆ. 

ಜೋಳದ ಅಭಿವರ್ಧನೆ ಮತ್ತು ವ ೈದ್ಧಿಯ ಪೂರ್ವಚರಿತ್ರೆಯನ್ನು ಎನಾಲ್‌ 
ಮತ್ತಿತರರು (1936) ಪ್ರಕಟಿಸಿದ್ದಾರೆ. ಪ್ರಭೇದಗಳಲ್ಲಿನ ಸಂಬಂಧ ಮತ್ತು ವಿತರಣೆ 
ಗಳನ್ನು ಪರಿಶೀಲಿಸಲಾಯ್ತು. 

ಧಾನ್ಮ ಮತ್ತು ಸಿಹಿ ಅಥವಾ ಮೇವು ಕಡ್ಡಿಗಳಿಗೆ ಅನ್ವಯಿಸುವಂತೆ ಜಾತಿನಾಮ 
ವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ, ಸೂಡಾನ್‌ ಹುಲ್ಲು ಒಂದು ಪ್ರತ್ಯೇಕ ವಿಧ 





» ಜಿ, ಆರ್‌. ಕ್ವಿನ್ಚಿ ಮತ್ತು ಜೆ. ಎಚ್‌. ಮಾರ್ಟಿನ್‌ 1954. ಜೋಳ ಅಭಿವೃದ್ದಿ ಕೃಷಿ 
ಶಾಸ್ತ್ರದಲ್ಲಿ 371 ಅಕಾಡೆಮಿಕ್‌ ಪ್ರೆಸ್‌ ನ್ಯೂಯಾರ್ಕ್‌ ಕೂಡ ನೋಡಿ, ಪ್ರಸ್ತುತದ ಪರಿಶೀಲನೆಯಲ್ಲಿ 
ಸೇರಿಸಲು ಸಾಧ್ಯವಾಗದಂತೆ ಬಹು ತಡವಾಗಿ ದೊರೆತದ್ದು. 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 195 


ವೆಂದು ಪರಿಗಣಿಸಲಾಗಿದೆ ಮತ್ತು ಎಸ್‌. ವಲ್ಗೇರ್‌ವಾರ್‌ ಸೂಡಾನೀಸ್‌ ಎಂಬ ಉಪ 
ಪ್ರಭೇದ ದರ್ಜೆಯನ್ನು ಅದಕ್ಕೆ ಕೊಡಲಾಗಿದೆ. ಎಸ್‌. ಹಾಲೇಪೆನ್ಸೆ ಪ್ರಭೇದ ದಕ್ಷಿಣ 
ರಾಜ್ಯಗಳಲ್ಲಿ ಸಾಮಾನ್ಯವಾದ ಜಾನ್‌ಸನ್‌ ಹುಲ್ಲು, ಜೋಳವನ್ನು ಕಾಕಂಬಿ ಮತ್ತು 
ಪೊರಕೆಗಳಿಗಾಗಿ ಉಪಯೋಗಿಸಿದರೂ, ಮೂಲತಃ ಅದನ್ನು ಕಾಳು ಮತ್ತು ಮೇವಿ 
ಗಾಗಿ ಬೆಳೆಸಲಾಗುತ್ತದೆ. ಎಲ್ಲ ಸಿಹಿತಳಿಗಳನ್ನೂ ಮತ್ತು ಧಾನ್ಯ 
ತಳಿಗಳನ್ನೂ ಮೇವಾಗಿ ಉಪಯೋಗಿಸಒಹುದು. ಪೊ ಕೆಜೋಳಗಳನ್ನು ವಿಶಿಷ್ಠ 
ಬೆಳೆಯಾಗಿ ಮತ್ತು ಸೂಚಿತ ನಿರ್ದಿಷ್ಟ ಉಪಯೋಗಕ್ಕಾಗಿ ಬೆಳೆಸಲಾಗುತ್ತದೆ. 

ಕಾಫಿರ್ಸ್‌, ಡುರ್ರಾಸ್‌, ಮೈಲೋ, ಫೆಟೇರಿಟಾಸ್‌ ಮುತ್ತು. ಕೌಲಿಯಾಂಗ್ಸ್‌ 
ಗಳೆಂದು ವಿವಿಧ ವಿಧಗಳಿಗೆ ಪಂಗದನಾಮಗಳನ್ನು ಕೊಡಲಾಗಿದೆ. ಈ ಪಂಗಡಗಳೊಳಗೆ 
ನಿರ್ದಿಷ್ಠ ತಳಿಗಳಿದೆ. 

ಪ್ರಭೇದ ಸಂಬಂಧಗಳು : ಗಾರ್ಬರ್‌ (1950) ಸೋರ್ಲಲಂ ಜಾತಿ ಮತ್ತು 
ಅದರ ಸಮೀಪ ಬಂಧುಗಳಲ್ಲಿ, ಕೋಶೀಯಕ ವರ್ಗೀಕರಣ ಸಂಬಂಧಗಳ ಸಾರಾಂಠ 
ವಿತ್ತಿದ್ದಾನೆ. 25 ಪ್ರಭೇದಗಳನ್ನು ಒಳಗೊಂಡಿರುವ 6 ಉಪಜಾತಿಗಳನ್ನು ಗುರುತಿನ 
ಲಾಗಿದೆ. 21 ವರ್ಣತಂತು ಸಂಖ್ಯೆಗಳು, 10ರ ಗುಣಿತದಲ್ಲಿ 10ರಿಂದ 60ರ ಅಂತರ 
ಪಡೆದಿದ್ದವು, ಕ್ರಮೇಣವಾಗಿ ಈ ಜಾತಿಗೆ ಗಾರ್ಬರ್‌ ಮತ್ತು ಸ್ನೈಡರ್‌ (1951) 
ಎರಡು ಆಧಿಕ ಪ್ರಭೇದಗಳನ್ನು ಸೇರಿಸಿದರು. 

ಇರುವ ಹಲವಾರು ಪ್ರಭೇದಗಳಲ್ಲಿ ಇದುವರೆಗೆ ಸೋರಂ ವಲ್ಲೇರ್‌ ವಂತ್ತು 
ಎಸ್‌. ಹಾಲೇಪೆನ್ಷಿಗಳು ಮಾತ್ರ ಸಸ್ಯತಳಿ ಅಭಿದೃದ್ಧಿಯಲ್ಲಿ ಸ್ವಾರಸ್ಮಕರವಾಗಿವೆ. 
ಪ್ರಭೇದಗಳಲ್ಲಿನ ಜೀನೋಮು ಸಂಬಂಧಗಳನ್ನು ನಿರ್ಧರಿಸಲು ಅತ್ಯಲ್ಪ ಕಾರ್ಯವಾಗಿದೆ, 
ಎಸ್‌. ವಲ್ಫೇ೦್‌ 2/ ಎ20 ಪಡೆದ ಅನ್ಯಚತುರ್ಗುಣಿತವೆಂದು ತಿಳಿಯಲಾಗಿದೆ, ಆದರೆ 
ಎಸ್‌. ಹಾಲೇಪೆನ್ಸಿಯ ಜೀನೋಮು ಸಂಬಂಧ ಶಿಳಿದಿಲ್ಲ.. ಈ ಎರಡು ಪ್ರಭೇದಗಳ 
ಸಂಕರಗಳು ಅತ್ಯಧಿಕ ಫಲವತ್ತಲ್ಪದವಾಗಿರುತ್ತವೆ. ಸೂಡಾನ್‌ ಹುಲ್ಲು ಮತ್ತು 
ಜಾನ್ಸನ್‌ ಹುಲ್ಲುಗಳ ನಡುವಣ ಒಂದು ಸಂಕರದಲ್ಲಿನ ನ, ಸಂತತಿಯಲ್ಲಿ ವ್ಯಾಪಕ 
ಬೇರ್ಪಡುಗಳನ್ನು ಬೆನ್ನೆಟ್‌ ಮತ್ತು ಹಾಗ್‌ (1942) ವರದಿ ಮಾಡಿದ್ದಾರೆ, ಮಿಸ್ಸಿ 
ಸಿಪ್ಪಿಯಲ್ಲಿ ಅನೇಕ ಸಸ್ಮಗಳು ಚೈತನ್ಯದಾಯಕವಾಗಿದ್ದು, ಸಮರ್ಪಕ ಚಳಿಗಾಲರಕ್ಷಣೆ 
ಪಡೆದಿದ್ದವು. ೫, ಸಂಶತಿಯಲ್ಲಿ ಫಲವತ್ತತೆ ಅಧಿಕಗೊಂಡಿತ್ತು. 

ಸೋರ್ಸಂ ಜಾತಿಯ ತಳೀಶಾಸ್ತ್ರವನ್ನು ರಿಜ್ಜಾರಿಯಾ (1945) ಮತ್ತು 
ಮೈಯರ್ಲ್‌ (1947) ಪರಿಶೀಲಿಸಿದರು. ಅನೇಕ ಅಧ್ಯಯನಗಳನ್ನು ಮಾಡಿರುವುದ 
ದರಿಂದ ಕೆಲವು ಲಕ್ಷಣಗಳು ಚೆನ್ನಾಗಿ ತಿಳಿದಿದ್ದರೂ, ಎಲ್ಲಾ 10 ಸಂಲಗ್ನತೆಯ ಪಂಗಡ 
ಗಳನ್ನೂ ನೆಲೆಗೊಳಿಸಿಲ್ಲ. 

ಹೂವು ಅರಳುವಿಕೆ ಮತ್ತು ಪರಾಗಸ್ಪರ್ಶ : ಜೋಳದಲ್ಲಿ ಸಂತಾನೋತ್ಚ 


ಲ 
ಧ್ಟ 
ಗ್ರ 
ಗ 
ತ 

( 


396 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಶ್ತಿಯ ಕೋಶಶಾಸ್ತ್ರ ಸ್ವಭಾವವನ್ನು ಆರ್ವ್‌ಚ್‌ವಾಗರ್‌ ವಂತ್ತು ಮಾಕ್‌ಗ್ರೆರ್‌ 
(1949) ವರದಿ ಮಾಡಿದ್ದಾರೆ. ಸ್ಟೀಫನ್ಸ್‌ ಮತ್ತು ಕ್ಷಿನ್ಟಿ (1934) ಹೂವು ಅರ 
ಳುವಿಕೆ ಮತ್ತು ನಿಷೇಚನ ಸ್ಥಿತಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಹೂವು ಅರಳುವ 
ಪರಮಾವಧಿ ಸಮಯ ತಳಿಗಳಲ್ಲಿ ಗಮನಾರ್ಹವಾಗಿ ವ್ಯತ್ಕಾಸ ಹೊಂದಿತ್ತು. ಟೆಕ್ಸಾಸ್‌ನ 
ಚಿಲ್ಲಿಕೋತೆಯಲ್ಲಿ, ಬ್ಲಾಕ್‌ಹಿಲ್‌ ಕಾಫೀರ್‌ನಲ್ಲಿ ಅದು ರಾತ್ರಿ 11ರಿಂದ ಬೆಳಗಿನಜಾವ 
1 ಘಂಟೆಯವರೆಗಿತ್ತು. ಸ್ಟಾಂಡರ್ಡ್‌ ಯೆಲ್ಲೋಮೈಲೋನಕ್ಲಿ ಬೆಳಗ್ಗೆ 5 ರಿಂದ 6ರ 
ಪರೆಗಿತ್ತು. ಗಾಳಿಯಿಂದ ಅಥವಾ ಕೃತಕವಾಗಿ ಅಲುಗಾಡಿಸುವುದು ಹೂವು ಆರಳು 
ಕೆಗೆ ಪ್ರೇರಕವಾಗಿತ್ತು. ಕೋಶಬಿರಿದ 5 ಘಂಟೆ ಅಥವಾ ಹೆಚ್ಚಿನ ಸಮಯದನಂತರ 
ಬಳಸಿದ ಪರಾಗ ಬೀಜವೃದ್ಧಿ ಯಲ್ಲಿ ಕ್ರಿಯಾಶೀಲವಾಗದೆ ನಿಶ್ಶಕ್ತವಾಗಿರುತ್ತದೆ. ಮತ್ತು 
ಕೋಶಬಿರಿಯುವಿಕೆಯ ನಂತರ ತೀವ್ರವಾಗಿ ಕ್ಷೀಣಿಸುತ್ತವೆ. ಪರಾಗಸ್ಪರ್ಶದನಂತರ 
6 ರಿಂದ 12 ಘಂಟೆಗಳಲ್ಲಿ ಗರ್ಭಧಾರಣೆಯೇರ್ಪಡುವುದನ್ನು ಗಮನಿಸಲಾಯ್ತು. 
ಕೋಶ ಬಿರಿಯುವಿಕೆಯ 2 ದಿನಗಳ ಹಿಂದಿನಿಂದಲೂ ಶಲಾಕಾಗ್ರ ಗ್ರಹಿಸುವಂತಿದ್ದವು 
ಮತ್ತು ವಉಂದೆ ಕೆಲವು ದಿನಗಳವರೆಗೆ ಅದೇ ಸ್ಥಿತಿಯಲ್ಲಿದ್ದ ವು. ಜೋಳದ ಹೂವು 
ಗಳು ಬೆಳಗಿನ ಜಾವದಲ್ಲಿ ಅರಳುತ್ತವೆಯೆಂದಂ ಕಾರ್ಪರ್‌ ಮತ್ತು ಕ್ವಿನ್ಟಿ (1947) 
ಅಭಿಪ್ರಾಯಪಟ್ಟರು. 

ವಿಸ್ಕಾನ್ಸಿನ್‌ನ ಮಾಡಿಸನ್‌ನಲ್ಲಿ, ಸೂಡಾನ್‌ ಹುಲ್ಲಿನ ಹೂವು ಅರಳುವಿಕೆಯ 
ವರ್ತನೆಯ ಅವಲೋಕನವನ್ನು ಹಾಗ್‌ ಮತ್ತು ಅಹಲ್‌ಗ್ರೆನ್‌ (1943) ವರದಿ 
ಮಾಡಿದ್ದಾರೆ. ಪ್ರಕಾಶವಣನ ಉಷ್ಣ ವಾತಾವರಣದಲ್ಲಿ ಬೆಳಗ್ಗೆ 8 ಘಂಟೆಯೊಳಗೇ 
ಕೋಶಬಿರಿಯುವಿಕೆ ಪೂರ್ಣಗೊಂಡಿತು. ತಂಪು, ಮೋಡಾವ್ಳತ ದಿನಗಳಲ್ಲಿ ಅದು 
ನಿಧಾನವಾಯ್ತು. ಸೆಕೆ ದಿನಗಳಲ್ಲಿ, ಜೋಳದಲ್ಲಿ ಹಲವು ಹೂವುಗಳು ಮಧ್ಯಾಹ್ನ ತಡ 
ವಾಗಿ ಅರಳಬಹುದೆಂದು ನಂತರದ ಅವಲೋಕನಗಳಿಂದ ಕಂಡು ಬಂದಿದೆ. ಸುಮಾರಾಗಿ 
5 ಘಂಟೆಗಳ ನಂತರ ಪರಾಗಚೇತನ ನಶಿಸಿ, ಸ್ಟೀವನ್ಸ್‌ ಮತ್ತು ಕ್ವಿನ್ಬಿ (1934) ಪಡೆದ 
ಫಲಿತಾಂಶಗಳನ್ನು ಸಮರ್ಥಿಸಿತು. 

ಜೋಳದಲ್ಲಿ ಮತ್ತು ಅದರ ವಿವಿಧ ವಿಧಗಳಲ್ಲಿ ಅನ್ಯಪರಾಗಸ್ಪರ್ಶದ ಪರಿಮಾಣ 
ಗಳಲ್ಲಿ ವ್ಯಾಪಕ ವ್ಯತ್ಕಾಸಗಳಿವೆಯೆಂದು ವಂದಿ ಮಾಡಲಾಗಿದೆ. ಹಲವು ಕಾರ್ಯಕರ್ತರು 
ನೆರೆಯ ಸಾಲುಗಳ ನಡುವೆ ಶೇ. 50 ಭಾಗದಷ್ಟು ಸಂಕಂಗಳೇರ್ಪಡುವುದನ್ನು ಮತ್ತು 
ಶೇ. 0.6ರಷ್ಟು ಕಡಮೆಯವನ್ನೂ ಗಮನಿಸಿದ್ದಾರೆ. ಅನೇಕ ಕಾರ್ಯಕರ್ತರು ಶೇ. 10 
ರಿಂದ 20ರವರೆಗಿನ ಪರಮಾವಧಿಯನ್ನು ಗವಗಿಸಿದ್ದಾರೆ, 

ಏಸ್ಕಾನ್ಸಿನ್‌ನ ಮಾಡಿಸನ್‌ನಲ್ಲಿ ನಡೆಸಿದ ಪರೀಕ್ಷೆಗಳಲ್ಲಿ ಸೂಡಾನ್‌ ಹುಲ್ಲಿನ ಅನ್ಕ 
ಪರಾಗಸ್ಪರ್ಶದ ಶೇಕಡಾವಾರು, ಶೇ. 7ರಷ್ಪಿತ್ತೆಂದು ಹಾಗ್‌ ಮತ್ತು ಅಹಲ್‌ಗ್ರೆನ್‌ 
(1943) ವರದಿ ಮಾಡಿದ್ದಾರೆ. 


ಹತ್ತಿ ಮತ್ತು ಜೋಳ ತಳಿಅಭಿವೃದಿ 397 


ಪೆನಿಸಿಲ್ವೇನಿಯಾ ರಾಜ್ಯ ಕಾಲೇಜಿನಲ್ಲಿ 3 ವರ್ಷಗಳ ಅವಧಿಯಲ್ಲಿ ಬೆಳೆಸಿದ 
ಸೂಡಾನ್‌ ಹುಲ್ಲು ತಳಿಗಳ ನಡುವೆ ಆದ ಸ್ವಾಭಾವಿಕ ಸಂಕರಗಳ ಪರಿಶೀಲನೆಗಳನ್ನುು 
ಗಾರ್ಬ್ಚರ್‌ ಮತ್ತು ಅಟ್‌ವುಡ್‌ (1945) ವರದಿ "ಮಾಡಿದ್ದಾರೆ. ಕೆಂಪ್ರ ಮತ್ತು ಕಂದು 
ವರ್ಣದ್ರವ್ಯವಿರುವ ತಳಿಗಳನ್ನು 12ರಿಂದ 20 ಅಂಗುಲ ಆಂತರವುಳ್ಳ ಪರ್ಯಾಯ 
ಸಾಲುಗಳಲ್ಲಿ ಬಿತ್ತಿ, ನೆರವೇರಿದ ಸ್ಟಾ ರಭಾವಿಕ ಸಂಕರಗಳನ ನ್ಮ ಕಂದು (ಹಿಂಜರಿತ) ಸಸಿ ಸಸ್ಯ 
ಗಳಲ್ಲಿ ಬೇರ್ಪಡುವ ಕೆಂಪು ಸಸ್ಯಗಳ ಪರಿಮಾಣದಿಂದ ನಿರ್ಧರಿಸಲಾಯ್ಡು ಅನುಕ್ರಮ 
ಖುತುಗಳಲ್ಲಿನ (19413 1943) ಸ್ವಾಭಾವಿಕ ಸಂಕರಗಳ ಶೇಕಡಾವಾರು 76.4, 
18.2 ಮತ್ತು 34,4 ಆಗಿತ್ತು. ರದೇ ಕರ್ತೃಗಳು ಉದಾಹರಿಸಿದ, ಟೆಕ್ಸಾಸ್‌ 
ಪ್ರಯೋಗ ತಾಣದ ಕಾರ್ಬರ್‌ ಮತ್ತು ಕ್ವಿನ್ಟಿಗಳ ದತ್ತಾಂಶ, ಲಿಯೋಟಿ ಸೂಡಾನ್‌ 
ಹುಲ್ಲು ಸಂಕರಣಗಳಲ್ಲಿನ ಸ್ಟಾ ಶ್ವ ಭಾವಿಕ ಸಂಕರಗಳು ಶೇ. 46ರ ಸರಾಸರಿ ಹೊಂದಿರುವ 

. 7ರಿಂದ 47ರವರೆಗಿನ ವೃತ್ಯಾಸ ಸವನ್ನು ವ್ಯಕ್ತಪಡಿಸಿತು. 

ಹಿಂದಿನ ಜೋಳ ತಳಿಅಭಿವೃ ದ್ಕಿ ಕಾರ್ಯಕ್ರಮದ ಅಧ್ಮ ಯನಗಳು : ಕಾರ್ಪರ್‌ 
ಮತ್ತು ಕ್ವಿನ್ಸಿಗಳಿಗನುಸಾರವಾಗಿ (1647) ಪ್ರಸ್ತುತದ ಜೊಳ ತಳಿ ಅಭಿವೃದ್ಧಿಯ 
ಉದ್ದ (ಶಗಳು ಕೆಳಗಿನ ನವನ್ನು ಒಳಗೊಂಡಿವೆ. ಸಮಂಜಸ ಪಕ್ವತೆ, ಹವಾ ಬದಲಾವಣೆ 
ಗಳನ್ನು ತಡೆದುಕೊಳ್ಳುವ. ಬೀಜ, ಯಂತ್ರಗಳಿಂದ ಕೊಯ್ಲು ಸಾಧ್ಯವಾಗುವಂತಹ 
ಕುಬ್ಜತೆ, ಕೀಟ ಪ್ರತಿರೋಧ, ರೋಗ ಪ್ರತಿರೋಧ, ಅಭಿವೃ ದ್ವಿಗೊಂಡಿರುವ ಮೇವು 
ಗುಣ, ಹೆಚ್ಚು ರುಚಿಕರ ಬೀಜ ಮತ್ತು ಮಯಣದಂತಹ ಪಿಷ್ಠವುಳ್ಳ ಭಖ್ರಣಾಹಾರ. 
ಸಸ್ಯದ ಕಂದುವರ್ಣ ಬೀಜಾವರಣದಲ್ಲಿನ ಆಕ್ಷೇಪಣೀಯ ಬಣ್ಣವನ್ನು ತೊಡೆದು ಹಾಕು 
ತ್ತದೆ. ಮಯಣದಂತಹ ಭ್ರೂಣಾಹಾರ, ಬಿಠೀಬೀಜ ಮತ್ತು ಕಂದು ಸಸ್ಯ ವರ್ಣಗಳು 
ಏಕ ಹಿಂಜರಿತ ವಂಶವಾಹಿಗಳಿಂದಾದುವು. 

ಧಾನ್ಯದ ಅಧಿಕ ಉತ್ಪತ್ತಿ, ಸಡಿಲ ತೆನೆ, ಉದುರುವಿಕೆ ಮತ್ತು ಅಡ್ಡಬೀಳುವಿಕೆ 

ಪ್ರಶಿರೋಧಗಳೂ ಕೂಡ ಮುಖ್ಯವಾದವು. ಅಧಿಕ ಎತ್ತರಗಳಲ್ಲಿ ಮತ್ತಾ ಹೆಚ್ಚು 

ಉತ್ತರದ ಅಕ್ಷಾಂಶಗಳಲ್ಲಿ ಅಲ್ಪಾವಧಿ ಮಂತ್ತು ಶುಷ್ಕತೆಯ ಪ್ರತಿರೊಃಧ ಸಂಧಿಗ್ಧ 
ಲಕ್ಷಣಗಳು. ಗಿಡ್ಡವಿಧಗಳಿಗೂ ಕೂಡ ಆಡ್ಡಬೀಳುವಿಕೆಯ ಪ್ರತಿರೋಧ ಮುಖ್ಯ. 
ಸೂಡಾನ್‌ ಹುಲ್ಲುಗಳನ್ನೊಳಗೊಂಡು, ಮೇವು ವಿಧಗಳಲ್ಲಿ. ಕಡಮೆ ಗ್ಲೂಕೋಸೈಡ್‌ 
ಅಂಶ ಅಪೇಕ್ಷಿತ. ಕಾಕಂಬಿ ಮತ್ತು ಸಾಧ್ಯವಾದಲ್ಲಿ ಸಕ್ಕರೆಗಳ ಮೂಲವಾಗಿ ಬಳಸಲು 
ಜೋಳ ಅಭಿಪೃದ್ಧಿಗಾಗಿ ಒಂದು ವಿಶಿಷ್ಟ ಪ್ರಯೋಗ ತಾಣ ಮಿಸ್ಸಿಸಿಪ್ಪಿಯ, ಮೆರಿಡಿ 
ಯನ"ನಲ್ಲಿ ಸ್ಮ್ರಾಪಿಸಲ್ಪಟ್ಟಿದೆ. 

ಪಕ ತೆ ; ಪಕ್ವತೆಯ ಕಾಲವು ಉಷ್ಣಾಂಶ ಮತ್ತು ಬೆಳಕಿನ ಅವಧಿಗಳೆರಡನ್ನೂ 
ಅವಲಂಬಿಸುತ್ತದೆ. ಸಾಮಾನ್ಯವಾಗಿ ಜೋಳಗಳ ಹೂವುಗಳು ಕಡವೆಂ ಅವಧಿಯ 
ದಿನಗಳಲ್ಲಿ ಅರಳುತ್ತವೆ. ಆದರೆ ಬ್ರೂಮಃಕಾರನ್‌ನಂತಹ ಹಲವು ವಿಧಗಳು, ಡಿನದ 


398 ಸಸ್ಯ ಶಳಿಅಭಿವ ದ್ವಿ ವಿಧಾನಗಳು 


ಅವಧಿಗೆ ಸಂಬಂಧಕವಾಗಿ ಜಡತ್ವ ಹೊಂದಿರುತ್ತವೆ. ಕೆಲವು ತಳಿಗಳು ಇತರವುಗಳಿ 
ಗಿಂತಲೂ ಸಂಬಂಧಕವಾಗಿ ಬೆಳಕು ಅವಧಿಯ ಸೂಕ್ಷ ಒಗಶ್ರಿಹಿಗಳಾಗಿರುತ್ತ ವೆ ಕ್ವಿನ್ಟಿ 
ಮತ್ತು ಕಾರ್ಪರ್‌ (1945, 1946, 1948) ಗಳಿಗನುಸಾರವಾಗಿ 18,. 11. 12, 
ಎಂದು ಹೆಸರಿಸಿದ ವಂಶವಾಹಿಗಳ ಒಂದು ಸರಣಿ ಮೈಲೋದಲ್ಲಿ ಬಿರಿಯುವಿಕೆಗೆ ಅಗತ್ಯ 
ವಾದ ದಿನಗಳನ್ನು ನಿರ್ಧರಿಸುವುದು ಕಂಡುಬಂದಿದೆ. ಈ ವಂಶವಾಹಿಗಳ ಸಂಬಂಧ 
ಮತ್ತು ಪರಿಣಾಮಗಳನ್ನು ಕೋಷ್ಟಕ 32ರಲ್ಲಿ ಸೂಚಿಸಲಾಗಿದೆ. 
ಕ್ವೆನ್ಟಿ ಮತ್ತು ಕಾರ್ಪರ್‌ಗಳಿಗನುಸಾರವಾ ೂಗಿ, ಹಿಂಜರಿತದ [೩ ಪ್ರಬಲವಾದ ೫1೩, 
ಮತ್ತು “ಗಗಳಿಗೆ ಅಧಿರೋಹಿಯಾಗಿರುತ್ತದೆ ಮತ್ತು ೫1೩, 31್ಠಗೆ 1. 
ಯಾಗಿರುವುದನ್ನುಳಿದು. ದೀರ್ಫಾವಧಿ ಅಲ್ಪಾವಧಿಗೆ ಪ್ರಬಲವಾಗಿದೆ. ಸಂಬುಧ 
ದಿಂದ ವಿಭೇದಗಳನ್ನು 14 ಘಂಟೆಗಳಿಗಿಂತಲೂ ಅಧಿಕ ೬ ಚ ದಿನಗಳಲ್ಲಿ 
ಬೆಳೆಸಿದಾಗ ಪಕ್ಚತೆಗೆ ಎಂಟು ವಂಶವಾಹಿರೂಪಗಳೂ ಮತ್ತು 4 ದ್ಯಶ್ಯರೂಪಗಳೂ 
ಉಂಟಾದವು. 10ಘ :0ಟೆ ಅವಧಿಯ ದಿನಗಳಲ್ಲಿ ಬೆಳೆಸಿದಾಗ ಈ 4 ವಿಧಗಳು ಅಭಿನ್ನ 
ವಾಗಿದ್ದವು. ಪಕ್ವತೆ ಸಮಯ ಮತ್ತು ಪಡೆದ ಗಾತ್ರಗಳ ನಡುವೆ ಸಹಸಂಯಂಧವಿರು 
ವ್ರದರಿಂದ, ಅಧ್ಯಾಯ 3ರಲ್ಲಿ ಪರಿಶೀಲಿಸಿರುವಂತೆ ವಂಶವಾಹಿಗಳು ಚೇತನಕ್ಕೆ ಸಂಬಂಧ 
ಪಟ್ಟಿವೆ. 
ಕೋಷ್ಟಕ 32: ಮೈಲೋವಿನ ವಿವಿಧ ಸಮಯುಗ್ಮಜ ಮತ್ತು ವಿಷಮ 
ಯುಗ್ಮಜ ವಂಶವಾಹಿ ರೂಪಗಳನ್ನು ನೆಡುವಿಳೆಯಿಂದ ಕೋಶ 
ಬಿರಿಯುವಿಕೆ ವರೆಗಿನ ದಿನಗಳ ಸಂಖ್ಯೆ (ಕ ವಂತ್ತು ಕಾರ್ಪರ್‌ 1946) 





ದೃಶ್ಯರೂಪ ವಂಶವಾಹಿರೂಪ ನಷ್ಟದ 
ಶೀಘ್ರ ಎ. ಪಜ ಜ್ರ | ಔಪಿಗುತಿ ಗುಷ್ಯಾಗಾತ್ತಿ 71ಕ್ಕಾಗತ್ತ | 150 
ಮಧ್ಯಮ . . . ೩12 77೩778, ಗಾತ್ಮಿಗಾಷ್ಮಿ 70 
ಮಧ್ಯಮ ವಿಷಮಯುಗ್ಮ! ಜ 121೩ ಗಾಖ್ಮಿಗತ ಗಾತ್ಮಿಗುತ್ಮ 82 
ದೀರ್ಫ್ಥ .. 712112 ಗಾರ್ಮ 1,11ಣ, 82 
ದೀರ್ಫವಿಷಮಯುಗ್ಮಜ ಜ . .| 12714 7೧೩,77೩, 112,711 92 
ಅತ್ಯಧಿಕ ದೀರ್ಫ . . (| 74272 31ಒಗಿ13 ಗಾರಿ?ಿತ್ತಿ 98 
ಅತ್ಯಧಿಕ ದೀರ್ಫ ವಿಷಮ 
ಯಂಗ್ಮಜ . .". (| 718734 712,712, 77೩,ಗಾತ್ಮ 94 
ಅತ್ಯಧಿಕ ದೀರಘ್ಫ 2 . . | 7/82 1/83, 11,12, 98 
ಅತ್ಯಧಿಕ ದೀರ್ಫ್ಥ ವಿಷಮ 
ಯುಗ್ಭಜು . . . ೬. ಹಿಗೆ 813,112, 112,13೩. 94 
ಕ್ವಿನ್ಸಿ ಮತ್ತು ಕಾರ್ಪರ್‌ (1947) 19 ಜೋಳ ತಳಿಗಳು ಮತ್ತು 21 ೯ 


ಸಂಕರಣಗಳಲ್ಲಿ ಆಲ್ಫಾವಧಿ ಬೆಳಕು ಅವಧಿಯ (10 ಘಂಟೆ) ಪ್ರತಿಕ್ರಿಯೆಗಳನ್ನು 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 399 


ಭೃಸಿಸಿದರು. ತಳಿಗಳಲ್ಲಿ ಅಲ್ಪಾವಧಿ ದಿನಗಳ ಸೂಕ್ಷ್ಮಗ್ರಾಹಿ ಭಿನ್ನತೆ ಕಂಡುಬಂದಿತು. 
ಸಂಕರಣ ವಸ್ತುಗಳಲ್ಲಿ ಒಂದು ಆಥವಾ ಎರಡು ಜನ್ಮದಾತೃಗಳೂ ಸೂಕ್ಷ್ಮಗ್ರಾಹಿಗಳಾ 
ಗಿದ್ದಲ್ಲಿ ಎಲ್ಲಾ ೫; ಸಸ್ಯಗಳೂ ಸೂಕ್ಷ್ಮಗ್ರಾಹಿಗಳಾಗಿದ್ದವು. ಆದ್ದರಿಂದ ಸೂಕ್ಷ್ಮ 
ಗ್ರಾಹಿಯಾಗಿರುವುದು ಒಂದು ಪ್ರಬಲ ಲಕ್ಷಣವೆಂದು ಭಾವಿಸಲಾಯ್ತು. 
ಪಕ್ಚತೆಯ ನಿರ್ದಿಷ್ಟ ವಂಶವಾಹಿಗಳಲ್ಲಿ ಮಾತ್ರ ಭಿನ್ನವಾಗಿರುವ ಜೋಳ ಜೋಡಿ 
ಗಳು, ಟೆಕ್ಸಾಸ್‌ ಮೈಲೋ ಮತ್ತು ಸೂನರ್‌ ಮೈಲೋ, ಹೆಗರಿ ಮತ್ತು ಅರ್ಲಿಹೆಗರಿ 
ಹಾಗೂ ಕಾಲೋ, ಅದ್ಲಿಕಾಲೋ (ಕ್ಷೆನ್ಬಿ ಮತ್ತು ಕಾರ್ಪರ್‌ 19417), ಮೂರನೆಯ 
ತಳಿಯೊಡನೆಯ ಸಂಕರಗಳಲ್ಲಿ ತಳಿ ಜೋಡಿಗಳ ೦ತತಿಗಳು ಬೆಳವಣಿಗೆ ಅವಧಿ ಭಿನ್ನ 
ವಾಗಿದ್ದಾಗ ತಮ್ಮ ಧಾನ್ಯ ಮತ್ತು ಸ್ಟೋವರ್‌ ಉತ್ಪನ್ನದಲೂ ಬನ್ನ ವಾಗಿದ್ವವು. 
ಪಕ್ಷತೆಯಲ್ಲಿ ಅತ್ಯಲ್ಪ ಭಿನ್ನತೆಯಿರುವ ಕೆಲವು ಸ ಸುಕರಗಳ್ಲ ಧಾನ್ಯ ಉತ್ಪನ್ನದ ಗಮ 
ಸಗಳಿತ್ತು. ಸಾದೃಶ ಪಕ್ವತೆ ಪಡೆದು ಒಂದೇ ವ ಭಿನ್ನತೆ 
ಹೊಂದಿರುವ ೫,[. ಸಂತತಿಯ ಜೋಡಿಗಳು ಶೇ. 25 ಭಾಗದಷ್ಟರಮಟ್ಟಿಗೆ ಧಾನ್ಯ 
ಉತ್ಪನ್ನ ಭಿನ್ನತೆ ಉಂಟುಮಾಡಿತು. ಪಕ್ಚತೆಯಲ್ಲಿ ಮಾರ್ಹಾಟುಗಳಾಗದಿದ್ದರಣ 
ಕೂಡ ಅಂತಹ ಸಂದರ್ಭಗಳಲ್ಲಿ ಯುಗ, ವಿಕಲ್ಪಿ ಗಳು ತಮ್ಮ ಸಂಯೋಜನಾಶಕ್ತಿಯಲ್ಲಿ 
ವ್ಯತ್ಯಾಸವಾಗಿದ್ದ ವೆಂದಂ ನಿರ್ಧರಿಸಲಾಯ್ತು. 
ಎತ್ತರ ;: ಕಾಳಿಗಾಗಿ ಬೆಳೆಸುವ ಜೋಳ ತಳಿಗಳು ಹೆಚ್ಚು ್ವ ಕಡಿಮೆ ಸಂಪೂರ್ಣ 
ವಾಗಿ ದ್ವಿಗುಣ. ಕುಬ್ಬ ವಿಧದವು. ಮೇವಿಗಾಗಿ ಅಥವಾ ದ್ಹಿ ಗುಣ್‌ ಬಳಕೆಗಾಗಿ ಬೆಳೆಸಂದ 
ಜೋಳಗಳಂ ಸರಿ ಪ್ರಮಾಣದ ಅಥವಾ ಸಾಧಾರಣ ಎತ್ತ ರವಾಗಿರಬ ಹುದು, ಕಯೈೆನ್‌ ನ 
ಯಂತ್ರ ಕೊಯ್ಲಿಗೆ ಸೂಕ್ತ ಜೋಳಗಳು, ಅಪೇಕ್ಷಿಶತವಾಗಿ 20 ರಿಂದ 36 ಅಂಗುಲ 
ಎತ್ತರವಿರಬೇಕು 'ಮತ್ತು ಕೈ ಆಂಗುಲ ಎತ್ತರಕ್ಕಿಂತ "ಹೆಚ್ಚಾ ಗಿರಬಾರದು. 
ಬೂ ಶ್ರಮ್‌ಕಾರನೌನಲ್ಲಿ ಕುಬ್ಬ ಎಏಥಗಳ ಹಲವು ಇರವುಗಳನ್ನು ನಮೂದಿಸದಾಗಿದೆ. 
1855ರ ಸುವಕಾರಿಗೆ ಒಂದು ಕುಬ್ಬವಿಧ ಓಹಿಯೋದಲ್ಲಿ ಮತ್ತು 1863ರಲ್ಲಿ 
ಇನ್ನೊಂದು ಪ್ರತ್ಯೇಕ ವಿಧ ನ್ಯೂಯಾರ್ಕ್‌ನಲ್ಲಿ ವೃಕ್ತಪಟ್ಟಿತಂ. 1910ರಲ್ಲಿ ಒಂದು 
ಮುಖ್ಯ ಕುಬ್ಬ, ಓಕ್ಸಹಾಮಾದಲ್ಲಿ ಕಂಡುಬಂದಿತು. ಕೊನೆಯದು ತುದಿಯ ಬಳಿ ಮಾತ್ರ 
ಕವಲೊಡೆಯುವ ನೀಳ ನುಣುಪು ಕೊಂಬೆ ಪಡೆದಿತ್ತು. 1900ಕ್ಕೆ ಬಹುಶಃ ಇನ್ನೂ 
ಹಿಂದೆಯೇ ಹಳದಿ ಮೈಲೋಗಳ ಕುಬ್ಜ ವಿಧಗಳು ತಿಳಿದಿದೆ. ಈ ಕುಬ್ಜ ಲಕ್ಷಣದ 
ಮೂಲ ತಿಳಿದಿಲ್ಲ. 19೨4ರ ವೇಳೆಗೆ ₹6 »25,000 ಎಕರೆ ಹಳದಿ ಮೈಲೋಗಳನ್ನು 
ಬಿಳೆಸಲಾಗುತ್ತಿತ್ತೆಂದು ಅಂದಾಜು ಮಾಡಲಾಯ್ತು. ವಿತ್ತೆರಕ್ಕಾಗಿ ಎರಡನೆಯ ವಂಶ 
ವಾಹಿಯೊಂದರ ಮಾರ್ಪಾಟನ ಫಲಿತಾಂಶವಾಗಿ ದ್ವಿಗುಣ ಕುಬ್ಬ ಲಕ್ಷಣ, ಕಬ್ಬು ಹಳದಿ 
ಮೈಲೋಪವಿನಲ್ಲಿ ಉತ್ಪನ್ನ ವಾಯಿತೆಂದು ಭಾವಿಸಲಾಗಿದೆ. ಕಂ ನ್‌ ಯಂತ್ರ ಕೊ ನ್ಲಿಗೆ 
ಸೂಕ್ತವಾದ ದ್ವಿ ಗುಜ” ಕುಬ್ಬ ತಳಿಗಳಲ್ಲಿ ಪ್ರಥಮವಾದ ಬೀ "ವರ್‌ ಮೈಲೋವನ್ನು 
1928ರಲ್ಲಿ ಬಿಡುಗಡೆ ಮಾಡಲಾ ಮ್ತಾೂ 


400 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಬ್ದುತೆಗೆ ಕಾರಣವಾದ ಮೊದಲಿನೆರಡು ವಂಶವಾಹಿಗಳನ್ನು 7೪%, ವಂತ್ತು 
೫, ಎಂದು ಕರೆಯಲಾಗಿದೆ. ಹಿಂಜರಿತ ಸ್ಥಿತಿಯಲ್ಲಿ ಈ ವಂಶವಾಹಿಗಳು ಅಂತರ್‌ 
ಗೆಣ್ಣನ್ನು ಗಿಡ್ಡ ವಾಗಿಸುತ್ತವೆ ಮತ್ತು 6%] 6%, ಎಧಥ ದ್ವಿಗುಣ ಕುಬ್ಜವಾಗಂತ್ತವೆ. 
ಇತರ ವಿಧಗಳು ಸ್ಟಾಂಡರ್ಡ್‌ ಅಥವಾ ಎತ್ತರದ್ದು, ೫, 0೫, ಎತ್ತರ ಕುಬ್ಬ 
7೫]. 6೫] : ಮತ್ತು ಕುಬ್ಬ 6೫; ೫%. 

ಕುಬ್ಜತೆಗೆ ಮೂರು ವಂಶವಾಹಿಗಳ ಇರವುಗಳಿಂದಾಗಿ, ತ್ರಿಗುಣ ಕುಬ್ಹ ಜೋಳ 
ವಿಭೇದಗಳು ಈಗ ತಿಳಿದುಬಂದಿವೆ. ಹಾಗಿದ್ದರೂ ಮಿಶ್ರಣಸೂಕ್ತವಾದ ವಿಭೇದಗಳು 
ಎರಡು ಕುಬ್ಜ ವಂಶವಾಹಿಗಳನ್ನು ಮಾತ್ರ ಹೊಂದಿವೆ. 

ರಾಸಾಯನಿಕ ರಚನೆ ; ಜೋಳ ಧಾನ್ಯದ ರಾಸಾಯನಿಕ ರಚಿನೆಯ ಅಧ್ಯಯನ 
ಮಾಡಲಾಗಿದೆ. ಬಾರ್ಹಾಂ ಮತ್ತಿತರರು (1946) ಅಧ್ಯಯನ ಮಾಡಿದ 14 ಜೋಳ 
ತಳಿಗಳಲ್ಲಿ ಪಿಷ್ಟಲಕ್ಷಣಗಳ ತಳಿ ಭಿನ್ನತೆಯನ್ನು ಕಂಡರು. ಪಿಂಕ್‌ಕಾಫಿರ್‌ ಪಿಷ್ಟ ಆಹಾರ 
ತಯಾರಿಕೆಯಲ್ಲಿ ಬಳಸಲು ಉತ್ತಮ ಲಕ್ಷಣಗಳನ್ನು ಹೊಂದಿತ್ತು. ಅಡಿಗೆ ವರ್ತನ 
ಯಲ್ಲಿ ಶ್ರಾಕ್‌ನ ಜಿಗಟು ಪಿಷ್ಟ ಮರಗೆಣಸಿನೊಡನೆ ಸಮೀಪ ಸಾದ್ಯಶ್ಶೃತೆ ಪಡೆದಿತ್ತು. 
ರಾಸಾಯನಿಕ ರಚನೆ ಮತ್ತು ಪಿಷ್ಟಗುಣಗಳ ನಡುವೆ ಯಾವ ಸಹಸಂಬಂಧವೂ ಕಂಡು 
ಬರಲಿಲ್ಲ. ಟಾನಿನ್‌ ಶೇಕಡಾವಾರುಗಳಲ್ಲಿ ತಳಿಗಳು ವ್ಯಾಪಕ ಭಿನ್ನತೆ ಪಡೆದಿದ್ದವು. 

ಇತರ ಧಾನ್ಯಗಳಂತೆಯೇ ಜೋಳದಲ್ಲಿ ಮಯಣದಂತಹ ಅಥವಾ ಮಯಜಾ 
ದಂತಿರದ ಪಿಷ್ಟವಿರಬಹುದು. ವಾಕ್ಷಿ ಕಂಬೈನ್‌ ಕಾಫಿರ್‌, ವಾಕ್ಸಿ ಕಂಬೈನ್‌ ಮೈಲೋ 
ಮತ್ತು ಕೋಡಿ ತಳಿಗಳು ಮೂಲತಃ ಮರಗೆಣಸು ಪಿಷ್ಠಕ್ಕೆ ಬದಲಾಗಿ ವಂಯಂಣ ಪಿಷ್ಟ 
ಪಡೆದವುಗಳ ಉತ್ಪಾದನೆಗೆ ಮತ್ತು ಇತರ ವಿಶಿಷ್ಟ ಬಳಕೆಗೂ ಆನುಕೂಲವಾದವು. 
ಮಯಣಲಕ್ಷಣ ಟೆಕ್ಸಾಸ್‌ನಲ್ಲಿ ಬೆಳೆಸುತ್ತಿದ್ದ ಒಂದು ಪರಿಚಯುತ ವಿಭೇದ ಪ್ರಥಮತಃ 
1930ರಲ್ಲಿ ಕಂಡುಬಂದಿತು. ನಂತರ ಲಿಯೋಟಿ ಮತ್ತು ಶ್ರಾಕ್‌ನಂತಹ ಇತರ 
ಜೋಳ ತಳಿಗಳೂ ಮಯಣಕ್ಕೆ 'ಕಾರಣವಾಪ ವಂಶವಾಹಿಯನ್ನು ಹೊಂದಿವೆಯೆಂದು 
ಕಂಡುಬಂದಿತು. 

ವೆಸ್ಟ್‌ಲ್ಯಾಂಡ್‌ : ಕೋಡಿ ಸಂಕರಣದ ಸಂತತಿಗಳಲ್ಲಿರುವ ನಿಯಾಸಿನ್‌ ಅನ್ನಾಂಗ 
ಅಂಶಗಳಿಗೆ ಸಂಬಂಧವಾದ ಉಲ್ಲಂಘನ, ಬೇರ್ಪಡುವನ್ನು ಟಾನರ್‌ ಮತ್ತಿತರರಂ 
(1949) ವೀಕ್ಷಿಸಿದರೆಂಬುದು ಕುತೂಹಲಕಾರೀ ವಿಷಯ. ವೆಸ್ಟ್‌ಲ್ಯಾಂಡ್‌ನಲ್ಲಿನ 
ನಿಯಾಸಿನ್‌ ಅಂಶದ ವ್ಯಾಪ್ತಿ 43,0 ಯಿಂದ 49.1 ಮೈಕ್ಟೋಗ್ರಾಂಗಳು ಮತ್ತು 
ಕೋಡಿಯಲ್ಲಿ 669 ರಿಂದ 72.9 ೫ ಸಸ್ಯಗಳ ಧಾನ್ಯಗಳು 46.3 ಮೈಕ್ರೋಗ್ರಾಂ 
ಗಳಷ್ಟು ಪಡೆದಿತ್ತು. ನ್ಕನಲ್ಲಿನ ವ್ಯಾಪ್ತಿ 37.8 ರಿಂದ 103.6 ಮೈಕ್ರೋಗ್ಬಾಂಗಳಷ್ಟು 
ವಿಸ್ತಾರವಾಗಿತ್ತು. ಒಂದು ನ್ಯ ಸಸ್ಯ 124 ಮೈ ಕ್ರೋಗ್ರಾ ಫಂ ಪಡೆದಿತ್ತು. ನಿಯಾಸಿನ್‌ 
ಅಂಶ ಇತರ ಯಾವ ಸಸ್ಯ ಲಕ್ಷಣದೊಡನೆಯೂ ಸಂಬಂಧ ಪಟ್ಟಿರುವುದು ಕಂಡುಬಂದಿಲ್ಲ. 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 401 


ಪ್ರಾಣಿಗಳ ಪೋಷಣೆಯಲ್ಲಿ ನಿಯಾಸಿನ್‌ ಒಂದು ಅವಶ್ಯಕ ಅನ್ನಾಂಗವಾಗಿರುವುದರಿಂದ 
ಇದನ್ನು ವೃದ್ಧಿಗೊಳಿಸುವ ತಳಿಅಭಿವೃದ್ಧಿ ಕಾರ್ಯ ಮುಖ್ಯವೆಂ ೦ದು ಕಂಡುಬರುತ್ತದೆ. 

ರೋಗ ಪ್ರತಿರೋಧ : ಲ್ಯೂಕೆಲ್‌ ಮತ್ತಿತರರು (1944) ಜೋಳದ ರೋಗ 
ಗಳನ್ನು ವಿವರಿಸಿದರು. ಡಿಕ್‌ಸನ್‌ (1947) ಸೋರ್ಸಂನ 16 ರೋಗಗಳ ಬಗ್ಗೆ 
ಸ್ವಾರಸ್ಮಕರ ಮಾಹಿತಿಯನ್ನು ಒದಗಿಸಿದ್ದಾನೆ. ತಳಿಗಳ ಭಿನ್ನಪ್ರಶಿಕ್ತಿಯೆ ಮತ್ತು ಕೆಲವು 
ಜೀವಿಗಳ ಪ್ರತಿರೋಧ ರಿಕ್ಕ ತೆಯ ಸ್ವಭಾವವನ್ನು ಸೂಚಿಸಲಾಯ್ತು, ತಳಿಗಳ ಪ್ರತಿ 
ರೋಧ ವ ಎತ್ಕಾಸಗಳನ್ನು 'ನುರುಕಿಸಿದ್ದ ರೂ, ಇದಕ್ಕೆ ಕಾರಣವಾದ ವಂಶವಾಹಿಗಳ 
ರಿಕ್ಚತೆಯ ವಿಧಾನದ ವಿಷಯದಲ್ಲಿ ಸಾಪೇಕ್ಷ ವಾಗಿ ಆತ್ಮಲ್ಪ ಮಾಡಿತಿ ತಿಳಿದಿದೆ. ಈ 
ಕೆಳಗಿನ ರೋಗಗಳಿಗೆ ಪ್ರತಿರೋಧ ಪಡೆದಿರುವ ತಳಿಗಳ ಇರವು ತಿಳಿದುಬಂದಿದೆ. 


ದಂಡಾಣುಪಟ್ಟೆ ,. , . . ಸೂಡೋಮೋನಾಸ್‌ ಆಂಡ್ರೋಪೋಗೋನಿ 
ದಂಡಾಣುಗೆರೆ . . .. . ಜಾಂತೋಮೋನಾಸ್‌ ಹೋಲ್ಲಿಕೋಲಾ 
ದಂಡಾಣು ಮಚ್ಚೆ ೨. ೬. ೬೨೧ . ಸೂಡೋಮೋಣಾಸಿ' ಸಿರಂಜೀ 
ಗಡಸುಮಚ್ಚೆ .. ೬. ೬. ೬. ೬ ಆಸ್ಕೋಚೈಟಾ ಸೋರ್ಲಿನಾ 
ಆಂತ್ರಾಕ್ನೋಸ್‌ . . . . ಕೋಲಿಟೋಟ್ರ್ಬೃಕಂ ಗ್ರುಮಿನಿಕೋಲಂ 
ಎಲಕೊಳೆ , , , . ೬. ಹೆಲ್ಮಿಂತೋಸ್ಫೋರಿಯಂ ಟರ್ಲಿಕಂ 
ತುಕ್ಕುರೋಗ ,. . . .. . ಪರ್ಲೇನಿಯಾ ಹರ್ಲೂ ಬರಿಯಾ 
ಆವೃತಕಾಳು ಕಾಡಿಗೆರೋಗ , . ಸ್ನ್ಮಾಸಿಲೋತೀಕಾ ಸೋರೈೈ 
ಸಡಿಲಕಾಳ: ಕಾಡಿಗೆರೋಗ . , ಸ್ನಾಸಿಲೋತೀಕಾ ಕ್ರೂಯೆಂಟಾ 
ತೆನೆಕಾಡಿಗೆಗೋಗ. ,. .. . * ಸ್ಟಾಸಿಲೋತೀಕಾ ರೈಲಿಯಾನಾ 
ಮೈಶೋರೋಗ . . . ೬ ಹಿಥಿಯಂ ಆರ್ಮಿನೋಮೇನ್ಸ್‌ 

ಇದ್ದಲು ಕೊಳೆ, , . ಸ್ಕ್ತೀರೋಪಿಯಿಂ ಬಟಾಟಿಕೋಲ 
ಲಿಯೋಟಿ, ಸಾರ್ಲ್ಸೋ ಸೂಕ್ಷ್ಮಾಣು ಎಲೆ ಮಚ್ಚೆ ಗೆ ಅತ್ಯಧಿಕ ಪ್ರತಿರೋಧ ಪಡೆ 


ಓದೆ. ಹೊಲ ಮತ್ತು ಲತಾಗ ಹ ಪರಿಸಿತಿಗಳಿರಡೆರಲೂ, ಜೋಳ ಸ ಸಂಕರ ಸಂತತಿಗಳ 
ಆಂತ್ರಾಕ್‌ನೋಸ್‌ ಪ್ರತಿಕ್ಷಿಯೆಗಳ ಅಧ್ಮಯನಗಳನ್ನು ಅನುಸರಿಸಿ, ಪ್ರತಿರೋಧ ಒಂದು 
ಏಕಪ್ರಬಲ ವಂಶವಾಹಿ ಲಕ್ಷಣವೆಂದು ಲೆಬ್ಕೂ ಮತ್ತು ಕೋಲ್‌ಮನ್‌ (1950) ನಿರ್ಧ 
ರಿಸಿದ್ದಾರೆ. ಬಳಸಿದ 5 ಜನ್ಮದಾತೃ ವಿಭೇದಗಳು ತಮ್ಮ ಪ್ರತಿಕ್ರಿಯೆಯಲ್ಲಿ ಅತ್ಯಂತ 
ಈಡಾಗುವಿಕೆಯಿಂದ ಅತೃಧಿಕ ಪ ಕ್ರತಿರೋಧದವರೆಗಿನ ವ್ಯಶ್ಯಾಸ ಪಡೆದಿದ್ದವು. 

ಅತ್ಯಧಿಕ ಈಡಾಗಂವಿಕೆಯ ವಿಸ್‌ ತಳಿ 109, ಸಾಧಾರಣ ಪ ಪ್ರಶಿರೋಧವುಳ್ಳೆ, 
ಸ್ವೀಟೌಸೂಡಾನ್‌ ಮತ್ತು ಟಿಪ್ಟ್‌ ತಳಿಗಳ ನಡುವಣ ಸಂಕರಗಳಲ್ಲಿ ಎಲೆಕೊಳೆರೋಗ 
ಪ್ರತಿಕ್ರಿಯೆಗೆ ಕಾರಣವಾದ ವಂಶವಾಹಿಗಳ ರಿಕ್ಕತೆಯ ಸ್ವಭಾವವನ್ನು ಸ್ಮೈಡರ್‌ 1950 
ಅಧ್ಯಯನ ಮಾಡಿದ. ನ್ಶ ಸಂತತಿಯಲ್ಲಿ ಈಡಾಗುವಿಕೆ ಪ್ರಬಲವಾಗಿತ್ತು. ನ್ಯವಿನಲ್ಲಿ 


26 ತಿದ್ದುಪಡಿ : ಪುಟ ಸಾಲು ತಪ್ಪ ಸರಿ 
402 22 ಮ್ದೆ ಫಲೋರೋಗ ಮೈಲೋರೋಗ 
413 33 ಕೆಳಗಿನ ಮುಂದಿನ 


402 ೨ 41444. ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ೀರ್ಪಡು ವರ್ಗಗಳು ಅಂತರ್‌ದರ್ಜೆಯವಾಗಿದ್ದ ರೂ, ಒಂದು ಬಿಡಿ ಘಟಕ ಜೋಡಿ 
ರಿಕ್ಕ ತೆ. ವ್ಯಕ್ತಪಟ್ಟಿತು. ಅದೇ ಜನ್ಮದಾತೃ ವಿಭೇದಗಳಲ್ಲಿ ಕೆಲವನ್ನೊಳಗೊಂಡಿದ್ದ 
ಸಂಕರಗಳ ಅಧ್ಯಯನಗಳಲ್ಲಿ ಡ್ರೋಲ್ಸನ್‌ (1953) ಸದ್ಮಶ ಫಲಿತಾಂಶ ಪಡೆದ. 
ಹಾಗಿದ್ದರೂ, ನ್ಮ ಆವೃತ್ತ ಸಂಖ್ಯೆಯ ವಕ್ರರೇಖೆ ಏಕರೂಪತೆಯಾಗಿರುವ ಪ್ರವೃತ್ತಿ 
ಪಡೆದಿತ್ತು ಮತ್ತು ರಿಕೃತೆಯನ್ನು ಅನೇಕ ಘಟಕ ಜೋಡಿಗಳು ರೂಪಿಸುತ್ತವೆಂಬ 
ಸಾಧ್ಯತೆಯನ್ನು ಅಂಗೀಕರಿಸಲಾಯ್ತು. ಪ್ರತಿರೋಧ ವಿಧಗಳಲ್ಲಿನ ಹಲವು ಸಂಕರ 
ಗಳಲ್ಲಿ ಈಷಾಗುವಿಕೆಯ ಉಲ್ಲಂಘನಾ ಬೇರ್ಪಡಿಕೆಯಾಯಿತು. 
ಸಡಿಲ ಮತ್ತು ಆವೃತ ಧಾನ್ಯ ಕಾಡಿಗೆ ರೋಗಗಳ ವಿಶಿಷ್ಟ ಪ್ರಜಾಶಿಗಳನ್ನು 

ಗುರುತಿಸಲಾಗಿದೆ ಮತ್ತು ಅವಕ್ಕೆ ತಳಿಗಳ ಪ್ರತಿರೋಧ ಅರಿಯಲಾಗಿದೆ. ಮೆಲ್ವರ್ಸ್‌ 
(1940) ಗನುಸಾರವಾಗಿ ಸ್ಟರ್‌ ಫೆಟೇರಿಟಾ ಇಬ್ಬಗೆಯ ಕಾಡಿಗೆರೋಗಗಳಿಗೂ ಪ್ರತಿ 
ರೋಧವಾಗಿದೆ. ತೆನೆಕಾಡಿಗೆ ರೋಗಕ್ಕೆ (ಸ್ವಾಸಿಲೋತೀಕ ರೈಲಿಯಾನಾ) ಅನೇಕ , ವಧ 
ಗಳು ಮತ್ತು ತಳಿಗಳೂ ಪ್ರತಿರೋಧ ಹೊಂದಿವೆ. ` ೫ 

ಮೈಲೋರೋಗ, ನಿರ್ದಿಷ್ಟವಾಗಿ ಮೈಲೋ ಮತ್ತು ಡಾರ್ಸೋ ವಿಧಗಳನ್ನು 
ಬಾಧಿಸುವ ಅತ್ಯಂತ ವಿನಾಶಕಾರಿಗಳಲ್ಲಿ ಒಂದು. ಸೋಂಕು ತುಂಬಿರುವ ಮಣ್ಣನ್ನು 
ಉಪಯೋಗಿಸ, ಬೌಮನ್‌ ಮತ್ತಿತರರು (1937) ಲತಾಗೃಹ ಪರಿಸ್ಥಿತಿಯಲ್ಲಿ 
ಹನ್ನೆರಡು ಸಂಕರಣ ಸಂತಿತಿಗಳನ್ನು ಅಧ್ಯಯನ ಮಾಡಿದರು. ಶಈಡಾಗುವಿಕೆ ಆಂಶಿಕ 
ಪ್ರಬಲತೆ ಪಡೆದಿರುವಂತೆ ಕಂಡು ಬಂದಿತು ಮತ್ತು ಪ್ರಶಿಕ್ರಿಯೆಯನ್ನು ಮುಖ್ಯವಾಗಿ 
ಒಂದೇ ವಂಶವಾಹಿ ಜೊತೆ ನಿರ್ಧರಿಸುವಂತಿತ್ತು. ವಂಶವಾಹಿರೂಪ ಪ್ರತಿಕ್ರಿಯೆ 

ವೃತ್ಯಾ ಸಗಳು ಅತಿಸ್ತ ಡೈಷ್ಟವಾಗಿದ್ದವು. ಪ್ರತಿರೋಧ ವಂಶವಾಹಿ ಶೀರ ಇಶ್ತೀಚಿನ 
ಒಂದು ಉತ್ಪರಿವರ್ತನದ ಫಲಿತಾಂಶವೆಂದು ಭಾವಿಸಲಾಗಿದೆ. 
ಮಾರ್ಟಿನ್ನಿನ ವಿಶ್ರಣ ಮೈಲೋ, ಮೈಲೋರೋಗದಿಂದ ಅತ್ಯಧಿಕವಾಗಿ ನಾಶ 
ಹೊಂದಿದ್ದ ವ್ಹೀಟ್‌ಲ್ಯಾಂಡ್‌ ತಳಿಯ ಹೊಲದಲ್ಲಿ ಆಯ್ಕೆಗೊಂಡ ಒಂದು ಬಿಡಿಸಸ್ಕ 
ಆಯ್ಕೆಯ ಫಲಿತಾಂಶ. ಈ ಹೊಸ ವಿಭೇದ ಪ್ರತಿರೋಧ "ಪಡೆದ, ಅಲ್ಬಕಾಲಾವಧಿಯ 
ಉತ್ತಮ ಉತ್ಪತ್ತಿಕೊಡುವುದಾಗಿತ್ತಾ. ಟೆಕ್ಸಸ್‌ ಮೈಲೋ, ಡ್ವಾರ್ಟ್‌ ಎಲ್ಲೋ 
ಮೈಲೋ ತಳಿಯಲ್ಲಿ ಮೈಲೋರೋಗಕಗ್ಕೆ ಪೃತಿರೋಧ ಪಡೆದ ಒಂದು ಆಯ್ಕೆಯ 
ಫಲಿತಾಂಶ. 

ಕೀಟ ಪ್ರತಿರೋಧ : ಡ್ಹಾಮ್ಸ್‌ (1943) ಮತ್ತು ಪೆಯಂಟರ್‌ (1951) 

ಜೋಳದಲ್ಲಿನ ಕೀಟ ಪ್ರತಿರೋಧದ ಅವಲೋಕನವಿತ್ತರು. ಪೆಯಂಟರ್‌ ಪ್ರತಿರೋಧ 
ದಲ್ಲಿ ತಳಿವ್ಯತ್ಯಾಸವನ್ನು ವರದಿ ದರಾಡಿದ್ದ 8 ಕೀಟಗಳ ಪಟ್ಟಿಯನ್ನು ತಯಾರಿಸಿದ. 
ಮಿಡತೆಗಳು. ಚಿಂಚ್‌ತಿಗಣೆಗಳು, ಮುಸುಕಿನೆ ಜೋಳ ಎಲೆಹೇನು, ಮುಸುಕಿನಜೋಳ 
ತೆನೆಹುಳಂ ಮತ್ತು ಯೂರೋಪಿನ ಮುಸಂಕಿನ ಜೋಳ ಕೊರೆಯುವ ಹುಳುಗಳನ್ನು ಈ 


ಣ್ಮ 


ಭ್ರ ಭ್ರ 


ಪ 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 403 


ಪಟ್ಟೆ ಒಳಗೊಂಡಿತ್ತು. ಚೆಂಚ್‌ತಿಗಣೆಗಳ ವಿಷಯದಲ್ಲಿ ಮಾತ್ರ ಸಾಕಷ್ಟು ಮಾಹಿತಿ 
ಲಭ್ಯವಿರುವುದರಿಂದ ಇದನ್ನು ಶೆ ಸಂಕ್ಷಿಪ್ತವಾಗಿ ಅವಲೋಕಿಸಲಾಗುತ್ತದೆ. 





ಚಿತ್ರ 40: ಲಾಟಿನ್‌ ಓಕ್ಲೊಹಾಮಾಲ್ಲಿ ಬಲಗಡೆ, ತೃಪ್ತಿಕರ ಧಾನ್ಯ ಹೊಂದಿರುವ ರೀಡ್‌ 
ಕಾಫೀರ್‌ ತಾಕು ; ಆದಕ್ಕೆ ವೈದೃಶ್ಯವಾಗಿ ಎಡಗಡೆಯಲ್ಲಿ ಬಂಚ್‌ ತಿಗಣೆಗಳಿಂದ ಸುತ್ತಿರುವ ಸ್ಟರ್‌ 
ಫೆಟೇರಿಯಾ ತಾಕು (ಸೆಲ್ಲಿಂಗ್‌ ಮತ್ತು ಡ್ಹಾಮ್ಸ್‌ 1937 ರಿಂದ) 


ಚಿಂಚ್‌ತಿಗಣೆಗಳಿಗೆ ಜೋಳ ವಿಭೇದಗಳ ಪ್ರತಿಕ್ರಿಯೆಯನ್ನು ವ್ಯಾಪಕವಾಗಿ 
ಅಧ್ಯಯನ ವರಾಡಲಾಗಿದೆ. ಮತ್ತು ಪ್ರತಿರೋಧ ಸ್ನಭಾವ ಮತ್ತು ಅದರ ಪ್ರವೃತ್ತಿ 
ಯನ್ನು 10ನೆಯ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಈ ಕೀಟ, ಮಧ್ಯ 
ಮತ್ತು ದಕ್ಷಿಣ ಮಿಸ್ಸಿಸಿಪ್ಬಿ ಕಣಿವೆಗಳಲ್ಲಿ ವ್ಯಾಪಕವಾಗಿ ಹರಡಿದೆ. ಮತ್ತು ಜೋಳದ 
ಜೊಶೆಗೆ ಮುಸುಕಿನ ಜೋಳ, ಕಿರುಧಾನ್ಯಗಳು ಮತ್ತು ಹುಲ್ಲುಗಳಿಗೂ ತಗಲಬಹುದು 
(ಚಿತ್ರ 40). ಜೋಳ ಬೆಳೆಯುವ ಹಂತದ ಎಲ್ಲ ಸಮಯದ ಚಿಂಚ್‌ತಿಗಣೆ 
ಅದಕ್ಕೆ ತಗಲಬಹುದು, ಆದರೆ ವಯಸ್ಕ ಸಸ್ಯಗಳು ಆದರ ಪೀಡನೆಯನ್ನು ತಡೆಯಲು 
ಹೆಚ್ಚು ಶಕ್ತ, ಚಿಂಜ್‌ ತಿಗಣೆಗಳಿಂದೇರ್ಪಡುವ ಹಾನಿ, ಕೀಟಗಳು ಹೀರಿ ತೆಗೆದ ಸಸ್ಯ 
ಪೋಷಕಾಂಶಗಳಿಂದ ನೇರವಾಗಿ ಏರ್ಪಡಬಹುದು. ಅಥವಾ ಹೀರಿದನಂತರ, ವಾಹಕ 
ಅಂಗಾಂಶಗಳಲ್ಲಿ ಕೀಟದ ಕೊರೆಸೂಜಿ ಪೊದೆಯ ಶುಂಡುಗಳಿಂದೇರ್ಪಟ್ಟ ಅಡಚು 
ಗಳಿಂದಾದ ಜಿನಂಗುಗಳಿಂದ ಅಥವಾ ರೋಗಕಾರಕಗಳು ಗಾಯ ಮೂಲಕ ಒಳಹೋಗು 
: ವುದರ ದ್ವಿತೀಯ ಪರಿಣಾಮಗಳಿಂದಾಗಬಹುದು. ಇಳುವರಿಯ ಕಡಿತ ದೃಷ್ಟಿಗೋಚರ 


404 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ನಷ್ಟದ ಸಮರ್ಥನೆಗಿಂತಲೂ ಅಧಿಕವಾಗಿರಬಹುದು ಮತ್ತು ಕೀಟ ಹೀರಿಕೆಯಿಂದ ನಂಜು 
ಪರಿಣಮಿಸಬಹುದು. 

ಸ್ನೆಲ್ಲಿಂಗ'* ಮತ್ತು ಡ್ಹಾಮ್ಸ್‌ (1937) ಗಳಿಗನುಸಾರವಾಗಿ ಬಿತ್ತನೆಯ 
ಶಾರೀಖು ಮತ್ತು ಸಾಪೇಕ್ಷ ಪಕ್ಚತೆಗಳು, ಚಿಂಟ ತಿಗಣೆಗಳಿಂದಾಗುವ ನಷ್ಟ ಪ್ರಮಾಣ 
ವನ್ನು ಹೆಚ್ಚಾಗಿ ಪ್ರಚೋದಿಸುತ್ತವೆ. ಶೀಘ್ರ, ಮಧ್ಯಸ್ಥ ಮತ್ತು ಕೊನೆಯ ಬಿತ್ತನೆ 
ಯಲ್ಲೂ ಶೇ. 100 ರಷ್ಟು ಸಸ್ಯಗಳು ನಾಶವಾದ ಬೀವರ್‌ ಮೈಲೋ ಅತ್ಯಧಿಕವಾಗಿ 
ಈಡಾಗುತ್ತಿತ್ತು. ಶೀಘ್ರವಾಗಿ ಅಥವಾ ಮಧ್ಯಸ್ಥ ತಾರೀಕುಗಳಲ್ಲಿ ಬಿತ್ತಿದಲ್ಲಿ ರೀಡ್‌ 
ಕಾಫಿರ್‌ ಅತ್ಯಧಿಕ ಪ್ರತಿರೋಧವಾಗಿತ್ತು, ಆದರೆ ಕೊನೆಯಲ್ಲಿ ಬಿತ್ತಿದಲ್ಲಿ ಅತ್ಯಧಿಕವಾಗಿ 
ಈಡಾಗುತ್ತಿತ್ತು. 

ಪೆಯಂಟರ್‌ (1951) ಉದಾಹರಿಸಿದ ಸಾಹಿತ್ಯ, ತಳಿ ಪ್ರತಿಕ್ಸಿಯೆಂ ಭಿನ್ನತೆಯ 
ಹಲವು ಪರಾಮರ್ಶೆಗಳನ್ನೊಳಗೊಂಡಿತ್ತು. ಮೈಲೋಗಳು ಮತ್ತು ಫೆಟೇರಿಟಾ ಎಧ 
ಗಳು ಸಾಪೇಕ್ಷವಾಗಿ ಈಡಾಗುವವೆಂದೂ ಹಾಗೂ ಕಾಫಿರ್‌ಗಳೂ ಮತ್ತು ಸಿಹಿ 
ಸೋರ್ಸಂಗಳೂ ಅಧಿಕ ಪ್ರತಿರೋಧದವೆಂದೂ ಅಭಿಪ್ಪಾಯ ಪಡಲಾಯ್ತು. ಚಿಂಚ್‌ 
ತಿಗಣೆಗಳಿಗೆ ಎಲ್ಲಾ ಸಾರ್ಲೋತಳಿಗಳು ಪ್ರತಿರೋಧವಾಗಿಲ್ಲ, ಅಟ್ಲಾಸ್‌ ಸಾರ್ಫೋ 
ಅತ್ಯಧಿಕ ಪ್ರತಿರೋಧವಾಗಿತ್ತು. 

ಮೈಲೋ ಮತ್ತು ಕಾಫಿರ್‌ ನಡುವಣ ಸಂಕರಗಳಿಂದ ಚಿಂಚ್‌ ತಿಗಣೆಗೆ ಪ್ರತಿ 
ರೋಧವಿರುವ ಬೇರ್ಪಡುಗಳನ್ನು ವಿಯುಕ್ತನಗೊಳಿಸಲು ಸಾಧ್ಯವಾಗಿದೆ. ಪ್ಲೆಯಿನ್ಸ್‌ 
ಮನ್‌ ಮತ್ತು ಕ್ಯಾಪ್‌ರಾಕ್‌ ಈ ಮೂಲದಿಂದ ವೃದ್ಧಿಐಡಿಸಿದ ತಳಿಗಳು. ಓಕ್ಲೋ 
ಹಾಮಾ ಪ್ರಯೋಗಕೇಂದ್ರದಲ್ಲಿ ಅಭಿವೃದ್ಧಿ ಪಡಿಸಿರುವ ಕಂಬೈನ್‌ ವಿಂಟರ್‌ ಕಾಫಿರ್‌ 
ಮತ್ತು ಕಫೇರಿಟಾ 811, ಚಂಚ್‌ ತಿಗಣೆಗಳಿಗೆ ಉತ್ತಮ ಪ್ರತಿರೋಧ ವ್ಯಕ್ತಪಡಿಸಿವೆ. 
(ಪೆಯಂಟರ್‌ 1951). ಓಕ್ಲೊಹಾಮಾದಲ್ಲಿ ಚಿಂಚ್‌ತಿಗಣೆಪೀಡಿತ ಹೊಲವೊಂದರಲ್ಲಿ 
ಆಯ್ಕೆಗೊಂಡ ಬಿಡಿಸಸ್ಕ ಒಂದರ ಫಲಿತಾಂಶವಾಗಿ ಚಿಂಚ್‌ತಿಗಣೆ ಪ್ರಶಿರೋಧವಿರುವ 
ಒಂದು ಶಾಕಂಬಿ ತಳಿ, ಹನಿ ಸೋರ್ಸಂ ಉತ್ಪನ್ನವಾಯಿತು. ಈ ವಿಭೇದ ತನ್ನ ಜನ್ಮ 
ದಾಶೃ ತಳಿಗಿಂತಶಲೂ 10 ದಿನಗಳು ಮುಂಚಿತವಾಗಿ ಪಕ್ಚವಾಗುತ್ತದೆ. 

ಚಿಂಚ್‌ತಿಗಣೆ ಪ್ರತಿರೋಧಕ್ಕಾಗಿ ಆಯ್ಕೆಗೊಳ್ಳದ ಜೋಳ ತಳಿಗಳನ್ನು ಇದರ 
ಹೀಡನಕ್ಕೆ ಒಳಪಡಿಸಿದಾಗ ಈ ಲಕ್ಷಣಕ್ಕೆ ವಿಷಮಜಾತೀಯವಾಗಿದ್ದವೆಂದು ಸ್ನೆಲ್ಲಿಂಗ್‌ 
ಮತ್ತು ಡ್ಹಾಮ್ಸ್‌ (1937) ಗಮನಿಸಿದರು. ಸಾಮಾನ್ಯವಾಗಿ ಶೀಘ್ರ ಬಿತ್ತನೆ 
ವಿಧಗಳಿಗಿಂತಲೂ ತಡವಾದ ಬಿತ್ತನೆಯ ವಿಧಗಳಂ ಅಧಿಕ ಈಡಾಗುವಿಕೆಯವಾಗಿದ್ದ ರೂ, 
ಚಿಂಚ್‌ತಿಗಣೆಗಳಿಗೆ ಪ್ರತಿಕ್ರಿಯೆ ಇತರ ಸಸ್ಯಲಕ್ಷಣಗಳೊಡನೆ ನೇರ ಸಂಬಂಧ ಪಡೆದಿರು 
ವುದು ಕಂಡುಬಂದಿಲ್ಲ. ಚಿಂಚ್‌ತಿಗಣೆ ಪ್ರತಿರೋಧ ವಿಧಗಳ ವಿಯುಕ್ತನದಲ್ಲಿ ಸ್ವಾಭಾ 
ಎಕ ಆಯ್ಕೆಯ ಪ್ರಾಮುಖ್ಯತೆಯನ್ನು ಸ್ಮೆಲ್ಲಿಂಗ್‌ ಮತ್ತಿತರರು (1937) ಸ್ಪಷ್ಟಪಡಿಸಿ 
ದ್ದಾರ, 


ಹತ್ತಿ ಮತ್ತು ಜೋಳ ತಳಲಭಿವೃದ್ಧಿ 405 


ಕೆಲವು ಜೋಳ ಸಂಕರಣಗಳಲ್ಲಿ ಚಿಯ್‌ತಿಗಣೆ ಪ್ರತಿರೋಧದ ಅತಿಕ್ರಮಿತ 
453 


ಬೇರ್ಪಡುಗಳನ್ನು ವರದಿ ಮಾಡಲಾಗಿದೆ. ಡ್ವಾರ್ಸ್‌ಯೆಜ್ಲೋ ಮೈಲೋ (ಈಡಾಗು 
ವುದು » ಕಾನ್ಸಾಸ್‌ ಆರೆಂಜ್‌ ಸೋರ್ಲೋ (ಪ್ರತಿರೋಧ. ಸಂಕರಗಳಲ್ಲಿ ಎರಡು 
ಸ ( ಕ್‌ 


ಜನ್ಮದಾತೃಗಳಿಗಿಂತಲೂ ಹೆಚ್ಚು ಪ್ರತಿರೋಧ ಪಡೆದ ಕೆಲವ ಬೇರ್ಪಡುಗಳನ್ನು 
ಪಾರ್ಶರ್‌ (1931) ಕಂಡುಹಿಡಿದ. 

ಜೋಳದಲ್ಲಿ ಚೆಂಚ್‌ತಿಗಣೆ ಪ್ರತಿರೋಧದ ವ್ಯಾಪಕ ಪರಿಶೀಲನೆಗಳ ಸಾರಾಂಶ 
ವನ್ನು ಸ್ನೆಲ್ಲಿಂಗ್‌ ಮತ್ತಿತರರು (1931) ಒದಗಿಸಿದರು. ಶೇರನ್‌ ಕಾಫಿರ್‌ (ಪ್ರತಿ 
ರೋಧ) »೬« ಡ್ವಾರ್ಟ್‌ ಎಲ್ಲೋಮೈಲೋ (ಈಡಾಗುವುದು) ಗಳ ಸಂಕರಣ ಸಂತ 
ಗಳಲ್ಲಿ ಪ್ರತಿರೋಧ ಪ್ರಬಲವಾಗಿ ಅಥವಾ ಆಂಶಿಕ ಪ್ರಬಲವಾಗಿತ್ತು ಮತ್ತು ೫, 
ಬೇರ್ಪಡಿಕೆ 3;1 ನಿಷ್ಟತ್ತಿ ಪಡೆದಿತ್ತು, ಹಾಗಿದ್ದರೂ, ೫ರ ಮತ 
ಯನ್ನು ಸಂಕರಣ ಓಜ ಪ್ರಜೋದಿಸುತ್ತದೆಂದೂ ಮತ್ತು ಉ ಬೆ 
ಗಳ ಇರುವು ಸರಳ ರಿಕ್ಕತೆಯೊಡನೆ ಅಸಂಬದ್ಧವಾಗಿತ್ತೆಂದು ಭಾವಿಸಲಾಯ್ತು, ರಿಕ್ವತೆ 
ಒಂದು ಏಂಘಟಕ ಜೊತೆಯಿಂದಲ್ಲವೆಂದು ನಿರ್ಧರಿಸಲಾಯ ಲನ 
`೫್ಶ ಸಂತತಿಯ ವರ್ತನೆ, ಪ್ರತಿರೋಧ ಪೂರ್ಣವಾಗಿ ಸಂಕರ ಚೈತನ್ಯ ಕ್ರಿಯೆಯಿಂದಐ್ಲ 
ವೆಂದು ವ್ಯಕ್ತಪಟ್ಟಿತು, 

ತಿಳಿಅಭಿವ ದ್ಧಿ ವಿಧಾನಗಳು : ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ಧಾ: 

ಕೆ 


ಹ ಕ 
ಜ್‌ ೯ 
ಸಾರಿ 


ಕ 


( ತೆ 


ಉಂ 


ಮೈಲೋವನ್ನು ಒಂದು ಏಕೈಕ ತಳಿಯಾಗಿ ಸುವಾರು 1885ರಲ್ಲಿ ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳಲ್ಲಿ ಪರಿಚಯಿಸಲಾಯ್ತು. ಈಗಿರುವ ವಿಭಿನ್ನತೆಯು ಏಳು ಉತ್ಪರಿವರ್ತನ 
ಗಳು ಅಥವಾ ಬಹುಶಃ ಇನ್ನೂ ಇತರವುಗಳು ಮತ್ತು ನಂತರದ ಸಂಕರಗಳು ಹಾಗೂ 
ಪುನರ್‌ಸಂಚಯನಗಳ ಪರಿಣಾಮವಾಗಿ ಉದ್ಭವಿಸಿದೆ. ಮೆ ಲೋ ತಳಿಗಳ ಅಭಿವೃದ್ಧಿಯ 
ಚರಿತ್ರೆಯನ್ನು ಕೋಷ್ಟಕ 33ರಲ್ಲಿ ನಮೂದಿಸಲಾಗಿದೆ. 

ಮೈಲೋಜೋಳದ ಯಶಸ್ಸು ಮತ್ತು ಉಳಿಕೆ ಆದರಲ್ಲಿನ ಹಿಂಜರಿತ ಉತ್ಪರಿ 
ವರ್ಶನಗಳ ಸಂಭವ ಮತ್ತು ಒಬಳಕೆಗಳಿಂದಾದದ್ದೆಂದು ಕಾರ್ಪರ್‌ ಮತ್ತು ಕ್ಕಿ 
(1946) ತಿಳಿಸಿದ್ದಾರೆ. ಡಾ ರ್ಸ್‌ ವೆ ಅಟ್‌ ಮೈಲೋ, ಡ್ಹಾರ್ಸ್‌ ಎಲ್ಲೋ ಮೈ ಲೋ 
ಏನ ಒಂದು ಉತ್ಪರಿವರ್ತನದ ಫಲ. ಪ್ರಸ್ತುತದ ತಳಿಅಭಿವರ್ಧಕರು ತಮ್ಮ ಅನು 
ಭವದಲ್ಲಿ ತಿಳಿದಂತಹ ಜೋಳ ಆಭಿವೃದ್ಧಿ ಯಲ್ಲಿ ಏರ್ಪಟ್ಟ ಉತ್ಪರಿವರ್ತನ ಅಧಿಕ 
ಪಾತ್ರಗಳ ಇತರ ಹೊಲಬೆಳೆಗಳಲ್ಲಿ ಆಗಿದೆಯೆಂಬುದು ಸಂದೇಹಾಸ್ಪದ. ಅವಶ್ಯಕ 
ವಾಗಿದ್ದಲ್ಲಿ, ವಾಣಿಜ್ಯ ಮೌಲ್ಯ ಹೋಲಿಕೆಯ ವಂಶವಾಹಿಗಳನ್ನು ಪ್ರಪಂಚದ ಇತರ 
ಜೋಳ ಪ್ರದೇಶಗಳಲ್ಲಿ ಬೆಳೆಯುತ್ತಿರುವ ಹಲವಾರು ತಳಿಗಳ ವ್ಯಾಪಕ ಪರಿಶೀಲನೆ 
ಯಿಂದ ಕಂಡುಹಿಡಿಯಬಹುದಾಗಿತ್ತು. 


406 


ಗ್ರ ದಿಸಕಾಷಾು 


'ಟ೦0000೮ ಐ; ಗಂಉಬುರಾರಣ ಹೌಂೀ961 * 


















"ಎ ಎರ | ಅರ್ಪ ದಿಂಜ ಬಂಟ 'ದ'ಜಾೂ | 2. ೫%0 'ಉ0 (00 30 ಷ್ಣ ಹಾಕಾ 
ಇ ಎ ದ | ೪0 ಲಬ '`ಲಬಂ 'ಜಾ | ಜ ಖಃ ಸ ೪೬1 ನ ಜಂ ಪಹ್ರ ಟಟ ತ್‌ಾ 
ಯ 11 8೫ €॥61 "ರಜ ಬಿಂಗಿ ೧ಣಐ 
ಡಿ 
ಅ ಹಾಣಾವಾ "ಕ್ಷೆ ಜ್‌ ಭ್‌ ರು ಟ್ಛ ಕ 
ಎ ಜಾಸ್‌ £ ಸಿಇ * 3 [0 ₹8೫7 2 ಣ್ಲ್ಗ 
ಮಜ 0 ಎಮು ಬ 5 ಫ್ರಾ ೯ ಗ್ಗ ಹ ವ. ತೆ 8 | ಹ ಭ್ರ ಪ್ಯಾ ೫[([ 0961 ಗೆ ಣಿ ಇ `ಸಿ ತಡೀ 
₹೯. ಔ ೧೦ು%/೮ "ಇ'ಬಿಂದ | 8 1೧ (0 ೪80 ₹01 ಕ| 6961 ತ್ತ ಕ್ಸ 
ತತ ಗ್ಗ ಜ್‌ ೪, ೫0೫. ೮೯61 |] " `` 8 ಮಜ 
ಓಲಗದ | ಯಂಗ | 90 ಲಕ 300 ದೀಡ ( ೫ ಕ 1160 | ₹903 390/ ಏ॥| (661 (೦7 ಸಂಸ. ಸ0 ಇಗ್ಗಿಷ್ತ 
ಓಲಾಾಜಗೇಣ | ಬಲಂ | 90 ೮೩೫ "ಓಂ *%ಂ | ೫ 14 340 | 280 0/1 [661 ೨.೪೯ 110೪00 
ಕಾಜ ಇರ್‌ ೦೯ ೮8೫ ಗೌ "ರು, | ೫ 0 10 | ಟು ಕ್ಷ]ಬ[ 201 ಎ 4 
0£61 ಹ ಲ್‌ ಪದ್‌ 
ದೀಡ 
ಎ ತ್ಷಂ06 ರಾಸ್‌ 2೯ ಗ ಲ ಣ್ಣ ಒಲ ಕ ತ್ಶ್ನೆ ₹ ಗ ಕ |] ೯ ಡ್ರಾ 
ಜಾ ರ ಹ್‌ ಕಾಹ ೭£ ೫8೬%%ಂ ..! ೯ 8 ಸ | ಜಃ ಸ ೫1೪. 6061 531% ಗುಂ 
[ ಇಲ ಇಂಡಿ ಜ| 14] ಹಗ (ಇಲಗ. 83 1! 8161 ಆ 7೫.೧ಂ ಗ್ನ್ಲ್ಸ್‌ 
ಹ ವಾಸ ಸಿಕ ಮಾಯ 91% (೧ ಬ್ದ ಒಪ್ಪ $ ) ಕ್ಷೆ 3೩ ಆ ರಾಣ 
ಡೀಸಿ ೧೫% ಜಂ 2. "(1 (0 (98೫01 280% ಏ(ಛ| 141 ೬೧ ೂ ಡಿಯ ಗ್ಗಾನ್‌ 
ಹಾಹಾ ಕಕ ಕಾ. ಕಾಗಜ್‌ ೦೯ ರೀತಿಯ "ಗಾಂ “ದಲ 2 ರ 1 £ ಕ್ಯ ೨೫ ೯ ತಂ (ಐ 
ಬ (ಬಟ ಜಿ ಸ್ಸ _ |೫ತಷ್ಳ 1೪ ೫0] 116] ಇ 1.118 ಡಾ 1 
ಣೆ 08 ಓಲ ಓ೫೪ ಸವಿಯ ತೆ ಕಿ([ 1೫೬] ವ! ₹11 ೫|ಟ 65061 ಹೈ ಕ ಖಾ ಣ್ಣ ಇಂಜಂಶಃ 
ಚಿಷ ಚ್‌ ಒ್ಮ ಲಗ೫ "(ಇ 'ಇ೧೫ ) ॥ ಗ [೧ | ₹೭] 8[[| 0061 ಎ ಮಾಂ ದಿಯ 
ಇಓ 
ಗ್ದ ನ (ಣರ ಬೆ? ಗೆ 
ಓ'ಇಂರಣ | ಉಭಯ | 08 ೮8೫ 'ಎ70 ಡೆ 2 "| 1 | ₹807 780 ಏಕ ೧061 | *. `ಆ ದಿಂಬಂಡೀ 
ಭಟ _ | ಗೌ | 06 | 0ಗಾಆ ಕಬೀರಣ£ 90% | 2 0೬1 301 (28 35/( 91 688] 12 
ನ ಹದಿ ತಟಣಜು 
ನಾ ಗುರ೧೪1 ೧ಇಂ೦ಎ ಹ್ಮ್‌ ತತ್ತ ಕ | 2 
ಉಡಿಣ ೦೧೧೦೮೧೫ ರೌ ೦೮2 ಇಂ 
ಐಲ್ಲ೦ಗೀದಇಂಬ್‌ 








( ತ್‌್‌ 
ಚ 9೫61 '೮1$ ಬ 2೧.2) 
ಲ ಕ್‌ ಕು 
೧೫೮ ಫಿಟಿರಿ8 (೦ ೮2 ಜಲಾಲ ಬೀಟ ಉ ಶಟನಿ ಲಂಬ 7ನೀಂ000% ೩೦ಣ : ££ ೩ 


ಹತ್ತಿ ಮತ್ತು ಜೋಳ ತಳಿಅಭಿವೃದ್ಧಿ 407 


ಹತ್ತಿಯಲ್ಲಿರುವಂತೆಯೇ, ಜೋಳದಲ್ಲಿಯೂ ಆನ್ಯಪರಾಗಸ್ಪರ್ಶ ಸ್ವಲ್ಪ 
ಮಟ್ಟಿಗೆ ಆಧಿಕ ಸಂಭವ ಪ್ರಮಾಣ ಉತ್ಪ ರದರ್ತನಗಳೊಡಗೂಡಿ ನ ನಿಸ್ಸಂಶಯವಾದ 
ಹೊಸತಳೀಯ ಸಂರಚನೆಯನ್ನು ನಿರ್ಮಿಸಲು ಸಹಾಯಕವಾಗಿದೆ. ಮತ್ತು ರೈತ 
ಹಾಗೂ ತಳಿಅಭಿವರ್ಧಕರ ಪರಿಣಾಮಕಾರೀ ಒಯ್ಯಗೆ ವಸ್ತುವನ್ನು ಒದಗಿಸಲು 
ಸಾಧ್ಯವಾಗಿದೆ. 

ಜೋಳ ತಳಿಗಳ ಅಭಿ ವೃದ್ಧಿಗಾಗಿ ಕೃತಕ ಸಂಕರಣಗಳನ್ನು ಸುಮಾರು 1920ರ 
ವೇಳೆಗೆ ಪ್ರಾರಂಭಿಸಲಾಯ್ಹು. ಅಪೇಕ್ಷಿತ ಲಕ್ಷಣಗಳ ಹೊಸ ಸಂಯೋಜನೆಗಳನ್ನು 
ಒದಗಿಸಲು ಅದರಲ್ಲೂ ವಿಶಿಷ್ಟವಾಗಿ ಕುಬ್ಬತೆ, ಪಕ್ಚತೆ, ರೋಗ ಪ್ರತಿರೋಧ ಮತ್ತು 
ವರ್ಣಗಳ ಉತ್ಪರಿವರ್ತಿತ ವಂಶವಾಹಿಗಳನ್ನು ಅನ್ಯಥಾ ಅಪೇಕ್ಷಿತ ವಿಧಗಳಿಗೆ ಒಳ 
ಸೇರಿಸಲು, ಇದು ಪರಿಣಾಮಕಾರಿಯಾಗಿದೆ. "ವಸ್ಸಂದೇಹವಾಗಿ, ಸಂಕರಗಳು ಮತ್ತು 

೧ಸಂಕರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. 

ರೋಗ ಮತ್ತು ಕೇಟಪ್ರತಿರೋಥ ಅಭಿವೃದ್ಧಿಯನ್ನಿನ ಮುನ್ನ ಡೆ, ತಳೀಯ 
ವ್ಯತ್ಯಾಸಗಳನ್ನು ಈ ಅಂಶಗಳಲ್ಲಿ ವ್ಯಕ್ತಪಡಿಸುವ ಸ್ಟಾ ಭಾವಿಕೆ ಸ್ಥಿತಿಗಳಲ್ಲಿ ಮುಖ್ಯವಾಗಿ 
ಸಂಕರಣ ಮಂತ್ತು ಅದರ ಸಂತತಿಗಳ ಅಭಿವರ್ಧನೆಯಿಂದುಂಟಾ ದೆ. ಸಾಮಾನ್ಯವಾಗಿ 
ಸೋಂಕು ಸೇರಿಸುವ ಮತ್ತು ಪೀಡನದ ತಂತ್ರಗಳ ಬಳಕೆ ಬೇಕಾಗಲಿಲ್ಲ. 

ಸಂಕರಣ ಓಬದ ಬಳಕೆ ;: ಜೋಳದಲ್ಲಿ ಸಂಕರಣಓಜದ ' ಇರವನ್ನು ಹಲವು 
ಕಾರ್ಯಕರ್ತರು ಗಮನಿಸಿದ್ದಾ ಕ ಮತ್ತು ಅದರ ೭ ಬಳಕೆಯಲ್ಲಿ ಕುತೂಹಲವೇರ್ಪಟ್ಟಿದೆ. 
ಜೋಳದಲ್ಲಿ ಸಂಕರಣಓಜ ಯದ ಅಧ್ಯಯನವೊಂದು ಬಹಳ ಹಿಂದೆ ಕಾನರ್‌ 
ಮತ್ತು ಕಾರ್ಪರ್‌ (1927 ರಿದ ಆಗಿತ್ತು. ಎಕ್ಸ್ಸ್ಟ್ರಾಡ್ವಾರ್ಕ್‌, ಡ್ಯಾರ್ಸ್‌ ಮತ್ತು 
ಸ್ಟಾಂಡರ್ಡ್‌ ವಿಧಗಳೆಂದು ಕರೆಯಲಾದ, ವಶಿಷ್ಟ ಎತ್ತ ವಿರುವ ಮೈಲೋ ಮತ್ತು 
ಫೆಟೀರಿಟಾ ತಳಿಗಳ ನಡುವೆ ಸಂಕರಗಳನ್ನು ಮಾಡಲ ಸಾಯ. ಜೊತೆಯಾಗಿ ಬಳಸಿದ 
ಮೂರು ಜನ್ಮದಾತೃಗಳ ನಡುವಣ ಮೂರು ಸಂಕರಗಳಿಂದ, ನ್ಮ ಸಂತತಿ ತನ್ನ ಅತಿ 
ಎತ್ತರದ ಜನ್ಮದಾತ್ಮ ವಿಗಿಂತಲೂ ಶೇ, 66 ಭಾಗದಷ್ಟು ಹೆಚ್ಚು ಎತ್ತರದ ಸರಾಸರಿ 
ಪಡೆದಿತ್ತು. ಆನುರೂಪ ಥ್ಶ ಸಂತತಿಗಳು ಅತಿ ಎತ್ತರದ ಜನ್ಮದಾತ್ಮವಿಗಿಂತಲೂ 
ಶೇ. 40 ರಷ್ಟು ಹೆಚ್ಚು ಎತ್ತರವಾಗಿದ್ದವು. ಮುಸುಕಿನ ಜೋಳದಲ್ಲಿ ಬಳಸಿದಂ 
ಸಂಕರಣ ಓಜವನ್ನು ಬಳಸಲು ಸಾಧ್ಯವೆಂದು ಭಾವಿಸದಿದ್ದರೂ, ಸಂಕರ ಸಂತತಿಗಳಲ್ಲಿ 
ಅಧಿಕ ಉತ್ಪತ್ತಿಯ ಬೇರ್ಪಡಂಗಳನ್ನು ಆಯ್ಕೆಮಾಡುವ ಅವಕಾಶವನ್ನು ಗಮನಿಸ 
ಲಾಯ್ತು, ಏಎಲೆಗಾುತ್ರ, ಪತ್ತೆ ಹರಿತ್ತು ವೃದ್ಧಿ, ಧಾನ್ಯ ಉತ್ಪತ್ತಿ ಮತ್ತು ಪಕ್ಚತೆಯಲ್ಲಿ 
ಗಮನಾರ್ಹ ತಡೆಗಳನ್ನು ಕೂಡ ಸಂಕರಣ[ಜ ಸಂಕೆರಗಳಲ್ಲಿ ವ್ಯಕ್ತಪಡಿಸುವುದನ್ನು 
ಗಮನಿಸಲಾಯ್ತು. 

ಧಾನ್ಯಗುಣ, ಕುಬ್ಜತೆ, ಬೀಜವರ್ಣ ಮತ್ತು ಬೆಳೆ ಅವಧಿಗಳನ್ನು ಪ್ರಚಜೋದಿಸಂವ 


ಗ್ಗೆ 


408 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಹಲವು ಅಪೇಕ್ಷಿತ ವಂಶವಾಹಿಗಳು ಹಿಂಜರಿತದವು. ಅಂತಹ ಹಿಂಜರಿತ ವಂಶವಾಹಿ 
ಗಳು ಸಾಮಾನ್ಯ ಚೈತನ್ಯಕ್ಕೆ ಪ್ರತಿಬಂಧಕವಾಗಿ ವರ್ತಿಸಬಹುದೆಂದೂ ಮತ್ತು ಅಷ್ಟರ 
ಮಟ್ಟಿಗೆ ಅದು ಅಪಾಯಕರವೆಂದೂ ಕಾಲ್ಪರಿ್‌ ಮತ್ತು ಕ್ವಿನ್ಟಿಗಳು (1947) ಸೂಚಿಸಿ 
ದರು. ಚೈತನ್ಯ ಮತ್ತು ಪಕ್ಚತೆಗೆ 7/4 ವಂಶವಾಹಿಗಳ ಸಂಬಂಧಗಳ ಪರಾಮರ್ಶೆ 
ಯನ್ನು ಹಿಂದೆಯೇ ಮಾಡಲಾಗಿದೆ. 

ಟೆಕ್ಸಾಸ್‌ ಬ್ಲಾಕ್‌ಹಲ್‌ ಕಾಪರ್‌» ಡೇ, ಗಳ ಕೈಸಂಕರದ ಬೀಜದಿಂದ ಪಡೆದ ೯್ಮ 
ಸಂಕರಣ ಜೋಳ ಸಸ್ಕಗಳನ್ನು ಮಾನಕ ತಳಿಗಳೊಡನೆ 6ರಿಂದ 8 ವರ್ಷ ಅವಧಿಯಲ್ಲಿ 
ಎರಡು ಬಿತ್ತನೆ ತಾರೀಕುಗಳನ್ನು ಬಳಸಿರುವ ಹೋಲಿಕೆಗಳಲ್ಲಿ, ಸ್ಟೀಫನ್ಸ್‌ ಮತ್ತು ಕ್ಹಿನ್ಸಿ 
(1952), ಸಂಕರಣ ತಳಿ ಉತ್ತಮ ಉತ್ಪ್ಸನ್ನದಾಯಕದವೆಂದು ಕಂಡರು. ಉತ್ತಮ 
ತಳಿಗೆ ಇದ್ದ ಮೇಲ್ಮೆ ಶೇ. 10ರಿಂದ 40 ಹಾಗೂ 11 ಹೋಲಿಕೆ ತಳಿಗಳ ಸರಾಸರಿಯ 
ಮೇಲ್ಮೈ ಶೇ. 27ರಿಂದ 44. ಸಂಕರಣದ ಉತ್ಪತ್ತಿ ಅನಂಕೂಲವಾಗಿದ್ದರೂ ಕೂಡ 
ಜೋಳ ಸಂಕರಣಗಳಿಗಾಗಿ ಜನ್ಮದಾತೃ ತಳಿಗಳನ್ನು ಉತ್ಪಾದಿಸಲು ಸಾಕಷ್ಟು ಪ್ರಯತ್ನ 
ಆಗತ್ಯವಾಗುತ್ತದೆ ಎಂದು ನಿರ್ಧರಿಸಲಾಯ್ತು. 

ಜೋಳದ ಸಾಗುವಳಿ ಪ್ರದೇಶದಲ್ಲಿ ಆತ್ಯಪೇಕ್ಷಿತ ಲಕ್ಷಣವಾದ, ಶೀಘ್ರ ಪಕ್ವತೆಯ 
(ಅಲ್ಫಾವಧಿ) ರೂಪದಲ್ಲಿ ಸಂಕರಣ ಓಜದ ಪರಿಣಾಮಗಳನ್ನು ತೋರ್ಪಡಿಸುವ 
ಸಂಕರಣಗಳನ್ನು ಉ್ಬಾದಿಸಲು ಆಯ್ಕೆ ಸಾಲುಗಳ ಬಳಕೆಯ ಸಾಧ್ಯತೆಯನ್ನು ಕೂಡ 
ಏಥಕರ್ತರು ಗಮನಿಸಿದ್ದಾರೆ. 

ಧಾನ್ಯ ಜೋಳದ ಒಂದು ತಳಿ ಡೇಯಲ್ಲಿ ಪುಂಬಂಜೆತ್ವ ಲಕ್ಷಣದ ಇರವನ್ನು 

ಶ್ವೀಫನ್ಸ್‌ ಮತ್ತಿತರರು (1952) ವರದಿ ಮಾಡಿದ್ದಾ ದೆ, ಆಂಶಿಕ ಬಂಜೆತ ಕ ಪಡೆದ 
ಮೂಲಸಸ್ಯ, ಪೂರ್ಣಪುಂಬಂಜೆತ್ವ ಮತ್ತು ಸ್ತ್ರೀ ಫಲವತ್ತತೆಯನ್ನು ಪಡೆದಿರುವ ಸಸ್ಯ 
ಗಳನ್ನು ಉತ್ಪಾದಿಸಿತು. ಪುಂನಿಷ್ಪಲ ೬ ಇತರ ತಳಿಗಳ ನ್ಮ ಸಸ್ಯಗಳನ್ನು ಮೂರನೆಯ 
ತಳಿಯೊಂದರೊಡನೆ ಸಂಕರವೇರ್ಪಡಿಸಿದಾಗ, ಪುಂವಿಭೇದವನ್ನನುಸರಿಸಿ ಸಂತತಿಗಳು ಪುಂ 
ಬಂಜೆತ್ವ. ಅಂಶತಃ ಪುಂಬಂಜಿತ್ವ ಅಥವಾ ಪೂರ್ಣ ಫಲವತ್ತತೆಯವಾಗಿರಬಲ್ಲವು. ಹೀಗೆ 
ಯೋಗ್ಯ ಮೂರನೆಯ ಜನ್ಮದಾತೃವನ್ನು ಬಳಸಿ, ಶ್ರಿಮಾರ್ಗ ಸಂಕರಣ ಜೋಳವನ್ನು 
ಉಂಟುಮಾಡಬಹುದು. ವಿಭೇದವನ್ನೂ ವಿಯುಕ್ತನಗೊಳಿಸಿ ರಕ್ಷಿಸಿಡುವುದು ಸಾಧ್ಯ 
ವೆಂದು ಭಾವಿಸಲಾದರೂ, ಪುನಿಷ್ಫಲ ಲಕ್ಷಣ ರಿಕ್ಕತೆಯ ಸ್ವಭಾವ ನಿರ್ದಿಷ್ಟವಾಗಿ 
ಶಿಳಿದಿಲ್ಲ. 

ಸಂಕರಣಜೋಳ ಬಿತ್ತನೆ ಉತ್ಪಾದನೆಯ ಸೂಚಿತ ಯೋಜನೆ ಈ ಕೆಳಗಿನಂತಿತ್ತು ; 

ಮೂರು ವಿಭೇದಗಳು ಅಥವಾ ಮೂಲವಸ್ತುಗಳನ್ನು ದುರಸ್ತಾಗಿಡಲಾಗುತ್ತದೆ 
ಮತ್ತು ಪ್ರತಿ ಸಂಕರಣಕ್ಕೂ ಎರಡು ವಿಯುಕ್ತನಗೊಂಡ ಸಂಕರ ಗುಂಪುಗಳ ಅವಶ್ಯವಿದೆ, 


ಸಾಂ 


ಸಾಧಾರಣ ಮತ್ತಾ ಪುಂಬಂಜೆತ್ವ ಸರಿಸುಮಾರಾಗಿ 1 ; 7 ಪ್ರವಣಣದಲ್ಲಿ ಬೇರ್ಪಡಂವ 


ಕ 


[೨ 


2 


(3 


ಶತ 


ಹತ್ತಿ ಮತ್ತು ಜೋಳ ಸಳಿಅಭಿವೃದ್ಧಿ ೩09 


ಮೂಲವಸ್ತು &ಯನ್ನು ಪ್ರತಿವರ್ಷವೂ ಪ್ರೆಂಬಂಜಿತ್ತ ಫೆ ಸಸ್ಯಗಳಿಂದ ಮಾತ್ರ ಕೊಯ್ಲು 
ವಕಾಡಿ ವಿಯುಕ್ತನಗೊಂಡಿರಂವ ತಾಕುಗಳಲ್ಲಿ ಸಂರಕ್ಷಿಸಿಡಬಹುದು. . ಸಂಕರದ 1ನೆಯ 
ತಾಕಿನಲ್ಲಿ, ಹೂವು ಅರಳುವ ಮುನ್ನ ಸಾಧಾರಣ ಸಸ್ಯಗಳನ್ನು ತೆಗೆದು, ಬೀಜ ಸಾಲು 
ಗಳನ್ನು ನೆಡಲು ಬಳಸಲಾಗುತ್ತದೆ. ಮೂಲವಸ್ತು 8. ದೃಶ್ಯರೂಪಗಳಲ್ಲಿ ಸಾಧಾರಣ 
ವಾಗಿರುವುದು. ಅದನ್ನು ವಿಯುಕ್ತನಗೊಳಿಸಿಡುವುದರಿಂದ ಅಥವಾ ತೆನೆಗಳನ್ನು 


ಚೇಲಾವೃತಗೊಳಿಸುವುದರಿಂದ ಸಂಶಕ್ಷಿಸಿಡಡುಹುದು. ಡೇ ಪುಯಿಷ್ಟಲ ಸಸ್ಯಗಳ 
ಭಾ 


ಪರಾಗಸ್ಪರ್ಶಕ್ಕೆ ಈ ವಿಭೇದದ ಪರಾಗವನ್ನು ಬಳಸಿದಾಗ, ತಾತ್ವಿಕವಾಗಿ ಮುಂದಿನ 
ಸಂತತಿಯಲ್ಲಿ ಎಲ್ಲಾ ಸಸ್ಮಗಳು ಪುಂನಿಷ್ಟಲಗಳಾಗಿರುತ್ತವೆ. ಆದ್ದರಿಂದ 8 ಮೂಲವಸ್ತು 
ವನ್ನು ಸಂಕರಣ ತಾಕು 1ರಲ್ಲಿ ಪರಾಗ ಸಾಲುಗಳಿಗಾಗಿ ನೆಡಲು ಬಳಸಲಾಗುತ್ತದೆ. 
& ೬ 3ಗಳ ಏಕಿಸಂಕರವನ್ನು ಸಂಕರಣಶಾಕು 2ರ ಬೀಜಸಾಲುಗಳಲ್ಲಿ ಬಿತ್ತಲಾಗುತ್ತದೆ. 
ಮೂಲವಸ್ತು ೮. ವಿಯಚ್ರನ ಆಥವಾ ಶೆನೆಗಳನ್ನು ಜೇಲಾವೃತಗೊಳಿಸಂವುದರಿಂದ 
ಇನ್ನೊಂದು ಸಾಮಾನ್ಯ ತಳಿಯಂನ್ನು ಸಂರಕ್ಷಿಸಬಹುದು. ಈ ತಳಿಯನ್ನು ಡೇಗೆ ಅಥವಾ 
೫ನ ಪುಂನಿಷ್ಪಲಗಳಿಗೆ ಪರಾಗ ಜನ್ಮದಾತ್ಮವಾಗಿ ಬಳಸಿದಾಗ, ಅದರ ಸಂತತಿಗಳು 
ಸಾವಕಾನ. ಪುಷ್ಪಗಳು ಮತ್ತು ಬೀಜ ಹಿಡಿಯುವಿಕೆಯನ್ನು ಪೂರ್ಣವಾಗಿ ಉತ್ಪಾದಿಸು 
ತ್ತವೆ. ಇದನ್ನು ತಾಕು 2ರಲ್ಷಿನ ಸಂಕರಣಕ್ಕೆ ಪರಾಗ ಜನ್ಮದಾತೃವಾಗಿ ಉಪಯೋಗಿಸ 
ಲಾಗುತ್ತದೆ. (೬ ೬೫8) «ಲಯ ತ್ರಿಮಾರ್ಗ ಸಂಕರಗಳ ಪರಿಣಾಮವಾದ ತಾಕು 2ರ 
ಸಂಕರಗಳಿಂದ ಕೊಯ್ದ ಬೀಜಗಳನ್ನು ಸಂಕರಜೋಳ ಬೀಜವಾಗಿ ರೈತರಿಗೆ ಮಾರಲಾಗು 
ತ್ತದೆ, 

ಹೊಲ ಪ್ರಯೋಗಗಳಲ್ಲಿ 12 ಸಾಲುಗಳವರೆಗೂ ಗಾಳಿಯಿಂದ ಪರಿಣಾಮಾತ್ಮಕ 
ಅನ್ಯಪರಾಗಸ್ಪರ್ಶ ಏರ್ಪಡುತ್ತದೆಂದೂ ಮತ್ತು ಸಂಕರಣ ಬೀಜೋತ್ಪಾದನೆ ಸಾಧ್ಯ 
ಪೆಂದೂ ಕಂಡುಬಂದಿತು, ಗುರುತು ಮಾಡುವ ವಂಶವಾಹಿಗಳ ಬಳಕೆ ಕಳಪೆಗಳನ್ನು 
ತೆಗೆಯಲು ಸಹಾಯಕವಾಗುತ್ತದೆ ಮತ್ತು ಬೇರ್ಪಡುವ ಮೂಲವಸ್ತುಗಳಲ್ಲಿ ಆಂಶಿಕ 
ಫಲವತ್ತತೆಯವುಗಳನ್ನು ನಾಶಪಡಿಸಬೇಕಾಗುತ್ತದೆ, 

ಮ್ದೆ ಲೋ ಮತ್ತು ಕಾಫಿರ್‌ನ ಒಂದು ಸಂಕರದ ನಂತರ ಪುಂನಿಷ್ಠ ಲತ್ವದ ಒಂದಂ 
ವಿಧವನ್ನು ಸ್ಟೀಫನ್ಸ್‌ ಮತ್ತು ಹಾಲೆಂಡ್‌ (1954) ಕಂಡುಹಿಡಿದರು. ) ಫಲ 
ವತ್ತಾಗಿತ್ತು ಆದರೆ ನ್ಮ ಸಂತತಿಯಲ್ಲಿ ಆಂಶಿಕ ಪುಂಿಷ್ಟಲತ್ವವಿದ್ದಿತು. ಮೈಲೋ 1 
ಕಾಫಿರ್‌ಗಳ ೫ ಮತ್ತು ಹ್ಮ ಸಸ್ಯಗಳೊಡನೆ ಕಾಫಿರ್‌ನ ಹಿಂಸಂಕರದಿಂದ ಶೇ. 99 
ಭಾಗದಷ್ಟು ಬಂಜೆತ್ತ ತೆ ಅಧಿಕವಾಗುವ ಫಲಿಶಾಂಶವೇರ್ಪಟ್ಟೆತು. ಮೈ ಲೋ ತಳಿಯಿಂದ 
ಫಲವತ್ತತೆ ಪುನರ್‌ ಸ್ಥಾಪನೆಗೊಂಡಿತು. ಬಂಜೆತ್ವ. ಮೈಲೋಕೋಶದ್ರವ್ಯ ಮತ್ತು 
ಕಾಫಿರ್‌ನ ಕೇಂದ್ರಕ ಘಟಕದ ಅಂತರ್‌ಕ್ರಿಯೆಯಿಂದಾಯಿತೆಂದು ಸೂಚಿಸಲಾಯ್ತು. 
ಈ ಬಂಜೆತ್ವ್ರ ವಿಧ ವಾಣಿಜ್ಯ ಸಂಕರಣ ಜೋಳಗಳನ್ನು ಉತ್ಪಾದಿಸಲು ಒಂದು 
ಪ್ರಾಯೋಗಿಕ ಕ್ರಿಯಾವಿಧಾನವನ್ನು ಒದಗಿಸಿದೆ ಎಂದು ಭಾವಿಸಲಾಯ್ತು. 


ಇಕ್ಕಿ 


ಅಧ್ಯಾಯ 14 
ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 


ನಿಯಂತ್ರಿತ ಪರಾಗಸ್ಪರ್ಶ ರಹಿತ ಆಯ್ಕೆ 


ತೆನೆಯಿಂದ ಸಾಲು ತಳಿಅಭಿವೃದ್ಧಿ ವಿಧಾನವನ್ನು ಹಾಪ್ಕಿನ್ಸ್‌ (1899) 1896 
ರಲ್ಲಿ ಪರಿಚಯ ಮಾಡಿಕೊಟ್ಟಾಗಿನಿಂದಲೂ ಮುಸುಕಿನಜೋಳ ತಳಿಅಭಿವೃದ್ಧಿಯ 
ವಿಧಾನಗಳ ವ್ಯಾಪಕ ಅಧ್ಯಯನಗಳಾಗಿವೆ, ಆಯ್ಕೆಗೊಂಡ ತೆನೆಗಳ ಪೀಳಿಗೆಯನ್ನು 
ಒಂದು ಪ್ರಶ್ಯೇಕ ಬಿಡಿಸಾಲಿನಲ್ಲಿ ಬೆಳೆಸುವುದು ಮತ್ತು ಅಧ್ಯಯಂನ ಮಾಡುವುದನ್ನು 
ಹಾಗೂ ಉತ್ತಮ ಇಳುವರಿಯ ಸಾಲುಗಳಲ್ಲಿ ಆಯ್ಕೆ ಮುಂದುವರಿಸುವುದನ್ನು ಇದು 
ಒಳಗೊಂಡಿತ್ತು. ಮುಂದೆ, ಪ್ರತಿ ತೆನೆಯಿಂದ ಪಡೆದ ಸಾಲುಗಳ ಪ್ರತೀಕರಣ ಮತ್ತು 
ಆತಿ ' ಸಮೀಪ ಅಂಶಃಸಂಕರವನ್ನು ತಡೆಗಟ್ಟಲು ಬೀಜವನ್ನೇ ಆಯ್ಕೆಮಾಡುವ ಸಾಲು 
ಗಳಲ್ಲಿ ಸ್ವಲ್ಪಭಾಗ ಕುಚ್ಚು ಕತ್ತರಿಸುವಿಕೆಯಿಂದ ಈ ವಿಧಾನವನ್ನ್ನಿ ಉತ್ತಮಪಡಿಸ 
ಲಾಯಶ್ವಿ, ಉತ್ತಮ ಇಳುವರಿಯ ಸಾಲುಗಳನ್ನು ನಿರ್ಧರಿಸಿದ ಬಳಿಕ, ಹೆಚ್ಚಳಗೊಳಿ 
ಸಲಿಕ್ಕಾಗಿ ಬಳಸಲು ಪ್ರತಿಯೊಂದು ತೆನೆಯ ಒಂದು ಭಾಗವನ್ನು ಉಳಿಸಿಕೊಳ್ಳುವ, 
ಉಳಿಕೆ ವಿಧಾನವನ್ನು ವಿಲಿಯವಶ್ಸ್‌ (1905,1907) ಮೊದಲು ಸೂಚಿಸಿದ. ಈ 
ಯೋಜನೆಯಲ್ಲಿ, ಪ್ರತಿವರ್ಷವೂ, ತೆನೆಯಿಂದ ಸಾಲು ಪ್ರಯೋಗ ತಾಕು, ತೆನೆಯಿಂದ 
ಸಾಲು ತಾಕಿನಲ್ಲಿ ನಿರ್ಧರಿಸಿದ ಉತ್ತಮ ತಳಿಗಳನ್ನು ಹೆಚ್ಚಿಸುವ ಒಂದು ಹೆಚ್ಚಿಕೆ ತಾಕು 
ಮತ್ತು ಹೆಚ್ಚಿಕೆ ತಾಕಿನಲ್ಲಿ ಹಿಂದಿನ ವರ್ಷ ಉತ್ಪನ್ನವಾದ ಬೀಜವನ್ನು ಅಭಿವೃದ್ಧಿ 
ಗೊಳಿಸುವ ತಾಕು ಸೇದಿದಂತೆ 3 ತಾಕಂಗಳು ಅಗತ್ಯವಾಗುತ್ತವೆ. ಅತಿನಿಕಟ ಅಂತಃ 
ಸಂಕರಣವನ್ನು ತೊರೆಯುವ ವಣರ್ಗವಾಗಿ ಅನೇಕ ತಳಿಅಭಿವೃದ್ಧಿಕರ ನಡುವೆ ವಸ್ತುಗಳ 
ವಿನಿಮಯ ವಂತ್ತು ಸಹಕಾರವನ್ನು ಕುಡಾ ಆತ ಸೂಚಿಸಿದ. ತೆನೆಯಿಂದ ಸಾಲು 
ತಾಕುಗಳನ್ನು ಹಲವು ವರ್ಷಗಳಿಗೊಮ್ಮೆ ಮಾತ್ರ ಬಳಸಬೇಕೆಂದು ಮಾಂಟ್‌ಗೋಮರಿ 
(1909) ಸೂಚಿಸಿದ. ಏತನ್ಮಧ್ಯ ವರ್ಷಗಳಲ್ಲಿ, ಒಂದು ಬೀಜ ತಾಕನ್ನು ಬಿತ್ತಿ, 
ಪರಿಪೂರ್ಣ ನಿಲಂವು ಇರಂವ ಗುಳಿಗಳಲ್ಲಿ ಚೈತನ್ಯದಾಯಕ ಸಸ್ಯಗಳಿಂದ ಬೀಜವನ್ನು 
ಆಯ್ಕೆ ವಕಾಡಲಾಯ್ತಾ, 

ಈ ರೀತಿಯ ಆಯ್ಕೆಗಳಿಂದ ಪಡೆದ ಸಾಧಾರಣ ಫಲಿತಾಂಶಗಳು ಕೀಸಲ್‌ಬಾಕ್‌ 
(1922) ಮಾಡಿರುವ ಅಧ್ಯಯನಗಳಿಂದ ಚೆನ್ನಾಗಿ ಸ್ಪಷ್ಟಪಡುತ್ತವೆ, ಇದರಲ್ಲಿ ಕೊಟ್ಟಿ 


ಮುಸುಕಿನಜೋಳ ತ೪ಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 411 


ರುವ ಉತ್ಪಶ್ತಿಗಳು 1911 ರಿಂದ 1917ರ ಅವಧಿಯ ಸರಾಸರಿಗಳನ್ನು ನಿರೂಪಿಸು 
ತ್ತವೆ, 

ಹೀಗೆ ಪಡೆದಿರಂವ ಈ ದತ್ತಾಂಶಗಳು ಬೀಜ ಆಯ್ಕೆಯ ನಾಲ್ಕು ವಿಭಿನ್ನ ವಿಧಾಸ 
ಗಳಲ್ಲಿನ ಉತ್ಪತ್ತಿಯನ್ನು ಹೋಲಿಸುವ ಅವಕಾಶವನ್ನು, ಒದಗಿಸಿವೆ. ಅವು ಕೆಳಗೆ 


ಕೊಟ್ಟಿರಂಪಂತಿವೆ. 
ಆಯ್ಕೆಯ ರೀತಿ ಸರಾಸರಿ ಉತ್ಪತ್ತಿ 
(ಬುಷೆಲ್‌ಗಳಲ್ಲಿ) 
1, ಹೋಗ್‌ನ ಆಧ್ಯದ್ದು (ಆಯ್ಕೆ ರಹಿತ) ೨3.6 
2, 1903ರಿಂದ ನಿರಂತರ ತೆನೆಯಿಂದ ಸಾಲು 53,3 
ತಿ... 1906ರಲ್ಲಿ ಆಯ್ಕೆವಾಡಿದ ಬಿಡಿ ಅಧಿಕ ಇಳಂವರಿ 
ವಿಭೇದದಿಂದಾದ ಹೆಚ್ಚಳ 47.7 
4, 1906ರಲ್ಲಿ ಆಯ್ಕೆಗೊಂಡ 4 ಅಧಿಕ ಇಳುವರಿ 
ವಿಭೇದಗಳ ಸಂವಿಂಶ್ರಣಗಳಿಂದಾದ ಹೆಚ್ಚ ಛ 55.0 


2ನೆಯ ವಿಧಾನದಲ್ಲಿ ಅತ್ಯಧಿಕ ಇಳುವರಿ ಕೊಡುವ ವಿಭೇದಗಳಿಂದ ಉತ್ತಮ 
ತೆನೆಗಳನ್ನು ಆಯ್ಕೆ ವಕಾಡಲಾಯ್ತು, ಆದರೆ 3ನೇ ವಿಧಾನದಲ್ಲಿ ಅಧಿಕ ಇಳುವರಿ 
ವಿಭೇದದ ಉಳಿಕೆಯನ್ನು ಒಂದು ವಿಯುಕ್ತನ ತಾಕಿನಲ್ಲಿ ಬಿತ್ತಿ, ಮುಂದಿನ ವರ್ಷಗಳಲ್ಲಿ 
ಉತ್ತಮವಾಗಿ ವೃದ್ದಿಗೊಂಡ ತೆನೆಗಳನ್ನು ಆಯ್ಕೆ ಮಾಡಲಾಯ್ತು, 4ನೆಯ ಎಧಾನ 
1906 ಮಂತ 1907ರಲ್ಲಿ ಮಾಡಿದ್ದ ತೆನೆಯಿಂದ ಸಾಲು ಪ್ರೈಯೋಗಗಳಿಂದಾದ 
ಹೆಚ್ಚಳ. ಇದರಲ್ಲಿ ಮೂಲ ವಸ್ತುವಿನ 64.4 ಬುಷೆಲ್‌ಗಳೊಡನೆಯ ಹೋಲಿಕೆಯಲ್ಲಿ 
ಈ ನಾಲ್ಕು ಅಧಿಕ ಇಳುವರಿಯ ತೆನೆಗಳು 79.4 ಬುಂಷಲ್‌ಗಳ ಸರಾಸರಿ ಇಳುವರಿ 
ಕೊಟ್ಟವು. 

ತೆನೆಯಿಂದ ಸಾಲಂ ವಿಧಾನ ಹೊಂದಿಕೆಯಾಗದ ತಳಿಯೊಡನೆಯ ಆಯ್ಕೆಯ 
ಮಾರ್ಗವಾಗಿ ವಂಹತ ವುಳ್ಳ ದೆಂದು ಸಾಮಾನ್ಯವಾಗಿ ಒಪ್ಪಲಾಗಿದೆ. ಆದರೆ ವಾಡಿಕೆ 
ಯಕಾಗಿ ಹೊಂದಿಕೆ ಪತೆದ "ತಳಿಗಳೊಡನೆ ಆದು ಅತ್ಯಲ್ಪ 'ಅನುಕೂಲತೆಯುಳೃದ್ದ 
ಈ ತೀರ್ಮಾನಗಳನ್ನು ದೃಢಪಡಿಸುವ ಅನೇಕ ಅಧ್ಯಯನಗಳನ್ನು ಸಂಕ್ಷಿಪ್ತಗೊಳಿಸ 
ಬಹುದು. 

ಹಿಂದೆ ಮಧ್ಯ ಮಿನ್ನಿಸೋಟಾದಲ್ಲಿ ತಳಿ ಶುದ್ಧತೆಗಾಗಿ ಸಂಪೃತ ಆಯ್ಕೆಮಾಡದೆ 
ಅನೇಕ ವರ್ಷಗಳವರೆಗೆ ಬೆಳೆಸಲಾಗಿದ್ದ ರಸ್ಲರ್‌ ವ ಟ್‌ಡೆಂಟ್‌' ಬಳಸಿ, ಹೇಯ್ಸ್‌ 
ಮತ್ತ್ತು ಅಲೆಗ್ನಾಂಡರ್‌ (1924) "ಪ್ರತ್ಯೇಕಿಸಿದ "ಜಕುಗಳಲ್ಲಿ ಆಯ್ಕೆಯ ವಿವಧ 
ವಿಧಾನಗಳನ್ನು ಹೋಲಿಸಿದರು. ಆಯ್ಕೆ ವೆಧಾನಗಳಂ ಕೆಳಗಿನಂತಿದ್ದ ವು. 

1, ವಂಂಸಂಕು ತೆಗೆಯುವ ಸಮಯದಲ್ಲಿ ಉತ್ಪಮ ತೆನೆಗಳ ಆಯ್ಕೆ. 


412 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


2, ತೆನೆ ವಿಧಗಳಿಗಾಗಿ ಸಂವೃತ ತೆನೆ ಆಯ್ಕೆ ರಹಿತವಾದ, ದೋಷರಹಿತ 
ನಿಲುವು ಮತ್ತು ಚೈತನ್ಯದಾಯಕ ಸಸ್ಯಗಳಿಂದ ಸೆಪ್ಟಂಬರ್‌ ಪ್ರಥಮಾರ್ಧ 
ದಲ್ಲಿನ ಮುಸುಕಿನಜೋಳ ಬೀಜ ಸಪ್ತಾಹದಲ್ಲಿ ಮಾಡಿದ ಆಯ್ಕೆ. 

ತಿ, 2ನೆಯೆ ವಿಧಾನದಲ್ಲಿರುವಂತಹ ಆಯ್ಕೆ ಮತ್ತು ತೆನೆ ವಿಧಕ್ಕಾಗಿ 
ಪುನರಾಯ್ಕೆ; ಅಂದರೆ ಉತ್ತಮ ತಳಿ, ಮಧ್ಯಮ ತಗ್ಗು ನೇರಸಾಲು, 
ಉರುಳೆಯಾಕಾರದ ತೆನೆ, 14ರಿಂದ 16 ಸಾಲುಗಳು, ಉತ್ತಮ ತೆನೆ ನೀಳ. 

4, 25 ಅಧಿಕ ಇಳುವರಿಯ ತೆನೆಗಳ ಉಳಿಕೆಗಳನ್ನು ಒಟ್ಟುಗೂಡಿಸಿ, ನಂತರ 
ಮೂರನೆಯ ವಿಧಾನದಂತೆ ಆಯ್ಕೆಯನ್ನು ಮುಂದುವರಿಸಲಾದ, 100 ತೆನೆ 
ಯಿಂದ ಸಾಲು ತಾಕುಗಳನ್ನು ಪಡೆದಿರುವ ಮಾಂಟ್‌ಗೋಮರಿ ವಿಧಾನ. 

5... ಮೂರಂ ಉತ್ತಮ ಇಳುವರಿ ತೆನೆ ಉಳಿಕೆಗಳ ೫. ಸಂಕರಗಳನ್ನೊಳ 

ಗೊಂಡಿರುವ ವಿಲಿಯಮ್ಸ್‌ ವಿಧಾನ. 

6... 5ನೆಯ ವಿಧಾನದಿಂದ ಪಡೆದ ಬೀಜದ ಹೆಚ್ಚಳ. 

ಸೂಚಿಸಿರುವುದನ್ನು ಬಿಟ್ಟು, ಈ ಕೆಳಗಿನ ದತ್ತಾಂಶಗಳು 4 ವರ್ಷಗಳ ಫಲಿತಾಂಶ 
ಗಳ ಸರಾಸರಿ ; 

ಆಯ್ಕೆ ವಿಧಾನ ಇಳುವರಿ ಬುಷೆಲ್‌ಗಳಲ್ಲಿ 

54.5 770.8 

54.3 --0.8 

53,2 --0.7 

55.2 --0.8 

55.5 0.8 
ಒಂದನೇ ವಿಧಾನದ ಶೇ. 96 

ಭಾಗ, 3 ವರ್ಷಗಳು. 

2 ಮತ್ತು 3 ವಿಧಾನಗಳನ್ನು 4 ವರ್ಷಗಳಲ್ಲಿ ಪ್ರಶಿಯೊಂದಕ್ಕೂ ವ್ಯತ್ಯಾಸಗಳನ್ನು 
ಜೊತೆಗೂಡಿಸುವುದರಿಂದ, ಉತ್ಪತ್ತಿ ಶಕ್ತಿಯಲ್ಲಿನ ಭಿನ್ನತೆಗಳು ಗಮನಾರ್ಹವಾಗಿರ 
ಬಹುದಾದ ಅವಕಾಶ 37: 1 ಆಗಿದ್ದಿತು. ತೆನೆ ವಿಧಗಳ ಸಂವೃತ ಆಯ್ಕೆಯ 
ದುಷ್ಪರಿಣಾಮಗಳನ್ನು ಈ ದತ್ತಾಂಶ ಸೂಚಿಸುತ್ತದೆ. 

ಹಲವು ಎಕರೆ ವಿಸ್ತಾರದ ಪ್ರತ್ಯೇಕ ಹೊಲದಲ್ಲಿ 10 ವರ್ಷ ಅವಧಿಯ ತುಲನಾ 
ತ್ಮಕ ಪ್ರಯೋಗಗಳನ್ನು ಮಾಡುತ್ತಾ, ಸ್ಮಿತ್‌ ಮತ್ತು ಬ್ರುನ್ಸನ್‌ (1925) ತೆನೆಯಿಂದ 
ಸಾಲು ತಳಿಅಭಿವೃದ್ಧಿ ಕ್ರಮವನ್ನು ಸರಳರಾಶಿ ಆಯ್ಕೆ ವಿಧಾನದೊಡನೆ ಹೋಲಿಸಿದರು, 
ಮೂಲತಃ 900 ತೆನೆಗಳ ಒಂದು ತೆನೆಯಿಂದ ಸಾಲು ಪ್ರಯೋಗದಲ್ಲಿ ಅನುಕ್ರಮವಾಗಿ 
40 ಅಧಿಕ ಇಳುವರಿಯ ಮತ್ತು 40 ಕಡವೆಂ ಇಳುವರಿಯನ್ನು ಆಯ್ಕೆ ಮಾಡುವುದ 


ಈ ಓಗಿ ತಾ. ಓಟಿ | ಹಾ 


ಮುಸುಿನಜೋಳ ತಳಿಅಭಿವೃದ್ದಿ ವಿಧಾನಗಳ ಅಭಿವೃದ್ಧಿ ಡೈ] 


ರಿಂದ ಆದನ್ನು ಪ್ರಾರಂಭಿಸಿದರು. ಅಧಿಕ ಇಳುವರಿಯ ಸಾಲುಗಳನ್ನು ಬೆಳೆಸಲಂ 
ಐಳಸಿದ ತೆನೆಗಳ ಉಳಿಕೆಗಳನ್ನು ಒಟ್ಟುಗೂಡಿಸಿ ಒಂದು ಅಧಿಕ ಉತ್ಪತ್ತಿ ಪಂಗಡ 
ವನ್ನೂ ಮತ್ತು ಕಡಮೆ ಉತ್ಪತ್ತಿಯ ತೆನೆಗಳ ಉಳಿಕೆಯನ್ನು ಮಿಶ್ರಮಾಡಿ ಕಡಮೆ 
ಇಳುವರಿಯ ಪಂಗಡವನ್ನೂ ರಚಿಸಲಾಯ್ತು, ಅವರು ಅಧಿಕ ಇಳುವರಿ ಮತ್ತು 
ಕಡಮ ಇಳುವರಿಯ ತಳಿಅಭಿವ ದ್ಧಿ ತಾಕುಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಮುಂದು 
ವರಿಸಿದರು. ಅದರಲ್ಲಿ ವಬಂದಿನ ,ವರ್ಷಗಳನ್ರಿ ಅನುಕ್ರಮವಾಗಿ ಪ್ರತಿ ವಿಧದಲ್ಲೂ 
40 ತೆನೆಗಳನ್ನು ಆಯ್ಕೆಮಾಡಿ. ಸಾಲಂಗಳಲ್ಲಿ ಪರ್ಯಾಯವಾಗಿ ಅರ್ಧವನ್ನು ಕುಚ್ಚು 
ರಹಿತವಾಗಿಸಿ, ಹಾಗೆ ಕುಚ್ಚುರಹಿತವಾಗಿಸಿದ ಅರ್ಧದಿಂದ ಮರು ವರ್ಷದ ಬಿತ್ತನೆಯನ್ನು 
ಶೇಖರಿಸಿಡಲಾಯ್ತು. ಅಧಿಕ ಉತ್ಪತ್ತಿ ಆಯ್ಕೆಗಳಲ್ಲಿ ಅತ್ಯಧಿಕ ಉತ್ಪತ್ತಿಯ 10 
ಸಾಲುಗಳಲ್ಲಿ ಪ್ರತಿಯೊಂದರವೂ 4 ತೆನೆಗಳಲ್ಲೂ ಮತ್ತು ಅವೇ ರೀತಿ ಕಡಮೆ ಉತ್ಪತ್ತಿ 
ಆಯ್ಕೆಗಳ 10 ಕಡಮೆ ಉತ್ಪತ್ತಿಯವುಗಳಿಂದ 4 ತೆನೆಗಳನ್ನೂ ಆಯ್ಕೆ ಮಾಡಿದರು, 
ಸರಳ ಮಿಶ್ರಣ, ಅಧಿಕ ಇಳುವರಿ ಮತ್ತು ಕಡಮೆ ಇಳುವರಿಗಳ ಈ ಮೂರು ಆಯ್ಕೆ 
ವಿಧಗಳ ಪ್ರತಿಯೊಂದನ್ನೂ ವಿಯುಕ್ತನಗೊಳಿಸಿದ್ದ ತಾಕುಗಳಲ್ಲಿ ಮಾಡಲಾಗಿತ್ತು. 
ಇನ್ನೊಂದು ತಾಕಿನಲ್ಲಿ ಬೀಜದ ಸಂಘಟಿತ ಮಾದರಿಯ ಉತ್ಪತ್ತಿ ಪ್ರಯೋಗ ಮಾಡ 
ಲಾಯ್ತು. ಉನ್ನತ ಆಯ್ಕೆಗಳಲ್ಲಿ ಕಡಮೆ ಇಳುವರಿಯವುಗಳಿಗಿಂತ ಹೆಚ್ಚು ಉತ್ಪತ್ತಿ 
ಕೊಡುವ ಅವಕಾಶ ಅತ್ಯಧಿಕವಾಗಿತ್ತು, ಆದರೆ ಅನಿರ್ದಿಷ್ಟ ಪೀಳಿಗೆಯವುಗಳಿಗಿಂತಲೂ 
ಉನ್ನತ ಆಯ್ಕೆ ಅಧಿಕ ಇಳುವರಿ ಕೊಚುವ ಸಂಭವ ಪ್ರಮಾಣ ಹೆಚ್ಚುಕಡಮೆ 3 : 1 
ಮಾತ್ರವಾಗಿತ್ತು. ಅವಿಚ್ಛಿನ್ನ ತೆನೆಯಿಂದ ಸಾಲುತಳಿ ಉತ್ಪಾದನೆ ಅಲ್ಪ ಮಹತ್ವ 
ದ್ವೆಂದು ಸ್ಮಿತ್‌ ಮತ್ತು ಬ್ರುನ್ಸನ್‌ ನಿರ್ಧರಿಸಿದರು. 

ತೆನೆಲಕ್ಷಣ ಮತ್ತು ಉತ್ಪನ್ನಶಕ್ತಿ ನಡುವಣ ಸಯಂಧವನ್ನು ನಿರ್ಧರಿಸಲು 
ಕೈಗೊಂಡಿರುವ ವ್ಯಾಪಕ ಪ್ರಯೋಗಗಳ ವಿಶದವಾದ ಸಂಗ್ರಹಣ ಅನಾವಶ್ಯಕವೆಂದು 
ಕಂಡುಬರುತ್ತದೆ. ಸಾಮಾನ್ಯವಾಗಿ, ವಿಲಿಯಮ್ಸ್‌ ಮತ್ತು ವೆಲ್ಮನ್‌ (1915) 
ಮತ್ತು ಆನೇಕ ಇತರರ ಸುವಿದಿತ ಪ್ರಯೋಗಗಳು ತೆನೆಲಕ್ಷಣಗಳು ಮತ್ತು ಉತ್ಪನ್ನ 
ಶಕ್ತಿಗಳ ನಡುವೆ ಸಂವೃತ ಸಂಬಂಧ ವ್ಯಕ್ತಪಡಿಸಲಿಲ್ಲ. ಬೂನ್‌ಕೌಂಟಿ ವ್ಹೈಟ್‌ (ಸಿ. ಐ, 
119) ನಲ್ಲಿ ನಿರಂತರ ಆಯ್ಕೆ ಪರಿಣುಮ ವಿಷಯದಲ್ಲಿ ಗಾರ್ರಿಸನ್‌ ಮತ್ತು ರಿಚ್‌ಲೀ 
(1925) ಅಧ್ಯಯನಗಳ ವರದಿಯ ಪರಾಮರ್ಶೆಯಿಂದ ಈ ಫಲಿತಾಂಶಗಳ ಸಂಭವ 
ನೀಯ ಕಾರಣಗಳನ್ನು ಸೂಚಿಸಬಹುದು. ಅವರು ಬೂನ್‌ಕೌಾಂಟಿ ವ್ಹೈಟ್‌ನಲ್ಲಿ 
8 ವರ್ಷಗಳಕಾಲ, 6 ವಿವಿಧ ತೆನೆ ವಿಧಗಳ ಅವಿಚ್ಛೆನ್ನ ಆಯ್ಕೆಮಾಡಿ ಅದನ್ನು ಆಯ್ಕೆ 
ಮಾಡದ ಬೀಜದೊಡನೆ ಉತ್ಕನ್ನಶಕ್ತಿಗಾಗಿ ಹೋಲಿಸಿದರು. ಪ್ರತಿಯೊಂದ ಆಯ್ಕೆ 
ವಿಧವನ್ನೂ ವಿಯುಕ್ತನಗೊಂಡಿದ್ದ ಬೀಜ ತಾಕುಗಳಲ್ಲಿ ಮಾಡಲಾಯ್ತು. ಪ್ರತಿ ತಾಕಿ 
ನಲ್ಲಿ ಬಿತ್ತಲು ಕೊನೆಯಪಕ್ಷ 50 ತೆನೆಗಳಷ್ಟು ಬೀಜ ಮಿಶ್ರಣವನ್ನು ಬಳಸಲಾಯ್ತು 
ಈ ಕೆಳಗಿನ ತೆನೆ ವರ್ಗಗಳನ್ನು ಆಯ್ಕೆ ಮಾಡಲಾಯ್ತು. 


414 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


1. ವಿಭೇದ (1) ಗಡಸು ತೆನೆಗಳು-8 ಅಂಗುಲ ಅಥವಾ ಅಧಿಕ ನೀಳ, 
ಸುಕ್ಕುನಿಂದ-ಜಿಗುಟಿದಂತಿರುವ ಅಂತರದ ಸಣ್ಣ ಕುಳಿಗಳುಳ್ಳ ಕಾಳುಗಳ 

20 ಅಥವಾ ಅಧಿಕ ಸಾಲುಗಳುಳ್ಳವು. 

2. ವಿಭೇದ (2) ಗಡಸು ತೆನೆಗಳು, 8 ಅಂಗುಲ ಅಥವಾ ಅಧಿಕ ನೀಳ, 
ಸುಕ್ಕುನಿಂದ-ಜಿಗುಟಿದಂತಿರುವ ಅಂತರದ ಸಣ್ಣ ಕುಳಿಗುಳುಳ್ಳ ಕಾಳುಗಳು 

0 ಸಾಲುಗಳುಳ್ಳವು. 

ತಿ, ವಿಭೇದ (3) ಮುಣುಪು ತೆನೆಗಳು, 10 ಅಂಗುಲ ಅಥವಾ ಅಧಿಕ ನೀಳ, 
ಸಣ್ಣ ಕುಳಿಗಳಿಂದ ಸ್ವಲ್ಪ ಸುಕ್ಕುಗಳಿರುವಂತಹ ಅಂತರದ ಕಾಳುಗಳುಳ್ಳ 
20 ಅಥವಾ ಅಧಿಕ ಸಾಲುಗಳು. 

4, ವಿಭೇದ (4) ನುಣುಪು ತೆನೆ. 10 ಅಂಗುಲ ಅಥವಾ ಅಧಿಕ ನೀಳ 
ಕುಚ್ಚುಗಳಂತಹ ಸಣ್ಣ ಕುಳಿಗಳುಳ ಕಾಳು ಪಡೆದಿರುವ 14 ಸಾಲು 
ಗಳುಳ್ಳವು. 

5, ವಿಭೇದ (5) ನುಣುಪು ತೆನೆ, 10 ಅಂಗುಲ ಅಥವಾ ಅಧಿಕ ನೀಳ, 
ಕುಚ್ಚು] ಗಳಂತಹ ಸಣ್ಣ ಕುಳಿಗಳುಳ್ಳ ಕಾಳು ಪಡೆದಿರುವ 12 ಸಾಲು 
ಗಳುಳ್ಳವು. 

6. ವಿಭೇದ (6) ನುಣುಪು ತೆನೆ, ನೀಳವೆಷ್ಟೇ ಆಗಿರಬಹುದು, ಕುಚ್ಚು 
ಗಳಂತಹ ಸಣ್ಣ ಕುಲಳಿಗಳುಳ ತೆ ಕಾಳು ಪಡೆದ 8 ಸಾಲುಗಳು. 1918ರಲ್ಲಿ 
4 ಮತ್ತು 5 ಎಭೇದಗಳಲ್ಲಿ ಕಂಡು ಬಂದ ಕೆಲವು 8 ಸಾಲು ತೆನೆಗಳಿಂದ 
ಈ ವಿಭೇದ ಉತ್ಪನ್ನವಾಯಿತು. 

ಸಾಲು ಸಂಖ್ಯೆಗಳು ಬಹುಮಟ್ಟಿಗೆ ತೀವ್ರಗತಿಯಲ್ಲಿ ಮಾರ್ಪಟ್ಟದ್ದರಿಂದ ಆಯ್ಕೆ 

ಫಲದಾಯಕವಾಯ್ತೂ, ಗಾರಿಸನ್‌ ಮತ್ತು ರಿಚ್ಚಿ (1925) ಯಿಂದ ಪಡೆದ ಈ 
ಕೆಳಗಿನ ಉದ್ಧರಣ, ಅತಿ ಮುಖ್ಯ ಫಲಿತಾಂಶಗಳ ಮತ್ತು ನಿರ್ಧಾರಗಳ ಉತ್ತಮ 
ಕಲ್ಪನೆಯನ್ನೇರ್ಪಡಿಸುತ್ತದೆ. 

ಕಾರಣವನ್ನು ಪರ್ಯಾಲೋಚಿಸಗೆ, ಈ ಪ್ರಯೋಗಗಳಲ್ಲಿ, ಅನುಸರಿಸಿರುವಂತೆ, 

ಯಾವ ವಿಧಕ್ಕಾದರೂ ಸಂವೃತ ಆಯ್ಕೆಯ ಅನುಸರಣೆಯಿಂದ ಕಡಮೆ ಉತ್ಪತ್ತಿ 
ಫಲಿತಾಂಶ ಉಂಟಾಗುವುದು ವ್ಯಕ್ತವಾಗಿದೆ. ಅತ್ಯಧಿಕ ಉತ್ಪತ್ತಿಯ ವಿಭೇದ ನುಣುಪು 
14 ಸಾಲಿನ ಆಯ್ಕೆಯಾದ 4ನೇ ಎಭೇದ. ಸಿ.ಐ. 119ಕ್ಕಿಂತ ಶೇ. 8,4 -- 0.20 
ರಷ್ಟು ಕಡಮೆ ವಃತ್ತು ಅತ್ಯಲ್ಪ ಉತ್ಪತ್ತಿಯ 20 ಸಾಲಿನ ನುಣುಪು ಆಯ್ಕೆಯಾದ 
ತಿನೇ ವಿಭೇದ ಶೇ. 14,3 -0,19 ಕಡಮೆ ಇಳುವರಿಯಿತ್ತವು, 14 ಸಾಲಿನ 
ನುಣುಪು ಮತ್ತು 16 ಸಾಲಿನ ಗಡಸು ಆಯ್ಕೆ ವಿಭೇದಗಳು 4 ಮತ್ತು 2, ಹೆಚ್ಚು ಫಲ 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ ಜೈ15 


ದಾಯಂಕವಾಗಿದ್ದವು ವತ್ತಿ ಇತರವುಗಳಿಗಿಂತಲೂ ತಮ್ಮ ಜನ್ಮದಾತೃ ತಳಿಗಳ ಲಕ್ಷಣ 
ಸ್ಥಿ ತಿಗಳಿಗ ಕಡಮೆ ಅಂತರ ಪಡೆದಿತ್ತು. 

ಈ ಪರೀಕ್ಷೆಗಳ ಕಾರ್ಯಶೀಲ ಪ್ರಯೋಗಗಳಲ್ಲಿ ಒಂದು ನಿರ್ದಿಷ್ಟ ತೆನೆ ಎಧಕ್ಕಾಗಿ 
ವರಾಡಿದ ಸಂಪೃತ ಆಯ್ಕೆಯಲ್ಲಿ, ಅಂತಃಸಂಕರಣಗಳಿಂದಾಗುವಂತಹ ಉತ್ಪನ್ನ ಮತ್ತು 
ಚೈತನ್ಯಗಳ ಕುಗ್ಗಿ ಉಂಟಾಗಬಹುದೆಂದು ವ್ಯಕ್ತಪಡುತ್ತದೆ, ಅತ್ಯಂತ ಎಚ್ಚರಿಕೆಯಿಂದ 
ನಿರ್ವಹಿಸಿದ ಪ್ರಯೋಗಗಳಲ್ಲೂ ಯಾವುದೇ ಒಂದು ನಿರ್ದಿಷ್ಟತೆಗೆ ಗಮನಾರ್ಹ ಸ್ಮಿರ 
ಹಿರಿಮೆ ಪಡೆದಿರುವುದನ್ನು ಪ್ರದರ್ಶಿಸಿಲ್ಲ. ಜನ್ಮದಾತೃ ತಳಿಗಳು ಪರವಣವಧಿ ಇಳುವರಿ 
ಗಳಿಗೆ ಅವಕಾಶ ಕೊಡಲಾರದಷ್ಟು ಸಮಯುಗ್ಮಜವಾಗಿವೆಯೆಂದು ವ್ಯಕ್ತಪಡಿಸುವಾತೆ, 
ಮುಸುಕಿನಜೋಳದ ತಳಿಗಳ ನಡುವಣ ಸಂಕರಗಳ ಇಳುವರಿ, ಆಗಿಂದಾಗ್ಲೆ ತಮ್ಮ 
ಜನ್ಮದಾತೃಗಳ ಸರಾಸರಿಗಿಂತಲೂ ಹೆಚ್ಚಾಗಿರುತ್ತದೆ, ಎಂದು ಇತರ ಪ್ರಯೋಗಗಳಿಂದ 
ತಿಳಿದುಬಂದಿದೆ. ಅತ್ಯಧಿಕ ಸಂಪತ ಆಯ್ಕೆಯನ್ನು ಯಾವುದು ಸ್ಥಾಪಿಸುತ್ತದೆ ಎಂದು 
ತಿಳಿದಿಲ್ಲ. ಆದ್ದರಿಂದ, ಯಾವುದೊಂದು ತೆನೆ ವಿಧದ ಶ್ರೇಷ್ಠತೆಗೆ ಆಧಾರವಿಲ್ಲದಿರುವುದ 
ರಿಂದಲೂ ಮತ್ತು ಸಂವ್ಕತ ತಳಿಅಭಿವೃದ್ಧಿ ನಂತರ ಉತ್ಪತ್ತಿ ಕಡಮೆಯಾಗುತ್ತದೆಂಬು 
ದಕ್ಕೆ ಅತ್ಯಧಿಕ ಆಧಾರವಿರುವುದರಿಂದಲೂ, ಅಂತಹ ಸಂವೃತ ಆಯ್ಕೆಗಳನ್ನು ತ್ಯಜಿಸಿ 
ಸುರಕ್ಷಿತವ: ಗಂವ್ರದು ಉತ್ತಮವೆಂದು ಕಂಡುಬರುತ್ತದೆ. 

ಇವು ಮತ್ತು ಇಂತಹ ಇತರ ಅಧ್ಯಯನಗಳು, ಹೊಂದಿಕೆಯಾದ ತಳಿಯೊಡನೆಯ 
ರಾಶಿ ಅಥವಾ ಏಕಸಸ್ಯ ಆಯ್ಕೆ ವಿಧಾನ, ಆ ತಳಿಯ ಅಂತಸ್ಥ ಉತ್ಪನ್ನ ಶಕ್ತಿಯನ್ನು 
ಹೆಚ್ಚಾಗಿ ವ ಓದ್ಧಿಗೊಳಿಸುವುದೆಂದು ನಿರೀಕ್ಷಿಸಬಾರದೆಂದು ತೋರ್ಪಡಿಸುತ್ತವೆ. ಈ 
ಕಾರಣದಿಂದಲೇ ತಳಿಅಭಿವೃದ್ಧಿಕರು ಸಾಮಾನ್ಮವಾಗಿ ನಿಯಂತ್ರಿತ ಪರಾಗಸ್ಸರ್ಶ ತಳಿ 
ಅಭಿವೃದ್ಧಿ ವಿಧಾನವನ್ನು ಅಂಗೀಕರಿಸಿದ್ದಾರೆ. ಈ ಪರಿಶೀಲನೆಗಳ ಅತ್ಯಧಿಕ ವಿವರ 
ಗಳನ್ನೂ ಮತ್ತು ಅತಿ,ಮುಖ್ಯ ಸಾಹಿತ್ಯಗಳ ಉದ್ಭರಣಗಳನ್ನೂ ಪಡೆದಿರುವ ರಿಚ್ಚಿ 
(1922)ಯಂ ಲೇಖನದೆಡೆಗೆ ಹಿಂದಿನ ಮುಸುಕಿನ ಜೋಳ ತಳಿ ಅಭಿವೃದ್ಧಿ ವಿಧಾನಗಳ 
ಮ್ಯಪಕ ಅಧ್ಯಯನ ಮಾಡಲಿಚ್ಛಿಸುವ ಅಭ್ಯರ್ಥಿಗಳ ಗಮನ ಸೆಳೆಯಲಾಗಿದೆ, ಸಸ್ಯ 
ಚೈತನ್ಯ, ಪಕ್ಚತೆ ಸಮಯ ಇತ್ಯಾದಿಗಳಿಗೆ ಸರಳರಾಶಿ ಆಯ್ಕೆ ಉತ್ಪತ್ತಿ ಅಭಿವೃದ್ಧಿಗೆ 
ಪರಿಣಾಮಕಾರಿಯಲ್ಲವೆಂಬುದು, ಈ ಪರಿಶೀಲನೆಗಳಿ:ದ ಪಡೆಯಬೇಕಾದ ನಿರ್ಧಾರಗಳು, 
ಈ ನಿರ್ಧಾರಗಳು ನವೀನ ವಿಧಾನಗಳ ಶೀಘ್ರ ಅಂಗೀಕಾರಕ್ಕೆ ಸಹಾಯಮಾಡಿವೆ. 


ಮುಸುಕಿನ ಜೋಳದಲ್ಲಿ ಸ್ಹ ಮತ್ತು ಅನ್ಕಪರಾಗಸ್ಪರ್ಶದ 
ಪೂರ್ವ ಅಧ್ಯಯನಗಳು 
ವಾಣಿಜ್ಯ ಬೆಳೆಗಾಗಿ ನ್ಶ ತಳಿ ಸಂಕರಗಳ ಬಳಕೆಯನ್ನು ಮಿಚಿಗನ್ನಿನಲ್ಲಿ ಬೀಲ್‌ 
(1878) ಸೂಚಿಸಿದ ಮತ್ತು ಇಲಿನಾಯ್ಸ್‌ ನಲ್ಲಿ ಮಾರೋ ಮತ್ತು ಗಾರ್ದನರ್‌ರು 


416 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


1892ರಲ್ಲಿ, ಕ್ವ ಬೀಜೋತ್ಪಾದನೆ ವಿಧಾನ ಒಂದರ ರೂಪರೇಖೆಗಳನ್ನಿತ್ತರು ಮತ್ತು 
ತಳಿಸಂಕರಗಳ ಎಷಯವಾಗಿ ಹೆಚ್ಚಿನ ದತ್ತಾಂಶಗಳನ್ನು ಒದಗಿಸಿದರು. ಪ್ರಸ್ತುತ ಶತ 
ಮಾನದ ಪ್ರಥಮ ಭಾಗದಲ್ಲಿ ನಿರ್ವಹಿ೩ದ ಸ್ವ ಮತ್ತು ಅನ್ಯಪರಾಗಸ್ಪರ್ಶದ ಪರಿಣಾಮ 
ಗಳ ವ್ಯಾಪಕ ಪ್ರಯೋಗಗಳು ತಳಿಸಂಕರಗಳ ಮುಂದುವರೆದ ಅಧ್ಯಯನಗಳನ್ನೂ ಒಳ 
ಗೊಂಡಿದ್ದವು. ಇವುಗಳನ್ನು ಹೇಯ್ಸ್‌ ಮತ್ತು ಗಾರ್ಬರ್‌ (1927) ವಿಮರ್ಶಿಸಿ 
ದ್ಹಾರೆ. "ವಹಬರಿಗಾಗಿ ಅತಿಸಂವೃತ ವಿಧಾನದ ಆಯ್ಕೆಯನ್ನನುಸರಿಸದೆ ಮುಸುಕಿನ 
ಜೋಳ ತಳಿಅಭಿವರ್ಧಕ, ತಳಿ ಅಭಿವೃದ್ದಿಯ ಸ್ಕೂಲ ವಿಧಾನವನ್ನನುಸರಿಸಿದಲ್ಲಿ ಹಲವು 
ನಿರ್ದಿಷ್ಟ ಸ್ಥಿತಿಗಳಿಗಲ್ಲದೆ, ನ, ತಳಿಸಂಕರಗಳು ಇಳುವರಿ ಶಕ್ತಿಯನ್ನು ಹೆಚ್ಚಿಸಲು 
ವಾಸ್ತವಿಕ ಮಹತ್ವ ಪಡೆದಿಲ್ಲ'- ಎಂದು ಅವರು ಹೇಳಿದ್ದಾರೆ. ತಳಿಸಂಕರಗಳು ತಮ್ಮ 
ಉತ್ಪತ್ತಿ ಶಕ್ತಿಯಲ್ಲಿ ಜನ್ಮದಾತೃಗಳ ಸರಾಸರಿಯನ್ನು ಮೀರಿದ ಆನೇಕ ಸಂದರ್ಭಗಳಿ 
ತ್ತೆಂಬುದನ್ನು ಗಮನಿಸಬೇಕು. ಪ್ರಸ್ರುತದ ತಿಳಿವಳಿಕೆಗಳಿಂದ ವಿಶದಪಟ್ಟಿರುವಂತೆ 
ಮಾದರಿಗಾಗಿ ಸಂಪೃತ ಆಯ್ಕೆಯಿಂದ ಉತ್ಪನ್ನಶಕ್ತಿ ಕುಂದಿರುವ ಜನ್ಮದಾತೃ ತಳಿಗಳಿರು 
ವಲ್ಲಿ ಆವು ಜನ್ಮದಾತೃಗಳ ಸರಾಸರಿಗಿಂತ ಅತ್ಯಧಿಕ ಹೆಚ್ಚಳ ಹೊಂದಿರುವುದು ಸಂಭವ 
ನೀಯಂವೆಂದು ಕಂಡುಬರುತ್ತದೆ. 

ಅನ್ಯ-ಮತ್ತು ಸ್ವ. ಪರಾಗಸ್ಪರ್ಶದ ಪರಿಣಾಮಗಳ ವ್ಯಾಪಕ ಅಧ್ಯಯನಗಳ 
ನಂತರವೇ ಮುಸುಕಿನ ಜೋಳದಲ್ಲಿ ಸಂಕರಶಕ್ತಿಯ ಬಳಕೆಯನ್ನು ವೃದ್ಧಿಗೊಳಿಸಲಾಯ್ತು. 
ಸ್ವಪರಾಗಸ್ಪರ್ಶ ಪರಿಣಾಮಗಳ ಪ್ರಾಸಂಗಿಕ ಅಧ್ಯಯನಗಳನ್ನು 1965ಕ್ಕೆ ಹಿಂದೆಯೇ 
ಮಾಡಲಾಗಿತ್ತು. 

ಕಾನ್ಫೆಕ್ಟಿಕಟ್‌ ಪ್ರಯೋಗ ಕೇಂದ್ರದಲ್ಲಿ. ಈಸ್ಟ್‌ ವಂತ್ತು ಕೋಲ್ಡ್‌ಸ್ಟ್ರಿಂಗ್‌ 
ಹಾರ್ಬರ್‌ನಲ್ಲಿ ಷುಲ್‌ನ ಅಧ್ಯಯನಗಳನ್ನು ಸಂಕರಣಓಜದ ಅಧ್ಯಾಯದಲ್ಲಿ ಚರ್ಚಿಸ 
ಲಾಗಿದೆ. ಮುಸುಕಿನ ಜೋಳದಲ್ಲಿ ಸ್ವಪರಾಗಸ್ಪರ್ಶದ ಪರಿಣಾಮಗಳ ಅಧ್ಯಯನ 
ಗಳನ್ನು ಇಬ್ಬರೂ 1905ರಲ್ಲಿ ಪ್ರಾಕಂಭಿಸಿದರು. ಈ ಪ್ರಸ್ತುತದ ಪುಸ್ತಕದ ಹಿರಿಯ 
ಬರಹಗಾರರು, 1909ರಲ್ಲಿ ಈಸ್ಟ್‌ನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡಿದ್ದಾರೆ 
ಮತ್ತು ಕಾನ್ಫೆಕ್ಟಿಕಟ್‌ ತಾಣದಲ್ಲಿ 1910ರಿಂದ 1914ರ ವರೆಗೆ ಮುಸುಕಿನ ಜೋಳ ತಳಿ 
ಅಭಿವೃದ್ಧಿ ಕಾರ್ಯಕ್ರಮದ ಹೊಣೆಹೊತ್ತಿದ್ದರು. 1905ರಲ್ಲಿ ಈಸ್ಟ್‌ ಪ್ರಾರಂಭಿಸಿದ 
ಸ್ವಪರಾಗಸ್ಪರ್ಶ ತಳಿಗಳ ಒಂದು ಭಾಗ, 1915ರಿಂದಲೂ ಎಚ್‌. ಕೆ. ಹೇಯ್ಸ್‌ 
ಮತ್ತು ಡಿ. ಎಫ್‌. ಜೋನ್ಸ್‌ ರಿಂದ ಪ್ರವರ್ಧನಗೊಳಿಸಲ್ಪಟ್ಟಿದ್ದು, ಪ್ರಸ್ತುತ ಸಮಯ 
ದವರೆಗೂ ಕಾನ್ಗೆಕ್ಮಿಕಟ್‌ ವ್ಯವಸಾಯ ಪ್ರಯೋಗ ತಾಣದಲ್ಲಿ ಮುಂದುವರಿಸಲಾಗಿದೆ. 

ಇತರ ಅನ್ಯ ಪರಾಗಸ್ಪರ್ಶ ಸಸ್ಯಗಳ ತಳಿ ಅಭಿವೃದ್ಧಿಗೆ ಮುಸುಕಿನ ಜೋಳದಲ್ಲಿ 
ಅರಿತ ಸೂತ್ರಗಳ ಸಂಬಂಧದಿಂದಾಗಿ, ಮುಸುಕಿನ ಜೋಳದಲ್ಲಿ ಸ್ವ ಮತ್ತು ಅನ್ಯಪರಾಗ 
ಸ್ಪರ್ಶವನ್ನು ಅಧ್ಯಯನ ಮಾಡಿರುವ ಇತರ ಪೂರ್ವ ಪರಿಶೀಲಕರನ್ನು ಪ್ರಸ್ತಾಪಿಸುವುದು 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 417 


ಅಪೇಕ್ಷಿತವಾಗಬಹುದು. ಮುಖ್ಯವಾಗಿ ಮೂಲ ಸೂತ್ರಗಳಲ್ಲಿ ಆಸಕ್ತಿಗೊಂಡಿದ್ದ, 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ವ್ಯವಸಾಯ ಇಲಾಖೆಯ ಜಿ. ಎನ್‌, ಕಾಲಿನ್ಸ್‌ 
ವಐಖಸುಕಿನ ಜೋಳ ತಳಿ ಅಭಿವೃದ್ಧಿ ಯ ತನ್ನ ಪ್ರಥಮ ಲೇಖನವನ್ನು ಪ್ರಕಟಿಸಿದ. 
ಹೆನ್ಟಿ ಎ. ವಾಲೇಸ್‌ 1913ರಲ್ಲಿ ಸ್ವಪರಾಗಸ್ಪರ್ಶ ಮತ್ತು ಆಯ್ಕೆಗಳ ಅಧ್ಯಯನಗಳನ್ನು 
ತನ್ನ ಸ್ಟ ಂತ ಪ್ರಯತ್ನವಾಗಿ ಪ್ರಾರಂಭಿಸಿದ... ಇದು ಕಾಲ ಕ್ರಮೇಣ ಏಐಯೋವಾದ 
ಪಯೋನೀರ್‌ ಹೈಬ್ರಿಡ್‌ಕಾರ್ನ್‌ ಕಂಪೆನಿಯ ರಚನೆಗೆ ಕಾರಣವಾಯ್ತು, ಮಿನ್ನಿಸೋಟಾ 
ಕೇಂದ್ರದಲ್ಲಿ ಮುಸುಕಿನ ಜೋಳದ ಸ್ವಪರಾಗಸ್ಪರ್ಶ ಮತ್ತು ಆಯ್ಕೆಯನ್ನು 1914ರಲ್ಲಿ 
ಪ್ರಾರಂಭಿಸಲಾಯ್ತು, 1916ರಲ್ಲಿ ಮುಸುಕಿನ ಜೋಳದಲ್ಲಿ ಸ್ವಪರಾಗಸ್ಪರ್ಶವನ್ನು 
ಪ್ರಾರಂಭಿಸಿದ ಎಫ್‌. ಡಿ. ರಿಚ್ಚೀಗೆ 1922ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ 
ವೃವಸಾಯ ಇಲಾಖೆಯ ಮುಸುಕಿನ ಜೋಳ ಅಭಿವೃದ್ಧಿಯ ಜವಾಬ್ದಾರಿ ಕೊಡ 
ಲಾಯ್ತು, ಮುಸುಕಿನ ಜೋಳ ವಲಯಕ್ಕೆ ಹೊಂದಿಕೊಂಡ ಸಂಕರಣಗಳ ತೀವ್ರ ಅಭಿ 
ವೃದ್ಧಿಗೆ ಬಹಳಮಟ್ಟಿಗೆ ಅತನ ಮುಂದಾಳತ್ವವೇ ಕಾರಣವಾಗಿತ್ತು. ಸಸ್ಯ ಕೈಗಾರಿಕೆ 
ಖಾತೆ ಕಾರ್ಯಕ್ರಮದ ಅಂಗವಾಗಿ, ಸಿ. ಎಚ್‌, ಕೈಲ್‌ ಮತ್ತು ಜೆ. ಆರ್‌. ಹೋಲ್ಬರ್ಟ್‌ 
ಗಳು ಕೂಡ 1916ರಲ್ಲಿ ಸ್ವಪರಾಗಸ್ಪರ್ಶದ ತಳಿಗಳಲ್ಲಿ ಆಯ್ಕೆಯ ಅಧ್ಯಯನಗಳನ್ನು 
ಪ್ರಾರಂಭಿಃ ವರು, 1925ರಲ್ಲಿ ಮುಸುಕಿನ ಜೋಳ ಪ್ರಯೋಗಕೇಂದ್ರಗಳು ಮತ್ತು 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ವ್ಯವಸಾಯ ಇಲಾಖೆಗಳು ಮುಸುಕಿನ ಜೋಳದ 
ಅಭಿವೃದ್ಧಿಯನ್ನು ಪುರ್‌ನೆಲ್‌ ಕಾಯಿದೆಯ ಆಶ್ರಯದಲ್ಲಿ ಸಹಕಾರ ತತ್ವ ಆಧಾರಕ್ಕೊಳ 
ಪಡಿಸಿದವು ಮತ್ತು ಯೋಜನೆಯನ್ನು ಸೂತ್ರೀಕರಿಸಲು ಒಂದು ಸಮಿತಿಯನ್ನು ನಿಯಮಿ 
ಸಲಾಯ್ತು. ಕ್ಷೇತ್ರ ಮತ್ತು ಪ್ರಯೋಗಶಾಲೆಗಳಲ್ಲಿ ನಡೆಸಿದ ವಾರ್ಷಿಕ ಸಭೆ. ಅಭಿ 
ಪ್ಪಾಯ ಮತ್ತು ವಸ್ತುಗಳ ವಿನಿಮಯಕ್ಕೆ ಸನ್ನಿವೇಶವನ್ನು ಒದಗಿಸಿತು ಮತ್ತು 
ಮುಸುಕಿನ ಜೋಳ ವಲಯದ ಎಲ್ಲಾ ಭಾಗಗಳಿಗೂ ಹೊಂದಾಣಿಕೆ ಪಡೆದಿರುವ 
ಸಂಕರಣಗಳ ತೀವ್ರ ಅಭಿವೃದ್ಧಿಗೆ ಬಹುಮಟ್ಟಿಗೆ ಅದು ಹೊಣೆಯಾದದ್ದು ನಿಸ್ಸಂದೇಹ. 
ಷುಲ್‌ (1910) ತನ್ನ ಸ್ವ ಮತ್ತು ಅನ್ಯಪರಾಗಸ್ಪರ್ಶ ಅಧ್ಯಯನಗಳಿಂದ 
ಪಡೆದ ನಿರ್ಧಾರಗಳ ಸಾರಾಂಶ, ಅನೇಕ ವರ್ಷಗಳ ಹಿಂದೆ ಲಭ್ಯವಾಗಿದ್ದ ಸವಿಸ್ತರ ತಿಳಿ 
ವಳಿಕೆಯನ್ನು ವ್ಯಕ್ತಪಡಿಸುತ್ತದೆ. ಈ ಕೆಳಗಿನವನ್ನು ಷುಲ್‌ನಿಂದ ಉದ್ಭರಿಸಿದೆ. 

1, ಪ್ರತಿಯೊಂದು ಸ್ವನಿಷೇಚನ ಮುಸುಕಿನ ಜೋಳ ಸಸ್ಯದ ಸಂತತಿಯನ್ನು 
ಅದೇ ಮೂಲದಿಂದ ಪಡೆದ ಸ್ಟಾ ಒಭಾವಿಕ ಸುಕರ ಸಸ್ಯ ಸಂತತಿಗಳೊಡನೆ ಹೋಲಿಸಿದಲ್ಲಿ 
ಅವು ಕಡಮೆ ಗಾತ್ರ, ಚೈತನ್ಯ ಮತ್ತು ಉತ್ಪತ್ತಿ ಪಡೆದವಾಗಿರುತ್ತವೆ. ಆಯ್ಕೆಗೊಂಡ 
ಜನ್ಮದಾತೃ ಸರಾಸರಿ ಸ್ಥಿತಿಗಳಿಗೆ ಹೆಚ್ಚು ಅಥವಾ ಕಡಮೆಯಾಗಿರುವಲ್ಲೂ ಇದೇ ಅನ್ಹಯಿ 
ಸುತ್ತದೆ. 

2, ಸ್ಹನಿಷೇಚನದೊಡಗೂಡಿರುವ ಗಾತ್ರ ಮತ್ತು ಚೈತನ್ಯಗಳ ಇಳಿತ ಪ್ರಥಮ 


27 ಶಿದ್ಮುಜಡಿ : ಪುಟ. ಸಾಲು ತಪ್ಪ ಸರಿ 
418. 30 ಕಳಗಿನ ಮುಂದಿನ 
426 20. ;ಮೌಲ್ಯ.19ರಿಂದ 74 » ಮೌಲ್ಯ 19ರಿಂದ .74 


42626 ೯ ಮೌಲ್ಯ .25ರಿಂದ, 67 ; ಮೌಲ್ಯ ,25ರಿಂದ 67 


418 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಂತತಿಯಲ್ಲಿ ಆತ್ಯಧಿಕವಾಗಿರುತ್ತದೆ ಮತ್ತು ಪ್ರತಿಯೊಂದು ಅನಂಕ್ರಮ ಸಂತತಿಯಲ್ಲೂ 
ಕ್ರಮೇಣವಾಗಿ ಕಡಮೆಯಣಾಗುತ್ತ ಕೊನೆಗೆ ಇನ್ನು ಚೆ ೈತನ್ಯ ಕಡಮೆಯಾಗುವುದಿಲ್ಬ 
(ಆಂಗೀಕೃತವೆಂದು ಭಾವಿಸಬಹುದಾದ) ವೆನ್ನುವ ಸ್ಥಿತಿಯನ್ನು ತಲಪುತ್ತದೆ. 

3. ಒಂದೇ ಮೂಲದಿಂದ ಉತ್ಪನ್ನವಾದ ಸ್ವನಿಷೇಚನ ಕುಟುಂಬಗಳು 
ನಿರ್ದಿಷ್ಟ ಅನುವಂಶೀಯ ಬಾಹ್ಮ್ಕ ರಚನಾ ಲಕ್ಷಣಗಳಲ್ಲಿ ಒಂದರಿಂದೊಂದು ಭಿನ್ನವಾಗಿ 
ರುತ್ತವೆ. 

ಡ್ಕ ಸ್ಥಿರವಲ್ಲದ ಲಕ್ಷಣಗಳ ಹಿಂಜರಿತ ಸಾಮಾನ್ಯ ನಡುಸ್ಥಿತಿ ಅಥವಾ ಹಲವು 
ಕುಟುಂಬಗಳ ಸರಾಸರಿಯ ಕಡೆಗಿರದೆ ಅದರಿಂದ ದೂರವಾಗಿರುವಂತೇರ್ಪಡುತ್ತವೆ. 

5. ಸ್ವನಿಷೇಚನ ಕುಟುಂಬದೊಳಗೆ ಬಂಧುಗಳ ನಡುವಣ ಸಂಕರ, ಅದೇ 
ಕುಟುಂಬದೊಳಗೆ ಆಗುವ ಸ್ವನಿಷೇಚನಕ್ಕೆಂತ ಸ್ವಲ್ಪ ಮಾತ್ರ ಅಥವಾ ಸ್ವಲ್ಪವೂ 
ಉತ್ತಮವಾಗಿಲ್ಲದಿರಬಹುದು. 

6. ಎರಡು ಸ್ವನಿಷೇಚನ ಕುಟುಂಬಗಳಿಗೆ ಸೇರಿರುವ ಸಸ್ಯಗಳ ನಡುವಣ 
ಸಂಕರದಿಂದ, ಎಂದಿಗೂ ಸ್ವಸಂಕರ ಪಡೆಯದಿದ್ದ ಕುಟುಂಬಗಳು ಪಡೆದಿರುವಂತಹ 
ಅಷ್ಟೇ ಚೈತನ್ಯಗಾತ್ರ ಮತ್ತು ಉತ್ಪನ್ನ ಪಡೆದಿರುವ ಪೀಳಿಗೆಯ ಉತ್ಪನ್ನವಾಗುತ್ತದೆ, 

7. ಎರಡು ನಿರ್ದಿಷ್ಟ ಸ್ವನಿಷೇಚನ ಕುಟುಂಬಗಳ ನಡಂವಣ ಸಂಕರಗಳು ಪರ 
ಸ್ಪರ ಸಮಾಂತರದವಾಗಿರುತ್ತವೆ ವಂತ್ತು ಪ್ರಯೋಗಗಳನ್ನು ಪ್ರಾರಂಭಿಸಿದ ಮೂಲ 
ಮುಸುಕಿನಜೋಳದ ಲಕ್ಷಣಗಳನ್ನು ಪಡೆದಿರುತ್ತವೆ, 

8, ಕೆಲವು ವಿಶಿಷ್ಟ ಸ್ವನಿಷೇಚನ ಕುಟುಂಬಗಳಿಗೆ ಸೇರಿದ ಸಸ್ಯಗಳ ಒಂದು 
ಸಂಯೋಜನೆಯಿಂದ ಪಡೆದ ನಗಳಂ ಮೂಲ ಸಂಕರಣ ಬುಡಕಟ್ಟೆನವುಗಳಿಗಿಂತಲೂ 
`ಆಧಿಕ ಉತ್ಪತ್ತಿ ಕೊಡುತ್ತವೆ. 

9, ಬೆಳೆ ಉತ್ಪನ್ನಗಳ ಇಳುವರಿ ಮತ್ತು ಗುಣ ಸ್ವನಿಷೇಚನ ಜನ್ಮದಾತೃ ವಿಧ 
ಗಳ ನಿರ್ದಿಷ್ಟ ಸಂಚಯನ ಕ್ರಿಯೆಗಳಿಂದಾದದ್ದು ಮತ್ತು ಈ ಗುಣಗಳು, ಸಂಕರವನ್ನು 
ಅನುಕರಿಸಿದಾಗಲೆಲ್ಲಾ ಒಂದೇ ಸಮವಾಗಿರುತ್ತವೆ. 

10. ನ ಸಂಕರಣಗಳು ಅವುಗಳೊಳಗೆ ಸೇರಂವ ಶುದ್ಧ ವಿಭೇದಗಳಿಗಿಂತಲೂ 
ಭಿನ್ನವಾಗಿರುವುದಿಲ್ಲ. 

11. ನ್ಮಗಳು ಗ್ಯಗಳಿಗಿಂತ ಹೆಚ್ಚು ಭಿನ್ನತೆಗಳನ್ನು ತೋರ್ಪಡಿಸುತ್ತವೆ. 

12. ಗ್ಯವಿನ ಎಕರೆ ಇಳುವರಿ, ಸ್ಮನವುಗಳಿಗಿಂತಲೂ ಕಡಮೆಯಾಗಿರುತ್ತವೆ, 

ಸ್ವನಿಷೇಚನದ ಪರಿಣಾಮಗಳನ್ನು, ಈಸ್ಟ್‌ ಮತ್ತು ಹೇಯ್ಸ್‌ (1912) ಸ್ವಲ್ಪ 
ಮಟ್ಟಿಗೆ ಹೆಚ್ಚು ವಿವರವಾಗಿ ಚರ್ಚಿಸಿದ್ದಾರೆ. ಈ ಕೆಳಗಿನ ಹೇಳಿಕೆಗಳು ಅಂತಃ ಸಂಕರ 
ಮತ್ತು ಆಯ್ಕೆಗಳ ಪ್ರಮುಖ ಫಲಿತಾಂಶಗಳ ಸಾರಾಂಶ ಹೊಂದಿವೆ, 


ಮುಸುಕಿನಹೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 419 


1. ಮುಸುಕಿನ ಜೋಳದ ಎಲ್ಲ ಅಂತಃಸಂಕರ ಸಾಲುಗಳಲ್ಲೂ ಅವಿಚ್ಛಿನ್ನ ಸ್ವ 
ಪರಾಗಸ್ಪರ್ಶದಿಂದ ಕಾಯಕ ಚೈತನ್ಯ ಕಡಮೆಯಾಗುತ್ತೆದೆ. 

2, ಅಂತಃಸಂಕರ ಸಾಲುಗಳು ಅನೇಕ ಸಾಧಾರಣ ಲಕ್ಷಣಗಳಲ್ಲಿ ಭಿನ್ನತೆಯನ್ನು 
ತೋರ್ಪಡಿಸಂತ್ರವೆ : ಉದಾಹರಣೆಗೆ, ಕೆಲವು ಅಂತಃಸಂಕರ ಸಾಲುಗಳು ನೀಳತೆನೆ, 
ಇತರವು ಗಿಡ್ಡತೆನೆ ಪಡೆದಿರುತ್ತವೆ. 

3, ಸಮಯುಗ್ಮಜತೆಯ ದರ್ಜೆಯಲ್ಲಿ ವ್ಯತ್ಯಾಸ ಪಡೆದಿಲ್ಲದಿದ್ದರೂ ಕೆಲವು 
ಅಂತಃ ಸಂಕರ ಸಾಲುಗಳಂ ಇತರವುಗಳಿಗಿಂತಲೂ ಹೆಚ್ಚು ಚೈತನ್ಯದಾಯಕವಾದವು. 

4, ಕೆಲವು ಪ್ರಭೇದಗಳು ಪ್ರವರ್ಧನ ಮಾಡಲಾಗದಷ್ಟು ಮಟ್ಟಿಗೆ ಕಾಯಕ 
ಚೈತನ್ಯಹೀನವಾಗಿರುತ್ತವೆ. 

5... ನಿರಂತರ ಅಂತಃಸಂಕರ ಮಾದರಿಗಳ ವರಿಶುದ್ಧತೆಗೆ ದಾರಿಯಾಗುತ್ತದೆ. 

ಸ್ವಪರಾಗಸ್ಪರ್ಶದ ಸಾಲುಗಳ ವಿಯುಕ್ತನ ಮತ್ತು ವಾಣಿಜ್ಯ ಬೆಳೆಗಾಗಿ ಅವುಗಳ 
ನಡುವೆ ಣ್ಮ ಸಂಕರಣಗಳನ್ನು ಬಳಸುವ ಆಧಾರ ಪಡೆದ ಮುಸುಕಿನಜೋಳ ತಳಿಆಅಬಿ 
ವರ್ಧನೆಯ ಶುದ್ಧಸಾಲು ವಿಧಾನವನ್ನು ಷುಲ್‌ (1909) ವಿವರಿಸಿದ. ಏಕಸಂಕರ 
ಗಳಿಂದ ಪಡೆದ ಬೀಜಗಳ ಅಧಿಕ ಬೆಲೆಯೇ ಈ ವಿಧಾನದಲ್ಲಿದ್ದ ತೊಡಕು. 

ಜೆನ್ಸ್‌ (1917, 1918) ಕೊಟ್ಟ ಸಂಕರಣ ಚೈತನ್ಯದ ಮೆಂಡಲ್‌ ಆಧಾರ 
ಏವರಣೆ, ಮುಸುಕಿನ ಜೋಳ ತಳಿ ಅಭಿವರ್ಧನೆಯ ದ್ವಿಸಂಕರ ನಿರೂಪಣೆ, ಸಂಕರ 
ಬೀಜೋತ್ಪಾದನೆಯನ್ನು ಆರ್ಥಿಕ ಸ್ಥಿತಿಯಲ್ಲಿ ಸಾಧ್ಯವಾಗಿಸುವುತಹ ಗಣ್ಯತೆಯ 
ಸಹಾಯಮಾಡಿದೆ. 


ನಿಯಂತ್ರಿತ ಪರಾಗಸ್ಪರ್ಶ ವಿಧಾನಗಳು 

ಮುಸುಕಿನಜೋಳ ತಳಿಅಭಿವೃದ್ದಿಯ ಆಧುನಿಕ ವಿಧಾನಗಳ ಆಂಶಿಕ ಪ್ರಮಾಣ್‌ 
ನುಸರಣೆಗೆ ಮಾರ್ಗವಾದ ವ್ಯಾಪಕ ಅಧ್ಯಯನಗಳಲ್ಲಿ ಅನೇಕ ಕಾರ್ಯಕರ್ತರು ಭಾಗ 
ವಹಿಸಿದ್ದಾ ರೆ, ಕೆಲವು ತನಿಖೆಗಳನ್ನು ಸ್ಥೂಲವಾಗಿ ವಿವರಿಸಲಾಗುತ್ತದೆ. ತಂತ್ರಗಳ 
ಪ್ರಮಾಣಾನುಸರಣೆಗೆ ವೆ ೈಯಕ್ತಿಕ ಸಂಶೋಧನೆ ಮೂಲವಾಗಿದ್ದರೂ, ವಿಧಾನಗಳ 
ತೀವ್ರ ಅನುಸರಣೆಯನ್ನು ಪರಿಶೀಲಕರು ತಮ್ಮೊಳಗಿನ ಸಹಕಾರ ಮತ್ತು ಅಭಿಪ್ರಾಯ 
ಹಾಗೂ ವಸ್ತುಗಳ ಪರಸ್ಪರ ವಿನಿಮಯದಿಂದ ನಿರ್ವಹಿಸಿದರು. 

ಸಂಕರ ಮುಸುಕಿನಜೋಳದ ತಳಿಅಭಿವೃದ್ಧಿಯಲ್ಲಿ ಎರಡು ಮುಖ್ಯ ಹಂತಗಳಿವೆ. 
ಇವುಗಳು ಮಹುಕಿನಜೋಳ ಸಾಗುವಳಿ ವಲಯದ ವಿಶಿಷ್ಟ ಪ್ರದೇಶಕ್ಕೆ ಹೊಂದಿಕೊಂಡಿ 
ರುವ ಅಂತಃಸಂಕರ ಸಾಲುಗಳ ವೃದ್ಧಿ ಮತ್ತು ಸಂಕರಣ ಸಂಯೋಜನೆಗಳಲ್ಲಿ ಈ ಸಾಲು 
ಗಳ ಉಪಯೋಗ, 

ದ್ವಿಸಂಕರ ಬೀಜೋತ್ಪಾದನೆ ವಿಧಾನ ಕಂಡುಹಿಡಿದನಂತರ, ಸಂಕರ ಮುಸುಕಿನ 


420 ಸಸ್ಯ ತಳಿಲಭಿವೃದ್ಧಿ ವಿಧಾನಗಳು 


ಜೋಳ ಗಮನಾರ್ಹ ಪ್ರಾಮುಖ್ಯತೆ ಪಡೆಯುವ ಮೊದಲು ಹೆಚ್ಚು ಕಾಲ ವ್ಯರ್ಥ 
ವಾಯಿತು. ಹೀಗೆ 1935ರಲ್ಲಿ ವ್ಯವಸಾಯ ಆರ್ಥಿಕ ಶಾಖೆಯ ವಿವರಣೆಯಂತೆ 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿನ ಮುಸುಕಿನ ಜೋಳ ಪ್ರದೇಶದ ಶೇ. 1 ಭಾಗ 
ದಲ್ಲಿ ಮಾತ್ರ ಸಂಕರ ಜೋಳವಿತ್ತು. ಆದರೆ 1951ರಲ್ಲಿ ಶೇ. 81 ಭಾಗ ಸಂಕರ 
ಜೋಳ ಆವರಿಸಿತ್ತು ಮತ್ತು ಇಲಿನಾಯ್ಸ್‌ ಹಾಗೂ ಐಯೋವಾಗಳೆರಡೂ ಸಂಕರಣ 
ಮುಸುಕಿನಜೋಳವನ್ನು ಮಾತ್ರ ಉತ್ಪಾದಿಸಿದವು, ಅತ್ಯುತ್ತಮ ದ್ವಿ_ಸಂಕರಗಳನ್ನು 
ಆಯ್ಕೆಮಾಡಲು, ಅಪೇಕ್ಷಿತ ಅಂತಃಸಂಕರಗಳ ಆಯ್ಕೆಗೆ ಪರಿಣಾಮಕಾರಿಯಾದ ಮತ್ತು 
ದ್ವಿಸಂಕರಗಳ ಇಳುವರಿಯ ಭವಿಷ್ಯ ನಿರ್ಧರಿಸುವ ವಿಧಾನಗಳ ಅಭಿವೃದ್ಧಿ ಅತ್ಯಗತ್ಶ 
ವಾಗಿತ್ತು. ತಳಿಅಭಿವೃದ್ಧಿ ಸೂತ್ರಗಳಲ್ಲಿ" ಎರಡು ಮುಖ್ಯ ಅಂಶಗಳು (1) ಉತ್ಪನ್ನ 
ಶಕ್ತಿಗೆ ಸಂಬಂಧಿಸಿದಂತೆ ತಳೇಯ ಭಿನ್ನತೆ ಪ್ರಾಮುಖ್ಯತೆಯ ವಿಷಯದಲ್ಲಿ ತಿಳಿವಳಿಕೆಯ 
ವೃದ್ಧಿ ಮತ್ತು (2) ಏಕಸಂಕರಗಳ ಫಲಿತಾಂಶದಿಂದ ದ್ವಿ ಸಂಕರ ಇಳುವರಿಯ ಛವಿಷ್ಯ 
ನಿರ್ಧಾರದ ನಿಷ್ಕೃಷ್ಟ ವಿಧಾನಗಳನ್ನು ಪಡೆಯಂವುದಂ, 
ಹಿಂದಿನ ಅನೇಕ ತಳಿ ಅಭಿವರ್ಧಕರು ಒಂದು ಏಕತಳಿ ಅಂತಃಸಂಕರಗಳ 
ಸಂಯೋಜನೆಯಿಂದ ಅಪೇಕ್ಷಿತ ದ್ವಿಸಂಕರಗಳನ್ನು ವೃದ್ದಿಗೊಳಿಸಲು ಪ್ರಯತ್ನಿಸಿದರು. 
ಈ ವಿಧಾನದಿಂದ ಯಾವಾಗಾದರೊಮ್ಮೆ ಅಧಿಕ ಉತ್ಕ! ಶ್ತ್ರಿಯ ದ್ವಿಸಂಕರಗಳು ದೊರಕ 
ಬಹುದಾದರೂ, ಅಧಿಕ ಭಿನ್ನಮೂಲಗಳನ್ನು ಪಡೆದಿರುವ ಅಂತಃಸಂಕರಣಗಳ ಬಳಕೆ 
ಯಿಂದ ಹೆಚ್ಚು ಸಂಭವ ಪ್ರಮಾಣದಲ್ಲಿ ಉತ್ತಮ ಇಳುವರಿಯುಳ್ಳ ಅಪೇಕ್ಷಿತ ದ್ವಿಸಂಕರ 
ಗಳನ್ನು ಪಡೆಯಬಹುದಂ. ಭವಿಷ್ಯ ನಿರ್ಧಾರ ತಂತ್ರಗಳನ್ನು ವೃದ್ಧಿಗೊಳಿಸುವವರೆಗೂ 
ಅನೇಕ ದ್ವಿಸಂಕರ ಸಂಯೋಜನೆಗಳ ನಿರ್ಮಾಣ ಮತ್ತು ಪರೀಕ್ಷೆ ಕಾರ್ಯ ಹೆಚ್ಚು ಕಷ್ಟ 
ದಾಯಕವಾಗಿತ್ತು. 
ಮುಸುಕಿನಜೋಳ ಬೀಜೋತ್ಪಾದನೆ ಒಂದು ವ್ಯವಹಾರವಾಗಿ ಅಭಿವೃದ್ಧಿ 
ಗೊಂಡದ್ದು ಕೂಡ ಮುಸುಕಿನಜೋಳ ಎಕರೆ ಹರವುಗಳಲ್ಲಿ ಮುಖ್ಯ ಪಾತ್ರವಹಿಸಿತು. 
ಪೂರ್ಣ ಮುಸುಕಿನಜೋಳ ವಲಯಕ್ಕೆ ಅಗತ್ಯವಾಗುವ ವಾಣಿಜ್ಯ ಬೀಜೋತ್ಪಾದನೆಗೆ 
ಹಲವು ಲಕ್ಷ ಎಕರೆ ಬೀಜ ತಾಕುಗಳು ಬೇಕಾಗುತ್ತವೆ. ಮಾರಾಟಕ್ಕೆ ಮೊದಲು ಹೆಚ್ಚು 
ಕಡಮೆ ಎಲ್ಲಾ ಸಂಕರಣ ಬೀಜಗಳನ್ನೂ ಕೃತಕವಾಗಿ ಒಣಗಿಸಿ, ಸಂಸ್ಕರಿಸಿ ದರ್ಜೇ ಎಂಗ 
ಡಿಸಿ ಮತ್ತು ಔಷಧಗಳಿಂದ ರಕ್ಷಣೆ ಒದಗಿಸುವುದರಿಂದ, ಬೀಜೋತ್ಪಾದನೆ ವೃವಹಾರ 
ಅತ್ಯಧಿಕ ವಿಶಿಷ್ಟವಾದದ್ದಾ ಗಿದೆ. 
ಮೂಲಸೂತ್ರಗಳು ಮತ್ತು ಅವುಗಳ ಪ್ರಾಯೋಗಿಕ ಬಳಕೆಯ ಮ 
ಪೂರ್ಣ ಸಾಹಿತ್ಯವನ್ನು ಅವಲೋಕಿಸಲು ಪ್ರಯತ್ನಿಸುವುದಿಲ್ಲ... ಸಂಶೋಧನಾ ಪ್ರಕ 
ಟಣೆಗಳ ಪೂರ್ಜವಾದ ಪಟ್ಟಿಗೆ, ಸ್ಟ್ರೇಗ್‌ (1946೩) ಮತ್ತು ರಿಚ್ಚೇ (1950) ರವರ 
ಪ್ರಕಟಣೆಗೆ ಅಭ್ಯರ್ಥಿಯ ಗಮನ ಆಟ 


ಮುಸುಕಿನಜೋಳೆ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 42! 


ಅಂತಃಸಂಕರಣಗಳ ಬಳಕೆ : ಗಿ೫೮ ಮತ್ತು 0ಗಳು ಅಂತಃಸಂಕರಣ ತಳಿ 
ಗಳನ್ನು ಪ್ರತಿನಿಧಿಸುವಲ್ಲಿ ಈ ಕೆಳಗಿನಂತೆ ಸಂಕರಣಗಳ ವಿವಿಧ ವಿಧಗಳನ್ನು ವಿವರಿಸ 
ಬಹುದು. 
ಏಕಸಂಕರ, ಗಿ «ಔ 
ತ್ರಿಮಾರ್ಗ ಸಂಕರ (ಸಿ ಇ 8)0 
ದ್ವಯಾಂಶ ಸಂಕರ (4 ೬8) (೮೫7) 
ಮೇಲ್ಮಟ್ಟದ ಸುಕರ ಅಥವಾ ಅಂತಃಸಂಕರ-ತಳಿಸಂಕರ, ಸ್ಲಿ ೬ ತಳಿ, 
ಮುಂದುವರೆದ ಸಂತತಿ ಸಂಕರ, (ಮುಂದುವರೆದ ಸಂತತಿ & 8) 
( ಮುಂದುವರೆದ ೧.೧ ) 

6. ಸಂಯೋಜನೆ ಆಯ್ಕೆಗೊಂಡ ತಳಿಗಳ ಒಂದು ಪಂಗಡದಲ್ಲಿ ಸ್ವತಂತ್ರ 

ಅಂತರ್‌ಸಂಕರವಾಗಲು ಅವಕಾಶ ಕೊಡುವುದು. 

ಎರಡು ಆಂತಃಸಂಕರಗಳ ನಡುವಣ ಒಂದು ಸಂಕರಣದಿಂದ ಒಂದು ಏಕಸಂಕ- 
ವೇರ್ಪಡುತ್ತದೆ. ಸ್ತ್ರೀ ಪಿತೃವಿನ ಬೀಜದಿಂದ ಪಡೆದ ಸಂತತಿ ಹೆಚ್ಚು ಸಂಕರಣಶ 
ಯನ್ನ್ನು ಕೋರ್ಪಡಿಸಬಹುದು. ಅನೇಕ ವೇಳೆ ಅಂತಃಸಂಕರ ಸಾಲುಗಳ ಬೀಜ ಸಣ್ಣ 


ಗಾತ್ರದವು ಮತ್ತು ಸಂಕರಣಗಳ ಅಥವಾ ಅನ್ಯಪರಾಗಸ್ಪರ್ಶ ಮುಸುಕಿನಜೋಳದವು 


ಛಾಯ ಉಣ 


ಟ್‌ 





ಚಿತ್ರ 41 : ಎಡಗಡೆ ಜಪಾನಿನ ಸಿಪ್ಪೆರಹಿತ ಪಾಪ್‌ಕಾರನ್‌ನ ಅಂತಃಸಂಕರ ಸಾಲು, ಲೈ. 
ಜಲಗಡೆ, ಲ್ಕ್ವಿ ಎಂಬ ಇನ್ನೊಂದು ಅಂತಃಸಂಕರ; ಮಧ್ಯೆ ೫ ಸಂಕರ, ಮಿನಿಹೈಬ್ರಿಡ್‌ 250; 
ಅಂತಃಸಂಕರಗಳು ಸಾಕಷ್ಟು ಉತ್ಪಾದನೆ ಮಾಡುವುದರಿಂದ ವಾಣಿಜ್ಯ ಬೆಳೆ ಬಿತ್ತನೆಗಾಗಿ ನ್ಮ. ಸಂಕರ 
ಬೀಜಗಳನ್ನು ಉಪಯೋಗಿಸಲು. ಸಾಧ್ಯವಾಗಿದೆ. ೫ ಸಂಕರ, ಜಪಾನ್‌ ಸಿಪ್ಪೆರಹಿತದವುಗಳಿಗಿಂತಲೂ 
ಸುಮಾಠು ಶೇ. 16ರಷ್ಟು ಅಧಿಕ ಉತ್ಪನ್ನಕೊಡುತ್ತವೆ ಮತ್ತು ಸುಮಾರು ಶೆ. 29 ಭಾಗದಷ್ಟು 
ಸಿಡಿತ ಹರವು ಪಡೆದಿರುತ್ತದೆ. 


ಗಳಿಗಿಂತ ಕಡಮೆ: ವೃದ್ಧಿ ಪಡೆದಿರುತ್ತವೆ ಮತ್ತು ಏಕಸಂಕರಗಳ ಎಕರೆ ಬೀಜೋತ್ಪತ್ತಿ 
ಸಾಮಾನ್ಯವಾಗಿ ಸೃಲ್ಪವೇ ಆಗಿರುತ್ತದೆ. 


ನಗಳು 
422 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಡಬ್ಬಿಶೇಖರಣೆಗಾಗಿ ಸಿಹಿ ಮುಸುಕಿನಜೋಳದ ಉತ್ಪಾದನೆಯಲ್ಲಿ (ಜೋನ್ಸ್‌ 
ಮತ್ತು ಸಿಂಗಲ್‌ಟನ್‌ಗಳು 1934, ಸಿಂಗಲ್‌ಟನ್‌ 1948) ಅಥವಾ ಪಕ್ಚತೆ ಮತ್ತು 
ಗುಣಗಳ ಏಕರೂಪತೆ ಅತ್ಯಂತ ಮುಖ್ಯವಾಗಿರುವ ಮನೆ ಕೈತೋಟಗಳ ಉಪಯೋಗ 
ಕ್ಯಾಗಿ ಏಕಸಂಕರಗಳನ್ನು ಬಳಸಲಾಗುತ್ತದೆ. ಅದೇ ರೀತಿಯ ಕಾರಣಗಳಿಗಾಗಿ ಏಕ 
ಸಂಕರಗಳನ್ನು ಪಾಪ್‌ಕಾರನ್‌ ಉತ್ಪಾದಕರೂ ಬಳಸಬಹುದು. ಅಂತಃಸಂಕರ ಸಾಲು 
ಗಳು ಮತ್ತು ಜಪಾನ್‌ ಸಿಪ್ಪೆರಹಿತ ಪಾಪ್‌ಕಾರನ್‌ ವಾಣಿಜ್ಯ ೫, ಸಂಕರಗಳ ಚಿತ್ರೀಕಂಣ 
ವನ್ನು ಚಿತ್ರ, 41ರಲ್ಲಿ ತೋರಿಸಲಾಗಿದೆ. 

ತ್ರಿಮಾರ್ಗ ಸಂಕರಗಳಲ್ಲಿ ಸಾಮಾನ್ಯವಾಗಿ ಏಕಸಂಕರವನ್ನು ಸ್ವ್ರೀಪಿತೃವಾಗಿ ಬಳಸ 
ಲಾಗುತ್ತದೆ... ಪ್ರಾಯೋಗಿಕ ಮಹತ್ವವುಳ್ಳದ್ದಾಗಲು ಪುಂ ಅಂತಃಸಂಕರ ಪಿತೃವು 
ಪರಾಗ ಉತ್ಪನ್ನದಲ್ಲಿ ಹೆಚ್ಚಳ ಹೊಂದಿರಬೇಕು. ತೃಪ್ತಿಕರ ಗುಣ ಮತ್ತು ದರ್ಜೆಯ 
ಹೆಚ್ಚು ಬೀಜೋತ್ಪ್ಸನ್ನವನ್ನು ಸ್ಟ್ರೀ ಪಿತೃ ಒದಗಿಸುವುದು ಕೂಡ ಮುಖ್ಯವಾದದ್ದು. 

ಎರಡು ಏಕಸಂಕರ ಜನ್ಮದಾತೃಗಳ ಸಂಕರದಿಂದ ಉತ್ಪಾದಿಸುವ ದ್ವಿಷಂಕರ ಈಗ 
ಬಳಕೆಯಲ್ಲಿರುವ ಅತಿ ಸಾಮಾನ್ಯ ಬೀಜೋತ್ಪಾದನೆ ವಿಧಾನ. 

ಮೇಲ್ಮಟ್ಟದ ಸಂಕರ ಅಥವಾ ಅಂತಃಸಂಕರ ತಳಿಸಂಕರ, ಅಂತಃಸಂಕರಗಳಲ್ಲಿ 
ಸಾಮಾನ್ಯ ಸಂಯೋಜನಾಶಕ್ತಿಯನ್ನು ಪರೀಕ್ಷಿಸುವ ಸಾಮಾನ್ಕ ವಿಧಾನ. ೬ದರೆ 
ವಾಣಿಜ್ಯ ಬೀಜೋತ್ಪಾದನೆಯಲ್ಲಿ ಅತಿ ವ್ಯಾಪಕವಾಗಿ ಬಳಸಲಾಗಿಲ್ಲ. ತಳಿಯನ್ನು 
ಸ್ವ್ರೀಪಿತೃವಾಗಿ ಬಳಸಿದಲ್ಲಿ ಆ ತಳಿಯನ್ನು ಪ್ರತಿನಿಧಿಸಲು ಕೊನೆಯಪಕ್ಕ್ನ 10 ಸಸ್ಯಗಳ 
ನ್ನಾದರೂ ಉಪಯೋಗಿಸಬೇಕೆಂದು ಸ್ಟ್ರೇಗ್‌ (1939) ನಿರ್ಧರಿಸಿದ್ದಾನೆ, ಅಂತಃಸಂಕರ 
ಗಳನ್ನು ಸ್ತ್ರೀಪಿತೃಗಳಾಗಿ ಬಳಸಿದಲ್ಲಿ ಮತ್ತು ಒಂದು ತಳಿಯೊಡನೆ ಪರ್ಯಾಯ ಸಾಲು 
ಗಳಲ್ಲಿ ಬೆಳೆಸಿದಲ್ಲಿ, ಪರಾಗಸ್ಪರ್ಶ ತಳಿ ವಂಶವಾಹಿರೂಪವನ್ನು ತೃಪ್ತಿಕರವಾಗಿ ಪ್ರತಿ 
ನಿಧಿಸಬಹುದಾದದ್ದು ಸಂಭವನೀಯವೆಂದಂ ಕಂಡುಬರುತ್ತದೆ. 

ವಿಯುಕ್ತನಗೊಂಡ ಒಂದು ತಾಕಿನಲ್ಲಿನ ಸಾಮಾನ್ಯ ಪರಾಗಸ್ಪರ್ಶದ ಫಲವೇ 
ಮುಂದುವರೆದ, ಸಂತತಿ ಸಂಕರ, ಉದಾಹರಣೆಗೆ, ಮುಂದುವರೆದ ಸಂತತಿ (4 ೬ 8)ಯ 
ಗ್ಯಗಳು, ವಿಯುಕ್ತನಗೊಳಿಸಿದ ತಾಕಿನಲ್ಲಿ ತೆರವುಪರಾಗಸ್ಟರ್ಶ ಏರ್ಪಡಿಸಿದ & 8 
ಸಂಕರದಿಂದ ಉತ್ಪನ್ನವಾದ ಸಂಯೋಜಿತ ತಳಿಗೆ ಸರಿಸಮವಾಗುತ್ತದೆ. ಅಂತಹ 
ವಬಂದುವರೆದ-ಸಂತತಿಗಳನ್ನು, ೫[ ಸಂತತಿಯನ್ನು ಸೈನ್‌ 1 ಎಂದೂ ಮತ್ತು ಮುಂದಿನ 
ಸಂತತಿಗಳನ್ನು ಸೈನ್‌ 2 ಇತ್ಮಾದಿಯಾಗಿ ಕರೆಯಲಾಗುತ್ತದೆ, 

ಎರಡು ಅಂತಃಸಂಕರಗಳನ್ನು ಪರ್ಯಾಯವಾಗಿ ವಿಯುಕ್ತನಗೊಳಿಸಿರುವ ತಾಕಿ 
ನಲ್ಲಿ ನೆಟ್ಟು, ಸ್ವೀಪಿಶೃವಾಗಿ ಬಳಸಲಾಗುವ ಆಂತಃಸಂಕರ ಸಸ್ಯಗಳ ಕುಚ್ಚು ತೆಗೆಯುವ 
ವಿಧಾನದಿಂದ ಸಾಮಾನ್ಯವಾಗಿ ಏಕಸಂಕರವನ್ನ್ನು ಮಾಡಲಾಗುತ್ತದೆ. ನೆಡುವಿಕೆಯ 
ಸಾಮಾನ್ಯ ಅನುಪಾತ 2ಕ್ಕೆ 1, ಅಂದರೆ ಎರಡು ಸ್ತ್ರೀ ಸಾಲಿಗೆ ಒಂದು ಪುಂಸಾಲಸ 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 423 


ಅಂತಃಸಂಕರಗಳನ್ನು ಕೈ ಪರಾಗಸ್ಪರ್ಶದಿಂದಲೇ ರಕ್ಷಿಸಿಡಲಾಗುತ್ತದೆ. ಮತ್ತು ಈ ವಿಧಾನ 
ವನ್ನು ವಿಶಿಷ್ಟವಾಗಿ ಪುಂಪಿತೃವಾಗಿ ಬಳಸುವ ಅಂತಃಸಂಕರಕ್ಕೆ ಬಳಸುವುದು ಪ್ರವಂಿಖ 
ವೆಂದಂ ಸಾಮಾನ್ಯವಾಗಿ ನಂಬಲಾಗಿದೆ. ಅಂತಃಸಂಕರ ಸಾಲುಗಳನ್ನು ಶುದ್ಧ ಸ್ಥಿತಿಯಲ್ಲಿ ` 
ರಕ್ಷಿಸಿಟ್ಟುರುವಲ್ಲಿ, ತಮ್ಮ ಜನ್ಮದಾತೃಗಳೊಡನೆ ಹೋಲಿಸಿದಾಗ, ಏಕಸಂಕರ ತಾಕಿನಲ್ಲಿನ 
ಭಿನ್ನ ವಿಧಗಳನ್ನು ಅವುಗಳ ಹೆಚ್ಚು ಜೆ ಟತೆನ್ಯದಿಂದ ಸಾಮಾನ್ಯವಾಗಿ ಗಂರುತಿಸಬಹು 
ದಾದರೂ, ಸ್ತ್ರೀಪಿತೃ ಸಾಲುಗಳಲ್ಲಿರುವ ಭಿನ್ನವಿಧ ಸಸ್ಯಗಳನ್ನು ಅವುಗಳ ತೆನೆ ಲಕ್ಷಣ 
ಆಧಾರದಿಂದ ಸುಲಭವಾಗಿ ಗಮನಿಸಬಹುದು. ಅಂತಃಸಂಕರ ಸಾಲುಗಳಲ್ಲಿ ಕ್ಷೀಣತೆ 
ಯನ್ನೇರ್ಪಡಿಸುವ ಮಾರ್ಪಾಟುಗಳಂಂಟಾಗಬಹುದೆಂದೂ ಮತ್ತು ಸಂವೃತ ಆಯ್ಕೆ 
ಅಗತ್ಯವಾಗಬಹುದೆಂದೂ ಈ ಕಾರ್ಯಕ್ರಮದಿಂದ ವ್ಯಕ್ತಪಟ್ಟಿದೆ. 


ದ್ವಿಸಂಕರ ಬೀಜಗಳನ್ನು, ಎರಡು ಏಕಸಂಕರ ಜನ್ಮದಾತ್ಮಗಳನ್ನು ಪ್ರತ್ಯೇಕ 
ಗೊಳಿಸಿರುವ ತಾಕಿನಲ್ಲಿ ಪರ್ಯಾಯವಾಗಿ ನೆಟ್ಟು ಸ್ತ್ರೀಪಿತೃವಾಗಿ ಬಳಸಲಾಗುವ ಏಕ 
ಸಂಕರಗಳ ಕುಚ್ಚು ತೆಗೆಯುವುದರಿಂದ ಉತ್ಪನ್ನ ಮಾಡಲಾಗುತ್ತದೆ. ಸ್ತ್ರೀ, ಪಂ 
ಸಾಲ:ಗಳ ಪ್ರಮಾಣ 6ಕ್ಕೆ 2ನ್ನು ನೆಡುವುದು ಸಾಧಾರಣ ಬಳಕೆಯದಾದರೂ ಸಾಮಾನ್ಯ 
ವಾಗಿ 3ಕ್ಕೆ 1 ಅಥವಾ 4ಕ್ಕೆ 1. 


ಸದೃಶ ಮುಂದುವರೆದ ಸಂತತಿಗಳು, ಸರಾಸರಿಯಾಗಿ, ದ್ವಿಸಂಕರಕ್ಕಾಗಿ ಣೃ 
ಸಂಕರಗಳನ್ನು ಜನ್ಮದಾತೃವಾಗಿ ಬಳಸಿದಾಗ ದೊರಕುವಷ್ಟೇ ಹೆಚ್ಚಿನ ಇಳುವರಿಯನ್ನು 
ದ್ವಿಸಂಕರಗಳಲ್ಲಿ ಉತ್ಪಾದಿಸುತ್ತವೆಂದು ಕೇಸಲ್‌ಬಾಕ್‌ (1930) ತೋರಿಕೊಟ್ಟಿದ್ದಾನೆ. 
ಮುಂದುವರೆದ ಸಂತತಿಗಳ ಬಳಕೆಯಲ್ಲಿರುವ ಒಂದು ತೊಡಕು, ನ ನೊಡನೆಯ ಹೋಶಿಕೆ 
ಯಲ್ಲಿ ಮುಂದುವರೆದ ಸಂತತಿಗಳು ಪಡೆಯುವ ಕಡಮೆ ಬೀಜಉತ್ಪತ್ತಿ. ಈ ರೀತಿ 
ಯಲ್ಲಿ, ಕೀಸಲ್‌ಬಾಕ್‌ (1930) ಣ್ಯ ಮತ್ತು ಓಗಳ ಮುಂದುವರೆದ ಸಂತತಿಗಳ ಏಕ 
ಸಂಕರಗಳು ಕ್ಯನ್ನಿನ ಶೇ. 61 ಭಾಗದಷ್ಟು ಧಾನ್ಯವನ್ನು ಉತ್ಪಾದಿಸಿದವು. ಎಂದು 
ಕಂಡುಹಿಡಿದಿದ್ದಾನೆ. ಆದರೆ ನೀಲ್‌ (1935) 5:೪, ಮತ್ತು ನ್ವ ಮುಂದುವರಿದ 
ಸಂತತಿಗಳ ಏಕಸಗಕರಗಳಲ್ಲಿ ಅನುಕ್ರಮವಾಗಿ »,ನ್ನಿನ ಶೇ. 70,5 ಮತ್ತು 75.7 
ಸರಾಸರಿ ಇಳುವರಿ ಪಡೆದಿದ್ದಾನೆ. 


ರಿಚ್ಹೆ ಮತ್ತಿತರರು (1934) ನೃನೊಡನೆ ನ್ಯವಿನ 10 ಮುಂದುವರಿದ ಸಂತತಿ 
ಗಳ ದ್ವಿಸಂಕರಗಳನ್ನೇರ್ಪಡಿಸಿ, ನ್ಮ ದ್ವಿಸಂಕರಗಳಿಗಿಂತಲೂ ಕ್ಯವಿನಲ್ಲಿ ಶೇ. 5ರಿಂದ 24 
ಭಾಗ (ಸರಾಸರಿ 15.2) ಕಡಮೆ ಇಳುವರಿಗಳನ್ನು ಪಡೆದಿದ್ದಾರೆ. ಈ ಮಾರ್ಗಾನು 
ಸರಣೆ ಅಪೇಕ್ಷಿತವೆಂದು ತೋರ್ಪಟ್ಟಲ್ಲಿ, ಸಂಕರದ ಬೀಜ ಉತ್ಪತ್ತಿಯ ಮೇಲೆ 
ಪರಿಣಾಮವಾಗದಂತೆ, ಮುಂದುವರೆದ ಸಂತತಿಯ ಏಕಸಂಕರ ಬೀಜವನ್ನು, ದ್ದಿ ಸಂಕರ 
ದಲ್ಲಿ ಪುಂಪಿಶೃವಾಗಿ ಬಳಸಬಹುದು. 


474 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅಂತಃಸಂಕರ ಸಾಲುಗಳ ಆಯ್ಕೆ ; ಅಂತಃಸಂಕರ ಸಾಲುಗಳ ಆಯ್ಕೆಯ 
ಕಾರ್ಯಗತಿಯಲ್ಲಿ ಅನೇಕ ವೇಳೆ ಪ್ರತಿ ದಿಬ್ಬಕ್ಕೂ 2 ಸಸಿಗಳನ್ನು ನೆಟ್ಟು, ಒಂದನ್ನು 
ತೆಗೆಯಲಾದರೂ, ಪ್ರತಿಯೊಂದು ಸ್ವಸಂಕರ ಅಥವಾ ಓಿಂಸಂಕರ ತೆನೆ ಸಂತತಿಯ 20 
ರಿಂದ 30 ಸಸ್ಯಗಳನ್ನು ಸಾಲಿನಲ್ಲಿ 1 ಅಡಿ ಅಂತರವಿತ್ತು ಏಕಸಸ್ಯ ದಿಬ್ಬಗಳಲ್ಲಿ ಬೆಳೆಸಂ 
ವುದು ಸಾಮಾನ್ಯ ವಾಡಿಕೆಯಾಗಿದೆ. ಪಕ್ವ ತೆಯ ಅಥವಾ ಮುಖ್ಯ ಲಕ್ಕ (ಗಳು ಬೆ ಸೀರ್ಪ 
ಡುವ ಸಮಯದಲ್ಲಿ ಆಯ್ಕೆಮಾಡಲು ಆಪಿ ಪೇಕ್ಷಿತಕ್ಕಿಂತ ಹೆಚ್ಚಿನ ಸಸ್ಮಗಳಿಗೆ ಪರಾಗಸ್ಪರ್ಶ 
ವೇರ್ಪಡಿಸಿ, ಸಾಲು ಹಾಗೂ ಸಾಲಿನಲ್ಲಿ ಸಕ್ಕ (ಗಳು, ಈ ಎರಡರ ಆಧಾರದಿಂದಲೂ 
ಆಯ್ಕೆ ಮಾಡಲಾಗುತ್ತ ದೆ. ಸ್ವಸಂಕರವನ್ನು ವ: ಬಂದುವರಿಸುವ ಕಾಲಾವಧಿಯ ವಿಚಾರದ 
ಅನುಸರಣೆಯನ್ಲಿ ಕೆಲವು ವ್ಯತ್ಕಾಸಗಳಿವೆ, ಸ್ವಶಂಕರವೇವ ರ್ಪಡಿಸಿದ ಸಾಲುಗಳು ಸಾದೃ 
ಶತೆಯನ್ನು ತೋರ್ಪಡಿಸಿದಲ್ಲಿ 4 ಅಥವಾ 5 ಸಂತತಿಗಳಿಗಿಂತ ಅಧಿಕವಾಗಿ ಸ್ಥ ಸಂಕರ 
ಅನಾವಶ್ಯಕವೆಂದು ಹಲವು ತಳಿಅಭಿವರ್ಧಕರು ಯೋಚಿಸುತ್ತಾರೆ. 
ಅತಿ ಮುಖ್ಯ ಭಿನ್ನತೆ, ತಳಿಗಳೊಳಗಿನಕ್ಕಿಂತಲೂ (ದಿಬ್ಬಗಳ) ತಳಿಗಳ (ದಿಬ್ಬಗಳ) 
ನಡುವೆ ಇರುತ್ತದೆ ಎಂಬ ದೃಷ್ಟಿಯಿಂದ, ಜೋನ್ಸ್‌ ಮತ್ತು ಸಿಂಗಲ್‌ಟನ್‌ (1934) 
ಪ್ರತಿ ಅಂತಃಸಂಕರ ತೆನೆಯಿಂದಲೂ 3 ಅಥವಾ 4 ಸಸ್ಕಗಳುಳ್ಳ ಒಂದೇ ದಿಬ್ಬವನ್ನು 
ಬೆಳೆಸುವುದರಿಂದ, ಪ್ರತಿ ಎಕರೆಯಲ್ಲೂ ಹಲವಾರು ಸಹಸ್ತ್ರ ಅಂತ; ಸಂಕರ ಸಾಲುಗಳನ್ನು 
ಬೆಳೆಸಲು ಸಾಧ್ಯವೆಂ ದಃ ಸೂಚಿಸಿದ್ದಾರೆ. ಮಿನ್ನಿಸೋಟಾದಲ್ಲಿ ಪ್ರತಿಯೊಂದರಲ್ಲೂ 4 
ಸ್ಯಗಳಿರುವ ಸಾಮಾನ್ಯ ರೀತಿಯಲ್ಲಿ ಬಿತ್ತಿದ, ಗಿಡ್ಡ ಸಾಲುಗಳಲ್ಲಿ ಬೆಳಿಸಿ ಈ ಪ್ರಯೋಗ 
ಲಾಗಿದೆ ಇದರಿಂದ ಮೊದಲ ಸಂತತಿ ಸ್ವ 'ಂಕರಗಳಲ್ಲಿ ಅಶಿ ಅನಪೇಕ್ಷಿತ ಸಾಲು 
ಗಳನ್ನು ತ್ಯಜಿಸುವ ವಿಧಾನವಾಗಿ, ಇದು ಅಪೇಕ್ಷಿತವೆಂದು ಸ್ವಲ್ಪ ಸೂಚನೆ ದೊರಕಿತಂ. 
ಪ್ರಥಮ ಮತ್ತು 5ನೆಯ ಸಂತತಿಗಳಲ್ಲಿನ ಅಂತಃಸಂಕರಗಳ ಲಕ್ಷಣಗಳ ನಡಂವೆ 
ಜೋನ್ಸ್‌ ಮತ್ತು ಮಾಂಗೆಲ್ಲ್‌ಡಾರ್ಫ್‌ (1925) ಅತ್ಯಲ್ಪ ಸಂಬಂಥ ಕಂಡರು. 
ಆದರೆ ಹೇಯ್ಸ್‌ (19262) ಅಂತಃಸಂಕರಗಳ ಹಲವು ಅನುಕ್ರಮ ಸಂತತಿಗಳನ್ನಿ 
ಗಮನಾರ್ಹವಾದ ಸ್ಪಷ್ಟ ಸಂಬಂಧಗಳಿರುವುದನ್ನು ವರದಿ ಮಾಡಿದ್ದಾನೆ. 
ಪರಾಗಸ್ಪರ್ಶದ ವಿವಿಧ ತಂತ್ರಗಳನ್ನು ಅಭಿವೃ ದ್ಧಿ ಪಡಿಸಿದ್ದರೂ, ಅತಿ ಸಾಮಾನ್ಯ 
ವಾದ ವಿಧಾನ, ಪರಾಗಸ್ಪರ್ಶಕ್ಕೆ ಮುಂಚೆ ತೆನೆ.ಎಂಡವನ್ನು ಗಾಜಿನ ಅಥವಾ ವನಸ್ಟ ತೀಯ 
ತೆಳುಪೊರೆ ಚೀಲದಿಂದ ರಕ್ಷಿಸಿ, ತೆನೆರೇಷ್ಮೆ ಹೊರಡಂವ ಸಮಯದಲ್ಲಿ ಕುಚ್ಛ ನ್ನು ಕ್ರಾಪ್‌ 
ಕಾಗದ ಚೀಲದಿಂದ ಮುಚ್ಚಿ ಪರಾಗ ಶೇಖರಿಸಿ, ಈ ಕುಚ್ಚು ಚೀಲದಲ್ಲಿ ಜೀಖರಿತವಾದ 
ಪರಾಗವನ್ನು, ಕುಚ್ಚನ್ನು ಚೀಲದಿಂದ ಮುಚ್ಚಿದ ಸುಮಾರು 24 ಘಂಟೆಗಳಲ್ಲಿ ತೆನೆ 
ರೇಷ್ಮೆಗೆ ಹರಡಿ, ಪರಾಗಸ್ಪರ್ಶದ ನಂತಿರ ಪುನಃ ತೆನೆಕಾಂಡವನ್ನು ಮುಚ್ಚುವುದು. 
ಒಂದು ಸಾಲನ್ನು ಮುಂದುವರಿಸಲು ಮಾಡುವ ಸಸ್ಯಗಳ ಮತ್ತು ತೆನೆಗಳ ಆಯ್ಕೆ 
ಬಹುಮಟ್ಟಿಗೆ ತಳಿಅಭಿವರ್ಧಕನ ತೀರ್ಮಾನ ಮತ್ತು ಅವನಿಗೆ ಸಂಬಂಧಪಟ್ಟ ವಿಶಿಷ್ಟ 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 425 


೪ 


ಸಮಸ್ಯೆಗಳನ್ನವಲಂಬಿಸುತ್ತದೆ. ಆನೇಕ ಸಂದರ್ಭಗಳಲ್ಲಿ ಆತನ ಮನಸ್ಸಿನಲ್ಲಿ ಒಂದು 
ಅಥವಾ ಅಧಿಕ ನಿರ್ದಿಷ್ಟ ಉದ್ದೇಶವಿರುತ್ತದೆ. ಮುಸುಕಿನಜೋಳದ ಪ್ರಜನನ ದ್ರವ್ಯ 
ಮೂಲಗಳ ಒಂದು ಅವಲೋಕನದಲ್ಲಿ, ಬಳಕೆಯಲ್ಲಿರುವ ಅಂತಃಸಂಕರ ಮೂಲವಸ್ತುಗಳು 
ಅತ್ಯಲ್ಪ ಸಂಖ್ಯೆಯ ಅನ್ಯಪರಾಗಸ್ಪರ್ಶ ತಳಿಗಳಿಂದಾದವೆಂದೂ ಮತ್ತು ಅಂತಃಸಂಕರ 
ಗಳು ತಳಿಗಳ ಯಾದೃಚ್ಛಿಕ ಮಾದರಿಯನ್ನು ಪ್ರತಿನಿಧಿಸುವುದಿಲ್ಲವೆಂದೂ ತೋರಿ 
ಕೊಟ್ಟಿದ್ದಾನೆ. ಲಾಂಕಾಸ್ಟರ್‌ ಶ್ಕೂರ್‌ಕ್ರಾಪರ್‌ನಂತಹ ಕೆಲವು ಅಪ್ರಧಾನ ತಳಿಗಳು 
ಆಶ್ಚರ್ಯಕರವಾಗಿ ಪ್ರಜನನ ದ್ರವ್ಯದ ಉತ್ತಮ ಮೂಲವಾಗಿವೆ. ತಳಿ ಸಮಪ್ಪಿಗಳಲ್ಲಿ ` 
ಉಪಯುಕ್ತ ಮಶವಾಹಿಗಳ ಸಂಭವ ಪ್ರಮಾಣದ ಅತಿ ವ್ಯಾಪಕ ಪರಿಶೀಲನೆಗಳ ಅಗತ್ಯ 
ವನ್ನು ಸ್ಪಷ್ಟಪಡಿಸಲಾಗಿದೆ. 
ಅಂತಃಸಂಕರೆಗಳ ಮತ್ತು ಅವುಗಳ ೧ ಸಂಕರೆಗಳ ಲಕ್ಷಣಗಳ ಸಂಬಂಧ 

ಅಂತಃಸಂಕರಗಳಲ್ಲಿ ಅಪೇಕ್ಷಿತ ಲಕ್ಷಣಗಳ ಆಯ್ಕೆ, ಆವುಗಳ ಸಂಕರಣಗಳಿಗೆ ಎಷ್ಟರ 
ಮಟ್ಟಿಗೆ ಪ್ರಮುಖವಾಗುತ್ತದೆ ಎಂಬುದರಲ್ಲಿ ತಳಿಅಭಿವೃದ್ಧಿಕ ಆಸಕ್ತಿ ಹೊಂದಿರುತ್ತಾನೆ. 
ಪ್ರತಿಯೆ..ಂದು ಏಕಸಂಕರವೂ, ಎರಡಂ ಅಂತಃಸಂಕರ ಜನ್ಮದಾತ್ಮಗಳ ಜೊತೆಗೂಡು 
ವಏಕೆಯ ಪರಿಣಾಮವಾಗಿರುವುದರಿಂದ ಮತ್ತು ಸರಳ ಏಕಸಂಕರಣ ಸಂಬಂಧಗಳಿಂದ 
ಸಂಕೀರ್ಣ ರಿಕ್ಕಲಕ್ಷಣ ಭಿನ್ನತೆಗಳವರೆಗಿನ ರಿಕ್ಕತೆಯ ಆನೇಕ ಭಿನ್ನತೆಯನ್ನು ಲಕ್ಷಣಗಳು 
ತೋರ್ಪಡಿಸುವುದರಿಂದ, ಈ ಸಮಸ್ಯೆ ಸರಳವಾದಂದಲ್ಲ. 

ಅನೇಕ ಪರಿಮಾಣಾತ್ಮಕ ಲಕ್ಷಣಗಳು ಅನೇಕ ಘಟಕಗಳ ಅಂತರ್‌ಕ್ರಿಯೆ:ಯನ್ನು 
ಅವಲಂಬಿಸಿರುತ್ತವೆ. ಪಕ್ವತೆಯ ಕಾಲ ಮತ್ತು ಅಡ್ಡಬೀಳುವಿಕೆಯನ್ನು ತಡದು 
ಕೊಳ್ಳುವ ಶಕ್ತಿ ಮುಂತಾದ ಅಂತಃಸಂಕರ ಸಾಲುಗಳ ಕೆಲವು ಗುಣಗಳು, ಅವುಗಳ 
ಸಂಕರಣಗಳ ಸರಾಸರಿಗೆ, ಧಾನ್ಯ ಇಳುವರಿಗಿಂತಲೂ ಅಧಿಕ ಸಂಬಂಧ ಹೂಂದಿಐ. 
ಧಾನ್ಯ ಇಳುವರಿಯಲ್ಲಿ ಅಂತಃಸಂಕರಣ ಜನ್ಮದಾತೃಗಳು ಆವುಗಳ ಉತ್ತಮ ಸಂಕರಣ 
ಗಳಿಗಿಂತಲೂ ಒಂದು ಭಿನ್ನಾಂಕದಷ್ಟನ್ನು ಮಾತ್ರ ಉತ್ಪಾದಿಸುತ್ತವೆ. ಇಂದಿನ ಅಂತಃ 
ಸಂಕರಗಳ ಸರಾಸರಿ ಇಳುವರಿ ಶಕ್ತಿ ನಿಸ್ಸಂದೇಹವಾಗಿ, ಪ್ರಥಮ ಆವೃತ ಅಂತಃಸಂಕರ 
ಗಳಿಂದ ಪಡೆದ ಅಂತಃಸಂಕರಗಳಿಗಿಂತಲೂ ಹೆಚ್ಚು... |, ಸಂಕರಣಗಳ ಚೈತನ್ಯ ಸಮ 
ಯುಗ್ಮಜ ಜನ್ಮದಾತ್ಮಗಳ ಬಳಕೆಯನ್ನಾಧರಿಸಿಲ್ಲವೆಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ. 
ಉದಾಹರಣೆಗೆ, ದ್ವಿಸಂಕರದಲ್ಲಿ ಜನ್ಮದಾತ್ಮಗಳಾಗಿ ಬಳಸಿದ, ಎರಡು ೫ ಸಂಕರಗಳ 
ಪ್ರತಿಯೊಂದರ ಲಿಂಗಾಣುಗಳೂ ವಿಶಿಷ್ಟ ಬೇರ್ಪಡಿಕೆಯನ್ನು ವ್ಯಕ್ತಪಡಿಸಬಹುದು. 
ಆದರೂ ದ್ವಿಸಂಕರಗಳು ಸರಾಸರಿಯಾಗಿ, ಏಕಸಂಕರಗಳಷ್ಟೇ ಉತ್ತಮ ಇಳುವರಿ 
ಕೊಡುತ್ತವೆ. ಅಂತಃಸಂಕರ ಸಾಲುಗಳಲ್ಲಿ ಅವಶ್ಯಕವಾದ ಸಮಯುಗ್ಮಜತೆಯ ಪ್ರವಾ 
ಣದ ಪ್ರಾಮುಖ್ಯತೆ, ಒಂದು ವಿಶಿಷ್ಟ ಸಂಕರ ಅಥವಾ ಸಂಕರಗಳಲ್ಲಿ ಉತ್ತಮ ವರ್ತನೆ 


426 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಯುಳ್ಳ ಒಂದು ನಿರ್ದಿಷ್ಟ ವಂಶವಾಹಿ ರೂಪವನ್ನು ತಳಿಅಭಿವೃದ್ಧಿ ಕ ಉಳಿಸಿಕೊಳ್ಳಲು 
ಇಚ್ಛೆಪಡುವುದರಿಂದ ಮಾತೃವೆಂಬುದು ವ್ಯಕ್ತಪಡುತ್ತದೆ. 3 ವರ್ಷ ಸ್ವಪರಾಗಸ್ಪರ್ಶ 
ಪಡೆದ ಸದೃಶ ಸಂಕರಗಳೊಡನೆಯ ಹೋಲಿಕೆಯಲ್ಲಿ 5 ವರ್ಷಗಳ ಕಾಲ ಸ್ವಪರಾಗಸ್ಪರ್ಶ 
ಪಡೆದ ಅಂತಃಸಂಕರಗಳ ನಡುವಿನ ಸಂಕರಗಳು ತಮ್ಮ ಉತ್ಪನ್ನ ಶಕ್ತಿಯಲ್ಲಿ ಹೆಚ್ಚಳ 
ಪಡೆದಿವೆಯೆಂದಂ ರಿಚ್ಚಿ ಮತ್ತು ಮೇಯರ್‌ ( 1925) ತೋರ್ಪಡಿಸಲು ಅಶಕ್ತರಾದರು 
ಇತರ ಅಂತಃಸಂಕರಗಳೊಡನೆ ಯಾದೃಚ್ಛಿಕ ಸಂಯೋಜನೆಗೊಳಿಸಿದಾಗ, ಕೆಲವು ಅಂತಃ 
ಸಂಕರ ತಳಿಗಳು ಆನೇಕ ಸಂಕರಗಳಲ್ಲಿ ಎಕಸಾಮ್ಯತೆಯ ಉತ್ಪನ್ನವೀಯಂವ ಗಮನಾರ್ಹ 
ಪ್ರವೃತ್ತಿ ಪಡೆದಿತ್ತೆಂದು ರಿಚ್ಹ (1924) ಹಾಗೂ ರಿಚ್ಚಿ ಮತ್ತು ಮೇಯರ್‌ ಗಮನಿಸಿ 
ದರು. ಇತ್ತೀಚೆಗೆ ಒಂದು ಅಪೇಕ್ಷಿತ ಸಂಕೀರ್ಣದಿಂದ ಸ್ಟ್ವೇಗ್‌ ಮತ್ತು ಮಿಲ್ಲರ್‌ 
(1952) ಅಂಶಃಸಂಕರಗಳನ್ನು ವಿಯುಕ್ತನಗೊಳಿಸಿದರು ಮತ್ತು 5 ನಿಂದ ಇೃವರೆಗಿನ 
ಪ್ರತಿಯೊಂದು ಸ್ವಸಂಕರ ಸಂತತಿಯ ಏಕಸಂಕರಗಳನ್ನು ಹೋಲಿಸಿದರು. ಆದರೆ ಅಂತಃ 
ಸಂಕರಗಳ ಹೆಚ್ಚುತ್ತಿರುವ ಸಮಯಃಂಗ್ಮಜತೆಯಂ ಸಂಕರಣಗಳಲ್ಲಿ ಹೆಚ್ಚು ಇಳುವರಿಗೆ 
ದಾರಿಯಾಗುತ್ತದೆನ್ನುವುದಕ್ಕೆ ಆಧಾರ ಪಡೆಯಲಿಲ್ಲ. 
ಸಂಕರಗಳ ಉತ್ಪನ್ನಶಕ್ತಿ ವಿಭಿನ್ನತೆಯ ಅತ್ಯಲ್ಪ ಶೇಕಡಾವಾರಿಗೆ ಮಾತ್ರ ಆಗಿಂ 
ದಾಗ್ಗೆ ಪಡೆದ ಮೌಲ್ಯಗಳು ಕಾರಣ ಒದಗಿಸಿದರೂ, ಸಾಮಾನ್ಯವಾಗಿ ಅಂತಃಸಂಕರಗಳು 
ಮತ್ತು ಅವುಗಳ ಏಕಸಂಕರಗಳ ಇಳುವರಿಗಳ ನಡಂವೆ ಗಮನಾರ್ಹ ಸಯಂಧವನ್ನು 
ಬಹುಶೇಕ ಪರಿಶಿ;ಲನಕಾರರು ಗಮನಿಸಿದ್ದಾರೆ. ಹೀಗೆ ಮಿನ್ನಿಸೋಟಾದಲ್ಲಿ ಸಾದೃಶ 
ಉತ್ಪತ್ತಿ ಪಡೆದಿರುವ ಅಂತಃಸಂಕರಗಳ ಮತ್ತು ಅವುಗಳ ಸಂಕರಣಗಳ ಉತ್ಪನ್ನದ ಅಧ್ಯ 
ಯನಗಳಲ್ಲಿ ಪಡೆದ : ಮೌಲ್ಯ, .19ರಿಂದ .74ರವರೆಗಿನ ಅಂತರಪಡೆದಿದ್ದವು. 
(ನಿಲ್ಲನ್‌ ಲೈಸ್ನರ್‌ 1927, ಚೋರ್ಗನ್ಸನ್‌ ಮತ್ತು ಬ್ರಿವ್‌ಬೇಕರ್‌ 1927). 
ಜೆಂಕೆನ್ಸ್‌ನ (1929) ಇನ್ನೂ ವ್ಯಾಪಕ ಅಧ್ಯಯನಗಳು ಇನ್ನೂ ಕಡಮೆ ಸಂಯೋಜನೆ 
ಯನ್ನು ತೋರ್ಪಡಿಸಿದವು. ಅಂಶಃಸಂಕರಗಳ ಇಳುವರಿಯನ್ನು ಸಂಕರಣಗಳ ಸರಾ 
ಸರಿ ಇಳಂಪರಿಯೊಡನೆ ಸಹಸಂಬಂಧವೇರ್ಪಡಿಸಿದಾಗ, ಅಂತಃಸಂಕರಗಳ ಮತ್ತು ಅವು 
ಗಳ ನಿರ್ದಿಷ್ಟ ಏಕಸಂಕರಗಳ ಉತ್ಪತ್ತಿಗಿಂತಲೂ, ॥ ಮೌಲ್ಯ ಹೆಚ್ಚಾಗಿತ್ತು. ಜೆಂಕೆನ್ಸನ್‌ 
ಅಧ್ಯಯನಗಳಲ್ಲಿ : ಮೌಲ್ಯ. 25ರಿಂದ, 67ರಷ್ಟು ಅಂತರ ಪಡೆದಿತ್ತು. 
ಅಂಶಃಸಂಕರಗಳ ಬೆಳವಣಿಗೆ ಚೈತನ್ಯ ಮತ್ತು ೫, ಸಂಕರಗಳ ಉತ್ಪತ್ತಿಗಳನ್ನು 
ಸೂಚಿಸುವ ಲಕ್ಷಣಗಳಿಗಾಗಿ ಸಹಸಂಬಂಧ ಬಹುಮೌಲ್ಯಗಳನ್ನು ಗುಣಿಸಿದಾಗ. ಸಾಮಾನ್ಯ 
ವಾಗಿ ೫, ಸಂಕರಗಳ ಉತ್ಪನ್ನಕ್ಕೆ ಅಂತಃಸಂಕರಗಳ ಚೈತನ್ಯದ ಸಂಬಂಧ, ಧಾನ್ಯ 
ಉತ್ಪನ್ನಕ್ಕೆ ಮಾತೃವಿದ್ದ : ಮೌಲ್ಯಕ್ಕಿಂತ ಅತ್ಯಧಿಕ ಹೆಚ್ಚಳ ಪಡೆದಿತ್ತು. ಸಸಿ 
ಚೈತನ್ಯ ಮತ್ತು ಗಾತ್ರ ಹಾಗೂ ಅವುಗಳ ೫ ಸಂಕರಗಳ ಉತ್ಪತ್ತಿಯನ್ನು ಶೋರ್ಪ 
ಡಿಸುವ ಅಂಶಃಸಂಕರಗಳ ನಾಲ್ಕು ಲಕ್ಷಣಗಳ ನಡುವಣ ಸಂಬಂಧಕ್ಕೆ ಜೆಂಕಿನ್ಸ್‌ 0.42 7: 


ಬಸುಕಿನಜೋಳ ತಳಿಲಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 427 


0.05 ಸಹಸಂಬಂಧ ಗುಣಾಂಕವನ್ನು ಪಡೆದ. ಆದರೆ, ಅಧ್ಯಯನಕ್ಕೊಳಪಟ್ಟ ಅಂತಃ 
ಸಂಕರಗಳ ಸಂಖ್ಯೆ ಹೆಚ್ಚಾಗಿರುವಲ್ಲಿ, ಆಂತಃಸಂಕರಗಳ 12 ಲಕ್ಷಣಗಳು ಮತ್ತು 7, 
ಸಂಕರಗಳ ಧಾನ್ಯ ಉತ್ಪನ್ನಗಳಿಗೆ 0.67 ಮೌಲ್ಯವನ್ನು ಹೇಯ್ಸ್‌ ಮತ್ತು ಜಾನ್ಸನ್‌ 
(1939) ಪಡೆದರು. ಅಂತಃಸಂಕರ ಸಾಲುಗಳಲ್ಲಿ ಸಾಮಾನ್ಯ ವಿಧಾನದಿಂದ ಚೈತನ್ಮ 
ಕ್ಯಾಗಿ ಮಾಡಿದ ಆಯ್ಕೆ, ಸಂಕರಗಳಲ್ಲಿ ಉಚ್ಛ ಉತ್ಪನ್ನಶಕ್ತಿಯ ಅಂತಃಸಂಕರಗಳನ್ನು 
ವಿಯುಕ್ತನಗೊಳಿಸುವ ಪ್ರವೃತ್ತಿ ಪಡೆದಿರಬೇಕೆಂಬ ಊಹೆಯನ್ನು ಈ ಫಲಿತಾಂಶಗಳು 
ಸಮರ್ಥಿಸುತ್ತವೆ. 


ಸಾಮಾನ್ಯ ಸಂಯೋಜನ ಶೆಕ್ಷಿಗಾಗಿ ಪೂರ್ವಭಾವಿ ಪರೀಸ್ಷೆಗಳು 


ಸ್ವಪರಾಗಸ್ಸರ್ಶದ ಸಾಲುಗಳಲ್ಲಿ ಆಯ್ಕೆ ಮೂಲಕ ಆಥವಾ ಇತರ ಅಂತಃಸಂಕರಣ 
ವಿಧಾನಗಳನ್ನನುಸರಿಸಿ ಅಪೇಕ್ಷಿತ ಅಂತಃಸಂಕರಗಳ ವಿಯುಕ್ತನದ ನಂತರ, ವಾಣಿಜ್ಯ 
ಸಂಕರಣಗಳಲ್ಲಿ ಬಳಸಲು ವಿಶಿಷ್ಟ ಸಂಯೋಜನೆಗಳಲ್ಲಿ ಅವುಗಳನ್ನು ಪರೀಕ್ಷಿಸುವ ಮುಂಚೆ 
ಅವುಗಳ ಸಾಮಾನ್ಯ ಸಂಯೋಜನಾ ಶಕ್ತಿಗಾಗಿ, ಅಂದರೆ, ಸಂಕರಗಳಲ್ಲಿನ ಉತ್ಪನ್ನಕ್ಕಾಗಿ, 
ಪರೀಕ್ಷಿಸು ಸದು ಅಪೇಕ್ಷಿತವಾಗಬಹುದು. ಒಂದು ಅಥವಾ ಅಧಿಕ ವಿಧದಲ್ಲಿ ಆಸಮಗ್ರತೆ 
ಯಿಲ್ಲದಿರುವ ಅಂತಃಸಂಕರಗಳನ್ನು ಪಡೆಯುವುದು ಕಷ್ಟದಾಯಕವಾದರೂ ಅಧಿಕ 
ಸಂಖ್ಯೆಯ ಅಂತಃಸಂಕರಗಳ ಉತ್ಪಾದನೆ ಒಂದು ಕಷ್ಟಕಾರ್ಯವಲ್ಲ. ರಿಚ್ಚೆ ಮತ್ತು 
ಸಹಕಾರ್ಯಕರ್ತರು, ಪ್ರತ್ಯೇಕ ಆಂತಃಸಂಕರ ಸಾಲುಗಳ ಸಾಮಾನ್ಯ ಸಂಯೋಜನಾಶಕ್ತಿ 
ಯನ್ನು ನಿರ್ಧರಿಸಲಂ ಅಂತಃ ಸಂಕರಣ ಪರೀಕ್ಷಕ ಸರಣಿಯೊಂದನ್ನು ಪ್ರಚುರಪಡಿಸಿದರು. 
ಪರೀಕ್ಷಕಗಳಾಗಿ ಬಳಸಿದ ತಳಿಗಳೊಡನೆಯ ಸಂ₹ರಗಳು ಮತ್ತು ಪರೀಕ್ಚಕಗಳಾಗಿ ಬಳಸಿ 
ಅಂತಃಸಂಕರಗಳೊಡನೆಯ ಸಂಕರಗಳ ಸರಣಿಗಳ ತುಲನಾತ್ಮಕ ಮೌಲ್ಯಗಳ ವಿಷಯದಲ್ಲಿ 
ಜೆಂಕಿನ್ಸ್‌ ಮತ್ತು ಬ್ಬುನ್ಸನಿ್‌ ಸಾಕಷ್ಟು ದತ್ತಾಂಶಗಳನ್ನು ಪ್ರಕಟಿಸಿದರು. ಅಂತ:ಸಂಕರ. 
ತಳಿಪರೀಕ್ಷೆ ವಿಧಾನವನ್ನು ಪ್ರಥಮವಾಗಿ ಡೇವಿಸ್‌ (1927) ಸೂಚಿಸಿದನಂ. ಜೆಂಕಿನ್ಸ್‌ 
ಮತ್ತು ಬ್ರುನ್ಸನ್‌ ಬಳಸಿದ ಸಾಮಾನ್ಯ ವಿಧಾನದಲ್ಲಿ ಸ್ವಲ್ಪಮಟ್ಟಿಗೆ ಏಕರೂಪತೆಯ 
ಉತ್ಪತ್ತಿ ಪಡೆದ ಅಂತಃಸಂಕರಗಳನ್ನು ಒಟ್ಟುಗೂಡಿಸಿ, ಅಂತಃಸಂಕರ-ತಳಿಸಂಕರಗಳಲ್ಲಿ 
ಮತ್ತು ಸರಾಸರಿಯಾಗಿ 9 ರಿಂದ 12 ಅಂತಃಸಂಕರಗಳೊಡನೆಯ ಏಕಸಂಕರಗಳ ಸರಣಿ 
ಯಲ್ಲಿ ಅವುಗಳ ವರ್ತನೆಯನ್ನು ಪರೀಕ್ಷಿಸರಾಯಲ್ಬಿ. ನಂತರ ಈ ಎರಡು ವಿಧ ಪರೀಕ್ಷಕ 
ಗಳನ್ನು ಬಳಸಿ ಪಡೆದ ಉತ್ಪನ್ನಗಳ ನಡುವೆ. ಸಹಸಂಬಂಧವೇರ್ಪಡಿಸಲಾಯ್ತು. 
ಈ ಆಧ್ಯಯನಗಳಿಂದ 8 ಭಿನ್ನ ಸಹಸಂಬಂಧ ಗುಣಾಂಕಗಳನ್ನು ಎಣಿಕೆ ಮಾಡಲಾಯ್ತು, 
ಉನ್ನತ ಸಂಕರಗಳಲ್ಲಿನ ಇಳುವರಿ ಮತ್ತು ಏಕಸಂಕರಗಳಲ್ಲಿನ ಸರಾಸರಿ ಇಳುವರಿಗಳ : 
ಮೌಲ್ಯ, ಪ್ರತಿ ಪರಿಶೀಲನೆಯಲ್ಲೂ ಸಂಭವೀಯ ಮತ್ತು ಗಮನಾರ್ಹವಾಗಿದ್ದು, 
0.53ಯಿಂದ 0.90ವರೆಗಿನ ಅಂತರ ಪಡೆದಿತ್ತು. 


428 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅಂತಃಸಂಕರ ಸಾಲುಗಳ ಎರಡು ಪಂಗಡಗಳೊಡನೆಯ ಸಂಕರಗಳು, ಇನ್ನೂ 
ಉತ್ತಮ ಪರೀಕ್ಷೆ ಒದಗಿಸುತ್ತದೆಯೋ ಹೇಗೆ ಎಂದು ನಿರ್ಧರಿಸಲು, ಅವುಗಳ ಸರಾಸರಿ 
ಸಂಯೋಜನಾಶಕ್ತಿಯನ್ನ್ನು ಅಂದರೆ ಏಕಸಂಕರಗಳ ಎರಡು ಪ್ರತ್ಯೇಕ ಸರಣಿಯಲ್ಲಿನ 
ಅಂತಃಸಂಕರ ಉತ್ಪತ್ತಿಗಳನ್ನು ಅವರು ಅಧ್ಯಯನ ಮಾಡಿದರು. ಈಸ್ಟ ಸ್ವಭಾವದ ಡಿ 
ಅಧ್ಯಯನಗಳಲ್ಲಿ, ಎರಡು ಪರೀಕ್ಷೆಗಳಲ್ಲಿನ ಸಂಯೋಜನಾಶಕ್ತಿಯ ಎಣಿಕೆ ಮಾಡಿದ £ 
ಮೌಲ್ಯಗಳು ಸಂಭವನೀಯ ಮತ್ತು ಗಮನಾರ್ಹವಾಗಿದ್ದವು ಮತ್ತು 0.65 ರಿಂದ 
0.82 ವರೆಗಿನ ಅಂತರ ಹೊಂದಿದ್ದವು. 
ಗೋಲ್ಡನ್‌ ಬ್ಯಾಂಟಮ್‌ನ 11 ಅಂತಃಸಂಕರ ಸಾಲುಗಳ ಸಾಧ್ಯವಿರುವ ಎಲ್ಲಾ 
ಧ ಏಕಸಂಕರಗಳಲ್ಲೂ ಮತ್ತು ಡೆಲ್‌ ಮೇಯಿಜ್‌ ಮತ್ತು ಗೋಲ್ಡನ್‌ ಬ್ಯಾ ೦ಟಮ್‌ನ 
ಉನ್ನತ ಸಂಕರಗಳ ಸರಾಸರಿಯಲ್ಲೂ, ಸಂಯೋಜನಾಶಕ್ತಿಯನ್ನು ಜಾನ್ಸನ್‌ ಮತ್ತು 
ಹೇಯ್ಸ್‌ (1936) ಅಧ್ಯಯನ ಮಾಡಿದರು. ಆ ಎರಡು ಪರೀಕ್ಷೆಗಳಲ್ಲಿ ಉತ್ಪನ್ನ 
ಶಕ್ತಿಯ : ಮೌಲ್ಯ 0,78 _-0.12 ಆಗಿತ್ತು. ಹಲವು ನೆಲೆಗಳಲ್ಲಿ ಪರೀಕ್ಷೆ ನಡೆಸುವ 
ಮಹತ ಶವನ್ನು ಅವರು ಸ್ಪಷ್ಟಪಡಿಸಿದರು. ಅಧ್ಯಯನಕ್ಕೊಳಪಟ್ಟ ಲಕ್ಷಣಕ್ಕೆ ಅನಪೇಕ್ಷಿತ 
ಸಾಲುಗಳ ಸಂಯೋಜನೆಯಿಂದ ಉತ್ಪ್ಸನ್ನಗೊಳಿಸಬಹುದಾದ ನಿರ್ದಿಷ್ಟ ಸಂಕೀರ್ಣಗಳನ್ನು 
ಪರೀಕ್ಷಕಗಳಾಗಿ ಬಳಸಲು ಸ್ಟ್ರೇಗ್‌ (19460) ಸೂಚಿಸಿದ. ಇದರಿಂದ ಅಡ್ಡ ಬೀಳು 
ಏಕೆಗೆ ಈಡಾಗುವ ಸಂಕೀರ್ಣವನ್ನು ಬಳಸಲಾಗುತ್ತದೆ. ಸಂಖ್ಯಾಶಾಸ್ತ್ರ ಅಧ್ಯ ಜನದ 
ಆಧಾರದಿಂದ, ಅನೇಕ ಸಂದರ್ಭಗಳಲ್ಲಿ, ಪರೀಕ್ಷಗಳ ಅಧಿಕ ಸಂಖ್ಯೆ ಅತಿವ್ಯಾಪಕ ಪ್ರತೀ 
ಕರಣ ಅಥವಾ ಒಂದೇ ಪರೀಕ್ಷಕದ ಬಳಕೆಗಳಿಗಿಂತ ಹೆಚ್ಚು ಮಹತ್ವದ್ದೆಂದು ಫೆಡರರ್‌ 
ಮತ್ತು ಸ್ಟೇಗ್‌ (1947) ನಿರ್ಧರಿಸಿದರು. 
ಸ೦ಕರಣ ವರ್ತನೆಯ ಭವಿಷ್ಯ ಸೂಚನೆ : ಈ ವಿಧಾನವನ್ನು ಬಳಸಿದಾಗ 
ಅಥವಾ ಅಪೇಶ್ದಿತವಾದಾಗ, ಅತ್ಯಂತ ಅಪೇಕ್ಗೆ [ತ ಅಂತಃಸಂಕರಗಳನ್ನು, ಅವುಗಳ 
ಸಾಮಾನ್ಯ ಸಂಯೋಜನಾ ಶಕ್ತಿಗಾಗಿ ಪರೀಕ್ಷಿಸಿ ನಿರ್ಧರಿಸಿದ ನಂತರ, ಅವುಗಳ ವಂಹತ್ವ್ಯ 
ವನ್ನು ಏಕ, ಕ್ರಿ-ಮಾರ್ಗ ಅಥವಾ ದ್ವಯಾಂಶ ಸಂಕರಗಳಲ್ಲಿ ಪರೀಕ್ಷಿಸುವುದು ಅಗತ್ಯ 
ವಾಗುತ್ತದೆ, 8 ಸಂಕರಗಳಿಂದ (ಪಯರ೯ಯಗಳ ಹೊರತು) ನಿರ್ವಹಿಸಬಹುದಾದ 
ಏಕ ಮತ್ತು ದ್ವಯಾಂಶ ಸಂಕರಗಳ ಸಂಖ್ಯೆಯನ್ನು ವಸ್ತುಗಳ ಸಂಯೋಜನಾ ಸಂಖ್ಯೆ 
ನೊಡನೆ ಒಂದು ಸಂಕರದಲ್ಲಿರುವ ಅಂತಃಸಂಕರಗಳ ಸಂಖ್ಯೆಯನ್ನು ಸೂಚಿಸುವ 
1ನೂಡನೆ ಪ್ರತಿಸಲವೂ ಗುಣಿಸುವುದರಿಂದ ಪಡೆಯಬಹುದು. 
ಇದನ್ನು 1! 
7777771 ಎಂದು ಕೊಡಬಹುದು. ಏಕಸಂಕರಗಳಿಗೆ ಒ. 2 ಮತ್ತು 


ಸಾಧ್ಯವಿರುವ ಏಕಸಂಕರಗಳ ಸಂಖ್ಯೆ - 3 3 6-3 1) ದ್ವಿಸಂಕರಗಳಲ್ಲಿ [ಜಾ4 ಮತ್ತು 


ಮುಸುಕಿನಜೋಳ ತಕಿಅಭಿವೃದ್ಧಿ ವಿಧಾನೆಗಳ ಆಭಿವೃದ್ಧಿ 429 


ಯಾವುದಾದರೂ 4 ಅಂತಃಸಂಕರಗಳಿಂದ ಮೂರು ದ್ವಿಸಂಕರಗಳನ್ನು ಮಾಡಬಹುದಾದ್ದ 


ರಿಂದ ಸೂತ್ರ 3 ಸಲ, 3... ಆಗುತ್ತದೆ, ಈ ಸೂತ್ರವನ್ನು ಈ ಕೆಳಗಿನಂತೆ ವ್ಯಕ್ತ 
41 (6:4)1 
ಪಡಿಸಬಹುದು. 2 (8-1) (9-2) (೧-೨). ಇದರಂತೆ 20 ಅಂತಃಸಂಕರ ಸಾಲು 


ಗಳಲ್ಲಿ, 190 ವಿವಿಧ ಏಕಸಂಕರಗಳನ್ನೇರ್ಪಡಿಸಬಹುದು ಮತ್ತು 14,535 ವಿವಿಧ 
ದ್ವಿಸಂಕರಗಳು ಸಾಧ್ಯ. ಏಕಸಂಕರದ ವರ್ತನೆಯಿಂದ ದ್ರಿ ಕ ಸಂಕರಗಳ ಸಂಭವನೀಯ 
ವರ್ತನೆಯ ಸಮರ್ಥ ಭವಿಷ್ಯ ಸೂಚನೆಯನ್ನು ಮಾಡಲು ಸಾಧ್ಯವಾದಲ್ಲಿ, ಇದರಿಂದ 
ತಳಿಅಭಿವೃದ್ಧಿಕನ ಕಾರ್ಯ ಬಹುಮಟ್ಟಿಗೆ ಕಡಮೆಯಾಗುತ್ತದೆಯಂದು ವ್ಯಕ್ತಪಡುತ್ತದೆ. 
ಭವಿಷ್ಯ ಸೂಚಕ ವಿಧಾನಗಳು, ದ್ವಿಸಂಕರಗಳ ಸಂಭವನೀಯ ತುಲನಾತ್ಮಕ 
ವರ್ತನೆಯ ಸ ಸ್ವಲ್ಪಮಟ್ಟಿ ಟ್ಟಿನ ನಿಷೃಷ್ಠ ಕ ವಿಧಾನಗಳೆಂದು ಈಗ ಸಾವಸಾನ್ಯವಾಗಿ ಅಂಗೀಕರಿಸ 
ಲಾಗಿದೆ. ಪರೀಕ್ಷಯ ಪರಿಸ್ಥಿ ತಿಗಳಲ್ಲಿ ಹೆಚ್ಚು ಕಡಮೆಯಾಗಿ, ಅವು ದ್ವಿ ಸಂಕರಗಳ 
ವಾಸ್ತವಿಕ ಇಳುವರಿಗಳಷೆ ಕೇ `ಪಯುಕ್ತ ವಾಸತ್ತ್ವ ವೆ. ಭವಿಷ್ಯ ಸೂಚಕ 'ಧಾನಗಳ 
ಪ್ರಾಮುಖ್ಯತೆಯಿಂದಾಗಿ, ಅವುಗಳ ಸ ೦ಬಂಧದ ಹಲವು ಅಧ್ಯಯ ನಗಳನ್ನು ಅವಲೋಕಿಸ 
ಲಾಗುತ್ತದೆ. 

ಅಂದಾಜು ವಿಧಾನಗಳ ಒಂದು ಪೂರ್ವ ಅಧ್ಯಯನವನ್ನು ರಿಚ್ಚಿ ಮತ್ತು ಸ್ಟೇಗ್‌ 
(1931) ಮಾಡಿದ್ದಾಗ್ಯೂ, 42 ದ್ವಿಸಂಕರಗಳ ಉತ್ಪತ್ತಿಯನ್ನು ನ ಕೆಳಗೆ ಸೂಚಿ 
ಸಿರುವ 4 ಭವಿಷ್ಯ ಸೂಚಕ ವಿಧಾನಗಳೂಡನೆ ಸಹಸಂಂಧವೇರ್ಪಡಿಸಿ, ಆ ವಿಧಾನದ 
ಪ್ರಥಮ ಆಶಾದಾಯಕ ಆಧಾರವನ್ನು ಜೆಂಕಿನ್ಸ್‌ (1934) ಪ್ರಸಾದ. 

], ನಾಲ್ಕು ಅಂತಃಸಂಕರಗಳು &. ೫. ೮ ಮತ್ತು ೧ ಗಳಿಂದ ಮಾಡಬಹು 
ದಾದ ಎಲ್ಲ ಆರು ಏಕಸಂಕರಗಳ ಸರಾಸರಿ ಇಳುವರಿ ಅಥವಾ. ಕಂಡಿ, ಹಿ» (, ಹಿ) 
೫0. 8:70 ಮತ್ತು ೮ ಐಗಳ ಸರಾಸರಿ. ನಾಲ್ಕು ಅಂತಃಸಂಕರಗಳು &, 8. ೦ 
ಮತ್ತು ೧ ಗಳೊಡನೆ ಮಾಡಬಹುದಾದ ಮೂರು ದ್ವಿಸಂಕರಗಳಲ್ಲಿ ಯಾವೊಂದರ 
ವರ್ತನೆಯನ್ನು ನಿರ್ಧರಿಸಲು (ಭವಿಷ್ಯ ಸೂಚಿಸಲು) ಈ ವಿಧಾನವನ್ನು ಬಳಸ 
ಲಾಯ್ತು. 

2. ಅನಿರ್ದಿಷ್ಟ ದ್ವಿಸಂಕರಗಳ ಜನ್ಮದಾತ್ಮಗಳಾಗಿ ಬಳಸಿದ ಎರಡನ್ನು ಬಿಟ್ಟು 
ಉಳಿದ 4 ಏಕಸಂಕರಗಳ ಇಳುವರಿ ಹೀಗೆ (4& ೬8) (೮೬ 70)ಗೆ ಭವಿಷ್ಯ ಸೂಚಿತ 
ಮೌಲ್ಯ ೫೬೮. ೬0. 8೬೮ ಮತ್ತು ೫ ಗಳ ಸರಾಸರಿಯನ್ನೊಳ 
ಗೊಂಡಿತ್ತು. 

3, ಎಲ್ಲಾ ಸಾಧ್ಯ ಏಕಸಂಕರಗಳಲ್ಲೂಾ ಪ್ರತಿಯೊಂದು ಅಂತ;ಸಂಕರದ ಇಳುವರಿ 
ಶಕ್ತಿಯ ಸರಾಸರಿಯನ್ನು ಪಡೆಯಲಾಯ್ತು. 18 ಅಂತಃಸಂಕರಗಳಲ್ಲಿ ಪ್ರತಿಯೊಂದು 
ಅಂತಃಸಂಕರಕ್ಕೂ 10 ವಿವಿಧ ಸಂಕರಗಳೇರ್ಪಡಬಹುದಾದದ್ದು ಸಾಧ್ಯ. 


430 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


4, ಪ್ರತಿಯೊಂದು ದ್ವಿಸಂಕರದ 4 ಅಂತಃಸಂಕರಗಳ ಅಂತಃಸಂಕರ ತಳಿ 
ಇಳುವರಿಗಳನ್ನು ಸರಾಸರಿ ಮಾಡಲಾಯ್ತು. ಅದೇ ನಾಲ್ಕು ಅಂತಃಸಂಕರಗಳಿಂದ 
ಮಾಡಬಹುದಾದ 3 ಭಿನ್ನ ಸಂಕರಗಳಲ್ಲಿ ಪ್ರತಿಯೊಂದಕ್ಕೂ ಭವಿಷ್ಯಸೂಚಕ ಮೌಲ್ಯ 
ವನ್ನು ಒದಗಿಸಲು ಆ ನಾಲ್ಕರಲ್ಲಿ ಎರಡನೆಯ ವಿಧಾನಕ್ಕೆ ಮಾತ್ರ ಸಾಧ್ಯ. ಈ ನಾಲ್ಕು 
ವಿಧಾನಗಳ ಪ್ರತಿಯೊಂದರಲ್ಲೂ, ವಾಸ್ತವಿಕ ಇಳುವರಿ ಮತ್ತು ಭವಿಷ್ಯ ಸೂಚಕ ಇಳು 
ವರಿಗಳಿಗಿನ ; ಮೌಲ್ಯಗಳು ಈ ರೀತಿ ಇದ್ದವು : ವಿಧಾನ 1, 0.75 ; ವಿಧಾನ 
2, 0.76 ; ವಿಧಾನ 3, 0.73 ; ಮತ್ತು ವಿಧಾನ 4, 0.61, ಶೇ, 5ರಲ್ಲಿನ ಇವು 
ಗಳ ಗಮನಾರ್ಹ ಮೌಲ್ಯ 0.39 ಆಗಿತ್ತು. 

4ನೆಯ ವಿಧಾನ ಅತ್ಯಲ್ಪ ಮೌಲ್ಯ ಒದಗಿಸಿತು; ಹಾಗಿದ್ದರೂ, ಅಂತಃಸಂಕರ ತಿಳಿ 
ಸಂಕರ ಹೋಲಿಕೆಗಿಂತಲೂ ಇತರ ವಿಧಾನಗಳಲ್ಲಿ ಪ್ರತಿಯೊಂದೂ ಉತ್ಪತ್ತಿ ಪ್ರಯೋಗ 
ಗಳ ಅಧಿಕ ಸಂಖ್ಯೆಯನ್ನು ನಿರೂಪಿಸುತ್ತಿಚ್ಚವು. 4ನೇ ವಿಧಾನದಲ್ಲಿನ ಕಡಮೆ ಪ್ರತೀ 
ಕರಣ ಅಕಸ್ಮಾತ್ತಾಗಿ ಕಡಮೆ : ಮೌಲ್ಯಕ್ಕೆ ಕಾರಣ ಒದಗಿಸಿರಬಹುದು, ಹಾಗೂ ಈ 
ಎಧಾನ ಕಡಮೆ ವಿಶ್ವಾಸಾರ್ಹವಾದದ್ದಾಗಿರಬಹುದು. 

ಎರಡನೇ ವಿಧಾನವನ್ನು ಚರ್ಚಿಸಂತ್ರ ಜೆಂಕ್ಸಿನ್‌ 'ಯಾವುದೊಂದು ದ್ವಿಸಂಕರದಲ್ಲೂ 
ನಾಲ್ಕು ಅಂತಃಸಂಕರಗಳ ಪ್ರತಿಯೊಂದರ ವಂಶವಾಹಿಗಳೂ, ಎದಿರು ಜನ್ಮದಾತೃಗಳಿಂದ 
ದ್ವಿಸಂಕರಗಳನ್ನು ಪ್ರವೇಶಿಸಿರುವ ಎರಡು ಸಾಲುಗಳಲ್ಲಿನ ಯುಗ್ಕವಿಕಲ್ಪಿಗಳೊಡನೆ 
ಸಂಯೋಜನೆಗೊಂಡಿರುತ್ತವೆ, ಎಂದು ಹೇಳಿದ್ದಾನೆ. ಎರಡನೇ ವಿಧಾನ ಸಂಬಂಧಕವಾಗಿ 
ವಿಶ್ವಾಸಾರ್ಹ ವಿಧಾನವೆಂದು ಅಂಗೀಕೃತವಾಗಿದ್ದು, ಹೆಚ್ಚಿನ ಬಳಕೆಯಲ್ಲಿದೆ. 

ಕೋಷ್ಟಕ 34 ; ಎಲ್ಲಾ ಆರು ಸಾಧ್ಯ ನಿಕಸಂಕರೆಗಳ ಬುಷೆಲ್‌ಗಳ 
ಅಳತೆಯಲ್ಲಿ ಎಕರೆ ಇಳುವರಿಯನ್ನು ಬಳಸಿ, 4 ಅಂತಃಸಂಕರ ಸಾಲುಗಳಿಂದ 
ಮಾಡಬಹುದಾದ ಮೂರು ವಿವಿಧ ದ್ವಿಸಂಕರೆಗಳ ಇಳುವರಿಯ ಭವಿಷ್ಯ 
ಸೂಚಿಸುವ ವಿಧಾನ (ಆಂಡರ್‌ಸನ್‌ 1938) 








(23.24 (26,27) (2326) ೬(24,,27) (2327) (24,26) 
| ಆ ಹ] 


ಉತ್ಪತಿ ಉತ್ಸಶ್ತಿ ಉತ್ಪತ್ತಿ 
ಏಕಸಂಕರ ಬುಷಲ್‌ ಏಕಸಿಕರ ಬುಷೆಲ್‌ _ ಏಕಸಂಕರ _ ಬುಷ್‌ 
ಗಳಲ್ಲಿ 











(23 26) | 62,6 _ (23 24; | 41.7 | (23 ೬24) 417 
(23:27) | 708 / (23:27) | 70.8 | (23:26) 62.6 
(24 : 26) | 65.6 | (26,24) | 656 | (27/24) 72.1 
(24:27) | 721 | (26,27) | 642 | (27:26) 64.2 

ಸರಾಸರಿ. ೫787 ' ಸರಾಸರಿ'. 887| ಸರಾಸರಿ. ೫7೫ 





ಮುಸುಕಿನಜೋಳ ತಳಿಅಭವೃದ್ದಿ ಎಧಾನಗಳ ಅಭಿವೃದ್ದಿ 431 


ಅಧ್ಯಯನಕ್ಕೊಳಪಟ್ಟಿದ್ದ ಏಕ ಮತ್ತು ದ್ವಿಸಂಕರ ಸಂಯೋಜನೆಗಳಲ್ಲಿ ಸಂಯೋ 
ಜನೆಶಕ್ತಿಯ ಅಧಿಕ ಭಿನ್ನತೆ ಪಡೆದ ಅಂತಃಸಂಕರಗಳ ದ್ವಿಸಂಕರಗಳಲ್ಲಿನ ಭವಿಷ್ಯಸೂಚಿತ 
ಮತ್ತು ವಾಸ್ತವಿಕ ಇಳುವರಿಯನ್ನು ಡಾಕ್ಸ್‌ ಟೇಟರ್‌ ವಂತ್ತು ಜಾನ್ಸನ್‌ (1936) 
ಮತ್ತು ಆಂಡರ್ಸನ್‌ (1938) ಹೋಲಿಸಿದರು, ಈ ಅಧ್ಯಯನಗಳು ವಾಸ್ತವಿಕ 
ಮತ್ತು ಭವಿಷ್ಯ ಸೂಚಿತ ಇಳುವರಿಗಳ ನಡುವೆ ಉತ್ತಮ ಹೊಂದಾಣಿಕೆಯನ್ನು ವ್ಯಕ್ತ 
ಪಡಿಸಿದವು. ಪರೀಕ್ಷೆಗಳನ್ನು ಹೋಲಿಕೆಯ ಪರಿಸ್ಥಿತಿಗಳಲ್ಲಿ ನಿರ್ವಹಿಸಿದಾಗ, ಭವಿಷ್ಯ 
ಸೂಚಕ ಮತ್ತು ವಾಸ್ತವಿಕ ಉತ್ಪತ್ತಿಗಳ ನಡುವೆ ಇರುವ ಸಾಮಾನ್ಯ ಸಂಬಂಧದ 
ಉತ್ತಮ ಉದಾಹರಣೆಯಾಗಿರುವ ಆಂಡರ್‌ಸನ್‌ ಪಡೆದ ಫಲಿತಾಂಶಗಳನ್ನು ವಿಶದ 
ವಾಗಿ ಕೊಡಲಾಗಿದೆ (ಕೋಷ್ಟಕ ತ4 ಮತ್ತು 35 ನೋಡಿ). 


ಕೋಪ್ಟಕ 35 : 9 ದ್ವಿಸಂಕರಗಳ ವಾಶ್ತವಿಕ ಇಳುವರಿಯನ್ನು ದ್ವಿ ಸಂಕರ 
ಗಳ ಉತ್ಪಾದನೆಯಲ್ಲಿ ಬಳಸದ ನಾಲ್ಕು ಏಕಸಂಕರಗಳಲ್ಲಿನ ಉತ್ಪತ್ತಿಗಳ ಸರಾಸರಿ 
ಯಿಂದ ಪಡೆದ ಭವಿಷ್ಯಸೂಚಿತ ಇಳುವರಿಗಳೊಡನೆ ಹೋಲಿಕೆ (ಅಂಡರ್‌ಸನ್‌- 1938) 


ಎಕೆರೆಗೆ ಬುಷೆಲ್‌ಗಳು 





ಮಿಶ್ರಿತ ಸಾಲುಗಳು ಮತ್ತು ದ್ವಿಸಂಕರಗಳು | 











ವಾಸ್ತವಿಕ ಭವಿಷ್ಯ ಸೂಚಿತ 
23, 24, 26, 27 : | 
(23 ೬ 24) »(26 27) 688 | 618 
(23 ೫ 26) ೬ (24 ೬27) 62,4 80.6 
(23 ೫ 27) ೫ (24 2 26) 62.0 | 60.2 
23, 24, 26, 28: 
(23. 24) : (26 : 28) 650.655 
(23 26)» (24 : 28) 59.8 _. 58,0 
(23 28) » (24 . 26) 56.0 : 58.5 
23, 24, 21, 28 : | 
(23 : 24) : (2728) 71.0 .. 69.2 
(23 , 27). (24 :: 28) 58.1 1... 59.4 
(23:28): (2427) 58.0 60.4 
ಶೇಕಡಾ ಮಟ್ಟದಲ್ಲಿ ಗಮನಾರ್ಹ ವ್ಯತ್ಕಾಸ 5.3 3.4 


ದ್ವಿಸಂಕರಗಳ ವಾಸ್ತವಿಕ ಮತ್ತು ಭವಿಷ್ಯಸೂಚಿತ ಇಳುವರಿಗಳಲ್ಲಿ ಅಪ್ರಧಾನ 
ವ್ಯತ್ಯಾಸಗಳು ಇದ್ದರೂ ಆಂಡೆರ್‌ಸನ್‌ ಮಾಡಿದ ಪ್ರಯೋಗಗಳಲ್ಲಿ ವ್ಯತ್ಯಾಸಗಳು 


432 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅತ್ಯಲ್ಪ ಮತ್ತು ಅಪ್ರಾಮುಖ್ಯವಾದವು. ನಾಲ್ಕು ನೆಲೆಗಳ ಪ್ರತಿಯೊಂದರಲ್ಲೂ 5 
ಪ್ರತೀಕರಣಗಳಿಂದ ಪ್ರಯೋಗಗಳನ್ನು ನಡೆಸಿರುವಲ್ಲಿ, ಎಂಟು ದ್ವಿಸಂಕರಗಳ ವಾಸ್ತವಿಕ 
ಇಳುವರಿಗಳನ್ನು ಭವಿಷ್ಯಸೂಚಿತ ಇಳುವರಿಗಳೊಡನೆ ಹೇಯ್ಸ್‌ ಮತ್ತಿತರರು (1943) 
ಹೋಲಿಸಿದರು. ವಾಸ್ತವಿಕ ಮತ್ತು ಭವಿಷ್ಯಸೂಚಿತ ಇಳುವರಿಗಳ ನಡುವೆ ಹಲವು 
ಅಧಿಕ ಗಮನಾರ್ಹ ವ್ಯತ್ಯಾಸಗಳಿದ್ದರೂ, ಈ ವ್ಯತ್ಕಾಸಗಳಲ್ಲಿ ಯಾವುದೊಂದು ಅತಿ 
ಹೆಚ್ಚಿನದಾಗಿ ಅಥವಾ ಆಧಿಕ ಪ್ರಾಯೋಗಿಕ ಪ್ರಾಮುಖ್ಯತೆಯದಾಗಿರಲಿಲ್ಲ. ಮುಂದಿನ 
ಪ್ರಯೋಗಗಳಲ್ಲಿ, (ಹೇಯ್ಸ್‌ ಮತ್ಮಿತರರು, 19468), ಎರಡು ಪ್ರತ್ಯೇಕ ವರ್ಷಗಳ 
ಭವಿಷ್ಯಸೂಚಿತ ಇಳುವರಿಗಳ ನಡುವಣ ಸಹಸಂಬಂಧಗಳನ್ನು, ಮುಂದಿನ ಒಂದು ಯತು 
ವಿನಲ್ಲಿನ ಪ್ರಯೋಗದ ಭವಿಷ್ಯಸೂಚಿತ ಮತ್ತು ವಾಸ್ತವಿಕ ಇಳುವರಿಗಳ ಸಹಸಂಬಂಧ 
ದೊಡನೆ ಹೋಲಿಸಲಾಯ್ತು,. ವಿವಿಧ ವರ್ಷಗಳಲ್ಲಿ ಅಧ್ಯಯನ ಮಾಡಿದಾಗ, ಭವಿಷ್ಯ 
ಸೂಚಿತ ಮತ್ತು ವಾಸ್ತವಿಕ ಇಳುವರಿಗಳ ನಡುವೆ ವರ್ಷದಿಂದ ವರ್ಷಕ್ಕಿರುವ ಸಂಬಂಧದ 
ಸಹಸಂಬಂಧ ಮೌಲ್ಯಗಳು. ಭವಿಷ್ಯಸೂಚಕ ಇಳುವರಿಗಳಷ್ಟೇ ಅಧಿಕವಾಗಿತ್ತು. 
ಪ್ರತಿಯೊಂದು ದ್ವಯಾಂಶ ಸಂಕರದಲ್ಲೂ ಎರಡು ಆಲ್ಫಾವಧಿ ಎರಡು ದೀರ್ಫಾ 
ವಧಿ ವಿಭೇದಗಳನ್ನು ಬಳಸಿರುವ, ಅಲ್ಪಾವಧಿ (8) ಮತ್ತು ದೀರ್ಫಾವಧಿ (॥) 
ವಿಭೇದಗಳ ನಡುವಣ ಸಂಕರಗಳಿಂದ ಪಡೆದ ದತ್ತಾಂಶಗಳನ್ನು ಎಕ್‌ಹಾರ್ಟ್‌ ಮತ್ತು 
ಬ್ರಯಾನ್‌ (19400) ಪ್ರಕಟಿಸಿದರು. (8 «1)(6 ೬1) ಗಳಿಗಿಂತಲೂ (೫ 8) 
(1. ೬1) ಸಂಕರಗಳಿಂದ ಅವರು ಸ್ವಲ್ಪಮಟ್ಟಿಗೆ ಹೆಚ್ಚಿನ ಏಕರೂಪತೆಯನ್ನು ಪಡೆದರು, 
(೫ ೬ 1.) (೫ ೫1) ಸಂಕರಗಳಿಗಿಂತಲೂ (8೫) (1 ೬«2॥) ಸಂಕರಗಳಲ್ಲಿ ರೇಷ್ಮೆ 
ಹೊರಡುವ ತಾರೀಕು, ತೆನೆ ಎತ್ತರ, ತೆನೆತೂಕ, ತೆನೆವ್ಮಾಸ ಮತ್ತು ತೆನೆನೀಳಗಳ 
ಭಿನ್ನತೆಗಳು ಗಮನಾರ್ಹವಾಗಿ ಕಡಮೆಯಾಗಿದ್ದರೂ, ವ್ಯತ್ಯಾಸಗಳು ಅತಿ ಹೆಚ್ಚಾಗಿರ 
ಲಿಲ್ಲ... ಉದ್ದ ೪೫ ಗಿಡ್ಡತೆನೆ, ತೆನೆಎತ್ತರ ಮತ್ತು ಪಕ್ವತೆ ಸಮಯ ಮುಂತಾದ 
ಅನೇಕ ಲಕ್ಷಣಗಳಲ್ಲಿ ಅತ್ಕಧಿಕ ಭಿನ್ನತೆ ಪಡೆದ ಅಂತಃಸಂಕರಗಳನ್ನು ೫ ಮತ್ತು 1, 
ಪ್ರತಿನಿಧಿಸುವಂತಹ (8 : ॥)(೫ ೬ |) ನೊಡನೆ (8 /೫)(1 ೬1) ಸಂಕರಗಳನ್ನು 
ಹೋಲಿಸಿ ಪಿನ್ನೆಲ್‌ (1943) ಗಾಢವಾದ ಅಧ್ಯಯನ ನಡೆಸಿದ. (8 ೬ ॥)(1. ೬) 
ಗಳಿಗಿಂತ ಒಂದು (8.೬ 1)(೫8 1) 7ಂಕರ ಅಧಿಕ ಮತ್ತು ಇನ್ನೊಂದು ಕಡಮೆ ಏಕ 
ಸಾಮ್ಯತೆ ಪಡೆದಿತ್ತು, ಎರಡು ॥ ಅಂತಃಸಂಕರಗಳು, £ ಮತ್ತು 1, ಅಂತಃಸಂಕರ 
ಗಳಷ್ಟೇ ವಂಶವಾಹಿರೂಪದ ಭಿನ್ನತೆ ಪಡೆದಿರಬಹುದೆಂದು ಪಿನ್ನೆಲ್‌ ನಿರ್ಧರಿಸಲು 
ಇದು ವಕಾರ್ಗವಾಯ್ತು. ದ್ವಿಸಂಕರಗಳ ಭವಿಷ್ಯ ಸೂಚಿಸಲು ಬಳಸಿದ ನಾಲ್ಕು ಜನ್ಮ 
ದಾತೃಗಳಲ್ಲದ ಏಕಸಂಕರಗಳಲ್ಲಿ, ಹೇಯ್ಸ್‌ ಮತ್ತಿತರರು (19460) ಏಕಸಂಕರಗಳ 
ನಡುಮಾ ಭಿನ್ನತೆಗಳನ್ನು, ವಾಸ್ತವಿಕ ದಿ ್ವಿಸಂಕರಗಳಲ್ಲಿ ನಿರೀಕ್ಷಿಸಿದ ಪರಿವರ್ತಕಗಳೊಡನೆ 
ಹೋಲಿಸಿದರು. ಅಧ್ಯಯನಕ್ಕೊಳಪಟ್ಟ ಲಕ್ಷಣಕ್ಕೆ, ಭವಿಷ್ಯಸೂಚನೆಗಾಗಿ ಬಳಸಿದ ಏಕ 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 433 


ಸಂಕರ ವ್ಯಾಪಕ ಭಿನ್ನತೆ ಪಡೆದಿರುವಲ್ಲಿ, ವಾಸ್ತವಿಕ ದ್ವಿಸಂಕರದಲ್ಲಿ ಅಧಿಕ ಪರಿವರ್ತಕದ 
ಪ್ರವೃತ್ತಿ ಸ್ವಲ್ಪಮಟ್ಟಿಗಿದ್ದರೂ, ವಾಸ್ತವಿಕ ದ್ವಿಸಂಕಿರಗಳಲ್ಲಿನ ಮಾರ್ಪಾಟುಗಳ ವ್ಯತ್ಯಾಸ 


0 


ಗಳು, ಭವಿಷ್ಯ ನುಡಿಯಲು ಬಳಸಿದ ಏಕಸಂಕರಗಳ ನಡುವಣ ವ್ಯತ್ಯಾಸಗಳಿಗೆ ಸಮೀಪ 
ಸಂಬಂಧ ಹೊಂದಿರಲಿಲ್ಲ. ಅಂತಸ್ಥ ಜನ್ಮದಾತೃ ಸಾಲುಗಳ ಸಂಭವನೀಯ ಪುಂಮ 


ತ್ತು 
ಸ್ತ್ರೀಪಂಗಡಗಳಾಗಿ ವರ್ಗೀಕರಣ ಮತ್ತು ಸಂಕುಚಿತ ಸಂಯೋಜನಾ ಪರೀಕ್ಷೆಗಳ ನಿರ್ವ 
ಹಣೆಯನ್ನು ಜೋನ್ಸ್‌ ಮತ್ತು ಎವೆರೆಟ್‌ (1949) ಸೂಚಿಇ೪ದರು. ಹೀಗೆ, 50 ಪಂ 


ಮತ್ತು 5 ಸ್ತೀಪಿತ್ಸಗಳೆಂದು ವರ್ಗೀಕರಣಗೊಂಡ 10 ಸಾಲುಗಳು. 100 ದ್ವಿಸಂಕರ 
ಛಿ 
ಗಳಲ್ಲಿನ ವರ್ತನೆಯ ಭವಿಷ್ಯ ಸೂಚಿಸಲು ಬಳಸಬಹುದಾದ 25 ಏಕಸಂಕರಗಳನ್ನು 


ಸಾಧ್ಯವಾಗಿಸುತ್ತವೆ. 


ತಳೀಯ ವೈವಿಧ್ಯತೆ ಮತ್ತು ನಿರ್ದಿಷ್ಟ ಸಂಯೋಜನಾ ಶಕ್ತಿ : 

ವಂಶಾವಳಿ ವಿಧಾನದ ತಳಿಅಭಿವೃದ್ಧಿ ಯನ್ನನುರಿಸಿ ಏಕಸಂಕರಗಳಿಂದ ಆಯ್ಕೆ 
ಗೊಂಡ ಅಂತಃಸಂಕರ ಸಾಲುಗಳ ನಡುವಣ ಸುಕರಗಳ ಅಧ್ಯಯನಗಳಲ್ಲಿ, ವ್ರ (1939) 
ಹೇಯ್ಸ್‌ ಮತ್ತು ಜಂನ್ಸನ್‌ (1939), ಹಾಗೂ ಜಾನ್ಸನ್‌ ಮತ್ತು ಹೇಯ್‌ 
(1940)ರು ಧಾನ್ಯ ಉತ್ಪತ್ತಿ ಸಂಬಂಧವಾಗಿ, ಸಂಕರಗಳಲ್ಲಿ ಬಳಸಿದ ಅಂತಃಸಂಕರ 
ಸಾಲುಗಳ ಉತ್ಪನ್ನದಲ್ಲಿ ತಳೀಯ ಭಿನ್ನತೆಯ ಪ್ರಾಮುಖ್ಯತೆಯನ್ನು ತೋರಿಸಿ 
ಕೊಟ್ಟೆದ್ದ ರೆ... ಸಂಬಂಧ ಆಧಾರವಿರುವ ಆಂತಃಸಂಕರ ಸಾಲುಗಳ ಮೂರು ಪಂಗಡ 
ಗಳನ್ನು ಆಧ್ಯಯನ ಮಾಡಲಾಯ್ತು ಮತ್ತು ಏಕಸಂಕರಗಳ ಉತ್ಪತ್ತಿಯನ್ನು ಹೋಲಿಸ 


ಬ 
ಲಾಯ್ತು. ಆ ಮೂರು ಪುಗಡಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. 


ಸ 


ಮೂಲಸಂಕರ ಸ್ವಪರಾಗಸ್ಪರ್ಶ ಸಾಲುಗಳಲ್ಲಿ ಆಯ್ಕೆಯ 
ನಂತರದ ಅಂತೇಸಂಕರ ಆಅಭಿವರ್ಧನಗಳ. 
ಹಿಕ 185 . ೬. ೬ ಹಿಕ. ಹಿ96 
ಡಿ9 ೬ ಓ26 . . - ಓ102. 111. ೬116. ಗ.122. ಗಿ124 
49.39. . . .. ೬೬9 
39 : &26 . . .&ಿ136: ಗಿ143, 145 


*,೬48 ವಾಯುವ್ಯಡೆಂಟ್‌ನಿಂದ, ೧ ರೈಡ್ಸ್‌ನಿಂದ, &26 ಆಸ್ಚರ್‌ಲ್ಯಾಂಯ್ಸ್‌ 
ಡೆಂಟ್‌ನಿಂದ, 39 ರಸ್ಲರ್‌ ಡೆಂಟ್‌ನಿಂದ ಮತ್ತು 49 ಮಿನ್ನಿ 13ರಿಂದ ಪಡೆದ 
ಆಂತಃಸಂಕರಗಳು, 

ಪಂಗಡ 1, ಒಂದೇ ರೀತಿಯ ಜನ್ಮದಾತೃಗಳಿಲ್ಲ; ಅಂದರೆ 494 - 4102 

ಇತ್ಯಾದಿ. 
ಪಂಗಡ ॥॥, ಒಂದು ಸಾಮಾನ್ಯ ಜನ್ಮದಾತೃ; ಅಂದರೆ 102 : &99 ಇತ್ಯಾದಿ 
28 


434 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪಂಗಡ 111, ಎರಡು ಜನ್ಮದಾತೃಗಳೂ ಸಾಮಾನ್ಯ; ಅಂದರೆ &102 ೬ &ಿ111 
ಇತ್ಯಾದಿ. 
ನಿರೀಕ್ಷಿಸಬಹುದಾದಂತೆ, ಪಂಗಡ 111ರ ಏಕಸಂಕರಗಳು, ಸರಾಸರಿಯಾಗಿ ಪಂಗಡ 
1 ಆಥವಾ ಪಂಗಡ [| ಗಳಿಗಿಂತ ಕಡಮೆ ಇಳುವರಿಯಿತ್ತವು ಮತ್ತು ಪಂಗಡ 1 ರ ಏಕ 
ಸಂಕರಗಳು, ಸರಂಸರಿಯಾಗಿ, ಪುಗಡ ॥॥ಕ್ಕಿಂತ ಅತ್ಯಧಿಕ ಇಳುವರಿ ಕೊಡುವವು. 
ಐಯೋವಾದಲ್ಲಿ, ಎಕ್‌ಹಾರ್ಡ್ಸ್‌ ಟ ಮತ್ತು ಬ್ರಯಾನ್‌ (1940), ದ್ವಿಸಂಕರಗಳ 
ಉತ್ಪನ್ನಶಕ್ತಿಗೆ ಸಂಬಂಧಪಟ್ಟಂತೆ ಉತ್ಪತ್ತಿಯ ದೃಷ್ಟಿಯಿಂದ ತಳೀಯಕ ಭಿನ್ನತೆಯ 
ಮೌಲ್ಯವನ್ನು ಸ್ಪಷ್ಟಪಡಿಸುವ ದ್ವಿಶಂಕತಗಳ ಒಂದು ಸರಣಿಯ ಪರೀಕ್ಷೆಗಳಿಂದ ಪಡೆದ 
ದತ್ತಾಂಶಗಳನ್ನು ಪ್ರಕಟಿಸಿದರು. ಒಂದು ತಳಿಯಿಂದ ಪಡೆದ ಅಂಶಃಸಂಕರಗಳಿಗೆ & 
ಮತ್ತು ಔಗಳೆಂದೂ ಮತ್ತು ಇನ್ನೊಂದರಿಂದ ಪಡೆದದ್ದಕ್ಕೆ ೫ ಮತ್ತು /ಗಲೆಂದು 
ಹೆಸರಿಟ್ಟಿರುವಲ್ಲಿ (4 2208 ೬%) ಅಥವಾ (ಓ&೬3/)(8 «70 ಗಳೊಡನೆ 
(ಹ 8)(0 ೬3) ದ್ವಿಸಂಕರಗಳ ಇಳುವರಿಯನ್ನು ಅವರು ಹೋಲಿಸಿದರು. 
(ಹ ೬ 8)(20 : 7)ಯಿಂದ ವಿಠಶದಪಟ್ಟ ದ್ವಿಸಂಕರಗಳು, ಆದೇ ಅಂತಃಸಂಕರಗಳ 
ಸಂಯೋಜನೆ (೬ 20(8 ೬3%) ಗಳಿಗಿಂತಲೂ ವಿಶಿಷ್ಟ ಉತ್ಕೃಷ್ಟತೆ ಪಡೆದಿದ್ದವು. 
ವಿವಿಧ ತಳಿಗಳಿಗಿಂತ ಉತ್ಪನ್ನವಾದ ಅಂತಃಸಂಕರಗಳ ನಡುವಣ ಸಂಕರಗಳು, ಒಂದೇ 
ತಳಿಯಿಂದ ಉತ್ಪನ್ನವಾಗುವ ಅಂತಃಸಂಕರಗಳ ಸಂಕರಗಳೊಡನೆಯ ಹೋಲಿಕೆಯಲ್ಲಿ 
ಸರಾಸರಿಯಾಗಿ ಉನ್ನತವಾಗಿರುತ್ತಮೆಬುದನ್ನು ನಿರೀಕ್ಷಿಸಬಹುದೆಂದು ಈ ಅಂಶಗಳು 


ಭಿನ ತೆ ವಂಶವಾಹಿರೂಪದ ವ್ಯಾಪಕ ವ್ಯತ್ಯಾಸಗಳಿಗೆ ಬಹುಶಃ ಮಾರ್ಗವಾಗುತ್ತ 
ದೆಂದು ವ್ಯಕ್ಷಪಡುತ್ತದೆ. ಇಂತಹ ಅಂತಃಸಂಕರಗಳಂತಹುದೇ ಸಮಾನ ಮಹತ್ವದ 
ಇ 


ಅಂತಃಸ:ಕರಗಳ ಸಂಕರಗಳಿಗಿಂತಲೂ ಭಿನ್ನ ಮೂಲ ಅಂತಃಸಂಕರಗಳ 
ಸಂಕರಣಶಕ್ತಿಯ ಫಲಿತಾಂಶ ಪಡೆಯಬಹುದು. ಅಂತಃಸ£ೇಕರ 
ಗಳನ್ನು ಕೊನೆಗೆ ನಿರ್ದಿಷ್ಟ ಸಂಯೋಜನೆಗೆ ಲಿ ಬಳಸಲಾಗುತ್ತದೆ. ಅಂತಃಸಂಕರಗಳಿ 
ಗಾಗಿ ಮತ್ತು ಸಾಮಾನ್ಯ ಸಂಯೋಜನಾಶಕ್ತಿಗೆ ಅಪೇಕ್ಷಿತವಾಗಿ ಆಯ್ಕೆಗೊಂಡನಂತರ, 
ತಳಿಅಭಿವೃದ್ಧಿಕನ ಅಂತಿಮಗುರಿ, ವಾತಾವರಣ ಪರಿಸ್ಥಿತಿಯ ಪ್ರತಿಯೊಂದು ನಿರ್ದಿಷ್ಟ 
ವ್ಯವಸ್ಥೆಗೂ ಅತ್ಯಂತ ತೃಪ್ತಿಕರವಾದ ವಿಶಿಷ್ಟ ಸಂಯೋಜನೆಗಳನ್ನು ಉತ್ಪಾದಿಸುವುದು. 

ಆಂತಃಸಂಕರಗಳ ಹಲವಾರು ಪಂಗಡಗಳ ಪ್ರತಿಯೊಂದರಲ್ಲೂ, ಎಲ್ಲಾ 
ಸಂಯೋಜನೆ ದತ್ತಾಂಶಗಳ ಒಂದು ವಿಶ್ಲೇಷಣೆಯಿಂದ, ಭಿನ್ನತೆಯ ಮಾರ್ಪಾಟುಗಳ 
ವಿಶ್ಲೇಷಣೆಯನ್ನು ಮಾಡಿ, ಸ್ಟ್ರೇಗ್‌ ಮತ್ತು ಟಾಟಂ (1942) ಸಾಮಾನ್ಯ ಮತ್ತು 


ಮುಸುಕಿನಜೋಳ ತಳಿಅಭಿವೃದ್ದಿ ವಿಧಾನಗಳ ಅಭಿವೃದ್ಧಿ 435 


ನಿರ್ದಿಷ್ಟ ಸಂಯೋಜನಾ ಶಕ್ತಿಗಳ ನಡುವೆ ವ್ಯತ್ಕಾಸವೇರ್ಪಡಿಸಲು ಪ್ರಯತ್ನಿ 

ಹಿಂದೆ ಮಾಡಿದ್ದ ಆಂತಃಸಂಕರ ತಳಿಗಳ ಸಂಕರ ಪ್ರಯೋಗಗಳ ಆಧಾರದಿಂದ ಅಂತಃ 

ಸಂಕರಗಳು ಆಅಯ್ಕೆಗೊಂಡಿರುವಲ್ಲಿ, ಸಾಮಾನ್ಯ ಸಂಯೋಜನಾಶಕ್ಕಿಯ ಭಿನ್ನತೆ, ನಿರ್ದಿಷ್ಟ 
ಸಂಯೋಜನಾ ಶಕ್ತಿಯವುಗಳಿಗಿಂತಲೂ ಕಡಿಮೆಯಾಗಿತ್ತು. ಹಿಂದೆ ಪರೀಕ್ಷಿಸದೆ ಪಸ 

ಗಳೊಡನೆ, ಸಾಮಾನ್ಯ ಸಂಬಯೋಜನಾ ಶಕ್ತಿ ನಿರ್ದಿಷ್ಟ ಸಂಯೋಜನಾ ಪಕಿಗಿಂತಲೂ 


ಸಂಬಂಧಕವಾಗಿ ಹೆಚ್ಚು ಪ್ರಾಮುಖ ಸೆಯದಾಗಿತ್ತು. ಸಾಮಾನ್ಯ ಸಂಯೋಜನಾಶಕ್ತಿ 
ವಂಶವಾಹಿಗಳ ಸಂಕಲನ ಪರಿಣಾಮವ `ವಲಂಬಿಸಿದೆಯೆಂದೂ, ಆದರೆ ನಿರ್ದಿಷ್ಟ 


ಸಂಯೋಜನಾಶಕ್ಕಿ ಅಧಿರೋಹಣ ಮತ್ತು ಪ್ರಬಲತೆಯ ಪರಿಣಾಮಗಳನ್ನವಲಂಬಿಸಿ: 
ಯೆಂದೂ ಅವರು ಭಾವಿಸಿದರು. ಆವರ “ಲೇಖನ ನಿರ್ದಿಷ್ಟ ಪತ್ತು ಸಾ ಸ 
ಸಂಯೋಜನಾರಕ್ತಿಯ ಸಂಬಂಧಿತ ಪ್ರಾಮುವಖಿತೆಯನ್ನು ಸ್ಪಷ್ಟಪಡಿಸಲು, ಸಹಾಯಕ 
ವಾಗಬಹುದಾದರೂ, ಸಂಯೋಜನಾಶಕ್ತಿ ಪರೀಕ್ಷೆಯ ಅಂಗೀಕೃತ ವಿಧಾನಗಳ ಯಾವ 
ಮಾರ್ಪಾಟನ್ನೂ ಮುತ್ತು ಸಾಲುಗಳ ಬೆಲೆ ನಿರ್ಧಾರದ ಯಾವ ಮೊಟಕು 
ಮಾರ್ಗವನ್ನೂ ಈ ಕಾರ್ಯವಿಧಾನ ಸೂಚಿಸುವುದಿಲ್ಲ. 


ಸಾಮಾನ್ಯ ಸಂಯೋಜನಾಶಕ್ಕಿಯ ಪರೀ ಕ್ಷೆಗ ುಪ ಯೋಜನಕಾರಿಯೆಂದಾದಫ್ಲಿ. 
ರ್‌ 


ಉನ್ನತ ಸಂಂ ನೀಜನಾಶಕ್ತಿ ಮಹತ್ವ ಪಡೆದಿರುವ ಆಯ್ಕೆಗೊಂಡ ಅಂತಃಸಂಕರಗಳು, 
ಕಡಮೆ ಸಾಮಾನ್ಯ ಸಂಯೋಜನಾ ಶಕ್ತಿಯುಳ ಸವುಗಳಿಗಿಂತಲೂ ಸರಾಸರಿಯಾಗಿ, ಸಂಕರ 
ಗಳಲ್ಲಿ ಉತ್ತಮ ಜನ್ಮದಾತೃಗಳಾಗಿ ದೃಢಪಡಬೇಕು. ಜಾನ್ಸನ್‌ ಮತ್ತು ಹೇಯ್ಸ್‌ 

(1940), ಮತ್ತು ಕೋವಾನ್‌ (1943), ಅಂತಃಸಂಕರ ತಳಿಯ ಸಂಕರ ಪ್ರಬೋಗ 
ಗಳ ಆಧಾರದಿಂದ, ಅಂತಃ ಸಂಕರಗಳನ್ನು ಅವುಗಳ ಸಾಮಾನ್ಯ ಸಂಯೋಜನಾಶಕ್ತಿಗಾಗಿ 
ವರ್ಗೀಕರಿಸಿದರು. ಅಧ್ಯಯನ ಮಾಡಿದ ಅಂತಃಸಂಕರಗಳ ಸಂಖ್ಯೆ ಸಂಬಂಧಕವಾಗಿ 
ಕಡಮೆಯಾಗಿದ್ದುದರಿಂದ, ಎರಡು ಪಂಗಡಗಳನ್ನು ಮಾತ್ರ ನಿರ್ಮಿಸಲಾಯ್ತು ಮತ 


ಸಾವಿ 


ಚ್‌ 
“ಅಧಿಕ' ಪಂಗಡದ ಆತ್ಯಲ್ಪ ಸಂಯೋಜಕ ಮತ್ತು 'ಕಡಮೆ' ಪಂಗಡದ ಅತ್ಯುನ್ನತ 


ಕ 


ಸಂಯೋಜಕಗಳ ನಡುವಣ ವ್ಯತ್ಯಾಸ ಸ್ವಲ್ಪವೇ ಆಗಿದ್ದರೂ ಆವುಗಳನ್ನು ಅಧಿಕ 
ಮತ್ತು ಕಡಮೆ ಸಂಯೋಜಕಗಳಿಂದು ಕರೆಯಲಾಯ್ಡು, ಕಟ್ಟ ಕದೆಯಲ್ಲಿ ಈ 


ಸ 
ಅಧ್ಯಯನಕ್ಕಾಗಿ ಬಳಸಿದ ಏಕಸಂಕರಗಳನ್ನು ಭಿನ್ನ ತಳೀಯ ಉತ್ಪತ್ತಿ ಪಡೆದಿರುವ ಅಂತಃ 
ಸಂಕ೦ರಗಳ ನಡುವೆ. ಮಾತ್ರ ಮಾಡಲಾಯ್ತು. ಜಾನ್ಸನ್‌ ಮತ್ತು ಹೇಯ್ಸ್‌ರ 


ಅಧ್ಯಯನದ ಫಲಿತಾಂಶಗಳು, ಕೋವಾನ್‌ ಪಡೆದವುಗಳಿಗೆ ಅತ್ಯಂತ ಸಾಧ್ಯಶ್ಶತೆ 
ಪಡೆದಿರುತ್ತದೆ. ವಿಶದೀಕರಣ ಉದ್ದೇಶಕ್ಕಾಗಿ ಅದನ್ನು ಬಳಸಲಾಗುತ್ತದೆ. 
ಅಂತಃಸಂಕರಗಳನ್ನು ಅವುಗಳ ಉನ್ನತ ಸಂಕರದಲ್ಲಿನ ಇಳುವರಿಯ ರು ಆಧಾರವಿಂದ 
ಸಂಕರಣಗಳು ಮತ್ತು ಅಂತಃಸಂಕರ ತಳಿಯ ಸಂಕರಗಳಲ್ಲಿ ತಳಿ ಜನ್ಮದಾತೃವಾಗಿ 
ಬಳಸಲಾಯಿತು. ಮಿನ್‌ 13 ಮಾನಕ ಗುಂಪಿನ ಶೇ ಕಡಾುವಾರುಳ್ಳೆ ಕ ಪಂಗಡಗಳಾಗಿ 


436 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವರ್ಗೀಕರಿಸಲಾಯ್ಪು. ಈ ನಾಲ್ಕು ಇಳುವರಿ ವರ್ಗಗಳ ಶೇಕಡಾವಾರಿನ ಮೌಲ್ಯಗಳು 80 
ರಿಂದ 89, 90 ರಿಂದ 99, 100 ರಿಂದ109 ಮತ್ತು 110, ಹಾಗೂ ಮೇಲ್ಪಟ್ಟು 
ಆಗಿತ್ತು. ಅಂತಿಮ ವರ್ಗೀಕರಣದಲ್ಲಿ ಶೇ. 80 ರಿಂದ 99ರ ಅಂತರ ದರ್ಜೆಯಲ್ಲಿನ 
ಸಂಕರಣಗಳನ್ನು ಕಡಮೆ ಸಂಯೋಜಕಗಳೆಂದೂ ಮತ್ತು 100 ಹಾಗೂ ಅಧಿಕ 
ದವುಗಳನ್ನು ಅಧಿಕ ಸಂಯೋಜಕಗಗಳೆಂದೂ ಭಾವಿಸಲಾಯ್ತು. ನಂತರ ಅಂತಃಸಂಕರ 
ಸಾಲುಗಳ ಏಕಸಂಕರಗಳವು ಮೂರು ಸಂಯೋಜನಾ ಪಂಗಡಗಳಲ್ಲಿ, ಅಧಿಕ ೬ ಅಧಿಕ 
ಕಡಮೆ ೬ ಅಧಿಕ ಮತ್ತು ಕಡಮೆ : ಕಡಮೆ, ಆಧ್ಯಯನಮಾಡಲಾಯ್ತು.. ಈ 
ಏಕಸಂಕರಗಳನ್ನು ನಂತರ, ಸೂಕ್ತ ಸದೃಶ ಪಕ್ವತೆಯ ದ್ವಿಸಂಕರಗಳೊಡನೆಯ 
ಹೋಲಿಕೆಯ ಆವೃತ್ತಿ ಸಂಖ್ಯೆಯ ವಿತರಣೆಯಲ್ಲಿ ಸೇರಿಸಲಾಯ್ತು. ಫಲಿತಾಂಶ 
ಗಳನ್ನು ಕೋಷ್ಟಕ 36ರಲ್ಲಿ ವಿವರಿಸಲಾಗಿದೆ. 


ಕೋಪ್ಪಕ 36, ಅವುಗಳ ಅಂತಃಸಂಕರ ಜನ್ಮದಾತೃಗಳ ಸಂಯೋಜನಾ 
ಶಕ್ತಿಗೆ ಸಂಬಂಧಿತವಾದ ಸದೃಶ ಪಕ್ವತೆಯನ್ನು ಸೂಕ್ತ ದ್ವಿಸಂಕರಗಳೊಡನೆ 
ಹೋಲಿಸುವಲ್ಲಿ, ಪ್ರತಿನೆಲೆಯಲ್ಲೂ ಮೂರು ಪ್ರತೀಕರಣವಿರುವ ಮೂರು ನೆಲೆ 
ಗಳಲ್ಲಿನ ಏಕಸಂಕರ ಇಳುವರಿ ಆವೃತ್ತಿ ಸಂಖ್ಯೆ ವಿತರಣೆಯ ಸಾರಾಂಶ. 




















ಒಂದು ವೃತ್ಯಾಸದ . ಮತ್ತು -1ರಿಂದ 8 ಸಲ ಮಾನಕಭ್ರಂಶದ | 
ರ್ಗ ಕೇಂದ್ರಗಳು 

| | | ಜಡ | 

೬1 5. ೬ತಿ | 1] ! *1 | 33 | 35 37 ಒಟ್ಟು ವರ್ಗಮೌಲ್ಯ 
ಸಂಕರ ವಿಧ ರಿಂದ ರಿಂದ :ರಿಂದ | ರಿಂದ 0 ರಿಂದ |ರಿಂದ |'ರಿಂದ |ರಿಂದ ; ದ ಸರಾಸಭ 

28. 76] 24/22 | 32| 3415658] 

ಜ್‌ ಶ್‌ ೫೨೬೫ | 
ಕಡಮೆ ಕಡಮೆ . 1. 1 ೫ ೫1113111433. 1. - | 12 |-0.50- 

; | 466% 
ಕಡಮೆ » ಅಧಿಕ | ] 4 11 |6,16 | 9 | $ 1 52 106% 

, | | 42 
ಅಧಿಕ »: ಅಧಿಕ ..| 115 |12 8,3320, 4,-. 83 11.10% 

24 


, 


ಏಕಸಂಕರಗಳಲ್ಲಿ ಕಡಮೆ . ಅಧಿಕ ಅಥವಾ ಅಧಿಕ . ಅಧಿಕ ಸಂಯೋಜಕಗಳಿ 
ಗಿಂತಲೂ, ಕಡಮೆ ಕಡಮೆ ಸಂಯೋಜಕಗಳಂ ಸ್ಪಷ್ಟ ಕಡಮೆ ಇಳುವರಿ ಕೊಟ್ಟ ಪು, 
ಹಾಗಿದ್ದರೂ, ಅಧ್ಯಯನದಲ್ಲಿ ಬಳಸಿದ ಅಂತಃಸಂಕರ ಸಾಲುಗಳು ತಳೀಯಕವಾಗಿ ಸ್ವಲ್ಪ 
ಮಟ್ಟಿಗೆ ಭಿನ್ನ ಉತ್ಪತ್ತಿಯವಾಗಿದ್ದಾಗ್ರ, ಸರಾಸರಿಯಾಗಿ, ಕಡಮೆ / ಅಧಿಕ ಮತ್ತು 
ಅಧಿಕ ಅಧಿಕ. ಸಂಯೋಜಕಗಳು ಅಷ್ಟೇ ಉತ್ಪತ್ತಿಯಿತ್ತವು. ಸಂಕರಣಗಳ 


ಮುಸುಕಿನಚೋಳ ತಳಿಅಭಿವೃದ್ಧಿ ವಿಧಾನಗಳ ಆಭಿವೃದ್ಧಿ 437 


ಸುಯೋಜನೆಯಲ್ಲಿ ಬಳಸಿದ ಅಂಶಃಸಂಕರ ಸಾಲುಗಳ ತಳೀಯಕ ಭಿನ್ನತೆಯ ಮಹತ್ವ 
ವನ್ನು ಈ ಫಲಿತಾಂಶಗಳು ಪುನಃ ದೃಢಪಡಿಸುತ್ತವೆ. 
ಸಂಶ್ಲೇಷಣ ತಳಿಗಳು : ಆಯ್ಕೆಗೊಂಡ ಸಾಲುಗಳು ಅಥವಾ ಸಸ್ಯಗಳ 
ಸಂಯೋಜನೆ ಮತ್ತು ನುತರದ ಸಾಮಾನ್ಯ ಪರಾಗಸ್ಪರ್ಶದಿಂದ ಒಂದು ಸಂಶ್ಲೇಷಣ 
ತಳಿಯನ್ನು ಉತ್ಪಾದಿಸಲಾಗುತ್ತದೆ. ಇಳುವರಿ ಮತ್ತು ಇತರ ಲಕ್ಷಣಗಳನ್ನು ತೆರವು 
ಪರಾಗಸ್ಪರ್ಶ ತಳಿಯವುಗಳಿಗಿಂತಲೂ ಹೆಚ್ಚಾಗಿ ಅಭಿವೃದ್ಧಿ ಗೊಳಿಸಬಹುದೆಂಬ ಹಲವು 
ಸೂಚನೆಗಳಿಂದ ಹಲವಾರು ಪರಿಶೀಲಕರು ಸಂಶ್ಲೇಷಣ ತಳಿಗಳ ತಳಿಅಭಿವೃದ್ಧಿ 
ಅಧ್ಯಯನ ಮಾಡಿದ್ದಾರೆ. 16 ಅಂತಶಃಸಂಕರಗಳು, ಒಂದು 24. ಸಾಲು ಸಂಶ್ಲೇಷಣ 
ಮತ್ತು ಎಂಟು 16-ಸಾಲು ಬಹುಸಂಕರಗಳೊಡನೆಯ ಸಂಯೋಜನ್ಮೆಯಿಂದ ನಿರ್ಮಿಸಿದ 
ನಾಲ್ಕು 16 ಸಾಲು ಸಂಶ್ಲೇಷಣೆಯನ್ನು ಸೈ ಗ್‌ ಮತ್ತು ಜೆಂಕಿನ್ಸ್‌ (1943), ಮಾನಕ 
ದ್ದಿ ರಗಳ ಮತ್ತು ತೆರವು ಪರಾಗಸ್ಪರ್ಶದ ತಳಿಗಳೊಡನೆ ಹೋಲಿಸಿದರು 
ಸಂಕರಗಳನ್ನು ತೆರವು. ಪರಾಗಸ್ಪರ್ಶದ ವಿಯುಕ್ತನ ತಾಕುಗಳಲ್ಲಿ ಹೆಚ್ಚಳ 
ಹ್‌ ನ್ಮ ಸಂಕರಗಳನ್ನು 100 ಎಂದು ಭಾವಿಸಿ ಅದರೊಡನೆಯ ಹೋ ಏಕೆ 
ಯಲ್ಲಿ, ಸಂಪ್ಲೆ ಷಣಗಳ ಮುಂದುವರೆದ ಸಂತತಿಗಳಲ್ಲಿ ಪಡೆದ ಇಳುವರಿಯ ಶೇಕಡಾ 
ವಾರು, ನಲ್ಲಿ 94,3, ನೃನಲ್ಲಿ 95.4 ಮತ್ತು ನ್ಯನಲ್ಲಿ 95.1 ಆಗಿತ್ತು. 7 ಎ ಅಂತಃ 
ಸಂಕರಗಳ ಸಂಖ್ಯೆಯಾಗಿರುವಲ್ಲಿ ಫಲಿತಾಂಶಗಳು ನಿರೀಕ್ಷಣೆಗೆ ಸಾವೃಶವಾಗಿದ್ದ ವು ಮತ್ತು 
`್ಯ ಅಥವಾ ಸೈನ್‌ 2 ಮತ್ತು ನಂತರದ ಸಂತತಿಗಳಲ್ಲಿ ಎಣಿಕೆಮಾಡಿದ ಇಳುವರಿಯನ್ನು 
ಈ ಕೆಳಗಿನ ಸೂತ್ರದಿಂದ ಪಡೆಯಲಾಯ್ತು : 
7-1 (ರೃ ಸೆಂಕರಣಗಳ ಸರಾಸರಿ ಇಳುವರಿ-ಅಂತಃಸಂಕರಗಳ ಸರಾಠರಿ 
“ವ ಇಳುವರಿ) - ಅಂತಃಸಂಕರಗಳ ಸರಾಸರಿ ಇಳುವರಿ, 
ಸಂಶ್ಲೇಷಣೆ ತಳಿಗಳ ಸರಾಸರಿ ಇಳುವರಿಗಳು ತೆರವು ಪರಾಗಸ್ಪರ್ಶ ತಳಿಗಳೊತನೆ 
ಸಮೀಪ ಸರಾಸರಿ ಪಡೆದಿದ್ದ ವು. ಹಾಗಿದ್ದರೂ ಈ ಪ್ರಯೋಗಗಳಲ್ಲಿ, ಅಧ್ಯಯನಕ್ಕಾಗಿ 
ಬಳಸಿದ ಅಂತಃಸಂಕರಗಳ ಸಂಯೋಜನಾಶಕ್ತಿಗೆ, ಅಥವಾ ಒಂದರೊಡನೊಂದರ ಸಂಯೋ 
ಜನಾಶಕ್ತಿಗೆ ಹೆಚ್ಚಿನ ಗಮನ ಕೊಡಲಿಲ್ಲ. 
ಅಧ್ಯಯನಕ್ಕೊಳಪಟ್ಟ ಬಹುಸಂಕರಗಳು 10 ದ ರಯಾಂತ.ದ್ದಿ ರಸಂಕರಗಳ ನಡು 
ವಣ ಸಂಕರಗಳ ಅವಿಚ್ಛೆ ನ್ನ ಸಂತತಿಗಳನ್ನು ಪ ತಿನಧಿಸಿದ್ದ. ವ. ಎಂಟು ಸ ಸಾಲು ಮೂಲ 
ಸಂಯೋಜನೆಯನ್ನು ಸಂತಶಿಗಳವರೆಗೆ ಸಮೀಪ ಬಾಂಧವ್ಯದ ಪರಾಗಸ್ಪರ್ಶದಿಂದ 
ರಕ್ಷಿಸಿಲಾಯ್ತು.. ಎಂಟು ಸಾಲು ಸಂಯೋಜನೆಗಳ ಪ್ರತಿಯೊಂದನ್ನೂ ಸದೃಶ 
ಮೂಲವಿರುವ ಸಾಲುಗಳ ಸಂಯೋಜನೆಯಿಂದ ಉತ್ಪತ್ತಿಮಾಡಲಾಯ್ತು. ಈ ಬಹು 
ಸಂಕರಣಗಳು ಉತ್ಪತ್ತಿಗಾಗಿ ಮಾನಕ ದ್ವಿಸಂಕರಗಳೊಡನೆಯ ಹೋಲಿಕೆಯಲ್ಲಿ 
ಸಮಂಜಸವಾಗಿದ್ದವು. 


438 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಹೇಯ್ಸ್‌ ಮತ್ತಿತರರು (1944) ಸಂಬಂಧಕವಾಗಿ ಒಂದು ಅಪೇಕ್ಷಿತ ಸಂಶ್ಲೇಷಣ 
ಳಿಯನ್ನು ಉತ್ಪಾದಿಸಿ ವಿವರಿಸಿದರು. ಎಲ್ಲ ವಿಧದಲ್ಲೂ ಸಾಧ್ಯವಾದ ಏಕಸಂಕರ 


( 


ಸಂಯೋಜನೆಗಳಲ್ಲಿ ಸಂಬಂಧಕವಾಗಿ ಉತ್ತಮಂ ಸಂಯೋಜನೆ ಹೊಂದುವ ಎಂಟರಿ 
ಸಂಬಂಧ ಪಡೆದ ಅಂತಃಸಂಕರಗಳನ್ನು ಬಳಸಿ ಪಡೆಯಲಾಯ್ತು. ಹೋಲಿಸಿದ ತೆರವು 
ಪರಾಗಸ್ಪರ್ಶದ ತಳಿಗೆ ಇದು. ಉನ್ನತವಾಗಿತ್ತು ಮತ್ತು ತನ್ನ ವರ್ತನೆ ಸೂಚಿಯಲ್ಲಿ 
ದ್ವಿಸಂಕರ ಮಿನ್‌ ಹೈಬ್ರಿಡ್‌ 403ನ್ನು ಹೋಲುತ್ತಿತ್ತು. 


ಕಿನ್‌ಮನ್‌ ಮತ್ತು ಸ್ಟ್ರೇಗ್‌ (1945) ಸಂಶ್ಲೇಷಣ ತಳಿಗಳ ಅಧ್ಯಯನವನ್ನು 
ಮುಂದುವರಿಸಿದರು ಮತ್ತು ಅದೇ ಜನ್ಮದಾತ್ಮೃ ಅಂತಃಸಂಕರಗಳು, ಉನ್ನತಮಟ್ಟ 
ಸಂಕರಗಳು ಅಥವಾ ಸಂಶ್ಲೇಷಣೆಗಿಂತಲೂ ಏಕಿಸಂಕರಗಳ ಬಳಕೆಯಲ್ಲಿ ಅಧಿಕ ಉತ್ಪತ್ತಿ 
ಕೊಡುತ್ತವೆಂದು ನೆರ್ಧರಿಸಿದರು. ಅತ್ಯುತ್ತಮ ಸಂಯೋಜನಾಶಕ್ತಿ ಪಡೆದಿರುವ 5, 
ಸಾಲುಗಳ ಸಂಯೋಜನೆಯಿಂದ ಅಧಿಕ ಉತ್ಪತ್ತಿ ಕೊಡುವ ಸಂಶ್ಲೇಷಣೆಗಳನ್ನು ಉತ್ಪಾ 
ದಿಸುವ ಸಾಧ್ಯತೆಯನ್ನು ಸ ಅವರು ಚರ್ಚಿಸಿದ್ದಾರೆ. 

ಒಂದು ಸಂತತಿಯ ಸ್ವಸಂಕರ ಮತ್ತು ಸಂಯೋಜನಾ ಶಕ್ತಿಗಾಗಿ ಆಯ್ಕೆ ಮಾಡು 
ವುದರ ಮೂಲಕ ಲಾನ್‌ಕ್ವಿಸ್ಟ್‌ (1949) ಅಧಿಕ ಮತ್ತು ಕಡಮೆ ಉತ್ಪತ್ತಿಯ ಸಂಶ್ಲೇ 
ಷಣೆಗಳನ್ನು ಉತ್ಪಾದಿಸಿದ್ದಾನೆ. 200 ಸ್ವ ಉಸಂಕರ ಸಸ್ಮಗಳಲ್ಲಿ ಅತ್ಡಬೀಳುವಿಕೆಗೆ ಪ್ರತಿ 
ರೋಧ ಪಡೆದ 36 ಸಸ್ಯಗಳನ್ನು ರಕ್ಷಿಸಿ, ಅವುಗಳಲ್ಲಿ ಪ್ರತಿಯೊಂದನ್ನೂ, ಆದನ್ನು 
ಆಯ್ಕೆಮಾಡಿದ್ದ ತಳಿ ಕ್ರುಗ್‌ನೊಡನೆ ಸಂಕರಪೇರ್ಪಡಿಸಲಾಯ್ತು. ಕ್ಪುಗ್‌ನೊಡನೆಯ 
ಆಂತಃಸಂಕರ-ತಳಿಸಂಕರಗಳಲ್ಲಿ ಅತ್ಯಧಿಕ ಇಳುವರಿ ಶಕ್ತಿಯುಳ ಹ ಎಂಟು ಕ5ೃ ಮತ್ತು 
ಕಡಮೆಯ ಏಳು 5 ಸಾಲುಗಳನ್ನು ಅಧಿಕ ಮತ್ತು ಕಡಮೆ ಇಳುದರಿ ಸಂಶ್ಲೇಷಣ 
ಗಳನ್ನು ಅನುಕ್ರಮವಾಗಿ ಉತ್ಪಾದಿಸಲು ಬಳಸಲಾಯ್ತು. ಪ್ರತ್ಯೇಕ ಪಡಿಸಿದ ತಾಕು 
ಗಳಲ್ಲಿ ವಬಂದೆ ಅವುಗಳನ್ನು ವೃದ್ಧಿಗೊಳಿಸಲಾಯ್ತು, ಅಪೇಕ್ಷಿತವಾಗಿ ತೋರ್ಪಡುವ 
ಸಸ್ಯಗಳಲ್ಲಿನ ತೆರವು ಪರಾಗಸ್ಪರ್ಶಿತ ತೆನೆಗಳಿಂದ ಅಧಿಕ ಮತ್ತು ಕಡಮೆ ಇಳುವರಿಯ 
ಸಂಶ್ಲೇಷಣೆಗಳು 2 ಮತ್ತು 3ನ್ನು ಉತ್ಪಾದಿಸಲಾಯ್ತು. 1947ರಲ್ಲಿ ಲಿಂಕನ್‌ನಲ್ಲಿ 
ಮಾಡಿದ ಮುಂದುವರಿಸಿದ ಇಳುವರಿ ಪ್ರಯೋಗಗಳಲ್ಲಿ ಮತ್ತು 1948ರಲ್ಲಿನ ಲಿಂಕನ್‌ 
ಮತ್ತು ಉತ್ತರ ಪ್ಲಾಟ್‌ನಲ್ಲಿ ಮಾಡಿದ ಪ್ರಯೋಗಗಳ ಸರಾಸರಿಗಳಲ್ಲಿ, ಅಧಿಕ ಸಂಪ್ಲೇ 
ಷಣ 2, ಕ್ಟುಗ್‌ತೆರವು ಪರಾಗಸ್ಪರ್ಶದ ತಳಿ ಅಥವಾ ಕಡಮೆ ಸಂಶ್ಲೇಷಣ 2ಕ್ಕಿಂತಲೂ 
ಅತ್ಯುನ್ನತ ಮಂಟ್ಟದ್ಧಾಗಿತ್ತು. ತೆರವು ಪರಾಗಸ್ಪರ್ಶ ಸಸ್ಯಗಳಲ್ಲಿನ ದೃಷ್ಟಿಗೋಚರ 
ಆಯ್ಕೆಗಳಿಂದ ಅಧಿಕ ಹಾಗೂ ಕಡಮೆ ಇಳುವರಿಯ ಸಂಶ್ಲೇಷಣೆಗಳೆಂಡರ ಉತ್ಪತ್ತಿ 
ಮಟ್ಟವನ್ನು ಹೆಚ್ಚಿಸಲಾಯ್ತು. ಹೀಗೆ ಸಿಪ್ಪೆ ಸುಲಿಯುವ ಹಂತದಲ್ಲಿ ಅಧಿಕ ಸಂಶ್ಲೇಷಣೆ 3, 
ಶೇ. 21.ಕಿಭಾಗ ತೇವಾಂಶದ 94,8 ಬುಷಲ್‌ಗಳನ್ನೂ ಕಡಮೆ ಸಂಶ್ಲೇಷಣೆ 3, 
ಶೇ, 21.6 ಭಾಗ ತೇವಾಂಶದ 75,4 ಬುಷೆಲ್‌ಗಳನ್ನೂ, ಆದರೆ ಅವುಗಳನ್ನು ಆಯ್ಕೆ 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 439 


ಮಾಡಿದ ಕ್ರುಗ್‌, ಶೇ. 22.1 ಭಾಗ ತೇವಾಂಶದ 74.4 ಬುಷಲ್‌ಗಳನ್ನೂ ಉತ್ಪಾದಿಸಿ 
ದವು. (ಚಿತ್ರ 42, ಲಾನ್‌ಕ್ವಿಸ್ಟ್‌ 1950), 


ಸಂಶ್ಲೇಷಣಗಳ ಉತ್ಪಾಮಯಂದ ತೆರವು ಪರಾಗಸ್ಪರ್ಶಿತ ಮುಸುಕಿನ ಜೋಳ 


ಕ್ಕಿಂತಲೂ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವೆಂಬ ನಿರ್ಧಾರಕ್ಕೆ ಈ ಫಲಿ 

ತಾಂಶಗಳು ದಾರಿಯಾಗುತ್ತವೆ. ಹಾಗಿದ ರೂ, ಉತ್ಕ್ತಮ ಏಕ ಅಥವಾ ಸಶುಕರಗಳಿಗೆ 
ಈ ವ್ರ ತ್‌ ಲು 

ಸಮಾನ ಉತ್ಪತ್ತಿಯನ್ನು ಕೊಡಬಲ್ಲ ಸಂಶ್ಲೇಷಣಗಳನ್ನು ಉತ್ಪಾ ದಿಸಬಹುದೆಂಬ 


ನಿರ್ಧಾರಕ್ಕೆ ಒಂದು ಆಧಾರವನ್ನು ಅವು ಒದಗಿಸುವುದಿಲ್ಲ. 
ಬ್ರೀಗರ್‌ (1950) ಮುಸುಕಿನಜೋಳದಲ್ಲಿ ಸಂಕರಣಸಓಜದ ಸಾಂಖ್ಯಿಕ ವಿಶ್ಲೇ 


ಷಣೆಯೊಂದನ್ನು ಪ್ರಕಟಿಸಿದ ಮತ್ತು 'ವಿಷಮಯುಗ್ಮಜವಾಗಿದ್ದಾಗ ಚೈೈತನೃದನ್ನು 
ಡ್‌ ಇತು ಡ್ರಿ ದ ಓ ನ್ಟ 

ವೃದ್ಧಿ ಗೊಳಿಸಬಲ್ಲ ವಷ್ಯ  ವಿಷಮಯುಗ್ಮಜ ಯುಗವಿಕಲ್ಲಿಗಳನ್ನು ಹೊಂದಿರುವ ಬಿಂದು 
ಗಳ ಇರವು'ಗಳ ಆಧಾರ. ನಿರ್ಣಯದಿಂದ ಫಲಿತಾಂಶಗಳನ್ನು ತೃಪ್ತಿಕರ ರೀತಿಯಲ್ಲಿ 
ಲ್ರಃ ದ್‌ ಹು 

ವಿವರಿಸಬಹುದೆಂದು ನಿರ್ಧರಿಸಿದ... ಅಂತಃ ತಳಿ ಸಂಕರಗಳಿಂದ ಡೆಂಟ್‌ ತಳಿಗಳನ್ನು 
ಪಡೆದ ಅಮೆರಿಕ ಸಂಯುಕ್ತ ಸಂಸ್ಥಾ ನಗರಲ್ಲಿ ಪರಿಸ್ಥಿತಿಯನ್ನು ನ ಸಮಯುಗ್ಕ್ಮಜ ಸ್ಥಿತಿ 
ಯಶ್ಲಿ ಕಡಮೆ ಉಳಿಯುವಿಕೆ ಮಹತ್ತದ ಅ ಸಂಖ್ಯೆಯ ವಂರವಾಹಿಗಳನ. ಹೊಂದಿ 
ರುವ ಸ್ವಳೀಯಕ ಅಥವಾ ಸ್ನಳಜನ್ಯ ಸ್ಥಿರ ಸ ಗಳು ತಮ್ಮ ವಶದಲ್ಲಿರುವ ದಕ್ಷಿಣ 

€ ಿ ಧಿ 4 


ಅಮೆರಿಕಾ ಸ್ಟಿತಿಯೊಡನೆ ಆತ ವೈದ್ಯ ಶೃಷೇರ್ಪಡಿಸಿದ. ಅಭಿವೃದಿ ಪಡಿಸಿದ ಸ್ಮಿ 
ಆವೆ) 


ಆ ಟು 
ಸಮಪ್ಪಿಗಳ ಸ್ಥಾ ಪೆ ಮತ್ತು ದಕ್ಷಿಣ ಅಮೆರಿಕುದ ಮುಸುಕಿನಜೋಳದ ದಶ್ಲಿ ಒಂದು ಒರ 
ಸಮವಪ್ಪಿ ಬ ಆಯ್ಕೆ ಎಷ್ಟರಮಟ್ಟಿಗೆ ತಳಿಅಭಿವೃದ್ಧಿಯ ಆತ್ಯಂತ ತೃಪ್ತಿಕರ ವಿಧಾನ 


ವಾಗಬಹುದೆಂಬ ಅಧ್ಯಯನಗಳನ್ನು, ತಳಿಅಭಿವೃದ್ಧಿಯ ಮಾರ್ಗವಾಗಿ ಆತ ಸೂಚಿಸಿದ. 
ಬ್ರೆಜಿಲ್‌ನ ಉಪಉಜ್ಜವಲಯ ಸ್ಥಿತಿಗಳಿಗೆ ಹೊಂದಿಕೊಂಡಿರುವ ಸಿಹಿ ಮುಸುರಿ 
ಜೋಳದ ಹೊಸ ವಿಧವನ್ನು ಆಯ್ಕೆ ಮಾಡಲಾಯ್ತು. ಇದು ಅದರ ಚೈತನ್ಯವನ್ನು 
ಸ್ವಯಂಚಾಲಿತವಾಗಿ ವಿಷಮಯ ಮುಗ್ಮಜೀಯ ವಂಶವಾಜ ಜೊತೆಗಳಿಗಾಗಿ ಸಂಕರಣ 
ಓಜವನ್ನು ಮತ್ತು ಏಕಸಾಮ್ಯ ತೆಯನ್ನು ರಕ್ಷಿಸಿಡುತ್ತದೆ. 
ಸಂ"್ಲೆ (ಷಣ ವಿಭೇದ ತಳಿಅಭಿವೃ ದ್ವಿಗಾಗಿ ಒಂದು ಸ್ಮ ರ ಸಮಷ್ಟಿತಂತ್ರ'ವೆಂಬ 
ಹೆಸರಿನ ತಳಿಅಭಿವೃದ್ಧಿ ಕ್ರಮವನ್ನು ಬ್ರೀಗರ್‌ ಸ ಸಂಕ್ಷಿಪ್ತವಾಗಿ ವಿವರಿಸಿದ್ದ ಆತ ಕೆಳಗಿ 
ನಂತೆ ಬರೆದಿದ್ದಾನೆ. 
ಅನಪೇಕ್ಷಿತ ಹಿಂಜರಿತ ಲಕ್ಷಣಗಳನ್ನು ತ್ಯಜಿಸಲು ಮತ್ತು ಅಸಂಕರಣ ಓಜದ 
ಬಿಂದುಗಳ ಸಮಾಂಗತೆಯನ್ನು ಹೆಚ್ಚಿಸಲು ಸುಮಾರು ಮೂರು ಸಂತತಿಗಳವರೆಗೆ ಅಂತಃ 
ಸಂಕರವೇರ್ಪಡಿಸಬೇಕು. ಈ ಅಂತಃಸಂ ೦ಕಣರದ ಹಂತದಲ್ಲಿ ಸ್ಥಿರ ಸಮಷ್ಟಿಗಳನ್ನು 
ರಚಿಸಲು ಆಗತ್ಯವಾದ ಸಮಯುಗ್ಮಗಳಲ್ಲಿ ಕಡಮೆ ಉಳಿಯುವಿಕೆ ಮಹತ್ಕಗಳಿಗೆ 
ಕಾರಣವಾದ ಅಸಂಕರಣ ಯುಗ್ಕವಿಕಲ್ಪಿಗಳನ್ನು ಪಡೆದಿರುವುದರಿಂದ, ಅಂತಃಸಂಕರಣಕ್ಕೆ 


440 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಡವೆ ಪ್ರತಿರೋಧವಿರುವ ಸಾಲುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು. ಕಾರ್ಯ 
ಕ್ರಮದ ಎರಡನೆಯ ಹಂತದಲ್ಲಿ ಕಡಮೆ ಸಂಯೋಜನಾಶಕ್ತಿಯ ಎಲ್ಲಾ ತಳಿಗಳನ್ನು 
ತ್ಯಜಿಸಲು ಅನುಕ್ರಮವಾಗಿ ಬಹುಸಂಕರಗಳನ್ನು ಆಚರಿಸಬೇಕು. ನಿರಂತರ ಸಂಕರಣ 
ಮತ್ತು ಆಯ್ಕೆಯ ಸುಮಾರು 3 ವರ್ಷಗಳ ಇನ್ನೊಂದು ಹಂತದ ನಂತರ, ಉಳಿದಿರುವ 
ಬಹುಸಂಕರಂಗಳನ್ನು ಒಂದೇ ತಳಿಅಭಿವ ದ್ಧಿ ಮೂಲ ವಗಾನವಾಗುವಂತೆ ಒಟ್ಟು ಶಗೂಡಿಸ 
ಬೇಕು. 

ವಿಷಮಯುಗ್ಮಜವಾಗಿದ್ದಾಗ ಹಿಂಜರಿತಗಳ ಪರಿಣಾಮ : ಮುಸುಕಿನಜೋಳ 
ವಾಣಿಜ್ಯ ತಳಿಗಳಲ್ಲಿರುವ ರಿಕ್ಕ ಅಸಮಾನ್ಯತೆಗಳ ಸಂಖ್ಯೆ ಮತ್ತು ಅವಗಳ ಉತ್ಪತ್ತಿಗಳ 
ನಡುವೆ. ಸಲುಂಧವಿದೆಯೇ ಎಂಬುದನ್ನು ಕಂಡುಹಿಡಿಯಲು ವೆಂಟ್ಸ್‌ ಮತ್ತು ಗುಡ್‌ 
ಸೆಲ್‌ (1929) ಪ್ರಯತ್ನಿಸಿದರು. 19 ತಳಿಗಳ ಇಳುವರಿ ಚೈತನ್ಯವನ್ನು ಮೊದಲು 
ನಿರ್ಧರಿಸಲಾಯ್ತು ಮತ್ತು ಅವುಗಳನ್ನು ಮೂರು ಪಂಗಡಗಳಾಗಿ ಆಂದರೆ ಅಧಿಕ-, 
ಮಧ್ಯಸ್ಥ-ಹಾಗೂ ಕಡಮೆ ಇಳುವರಿಯವುಗಳಾಗಿ ಏರ್ಪಡಿಸಲಾಯ್ತು. ಪುಶಿ ತಳಿ 
ಯಲ್ಲೂ 50 ತೆನೆಗಳ ಸ್ವಸಂಕರವೇರ್ಪಡಿಸಿ ಬೀಜ ದೋಷಗಳಿಗಾಗಿ ಆಧ್ಯಯನ ಮಾಡ 
ಲಾಯ್ತು. ಪ್ರತಿಶೆನೆಯ ಸಂತತಿಗಳನ್ನು ಬೆಳೆಸಿ, ಲತಾಗೃಹದಲ್ಲಿ ಸಸಿಗಳ ನ್ಯೂನತೆ 
ಗಳನ್ನು ಮತ್ತು ಹೊಲದಲ್ಲಿ ಸಸ್ಕ ನ್ಯೂನತೆಗಳನ್ನೂ ಪರಿಶೀಲಿಸಲಾಯ್ತು. ಫಲಿತಾಂಶ 
ಗಳು ಈ ಕೆಳಗಿನಂತಿದ್ದವು. 


ದೋಷಗಳಿಗೆ ಬೇರ್ಪಡುವ ಪೀಳಿ 





ಇಳುವರಿ ಪಂಗಡ ಸರಾಸರಿ ಎಕರೆ ಇಳುವರಿ ಗೆಯ ಶೇಕಡಾವಾರು 
ಟ್‌ ಬೀಜ | ಸಃ | ಸಸ್ಯ 
ಅಧಿಕ_ಇಳುವರಿ 76 13 21 75 
ವಂಧ್ಯಮ-ಇಳುವರಿ 70 ಲ) 17 67 


ಕಡಮೆ... ಇಳುವರಿ 63 14 19 76 


ಇಳುವರಿಗಳು ಮತ್ತು ನ್ಯೂನತೆಗಳಿಗುಗಿ ಬೇರ್ಪಡುವ ಹೀಳಿಗೆಗಳ ಶೇಕಡಾವಾರು 
ಗಳ ಸಹಸಂಬಂಧ ಗುಣಾಂಕ, ಬರಡಂತೆನೆ ಲಕ್ಷಣಕ್ಕೆ ಮಾತ್ರ ಸ್ಪಷ್ಟ ಸಂಬಂಧವನ್ನು 
ತೋರ್ಪಡಿಸಿತು. 

ಅಧ್ಯಯನಕ್ಕೊಳಪಟ್ಟಿರುವವನ್ನು ಬಿಟ್ಟು, ಹೋಲಿಸುತ್ತಿರುವ ಏಕಸಸ್ಯ ಅಥವಾ 
ಗುಂಪುಗಳು ಏಕಸಾಮ್ಯತೆಯ ತಳೀಯ ಘಟಕಗಳನೊ, ಬಳಗೊಂಡಿರುವಲ್ಲಿ ಹಿಂಜರಿತ 
ನ್ಯೂನತೆಗಳ ಅಧ್ಯಯನದ ಅಪೇಕ್ಷಣೀಯತೆಯನ್ನು ಮಾಂಗಲ್ಸ್‌ ಡಾರ್ಟ್‌ (1928) 
ಸ್ಪಷ್ಟಪಡಿಸಿದ್ದಾನೆ. ಇತ್ತೀಚೆಗೆ ಉತ್ಪರಿವರ್ತಿತವಾದ ಒಂದು ಭ್ರೂಣಾಹಾರ ಲಕ್ಷಣ 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ ತೈ 


ನ್ಯೂನತೆಯುಳ್ಳ ಬೆಸ್ಟರ್‌ ಲೀಮಿಂಗ್‌ನ 13 ವರ್ಷದ ಅಂತಃಸಂಕರವನ್ನು ಬಳಸಿ 
ಇದನ್ನು ಆಚರಿಸಲಾಯ್ತು. ಈ ಸ್ವಭಾವದ ವಿಷಮಯುಗ್ಮಜ ಸಸ್ಯ ಒಂದನ್ನು 
ಬೀಯರ್ದ್ಸ್ಸ್‌ಲೀ ಲೀಮಿಂಗ್‌ ವಿಭೇದದ ಅಂತಃಸಂಕರ ಒಂದರೊಡನೆ ಸಂಕರ ಮಾಡ 


ಲಾಯ್ತು. ಸಂಕರ ಬೀಜಗಳನ್ನು ಬಿತ್ವಲಾಯಂು. ಇದರಿಂದ ಉತ್ಸನ್ನವಾದ ಸಸ್ಯ 
ಗಳಲ್ಲಿ 100 ಸಮಯುಗ್ಮಜ ಸಾಧಾರಣದವುಗಳಿಗೆ 96 ನ್ಯೂನತೆಯುಳ್ಳವುಗಳಾಗಿ 


ಜ 
ಬೇರ್ಪಟ್ಟವು. ಈ ಸಸ್ಯಗಳನ್ನು ಅವುಗಳ ಎತ್ತರ, ಶೀಘ್ರ ಹೂವು ಕಚ್ಚುವಿಕೆ ಮತ್ತು 
ತೆನೆ ನೀಳ ಹಾಗೂ ತೂಕಕ್ಕಾಗಿ ಅಧ್ಯಯನ ಮಾಡಲಾಯಬ್ಬ. ಆನೇಕ ಸಂದರ್ಭಗಳಲ್ಲಿ 
ಗ್‌ ದಧಿ ದಿ 
ಸಾಮಾನ್ಯವಾಗಿ ಅತ್ಮಲ್ಪ ಗಮನಾರ್ಹ ಆಲ್ಬ ವ್ಯತ್ಯಾಸಗಳಿರುವುದು ಕಂಡುಬಂದವು. 
ಅವು ನ್ಯೂನತೆಯವುಗಳಿಗಿಂತ ಸಾಮಾನ್ಯದವುಗಳ ಕಡೆ ಹೆಚ್ಚು ಒಲವು ಪಡೆದಿದ್ದವು. 
ಮಾಂಗಲ್ಸ್‌ ಡಾರ್ಟ್‌ ಈ ಕೆಳಗಿನಂತೆ ನಿರ್ಧರಿಸಿದ. (1) ವಿಷಮಯುಗ್ಮಜ ಸ್ಥಿತಿಯ 
ಒಂದು ಹಿಂಜರಿತ ಮಾರಕ ಅತ್ಯಲ್ಪ ಹಾನಿಕರ ಪರಿಣಾಮ ಪಡೆದಿದ್ದು, ಪೂರ್ಣ 
ಬೆಳೆಸನ್ನು ಗಮನಿಸಿದಲ್ಲಿ ಅದು ತ್ಯಾಜ್ಯವೆನಿಸುತ್ತದೆ. (2) ಮೂಲವಸ್ತುವಿನ ಏಕ 
ಸಾಮ್ಯತೆಯ ಮೇಲೆ ಅಂತಹ ವಂಶವಾಹಿಗಳ ಇರುವಿನ ಪರಿಣಾಮ, ಅವುಗಳನ್ನು 
ತೆಗೆಯುವ ಪ ಯಂತ್ನಕ್ಕೆ ಆಗಲೂ ಸಾಕಷ್ಟು ಸಮರ್ಥನೆ ಕೊಡುತ್ತದೆ. 
4 ರಿಂದ 5 ವರ್ಷಗಳಕಾಲ ಸ್ವಸಂಕಂವೇರ್ಪಡಿಸಿದ ಲೀಮಿಂಗ್‌ ವಿಭೇದವೊಂದ 
ರಲ್ಲಿ ಗಾರ್ಬರ್‌ ಮತ್ತು ಕೌಲಿ (1927) ಸಮಯುಗ್ಮಜ ಸಾಮಾನ್ಯ ಸಸ್ಯಗಳಲ್ಲಿ ಮತ್ತು 
ನ್ಯೂನ ಭ್ರೂಣಾಹಾರದ ವಿಷಮಯುಗ್ಮಜ ಸಸ್ಯಗಳಲ್ಲಿ, ಪ್ರತಿಸಸ್ಮದ ಇಳುವರಿ, ಎತ್ತರ 


ನ 
ಮತ್ತು ಗೆಣ್ಣುಗಳ ಸಂಖ್ಯೆಗಳನ್ನು ಹೋಲಿಸಿದರು. ನ್ಯೂನತೆಯ ಭ್ರೂಣಾಹಾರವುಳ್ಳ 
ವಿಷಮಯುಗ್ಕ ಜಗಳೊಡನೆಯ ವೈದೃಶ್ಯದಲ್ಲಿ ಸಾಮಾನ್ಯ ಸಮಯುಗ್ಮಜ ಸಸ್ಕಗಳಿಗೆ 


ಒತ್ತಾಸೆಯಿರುವಂತೆ. ಇಳುವರಿಗಳು. ಗಮನಾರ್ಹವಾಗಿ ಉನ್ನತದವಾಗಿದ್ದವು. 
ಹಾಗಿದ್ದರೂ, ಎತ್ತರದಲ್ಲಿ ವಿಷಮಯುಗ್ಮಜ ನ್ಯೂನ ಭ್ರೂಣಾಹಾರ ಸಸ್ಕಗಳಿಗೆ ಅನು 
ಕೂಲವಾಗುವ ಗಮನಾರ್ಹ ವ್ಯತ್ಯಾಸ ಒಂದು ವರ್ಷದಲ್ಲಿ ಕಂಡುಬಂದಿತು. ಆದರೆ 
ಮರುವರ್ಷ ಯಾವ ವೃತ್ಯಾ-ವೂ ಕಾಣಲಿಲ್ಲ. ಆ ಎರಡು ವಿಧ ಸಸ್ಯಗಳಲ್ಲೂ ಅವುಗಳ 
ಗೆಣ್ಣು ಸಂಖ್ಯೆಗಳಲ್ಲಿ ಗಮನಾರ್ಹ ಪೃತ್ಯಾಸ ಯಾವುದೂ ಕಂಡುಬರಲಿಲ್ಲ. 
ಸ್ವಚತುರ್ಗುಣಿತ ಮುಸುಕಿನಜೋಳದಲ್ಲಿ ಫಲವತ್ತತೆ ಮತ್ತು ಚೈತನ್ಯಕ್ಕೆ ಸಂಕರಣ 
ಓಜದ ಪ್ರಭಾವವನ್ನು ರಾಂಡಾಲ್ಬ್‌ (1942) ಅಧ್ಮಯನ ಮಾಡಿದ. ಆಂತಃಸಂಕರ 
ದಿಂದ ನೇರವಾಗಿ ಉತ್ಪನ್ನವಾದ ಚತುರ್ಗುಣಿತ ಸಸ್ಯಗಳು ಅವುಗಳ ದ್ವಿಗುಣಿತ ರಕ್ತ 
ಸಂಬಂಧಿಗಳಿಗಿಂತಲೂ ಸ್ಥಿರವಾಗಿ ಕಡಮೆ ಚೈತನ್ಯ ಮತ್ತು ಕಡಮೆ ಫಲವತ್ತತೆಯ 
ವಾಗಿದ್ದವು, ಆದರೆ ವಿಷಮಯುಗ್ಮಜ ತೆರವು ಪರಾಗಸ್ಪರ್ಶದ ತಳಿಗಳು ಆಥವಾ ಅಂತಃ 
ಸಂಕರ ಸಾಲುಗಳ ನಡುವಣ ಸಂಕರಣಗಳಿಂದ ಪಡೆದ ಚತುರ್ಗುಣಿತಗಳು, ಅವುಗಳ 
ದ್ವಿಗುಣಿತ ಜನ್ಮದಾತೃಗಳಷ್ಟೇ ಆಥವಾ ಅಧಿಕ ಚೈತನ್ಯದಾಯಕವಾಗಿದ್ದವು. ಮತ್ತು 


442 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅಧಿಕ ಫಲವತ್ತತೆಯನ್ನೂ ಪಡೆದಿದ್ದವು. ಅಂತಃಸಂಕರಗಳಿಂದ ಪಡೆದ ಚತುರ್ಗುಣಿತ 
ಗಳಲ್ಲಿನ ಪ್ರಶಿಬಿಂದುವಿನಲ್ಲಿಯೂ ಸಮಯುಗ್ಮಜ ವಂಶವಾಹಿಗಳನ್ನು ದ್ವಿಗುಣಗೊಳಿಸು 
ವಏಕೆಯ ಹಾನಿಕರ ಪರಿಣಾಮ ಮತ್ತು ವಿಷಮಯುಗ್ಮಜ ಚತುರ್ಗುಣಿತಗಳಲ್ಲಿ ಈ 
ಪರಿಣಾಮವಿಲ್ಲದಿರುವಿಕೆಗಳ ಅರ್ಥ, ಅಂತಃಸಂಕರಣವನ್ನೊಡಗೊಂಡಿರುವ ಚೈತನ್ಯದ 
ಕುಂದುವಿಕೆಗೆ ಸಮಯುಗ್ಮಜತೆ ವಾಸ್ತವಿಕವಾಗಿ ಗಮನಾರ್ಹ ಕಾರಣ ಮತ್ತು 
ವಿಪರ್ಯಯವಾಗಿ, ಸಂಕರಣಗಳಲ್ಲಿ ವ್ಯಕ್ತಪಡುವ ಚೈತನ್ಯದ ಬಹುಭಾಗಕ್ಕೆ ವಿಷವ 
ಯುಗ್ಮಜತೆ ತಾನೇ ಕಾರಣವಾಗಿಂಬಹುದು ಎಂದು ರಾಂಡಾಲ್ಟ್‌ ಸೂಚಿಸಿದ್ದಾನೆ. 
ತಳಿಅಭವೃದ್ಧಿ ವಿಧಾನಗಳು ಆಂತಃಸಂಕರಣಗಳಲ್ಲಿನ ಸಂಕರಗಳ ನಂತರ 
ಬೇರ್ಪಡುವ ಸಂತತಿಗಳಲ್ಲಿ ಪೀಳಿಗೆ ಆಯ್ಕೆ ವಿಧಾನ : ಇಂತಹ ವಿಧಾನವನ್ನು ಅತಿ 
ವ್ಯಾಪಕವಾಗಿ ಮಿನ್ನಿಸೋಟಾ ವಂತ್ತು ಇತರಡೆಗಳಲ್ಲಿ ಬಳಸಲಾಗಿದೆ. ಹಾಗೂ ಅವುಗಳ 
ಮಹತ್ವವನ್ನು ಹೇಯ್ಸ್‌ ಮತ್ತು ಜಾನ್ಸನ್‌ (1939) ಚರ್ಚಿಸಿದ್ದಾರೆ. ಮಿನ್ನಿಸೋಟಾ 
ಪರಿಸ್ಥಿ ತಿಗೆ ಹೊಂದಿಕೊಂಡಿದ್ದ ತಳಿಗಳಿಂದ ಪಡೆದ ಆನೇಕ ಅಂತಃಸಂಕರಗಳು ಅಡ್ಡ 
ಬೀಳುವಿಕೆಯನ್ನು ತಡೆದುಕೊಳ್ಳುವ ಶಕ್ತಿಹೊಂದಿರಲಿಲ್ಲ ಮತ್ತು ಅಂತಃಸಂಕರ ಸಾಲುಗಳ 
ಆಯ್ಕೆಯ ಆಧಾರವಾಗಿ ಬಳಸಿದ ಏಕಸಂಕರಗಳ ಒಂದೇ ಒಂದು ಅಂತಃಸಂಕರ ಜನ್ಮ 
ದಾತ್ಮ ಈ ವಿಧದಲ್ಲಿ ಪ್ರಮುಖವಾಗಿತ್ತು. ಬೇರ್ಪಡುವ ಸಂತಶಿಗಳಲ್ಲಿ, ಸ್ವಸಂಕರ ಪೀಳಿಗೆ 
ಗಳಿಂದ, ಅಡ್ಡಬೀಳುವಿಕೆಯನ್ನು ತಡೆದಕೊಳ್ಳುವ ಶಕ್ತಿ, ಕಾಡಿಗೆರೋಗ ಪ್ರತಿರೋಧ 
ಮತ್ತು ಇತರ ಅಪೇಕ್ಷಿತ ಲಕ್ಷಣಗಳಿಗಾಗಿ ಆಯ್ಕೆಮಾಡಲಾಯ್ತು. ನೇರ ನಿಲ್ಲುವ ಶಕ್ತಿ 
ಮತ್ತು ಇತರ ಲಕ್ಷಣಗಳಲ್ಲಿ ಅತ್ಯುತ್ತಮವಾಗಿದ್ದ ಹಲವು ಅಂತಃಸಂಕರ ಸಾಲುಗಳನ್ನು 
ಪ್ರಶ್ಯೇಕಿಸಲಾಯ್ತ್ತ, ಏಕಸಂಕರಗಳಲ್ಲಿ ಬಳಸಿದ ಅಂತಃಸಂಕರ ಪಿತೃಗಳ ಜೊತೆಗೂಡಿ 
ಅಂತಹ ಸಾಲುಗಳನ್ನು ಮಿನ್‌ 13ರೊಡನೆ ಸಂಕರವೇರ್ಪಡಿಸಿ, ಅವಶ್ಯಕ ಇಳುವರಿ 
ಪ್ರಯೋಗಗಳನ್ನು ಮಾಡಿ, ಅವುಗಳ ಸಂಯೋಜನಾಶಕ್ತಿಯನ್ನು ಪರೀಕ್ಷಿಸಲಾಯ್ತು. 
ಅಂತಃಸಂಕರ ತಳಿಸಂಕರಗಳ ಇಳುವರಿ ಪ್ರಯೋಗಗಳಿಂದ ನಿರ್ಧರಿಸಿದಂತೆ, ಒಂದು ಏಕ 
ಸಂಕರದ ಎರಡೂ ಅಂತಃಸಂಕರ ಜನ್ಮದಾತ್ಮಗಳ ಸಂಯೋಜನಾಶಕ್ತಿ ಅಧಿಕವಾಗಿರುವಲ್ಲಿ, 
ಪ್ರಾಯೋಗಿಕವಾಗಿ ಈ ನಿರ್ದಿಷ್ಟ ಸಂಕರದಿಂದ ಪ್ರತ್ಯೇಕಿಸಿದ ಎಲ್ಲಾ ಅಂತಃಸಂಕರಗಳೂ 
ಕೂಡ ಅಧಿಕ ಸಂಯೋಜನಾ ಶಕ್ತಿಯನ್ನು ವ್ಯಕ್ತಪಡಿಸಿದವು. ಇದಕ್ಕೆ ವ್ಯತಿರಿಕ್ತವಾಗಿ 
ಕಡಮೆ ಸಂಯೋಜನಾಶಕ್ತಿಯ ಎರಡು ಸಾಲುಗಳ ನಡುವಣ ಏಕಸಂಕರದಿಂದ ಆಯ್ಕೆ 
ಮಾಡಿದ ಅಂತಃಸಂಕರಗಳನ್ನು, ಅಂತಃಸಂಕರ ತಳಿಸಂಕರಗಳಲ್ಲಿ ಪರೀಕ್ಷಿಸಿದಾಗ ಹೆಚ್ಚಾಗಿ 
ಕಡಮೆ ಸಂಯೋಜನಾ ಶಕ್ತಿಯವಾಗಿದ್ದವು. ಆದರೆ ಅಧಿಕ ಸಂಯೋಜಕ ಅಂತಃಸಂಕರ 
ದೊಡನೆಯ ಕಡಮೆ ಸಂಯೋಜಕ ಅಂತಃಸಂಕರದ ಸಂಕರದಲ್ಲಿ ಆಯ್ಕೆಗೊಂಡ ಅಂತಃ 
ಸಂಕರಗಳು ಕಡವೆಂಯಿಂದ ಅಧಿಕದವರೆಗಿನ ಅಂತರವುಳ ೈ ಸಂಯೋಜನಾಶಕ್ಷಿಯನ್ನು 
ತೋರ್ಪಡಿಸಿದವು, ಈ ದತ್ತಾಂಶಗಳು ಸಂಯೋಜನಾಶಕ್ತಿಯ ಒಂದು ರಿಕ ಲಕ್ಷ್ಮಣ 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ ಡ್ಕಲ್ಕೆತಿ 


ಬ್ರ ತ 
ರೋಧ ಮುಂತಾದ ಪ್ರಾಮುಖ್ಯ ಬೆಳವಣಿಗೆಯ ಚೈತನ್ಯ ವನ್ನು 
ಪ್ರತಿನಿಧಿಸುವ 110 ಅಂತಃಸಂಕರ ಸಾಲುಗಳಲ್ಲಿನ 12 ಲಕ್ಷಣಗಳನ್ನು ಒಂದರೊಡ 
ಅಂಪಃಸಂಕರ ತಳೆಸಂರಗಳ ಇಳುವರಿಗಳೊಡನೆ ಸಹಸಂಬಂ 
ವೇರ್ಪಡಿಸಲಾಯ್ತು. ಎಕರೆಗೆ ಬುಷೆಲ್‌ಗಳಲ್ಲಿ ಅಂತಃಸಂಕರ ತಳಿ ಇಳುವರಿಗಳು 
ಮತ್ತು ಈ 12 ಲಕ್ಷಣಗಳ ನಡುವೆ ಇದ್ದ ಬಹುಗುಣಿತ ಸಹಸಂಬಂಧ 0.67 ಆಗಿತ್ತು. 
ಅಂತಃಸಂಕರ ತಿಳಿಸಿಂಕರಗಳಲ್ಲಿ ಉತ್ಪನ್ನ ಭಿನ್ನತೆಯ ಸುಮಾರು ಶೇ. 45 ಭಾಗ ಅಂತಃ 
ಸಂಕರಗಳಲ್ಲಿ ಅಧ್ಯಯನಕ್ಕೊಳಪಟ್ಟ ಲಕ್ಷಣಗಳ ಆಧಾರ ಪಡೆದಿದ್ದು, ಇತರ ಶೇ. 55 
ಭಾಗ ವಿವರ೯ಲಾಗದಂತ್ರಿತ್ತು. 
ಬೀಜೋತ್ಪಾದನೆಯಲ್ಲಿ ಆವುಗಳ ಮಹತ್ವಕ್ಕೆ ಮಾತ್ರವಲ್ಲದೆ, ದ್ವಿಷಂಕರಗಳ 
ಸತ್ಬಾದನಾಶಕ್ತಿ ಸಂಬಂಧವಾಗಿಯೂ ಕೂಡ, ನ ಟಬದಾಯಕ ಆಂತ; 


ವೆಂದು ತೋರಿಸುತ್ತವೆ. ಎಲೆಯ ವಿಸ್ತಾರ, ಸಸ್ಯದ ಎತ್ತರ, ಬೇರು ಸಮೂಹದ 
ತ್ರಿ 


೦ತಸಂತರಗಳ 
ಆಯ್ಕೆಯ ಅಪೇಕ್ಷಿತತೆಯನ್ನು ಈ ಫಲಿತಾಂಶಗಳು ತೋರ್ಪದಿಸುತ್ತವೆ. ಅಧಿ 
ಸಂಯೋಜನಾಶಕ್ತಿಯುಳ್ಳ ಅಂತಃಸಂಕರಗಳನ್ನು ಆಯ್ಕೆಮಾಡಿ, ಸಂಪೂರಕ ಲಕ್ಷಣ 
ಗಳುಳ್ಳ ಆ-ತಃಸಂಕರಗಳ ನಡುವೆ ಸಂಕುಂವೇರ್ಪಡಿಸಿ, ಸ್ಪಪರಾಗಸ್ಜ ರ್ಶಿತ ಸಾಲುಗಳಲ್ಲಿ 
ಆಯ್ಕೆಯನ್ನು ಮುಂದುವರಿಸುವುದರಿಂದ. ತಮ್ಮ ಅಂತಸ್ಥ ಲಕ್ಷಣಗಳಲ್ಲಿ ಮತ್ತು ದ್ವಿ 
ಸಂಕರಗಳ ಜನ್ಮದಾತೃಗಳಾಗಿ, ಎರಡರಲ್ಲೂ ಅತ್ಯುತ್ತಮವಾಗುವ ಅಭಿವೃದ್ಧಿ ಇಂಡ 
ಅಂಶ;ಸಂಕರಗಳನ್ನು ನ ದೆಂಬುದು ಸ್ಪಷ್ಟವಾಗುತ್ತದೆ. 
ಹಿಂಸಂಕರದ ಬಳಕೆ : ಲಭ್ಯವಿರುವ ಅಂತಃಸಂಕರ ಸಾಲೊಂದಕ್ಕೆ, ಕೆಲವು 
ಸಂದರ್ಭಗಳಲ್ಲಿ ಅಧಿಕ ಲಕ್ಷಣಗಳನ್ನು ಸೆ .ಸಲು ಹಿಂಸಂಕರ ವಿಧಾನ ಅಪೇಕ್ನಿತ 
ವಾಗಬ ಹುದು. 
ತ್ರಿಮಾರ್ಗಸಂಕರ ಮಿನ್‌ಹೈಬ್ರಿಡ್‌ 301ರಲ್ಲಿರುವ ಒಂದು ಅನಪೇಕ್ಷಿತ ಗುಣ, 
ಕಾಡಿಗೆ ರೋಗಕ್ಕೆ ಈಡಾಗುವುದು. ಈ ಗುಣ ಬಹುತೇಕವಾಗಿ ಅದರ -ಪುಂಪಿತೃವಾಗಿ 
ಬಳಸಿದ ಅಂತಃಸಂಕರ 8164ನ ಅತ್ಯಧಿಕ ಈಡಾಗುವಿಕೆಯನ್ನದಲಂಬಿಸಿದೆ. ತ್ರಿಮಾರ್ಗ 
ಸಂಕರದ ವಂಶೋತ್ಪತ್ತಿ ಈ ಕೆಳಗಿನಂತಿದೆ : 2 


ಅಂತ್ಯಸಂಕರಗಳು 11 ಸೆ 
` 1__ 
| 
ಣ್ಶ (11. 14) ಅಂಶಃಸಂಕರ 8164 
| 
ಕ್ರಿಮಾರ್ಗಸಂಕರ 


| 
(11.14) : 8164 


444 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


8164 ಕಾಡಿಗೆ ರೋಗಕ್ಕೆ ಈಡಾಗುವುದನ್ನು ಹಿಂಸಂಕರದಿಂದ ಈ ಕೆಳಗೆ ವಿವರಿ 
ಸಿರುವ ರೂಪರೇಖೆ ಯಂತೆ, ಅಭಿವೃದ್ಧಿಗೊಳಿಸಲಾಗಿದೆ. 
8164, ಕಾಡಿಗೆರೋಗಕ್ಕೆ ಈಡಾಗುವುದು ಆರ್ಲಿಇನ್‌ಬ್ರೆಡ್‌ 
೧37. ಕಾಡಿಗೆರೋಗ 
ನಿರೋಧಕ. . 
ವಿಧಾನ : 
1... (8164 : ೮37 : ೫104 
2, [(0164% 037) « 81641: 8164 
1 ಮತ್ತು 2ರಲ್ಲಿನ ಕಾಡಿಗೆರೋಗ ಪ್ರತಿರೋಧ ಸಸ್ಯಗಳ ಆಯ್ಕೆಯನ್ನು 
೫3164ರೊಡನೆ ಹಿಂಸಂಕರ. 
3. ಸ್ವಪರಾಗ ಮತ್ತು ಕಾಡಿಗೆರೋಗ ಪ್ರತಿರೋಧಕ್ಕಾಗಿ 3ವರ್ಷಗಳ ಆಯ್ಕೆ. 
ವಸೇಕು ಶಾಖೆಕೇಂದ್ರದಲ್ಲಿ 1938 ಮತ್ತು 1939ರಲ್ಲಿ ನಡೆಸಿದ ಹೊಲ 
ಪ್ರಯೋಗಗಳಲ್ಲಿ, 2 ಮತ್ತು 3 ವರ್ಷಗಳಕಾಲ ಸ್ವಪರಾಗಸ್ಪರ್ಶದ ಮತ್ತು ಆಯ್ಕೆಗಳ 
ನಂತರ ಹಲವು ಅಂತಃಸಂಕರ ಸಾಲುಗಳನ್ನು ಪಡೆಯಲಾಯ್ತು. ಪಕ್ಕದಲ್ಲಿನ ಸಾಲು 
ಗಳಲ್ಲಿ ಬೆಳೆಸಿದ್ದ ೫164ರಲ್ಲಿ ಶೇ. 85ರಿಂದ 90 ಭಾಗ ಸಸ್ಯಗಳು ಕಾಡಿಗೆರೋಗ 
ಸೋಂಕು ಪಡೆದಿರುವಾಗ, ಎರಡು ವರ್ಷದ ಅವಧಿಯಲ್ಲೂ ಅವುಗಳ ಹೀಳಿಗೆಯಲ್ಲಿ 
ಶೇ. 10 ಭಾಗಕ್ಕಿಂತ ಅಧಿಕ ಕಾಡಿಗೆರೋಗ ಪೀಡಿತವಿರಲಿಲ್ಲ. ಪುನರಾವರ್ತ ಜನ್ಮದಾತೃ 
ಏನ ಆಯ್ಕೆ, ಲಭ್ಯವಿರುವ ಆಯ್ಕೆ ತಂತ್ರ ಮತ್ತು ಸಂಬಂಧಪಟ್ಟ ಉದ್ದೇಶಗಳನ್ನವ 
ಲಂಬಿಸ:ತವೆ. 
ಅಭಿಸರಣ ಅಭಿವೃದ್ಧಿ : ರಿಚ್ಚೆ ಸೂಚಿಸಿರುವ (1927) ಮತ್ತು ರಿಚ್ಚಿ ಹಾಗೂ 
ಸ್ಟ್ರೇಗ್‌ (1931) ಚರ್ಚಿಸಿರುವ ಈ ತಳಿಅಭಿವೃದ್ಧಿ ವಿಧಾನವನ್ನು ಅತಿ ವ್ಯಾಪಕವಾಗಿ 
ಅಧ್ಯಯಂನ ಮಾಡಲಾಗಿದೆ. 
ದಿ ಗುಣ ಹಿಂಸಂಕರಕ್ಕೆ ಸರಿಸಮಾನವಾಗಿರುವ, ಈ ವಿಧಾನದ ಮಹತ ತ ಏಕ 
ಸಂಕರದ ಇಳುವರಿ ಶಕ್ತಿಯನ್ನು ವಾಾರ್ಪಡಿಸದೆ, ಏಕಸಂಕರಗಳಲ್ಲಿ ಚೆನ್ನಾಗಿ ಸಂಯೋಜನೆ 
ಹೊಂದುವ ಎರಡು ಅಂಶಃಸಂಕರ ಸಾಲುಗಳಲ್ಲಿ ಪ್ರತಿಯೊಂದನ್ನೂ ವೃದ್ಧಿಗೊಳಿಸುವ 
ಯೋಜನೆಯೊಂದನ್ನು ಅದು ಒದಗಿಸುವುದೇ ಆಗಿದೆ. ಏಕಾಗ್ರಮುಖ ಅಭಿವೃದ್ಧಿಯ 
ತಾಶ್ವಿಕ ಆಧಾರ ಈ ಕೆಳಗಿನಂಶಗಳನ್ನು ಊಹಿಸಿಕೊಳ್ಳುತ್ತವೆ ಎಂದು ರಿಚ್ಚಿ ಮತ್ತು 
ಸ್ಟ್ರೇಗ್‌ ಹೇಳಿದ್ದಾರೆ : 
1. ನ್ಯನಲ್ಲಿ ಅಧಿಕ ಇಳುವರಿ .ಕೊಡುವ ಸ್ವಸಂಕರ ಸಾಲುಗಳು ಇಳುವರಿಗೆ 
ಅವಶ್ಯವಾದ ಪ್ರಮುಖ ಪ್ರಬಲ ವಂಶವಾಹಿಗಳನ್ನು ಒಟ್ಟಾಗಿ ಹೊಂದಿರುತ್ತವೆ ಮತ್ತು 
ಅವಶ್ಯಕ ಹಿಂಜರಿತ ವಂಶವಾಹಿಗಳಲ್ಲಿ ಏಕರೂಪತೆಯಾಗಿರುತ್ತವೆ, 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ ಡೆ 


2, ಗ, ಸಂಕರದಕ್ಲಿರುವ ಒಂದು ಜನ್ಮದಾತೃವಿಗಿಂತಲೂ ಅಧಿಕ ಇಳುವರಿ, 


ಲ 
ಇನ್ನೊಂದು ಜನ್ಮದಾತೃವಿನಿಂದ ಪಡೆದ ಅನುಕೂಲ ಪ್ರಬಲ ವಂಶವಾಹಿ ವಿಶೇಷಣವೆನ್ನ 


ಬಹುದಂ. 
ತಿ. ಹಲವು ಅನುಕ್ರಮ ಸಂತತಿಗಳಲ್ಲಿ, ಆಯ್ಕೆರಹಿತ ಮತ್ತು ಸಂಲಗ್ನತೆಯಿಲ್ಲ 
ದಿರುವಲ್ಲಿ ೫೫ನ್ನು ಏಗೆ ಹಿಂಸಕರಿಸುವಂತಹ ಒಂದು ಸಂಕರದ ಹಿಮ್ಮುಖ ಪರಾಗ 
ಸ್ಪರ್ಶದಿಂದ ಪುನರಾವರ್ತ ಪಿತೃ ಔನ ವಂಶವಾಹಿರೂಪವನ್ನು , 3, ಇತ್ಯಾದಿಯ 
ಸರಣಿಯಲ್ಲಿ ಛಿ ಪಡೆಯುತ್ತದೆ 


ಕ್ಕ ಜ್ಮಖ ಪರಾಗಸ್ಟಶ ೯ದ ಸಮಯದಲ್ಲಿ ಅಧಿಕ ಚೈತನ್ಯದ ವಿಷಮ 
ಯುಗ್ಮಜ ಸಂಕರಗಳ ಆಯ್ಕೆಯಿಂದ, ಜನ ಹಲವು ಆನುಕೂಲ ಪ್ರಬ ಲ ಲಕ್ಷಣಗಳನ್ನು 
ಒಂದು ವಿಷಮಯುಗ್ಕ್ಮಜ ಸ್ಥಿತಿಯಲ್ಲಿ ಹಿಡಿದಿಡಲಾಗುತ್ತದೆ. 


5.ಹಿಮ್ಮುಖ ಪರಾಗ ಸ್ಪರ್ಶ ದ ನಂತರ ಅಂತಃಸಂಕರ ಸಾಲುಗಳಲ್ಲಿನ ಆಯ್ಕೆ ಇಗೆ 
ಮತ್ತು ಹಲವು ಪ್ರಬಲ ಅನುಕೂಲ ೫ ವಂಶವಾಹಿಗಳಿಗೆ ಸಮಯುಗ್ಮಜವಾಗಿರುವ 
ಒಂದು ಸಾಲನ್ನು ಉತ್ಪಾದಿನುತ್ತದೆ. 

6, ಮರಳಿ ಪಡೆದ ಸಾಲುಗಳು (೫೫) ಮತ್ತು ಇಇ). ೫ ವಂತ್ರು ಣಗಳಿ 
ಗಿಂತಲೂ ಕೆ'.ವು ಪ್ರಬಲ ಅನುಕೂಲ ವಂಶವಾಹಿಗಳಲ್ಲಿ ಭಿನ್ನವಾಗಿರುತ್ತವೆ. ಒಂದು 
ಬಿಡಿ ವಿಭೇದದಲ್ಲಿ ಹಿಂಸಂಕರಗಳ ಪುನರಾವರ್ತ ಕ್ರಮೇಣವಾಗಿ ಅಧಿಕಾಧಿಕ ಅನುಕೂಲ 
ಮಂಶವಾಹಿಗಳಿರುವ ಉತ್ತಮ ಸಾಲುಗಳನ್ನು ಉತ್ಪಾದಿಸುತ್ತವೆ. 

ಏಕಾಗ್ರಮುಖ ಅಭಿವೃದ್ಧಿಯಲ್ಲಿ ಅತಿ ಮುಖ್ಯ ಹಂತಗಳು ಈ ಕೆಳಗಿನವನ್ನು 
ಒಳಗೊಂಡಿರುತ್ತದೆ. 

], ಅಧಿಕ ಇಳುವರಿಯ ಅಪೇಕ್ಷಿತ ॥, ಸಂಕರದ ಆಯ್ಕೆ, 

2. ೫ನನ್ನು ತನ್ನ ಎರಡು ಜನ್ಮದಾತೃ ಗಳೊಡನೆಯೂ ಹಿಂಸಂಕರವೇರ್ಪಡಿಸು 
ವುದು ಮುತ್ತು ಅನುಕ ಮ ಸಂತತಿಗಳಲ್ಲೂ ಅದರದರ ಜನ್ಮದಾತೃಗಳೊಡನೆ ಎರಡು 
ಸರಣಿಯ ಹಿಂಸಂಕರ ಮಾಡುವುದು. 

3. ಹಿಂಸಂಕರದ ಅವಧಿಯಲ್ಲಿ, ಇತರ ಅಪೇಕ್ಷಿತ ಲಕ್ಷಣಗಳುಳ್ಳ ಚೈತನ್ಯ 
ದಾಯಕ ಸಸ್ಮಗಳ ಆಯ್ಕೆ ಮತ್ತು ಅವುಗಳನ್ನು ಹಿಂಸಂಕರದಲ್ಲಿ ಬಳಸುವುದು. 

4, ಹಿಂಸಂಕರದ ಹಲವಾರು ಸಂತತಿಗಳ ನಂತರ ಅಂತಃ ಸಂಕರ ಸಾಲುಗಳೊಳಗೆ 
ಆಯ್ಕೆ. 

5. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲು. ಉತ್ತಮವಾಗಿ ಮರಳಿ ಪಡೆದ 
ಅಂತಃಸಂಕರ ಸಾಲುಗಳೊಡನೆ ಈ ನಾಲ್ಕು ಹಂತಗಳ ಅನುಕರಣೆ. 

ರಿಚ್ಚಿ ಮತ್ತು ಸ್ಟ ೇಗ್‌ (1931) ಹಿಂಸಂಕರಗಳ ಪ್ರಾಯೋಗಿಕ ಸಾಧ್ಯತೆಗಳನ್ನು 
ಪ್ರಯೋಗಾರ್ಥವಾಗಿ ರಿಧ್ಯಯನ ಮಾಡಿದರು ಮತ್ತು ಪ್ರತಿ ಜನ್ಮದಾತೃವೂ ಅಂಶತಃ 


4ೈಕ್ಕಗ್ಗ ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಒದಗಿಸುವ ಪ್ರಬಲ ಘಟಕಗಳ ಆಂತರ್‌ಕ್ರಿಯೆಗಳನ್ನು ಸಂಕರಣಓಜ ಆಧರಿಸಿದೆಯೇ 
ಎಂಬುದನ್ನು ತಿಳಿಯುವ ಸಾಧನವಾಗಿ ತಾತ್ವಿಕದೊಡನೆ ಹೊಲಿಸಿದರು. ಈ ಸಂಗ್ರಹ 
ದಲ್ಲಿಣ್ಠ, ಇ. ಕ್ಕಿ ಇತ್ಯಾದಿ ಅನುಕ್ರಮವಾಗಿ ಪ್ರಥಮ, ದ್ರಿ ತೀಯ ಮತ್ತು ತೃತೀಯ 
ಪೀಳಿಗೆಗಳನ್ನು ನಿರ್ದೇಶಿಸುತ್ತದೆ. 6ಸಂಕರಗಳ ಫಲಿತಾಂಶಗಳನ್ನು ಸಂಗ್ರಹಿಸಲಾಯ್ತು. 
ಔೃನಿಂದ ಅಂತಃಸಂಕರ ೫ ಪಿಶೃವಿನ ಇಳುವರಿಯನ್ನು ಕಳೆದು ಮತ್ತು ಆಯ್ಕೆ ಅನುಸರಿಸ 
ದಿರುವಲ್ಲಿ, ಈ ವ್ಯತ್ಯಾಸದ ಅರ್ಧ ಭಾಗವನ್ನು ಮೊದಲ ಹಿಂಸಂಕರ ಸಂತತಿಯಲ್ಲಿ 
ವ್ಯತ್ಯಾಸದ ಸ ಭಾಗವನ್ನು ಎರಡನೆಯ ಹಿಂಸಂಕರದಲ್ಲಿ, ಇತ್ಯಾದಿಯಾಗಿ ಹಿಡಿದಿಟ್ಟಿರುತ್ತ 
ವೆಂಬ ಊಹೊೆಯಿಂದ ತಾಶ್ವಿಕ ನಿರೀಕ್ಷಣೆಯನ್ನು ಎಣಿಕೆ ಮಾಡಲಾಯ್ತು. ಆಯ್ಕೆಯನ್ನು 
ಅನುಸರಿಸಿದಲ್ಲಿ ಹಿಡಿದಿಟ್ಟಿರುವ ಚೈತನ್ಯದ ಮೊತ್ತ ಈ ಆಯ್ಕೆಯ ಮಹತ್ವವನ್ನು 
ಸೂಚಿಸುತ್ತದೆ. ಈ ಕೆಳಗಿನ ಫಲಿಶಾಂಶಗಳನ್ನು ಪಡೆಯಲಾಯ್ತು : 





ಸಂಕರ ಅಥವಾ ಸ್ವ ಸಂಕರ ಸಾಲು ಮುಸ್ತವಿಕ ಇಳುವರಿ ತಾತ್ವಿಕ 
(ಗಾಜಿ ನ್ಯ ಎ... » ೬ ಜ೧ ೫೬ 19.7 0.7 
(೫೬೫) ಗ್ರ . . . » * ೬ 11.7 --0.5 11.7 
(ನ ಸಗ ಗೃ . . , . *» - 8.2 --0.4 7.6 
(7ಬಿ ಹು... : :- ... 7.2 _-0.3 5.6 
(ಜಗು ಹ್ಮ್‌ ಬಂ ಇ ಡಂ ತ ಭಂಜ 5.8 --0.3 4.6 
(೫:27) ನ್ಯ (2 ಸಂಕರಗಳು ಮಾತ್ರ) . 4.5 -ಇ0.2 4.1 
(ಇ?) ನ್ಯ (1 ಸಂಕರ ಮಾತ್ರ) . .|. 4.603 


೫ ಸ್ವ ಸಂಕರಿತ 3.6 --0.2 





ಉತ್ತಮ ಆಂತಃಸಂಕರ ಸಾಲುಗಳನ್ನು ಉತ್ಪಾದಿಸಲು ಈ ವಿಧಾನವನ್ನು ಬಳಸ 
ಬಹುದೆಂಬ ನಂಬಿಕೆಗೆ ಈ ಫಲಿತಾಂಶಗಳು ಸ್ವಲ್ಪ ಆಧಾರವೀಯುತ್ತವೆ. ಪುನರಾವರ್ತ 
ಗೊಳ್ಳದ ಜನ್ಮದಾತೃಗಳು ಮತ್ತು ಹಿಮ್ಮುಖ ಪರಾಗಸ್ಪರ್ಶದ ಅನುಕ್ರಮ ಸಂತತಿಗಳ 
ನಂತರ ಪುನಃ ಸ್ಮಾಪನೆಗೊಂಡ ಸಾಲುಗಳ ನಡುವಣ ನ್ಮ ಸಂಕರಗಳ ಇಳುವುಯನ್ನು 
ಕೂಡ ರಿಚ್ಚ ಮತ್ತು ಸ್ಟ್ರೇಗ್‌ ಅಧ್ಯಯ ವಕಾಡಿದರು. ವಿವರಣೆ ಕೊಟ್ಟಿ ಶರುವುದನ್ನು 
ಬಿಟ್ಟು, ಕೊಟ್ಟೆ ರುವ ಪ್ರತಿ ಇಳುವರಿಯೂ 6 ಸಂಕರಗಳ ಸರಾಸರಿ. 


ಸಂಕರ ಇಳುವರಿ 
(೬8) ನ್ಯ 9,4 --0.6 
7 ೬ (1೫ » ಸ್ಮ)* 13.5--0,3 
71 (1%: ಸ್ಯ) 15.7.,.0.4 


74 « (೫ » ೩) 17.5 50.4 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ - 447 


1 ೬ (೫8) (ಮೂರು ಸಂಕರಗಳು ಮಾತ್ರ) 18.3 1:0.4 
7೬ (ಜನ್ಯ) (1 ಸಂಕರ ಮಾತ್ರ) 17.4 10.2 
(೫೬೧) ಣ್ಮ 17.8 --0.5 


* (71೬ ೧) ಇನ್ನು ೫: ನ್ವ ಎಂದು ಬರೆಯಲಾಗಿದೆ. 


ಹೇಗೆ ಇಳುವರಿಗಳು ನಿರಂತರ ಹಿಎಜ್ಮಖ ಪರಾಗಸ್ಪರ್ಶ ವಿಧಾನಗಳಿಂದ ಪುನರಾ 
ವರ್ತ ಜನ್ಮದಾತೃವಿನ ಇಳುವರಿಯ ಸಮೀಪವರ್ತಿಯಾಗುತ್ತದೋ ಆದರಂತೆಯೇ 
ವಿವಿಧ ಹಿಂಸಂಕರ ಸಂತಶಿಗಳಲ್ಲಿ ಆಯೆ; ಸಗೊಳ್ಳದ ಹಿಮ್ಮುಖ ಪರಾಗಸ್ಪರ್ಶದ ಸಾಲಂಗಳ 
ಮತ್ತು ಪುನರಾವರ್ಶಗೊಳ್ಳೆದ ಜನ್ಮದಾತೃಗಳ ನಡುವಣ ಸಂಕರಗಳ ಇಳುವರಿ, ೯, 
ನ್ನು ಕ.ಕಿ ಇತ್ಯಾದಿ ಸರಣಿಯಾಧಾರದ ಮಿತಿಯಲ್ಲಿ 

ಮುಸುಕಿನಜೋಳದ ಆಂತಃಸಿಂಕರ ಸಾಲುಗಳ ನಡುವಣ ಹಿಂಸಂಕರಗಳು 
ಪುನರಾವರ್ತ ಜನ್ಮದಂತೃಗಳ ತೋರಿಕೆಯನ್ನು ತೀವ್ರಗತಿಯ ವೆ 
ಸಾಮಾನ್ಯ ಆನುಭವವಾ ದೆ, ಅದರಿಂದಾಗಿ ಅಭಿಸರಣವೃ ವ್ಯವಸ್ಥೆ 
ಸಂಕರ ಸಾ ನ್ನು ಆಗಲೂ ಹೆಚ್ಚಾಗಿ ಮಾರ್ಪಡಿಸಲು ಆಧಿಕ ಅವಕಾಶ ಒದಗಿಸುವಂತೆ 
ಏರ್ಪಡಿಸಬೇಕಾದಲ್ಲಿ, ಎರಡು ಆಥವಾ ಮೂರು ಸಂತತಿಗಳ ಹಿಂಸಂಕರಗಳನ್ನು ಮಾತ್ರ 
ಬಳಸಬಹುದಾದದ್ದು ಸಂಭವನೀಯವೆಂದು ತೋರ್ಪಡುತ್ತದೆ. 

ಮಿನ್ನಿಸೋಟಾ ಕೇಂದ್ರದಲ್ಲಿ (ಅಪ್ರಕಟಿತ) ಅಭಿಸರಣ ಅಭಿವೃದ್ಧಿಯ ಸ್ವಲ್ಪ 
ಮಟ್ಟಿನ ವ್ಯಾಪಕ ಅಧ್ಯಯನಗಳನ್ನು ಹೇಯ್ಸ್‌ ಮತ್ತು ಜಾನ್ಸನ್‌ ನಿರ್ವಹಿಸಿದರು. 
೮15.016, 0೮ 19 ಮತ್ತು 020 ಎಂದು ಹೆಸರು ಪಡೆದ ರಸ್ಸರ್‌ ವ್ಹೈಟ್‌ 
ಡೆಂಟ್‌ನ 4 ಆಂತಃಸಂಕರ ಸಾಲುಗಳೊಡನೆ ಒಂದು ಅಧ್ಯಯನವನ್ನು ಮರ್ಭಿ (1941) 
ಪೂರ್ಣಗೊಳಿಸಿದ. ಈ ಸಾಲುಗಳನ್ನು (೮15 ೬ ೮19) ಮತ್ತು (೮16 : ೮20) 
ಎರಡು ಏಕಸಂಕರ ಸಂಯೋಜನೆಗಳಲ್ಲಿ ಬಳಸಲಾಯ್ತು. ಈ ಎರಡು ಸಂಕರಗಳೊಳಗೆ 
ಪ್ರತಿಯೊಂದರಲ್ಲೂ ಸ್ಟ _ಲ್ಪಮಟ್ಟಿಗಿನ ವ್ಯಾಪಕ ಅಭಿಸರಣ ಅಭಿವೃದ್ಧಿಯೋಜನೆಯನ್ನು ಶೆ 
1931ರಲ್ಲಿ ಪ್ರಾರಂಭಿಸಲಾಯ್ತು, 2 ವರ್ಷಗಳ ಸ್ವಪರಾಗಸ್ಪರ್ಶ ಮತ್ತು ಆಯ್ಕೆಯ 
ನಂತರ 1937ರಲ್ಲಿ ಪುನಃಸ್ಥ್ರಾಪಿತ ಸಾಲುಗಳನ್ನು ಪುನರಾವರ್ತ ಪಡೆಯದ ಜನ್ಮ 
ಬಾತೃವಿನೊಡನೆ ಸಂಕರವೇರ್ಪಡಿಸಲಾಯ್ತ್ಡ. ಮತ್ತು ಈ ಸಂಕರಗಳ ಇಳುವರಿಯನಲ್ನ 
(೧15 : ೮19) ಅಥವಾ (೧೮16 ೬ €೮20ಗಳ | ಇಳುವರಿಯೊಡನೆ ಪುನರಾವರ್ತ 
ಪ್ರಯೋಗಗಳಲ್ಲಿ ಹೋಲಿಸಲಾಯಿತು. (015 ೬೮19) ಅಥವಾ (೮16 ೬ €20) 
ಗಳೊಡನೆ ಹೋಲಿಸಿದಾಗ, ಒಂದು ವ್ಯತ್ಯಾಸದ ಮಾನಕ ಭ್ರೃಂಶವನ್ನು 1 ರಿಂದ 5 


ಸಲದಷ್ಟು ಅಂತರದ ಸಂಭವನೀಯ ಅಥವಾ ಅಸಂಭವ ಮಟ್ಟ ಗಳಲ್ಲಿ ಇಳುವರಿಯನ್ನು 


448 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅನುಕರಿಸಲಾಯ್ತ. ಎಲ್ಲ ಸಂಕರಗಳ ಫಲಿತಾಂಶಗಳನ್ನು ಕೋಷ್ಟಕ 37ರಲ್ಲಿ ಸಂಕ್ಷೀಪಿಸ 
ಲಾಗಿದೆ. 


ಕೋಷ್ಟಕ 37; ಪುನರ್‌ ಸ್ಥ ಸಿತವಾಗದ ಜನ್ಮದಾತೃಗಳೊಡನೆ 
ವಿಕಸಂಕರಗಳಲ್ಲಿ ಪರೀಕ್ಷಿಸಿದ ಪುನಃ ಸ್ಥಾ.ಸನಗೊಂಡ ತಳಿಗರಲ್ಲಿನ ಸಂಕರಗಳ 
ಇಳುವರಿಗಳ ಯಾದೃಚ್ಛೆಕ್‌ ವಿತರಣೆ 
'ಸಕಕ್ತ ತ್ಮ ಡು ವೈತ್ಯಾಸದ ಮಾನಕ ಭ್ರಂಶಗಳ-5 ರಿಂದ-2 ಸಲಗಳ 


ಹಾಲುಗಳ ವರ್ಗ ಬಿಂದುಗಳು 
( ಮಾಡಿದ ಜಾ ಸು ಸಸ ಜಾಜ್‌್‌] 





8) ವರ್ಷಗಳು | ೨5 ! -4 | 3 -2 -1. 0 4 








30 : 2 4.1.1111... ೯ಊ [| 
14 3 ೪೫ 111..1%.1.. 
ಚ ಗೆ | ಹ 1.1.1 





ಪರೀಕ್ಷಿಸಿದ 51 ಸಂಕರಗಳಲ್ಲಿ ಮೂಲ ಓ್ಮ ಗಿಂತಲೂ ಒಂದು ವ್ಯತ್ಯಾಸದ 
ಮಾನಕಭ್ರಂಶ -. 2 ಸಲದ ಇಳುವರಿ ವರ್ಗದಲ್ಲಿ 1 ಮತ್ತು 11 ಸಂಕರಗಳ ವ್ಯತ್ಯಾಸದ 
ಮಾನಕಭ್ರಂಶಗಳು- 2ರಿಂದ. 5 ದರ್ಜೆಯವಾಗಿದ್ದವು. ಆದ್ದರಿಂದ ಇಳುವರಿಯಲ್ಲಿ 
ಇವು ಣ್ಯ ಸಂಕರಗಳಿಗಿಂಶಲೂ ಗಮನಾರ್ಹವಾಗಿ ಕಡವೆ:ಯೆಂದು ಭಾವಿಸಲಾಯ್ತು, 

ಪುನಃಸ್ಥಾಪಿತ ಸಾಲುಗಳ ನಡುವಣ 17 ್ಶೃಸಂಕರಗಳನ್ನು 1940ರಲ್ಲಿ ಅಧ್ಯ 
ಯನ ಮಾಡಲಾಯ್ತು. ಈ 17 ಸಂಕರಗಳಲ್ಲಿ, ಮೂಲ [| ಸಂಕರಗಳೊಡನೆ ಹೋಲಿಸಿ 
ದಂತೆ .. 2 ವರ್ಗದಲ್ಲಿ ಸೇರಿಸಿದ 2 ಮತ್ತು .. 4 ವರ್ಗದಲ್ಲಿ ಸೇರಿಸಿದ ಎರಡು ಇದ್ದವು, 
ಅಭಿಸರಣ ವೃದ್ಧಿ ವಿಧಾನದಿಂದ, ೫, ಸಂಕರಗಳ ಉತ್ಪತ್ತಿಯನ್ನು ಅವುಗಳೊಳಗೇ 
ವೃದ್ಧಿ ಪಡಿಸಬಹುದೆಂದಂ ನಂಬಲು ಸ್ವಲ್ಪ ಕಾರಣವನ್ನು ಈ ಫಲಿಶಾಂಶಗಳು ಒದಗಿರು 
ತ್ತವೆ. ಪುನಃಸ್ಥಾಪಿತ ಸಾಲುಗಳಲ್ಲಿ ಉತ್ಪನ್ನ ಶಕ್ತಿಯನ್ನು ಪರೀಕ್ಷಿಸುವ ಅವಶ್ಯಕತೆಯನ್ನು 
ಅವು ತೋರ್ಪಡಿಸುತ್ತವೆ ; ಮತ್ತು ಪುನಃಸ್ಥಾಪಿಶ ಸಾಲಿನ ಪ್ರಥಮ ಪರೀಕ್ಷೆಯನ್ನು 
ಪುನಃಸ್ಮಾಪಿತಗೊಳ್ಳದ ಜನ್ಮದಾತೃವಿನೊಡನೆಯ ಸಂಕರದಿಂದ ಮಾಡಬಹುದು. 
ಪುನಃಸ್ಥ್ರಾ ಪಿತಗೊಳ್ಳದ ಜನ್ಮದಾತೃವಿನೊಡನೆಯ ಸಂಕರಗಳಲ್ಲಿ ಮೂಲ ನ್ಮ ಸಂಕರ 
ಗಳಷ್ಟೇ ಸಮರ್ಪಕ ಉತ್ಪತ್ತಿ ಕೊಡದ ಸಾಲುಗಳನ್ನೆಲ್ಲಾ ತ್ಯಜಿಸಬೇಕು. 

1935ರಲ್ಲಿ ಪ್ರಾರಂಭವಾಗಿ, ಹೇಯ್ಸ್‌ ಮತ್ತು ಇತರರು ವರದಿ ಮಾಡಿರುವ 
(1946,) ಅಭಿಸರಣವೃದ್ಧಿ ಕಾರ್ಯಕ್ರಮದಲ್ಲಿ, ಮಿನ್‌ ಹೈಬ್ರಿಡ್‌ 403 (11, 14) 
೫ (೧23 : &374 ದಿ ್ವಸಂಕರದಿಂದ ಪಡೆದ `ಅಂತಃ ಸಂಕರ ಸಾಲುಗಳನ್ನು ಬಳಸ 
ಲಾಯ್ತು, 


ಮುಸುಕಿನಜೋಳ ತಳಿಅಭಿವೃದ್ಧಿ ಏಿಧಾನಗಳ ಅಭಿವೃದ್ಧಿ ಷ್ಕಿಕ್ಕಯಿ 


೭23 ಮತ್ತು 4374 ಗಳಿಗಿಂತಲೂ ಅಂತಃಸಂಕರ ಸಾಲುಗಳು 11 ಮತ್ತು 
14 ಶೀಘ್ರ ಪಕ್ಚೃತೆಯವು, ಆದರೆ ಅಡ್ಡಬೀಳುವಿಕೆ ಮತ್ತು ಕಾಡಿಗೆ ರೋಗಗಳಿಗೆ ಈಡಜಾಗು 
ವವು, (11: ೧23) 1, ಮತ್ತು (14 ೬,4374) 1ಕ್ಕೆ ಗಳ ಕೆಲವು ಪುನಃ 
ಸ್ಥಾಪಿತ ಸಾಲಂಗಳು ಅನುಕ್ರಮವಾಗಿ, ಮೂಲ ಸಾಲುಗಳಾದ 11 ಮತ್ತು 14ಗಳಿ 
ಗಿಂತಲೂ ಅಧಿಕ ಉತ್ಪತ್ತಿಯವೂ ಮತ್ತು ಶೀಘ್ರ ಪಕ್ಚ್ವತೆಯವೂ ಆಗಿದ್ದವು ಮತ್ತು 
ಅವಗಳು ಅಡ್ಡಬೀಳುವಿಕೆ ಮತ್ತು ಕಾಡಿಗೆರೋಗಕ್ಕೆ ಅಧಿಕ ಪ್ರತಿರೋಧ ಹೊಂದಿದ್ದವು. 

ಉನ್ನತ ಸಂಕರ ಪರೀಕ್ಷೆಗಳಲ್ಲಿ, ವೃದ್ಧಿ ಗೊಂಡ 11 ಮತ್ತು ವೃದ್ಧಿಗೊಂಡ 14 
ಗಳ ಆನೇಕ ಆಯ್ಕೆಗೊಂಡ ಪುನಃಸ್ಥಾ ಪಿತ ಸಾಲುಗಳು ಮೂಲ ಆಂತಃಸಂಕರ 11 
ಮತ್ತು 14 ಸಾಲುಗಳಿಗಿಂಶ ಅಧಿಕ ಉತ್ಪತ್ತಿಯಿತ್ತವು. (1114) ಏಕಸಂಕರದ 
ಹೋಲಿಕೆಯಲ್ಲಿ ಏಕಸಂಕರ ವರ್ತನೆಯ ಆಧಾರದಿಂದ ಉನ್ನತ ಅಭಿವೃದ್ಧಿ ಪಡೆದ 
ಸಾಲುಗಳಾದ (ಅಭಿ. 1114) ಮತ್ತು (ಅಭಿ. 14,11)ಗಳನ್ನು ಆಯ್ಕೆ 
ಮಾಡಲಾಯ್ತತ್ತು. 

ಅದೇ ವಿಧಾನದಲ್ಲಿ, (11: (023) ೮23, ಮತ್ತು (14 : &374) &೨37ತ, 
ಹಿಂಸಂಕರಗಳಿಂದಲೂ ವ ದ್ಧಿ ಗೊಂಡ ಸಾಲುಗಳನ್ನು ಆಯ್ಕೆ ಮಾಡಲಾಯ್ತು. 

ಆಯ್ಕೆಗೊಂಡ ಅಭಿವೃದ್ಧಿ ಪಡೆದ ಸಾಲುಗಳ ನಡುವಣ ಏಕ ಸಂಕರಗಳಿಂದ, 
862 ದ್ವಿಸಂಕರಗಳ ವರ್ತನೆಯ ಭವಿಷ್ಯ ನಿರ್ಧರಿಸಲಾಯ್ತು. ಅವುಗಳಲ್ಲಿ, 46ರ 
ಭವಿಷ್ಯಸೂಚಿತ ಮಾಲ್ಕಗಳು ಮಿನ್‌ಹೃಬ್ರಿಡ್‌ 403ರ ಉತ್ಪತ್ತಿಗೆ ಸಮನಾಗಿ ಅಥವಾ 
ಉತ್ತಮವಾಗಿತ್ತು ಮತ್ತು ಪಕ್ಚತೆಯಲ್ಲಿ ಅದರಷ್ಟೇ ಅಥವಾ ಅದಕ್ಕಿಂತಲೂ ಶೀರ್ಫ 
ವಾಗಿತ್ತು. ಇಳುವರಿ ಪರೀಕ್ಷೆಗಳಲ್ಲಿ ವಾಸ್ತವಿಕ ದ್ವಯಾಂಶಗಳಾಗಿ ವಪರೀಕ್ಷೆಗಳಿ 
ಗೊಳಪಟ್ಟ ಆಯ್ಕೆಗೊಂಡ ದ್ವಿ ಸಂಕರಗಳಲ್ಲಿ 10 ತಮ್ಮ ಇಳುವರಿಯಲ್ಲಿ ಮಿನ್‌ಹೈಬ್ರಿಡ್‌ 
403ರಷ್ಟೇ ಅಥವಾ ಅಧಿಕವಾಗಿತ್ತು. ಹಲವು ತಮ್ಮ ಇಳಂವರಿಯಲ್ಲಿ ಗಮನಾರ್ಹವಾದ 
ಹೆಚ್ಚಳ ಪಡೆದಿದ್ದವು. 

ತೀವ್ರ ಕೊರತೆಯಿರುವ ಲಕ್ಷಣಗಳಿಗಾಗಿ ಅಭಿಸರಣ ವೃದ್ಧಿಯ ಮೂಲ 
ಆಂತಃಸಂಕರ ಸಾಲಿನ ಅಭಿವೃದ್ಧಿ, ಇತರ ಅಂತಃಸಂಕರ್ದುಸಾಲು ಆ ಲಕ್ಷಣಗಳನ್ನು ಪಡೆ 
ದಿರುವಲ್ಲಿ. ಸಂಬಂಧಕವಾಗಿ ಸುಲಭವಾಗುತ್ತದೆ. ಅಭಿಸರಣ ಯೋಜನೆಯ ಅಂತಃಸಂಕರ 
ಜನ್ಮದಾತೃಗಳಲ್ಲಿ ಒಂದಂ, ಕಾಡಿಗೆರೋಗ ಮತ್ತಾ ಆಡ್ಡಬೀಳಂವಿಕೆಯ ಅತ್ಯುತ್ತಮ 
ಪ್ರತಿರೋಧ ಪಡೆದಿದ್ದು, ಅಂತಿಃಸಂಕರಕ್ಕೆ ಉತ್ತಮ ಇಳುವರಿ ಕೊಟ್ಟಿ ರಂವಲ್ಲಿ ಮತ್ತು 
ಇನ್ನೊಂದು ಜನ್ಮದಾತ್ಮ ಈ ಲಕ್ಷಣಗಳಲ್ಲಿ ಕೊರತೆ ಪಡೆದು ಕಡವೆಂ ಇಳುವರಿಯಿತ್ತಿ 
ರುವ ಎರಡು ಸಂದರ್ಭಗಳಲ್ಲಿ ಆನಪೇಕ್ಷಿತ ಜನ್ಮದಾತೃವನ್ನು ಅಭಿಸರಣ ವೃದ್ಧಿಯ 
ಮೂಲಕ ಉತ್ತವಂಗೊಳಿಸುವುದು ಸಂಬಂಧಕವಾಗಿ ಸುಲಭ ಸಾಧ್ಯವಾದದ್ದು. ಆದರೆ, 
ಇಳುವರಿ ಶಕ್ತಿ ಮತ್ತು ಇತರ ಮುಖ್ಕ ಲಕ್ಷಣಗಳಲ್ಲಿ ಅಧಿಕ ಅಪೇಕ್ಷಿತ ಜನ್ಮದಾತೃವಿಗೆ 
29 


450 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಮಾನವಾದ ಆಥವಾ ಅದಕ್ಕಿಂತ ಉತ್ತಮ ಪುನಃಸ್ಥಾಪಿತ ಸಾಲುಗಳನ್ನು ಪಡೆಯು 
ವುದು ಸ್ವಲ್ಪಮಟ್ಟಿಗೆ ಕಷ್ಟದಾಯಕವಾದದ್ದು. 

ಬಹ್ವಂಶ ಅಭಿಸರಣ : ರಿಚ್ಚಿ (1946) ಪ್ರಕಟಿಸಿರಂವ ಅಭಿಸರಣ ಅಭಿ 
ವೃದ್ಧಿಯ ಒಂದು ಮಾರ್ಪಾಟು, ಬಹ್ವಂಶ ಅಭಿಸರಣ, ಅಂತಃಸಂಕರ ಸಾಲುಗಳ 
ಅಭಿವೃದ್ಧಿ ಮತ್ತು ಸಂಕರಗಳಲ್ಲಿ ಅವುಗಳ ಬಳಕೆಗಾಗಿ ಪ್ರಜನನ ದ್ರವ್ಯದ ಹಲವು ಸಣ್ಣ 
ಉಪಹರಿವುಗಳನ್ನು ಪಡೆದು ದೊಡ್ಡ ಹರವಿನ ಅಭಿಸರಣವನ್ನು ಸೂಚಿಸುತ್ತದೆ. 
ಬಳಸಿದ ವಿಧಾನ ಈ ಕೆಳಗಿನ ಸ್ವಭಾವದ್ದಾಗಿತ್ತು, (೧. ಸಿ) ಸ್ಮಿ:(ಐಿ) ಸ್ಮ 
ಇದರಲ್ಲಿ ಕ್ಕಿ. ಈ ಸೂತ್ರದ ಸಮಂಜಸತೆಯನ್ನು ಪರೀಕ್ಷಿಸುವ ಗುರಿಹೊಂದಿದೆ. 4 
ಹಿಂಸಂಕರಗಳನ್ನು ಸೂಚಿಶುತ್ತದೆ. 

ಬಹುತೇಕ ಪುನಃಸ್ಮಾ ಪಿತ ತಳಿಗಳು ತಮ್ಮ ಪುನರಾವರ್ತ ಜನ್ಮದಾತೃಗಳಿಗಿಂತಲೂ 
ಅಧಿಕ ಇಳುವರಿ ಕೊಡುವವಾಗಿದ್ದ ವ್ರ ಮೂರು ಪುನರಾವರ್ತ ಜನ್ಮದಾತ್ಮಗಳ 
ಇಳುವರ್ಮಿಶೇ, 100 ಎಂದು ಭಾವಿಸಿ, ಪೂರ್ಣ ಪ್ರಯೋಗದ ಸರಾಸರಿಗಳ ಸಾರಾಂಶ 
ಈ ಕೆಳಗಿನಂತಿದೆ ; 





ಪುನರಾವರ್ತ ಜನ್ಮದಾತೃ ಪುನಃ ಸ್ಥಾಪಿತ ಸಾಲು ಒಂದೇಪುನರಾವರ್ತವಿಲ್ಲದ ;ವಿವಿಧ ಪ್ರನರಾವರ್ತವಲ್ಲದ 
ಅಂತಃಸಂಕರ ಡ್ರ್ರಿ. ಗಳು (01 ಹಿ) ಹ್ಮ ಜನ್ಮದಾತೃವಿನ ಸಾಲುಗಳ (ಜನ್ಮದಾತೃಗಳನ್ನು ಪಡೆದ 





ಇತ್ಯಾದಿ ಇಡ್ಯಾದಿ ನಡುಮಾ ಸಂಕರಣಗಳು | ಸಾಲುಗಳ ಸಂಕರಗಳು 
(೮ ಹಿ)ಗ್ಮಿ» (೮ ೬ ಡಿ)ಯ್ಮೀ 
(೮ ೬ ಸಿ) (1) ೬ ಗಿ) »೬ಕ್ಕಿ 
ಇತ್ಯಾದಿ 
100% 130% | 182% 191% 





ಒಂದೇ ಪುನರಾವರ್ತ ಜನ್ಮದಾತೃವಿನಿಂದ ಪಡೆದ ಸಾಲುಗಳ ನಡುವಣ 
ಸಂಕರಗಳಿಂದ ಪಡೆದವುಗಳಿಗಿಂತಲೂ ಭಿನ್ನ ಪೃನರಾವರ್ತ ಜನ್ಮದಾತೃಗಳ ಸಾಲುಗಳ 
ನಡುವಣ ಸಂಕರಗಳ ಸರಾಸರಿ ಇಳುಎಟಗಳು ಸ್ವಲ್ಪಮಾತ್ರ ಹೆಚ್ಚಾಗಿತ್ತೆಂಬುದನ್ನು 
ಗಮನಿಸಬೇಕು. ಹಾಗಿದ್ದರೂ, ವ್ಯತ್ಯಾಸಗಳು ನಿರೀಕ್ಷಿತ ಮಾರ್ಗವನ್ನನುಸರಿಸಿವೆ. 

ಲಿಂಕಾಣು ಆಯ್ಕೆ : ಸ್ಟಾಡ್ಜರ್‌ (1944) ಸೂಚಿಸಿದ ಲಿಂಗಾಣು ಆಯ್ಕೆ 
ವಿಧಾನ, ಆರಿಸಿದ ಮೂಲದಿಂದ ಪಡೆದ ಲಿಂಗಾಣುಗಳನ್ನು ಪರಿಚಿತ ವರ್ತನೆಯ ಒಂದು 
ಅಂತಃಸಂಕರದವುಗಳೊಡನೆಯ ಸಂಯೋಜನೆ, ಅಧ್ಯಯನಕ್ಕೊಳಪಟ್ಟ ಲಿಂಗಾಣುಗಳ 
ಸಂಖ್ಯೆಯಷ್ಟೇ ಈ ಸಂಕರದ ಸಸ್ಯಗಳಿಗೆ ಸ್ವಸಂಕರ ಏರ್ಪಡಿಸುವುದು ಮತ್ತು ಈ ಸ್ವ 
ಸಂಕರ ಸನ್ಯಗಳ ಪರಾಗವನ್ನು ಒಂದು ಪರೀಕ್ಷಕದೊಡನೆ, ಪ್ರಶಿಲಿಂಗಾಣು ೬. ಅಂತಃ ಸಂಕರ 


ಮುಸುಸಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಆಭಿವೃದ್ಧಿ ಡಿಸ್‌ 


ವನ್ನು ಪರೀಕ್ಷಕದೊಡನೆ ಸಂಕರಮಾಡಿ ಪಡೆದವುಗಳನ್ನು ಒಂದು ಉತ್ಪತ್ತಿ ಪ್ರಯೋಗ 
ದಲ್ಲಿ ಹೋಲಿಸಲಾಗುತ್ತ ದೈ, ಉತ್ತಮ ಇಳುವರಿಯ ಸಂಕರಗಳನ್ನು ಆಯ್ಕೆಮಾಡ 
ಲಾಗುತ್ತದೆ ಮತ್ತು ಈ ಲಿಂಗಾಣು ೬ ಅಂತಃಸಂಕರಿತ ಸಂಕರಗಳ ಸ್ವ ಸಂಕರ ಪೀಳಿಗೆಗಳನ್ನು 
ಮುಂದಿನ ಆಯ್ಕೆಗೆ ಆಧಾರವಾಗಿ ಬಳಸಲಾಗುತ್ತದೆ. 

ಲಿಂಗಾಣು ಆಯ್ಕೆಯ ಕಾರ್ಯಕ್ರಮದಲ್ಲಿ ಲಿಂಗಾಣುವಿನ ಮೂಲ, ತೆರವು ಪರಾಗ 
ಸ್ಪರ್ಶದ ತಳಿಯಾಗಿರಬೇಕಾಗಿಲ್ಲ.. ಅವು ಏಕ ಅಥವಾ ಅಧಿಕ ಸಂಕೀರ್ಣ ಸಂಕರಗಳು 
ಅಥವಾ ಇತರ ಆಂತಃಸಂಕರಗಳು ಕೂಡ ಆಗಿರಬಹಂದಂ. 

ಒಂದು ತಳಿಯ ತೆರವು ಪರಾಗಸ್ಪರ್ಶ ಸಸ್ಯಗಳಲ್ಲಿ (ಯಾದೃಚ್ಛಿಕ ಪರಾಗಸ್ಪರ್ಶ 
ವನ್ನು ಊಹಿಸಿಕೊಂಡು) ಶೇ. 1ಭಾಗ ಅತ್ಯುತ್ತಮ ಲಿಂಗಾಣುಗಳು ಒಂದರೊಡ 
ನೊಂದರ ಸಂಯೋಜನೆಯಲ್ಲಿ 10,000 ಸಲಕ್ಕೆ 1 ಸಲ ಮಾತ್ರ ಇರುತ್ತವೆಂದು ನಿರೀ 

ಸಬಹುದು. ಇದನ್ನು ಸರಳವಾಗಿ 001 ೫0.01 20,0001 ಅಥವಾ 

1 10,000 ಎಂದು ಎಣಿಸಲಾಗಿವೆ. ಸ್ಥಿರ ವಂಶವಾಹಿರೂಪದ ಒಂದು ಅಂತಃಸಂಕರ 
ದೊಡನೆ ತಳಿಯ ಸಂಕರದಲ್ಲಿ ಅತ್ಯುತ್ತಮ ಲಿಂಗಾಣುಗಳ ಶೇ. 1 ಭಾಗದ ಸಂಭವ 
ಪ್ರಮಾಣ ಅಂತಃಸಂಕರ ಲಿಂಗಾಣುಗಳೊಡನೆಯ ಸಂಯೋಜನೆಯಲ್ಲಿ 100ರವ್ಲಿ 
ಒಂದರಂತೆ ಕಂಡುಬರುತ್ತದೆ. 

ತಳಿಸವಂಪ್ಟಿಗಳಿಂದ ನೇರವಿಯುಕ್ತನಗೊಳಿಸುವಿಕೆಗಿಂತ, ಲಿಂಗಾಣು ಆಯ್ಕೆಯ 
ಇಂತಹ ವಿಧಾನದ ಅನುಕೂಲಗಳು, (1) ತಳಿ ಸಮಪ್ಪಿಗಳಲ್ಲಿ ಅಸಾಧಾರಣ ಲಿಂಗಾಣು 
ಗಳನ್ನು ಗುರುತಿಸುವುದರ ಅಧಿಕ ಸಂಭವಪ್ರಮಾಣ (2) ಅಪೇಕ್ಷಿತ ಲಕ್ಷಣಗಳಿಗಾದರೂ 
ಅಂತಃಸಂಕರಗಳಿಂದ ಒಳತರಲ್ಪಟ್ಟ ವಿಷಮಯುಗ್ಮಜತೆಯನ್ನು ಎಲ್ಲಾ ಸಸ್ಯಗಳು ಪಡೆ 
ದಿರಬಹುದಾದ ಉತ್ಪನ್ನಬಿಟ್ಟು ಇತರ ಕೃಷಿ ಶಾಸ್ತ್ರೀಯ ಲಕ್ಷಣಗಳ ವೆೀಲೆ ಉತ್ತಮ 
ನಿಯಂತ್ರಣ ಮತಶ್ತು (3) 5ೃನಭ್ಲಿ ಆಯ್ಕೆ ಯಿಂದ ಇನ್ನೂ ಹೆಚ್ಚೆ ನವೃ ದಿ ಯ ಸಂಭವ 
ನೀಯಶೆಯ ಆಧಿಕ್ಯ ಎಂದು ಸ್ಟ್ರಾಡ್ಜರ್‌ ಹೀಂದ್ದಾನೆ. 

ಒಂದು ನಿರ್ದಿಷ್ಟ ದ್ವಿಸಂಕರದಲ್ಲಿ ಉಪಯೋಗಿಸಲು ಒಂದು ಅಂತ:ಸಂಕರದ 
ಅಭಿವೃದ್ಧಿಗಾಗಿ ಬಂಗಾಣು ಆಯ್ಕೆಯ ಈ ವಿಧಾನ ಪ್ರಯೋಗವನ್ನು ಹೇಯ್ಸ್‌. 
ರಿಂಕೆ ಮತ್ತು ತ್ಲಿಯಾಂಗ್‌ (19468) ಚರ್ಚಸಿದರು. ಉದಾಹರಣೆಗೆ, ಒಂದು 
ದಿ ವಿಸಂಕರದ ಅಂತಃಸಂಕರದಲ್ಲಿ ದಿ ್ವಸಂಕರದ ಉತ್ಪತ್ತಿ ಮಂಶವಾಹಿರೂಪದ ಸಂರಚನೆಯ 
ಕೊಡುಗೆ ಅತ್ಯಲ್ಪವೆಂದು ಕಂಡುಬಂದಲ್ಲಿ, ಆ ಅಂತಃಸಂಕರದ ಅಭಿವೃದ್ಧಿಗಾಗಿ ಲಿಂಗಾಣು 
ಆಯ್ಕೆಯನ್ನು ಬಳಸಬಹುದು. ಒಂದು ದ್ವಿಸಂಕರದಲ್ಲಿ (& ಆ0(6 ೬1), ೫ ತನ್ನ 
ಉತ್ಪತ್ತಿಯಲ್ಲಿ ಅಲ್ಪ್ಬವಾಗಿದೆಯೆಂದು ಕಂಡಾ ದಲ್ಲಿ ಶಯನ್ನು ಆಂತಃಸಂಕರದ ಜನ್ಮ 
ದಾತೃವಾಗಿ ಬಳಸಿ, ಲಿಂಗಾಣು ಆಯ್ಕೆಯನ್ನು ಅನುಸರಿಸಬಹುದು. ಈ ಸಂಕರಗಳಲ್ಲಿ 
(ತಳಿ 8) ಕೆಲವನ್ನು (೮ 2) ಪರೀಕ್ಷಕವಾಗಿ ಬಳಸಿ ಸಂಕರ ಮಾಡಿದಲ್ಲಿ, ತ್ರಿಮಾರ್ಗ 


452 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಂಕರ 8(0೮ ೬ 7೧) ಗಳಿಗಿಂತಲೂ ಅಧಿಕ ಉತ ತೈತ್ತಿಯಿತ್ತಿದೆ... ಈ ಹೆಚ್ಚಳ ತಳಿಯಿಂದ 
ಪಡೆದ ಲಿಂಗಾಣುವಿನ ಪರಿಣಾಮದಿಂದಾದುದೆಂದು ಭಾವಿಸಲು ಸಾಧ್ಯ. 

ಅಂತಃಸಂಕರಗಳಿಗಿಂತ ಉನ್ನತ ಸಂಯೋಜನಾಶಕ್ತಿಯುಳ್ಳ (ಲಿಂಗಾಣು ೬ ಅಂತಃ 
ಸಂಕರ) ಸಂಕರಗಳನ್ನು ಬಳಸುವ ಸಂಬಂಧವಾಗಿ ಸ್ಟಾಡ್ಜರ್‌ನ ವಿಧಾನವನ್ನು, ರಿಚ್ಚಿ 
(1947) ಹಾಗೂ ಹೇಯ್ಸ್‌ ಮತ್ತಿತರರು, ಲಿಂಗಾಣು ಆಯ್ಕೆ ವಿಧಾನಗಳ ಒಂದಂ 
ವಿಶ್ಲೇಷಣೆ ಮತ್ತು ವಿಮರ್ಶೆಯಲ್ಲಿ ಪ್ರಶ್ನಿಸಿದ್ದಾರೆ. ಹಾಗೂ ಸಂಕರಗಳು ಉನ್ನತವಾದು 
ದಲ್ಲದಿದ್ದರೂ ಕೂಡ, ಬೇರ್ಪಡು ಸಂತಶಿಗಳಲ್ಲಿನ ಆಯ್ಕೆ ಅಭಿವೃದ್ಧಿಗೊಂಡ ಸಂಯೋ 
ಜನಾಶಕ್ತಿಯನ್ನು ಒದಗಿಸಬಹುದು, ಎಂಬುದನ್ನು ಅವರು ತೋರಿಕೊಟ್ಟಿ ದ್ದಾರೆ. 

ಅತ್ಯಧಿಕ ಅಪೇಕ್ಲಿತ ದ್ವಿಸಂಕರ ಒಂದರಲ್ಲಿನ ಲಿಂಗಾಣು ಆಯ್ಕೆಯ ಒಂದು ಅಧ್ಯ 
ಯನದಲ್ಲಿ (ಪಿನ್ನೆಲ್‌ ಮತ್ತಿತರರಂ 1952), ಕಡಮೆ ಉತ್ಪತ್ತಿಯ ಅಂಶಃಸಂಕರವನ್ನು 
ಲಿಂಗಾಣು ಆಯ್ಕೆ ವಿಧಾನದ ಅನ್ವಯದಿಂದ ವ್ರ ೈದ್ಧಿ ಗೊಳಿಸಬಹುದೆಂಬ ಸೂಚನೆ ದೊರ 
ಕಿತು. ಈ ಅಧ್ಯಯನ, ಮಿನ್‌ 406ನ್ನು ವೃದ್ಧಿಗೊಳಿಸುವ ತಳಿಅಭಿವೃದ್ಧಿ ಕಾರ್ಯ 
ಕ್ರಮದ ಒಂದು ಹಂತವನ್ನು ಒಳಗೊಂಡಿತ್ತು. 

ಏಕಸಂಕರ ಸರಾಸರಿಯೊಂದರಲ್ಲಿ ಅಂತಃಸಂಕರಗಳ ಉತ್ಪತ್ತಿ ಸಂಬಂಧಗಳನ್ನು 
ಕೋಷ್ಟಕ 38ರಲ್ಲಿ ಕೊಡಲಾಗಿದೆ. 


ಕೋಷ್ಟಕ 38 : ಮಿಂನ್‌ ಹೈಬ್ರಿಡ್‌ 406 (ಓ25: &334 (473೬ 
&375)ರ ಅಭಿವೃದ್ಧಿಯಲ್ಲಿ ಲಿಂಗಾಜು ಆಯ್ಕೆ 
ಸಂಕರಗಳ ಸರಾಸರಿ 








ಆರ್ದ್ರತೆ ಶೇಕಡಾವಾರು ಬುಷೆಲ್‌ 
ಹಸಿರ ಹಿ74, ಹಿ375 . . ಆ ೬ 24.6 76.2 
ಹಿಸಿ34 ೬ ಹಿ73. ಹಿತಿಗಿ . . ೬0೧ 0 ್‌ 24.7 79.4 
ಸಿ73 ೬ ಹ25, 33ರ. , . . ೩ 24,6 74.8 
ಡಿ.75 ೬425, ಓ3346 . , . 24.7 80.8 


&25 ಮತ್ತು 73 : &25 ೬ ಜಿ. ಕಿಂಗ್‌ ಲಿಂಗಾಣುಗಳು ; &73 ೬ ಮುರ್ನ್ದಾಕ್‌ 
ಲಿಂಗಾಣಂಗಳ ಅಭಿವೃದ್ಧಿಯ ಪ್ರಸ್ತಾಪವಿದೆ. 

&25 ೬ ಗೋಲ್ಡನ್‌ ಕಿಂಗ್‌ನ ಸುವಕಾರು 60 ಕ್ಯ ಸಸ್ಯಗಳನ್ನು ಸ್ವಸಂಕರಮಾಡಿ 
ಮತ್ತು 473೬4375ರ ಉನ್ನತ ಸಂಕರವೇರ್ಪಡಿಸಲಾಯ್ತು. 32 ಅತ್ಯಂತ 
ಅಪೇಕ್ಷಿತ ಸಸ್ಯಗಳನ್ನ್ನ ಉತ್ಪನ್ನ ಪ್ರಯೋಗಗಳ ಅಧ್ಯಯನಕ್ಕಾಗಿ ಆಯ್ಕೆ ಮಾಡ 
ಲಾಯ, ಈ ಅಧ್ಯಯನಗಳಲ್ಲಿ ಉತ್ಪತ್ತಿ ಮತ್ತು ಆರ್ದ್ರತೆ ವರ್ಗಗಳಾದ ಸಂಭವ 


ಮುಸ್ಯಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ ಡೈ5ತಿ 


ನೀಯ 1, ಸಂಭವನೀಯ 2 ಇತ್ಯಾದಿಗಳನ್ನು : ಎಲ್‌. ಎಸ್‌. ಡಿ. ಯ 5 ಭಾಗವನ್ನು 
25 ೬ ಪರೀಕ್ಷಕ 0 ಎಂಬುದರ ಸರಾಸರಿಗಳೊಡನೆ ಬಳಸಲಾಯ್ತು. &ಿ73 * &375 
ರೊಡನೆಯ ಸಂಕರಗಳಲ್ಲಿ ಗೋಲ್ಡನ್‌ ಕಿಂಗ್‌ನಿಂದ ಪಡೆದ ಲಿಂಗಾಣುಗಳು 25ನ್ನು 
ವೃದ್ಧಿ ಗೊಳಿಸುವ ಆಪೇಕಿತ ಮೂಲವೆಂದು ಫಲಿತಾಂಶಗಳು (ಕೋಷ್ಟಕ 39ನ್ಲ್ಬ 

ತಾ ಟ್ಟ ಓು ಚ್‌ 
ನೋಡಿ) ಸೂಚಿಸಂತ್ತದೆ. 


ಕೋಷ್ಟಕ 39: ಒ73: ಓ&375ಗಳೊಡನೆ ಸಂಕರಣಗೊಂಡ ಸಿ25. 
ಜಿ. ಕಿಂಗ್‌ನ 32 50 ಸಸ್ಕಗಳ ಆರ್ದ್ರತೆ ಮತ್ತು ಇಳುವರಿ ಶೇಕಡಾವಾರು 
ವಿತರಣೆ, ಎಲ್‌.ಎಸ್‌.ಡಿ ವರ್ಗಗಳು, 425 ಪರೀಕ್ಷಕದ ಸರಾಸರಿಯ ಪಕ್ಕದ 
ಶೇ. 5 ಭಾಗ. 





“2 1 
೫ || ತ್ತ 2 
ಆರ್ದ್ರತೆಯ ಶೇಕಡಾ __ (&25 ೬ ಪರೀಕ್ಷಕ 
ವಾರಃ ಸರಾಸರಿ) 
_1 (2... 8| 5 


-2 -1 1 2 
ಇಳುವರಿ 
(&25 ೬ ಪರೀಕ್ಷಕ ಸರಾಸರಿ) 
ಮೊದಲನೆಯ ಪ್ರಯೋಗದಿಂದ 3 ಆಧಿಕ ಮ್ತು 3 ಕಡವೆಂ ಇಳುವರಿ ಸಾಲು 
ಗಳನ್ನು ಆಯ್ಕೆಮಾಡಲಾಯು್ಬ, ವಂತ್ರು 5,ನ ಸ್ವಸಂಕರ ಪೀಳಿಗೆಗಳನ್ನು ಬೆಳೆಸ 
ಲಾಯ್ತ. ಮೂರು ಅಧಿಕ ಮತ್ತು ಮೂರು ಕಡಮೆ ಸಂಯೋಜನಾ $ ಸಾಲುಗಳ 
ಪ್ರತಿಯೊಂದರಲ್ಲೂ ಸಸ್ಯಗಳನ್ನು ಆಯ್ಕೆ ಮಾಡಿ, ಸ ಸ-ಸ೦ಕರವೇರ್ಪಡಿಸಿ ಮತ್ತು ಪುನಃ 
೩73 &೨375ಗೆ ಉನ್ನತ ಸಂಕರವೇರ್ಪಡಿಸಲಾಯ್ತು. 80 ಮತ್ತು 5 ಸಾಲುಗಳ 
ಸಂಯೋಜನಾಶಕ್ತಿಯ ಹೊಂದಾಣಿಕೆ ಉತ್ತಮವಾಗಿತ್ತು (ಕೋಪ್ಪಕ 40 ನೋಡಿ), 
೦ದು ಪರಿಚಿತ ಅಂತಃಸಂಕರದ ವಿಶಿಷ್ಟ ಸಂಯೋಜನಾ ಶಕ್ತಿಯನ್ನು ಅಭಿವೃದ್ಧಿ 
ಪಡಿಸಲ ವಸ್ತುವಿನ ಮೊದಲ ಆಯ್ಕೆಗಾಗಿ ಲಿಂಗಾಣು ಆಯ್ಕೆ ಒಂದು ಉತ್ತಮ 
ತಳಿಅಭಿವೃದ್ಧಿ ವಿಧಾನವೆಂದು ಕಂಡುಬರುತ್ತದೆ. 
ಇನ್ನೊಂದು ಹಂತದಲ್ಲಿ &344ರ ಅಭಿವೃ ದ್ಧಿ ಸೇರಿತ್ತು. ಇದು ಮಿನ್‌ ಹೈಬ್ರಿಡ್‌ 
602(4344 » &344) (4357 ೬ ೩398) ಮತ್ತು 6074344 : &334) 


454 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಃ 


(&357 « 4385) ಗಳಲ್ಲಿ ಸಂಬಂಧಕವಾಗಿ ಕಡವೆಂ ಸಂಯೋಜನೆಯ ಒಂದು ಅಂತಃ 
ಸಂಕರ. ಅಂಶಃಸಂಕರಗಳಂ &97, ೩354. 348, ೩೨67, ೩396: ೦೬51, 18234, 
ಮತ್ತು 1 11.422 ]ಗಳೊಡನೆ ಲಿಂಗಾಣಂಗಳ ಮೂಲವಾಗಿ ವರಾರಿಸ್‌ 13ನ್ನು 
ಬಳಸಲಾಯ್ತು. 

ವಕಾರಿಸ್‌ 13 ಲಿಂಗಾಣುಗಳ ಪರೀಕ್ಷೆ ಕೋಷ್ಟಕ 412ನಲ್ಲಿ ಕಂಡುಬರುತ್ತದೆ. 


ಕೋಷ್ಟಕ 40: ೬73/4375 ಪರೀಕ್ಷಕಗಳೊಡನೆ ೬25. ಜಿ. 
ಕಿಂಗ್‌ಗಳೆನ್ನು ಸಂಕರವೇರ್ಪಡಿಸಿ ಮತ್ತು ೬25 :ಪರೀಕ್ಷಕಗಳೊಡನೆ 
ಹೋಲಿಸಿದಾಗ ಪಡೆದ 50 ಮತ್ತು 5೨ ಸಾಲುಗಳ ವರ್ತನೆಗಳ ಸೂಚಿಗಳು. 














50 
ಮ ಬಾರದು ಿಗ್ಗೌ;:;್ಷ; ್ಷಗ 8 5ಗಳ 
ಸ 1947 | 1949 | 1949 | ಸಖ್ಯ 
19 ಅಧಿಕ 411 19 25 ಡಿ 
20 ಅಧಿಕ “14 .. ೨9 3.14 
36 ಅಧಿಕ 4. ೨9 416 3.11 7 
5 ಕಡಮೆ ಡು] ಡಿ 25 7 
29 ಕಡವೆಂ 1 ಹ | 0 ] 
46 ಕಡಮೆ ರಾ ಈ .. 1 ಹ 7 


ಕೋಪ್ಪಕ 412, ಎಸ್‌. ಸಿ ಪರೀಕ್ಷಕಗಳು 4357 4392 ಮತ್ತು 4357 
೬. ಡ385ಗಳಿಗೆ 4344. ಮಾರಿಸಸ್‌ 13ರ ಸಂಕರಗಳ 35ಎ ಸಸ್ಕಗಳ ಆರ್ದ್ರತೆ 
ಮತ್ತು ಇಳುವರಿಯ ಶೇಕಡಾವಾರು ವಿತರಣೆ. ಕಿ344 , ಪರೀಕ್ಷಕಗಳ ಸರಾಸರಿ 
ಯಿಂದ ಒಂದು ಅಥವಾ ಒಂದಕ್ಕಿಂತ ಅಧಿಕ ಎಲ್‌. ಎಸ್‌. ಡಿ. (ಶೇ. 5)ಗಳಿಂದ 
ಪ್ರತ್ಮೇಕಿಸಲ್ಬಟ್ಟ ವರ್ಗಗಳು. 


3.3 ತ್ತ 4 || 
ಎ ರಾರ ಕ್ಕಿ ತರೆ. 
ಆರ್ದ್ವತೆಯ 
ನ ಹಾ 
ತ 6 ಛೆ 2 ಪರೀಕ ಕ 
ಶೇಕಡಾವಾರು [| ಜರಾ ಹ 





ಜಿ, -ಓ |. ಡೌ ರ್ಕ 
ಇಳುವರಿ 
(ಹಿ344 ೬ ಪರೀಕ್ಷಕ ಸರಾಸರಿ) 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 455 


ಹಿ344 ೬ ಅಂಶಃಸಂಕರ ಪರೀಕ್ಷಾ ಸಂಕರಗಳ ಉತ್ಪತ್ತಿ ಮತ್ತು ಆರ್ದ್ರತೆಯ ವಿತರಣೆ 
ಯನ್ನು ಕೆಳಗೆ ಕೊಡಲಾಗಿದೆ. &344 : ಪರೀಕ್ಷಕ ಮೂಲವಸ್ತುಗಳಿಗಿಂತ ಕೆಲವು 
ಗಾಮಿಟು . ಅಂತಃಸಂಕರ ಪರೀಕ್ಷಾಸಂಕರಗಳು ಉತ್ತಮ ವರ್ತನೆ ತೊರ್ಪಡಿಸಿದವು. 
&ಿ344ಕ್ಕೆಂತಲೂ ವರೂರು ಆಂಶಃಸಂಕರಗಳು 18234, 8396 ಮತ್ತು &97 
ಗಮನಾರ್ಹವಾಗಿ ಆಧಿಕ ಉತ್ಪನ್ನ ಕ ಸಾಧ್ಯತೆಯನ್ನು ಪ್ರದರ್ಶಿಸಿತು. 


ಕೋಷ್ಟಕ 410. ಲಿಂಗಾಣುುಗಳ ಮೂಲವಾಗಿ ಎಂಟು ಅಂತಃಸಂಕರ 
ತಳಿಗಳ ಪರೀಕ್ಷಾ ಸಂಕರಗಳಲ್ಲಿ ಆರ್ದ್ರತೆ ಮತ್ತು ಉತ್ಪತ್ತಿಯ ಶೇಕಡಾವಾರು 
ವಿಶರಣೆ. ಸಂಕರಗಳು (4344 ೬ ಅಂತಃಸಂಕರ) : ಪರೀಕ್ಷಕ ವಿಧದವು, &2344 ೬ 
ಪರೀಕ್ಷಕಗಳ ಸರಾಸರಿಯಿಂದ ಒಂದು ಅಥವಾ ಒಂದಕ್ಕಿ೦ತ ಅಧಿಕ ಎಲ್‌.ಎಸ್‌.ಡಿ. 
ಶೇ. ಕಗಳಿಂದ ಪ್ರಶ್ಶೇಕಿಸಲಟ್ಟ ವರ್ಗಗಳಂ. 








1.2 |] | 
“3.1 ನ 
ಆರ್ದ್ವತೆಯ | ] 
ಬಡ ಎಲ್ಲಿ |_____ಿಕ್ಲಕ್ಕಿ344 ೬ 
ಶೇಕಡಾವುರಂ ಪರೀಕ್ಷಕ 
] ] ಸರಾಸರಿ 
ಎ]. (| *೪ಜ *ಪಿ ಸತಿ 34 65 
ಇಳಂವರಿ 


(&ಿ344 ೬ ಪರೀಕ್ಷಕ ಸರಾಸರಿ) 

ಒಂದು ವಿಶಿಷ್ಟ ಸಂಯೋಜನೆಯಲ್ಲಿ ಬಳಸಲಿಕ್ಕೆ ಒಂದು ಅಂಶ:ಸಂಕರ ಅಭಿವೃ 
ವಿಧಾನವಾಗಿ ಕೂಡ ಲಂಗಾಣುಗಳ ಆಯ್ಕೆ ಗಣನೀಯ ಭರವಸೆ ಯದ ಈ 
ಪ್ರಯೋಗಗಳಿಂದ ವ್ಯಕ್ತಪಡುತ್ತದೆ. 

ಒಂದಂ ತ್‌ ಸಂಕರಣ ॥[, ಮತ್ತ್ರಿ ಒಂದು ಡೆಂಟ್‌ ಹೈಬ್ರಿಡ್‌ 
ನೆಬ್ಬಾಸ್ಕ್ಯಾ 501, ಈ ಎರಡು ತ್ರಿ. ಮಾರ್ಗ ಸಂಕರಣಗಳ ಸಂಯೋಜನಾ ಶಕ್ತಿಯನ 
ಅಭಿವೃದ್ಧಿ ದ್ವ ಪಡಿಸುವ ವಿಧಾನವಾಗಿ ಲಿಂಗಾಣುಗಳ ಆಯ್ಕೆಯನ್ನು ಲಾನ್‌ಕ್ವಿಸ್ಟ್‌ ಮತ 
ಮಾಕ್‌ಗಿಲ್‌ (1954) ಅಧ್ಯಯನ ಮಾಡಿದರು. ಪಾಪ್‌ಕಾರನ್‌ ಸಂಕರಣ ದ ಪು ಪುಂಪಿತ್ಥ 
ವನ್ನು ದಕ್ಷಿಣ ಆಮೆರಿಕಾದ ಒಂದು ತಳಿಯೊಡನೆ ಮತ್ತು ಡೆಂಟ್‌ ಸಂಕರಣವನ್ನುು 
ಹೇಯ್ಸ್‌ ಗೋಲ್ಡನ್‌ ಡೆಂಟ್‌ ತಳಿಯೊಡನೆ ಸಂಕರವೇರ್ಪಡಿಸಲಾಯ್ತು, ಎರಡು 
ಅಧ್ಯಯನಗಳಲ್ಲೂ ಆಯ್ಕೆ ಸಸ್ಮಗಳ ಉನ್ನತ ಸಂಕರಗಳನ್ನು ಇಳುವರಿ ಪ್ರಯೋಗಗಳಲ್ಲಿ 
ಪರೀಕ್ಷಿಸಲಾಯ್ತು. ಪಾಪ *ಕಾರನ್‌ ಅಧ್ಯಯನದಿಂದ, ಉತ್ಪನ್ನ ಹರವಿನ ಪ್ರತಿ ಆಗ್ರ 


ವ್ರ 
ಷ್ಠ 
ತಿ 
"ಇತಿ 


456 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ದಿಂದಲೂ 3 ಉನ್ನತ ಸಂಕರಗಳನ್ನು ಆಯ್ಕೆ ಮಾಡಲಾಯ್ತು. 6 ಸಾಲುಗಳ 
ಮಿಕ್ಕಿದ್ದ ಬೀಜಗಳನ್ನು, ಸ್ಲನ ಸ್ವೀಪಿತೃವಿನೊಡನೆ ಬಹಿರ್‌ಸಂಕರಕ್ಕಾಗಿ ಪೀಳಿಗೆ 
ಯನ್ನು ಬೆಳೆಸಲು ಬಳಸಲಾಯ್ಬ, ಮತ್ತು ಈ ಸಂಕರಗಳನ್ನು ಉತ್ಪತ್ತಿ ಪ್ರಯೋಗ 
ಗಳಲ್ಫಿ ಉಪಯೋಗಿಸಲಾಯ್ತು, ಡೆಂಟ್‌ ತ್ರಿಮಾರ್ಗ ಸಂಕರದಲ್ಲಿ, ಉತ್ಪನ್ನ ಶಕ್ತಿಯ 
ಹರವಿನ ಆನುಕ್ರೆಮಪಡಿಸಿದ ಒಂದು ನಿದರ್ಶನವನ್ನು ಪ್ರತಿನಿಧಿಸುವ 6 ಉನ್ನತ ಸಂಕರ 
ಗಳನ್ನು ಆಯ್ಕೆ ಮಾಡಲಾಯ್ತು. ಉಳಿಕೆ ಬೀಜದಿಂದ ಬೆಳೆದ ಪ್ರತಿಯೊಂದರಲ್ಲೂ, 
20 ಸಸ್ಯಗಳಿಗೆ ಸ್ವಪರಾಗಸ್ಪರ್ಶ ಏರ್ಪಡಿಸಿ, ಡೆಂಟ್‌ ಸಂಕರಣದ ಸ್ಟ್ರೀಪಿತೃವಿನೊಡನೆ 
ಬಹಿರ್‌ ಸಂಕರ ಮಾಡಿ, ಇಳುವರಿ ಪ್ರಯೋಗಗಳಲ್ಲಿ ಪರೀಕ್ಷಿಸಲಾಯ್ತು. ಅಂತ:ಸಂಕರ 
ಸಾಲಿನ ಅಭಿವೃದ್ಧಿಗೊಳಿಸುವ ಕೋಶದ್ರವ್ಯದ ಮೂಲವಾಗಿ ಉತ್ತಮ ತಳಿಗಳ ಆಯ್ಕೆ 
ಉನ್ನತ ಲಿಂಗಾಣು ಸಂಯೋಜನೆಗಳನ್ನು ಪ್ರತ್ಯೇಕಿಸುವ ಸಂಭವನೀಯತೆಯನ್ನು 
ಪರಿಣಾವಚಾರಿಯಾಗಿ ಹೆಚ್ಚಿ ಸುತ್ತದೆಂದು ನಿರ್ಧರಿಸಲಾಯ್ತು. 

ಪುನರಾವರ್ತನ ಆಯ್ಕೆ : 1944 ಮತ್ತು 1945ರಲ್ಲಿ, ನಿರ್ದಿಷ್ಟ ಸಂಯೋ 
ಜನಾಶಕ್ಷಿಗಾಗಿ ಪುನರಾವರ್ಶ ಆಯ್ಕೆ ಎಂಬ ಹೆಸರು ಪಡೆದ ವಿಧಾನವನ್ನು ಹಲ್‌ 
ವಿವರಿಸಿದ. ತೆರವು. ಪರಾಗಸ್ಪರ್ಶ ಮುಸುಕಿನಜೋಳದ ಅಭಿವೃದ್ಧಿಗಾಗಿ ಸ್ವಲ್ಪ 
ಮಟ್ಟಿ ಗೆ ಇದೇ ರೀತಿಯ ತಳಿಅಭಿವೃದ್ಧಿ ವಿಧಾನವನ್ನು ಜೆಂಕಿನ್ಸ್‌ (1940) ಎವರಿ», 
ದ್ದಾನೆ. ಸ್ಟೇಗ್‌ ಮತ್ತು ಬ್ರಿಮ್‌ಹಾಲ್‌ (1950) ಎಣ್ಣೆ ಅಂಶ ಮತ್ತು ಧಾನ್ಯ 
ಇಳುವರಿಯ ಏಕ ಆವರ್ತಕ್ಕಾಗಿ ಮಾಡಿದ ಪ್ರನರಾವರ್ತ ಆಯ್ಕೆಯ ಫಲಿತಾಂಶಗಳನ್ನು 
ವಿವರಿಸಿದ್ದಾರೆ. ಲಾನ್‌ಕ್ಹಿಸ್ಟ್‌ (1949, 1951) ಸಾಮಾನ್ಯ ಸಂಯೋಜನಾ ಶಕ್ತಿ 
ಗಾಗಿ ಪುನರಾವರ್ತ ಆಯ್ಕೆಯ ಪರಿಣಾಮವನ್ನು ಅಧ್ಮಯನ ಮಾಡಿದ. 

ಅಪೇಕ್ಷಿತ ಲಕ್ಷ್ಮಣಗಳಿಗಾಗಿ ಮಾಡಿದ ಆಯ್ಕೆಯ ನಂತರ ಪುನರಾಯ್ಕೆಯ 
ಆಧಾರಕ್ಕಾಗಿ ಆಯ್ಕೆಗೊಂಡ ಸಾಲಂಗಳ ಸಂಕರಗಳನ್ನು ಅನಂಸರಿಸುವ ತಳಿಲಭಿವೃದ್ಧಿ 
ಕ್ರಮಕ್ಕೆ ."ಪುನರಾವರ್ತನ ಆಯ್ಕೆ' ಎಂಬ ಹೆಸರನ್ನು ಉಪಯೋಗಿಸುವುದು ಸಮಂಜಸ 
ವೆಂದು ಕಂಡುಬರುತ್ತದೆ. ಅಭಿವೃದ್ಧಿಯಲ್ಲಿ ತೃಪ್ತಿಕರ ಮುನ್ನಡೆಯಿರುವವರೆಗೆ, 
ಎಷ್ಟರ ಮಟ್ಟಿಗೆ ಸಾಧ್ಯವೋ ಆಷ್ಟು ತೀವ್ರತೆಯಲ್ಲಿ ಎರಡು ಅಥವಾ ಅಧಿಕ ಪುನರಾ 
ವರ್ತ ಆಯ್ಕೆಯ ಅವರ್ತಗಳನ್ನು ಮ. ಸಬಹುದು. ವಿವರಿಸಿರಂವ ಈ ಕ್ರಮ ಸ್ವ. 
ಪರಾಗಸ್ಪರ್ಶ ಸಸ್ಕಗಳಲ್ಲಿ ಅಭಿವೃದ್ಧಿಪಡಿಸಿದ ತಳಿಗಳ ವಂಶಾವಳಿ ತಳಿಅಭಿವೃದ್ಧಿ ಕ್ರಮದ 
ಮೂಲ ಸೂತ್ರಗಳಿಗೆ ವಸ್ತುತಃ ಬಹಳ ವ್ಯತ್ಯಾಸ ಪಡೆದಿಲ್ಲ. ಆದರೆ ಸ್ವಪರಾಗಸ್ಬರ್ಶ 
ವನ್ನು ಅನೇಕ ಸಂತತಿಗಳಲ್ಲಿ ಮುಂದಂವರೆಸಿ ಆಯ್ಕೆಗೊಂಡ ಜನ್ಮದಾತೃಗಳು ಸಂಬಂಧತೆ 
ವಾಗಿ ಸಮಯಂಗ್ಮಜವಾಗುವವರೆಗೂ, ಹೊಸ ಸಂಯೋಜನೆಗಳನ್ನು ಉತ್ಪಾದಿಸಲು 
ಜನ್ಮದಾತೃಗಳನ್ನು ಸಂಕರ ಮಾಡಲಾಗುವುದಿಲ್ಲ. 

ಒಂದು ನಿರ್ದಿಷ್ಟ ಬಿಂದುವಿನಲ್ಲಿನ ಅಂತರ 0.0 ಯಿಂದ 1.0ಯ ವರೆಗಿರು 


ಮುಸುಕಿಸಜೋಳ ತಳಿಅಭಿವೃದ್ದಿ ವಿಧಾನಗಳ ಅಭಿವೃದ್ಧಿ 657 


ವುದನ್ನು ೩ ೩ ಯಿಂದ ಕಿ. ಡವರೆಗೆ ವರ್ಗೀಕರಿಸುವುದನ್ನು ಹಲ್‌ ಸೂಚಿಸಿದ್ದಾನೆ. 
ವಿವಿಧ ಬಿಂದುಗಳ ಪರಿಣಾಮಗಳು ಸೇರಿಸಬೇಕಾದುದಾಗಿ ಸಂಯೋಜನೆಗೊಳ್ಳು ಸ 
ವಂಶಿದ್ದ ಲ್ಲಿ, ವಿಷಮಯುಗ್ಮಜ ಡಿಜೆ 0. 50 ಮೌಲ್ಯವುಳ್ಳ ಬಿಂದುಗಳು ಸಂಕರಣ 
ಶಕ್ತಿಗೆ ಹೆಚ್ಚಾಗಿ ಸಂಬಂಧಿಸಿರುವುದಿಲ್ಲ. ಎಲ್ಲ ವಿಷಮಯುಗ್ಮಜ ಬಿಂದುಗಳಲ್ಲೂ & ೩ 
ಯಷ್ಟು ಪರಿಣಾಮ ಗಿಣಿಗೆ ಸರಿಸಮವಾಗಿರುವಾಗ, ಗೃನಕ್ಷಿನ ಅವುಗಳ ಮೊತ್ತ ಅವು 
ಗಳ ಏರಡು ಜನ್ಮದಾತ್ಮಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಸಾಮಾನ್ಯವಾಗಿ ॥ನ 
ಇಳುವರಿ ಆದರ ಜನ್ಮದಾತೃಗಳ ಎರಡರಷ್ಟಕ್ಕಿಂತ ಹೆಚ್ಚಾಗಿರಂವ್ರದರಿಂದ, ಮುಸುಕನ 
ಜೋಳ ಇಳುವರಿಗೆ, ವಿಷಮಯುಗ್ಮಜ ಮೌಲ್ಯ 1.0 ಗಿಂತಲೂ ಅಧಿಕವಾಗಿರುವ 
ಅನೇಕ ಬಿಂದುಗಳಿವೆಯೆಂದು ಹಲ್‌ ನಂಬಿದ್ದ. ಯುಗ್ಧವಿಕಲ್ಪಿಗಳ ಜೋಡಿಯ ಪ್ರತಿ 
ಯೊಂದರ ಒಂದು ಅಭಿಸರಣ ಕ್ರಿಯೆಯ ಮುತ್ತು ಸಂವಪ್ಪತ ಸಂಲಗ್ಗತೆಯ ಈಸ್ಟ್‌ 
(1936/)ನ ಪರಿಕಲ್ಪನೆಯನ್ನು ಹಲ್‌ ಚರ್ಚಿಸಿದ್ದಾನೆ. ಸಮಯುಗ್ಮಜಗಳ ಮೊತ್ತ 


ಜ್ರ 
ವನ್ನು ವಿಷಮಯುಗ್ಮಜಗಳು ದಾಟುವ ಒಂದು ಕ್ಲಿಯಾವಿನ್ಯಾಸವನ್ನು ಈ ಎರಡು 


ಣಿ 
ಲ 
3ಡಿ 
21 
[[ 
ಗ 
1] 
ಕ 
ಡೆ 
1ಕ್ಕೆ 
1 
ತೆ] 
₹೬ 
[ಟೆ 
ಕಿ 
2 
1 
ತೆ 
ಭಕ್ತಿ 
ಲ್ವ 
(ಟ್ಟ 
( 
(2 
( 
ತೆ 
ಡ್ಯ 


ಗಳೆಡೆಗೆ ಹಲ್‌ ಗಮನ ಸೆಳೆದ, ಹಿಂಸಂಕರಗಳ ಇಳುವರಿಗಳು ಇನ್ಮದಾತೃ ಮತ್ತು ೫, 
ಇಳುವರಿಗಳಿಗೆ ಹೆಚ್ಚು ಕಡಮೆ ಮಧ್ಯಸ್ಥವಾಗಿದ್ದ ರಿಚ್ಚಿ ಮತ್ತು ಸ್ಮ್ವೇಗ್‌ರ ದತ್ತಾಂಶ 
ಮತ್ತು ೯, ಹಾಗೂ ಜನ್ಮದಾತೃಗಳ ನಡುವಣ ಮಧ್ಯಸ್ಥಿತಿಗೆ ಸಮೀಪವಾಗಿದ್ದ ಕ್ಯವಿನ 
ಮತ್ತು ನ ಹಾಗೂ ಹಿಂಸಂಕರ ಇಳುವರಿಗಳು ಒಂದೇ ಸಮನಾಗಿದ್ದ ಲಂಡ್‌ಸ್ಟ್ರಮ್‌ 
ಪಡೆದ ದತ್ತಾಂಶಗಳು ಕೂಡ, ವಿವಿಧ ಬಿಂದುಗಳಲ್ಲಿ ಸ್ವಲ್ಪ ಸಂಪೂರಕ ಅಥವಾ ಜ್ಯಾಮಿ 
ತೀಯ ಆಂತರ್‌ಕ್ರಿಯೆಗಳನ್ನು ತೋರ್ಪಡಿಸಂತ್ತವೆಂದು ಅಭಿಪ್ರಾಯಪಡಶಾಯ್ತು. 
ಸಂಕರಣಶಕ್ತಿಗೆ ಸಂಬಂಧಪಟ್ಟಂತೆ ವಂಶವಾಹಿಗಳ ಯಯಗ್ಮ ವಿಕಲ್ಪಿ ಮತ್ತು ಯುಗ್ಮ 
ವಿಕಲ್ಪಿಯಲ್ಲದ ಆಂತರ್‌ಕ್ರಿಯೆಯ ಸಂಬಂಧಕ ಪ್ರಾಮುಖ್ಯತೆಯ ತಿಳಿವಳಿಕೆ ನ್ಯೂನಶೆ 
ಯನ್ನು ಹಲ್‌ನ ಪ್ರಕಟಣೆಯಿಂದ ಉದ್ಭರಿಸಿದ ಈ ಕೆಳಗಿನ ವಿವರಣೆ ಸೂಚಿಸುತ್ತದೆ : 
“ಮುಸುಕಿನಜೋಳದಲ್ಲಿನ ಸಂಕರಣಶಕ್ತಿಗೆ ಪೂರಕ ಆಥವಾ ಜ್ಯಾಮಿತೀಯ 
ಆಂತರ್‌ಕ್ವಿಯೆಗಳಲ್ಲಿ ಯಾವುದೂ ಗಮನಾರ್ಹ ಘಟಕವಲ್ಲವೆಂದಂ ತೋರ್ಪಡುತ್ತದೆ. 
ಹಾಗಿದ್ದರೂ ನ್ಯನನ್ನು ಅಥವಾ ಹಿಂಸಂಕರಗಳ ಸರಾಸರಿಯನ್ನು ಮತ್ತು ಜನ್ಮ 
ದಾತೃಗಳ ಮಧ್ಯಾಂಶದ ತಳಕ್ಕೆ ಕುಗ್ಗಿಸುವ ಪ್ರವೃತ್ತಿಯ ಅಂತರ್‌ ಕ್ರಿಯೆಗಳನ್ನು 
ಇನ್ನೊಂದು ದಿಕ್ಕಿನೆಡೆಯ ಪ್ರವೃತ್ತಿಯ ಇತರ ಅಂತರ್‌ಕ್ರಿಯೆಗಳಿಂದ ಸಮತೋಲನ 
ಮಾಡುವುದು ಸಂಭಾವ್ಯ... ಈ ಎರಡು. ವಿಧ ಅಂತರ್‌ಕ್ರಿಯೆಗಳ ಅಧಿಕ ಸಂಭವ 
ಪ್ರವಣಾಣ ಅಂತಃಸಂಕರ ಸಾಲುಗಳ ಅನೇಕ ಸಂಕರಗಳ ನಡುವಣ ಸಮತೋಲಕಕ್ಕೆ 


458 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸ್ವಿರತೆಯನ್ನೂ ಒದಗಿಸಬಹುದು. ಆಗ, ಅಂತಿಮ ಫಲಿತಾಂಶ ಪ್ರತಿಸ್ಥಿತಿಯಲ್ಲೂ ೫ 
ಮತ್ತು ಜನ್ಮದಾತೃಗಳ ನಡುಸ್ಥಿ ತಿಯನ್ನು ಅಕಸ್ಮಾತ್ತಾಗಿ ಸಮೀಪಿಸುವ ಸಾಧ್ಯತೆ, 
ಮುಂದಿನ ಕೆಲವು ಪ್ರಕರಣಗಳಲ್ಲಿ ಚರ್ಚಿಸಿರುವಂತೆ ಯುಗ್ಮವಿಕಲ್ಪಿಗಳ ರೇಖಾರಹಿತ 
ಅಂತರ್‌ಕ್ರಿಯೆಯ ಅಧಿಕ ಸಂಭವಪ್ಪಮಾಣದ ಮತ್ತು ಯುಗ್ಕವಿಕಲ್ಪಿಗಳಬದ ವಂಶ 
ವಾಹಿಗಳ ರೇಖಾರಹಿತ ಅಂತರ್‌ಕ್ರಿಯೆಯ ಕೇವಲ ಕೆಲವು ಇರುವಿಕೆಗಳಿಗಿಂತಲೂ ಹೆಚ್ಚು 
ಆಸಂಭವವಲ್ಲವಂದು ಕಂಡುಬರುತ್ತದೆ, 

ಹರನ ತಳಿಅಭಿವೃದ್ಧಿ ಕ್ರಮ : 

ಮೊದಲ ವರ್ಷ : ಒಂದು ಸಂಕರಣ ತಾಕಿನಲ್ಲಿ 100 ಅಥವಾ ಅಧಿಕ ಸಸ್ಕ 
ಗಳಿಗೆ ಸ್ವಪರಾಗಸ್ಪರ್ಶ ಏರ್ಪಡಿಸಿ, ಪ್ರತಿಯೊಂದರ ಪರಾಗವನ್ನೂ ಪರೀಕ್ಷಕ ಸಾಲಿ 
ನೊಡನೆಯ ಸಂಕರಕ್ಕಾಗಿ ಬಳಸಬೇಕು. ಚೈತನ್ಯಕ್ಕಾಗಿ ಆಯ್ಕೆ ಮಾಡಬಾರದು. ಆದರೆ 
ಪೀಡಕ ಮತ್ತು ವಾತಾವರಣದಿಂದ ನೊಂದ ಸಸ್ಯಗಳನ್ನು ತ್ಯಜಿಸಬೇಕು. 

ಎರಡನೆಯ ವರ್ಷ ; ಆ ನೂರು ಪರೀಕ್ಷಾ ಸಂಕರಣಗಳ ಇಳುವರಿ ಆಚರಣೆ 
ಯನ್ನು ಪಡೆಯಬೇಕು. 

ಮೂರನೆಯ ವರ್ಷ : ಅತ್ಯಧಿಕ ಪರೀಕ್ಷಾಸಂಕರಣ ಆಚರಣೆಯನ್ನು ವ್ಯಕ್ತ 
ಪಡಿಸುವ 10 ಅಥವಾ ಆಧಿಕ ಸಸ್ಯಗಳ ಸ್ವಪರಾಗಸ್ಪರ್ಶ ಬೀಜಗಳಿಂದ ತೆನೆಸಾಲುಗಳನ್ನು 
ಬೆಳೆಸಬೇಕು. ಸಾಲುಗಳ ನಡುವೆ, ಆದರೆ. ಆದರೊಳಗಬ್ಲದಂತೆ ಸೂಂಕರವೇರ್ಪಡಿಸಿ 
ಪೀಡಕ ಮತ್ತು ವಾತಾವರಣ ನಷ್ಟಗಳ ಪ್ರತಿರೋಧಕ್ಕೆ ಮಾತ್ರ ಆಯ್ಕೆ ಮಾಡಬೇಕು. 

ತಳಿಅಭಿವೃದ್ಧಿಯ ಒಂದು ಆವರ್ತ 3 ವರ್ಷಗಳಲ್ಲಿ ಪೂರ್ಣಗೊಳ್ಳು ತ್ತದೆ, 
ಮೂರನೇ ವರ್ಷದಲ್ಲಿ ಮಾಡಿದ ಸಂಕರಣಗಳ ಒಟ್ಟುಗೂಡಿಸಿದ ಬೀಜವನ್ನು 
ಇನ್ನೊಂದು ಆವರ್ಶವನ್ನು ಪ್ರಾರಂಭಿಸಲು ಬಳಸಬಹುದು. ಅಂತಿಮ ಫಲ, ಪ್ರಸ್ತಾ 
ತದ ಆಂತರ್‌ಸಂಕರ ವಸ್ತು; ಅಥವಾ ಆದರಿಂದ ಪಡೆದ ಅಂತಃಸಂಕರ ಸಾಲುಗಳು 
ಮತ್ತು ಪರೀಕ್ಷಕ ತಳಿಗಳ ನಡುವಣ ಸಂಕರವಾಗುತ್ತದೆ. ಪರೀಕ್ಷಕ ಸಾಲು ಒಂದು 
ಅಂತಃಸಂಕರ ಆಥವಾ ಎರಡು ಸಂಬಂಧ ಪಡೆದ ಸಾಲುಗಳು ಅಥವಾ ಸಂಬಂಧಿತ ಸಾಲು 
ಗಳ ನಡಂವಣ ೫ ಸಂಕರಣವಾಗಿರಬಹಂದಂ, ಈ ಪರೀಕ್ಷಕ ಸಾಲು ಉತ್ತಮ 
ಸಂಯೋಜನಾಶಕ್ತಿ ಪಡೆದಿರಬೇಕು ಮತ್ತು ಒರತ್ತಮ ಪರಾಗಸ್ಪರ್ಶದ್ದಾಗಿರಬೇಕು. 

ಹಲ್‌ ಈ ಕ್ರಮದ ತಾತ್ವಿಕ ಅನುಕೂಲತೆ ವಂತ್ತಾ ಅನಾನುಕೂಲತೆಗಳನ್ನು 
ವಿವರಿಸಿದ. 


ಆನುಕೂಲಗಳು ;: 
1. ೩ ಮತ್ತು ಗಿಸಿಗಳು ಯಾವ ಬಿಂದುವಿನಲ್ಲಾದರೂ ಅವಶ್ಶಕ ಸಮಾನತೆ 
ಐಂತ್ತು ಪರೀಕ್ಷಕ ಸಾಲು ಸ್ಥಿರ ಹಹ ಪಡೆದಿರುವಲ್ಲಿ, ಆ ಬಿಂದುವಿಗೆ ಮಂಂದಿನ ಅಭಿ 


ಮುಸುಕಿಸಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ ಟಿ59 


ವೃದ್ಧಿ ಸಾಧ್ಯವೇ ಇಲ್ಲ. ಅಂತರ್‌ಸಂಕರ ಗುಂಪಿನೊಳಗೆ ಇತರ ಬಿಂದುಗಳಲ್ಲಿ ಅಪೇಕ್ವಿತ 
ವಂಶವಾಹಿಗಳಿಗಾಗಿ ಆಯ್ಕೆ ಮಾಡಲಾಗುತ್ತದೆ. ಯಾದೃಚ್ಛಿಕ ಪ್ರಯೋಗದಿಂದ. 
ಎರಡು ಸಾಲುಗಳಲ್ಲಿನ ಅಧಿಕ ಸಂಪೂರಕ ಸಂಬಂಧಗಳಿಗಿಂತ, ಒಂದೇ ನಿರ್ದಿಷ್ಟ ಸಾಲಿನಲ್ಲಿ 
ಅಧಿಕ ಸಂಪೂರಕ ಸಂಬಂಧ ಸಂಭಾವ್ಯದ ಅಧಿಕವಾಗಿರುತ್ತದೆ. 

2, ವಿಷಮಯುಗ್ಮಜ ೩& ಅಥವಾ ಸಿ"ಸ&ಿಗಳು ಸಮಯ 
ಅಥವಾ ಕ6ಹಿಗಳಿಗಿಂತ ಉತ್ತಮವಾಗಿರುವಲ್ಲಿ, ಯುಗ್ಮವಿಕಲ್ಪಿ ೩ ಮತ್ತು ಟೆಗಳು 
ಹಿನಷ್ಟೇ ಅನುಕೂಲಕರ ಸಂಭವ ಪ್ರಮಾಣ ಹೊಂದಿರುತ್ತವೆ. ಪುನರಾವರ್ತ ಆಯ್ಕೆ 
ಯಿಂದ ಅಂತರ್‌ಸಂಕರ ಗುಂಪುಗಳಲ್ಲಿ ಅಧಿಕ ಅಪೇಕ್ಷಿತ ವಂಶವಾಹಿಗಳು ರಚಿಸಲ್ಲ ಡುತ್ತವೆ, 

ತಿ. ತಳೀಯ ವಿಭಿನ್ನತೆಯಿರುವಲ್ಲಿ, ಪುನರಾವರ್ತ ದುರ್ಬಲ ಆಯ್ಕೆ, ಪುನರ್‌ 
ಸಂಯೋಜನೆ ರಹಿತವಾದ ಪ್ರತ್ಯೇಕ ಆಯ್ಕೆಯ ಮೂಲಕ ಪಡೆಯಬಹುದಾದ 
ಯಾವುದೇ ಸಾಧ್ಯತೆಗಿಂತಲೂ ಅತಿ ಹೆಚ್ಚಿನ ಪಣರ್ಣ ಆಯ್ಕೆ ತೀವ್ರತೆಯನ್ನು ಹಲವು 
ಆವೃತಗಳಲ್ಲಿ ರಚಿಸುತ್ತವೆ. 

4. ಆಯ್ಕೆಯಿಂದ ಅನುಕೂಲ ಯುಗ್ಧವಿಕಲ್ಪಿಗಳ ಸಂಭವ ಪ್ರಮಾಣ ಹೆಜಿ 
ದಂತೆಲ್ಗಾ ಅಂತರ್‌ಸಂಕರ ಗುಂಪಿನಲ್ಲಿ ತಳೀಯಂಕ ವಿಭಿನ್ನತೆಯ ಕುಗ್ಗುವಿಕೆ, ಅನೇಕ 
ಬಿಂದುಗಳನೊ ಸಳಗೊಂಡಿರುವಲ್ಲಿ ನಿಧಾನವಾಗುತ್ತದೆ. 

5. ಒಂದು ವಿಶಿಷ್ಟ ಸಮಯುಗ್ಮಜ ಸಾಲಿನೊಡನೆ ಯಾವುದೇ ವಿರ್ಭದ 
ಅಥವಾ ಯಾವುದೇ ಸಸ್ಯದ ಸಂಯೋಜನಾಶಕ್ತಿಯ0 ಆ ಸಸ್ಯ ಅಥವಾ ವಿಭೇದದ 
ಸಮಯುಗ್ಮಜತೆಯ ದರ್ಜೆಯನ್ನು ಲೆಕ್ಕಿಸದೆ, ಆ ನಿರ್ದಿಷ್ಟ ಸಂಯೋಜನೆಯಲ್ಲಿ 
ಅನುಕೂಲವಾಗಿರುವ ಲಿಂಗಾಣುಗಳಲ್ಲಿ ಅವುಗಳ ಯಗ್ಮವಿಕಲ್ಪಿಗಳೆ ಸರಾಸರಿ ಪೂರಕದ 


ಒಂದಂ ಮಾಪನವಾಗಿರುತ್ತದೆ. 


ಟ್ರ 
ಕಃ 
ಬು 

ದಾ 

ಜ್‌ 
ಮ್ಲ 


ಅನಾನುಕೂಲತೆಗಳು : 


1, ಎಲ್ಲಿ ಇಡಿ ಮಧ್ಯಮ ಪರಿಣಾಮವನ್ನುಂಟುಮಾಡುತ್ತದೋ ಮತ್ತು ಪರಿಃ 
ಕ್ಷಕ ಸಾಲು ಸ್ಥ ರ. ೩೩ ಆಗಿರುತ್ತದೋ ಅಲ್ಲಿ ಪರಮಾವಧಿ ಇಳುವರಿ ಜಗಿಯನ್ನು 
ಪಡೆಯಲಾಗುವುದಿಲ. 

2. ಹಿ ಪರವಣವಧಿ ಇಳಂವರಿಯನ್ನು ಕೊಡುವಲ್ಲಿ, ಪರೀಕ್ಷಕ ಸ್ಮಿರ ೩8 
ಆಗಿದ್ದಲ್ಲಿ ಇದನ್ನು ಪಡೆಯಲಾಗುವುದಿಲ್ಲ. 

ತ್ತ ಸಮಯುಗ್ಮಜ ಸಾಲುಗಳ ಏಕಸಂಕರಣಗಳ ಹೋಲಿಕೆಯಲ್ಲಿ, ಪರೀಕ್ಷಾ 
ಸಂಕರಗಳ ನಡುವಣ ತಳೀಯ ಚಲಕ ಅಲ್ಬವಾಗಿ ಮತ್ತು ಪರೀಕ್ಷಾಸಂಕರಗಳೊಳಗೆ 
ಜಾಸ್ತಿಯಾಗಿರುತ್ತದೆ. ಆದ್ದರಿಂದ ಸಂಯೋಜನಾಶಕ್ತಿಯ ಪರಿಮಾಣದ ನಿಷ್ಕೃಷ್ಟತೆ 
ಕಡಮೆಯಾಗಿರುತ್ತದೆ. 


460 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


4. ಅಂತರ್‌ಸಂಕರ ಗುಂಪುಗಳಲ್ಲಿ ಆಯ್ಕೆಗೆ ಹೆಚ್ಚಾಗಿ ಅವುಗಳ ಇಳುವರಿಯೇ 
ಆಧಾರವಾಗುತ್ತದೆ. ಅಧಿಕ ಉತ್ಪತ್ತಿ ತಾನೇ ಒಂದು ಅಂತಿಮ ಲಕ್ಷಣವಾಗಿದ್ದರೂ, 
ಬೆಳವಣಿಗೆ ಹಂತದ ಅವಧಿ, ಅಂತರಗೆಣ್ಣುಗಳ ಉದ್ದ, ಇತ್ಯಾದಿಗಳಂತಹ ಮೂಲಲ್ಷಣ 
ಗಳ ಮಧ್ಯಮ ಅಭಿವೃದ್ಧಿಯ ಫಲಿತಾಂಶವಾಗಿರಬಹುದು. "ವಂಶವಾಹಿ ಸ್ಥಿರೀಕರಣ 
ದಲ್ಲಿ ಪಡೆದ ವೇಗ ಪ್ರಮಾಣದಲ್ಲಿ ಒಂದು ಅಂತಿಮದ ಆಯ್ಕೆಗಿಂತ, ಮಧ್ಯಮ ಸ್ಥಿತಿ 
ಗಾಗಿ ಮಾಡಿದ ಆಯ್ಕೆ ಕಡಮೆ ದಕೃತೆಯದಾಗಬಹುದು', 

5, ಯಾವುದಾದಶೂ ಕಾರಣಕ್ಕಾಗಿ ಸಮಯುಗ್ಮಜ ಸಾಲಿನ ಬಳಕೆ ಅತ್ಯಪೇಕ್ಷಿತ 
ವಲ್ಲವಾದಾಗ ಸಂಯೋಜನಾಶಕ್ತಿಗಾಗಿ ಒಂದು ಏಕ ಸಮಯುಗ್ಕ್ಮಜ ಸಾಲಿನಲ್ಲಿ ಆಯ್ಕೆ 
ಯನ್ನು ಪರಿಮಿತಿ ಮಾಡುವುದು, ಆಯ್ಕೆಯ ಅಂತಿಮ ಮೌಲ್ಯವನ್ನೂ ಪರಿಮಿತ 
ಗೊಳಿಸಬಹುದು. 

6, ಈ ವಿಧಾನ ಸಮಯುಗ್ಮಜ ಸಾಲಿನ ಅಭಿವೃದ್ಧಿಗಾಗಿ ಒಂದು ಆಧಾರವನ್ನು 
ಒದಗಿಸುವುದಿಲ್ಲ. 

ಅತ್ಮಲ್ಪಕಾಲದ ಅಂತಃಸಂಕರಣಗಳಿಂದ ಸಂಶ್ಲೇಷಣ ತಳಿಗಳು : ಸಂಕರಣ 
ಬೀಜಗಳ ಬಳಕೆ ಅನಪೇಕ್ಷಿತವಾಗಿರಬಹುದಾದ ಎಲ್ಲೆ ಪ್ರದೇಶಗಳಿಗಾಗಿ ಸಂಶ್ಲೇಷಣ 
ತಳಿಗಳನ್ನು ಉತ್ಪಾದಿಸಲು, ಸೂತ್ರದಲ್ಲಿ ಹಲ್‌ನವುಗಳಿಗೆ ಅತಿ ಸಾದೃಶವಾದ ಒಂದು 
ತಳಿಅಭಿವೃದ್ಧಿ ಕ್ರಮವನ್ನು ಜೆಂಕಿನ್ಸ್‌ (1940) ಸೂಚಿಸಿದ. ಈಗ ಆಚರಿಸುತ್ತಿರುವ 
ಪುನರಾವರ್ತ ಆಯ್ಕೆಗೆ ಅತಿ ಸದೃಶವಾಗಿರುವುದರಿಂದ ಈ ವಿಧಾನವನ್ನು ಸೇರಿಸಲಾಗಿದೆ. 

ಅವಶ್ಯಕ ಹಂತಗಳು : 


], ಒಂದು ಸಂತತಿ ಸ್ವಸಂಕರ ಸಾಲುಗಳ ವಿಯುಕ್ತನ. 

2, ಇಳುವರಿ ಮತ್ತು ಇತರ ಲಕ್ಷಣಗಳಿಗಾಗಿ ಉನ್ನತ ಸಂಕರಗಳಲ್ಲಿ ಇವುಗಳ 
ಪರೀಕ್ಷೆ ಮತ್ತು ಅತ್ಯಂತ ಅಪೇಕ್ಷಿತಗಳ ಆಯ್ಕೆ. 

3, ಸಂಶ್ಲೇಷಣ ತಳಿಯನ್ನು ಉತ್ಪಾದಿಸಲು ಉನ್ನತ ಸಂಕರಗಳಲ್ಲಿ ಅತ್ಯಂತ 
ತೃಪ್ತಿಕರವಾಗಿ ವರ್ಶಿಸಿದ ಸಾಲುಗಳ ಅಂತರ್‌ ಸಂಕರಣ. 

4, ಪ್ರತಿಯೊಂದು 'ಸಂಶ್ಲೇಷಣ ತಳಿ'ಯೂ ಒಂದು ಅಥವಾ ಎರಡು ಸಂಯೋ 
ಜನಾ ಸಂತತಿ ಪಡೆದನಂತರ ಬಹುಶಃ ಸಂಬಂಧವಿಲ್ಲದ ಮೂಲಗಳಿಂದ 
ಪಡೆದ ಸಾಲುಗಳ ಸೇರ್ಪಡೆಯೊಡನೆ, ಹಿಂದಿನ ಪ್ರಸ್ತ್ರಿಯೆಯ ಅನುಕರಣೆ. 

ಪುನರಾವರ್ತ ಆಯ್ಕೆಗಳ ಅಧ್ಯಯನ : ಅಂತಃಸಂಕರ ಸಾಲುಗಳನ್ನು ಉತ್ಪನ್ನ 

ಮಾಡುವ ಮೊದಲು, ಭಿನ್ನಯುಗೃಜ ಸಮಪ್ಪಿಯಲ್ಲಿನ ಅನುಕೂಲಕರ ಬೆಳವಣಿಗೆ 
ಘಟಕಗಳ ಸಂಭವ ಪ್ರಮಾಣವನ್ನು ಪುನರಾವರ್ತ ಆಯ್ಕೆ ಪ್ರಕ್ರಿಯೆ ಮೂಲಕ 
ಹೆಚ್ಜೆಸಬಹುದೇ ಎಂದು ನಿರ್ಧರಿಸುವ ಅಧ್ಯಯನಗಳನ್ನು ಲಾನ್‌ಕ್ಹಿಸ್ಟ್ಸ್‌ ನಿರೂಪಿಸಿದ, 


ಮುಸುಕಿನಜೋಳ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 61 


ಈ ಅಧ್ಯಯನಗಳು ಎರಡು ನೆಲೆಗಳನ್ನು ಪಡೆದಿದ್ದವು: (1) ಕ್ರುಗ್‌ ಎಲ್ಲೋದೆಂಟ್‌ 
ನಿಂದ ಒಂದು ಅಧಿಕ ಇಳುವರಿ ಸಂಶ್ಲೇಷಣ ಮತ್ತು ಒಂದು ಕಡಮೆ ಇಳುವರಿ 
ಸಂಶ್ಲೇಷಣದ ಉತ್ಪತ್ತಿ; (2) ಸೈನ್‌ 2 ಸಮಷ್ಟ್ರಿಗಳಲ್ಲಿ ಸಸ್ಯಗಳ ಆಯ್ಕೆ ಮತ್ತು 
7/೯9 :1114ರೊಡನೆ ಉನ್ನತ ಸಂಕರಗಳಲ್ಲಿ ಆದರ ವರ್ತನೆಯ ಪರೀಕ್ಷೆ. 

ಸಂಶ್ಲೇಷಣದ ಉತ್ಪಾದನೆ : ಕ್ರಗ್‌ನ 200 ಸಸ್ಯಗಳಿಗೆ ಸ್ವಸಂಕರವೇರ್ಪಡಿಸ 
ಲಾಯ್ತು. ತೀವ್ರ ಬಿರುಗಾಳಿಯ ನಂತರ ಅಡ್ಡಬೀಳುವಿಕೆಗೆ ಪ್ರತಿರೋಧವಿದ್ದೆ ಸಸ್ಮ 
ಗಳಿಂದ 36 ತೆನೆಗಳನ್ನು ರಕ್ಷಿಸಲಾಯ್ತು. ಮರುವರ್ಷ ಈ 36 ತೆನೆಗಳ ಪ್ರತಿಯೊಂ 
ರಿಂದಲೂ, 30 ಬೀಜಗಳನ್ನು ಬಿತ್ತಿ, ಪ್ರತಿ ಪೀಳಿಗೆಯನ್ನೂ ಕ್ರುಗ್‌ನೊಡನೆ ಸಂತರ 
ಮಾಡಲಾಯ್ತು. ಈ 36 ಉನ್ನತ ಸಂಕರಗಳನ್ನು ತ್ರಯಕಾಂಶ ಜಾಲರಿ ಇಳುವರಿ 
ಪ್ರಯೋಗದಲ್ಲಿ ಬೆಳೆಸಲಾಯ್ತು. ಉನ್ನತ ಸಂಕರಗಳಲ್ಲಿನ ಉತ್ಪತ್ತಿ ಕೊನೆಯಪಕ್ಕ] 
ಮಾನಕ ವೃತಿಕಲನದಷ್ಟು ಎಲ್ಲಾ ಸಾಲುಗಳ ಸರಾಸರಿಗಿಂತ ಅಧಿಕವಾಗಿರುವ ಎಂಟು 
5, ಸಾಲುಗಳನ್ನು ಅಧಿಕ ಇಳುವರಿ ಸಂಶ್ಲೇಷಣೆಯನ್ನು ಉತ್ಪಾದಿಸಲು, ಆಯ್ಕೆ 
ಮಾಡಲಾಯ್ತು ಮತ್ತು ಉತ್ಪತ್ತಿ ಎಲ್ಲಾ ಸಾಲುಗಳ ಸರಾಸರಿಗಿಂತ 1. ಮಾನಕ ವ್ಯತಿ 
ಕಲನದಷ್ಟು ಕಡಮೆಯಾಗಿರುವುದಕ್ಕಿಂತ ಅಧಿಕವಲ್ಲದ ಏಳು ಕೃ ಸಾಲುಗಳನ್ನು ಕಡಮ 
ಇಳುವರಿಯ ಸಂಶ್ಲೇಷಣ ಉತ್ಪಾದಿಸಲು ಆಯ್ಕೆ ಮಾಡಲಾಯ್ತು. ಆಯ್ಕೆಮಾಡಿದ 
ಪ್ರತಿ ಸಾಲಿನಲ್ಲಿನ ಪ್ರತಿ 5, ತೆನೆಯ 50, ಬೀಜಗಳನ್ನು ಸಂಘಟಿಸಲಾಯಂ್ವ್ರ. 

ಸೈನ್‌. 1ರಲ್ಲಿ ಪ್ರತಿ ಸಂಶ್ಲೇಷಣೆಯನ್ನೂ ಪ್ರತ್ಯೇಕಗೊಳಿಸಿದ ತಾಕಿನಲ್ಲಿ ಬೆಳೆಸ 
ಲಾಯಕ್ಷು ಮತ್ತು ಪ್ರತಿ ತಾಕಿನ ಮಧ್ಯದಿಂದ 150ರಿಂದ 200 ತೆನೆಗಳನ್ನು ಆಯ್ಕೆ 
ಮಾಡಲಾಯ್ತ್ರೂ. ಪ್ರಶ್ಯೇಕೆಸಿದ ತಾಕುಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಬೆಳೆಸಿದ 
ಸೈನ್‌, 2 ಮತ್ತು ಸೈನ್‌. 3ರಲ್ಲಿ ಉತ್ತಮ ಸಸ್ಯಗಳಿಂದ 150ರಿಂದ 200 ತೆನೆಗಳ 
ಆಯ್ಕೆ ಮಾಡಲಾಯ್ತು. 

1947ರಲ್ಲಿ ಲಿಂಕನ್‌ನಲ್ಲಿ ಸಂಶ್ಲೇಷಣಗಳ ಉತ್ಪತ್ತಿಯನ್ನು, 10 ಪ್ರತೀಕರಣ 
ಎದ್ದ 210 ಗುಂಪ್ಪೆಗಳ ತಾಕುಗಳಲ್ಲಿ ಮತ್ತು ನಾರ್ತ್‌ಪ್ಲಾಟ್‌ನಲ್ಲಿ 1947ರವುಗಳಿಗೆ 
ಸಾದೃಶ ಪ್ರಯೋಗಗಳಲ್ಲಿ 1948ರಲ್ಲಿ ಹೋಲಿಸಲಾಯ್ಡು. ಫಲಿತಾಂಶಗಳನ್ನು 
ಕೋಷ್ಟಕ 42ರಲ್ಲಿ ಸಂಗ್ರಹಿಸಲಾಗಿದೆ. 


462 ಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಕೋಷ್ಟಕ 42 : ಸಂಶ್ಲೇಷಣ ಮತ್ತು ತಳಿ ಹೋಲಿಕೆ ವಿಭೇದಗಳಲ್ಲಿ 
ಉತ್ಪತ್ತಿ ಮತ್ತು ತೇವಾಂಶಗಳ ಶೇಕಡಾವಾರು, ಲಿಂಕನ್‌, ನೆಬ್ರಾಸ್ಕಾದಲ್ಲಿ 1947 
ರಲ್ಲಿ ಮತ್ತು ಲಿಂಕನ್‌ ಮತ್ತು ನಾರ್ತ್‌ಪ್ಲಾಟ್‌, ನೆಬ್ರಾಸ್ಕಾದಲ್ಲಿ 1948ರಲ್ಲಿ 
(ಲಾನ್‌ಕ್ವಿಸ್ಟ್‌ 1949). 


ಲಿಂಕನ್‌ 1947 
ಅಡ್ಡ ಬೀಳುವಿಕೆ 
ಚ ಎಕರೆ ಇಳುವರಿ ತೇವಾಂಶ ಶೇಕಡಾ ನಾವಾರು 
ಬುಷೆಲ್‌ಗಳಲ್ಲಿ ಶೇಕಡಾವಾರು 

ಬೇರು. (ಕಾಂಡ 
ಕತ್ರಗ್‌ ಸಜ ಜಾ 3 17.8 179 65 4 
ಅಧಿಕ ಸೈನ್‌. ತಾ 25.2 168 29 5 
ಕಡವೆ ಸ್ಟನ್‌. ಪ್ರಿ 15.2 17.3 209 ಜ್ರ 


ಆಂಕನ್‌ ಮತ್ತು ನಾರ್ತ್‌ಪ್ಲಾಟ್‌ ಸರಾಸರಿಗಳಂ 1948 


ಕ್ರುಗ್‌ ಸ 74.4 22.1 26 | 6 
ಸರಕರಣ ಯು. ಎಸ್‌ 13 |. 997 21.8 0. 
ಸೈನ್‌, 2 ಅಧಿಕ... 87.6 19.4 0 [13 
ಸೈನ್‌. 2 ಕಡಮೆ . . 65.5 21.6 18 | 8 
ಸೈನ್‌, 3 ಅಧಿಕ . . 94.8 21.8 20 , 8 
ಸೆನ್‌, 3 ಕಡವೆಂ . . 75.4 21.6 1916 





ತಾಕಾ ರ್ಕ! 





ಅಧಿಕ ಮತ, ಕಡಮೆ ಸಂಶ್ಲೇಷಣೆಗಳ ನಡಂವಣ ವ್ಕ ತ್ಯಾಸಗಳಂ ಅತ್ಯಧಿಕವಾಗಿ 
ದ್ಹವು. ಸೈನ್‌. 2ರಲ್ಲಿ ಆಚರಿಸಿದ ತೋರ್ಕೆಯ ಆಯ್ಕೆ ಸೈನ್‌. 2ಕ್ಕಿ ಂತಲೂ ಸೈನ್‌. 3ರಲ್ಲಿ 
ಇಳುವಮಿಯ ಹೆಚ ಕ್ಚಳಕ್ಕೆ ದಾರಿಯಾಯ್ತು. 


ಅಧಿಕ ಮತ್ತು ಕಡಮೆ ಇಳುವರಿಯ ಸಂಶ್ಲೇಷಣಗಳಿಂದ ಪಡೆದ 5೦ ಸಸ್ಯಗಳ 
ಸಂಯೋಜನಾಶಕ್ತಿ 

ಅಧಿಕ ಮತ್ತು ಕಡಮೆ ಸಂಶ್ಲೇಷಣೆಗಳೆರಡರಲ್ಲೂ ಅತಿ ಅಪೇಕ್ಷಿತ ಸೈನ್‌, 2 ಸಸ್ಯ 
ಗಳಲ್ಲಿ ಸ್ವ ಸಂಕರವೇರ್ಪಡಿಸಿ, ಈ 9 « 8114ರೊಡನೆ ಬಹಿರ್‌ಸಂಕರ ಮಾಡಲಾಯ್ತು . 
ಪರೀಕ್ಷಿಸಿದ ಉನ್ನತ ಸಂಶ್ಲೇಷಣೆಯಲ್ಲಿ 152, 60 ಸಸ್ಯಗಳೂ ಮತ್ತು ಕೆಳಮಟ್ಟದ 
ಸಂಶ್ಲೇಷಣೆಗಳಲ್ಲಿ 77 ೩0 ಸಸ್ಯಗಳೂ ಇದ್ದವು. ೪೫ನ್ನ ತ ಸಂಶ್ಲೇಷಣೆಗಳ ಉನ್ನತ 
ಸಂಕರಗಳ ಉತ್ಪನ್ನ ಪ್ರಯೋಗಗಳನ್ನು 1948ರಲ್ಲಿ ಮತ್ತು ಕೆಳಮಟ್ಟದ ಸಂಶ್ಲೇಷಿತ 


ಮುಸುಕಿನಜೋಳ ತಳಿಆಭಿವೃದ್ದಿ ವಿಧಾನಗಳ ಅಭಿವೃದ್ಧಿ 463 


ಗಳನ್ನೂ 1949ರಲ್ಲಿ ಮಾಡಲಾಯ್ತು, 1948ರಲ್ಲಿ ಎಂಟು 5 ಉನ್ನತ ಸಾಲುಗಳಲ್ಲಿ 
ನಾಲ್ಕಕ್ಕೆ ೪/೯ 9 1/414ರ ಉನ್ನತ ಸಂಕರಣಗಳನ್ನು ಕೂಡ ವಕಾಡಲಾಯ್ತು. 

ನಾಲ್ಕು 5, ಸುಲುಗಳ ಉನ್ನತ ಸಂಕರಗಳ ಸರಾಸರಿ ಇಳುವರಿ 92.6 ಬುಷೆಲ್‌ 
ಗಳು, ಉನ್ನತ ಸಂಶ್ಲೇಷಣಗಳಿಂದ ಪಡೆದ 152 50 ಸಂಕರಗಳ ಸರಾಸರಿಯು 99.0 
ಬುಪೆಲ್‌ಗಳಿಂದ ಗಮನಾರ್ಹ ವ್ಯತ್ಯಾಸ ಹೊಂದಿರಲಿಲ್ಲ. ನಾಲ್ಕು 5 ಕ್ರುಗ್‌ ಸಾಲು 
ಗಳಿಂದ ಪಡೆದ 5, ಸಾಲಿನ ಅತ್ಮಧಿಕ ಇಳಂವರಿಯ ಉನ್ನತ ಸಂಕರದ ಉತ್ಪತ್ತಿ 99.4 
ಬುಷೆಲ್‌ಗಳು ಹಾಗೂ ಅಧಿಕ ಸೈನ್‌. 2ರಿಂದ ಪಡೆದ 5೦ವಿನ ಅತ್ಯಧಿಕ ಇಳುವರಿಯ 
ಉನ್ನತ ಸಂಕರದ್ದು 113.0 ಬುಷೆಲ್‌ಗಳಾಗಿತ್ತು. ಸರಾಸರಿಯಾಗಿ ಸೈನ್‌ 2, 60 
ಮತ್ತು ಕ್ರುಗ್‌ 5ಗಳೊಡನೆ ೪/೯ 9/1/414ಗಳ ಉನ್ನತಸಂಕರಗಳು, ೪79: 31414 
ಕ್ಕಿಂತ ಕಡಮೆ ಇಳುವರಿಯಿಂತ್ರವ. ಹಾಗೂ ಕಡಮೆ ಸೈನ್‌, 2ರಿಂದ ಪಡೆದ 80 ಸಾಲು 
ಗಳು ಗಮನಾರ್ಹವಾದ ಕಡಮೆ ಇಳುವರಿಯಿತ್ತವು. ಸರಾಸರಿ ಇಳುವರಿಗಳು ಕೋಷ್ಟಕ 
43ರಲ್ಲಿ ಶೋರಿಸಿರುವಂತಿತ್ತು. 


ಕೋಷ್ಟಕ 43: ಉನ್ನತ ಸಂಕರೆ ಜನ್ಮೆದಾತೃಗಳ, ಅಧಿಕ-ಮತ್ತು 
ಕಡಮೆ ಇಳುವರಿಯ ಸೈನ್‌. 2 ಉನ್ನತ ಸಂಕರಗಳ ಮತ್ತು ಸೈನ್‌. 
ಕ್ರುಗ್‌ ಉನ್ನತ ಸಂಕರೆಗಳ ಇಳುವರಿ, 1948 ಮತ್ತು 1949. 

















ತ ಇಧೆ ಕ ಇಳುವರಿ ತೇವಾಂಶ ಅ ಅಸದದಲ್ಲು 
ಷು ಬುಡ (ಬುಷೆಲ್‌ಗಳಲ್ಲಿ) | ಶೇಕಡಾವಾರು ಹ 
1948 ಪರೀಕ್ಷೆ 
೪/1 98114 . . 101.7 16.0 90 
ಅಧಿಕ ಇಳಂವರಿ ಸೈನ್‌, 2 
ಉನ್ನತ ಸಂಕರಗಳು . , |. 99.0 18.0 93 
ಸೈನ್‌. 3 ಕ್ರುಗ್‌ ಉನ್ನತ 
ಸಂಕರಗಳಂ . . , 92.6 185 92 
1೨49 ಪರೀಕ್ಷೆ 
೪/1 9೬.4 14 . , 90,5 15.5 96 
ಕಡವೆ ಇಳುವರಿ ಸೈನ್‌ 2ರ 
ಉನ್ನತ ಸಂಕರಗಳ , , |. 750 162 |. 96 


೪/9» ॥(14ರೊಡನೆ 152 ಉನ್ನತ ಸಂಕರಗಳಿಗೆ ಉನ್ನತ ಸಂಶ್ಲೇಷಣ 
ಪಡೆದಿದ್ದ ಪರಿವರ್ತಕಗಳ ಅಂತರ 75ರಿಂದ 113 ಬುಪೆಲ್‌ಗಳಾಗಿದ್ದವು. ಕಡಮ 


464 'ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಸಂಶ್ಲೇಷಣದ 77 ಉನ್ನತ ಸಂಕರಗಳ ಇಳಂವರಿಯನ್ನು 319 : 1414 ಎರಡಂ 
ವರ್ಷಗಳಲೂ ಒಂದೇ ಮಟ್ಟದ ಇಳುವರಿ ಕೊಡುವಂತೇರ್ಪಡಿಸಲು ಒಂದು ಜೋಡ 
ಣೆಯ ಆಧಾರದಲ್ಲಿರಿಸಲಾಯ್ತೊ,. ಜೋಡಣೆ ಆಧಾರದಲ್ಲಿ, ಅಂತರ ಸುಮಾರು 67ರಿಂದ 
ಸುಮಾರಂ 102ರವರೆಗಿತ್ತು. ಅಧಿಕ ಸೈನ್‌. 2ಕ್ಕಿಂತ 50 ಸಾಲುಗಳ ಉನ್ನತ ಸಂಕರದ 
ಇಳುವರಿಯಲ್ಲಿನ ಭಿನ್ನತೆಗಳು ಎರಡನೇ ಆವೃತದಲ್ಲಿನ ಆಯ್ಕೆಗಳಲ್ಲಿ ಅಧಿಕವಾಗಿದ್ದುದ 
ರಿಂದ, ಸಂಯೋಜನಾ ಶಕ್ತಿಯ ಮುಂದಂವರೆದ ಅಭಿವೃದ್ಧಿಗೆ ಇದು ಒಂದು ಆಧಾರ 
ಒದಗಿಸಿತು. 'ತಳಿಅಭಿವದ್ದಿ ಸಮಷ್ಟಿಯಲ್ಲಿ ತಳೀಯಕ ಪರಿದರ್ತಕಗಳನ್ನು ರಕ್ಷಿಸುವ, 
ಅತ್ಯಂತ ಪರಿಣಾಮಕಾರಿ ಮತ್ತು ಅದೇ ಸವಂಯದಲ್ಲಿ ಅಪೇಕ್ಷಿತ ವಂಶವಾಹಿಗಳ 
ಮತ್ತು ವಂಶವಾಹಿರೂಪಗಳ ಸಂಭವ ಪ್ರಮಾಣವನ್ನು ಹೆಚ್ಚಿಸುವ ವಿಧಾನ, ಪುನರಾ 
ವರ್ತ ಆಯ್ಕೆ ಅನುಸರಣಿಯೇ' ಎಂದಂ ಲಾನ್‌ಕ್ವಿಸ್ಟ್‌ ನುಡಿದಿದ್ದಾನೆ. ಯಾವುದೇ ಅನ್ಯ 
ಪರಾಗಸ್ಪರ್ಶ ಪ್ರಭೇದಕ್ಕೆ ಈ ವಿಧಾನ ಅನ್ವಯಿಸುತ್ತದೆಂದು ಸ್ಟ್ರೇಗ್‌ ಮತ್ತು ಬ್ರಿ 
ಹಾಲ್‌ರ ಅಭಿಪ್ರಾಯವನ್ನು ಆತ ಒಪ್ಪಿಕೊಂಡ. 

ಎಣ್ಣೆ ಅಂಶಕ್ಕಾಗಿ ಆಯ್ಕೆಮಾಡುವ ಎರಡು ಪದ್ಮತಿಗಳು : ಸ್ಟೇಗ್‌ ಮತ್ತು 
ಬ್ರಿರ್ಮಹಾಲ್‌ (1950) ಮುಸುಕಿನಜೋಳದಲ್ಲಿ ಎಣ್ಣೆ ಅಂಶಕ್ಕಾಗಿ ಆಯ್ಕೆಮಾಡುವ 
ಎರಡು ಪದ್ಧತಿಗಳ ವೈದೃಶ್ಯವೇರ್ಪಡಿಸಿದರಂ. ಇವುಗಳಲ್ಲಿ ಒಂದು ಪುನರಾವರ್ತ ಆಯ್ಕೆ 
ಯಾಗಿತ್ತು. ಅಧ್ಯಯನದಲ್ಲಿ ಮೂಲವಸ್ತುವಿನ ಮೂರಂ ಮೂಲಗಳನ್ನ್ನಿ ಬಳಸ 
ಲಾಯ. ಒಂದು ಇಲ್ಲಿ ಹೈ ಆಯಿಲ್‌ » ೪% ೬ ೦5.420ರ ವಿಪರ್ಯಯ ಹಂಸಂಕರಗಳ 
ನ್ನೊಳಗೊಂಡಿತು. ಪ್ರತಿಯೊಂದು ಹಿಂಸಂಕರ ಸಮಷ್ಟಿಯಲ್ಲೂ ಬಿಡಿಸಸ್ಯಗಳಲ್ಲಿ ಸ್ವಸಂಕರ 
ಮಾಡಿ, ಕೊಯ್ಲಿನ ನಂತರ ಕಾಳಿನಲ್ಲಿನ ಎಣ್ಣೆ ಅಂಶಕ್ಕಾಗಿ ವಿಶ್ಲೇಷಣೆ ಮಾಡಲಾಯ್ತು. 
ಪ್ರತಿ ಸವಂಖ್ಚಯಲ್ಲಿಯೂ ಅತ್ಯುನ್ನತವಾದ 5ನ್ನು ಅಯ್ಕೆಮಾಡಿ, ಮರುವರ್ಷ ತೆನೆ 
ಯಿಂದ ಸಾಲುಗಳಲ್ಲಿ ಬಿತ್ತಿ, ಎಲ್ಲ ಸಾಧ್ಯ ಅಂತರ್‌ಸಂಕರಗಳನ್ನೂ ಮಾಡಲಾಯ್ತು. 
ಪ್ರತಿಸಂಕರದಿಂದ ಪಡೆದ ಸಮನಾಂತರ ಪ್ರವರಾಣದ ಬೀಜಗಳನ್ನು ಒಟ್ಟುಗೂಡಿಸಿ, 
ಆದನ್ನು ಸ್ವಸಂಕರ ವಿಶ್ಲೇಷಣೆ ಮತ್ತು ಅಂತಃಸಂಕರೆದ ಎರಡನೆಯ ಆವೃತ್ತಿಯಲ್ಲಿ 
ಮಜದುವರಿಸಲಾಯಬ್ರ, ಫಲಿತಾಂಶಗಳನ್ನು ರೇಖಾ ಚಿತ್ರಗಳಲ್ಲಿ ವ್ಯಕ್ತಪಡಿಸ 
ಲಾಯಬ್ರ. ಮೂಲಹಿಂಸಂಕರ ಸಮಪ್ಪಿಗಳ ಸರಾಸರಿಯನ್ನು ಒಟ್ಟಾಗಿ ತೆಗೆದುಕೊಂಡಾಗ 
ಅದು ಶೇ. 7,2 ಭಾಗ ಮತ್ತು ಪ್ರಥಮ ಆವೃತ್ತಿ ಸಮಷ್ಟಿಯು 8.4 ಎಣ್ಣೆಯಾಗಿತ್ತು. 
ಇದಂ ಎರಡನೆ ಆವೃತ್ತಿಯ ಸರಾಸರಿ ಶೇ 10,5 ಭಾಗ ಎಣ್ಣೆಯದಾಗಿದ್ದಾಗ ಎಲ್ಲಾ 
ಸಂಯೋಜನೆಗಳಲ್ಲೂ ಸಂಕರಗಳನ್ನು ಏರ್ಪಡಿಸಲಾ ಬಳಸಿದ 10 ಆಯ್ದ ಜನ್ಮದಾತೃ 
ತೆನೆಗಳ ಸರಾಸರಿಗಳಿಗಿಂತ ಸ್ಥ ಲ್ಪ ಅಧಿಕವಾಗಿತಕ್ತಿ, ವಲ ಸಮಷ್ಟುಗಿಂತ, ಮೊದಲ 
ಆವೃತ್ತಿ ಎಣ್ಣೆ ಅಂಶಕ್ಕಾಗಿ ವ್ಯಾಪಕ ವಕಾನಕ ವೃತಿಕಲನ ಹುತ್ತು ಎರಡನೆಯ ಆತವ್ಕತ್ತಿ 
ಅಥಿ ಕಡವೆಂಯ ಮಾನಕ ವ್ಯತಿಕಲನ ಪಡೆದಿತ್ತಾ, 


ಲು 


ಸ 
ಲ 
ಸ 
ತ್ರ 


ಇ 
ಹ (ಲ್‌ 


ರಾ 


ಕಾರ್‌ ಸ್ಯ 


ಹಾ (ಗ ಶಿ ದ 
ಇ 


465 
ತೆ 
ಸವಿಸವಿ 
ದ್ರಿ 
ಹ 
ಓರದಸನಿತ್ದ್‌ ನ 
5. ಸಷ್ಣ 
ತೂ ರ ರಲ್ರ ಟಂ 
ಮ. ೫... 


ಟಿ ಬರನ! | 


ಬ ಇಷ ಎ ೨ | |'ರಿ ಸ್‌ 
ಜಾ ರಾ ವಾತರು ಅಲ್ಲ 


ಬಕ 
ಡೈ 
ರಾ 


ತೆ 


ಗಾ 


ಅ ತಾಸೆ 


ಹ ವಜಾ ್ಷಊ 
ಗಡಾ ಗರ 


ಡ್‌ ಇದೆ ಇರು 
ಪ ಸಂಕರ 
ಹ ಡಂ ರಂ | 


ಟೋರ್ಟಬಸ ದೊ ಗಂಗರು ಟರ್‌ ಜುಟ್ಟು 


ಹೆ 
ಟು ಸ್ಮ 
ರಾಚ ಟ ಟು ಲ 


ಗಿ 


ಕಾಫ್‌ ಇ ಎ. ಭತ 


ಆ ಸು 
ಇದರ ಹಾರ್ಸ ನ್ಟ 
ದ್‌ 
ಒಫ್‌ ಅಜಾ ಬಿ ಗ 
ಕ ಎ ಎಡ 
5“ 
(ಕೈ 


ಬ 
ರ 


ತಮೆ 
ಒಟುಟ ಜಾ ಅ ಚರಿ 


ಹ್‌ 
ವರಾ 

ಆಟ (ಸರಸರ 

ಶಿಷನ 

ರ 

ಕಹ 

ಹಾಗಾಗ ಯ್‌ 

ಬ 

ಗಾರ 

ತರಾ ಗಡ ಹಾ ಸ್ಟ ಟು 


ಗ 
ಕ 
ಸ್‌ 


“ 


ಹ 


ಜಾ 


ಡೀ 
ದಾರಿಡಾನಾ 


ವ್ವ 


ಕ್ಲ 


ಜ್ರ 
ಗ 


ಹಾ ಕಾ 
ಪ್ರತಿ ಇ. 


ಪಂಗಡ 1198, ಡ್ರಾಗಳ [, ಸಂತತಿ 
1, 10 ಆ 


ಬ್‌ 


ಕೆ 


ಗಳವರೆಗೆ ಮುಂದ 


೪ 
ಖಭುತುಮಾನದಲಿ 


ಇಸರಿ ಶೆ 
ಕ್ರ 
ಟು; 
ಎಂಡ ತೆನೆಗಳ 


೧ 


ನದಲ್ಲಿ. 
ಸ 


ಜ್‌! 


ಗ್‌ 
ವ ಗತ್‌! 
ಆಯೆ 


*ಶು 


ಕ್ರ 
ಯಿಲ್‌ , ೫ ೬ ೧5420 ವಪಂತ್ತು 


| 


ರಾ 
ಸ! 


ರ್‌ 


ಲ 


ಅಧ್ಯಯನಕ್ಕೊಳಪಟ್ಟ ಎರಡನೆಯ 
ವಿನ ಎಣ್ಣೆ ಶೇಕಡಾವಾರು ಸರ 
. ಶೆ 
ಪ್ಯಾ ಆ 
ಒಂದು 
ಆ 
10 


2 
ಕ 
ಕ 


ಲ 


ಖುಸುಕಿನಹೋಳ ತಿಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 
ಮೊದಲು, 

05 420ರ ಅಧ್ಯಯನಗಳನ್ನು 5 ಸಂತ 
ಯಿಂದ ಆಯ್ಕೆಗೊಂಡ 

ಬಳಸಲಾಯ್ತು. 


ಶೆ 


ಹ ಫಾ ೫ 
ಸಗ ಒಂ 


ವ 


ತಾರ್‌ ನ ಅಶ ಟ್‌ 


ಬೆಸ ಕಾಕ 


ತ್‌ 


ವು 


ಕ 
ಇ 


ಳದ ತೆನೆ ಸಾಲ 


೯ 
೪ 


ವರರ ಬ 


ಬ ಯ ಸಜಿ 
ಎನ್ನವ ಬಂದ್ಲು ಯಡ 


ಸ ದ್‌ 


ಥ್ರ 


ವರದ ನಡದು 
ವ 


ಸ 


ಸರ್ಗ 


ಖಾ 


ಸ 
ಭಧ 


ಲ್ವ 


ನಕ್ಲಾಗಿ 


ಬ ತ್ಹ ನ ಷ್ಟಾಗ. ಬಟ! 
ಆಟ 


ಕ ಹಸದ ರ ಸಧು ಖ 


[1 


ಸಲಾಯ್ತು. ಆಯ್ಕೆಗೊಂಡ ರಕ್ತಸಂಬಂ 


ದು 


ಕ್ಕ 


ಗ 


2 
ಠೂ 
ಯಜೂ ಅತ್ಯಲ 


ಜೆ 
ತೆನೆಗಳನ್ನು ಕುಟುಂಬ ಸಂಚರಃ 


ಅತಿ 
ಓು' 


( 


ಬಂದಲೂ ಸುಮಾರಾಗಿ 5 ಸ್ಲಸಂಕರ 


ಅಂಶವಿರುವ ಎರಡು 


ಹೀಳಿಗೆಗಳನ್ನು 
30 


ಪ್ರಕ್ರಿಯೆಯನ್ನು ಸ್ವಸಂಕರದ 5 ಸಂಶತಿಗಳವರೆಗೆ ಮುಂದುವರಿಸಲಾಯ್ತು. ಸರಾಸರಿ 
ಎಣ್ಣೆ ಅಂಶವನ್ನು ಕೃನ್ನಿನ 7.0ರಿಂದ ಕ್ಯರಲ್ಲಿ 1.5ಕ್ಕೆ ಏರಿಸಲಾಯ್ತ್ಹು, ಅದೇ 
ಸಮಯದಲ್ಲಿ ಪರಾಗಸ್ಪರ್ಶ ಮತ್ತು ವಿಶ್ಲೇಷಣೆಗಳ ಉಪಸಮ ಸಮಾಂತರ ಸಂಖ್ಯೆಯ, 
ಪ್ರನರಾವರ್ತ ಆಯ್ಕೆ ಪ್ರಕ್ರಿಯೆಯಲ್ಲಿ, ಆಯ್ಕೆಯ 2 ಆವೃತ್ತಿಯಲ್ಲಿನ ಸರಾಸರಿ 7.8 
ರಿಂದ 105ಕ್ಕೆ ಬದಲಾಯಿಸಿತು. ಎಂಟು ಸಾಲುಗ ನಾ * ವರ್ಷ ಸ್ವಸಂಕರ 
ಗಳಿಂದ ಮುಂದಡುವರಿಸಲಾಯ್ತು, ಅದರಲ್ಲಿ ಆರು ಎಣ್ಣೆ ಆಂಶ ದ ಹೆಚ್ಚ ಛವನ್ನೂ, 


ಎರಡಂ ಕುಗ್ಗು ವಿಕೆಯನ್ನೂ ತೋರ್ಪಡಿಓಿದವು. ಟ್‌ ಸಾಲಿನೊಳಗಿನ ಅಶ್ಮಧಿಕ 
ವೃತ್ಕಾಸ ಶೇ. 9,6 ರಿಂದ 10.8ರ ವರೆಗಿತ್ತು. ಇದು ಸರಾಸರಿಯಾಗಿ, ಪೃನರಾವರ್ತ 


ಸೆ ಹಾಸಿ 
ಆಯ್ಕೆ ಸರಣೆಯಲ್ಲಿ ಪಡೆದದ್ದಕ್ಕೆ , ಭಾಗದಷ್ಟಿರುವ ಶೇ. 1.2 ಭಾಗ ವ್ಯತ್ಯಾಸ- 
ಸ] ಣಿ ೭ ಬಿ ಥಿ 
ಬಹುಶಃ ರಕ್ತಿಸಲ್ಪಡುವ ಎರಡು 5ೃ ಸಾಲುಗಳಲ್ಲಿನ ಕಾಳುಗಳಲ್ಲಿ ಅನುಕ್ರಮವಾಗಿ 10.6 
ಮತ್ತು 10.8 ಸರಾಸರಿ ಎಣ್ಣೆ ಅಂಶವಿತ್ತು. ಈ ಸಾಲುಗಳೊಳಗಿನ ಮುಂದಿನ ಆಯ್ಕೆ 


ಮಯೀಪ ಎಣ್ಣೆ ಆಂಸಗ ಇನಾರ್ಹವಾ ಇಗಿ ಹ ಹೆಚು ತ್ತ! ದೆಂದು ನಿರೀಕ್ಷಿಸಲಾಗ ಪು ದಾ ಆದರೆ 
ಪುನರಾವರ್ಶ ಆಯ್ಕೆ ಸರಣಿಯನ್ಲಿ ಮುಂದುವರಿಸಿದ ಆದೆ ಯ್ಕೆ ಬಹುಶಃ ಪರಿಣಾಮಕಾರಿ 


ಯಾಗಬಹುದು. 


ಕೋಪ್ಪಕ 44 : ಎರಡು ಆಯ್ಕೆ ಯೋಜನೆಗಳಲ್ಲಿ ಎಣ್ಣೆ ಶೇಕಡಾವಾರಿನಲ್ಲಿ 
ನಿರೀಕ್ಷಿತ ಆದಾಯಗಳ ವೈದೃಶ್ಯ 








ಇರ್ಥ್ಣಾರ್ಯರ್ಯಾನರ್ಧ್ಣಾ ಆ ಾಸಾಸ್ಯ ವ್‌ 
ಸ್ವಸಂಕರ ಸರಣಿಗಳ ಪ್ವನರಾವರ್ತ ಸರಣಿ 

ದಾ, ಹ 

ಅನುವಂಶೀಯುತೆ ತ್ಲ | ಅನುವಂಶೀಯತೆ | 

ಹ ಕ ಸ 

ವರ್ಷಗಳ: ಲ ಆದಾಯ ಸೂ” ಆದಾಯ 

ಸೇಕಡಾಪಾರು ಶೇಕಡಾವಾರು 
ಯಷ 





45 0.52| 100 2.00 
27 0.34 
17 0.20 65 1.30 
1ಗಿ 0.12 
5 0.06 
ಒಟ್ಟು ಆದಾಯ 1.24 3.30 
ವರ್ಷದ ನಿವ್ವಳ ಆದಾಯ] 0.25 0.66 


ಸುಸುಟು ಪ 





ಎರಡು ಆಯ್ಕೆಗೊಂಡ ಯೋಜನೆಗಳಲ್ಲಿ ನಿರೀಕ್ಷಿತ ಆದಾಯಗಳ ವೈದೃಶ್ಶ 
ವನ್ನೊದಗಿಸಲು ಪ್ರಯತ್ನ ನಡೆಸಲಾಗಿದೆ. ಕೆಲವು ಮೂಲ ದತ್ತಾಂಶಗಳು ದೊರೆಯ 
ದ್ವರಿಂದ ಸ್ಪಷ್ಟೀಕರಣದಲ್ಲಿ ಅಧಿಕ ನಿಷ್ಠ ಕೈಷ್ಟತೆಯನ್ನು ಸಾಧಿಸಲಾಗಿಲ್ಲೆ' ಎಂದು ಬರಹ 
ಗಾರರು ನಿರ್ಧರಿಸಿದ್ದಾರೆ. (ಕೋಷ ಕ 44 ನೋಡಿ). 


ಹುುಸುಕಿಸಡೋಳ ತಳಿಅಭಿವ ೈದ್ದಿ ವಿಧಾನಗಳ ಅಭಿವೃದ್ಧಿ 463 


ಆಗಳ ವೈದ್ಮಶೃದಿಂದ ಸ್ಪಸಂಕೆರ ಸರಣಿಯನ್ಲಿನ ಹಿತ 
ದ 


ಹಾಸ ಃ ತಾಯಿ 2 ಹಂಗು ದಾಯ ಕದ ರಾಗಾ ಕ ಸ್ಸ ಕಗಕ್ಕ ಕಾಡೆ ಸ್ಯ 
ನಾಗಿತ್ತು. ದೋಷ ಪರಿವರ್ತನೆ ಸ್ಸ ರವಂದು ಭಾವಿಸಿ, ಅವನ್ನು ಗುಣಸಲಾಯ್ಮಾ. 
ಎಂ ಗಾತ ೬ ಹ ಕಾದ ಎರ್‌ ರ್ಯ ಷು ಪ್‌ ಇದ್ದ ರಾ 
ಈ ಹೋಲಿಕೆ ವಿಧಾನದಿಂದ ಸ್ಪಸಂಕರ ಸಾಲುಗಳಲ್ಲನ ಆಯ್ಕುಗಳಿಗಿಂತ ಪ್ರನರಾವರ್ಶ 
ಣಿ ೯ ಶ್ರ ತ "| 
ಆಯ್ಕೆ 2,6 ಅಂಶಗಳಷ್ಟು ಅಧಿಕ ಪರಿಣಾಮಕಾರಿಯಾಗಿತ್ತು. 


ಕಗ್ಯಾತ್‌ ರ್‌ ಶಾಜ್ಥ್ಯಾದಾ ಡ್‌” ರಾಗ್ಯಾ ನಾಗ್‌ 
ಐಯೋವಾ 13ಕ್ಕೆ ಬಹಿರ್‌ಸಂಕರ ಮಾಡಿದ ಸ್ಟಿಫ್‌ಸ್ಟಾಕ್‌ ಸಂಶ್ಲೇಷಣದಲ್ಲಿ 
ಬಾತ ಗಾನ್‌ ರೋ ಕ್ಸ ಜ್‌. ಫಘ್ಟಿ ರ್‌ ೫ ಹ್‌ 
ಉತ ನೃಶಕ್ತಿಗಾಗಿ ಮಾಡಿದ ಆಯ್ದ್ಲೆಯ ಒಂದು ಆಪ್ಪಶ್ತಿಯ ದತ್ತಾಂಶವನ್ನು ಸೇ 
ದಾ ದ್‌ ದುಂ ದ ಲಂ ದಿ ದು ದ್‌್‌ ಇರ 
ಹಾಸ್‌ ಕರ್‌ ಕರಗ ಧ್ರ ಕಾಣಾ-ಲ್ನ ಪವಿ ಹಾ ನ 
ತ್ತು ಬ್ರಿಮ್‌ಹಾಲ್‌ ಪ್ರಕಟಿಸಿದ್ದಾರೆ. ಅತ್ಯಧಿಕ ಉನ್ನತ ಸಂಕರ ಉತ್ತವನ್ನ ಗಳು 
ಡ್‌ ಗ್ರ ಕ್ಷೆ ಇ ಹ! 
ಔ, ಹಾ ಇಲ ನ ಹರವ ಬಾ ಗಗ್‌ ಹ 
ಮಾಡಲಾಯ್ತು. ಬೀಜವನ್ನು ಒಟ್ಟುಗೂಡಿಸಿ, ರಾಶಿಯನ್ಲಿ ರಕ್ತಸಂಬುಭಧಗಳ ಪರಾಗ 
ಡ್‌್‌ ಮ್‌ ಸಕಾರ ಕಾಕ ಔಳ್ಚ ನ 11 ಸ್ಯರ್ಲ ಬ ಚ್‌ ್ಚ್‌ೊಿ 
ಸರ್ಶಿಂ ವದಿಗೊಳಿಸಲಾಯ್ನು. ಸಮಯ ಮಿಂದ ಬಓಲಬನಿಬ ವೈ ಬಿತಿಕೆೆತ ಸಸ್ಮ 
ಓಡ ಜ್ರ ಹು ದಿ 
ಣೆ ತ ಡ್‌ ಹ ಡಿ ದ ರ ಯ ಟ್‌ 
ಗಳಲ್ಲಿ ಸ್ವಸಂಕರಪೇರ್ಪಡಿಸಿ ಐಯೋಪವಾ 13ಕ್ಕೆ ಬದಿರ್‌ಸಂಕರ ಮಾಡಲಾಯ್ತು, 
ಭಾ 
ಇಾಣ್ಜ್‌ಕ್‌ೆ ಹ ಷಿ | ಹಾ ರ್‌ ಹ ಛಿಕ್ಕ ಡಿ ರ 
ಫಲಿತಾಂಶಗಳನ್ನು ರೇಖಾಚಿತ್ರಗಳ ಮೂಲಕ ವಿವರಿಸಲಾಯು. ಪ ಧಮ ಆವೃತ್ತಿಯು 
ಮ್ಮಾ ಹು ದ ರ! ವಾ 
ಪ 


ಬ್ಬ ಗಃ ನೀಯವಾಗಿ ಅಧಿಕವಾಗುವ ಪರಿವರ್ತನೆ ಕಂಡುಬರುತ್ತಿದ್ದರೂ, ಹೃಥಮ 
ಆವೃತ್ತಿಯ ಉನ್ನತ ಅಂತಿಮ ಇಳುವರಿಯಲ್ಲಿ ಅನುಗುಣವಾದ ಪರಿದರ್ಶನೆ ಇರಲಿ, 
ಆವಂಣದ ಪರಿ ತಿಗಳಿಂದಾದುವೆಂದು ಅಥವಾ ಉನ್ನತ ಸಂಯೋಜನೆಯು 
ಸಾಲುಗಳನ್ನು ಪಡೆಯುವುದು ಕಷ್ಟಸಾಧ್ಯವೆಂದು ಸಮರ್ಪಕದಾಗಿ ವಿವರಿಸುವ ಮೊದಲು 
ನ ಅಧ್ಯಯನಗಳು ಅಗತ್ಯ. 

ವಂಶವಾಹಿ ಆವೃತ್ತಿ ಸಂಖೆ ಖ್ಯ (ಬ) 9 ಅಥವಾ 1ರ ಸಮೀ 


(| 


ತ್ತಿ ಪಠಿರಖಯಾಗ, ಆಯ್ಲೆ 

ಗಳು ಅತ್ಯಲ್ಪ ಮತ್ತು 6 0.5ರ ಸಮೀಪವಿದ್ದಾಗ ಅತ್ಯಧಿಕ ಪರಿಣಾಮಕಾರಿಯಾಗಿರು 
ದೆ' ಎಂದು ಸ್ಟ್ರೇಗ್‌ ಮತ್ತು ಬ್ರಿಮ್‌ಹಾಲ್‌ ೬೪%ಸಿದ್ದಾರೆ. ವಂಶವಾಹಿ ಅದ್ದತ್ತಿಸಂಖ್ಕೆ 
0.5ಕ್ಕೆ ೦ತ ಕಡವೆ.ಯಾಗಿದ ಲ್ಲ ಸಕೈ, ಆಗ ಆವ ಎತ್ತಿ ಖ್ಯೆಯ ಹೆಚ್ಚಳ ಆಧಿಕ ಜರಿವರ್ಶಕಗಳಗೆ 


ಕಾರಣವಾಗಬಹುದು. ಮೂಲ ಸಮಷ್ಠಿ 
ಅಂಶದಲ್ತಿ ಅಧಿಕ ಪರಿವರ್ತಕ ಏಕೆ ಇದೆ ಎಂಬ ದನ್ನು 
ಅನ್ಯಪರಾಗಸ್ಥ ಸರ್ಶ ಸಸ್ಮ ಗಳಲ್ಲೂ, ಅದರಲೂ ನಿರ್ದಿಷ್ಟವಾಗಿ ಮೇವುಗಳಲ್ಲಿ ಪನರಾವರ್ತ 


ಆಯ್ಕೆ ಅಪೇ ಕ್ಷಿತ 





ಗ” 

ಗ್‌ 

ಹಾ 
ವೆಂದು ಕಂಡುಬರ: ಪ್ರದನುು 


ಚ 

ಜ್ರ ಗಿ ಟು 
ಸಂಖೆ, ಗಳ ಸಂಯೋಜನೆಯಿಂದ ಸಂಕೀರ್ಣವಾಗಿದೆಯೆಂಒಂದು ಮತ್ತು ಜೊತೆಗೂದ 
ವಿಕಿಯ ಯಾದೃಚ್ಛಿಕತೆಯು ಮುಖ್ಯವೆಂದು ಪರಿಗಣಿಸಲಾರ ಬ್ರ, ಪತ್ತು ಸಾಲ 


ತ್ವದ ಇಷ್ಟು 


ಗಳೊಡನೆ ಅಂತಃಸಂ। ರಣ ಪ್ರತಿ ಆವೃತ್ತಿಗೂ ಸುಮಾರು ಶೇ. ಕೆ. ಭಾಗದಾಗುತ್ತದೆ. 


ಒಟ್ಟುಗೂಡಿಸಿದ ಆಂತರ್‌ಸಂಕರ ಸಮವ್ಟಿಗಳಲ್ಲಿ ತುರ್ತು ಆಯ್ಕೆ ಅನರಿನದಲ್ಲಿ, 
ಕಾತರ ದೌ ವಸರಾಲ್ಣೆ 


ತಃಸಂಕರಣಗಳು ಶೇ. 4ಕೃಂತಲ ಲೂ ಅಧಿಕವಾಗಿರುಹ ಯಾಕೆ:ದರೆ, ಕೆರಿಪ್ಪ 


468 ನಸ್ಯ ಶಳಿಅಭಿವೃದ್ಧಿ ವಿಧಾನಗಳಾ 


ಸಂಕರಗಳ ಪೀಳಿಗೆ ಉನ್ನಠದೆವಾಗಿರಬಹುದು. ಮತ್ತು ಅದರಿಂದಾಗಿ ಇತರ ಸಂಕರಗಳ 
ಹೀಳಿಗೆಗಳಿಗಿಂತಲೂ ಅಧಿಕ ಸಂಭವಪ್ರಮಾಣದಲ್ಲಿ ಆಯ್ಕೆಗೊ (ಬಹುದು. 
ಹೆಲ್ಮಿಂತೋಸ್ಟೋರಿಯಂ ಅರ್ಲಿಕಂಗೆ ಪ್ರತಿರೋಧ ನ ಪುನರಾವರ್ತ 
ಆಯ್ಕೆಯ ಕಾರ್ಯ ಸಾಧಕಿತೆಯನ್ನು ಜೆಂಕಿನ್ಸ್‌ ಮತ್ತಿತರರು (1956) ಪೀಳಿಗೆ 
ಪಂಗಡಗಳಲ್ಲಿ ಆಧ್ಯ ರನ ಮಾಡಿದರು. `ಅಧ್ಯ ಯನ ಮಾಡಿದ ಆನೇಕ ಗುಂಪ್ರಗಳಲ್ಲಿ 
ಪ್ರನರಾವರ್ತ ಆಯ್ಕೆಯ ಎರಡು ಸಂತಶಿಗಳು ಪರಿಣಾಮಕಾರಿಯಾಗಿತ್ತು. 
ವಿಹರ್ಜಯ ಪುನರಾವರ್ಶ ಆಯ್ತೆ : ತಳೇಯ ಭಿನ್ನ ತೆಯುಳ್ಳೆ ಮತ್ತು 


ತೆ 
ಡೆಂ ಪಡೆದ 


ಇ ಧಾಸ್‌್ಮ ಜೋರ ದೆ ್‌ ಎ 
ಉತ್ತಮ ಸಂಯೋಜನ ಹೊಂದಾಣಿಕೆ ಪಡೆಯುವ ಎರಡು ಮೂಲಗಳಿಂದ 
ಎಳಿ ದ್‌್‌ ತಾ ನ ಹ ಕಾಲ, 
ಮೂಲಭೂತ ವಸ್ತುಗಳನ್ನು ಬಳಸುವ ವಿಷರ್ಯಯ ಪುನರಾವರ್ತ ಆಯ್ಕೆಯನ್ನು 


ಕಾಮ್‌ಸ್ಟಾಕ್‌ "ಮತ್ತು ಇತರರು (1949) ಸೂಚಿಸಿದರು. ಓ& ಮೂಲದ €ಂ 
ಅಥವಾ ಕೃ ಸಸ್ಯಗಳಿಗೆ ಸ್ಪಪರಾಗಸ್ಪರ್ಶ ಏರ್ಪಡಿಸಿ, ಅವುಗಳನ್ನು ಮೂಲದಿಂದ 


ನೆ 
ಘಃ 
ಆ ಈ ನಹಿರ್‌ಸಂಕರಗಳ ಹೋಲಿಕೆಯ ಆಧಾರ ಪಡೆದಿದೆ... ಎರಡನೆಯ ವರ್ಷ 
ಆರಿಸಲಾಗುತ್ತದೆ ಮತ್ತು ನಿಂದ ಪಡೆದ ಸ್ಲಸಂಕರ 


ದ ಇ ನ ಹ 
ತೆನೆಗಳನ್ನು ಹೀಳಿಗೆಗಳಿಗಾಗಿ ಬಿತ್ತಲು ಬಳಸಿ, ಮೂರನೆಯ ವರ್ಷದಲ್ಲಿ ಅವುಗಳಲ್ಲಿ 


ಅಂತರ್‌ಸಂಕರಣವೇರ್ಪಡಿಸಲಾಗುತ್ತದೆ, ಈ ಆವೃತಿಯನ್ನು ನಾಲ್ಕನೆಯ ವರ್ಷದಲ್ಲಿ 


ಸಂಕರವೇರ್ಪಡಿಸಿ, ಕಿನೊಡನೆ ಸಂಕರ ಮಾಡಲಾಗ 
ತ್ತದೆ ಮತ್ತು & ಮೂಲದಲ್ಲಿ ಪುನರಾವರ್ತ ವಿಭಾನದ ರೂಪರೇಖೆಯಂತೆಯೇ ಆಯ್ಕೆ 
ಯನ್ನು ಇದರಲ್ಲೂ ಮುಂದುವರಿಸಲಾಗುತ್ತದೆ. ಈ ರರು ಸಂಕ್ಷೇಪಿಸಿ, 
ಸೂಚಿತ ಸಸ್ಯಸಂಖ್ಯೆ ಮತ್ತು ಸಂಕರಗಳನ್ನು ಕೆಳಗೆ ವಿಶದವಾಗಿ ವಿವರಿಸಲಾಗಿದೆ. 
ಮೊದಲನೆಯ ವರ್ಷ : ಕ್ಞ ಮೂಲದಿಂದ ಪಡದ ಸುಮಾರು 200 ಪರಾಗ 
ಜನ್ಮದಾತ್ಮಗಳನ್ನು ೫ ಮೂಲದಿಂದ ಯಾದೃಚ್ಛಿಕವಾಗಿ ಆಯ್ಕೆಮಾಡಿದ 4 ಅಥವಾ 5 
ಸಸ್ಯಗಳೊಡನೆ ಮತ್ತು 8 ಮೂಲದ ಪಡೆದ ಸುಮಾರು 200 ಪರಾಗ ಜನ್ಮದಾತೃ 
ಗಳನ್ನು &ಓಿಂದ ಯಾದೃಚ್ಛಿಕವಾಗಿ ಆಯ್ಕೆಮಾಡಿದ 4 ಅಥವಾ 5 ಸಸ್ಯಿಗಳೊಡನೆ 
ಬಹಿರ್‌ಸಂಕರಮಾಡಿ ಪರಾಗ. ಜನ್ಮದಾತೃಗಳಾಗಿ : ಬಳಸಿದ ಸಸ್ಕಗಳಿಗೆ ಸೃ ಶಪರಾಗಸ್ಟ ರ್ಶ 


ಎರಡನೆಯ ವರ್ಷ ; ಕ್ಕಿಯನ್ನು ಪರಾಗ ಪಿತೃಗಳಾಗಿ ಬಳಸಿದ ಸಂಕರಗಳೊಡನೆ 
ಒಂದು, ಡಿಯನ್ನು ಪರುಗ ಜನ್ಮದಾತ್ಮಗಳಾಗಿ ಬಳಸಿದ ಸಂಕರಗಳೊಡನೆ ಇನ್ನೊಂದರಂತೆ 
ಎರಡು ಹೊಲ ಪ್ರಯೋಗ ನಡೆಸಿ, ಪರಾಗ ಜನ್ಮದಾಶೃವಾಗಿ ಬಳಸಿದ ಪ್ರತಿಸಸ್ಯ್ಯದ 4 
ಅಥದಾ 5ಸಂಕರಗಳ ಬೀಜಗಳನ್ನು ಒಟ್ಟು ಗೂಡಿಸಿ, ಎಲ್ಲ ಸಂಕರಗಳನ್ನೂ ಮಾಡಿ "ಬೆಳೆಸಿ 


ದಕ್ಷಿ ಪ್ರತಿ ಪ್ರಯೋಗದಲ್ಲಿರುವ ಅತ 05 ಸಂಖ್ಯೆ 200 ಆಗುತ್ತದೆ. ಗ್ರಂಥಕರ್ತರು 


ತೆ 

13 : 13 ಜಾಲರಿ ವಿನ್ಮಾಸದನ್ಸಿ 169 ೩ ೪ಗೆಗಳ ಪ್ರಯೋಗದನ್ನು ಸೂಚಿಸುತ್ತಾರೆ. 
ಮೂರನೆಯ ವರ್ಷ : ಅನುಕ್ರಮಜಾಗಿ ಡಿ ಮತ್ತು ೫ ಇಳುವರಿ ಪ್ರಯೋಗ 

ಗಳಲ್ಲಿ ಅತ್ಯುತ್ತಮ ನಿರ್ವಹಣೆಯಿರುವ ಮೊದಲ ವರ್ಷದ ಸಸ್ಯಗಳಿಂದ ಪದದ ಸ್ವಪರಾ 


ಸ್ಪರ್ಶ ಬೀಜವನ್ನು ತೆನೆ-ಸಾಲು ಪ್ರಯೋಗಗಳಲ್ಲಿ ಬಿತ್ತಿ, ಒಂದು ಸರಣಿಯಕ್ಸೆ &ನ 
ತೆನೆಸಾಲುಗಳ ನಡುವೆ ಎಲ್ಲ ಅಥವಾ ಅಧಿಕ ಸಂಖ್ಯೆಯ ಏಕಸಂಕರಣಗಳನ್ನೂ ಮತ್ತು 
8ನಲ್ಲಿ ಅಂತಹುದೇ ಣು ;್ಮೊ ದಂ ಸರಣಿಯ ಆ ರ್‌ಸಂಕರಗಳನ್ನೂ ಮಾಡಬೆಃ ನ್ಟ 


ಕ 
ವರ್ಷ 4.6 : ಕ್ನಿಗಾಗಿ ಡಿ ಮೂಲದಲ್ಲಿ ಆಯ್ಕೆ ಸಾಲುಗಳ ಅಂತರ್‌ಸಂತಕರದ 
ವ 


ಬೀಜಗಳನ್ನು ಒಟ್ಟುಗೂಡಿಸಿದ ರಾಶಿಯನ್ನು ಮತ್ತು 8ಗಾಗಿ. 8 ಮೂಲದಿಂದ ಆಯ್ಕೆ 
ಸಾಲುಗಳ ಅಂತರ್‌ಸಂಕರದ ಬೀಜಗಳ ಒಟ್ಟುಗೂಡಿಸಿದ ರಾಶಿಯನ್ನು ಬಳಸ ತಳಿಆಭಿ 
ವೃದ್ಧಿಯ ಎರಡನೆಯ ಆವೃತ್ತಿಯನ್ನು ಪ್ರಾರಂಭಿಸಬೇಕು. 

೫ ಮತ್ತು ಔಯಿಂದ ಆಯ್ಕೆಮಾಡಿದ ಗುಂಪುಗಳಿಂದ ಪದೆದ ವಸ್ತುಗಳ ಸಂಕರ 
ದಿಂದ ವಾಣಿಜ್ಯ ಬೀಜವನ್ನು ಉತ್ಪಾದಿಸಲಾಗುತ್ತದೆ. ಒಂದು ಅಂತಿಮ ಕ್ಮಿತಿಯಲ್ಲಿ 
ಹಯ ಆಯ್ಕೆ ತೆನೆಅಭಿವರ್ಧನಗಳ ಸಂಕರಗಳಿಂದ ಪಡೆದ ಮತ್ತು ನಂತರ ನಿಯಂತ್ರಿತ 
ಪರಾಗಸ್ಪರ್ಶರಹತವಾದ ಯಾದೃ ಚಿ ಜೊತೆಗೂಡುವಿಕೆಯ ಸಂಶ್ಣೆ' ಸಣ ಸಹಿಯನ್ನು, 


ಅದೇ ರೀತಿಯಲ್ಲಿ ಪಡೆದವ 8 ವಸ್ತುವಿನೊಡನೆ ಸಂಕರ ಮಾಡಲಾಗುತ್ತದೆ. 

ಸಿ ಮತ್ತು 8 ಮೂಲಗಳಿಂದ ಸಂಬಂಧಕವಾದ ಶುದ್ಧಸಾ 
« (8, : 8,) ಇವದದಿ ಪು ಸಂಕರಗಳ ಉತ್ಪಾದನೆಗಾಗಿ ವೃದ್ಧಿಗೆ. 
ರಲ್ಲಿ ಸ್ಕಿ ಮತ್ತು ಕ್ಕಿಗಳನ್ನು & ಮೂಲವಸ್ತುಗಳಿಂದಲೂ 
ಗಳನ್ನು ೫ ಮೂಲವಸ್ತು ಗಳಿಂದಲೂ ವೃ ಇ ವೃದ್ಧಿಗೊಳಿಸಲಾಗುತ್ತ 


ಲುಗಳನ್ನು (ಕಿ ೯ ಡ್ಜಿ) 


ಸಟೆ“ ಸರಾಗ 
ಹ `` ಇದ 


ಹಬ 6 ಜಬ ಜಾಜಿ 


ದ ಶ್ರ 


ನತ್ತು ೧ ಹಾಗೂ 3 


ಗೆ 
ಮೇಲೆ ವಿವರಿಸಿರುವ ವಿಧಾನವನ್ನು, ನಿರ್ದಿಷ್ಟ ಸಂಯೋಜನಾ ಶಕ್ತಿಗಾಗಿ ಪ್ರನರಾ 

ವರ್ತ ಆಯ್ಕೆಮಾಡುವ ಹಲ್‌ನ ಯೋಜನೆಯಂತೆ ಕಾಮ್‌ಸಾ ಕ್‌ ಮತ್ತಿತರರು 
ಖ್ಯಿಕ ಹೋಲಿಕೆಯನ್ನು ಕೂಡ ಮಾಡಿದರು. ಕೊನೆಯಪಕ, ಎರಡು ಅಭಿಸರಣೆ 


ವ ಕ 
ದೆ 
ಮೂಲಗಳಿಂದ ಬಹುಶಃ ಶುದ ಸಾಲುಗಳ ನಡುವಣ ಏಕಸಂಕರಗಳಿಂದ ಪಡದ ವಸ್ತು 


ಗಳನ್ನು ಈ ಆಯ್ಕೆ ವಿಧಾನ ನಳಗೊಂಡಿತ್ತು. ಪ್ರತಿಮೂಲದ ಆಯ್ಕೆ ಸಸ್ಯಗಳಲ್ಲೂ 

ಸ್ವಸಂಕರವೇರ್ಪಡಿಸಲಾಯ್ತು, ಮತ್ತು ಒಂದೇ ಪರೀಕ್ಷಕಮೊಡ ಡನೆ ಸಂ ಸಂಕರಮಾಡಲಾಯ್ತೂ. 
ನಿರ ಹಣೆ ಪ್ರಯೋಗಗಳ ನಂತರ, ಪ್ರತಿಯೊಂದು ವೆ. ಬಿನ ತೆನೆ-ಸಾಲು ಅಭಿ 
ಸರಣಗಳಲ್ಲಿ ಅಂತರ್‌ಸಂಕರಣಮಾಡಿ, ಒಂದು ಹೊಸ ಅವ ನ್ನ. ಪ್ರಾರುಭಿಸಲಾ 


ಗುತ್ತದೆ. ವಂಶವಾಹಿಕ್ರಿಯೆಯ ಹಲವು ಊಹೆಗಳನ್ನು ಮಾಡಲಾಯ್ತು. ಆಧ್ಯಯನ 
ಮಾಡಿದ ಎಲ್ಲಾ ಪರಿ ತಿಗಳಿಗೂ ವಿಪರ್ಯಯ ಪುನರಾವರ್ತ ಆ ಆಯ್ಕೆ, ಇತರ ವಿಧಾನ 


470 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಗಳಿಗೆ ಸ್ಹಲ್ಪಮಾಪ್ಟ್ರ ಕೆಳಮಟ್ಟವಾಗಿರುತ್ತವೆಂದೂ ಮತ್ತು ಆನೇಕ ಸಂದರ್ಭಗಳಲ್ಲಿ 
ಯ ಬು 
ಏರಿಸ್ತ, ಔನ್ನತ್ಯವನ್ನು ಪಡೆದಿರುತ್ತದೆಂದೂ ಅವರು ನಿರ್ಧರಿಸಿದರು. 
ಜು ಕ್ಷಿ ಇಷ್ಟ ಿ 


ಬೀರುವ ವಂಶವಾಹಿಗಳ ಒಂದು ಭಾಗದಲ್ಲಾದರೂ ಪ್ರಬಲತೆಯ ಸ್ವಲ್ಪದರ್ಜೆ ವ್ಯಕ್ತ 
೦ದು ಅವರು ತಿಳಿಸಿದ್ದಾರೆ... "ಸಾವರಾನ್ಯ ಸಂಯೋಜನಾಶಕ್ತಿಗಾಗಿ 
ಮಾಡುವ ಆಯ್ಕೆ, ಸಂಕಲನ ಯೋಜನೆಯ ವ್ಯತಿಕಲನದಿಂದ ಉಂಟಾಗುವ ತಳೀಯಕ 
ವಿಭಿನ್ನ ತೆಯನ್ನು ಮೂಲಧನೀಕೃತಗೊಳಿಸುವುದಿಲ್ಲ'..ಎಂದು ನಿರ್ಧರಿನಲಾಯ್ಕು. 
ಬಿಂದುಗಳಲ್ಲಿ ನಿರ್ದಿಷ್ಟ ಸಂಯೋಜನಾ ಶಕ್ತಿಗಾಗಿ 

ಆ ರಿಣಾಮಕಾರಿಯೆಂದು ಭಾವಿಸಲಾಗಲಿಲ್ಲ. ಹಾಗಿದ್ದರೂ 
ಮುಸುಕಿನ ಜೋಳದಲ್ಲಿ ನೆರವೇರುವ ಯಾವುದೇ ರೀತಿಯ ವಂಶವಾಹಿ ಕ್ರಿಯೆಗೆ 


ವಿಷರ್ಯಯಂ ಪುನರಾವರ್ತ ಆಯ್ಕೆ ಪರಿಣಾಮಕಾರಿಯಾಗಿರಬೇಕೆಂದು ಅವರು 


111 


8%. 
ಬಕ್ಕೆ 
ಲ 
ತ್ರೆ 
(ಲ್ನ 
ಆ 
ತ 
ಛೆ 
2) 
[್ಷ 


ುಸುಕಿನಜೋಳದ ಅಂತಃಸಂಕರ ಸಾಲುಗಳ ಕ್ಷಿಪ್ರ ಪರೀಕ್ಷೆ: ಕ್ಷಿಪ್ರ ಪರೀಕ್ಷೆ 
ಯನ್ನ ಪ್ರಥಮತಃ ಜೆಂಕಿನ್ಸ್‌ 1935ರಲ್ಲಿ ಸೂಚಿಸಿದ. ಅಂತಃಸಂಕರ ಸಾಲುಗಳ 
ಪರೀಕ್ಷೆಯ ಸಾಮಾನ್ಯ ವಿಧಾನದಿಂದ ಆದು ಎರಡು ವಿಧದಲ್ಲಿ ಬೇರೆಯಕಾಗಿತ 
ಮೊದಲನೆಯದಾಗಿ. ಮೊದಲ ಸ್ವಸಂಕರ ಸಮಯದಲ್ಲಿ, ಅವುಗಳ ಇಳುವರಿ ಶಕ್ತಿ 
ಮತ್ತು ಸಾಮಾನ್ಯ ನಿರ್ವಹಣೆಯನ್ನು ನಿರ್ಧರಿಸಲು $0 ಮತ್ತು 5ೃ ಸಸ್ಯಗಳನ್ನು 
ಒಂದು ಪರೀಕ್ಷಕ ಸಾಲಿಗೆ ಬಹಿರ್‌ಸಂಕರ ಮಾಡಲಾಯ್ತು. ಎರಡನೆಯದಾಗಿ. ಸಾಲು 
ಗಳಕ್ಷನ ಆಯ್ಕೆಯ ಸಾಧ್ಯತೆಗಳು ಅಧಿಕವಾಗಿರುವ ನಂತರದ ಸಂಶತಿಗಳ ಅಂತರದಲ್ಲಿ, 
ಅತ್ಯಂತ ಆಶಾದಾಯಕ ಕುಟುಂಬಗಳಲ್ಲಿ ಅಧಿಕ ಕೇಂದ್ರೀಕರಿಸುವಿಕೆಯನ್ನು ಸಾಧ್ಯ 


ಕಃ 


ಶ್ವ 


ಕ್ಷಿಪ್ರ ಪರೀಕ್ಷೆ ಎರಡು ಊಹೆಗಳ ಆಧಾರ ಪಡೆದಿದೆ. ಮೊದಲನೆಯದು, ತೆರವು 
ಪರಾಗಸ್ಪರ್ಶ ಸಸ್ಯಗಳಲ್ಲಿನ ಸಂಯ್ಯೆ*ಜನಾಶಕ್ತಿಯಲ್ಲಿ ಗಣನೀಯ ಭಿನ್ಮತೆಗಳಿರುವುದು. 
ಎರಡನೆಯದು, 50 ಅಥವಾ ಠೃ ಸಸ್ಕಗಳ ಪರಿಕ್ಷೆ ವರೂಲಕ ಆಯ್ಕೆ ಮಾಡಿದ ಮಾದರಿ 
ಗಳಂ, ವೀಕ್ಷಣೆ ವಿಧಾನದಿಂದ ಮಾತ್ರ ಆಯ್ಕೆಮಾಡಿದ ವಸ್ತುಗಳಿಗಿಂತಲೂ, ಹೆಚ್ಚಾಗಿ, 
ಇನ್ನೂ ಮುಂದುವರಿಸಿದ ಅಂತಃಸಂಕರಣ ಮತ್ತು ಆಯ್ಕೆಗೆ ಅಪೇಕ್ಷಿತ ವಸ್ತುವನ್ನು 
ಒದಗಿಸಬೇಕು. 

ಹೊಸ ಅಂತಃಸಂಕರ ತಳಿಗಳನ್ನು ಉತ್ಪಾದಿಸುವ ವಸ್ತು ಮೂಲವಾಗಿ, ಓಂದಂ 
ಸಂಶ್ಲೇಷಣ ತಳಿ ಸ್ಟಿಫ್‌ಸ್ಟ್ರಾಕ್‌ನೊಡನೆ ಸ್ಟ್ರೇಗ್‌ (19468) ಈ ವಿಧಾನವನ್ನು ಬಳಸಿದ, 


ಯಸುಕಿಸಜೋಳ ತಳಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 471 


ಒಟ್ಟು 167 ಸ್ಲಸಂಕರ ತೆನೆಗಳು ಮತ್ತು ಆದಕ್ಕೆ ಅನುರೂಪವಾದ ಒಹಿರ್‌ ಸಂಕರಣ 


ಬು 
ನೆಗಳು ಮುಂದಿನ ಪರೀಕ್ಷೆಗಳಿಗೆ ಲಭ್ಯವಾಗಿತ್ತು. ಈ ಸಂಕರಗಳನ್ನು ಒಂದು 
ಸಂಶ್ಲೇಷಣ ತಳಿ ಮತ್ತು ಪರೀಕ್ಷಕ ಜನ್ಮದಾತೃ, ಐಯೋದಾ ಹೈಬ್ರಿಡ್‌ 13 ರೊದನೆ 
ಬ 
1940ರಲ್ಲಿ ಮೂರು ಪ್ರತೀಕರಣಗಳಿರುವ 13,13 ತ್ರಿಗುಣಿತ ಜಾಲರ ವಿನ್ಯಾಸದಲ್ಲಿ 
ಹೋಲಿಸಲಾಯ್ತು. 
ಇಳುವರಿಯ ಆವೃತ್ತಿ ಸಂಖ್ಯೆ ವಿ ವಿತರಣೆಯ ಒಂದು ಆನುಕ್ರಮವಾದ ಮಾದರಿ 
ಯನ್ನು ಒದಗಿಸುವ 6 5, ಸಾಲುಗಳನ್ನು ಪುನಃ ಸ್ವಸಂಕರ ಮಾಡಿ, ಪರೀಕ್ಷಕದೊಡನೆ 
ಬಹಿರ್‌ಸಂಕರ ಮಾಡಲಾಯ್ತು. ಪ್ರಶಿಯೊಂದು 5 ಕುಟುಯುದಿಂದಲೂ 320 
ಬಹಿರ್‌ಸಂಕರಗಳು ಲಭ್ಯವಾಗಿತ್ತು. ಉನ್ನತ ಸಂಕರಗಳಲ್ಲಿ ಆರು ೪0 ಸಸ್ಯಗಳ ಎಕರೆ 


ಹ ಗ ಸ್ಸ ಯ ಜೂಜು ಕ ಕರಣ್‌ 
ಇಳುವರಿ ಮತ್ತು ಆವುಗಳ 5 ಸಸ್ಯಗಳ ಉನ್ನತ ಸಂಕರಗಳ ಕಂಟುಂಬದ ಸರಾಸ 


0.85ರ ಅತ್ಯಧಿಕ ಸಹಸಂಬಂಧ ಪಡೆದಿತ್ತು. ಆರು. ಕೃ ಕುಟುಯಗಳೆ ಪ್ರತಿ 


ಯೊಂದರೊಳಗೂ ಗಮನಾರ್ಹ ಭಿನ್ನತೆಗಳಿದ್ದವು. ದೊದಲನಾಲು ಕುಟುಂಬಗಳ 
ದರ್ಮ ಎಡಿ ಷು ಎ ಕ್ಸ್‌ ಕಳ ಸರಾ ತ್ಯಾ ಪಾವಾ 
ನಡುವೆ. ಆಥವಾ ಕೊನೆಯ ಎರಡು ಕುಟುಂಬಗಳ ನಡುವೆ. ಗಮನಾರ್ಹವಾದ 


ವ್ಯತ್ಯಾಸಗಳು ಕಂಡುಬರಲಿಲ್ಲ. ಇದರಿಂದ, ಈ ಆ ಸಹಸೆಂಬಂಧ ಮುಖ್ಯವಾಗಿ 
ಈ ಏರಡು ಪಂಗಡಗಳ ನಡುವಣದೆಂದು ತೋರ್ಪಟ್ಟಿ ಎ 

ದೊರೆತ ಫಲಿತಾಂಶಗಳಿಂದ ಈ ಕೆಳಗಿನ ನಿರೂಡಣೆ ಐನಾಡಲಾಗಿದೆ. 

ನಮ್ಮ ಅನುಭವದ ಆಧಾರದಿಂದ ಎಲ್ಲಿ ಇಳುವರಿ ಅಧಿಕ ಪ್ರಾಮುಖ್ಯತೆಯದೋ 


ತ ತ್ಯ ಇಒ ಭರಿ ತಾತ ಇತ. ಎ. 
ಅಥವಾ ಸಮಂಜಸ ಪರೀಕ್ರಕದ ಬಳಕೆಯಿಂದ ಎಲ್ಲಿ ಇತರ ಮುಖ್ಯ ಅಂಶಗಳಿಗೆ ಸುಲಭ 


ಬ ಕ್ರ 
ವಾಗಿ ಮತ೯್ರ ಪರಿಣುಮಕಾರಿಯಾಗಿ ಬೆಲೆ ನಿರ್ಧರಿಸಬಹುದೋ ಅಕ್ಲೆ ಕ್ಲಿಪ್ರ ಪರೀಕ್ಷಾ 
ಜ್‌ 
ಕ್ರಮ ಮಹತ್ವದ್ದಾಗುತ್ತದೆಯೆಂದು ಕಂಡುಬರುತ್ತದೆ. ಕೆಲವ್ರ ಅಪೇಕ್ವಿತ ಲಕ್ಷಣ 


ಗಳನ್ನು ವಂಶಮಾಹಿ “ವಿಯಮಾಧೀನಗೊಳಿಸುವ ಸಂಭವಪ್ರದ 
ಮತ್ತು ಅಂತಹ ಲಕ್ಷಣಗಳನ್ನು ಅಂತಃಸಂಕರ ಸಾಲುಗಳಲ್ಲಿ ತೋರ್ಕೆಯಿಂದಲೆು ನಿರ್ಧರಿಸ 
ಬಹುದಾಗಿರುವಲ್ಲಿ, ತಳಿಅಭಿವೃದ್ಧಿಯ ಒಂದು ಕಾರ್ಯಕ್ರಮದ ಪ್ರಥಮ ಹಂತಗಳಲ್ಲಿ 
ಕ್ಷಿಪ್ಪು ಪರೀಕ್ಷೆ ಪರಿಮಿತಿಯುಳ್ಳ  ಮೌಲ್ಯದ್ದಾಗಿರಬಹುದು. ಉದಾದರಣೆನಾಗಿ. 
ಕ್ಷಿಪ್ಪ ಪರೀಕ್ಷಾಕ್ರಮದಿಂದ, ತೆರವು ಪರಾಗಸ್ಪರ್ಶ ತಳಿಯೊಳಗಿನ ಆಯ್ಕೆ, ಆಡ್ಕಬೇಳು 
ಏಕೆಗೆ ಪ್ರತಿ ತಿರೊ ನಾ ನಿಯಮಾಧೀನಗೊಳಿಸುವ ಪಂಶವಾಹಿಗಳ ಕಡಮೆ ಆವೃತ್ತ ಸಂಖೆ 
ಗಳಿರುವಲ್ಲಿ ಅಸಮರ್ಥವಾಗಿರಬಹುದು. ಕಾರ್ಯಕ್ರಮ ಮುಂದುವರೆದಜೆ ಮತ್ತು 
ಜನ್ಮದಾತೃ ವಸ್ತುಗಳ ಹೆಚ್ಚು ಅಪೇಕ್ಷಿತ ಮೂಲಗಳು ದೊರೆಯುವಂಾನುವಲ್ಲಿ ಈ 
ವಿಧಾನದ ಮಹತ್ವ ಹೆಚ್ಚುತ್ತ ತ್ತದಂದು ನಿರೀಕ್ಷಿಸಬಹುದು. 
0.85ರ ಅಧಿಕ ಸಹಸಂಬಂಧವನ್ನು ಪಡೆದಿದ್ದರೂ ಕೂಡ, ಆರು ಕುಟುಂಯಗಳ 
ಪ್ರಶಿಯೊಂದರಲ್ಲೂ, ಇ ಉನ್ನತ ಸಂಕರಗಳ ನಿರ್ವ “ಹಣೆಯಲ್ಲಿ ಅತ್ಯಧಿಕ ಪರಿವರ್ತಕ 


ಟೆ 
ಷ್ಠ 
2 
ಕ್ಲ 
ತ 


ಗಳಿದ್ದದ್ದ ರಿಂದ, ಸೇಗ್‌ನ ಫಲಿತಾಂಶಗಳ ಕೂಲಂಕುಷ ಅಧ್ಯಯನ ಕ್ರಿಪ್ಪ ಪರೀಕ್ಷೆ ವಿಧಾನ, 
ದ್ವೈಂದು ಸ್ಚಷ್ಟ ಆಧಾರವನ್ನು ಕೊಡುವುದಿಲ್ಲ. 
ಕ್ರ ಸ್ಟೇಗ್‌ರ ಕಾರ್ಯವನ್ನು ರಿಚ್ಚಿ (1947) ಪುನರ 
ಪರಿಶೀಲಿಸಿದ ಮತ್ತು ಕ್ಷಿಪ್ರ ಪರೀಕ್ಷೆಯ ಮಹತ್ವವನ್ನು ಕ.ರಿತ ಬ್ರುನ್‌ಸನ್‌ನಿಂದ ಪಡೆದ 
ಆಧಿಕ ದ ಹಿದ್ದ ಹಿಂದಿನ ಒಂದು ಅಧ್ಯಯನದಲ್ಲಿ ಅಂತಃ 
ಪ್ರಕ್ರಿಯೆಯ ಪೂರ್ವಹಂತದಲ್ಲೇ ಸ್ಮಿರ 
ಪಡುಶ್ರದೆಂದೂ ಮತ್ತು ನಂತರದ ಆಯ್ಕೆಗಳು ಈ ಲಕ್ಷಣದ ಮೇಲೆ ಹೆಚ್ಚಿನ ಪ್ರಭಾವ 
ಬಿ:ರುವುದಿಲ್ಲವೆಂದೂ ಜೆಂಕಿನ್ಸ್‌ ನಿರ್ಧರಿಸಿದ್ದ. ಜೆಂಕಿನ್ಸ್‌ನ ದತ್ತಾಂಶಗಳನ್ನು ಬಳಸಿ, 


ರಿಚ್ಚೆ ನಿರ್ವಹಿಸಿದ ವಿಮರ್ಶಾತ್ಮಕ ವಿಶ್ಲೇಷಣೆಯಲ್ಲಿ, ಒಂದು ಸಂತತಿಯಿಂದ ಮುಂದಿನ 
೧ 


ದಕ್ಕೆ ಉನ್ನತ ಸಂಕರಗಳಲ್ಲಿ ತೋರ್ಪಟ್ಟಂತೆ, ಸಂಬಂಧಕ ಇಳುವರಿ ಶಕ್ತಿಯಲ್ಲಿ ಅಂತಃ 
೧ ಕ ಣ್‌ 
ಸಂಕರಗಳನ್ನು ಗಣನೀಯ ವಾಸ್ತವಿಕ ಮಾರ್ಪಾಟುಗಳನ್ನು ಪಡೆಯುವುದು ವ್ಯಕ್ತ 
ಪಟ್ಟಿತು, 
ಬು 
ಹಿಂದೆ ವಿಮರ್ಶಿಸಿದ ಸ್ವೇರ್ಗನ ಅಧ್ಯಯನದ ಇನ್ನೊಂದು ಅರ್ಥವಿವರಣೆಯನ್ನು 


ಕೂಡ ರಿಚ್ಚಿ ಒದಗಿಸಿದ. 8೧ ಸಂತತಿಯಲ್ಲಿನ ಉತ್ತಮ ಸಾಲುಗಳಿಗಿಂತ 10 ರಿಂದ 
18 ಬುಷೆಲ್‌ಗಳಷ್ಟು ಕಡಮೆ ಇಳುವರಿಕೊಡುವ ಒಂದು ಕುಟುಂಬ ಸುವರಾರಾಗಿ ಆ 
ಲುಗಳ ಸಂತತಿಗಳಷ್ಟೇ ಆಯ್ಕೆ ಅವಕಾಶಗಳನ್ನು ಪಡೆದ ಸಂತತಿಗಳನ್ನು ಉತ್ಪಾ 
ಸಿತು. ಪ್ರತಿಯೊಂದರಲ್ಲೂ ಸಂತತಿಯ ಅಧಿಕ ಪ್ರಮಾಣ ಮಧ್ಯಮ ಇಳುವರಿ 
ಅಂತರಕ್ಕೆ ಸೇರಿದ್ದಾಗಿದ್ದವು, ಆಯ್ಕೆಯಿಂದ ಅದೇ ರೀತಿಯ ಮಹತ್ವವುಳ್ಳ ತೆ ಆಂತಃ 
ಸಂಕರಗಳನ್ನು ಎಲ್ಲ ಸಾಲುಗಳಿಂದಲೂ ಪಡೆಯಬಹುದೆಂದು ಇದರಿಂದ ವ್ಯಕ್ತಪಟ್ಟಿದೆ. 
ಕ್ಷೆಪ್ರೆ ಪರೀಕ್ಷೆ ಆಧಾರದಿಂದ, ಅತ್ಯಧಿಕ ಕಾರ್ಯಾಚರಣೆಯ ಪ್ರಶಿಫಲವಾಗಿ ಶೇ. 15 
ಭಾಗದಷ್ಟು 80೦ ವಸ್ತುವನ್ನು ಮಾತ್ರ ತ್ಯಜಿಸಲು ಸುಧ್ಯವಾಯ್ತು, ಅಂತಹ ಸಾಲು 
ಗಳು ಬಹುಶಃ ತೋರ್ಕೆ ಆಯ್ಕೆಯಿಂದಲೇ ಬಹುಬೇಗ ತ್ಯಜಿಸಬಹ:ದಾದಷ್ಟು ಕಡಮೆ 
ದರ್ಜೆಯವಾಗಿರಬಹ:ದು. 

ರಿಚ್ಚಿ ವಿಶ್ಲೇಷಣೆ ಮಾಡಿ, ಚರ್ಚಿಸಿದ್ದ, ಕ್ಷಿಪ್ರ ಪರೀಕ್ಷೆಯ ಒಂದು ಅಧ್ಯಯನ 
ವನ್ನು ಬ್ರುನ್‌ಸನ್‌ ಮಾಡಿದ. 50 ಮತ್ತು ನಿ ಸಾಲುಗಳ ಉನ್ನತ ಸಂಕರಗಳಲ್ಲಿನ 
ಇಳುವರಿಗಳು ಒಟ್ಟೆಗೆ ಪರಿಗಣಿಸಲಾದ 35 ಕುಟುಂಬಗಳಿಗೆ ಸ್ಪಷ್ಟ ಹಿಂಜರಿತವನ್ನೊದ 
ಗಿಸಿದವು. ಹಾಗಿದ್ದರೂ, 30 ಉತ್ತಮ ಸಾಲುಗಳು ಮತ್ತು 5 ಕನಿಷ್ಠ ಸಾಲುಗಳ 
ಪ್ರತಿಯೊಂದೂ ಯಣಾತ್ಮಕ ಹಿಂಜರಿತವನ್ನು ತೋರ್ಪಡಿಸಿದವು. ಇದರಿಂದ ಸ್ಪಷ್ಟ 
ಹಿಂಜರಿತ, ಪಂಗಡದ ಸರಾಸರಿಯ ಹೆಚ್ಚಳದಿಂದಾದುವೆಂದೂ, ವೈಯಕ್ತಿಕ ಹೆಚ್ಚಳ 
ದಿಂದಲ್ಲವೆಂದೂ ಕಂಡುಬಂದಿತ್ತು, ಈ ಸಂದರ್ಭದಲ್ಲಿ, ಕ್ಷಿಪ್ರ ಪರೀಕ್ಷೆಯಿಂದ 5 ಕನಿಷ್ಠ 
ಸಾಲುಗಳು ಮಾತ್ರ ತ್ಯಜಿಸಲ್ಪಡುತ್ತಿದ್ದವು. 


ಭ್ಳ 


೧ 


ಮುಸುಕಿನಜೋಳೆ ತಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 473 


ಕ ಬು 


ಕ್ಷಿಪ್ಪೆ ಪರೀಕ್ಷೆ ಕ್ಹುಗ್‌ನಿಂದ ಉತ್ಕೃಷ್ಟ ಅಂತಃಸಂಕರ ಸಾಲುಗಳನ್ನು ಪ್ರತ್ಯೇಕಿಸುವ 


ಕಾಗ ನಡಗ ಹಾಗಾ ಇ ವ ಗ್ರಾ 
ಒಂದು ವಿಧಾನವಾಗಿ, ಅನುಕೂಲಕರವೆಂದು ಲಾನ್‌ಕ್ಲಿಸ್ಟ್‌ (1951) ಸ್ಥಾ ಸ್ಕಾ ಪಿಸಿದ, ಕ್ರುಗ್‌ 
ಎಲ್ಲೊ £ದೆಂಟ್‌ ತಳಿಯ 5, ಸಾಲುಗಳಿಂದ ಪ್ರ ತಿಯೊಂದು ಸಂಖೆ ೇಷಣ್‌ ಸಮಷ್ಟಿಯ 
ಐ ರ್‌ ವ 


ಉತ್ಪನ್ನಗೊಂಡ ಒಂದು ಅಧಿಕ ಇಳುವರಿ ಸಂಶ್ಲೇಷಣದ 152 ಉನ್ನತ ಸಂಕರಗಳ 
ಸಸ್ಯಗಳು (1948) ಮತ್ತು ಒಂದು ಕಡಮೆ ಇಳುವರಿ ಸಂಶ್ಲೇಷಣದ 71 ಉನ್ನತ 
ಸಂಕರಗಳ ಸಸ್ಯಗಳ ಇಳುವರಿಗಳಲ್ಲಿ ಅಜರ ಆವೃತಿ ಸಂಖ್ಯೆ ವಿತರಣೆಯನ್ನು ಚಿತ್ರ 42 


7! 


“್‌ೆ ಸ ತ ಹಾ ಹಿರೇ ದ ಕ್ಯೂ ಡಾ ಹ ಕ 
ರಲ್ಲಿ ತೋರಿಸಿರುವುದು. ಕ್ಷಿಪ್ರ, ಪರೀಕ್ಷೆಯಿಂದ ಸಂಶ್ಲೇಷಣಗಳನ್ನು ಪ್ರತ್ಯೇಕಿಸುವ “ರಳತೆ 
ರಿ 
ರನ್ನು ಚೆನ್ನಾಗಿ ಸ್ಪಷ್ಟಪಡಿಸುತ್ತದೆ. 


ಲಾನ್‌ತಕ್ಲಿಸ್ಟ್‌ (1950) ಅನಂತರ ಸಂರೋಜನಾಶಕ್ಕಿಯಲ್ಲಿ 1 ಗಣನೀಯ ಭಿನ್ನತೆ 
ಯನ್ನು ಪಡೆದ 'ಸಾಲುಗಳಿಂದ ಆಯೆ 
ಕಡಮೆ ಇಳುವರಿ ಸಾಲುಗಳಿಂದ 5 ೆ 
ಸ್ಥಿರತ್ವಷನ್ನು ಅಧ್ಯಯನ ಮಾಡಿದ. ದರ ಮೂಲವಸ್ತು 1942ರ ರಲಿ ಸ್ನಜಂಕರ 
ಗೊಂಡ 200 €೧ಂ ಸಸ್ಯಗಳಿಂದ ಪಡೆದ 36 5, ಸಾಲುಗಳನ್ನು ಒಳಗೊಂಡಿದ್ದವು. 
ಅವುಗಳಿಗೆ ಕೂಡ ಉನ್ನತ ಸಂಕರಗಳಲ್ಲಿ. ಕ 


ನ ಶೃ 
ಕ) 
ಇಟಿ 
ಕೇ 
ಣ್ಣ 
ಪಾ 
ಡ್‌ 
'( 
€॥& 
ದ 
ನತ 
೪) 
ಕೆ ತ 
ಕೂ 
ನ 
ಚಿ 
(್ಗ 
(ಕ 
[ಲ 
ಟ್ಟ 
೪ 
ಈ 


ಲ ತಾತಾ ತಾವ 
ವಗ್ಗ ಎಲ್ಲೊ *ದೆಂಟ್‌ನಿಂದ ಪಡೆದ ಶೂಪ್‌ 
ದ್‌ ಬೆ ಕಣ ಕ 
ಶೃ ಷ ದಾ [್‌ 3. ಮ ಯಜ ಯು ಕ ಚೆ 
ವಿಭೇದ ಎಂಬ ಹೆಸರಿನ ಮೂಲ ವಿಭೇದದೊಡನೆ ಬೆಲೆ ಕಟ್ಟಲಾಯ್ನ್ತು... 1944ರ 

ಹಗು ಇಸಾ! ಹ ಫಟಾ ತಗ ಹಾ 
ನನ್ನತ ಸಂಕರ ಇಳುವರಿಗಳಲ್ಲಿ ಕಂಡುಬಂದ ಆವೃತ್ತಿ ಸಂಖ್ಯೆ ವಿತರಣೆಯ ಆಧಾಂದಿಂದ 
ಕಾ ಇ ಲ್ಸ ಇವ 
ಇಳುವರಿ ಕರವಿನ ಉನ್ನತ ಭಾಗದಿಂದ 8 ಮತ್ತು ಕಡಮೆ ಭಾನದಿಂದ 7 ಸಾಲು 
ಯು ಹ 
ಗಳನ್ನು ಮುಂದಿನ ಆಧ್ಯಯನಗಳಿಗಾಗಿ ಆಯ್ಕೆ ಮಾಡಲಾಯ್ತು. 


5 ನಿಂದ ಲ್‌ ನವರೆಗಿನ ಪ್ರತಿಯೊಂದು ಸಾಲಿಕೊಳಗೂ ಹಲವು ಸಪ್ಮಗಳನ್ನು 


ಸ್ವಸಂಕರ ಮತ್ತು ಒಹಿರ್‌ಸಂಕರ ಮಾಡುವರ 2 » ಡೈ ದಿಂದ ಭ್ರ 


ತ 
ಸ ಹ್ತ ಹ ದಂದ ವಾಟ ಫಿ 

ಯೊಂದು ಸ್ಹಸಂಕರ ಸಂಶಶಿಯಲ್ಲೂ ಆಧಿಕ ವಂತ್ತು ಕಡಮೆ ಸಂಯೋಜನಾ ಉಪಸಾಲು 
ಇ ರೆ ಆ ಕ ಮಾದಿ 

ಗಳಿಗಾಗಿ ಅಭಿಸರಣ ಆಯ್ಕೆ ಯನ್ನೂ ಆಚಂಸಲಾಯ್ತು. ಅಧಿಕ ಮತ್ತು ಕಡಮ 

ಹ್‌ ಮಡ ಹಾಸ 
ಪಂಗಡಗಳೆರಡರೊಳಗೂ, ಕೃನಲ್ಲಿ ಅನುಕ್ರಮವಾಗಿ ಎರಡು ದಿಕ್ಕುಗಳನ್ನೂ ಉಪಕ್ಷಮಿ 
ದ 
ಇಇ ಷ್ಟ ದ್‌್‌ ತ್ರಾಣ ಗದೆ ಜತಗ ತ್‌ಾ ಆಯೆ ಷ್ಣ ತಾ ಚಾ ರಾ ಬಜ ೨ ್ಥ ಆನಿಕ 
ಸಲು ಅಧಿಕ ಮತಕ್ತು ಕಡಮ ಸಂಯೋಜಕ ಭನ್ನ ಆಯ್ಕು ಮಾಡಿಭಾಯ್ತುು ಡು 
ಹ ವೆ ದ್‌ೆ ೩ 
ಅಥವಾ ಕಡಮೆ ಸಂಯೋಜನಃಶಕ್ತಿಗಾಗಿ ನಂತರದ ಆಯ್ಕೆಗಳನ್ನು ಮೊದಲನೆಯ 
ಸಃ 


ಆಯ್ಕೆ ಅಧಿಕ ಸಂಯೋಜನಾ ಶಕ್ತಿಗಾಗಿಯೇ ಅಥವ ಕಡಮದೆರಗಾಗಿಯೇ ಎಂಬ ಆಧಾರ 
ನಿರ್ಧಾರದಿಂದ ಅನುಕ್ರಮವಾಗಿ, ಆಧಿಕ ಆಥವಾ ಕ 

ಮಾಡುವುದರ ಮೂಲಕ ಕ್ಕ ನಿಂದ ಕೃ ಸೇರಿರುವ ಪ್ರತಿಯೊಂದು ಸಂ 
ಆಯ್ಕೆಮಾಡಲಾಯ್ತು (ಚಿತ್ರ 43), ಇನ್‌ಕ್ವಿಸ್ಟ್ರ ಈ ಕೆಳಗಿನಂತೆ ವಿವರಿಸಿದ : 
"ಸಾಲುಗಳ ಅಥವಾ ಕುಟುಂಬಗಳ ಒಂದು ಗುಂಪಿನ ಸಂಯೋಜನಾಶಕ್ತಿ, 5 
ನಂತರದ ಸ್ವಸಂಕರ ಸಂತತಿಗಳಲ್ಲಿ ಸಂ ಬಂಧಕವಾಗಿ ಸ್ಹಿರವಾಗಿರುತ್ತದಂದು ವ್ಯಕ್ತ 


474 ಸಸ್ಯ ತಳಅಭಿವೃದ್ಧಿ ವಿಧಾನಗಳು 


ಪಟ್ಟಿದ್ದರೂ ಅಂತಃಸಂಕರಣದ ಮೊದಲ ಸಂತತಿಗಳಲ್ಲಿ ಇಳುವರಿಗಾಗಿಯ ಬೇರ್ಪಡುವಿಗೆ 
ಅಸ್ಪಿತ್ವವಿಲ್ಲವೆಂಬುದು ನೇರವಾಗಿಯೂ ವಿವರಿಸಲಾಗಿಲ್ಲ, ಹಾಗೂ ಕೆಲವರು ವ್ಯಕ್ತ 
ಪಡಿಸಿರುವಂತೆ, ಸೂಚಿತವಾಗಿಯೂ ಇಲ್ಲ. 





50 












ಅಧಿಕ-ಇಳುವರಿ 


ಸಂಶ್ಲೇಷಣ 








(ರ್ಯ ೦% ಟ14) 


ಸರಾಸರಿ : ನ ತಳಿಗಳು 


ಸರಾಸರಿ 








ಯು 
6೦ 685 70 75 80. 85 90 55 100..105% 00 115 


ಬುಷಲ್‌ಗಳಲ್ಲಿ ಎಕರೆ ಇಳುವರಿ 


ಸ 
ತ್ವ 
2 
ಈ 
ಟೂ 
3 

ಇಂ 

ಇ. 

ಭ್ರ 

[2 

13 





65 ಬುಚಲ್‌ಗೊಲ್ಲ ಚ ರೆ ಇಳುವಂ 90 100 

ಚಿತ್ರ 42... ಇಳುವರಿಗಳ ಆವೃತ್ತಿಸಂಖ್ಯೆ ವಿತರಣೆಗಳು (ಮೇಲಿನ ಚಿತ್ರ) ಅಧಿಕ ಇಳುವರಿ 
ಸಂಶ್ಲೇಷಣೆಯೊಂದರ 152 ಉನ್ನತ ಸಂಕರದ ಸಸ್ಯಗಳು (1948) ಮತ್ತು (ಕೆಳಗಿನ ಚಿತ್ರ) ಕಡಮೆ 
ಇಳುವರಿಯ ಸಂಶ್ಲೇಷಣ ಒಂದರ 77 ಉನ್ನತ ಸಂಕರ ಸಸ್ಕಗಳದು (1949). ಈ ಪ್ರತಿಯೊಂದು 
ಸಂಶ್ಲೇಷಣ ಸಮಪ್ಪಿಯೂ ಕ್ರುಗ್‌ ಎಲ್ಲೋಡೆಂಟ್‌ ತಳಿಯ ಠೃ, ಸಾಲುಗಳಿಂದ ಪಡೆದದ್ದು 
(ಲಾನ್‌ಕ್ವಿಸ್ಟ್‌ನಿಂದ 1950) 


475 
1 


ಗಾಗಿ 
ಡುವೆ 
ಜರಿತ 


ಗ 


೯ 


ಲ 


ಪ 
ಘ್‌ 
ಸ 


ನ 


ಗ್ಗ 


ಇಸಾ, 
ವಿನ 
ರಾಸ ಳೆ ತಾಸ 
ಖಾಬರಿಗಳಿ 
ಹಾ 
ಹಲ್‌ನ 
ಜ್ಯ ಘಾ ಮ ಜಾ್ಷ 
ಬಲತೆಯಿದೆಯೆೊಂದ 
ಸಂಬಂಧ 


ಕ್‌ 


ಹಾಲೆ ದು 
ಇ 
ಬಿ 


ಆ 


ಹ 


2 


ವಗಿ 


ದಿ 
ಅಡ್‌ ಡಿ 
ಸಂಯೋಜನಾಶಕ್ತಿಗೆ 


ಸ್ಕರ 

ಆತನ 
ಸ 
ಆ 


65ೃನಿಂದ ಕೃವರೆಗಿನ ಸರಾಸರಿ 
ಳಿಗಳೊಳಗೆ ಅಧಿಕ ಇಳುವರಿ 


ನ 


ಹ 


ಫತೆ 


ಗಡವನ್ನು 
ಸೆ 
ಠ 


ಹೌ 
ಇ 
ಣ್‌ 


ಡ್‌ 
ಕ ಜಿ ಬೌ 


ಶಕ್ತಿಯ ವ 


ಅತ ಬಧಿಕ 


ಓಕ ಅಧಿಕ 
ಇದು 5 ಅಂತ್ಯಸುಕರಗಳ ಇಳುವರಿಯ ಸರಾ 
ತೆ 
`ದ 


ಹ ಇಲುಷ್ಣ 


ಸ 

ನ 
ತ್‌್‌ 
ಇ 


ು ಾಜ ಕಡಮಯುದು 70.2 
ಗರ” 
ಸಂಯೋಜಕಗಳೆಂದ 
ನ 


ಬ್‌ 
ನು 


ಸ್ಸ 

- ಅ) 
ರ್ಣ ಕಾಯಿ 
ಓರ ಮ 

ಯ” 
ಇ 
ನ್ಟ 
ಸಂಕರಗ 


ಇ 


ಷೆ ಗ 
ನಗಳ ಅಭಿವೃದ್ಧಿ 


ಹ 
ರ. 
ಕ್ತ 


ವಧಾಃ 
ಕ್ವಮಿಕ ಕ 


ಹ 
ಆನ 
ಾ 
ಕಾಣಾ. 
ವರೋ ತಃ 
೦ದು ವರ್ಗೀಕರಿಸ 
ಪು. 
ಅ 


ಸಾ 


ಗಿ 


ಗಡಷಗಳವಿನ ಪರಿಃಕಾ ಸಂಕರಗಳ 


ಛ್ರ್ವು 


ಬುಲ್‌, ಡಎದಲ್ಲು 


ತ ದಂತರ, ೪/೯0 . 1 |14ರೊಡ 


೮ 
ಸಿಮಿ ಒ 


ತಾಡಿ 
ಕಗಗ 
2? ಸ 


ತಾ 


ಲ್‌ಗಳ 


ಎ 
ಅಧಿಕ « ಅಧಿ 
ಬರುತ್ತದೆ. 


ಣೆ 
ಮೂ 
ಗಡ 
ಜಾಗ ಸಕ್‌ 
ಉನ್ನತ ಇಳುವರಿ 
ತೈ 
ಸಾ 
ತ್‌್‌ 


ಇ 


ಗ 


ದ್ವಿ 


ತ್ಯ 


ದ4 ಕಡ 
ಹಾಗಿದ ರೂ, 
ಬುಷ 


ಸರಿ 59,4 ಬುಷಲ್‌ಗಳು, ಆದರೆ ಕ 


ನತ ಸಂಯೋಜಕಗಲೆ! 
33.4 


ಇ 


ಮುಸುಕಿನಜೋಳ ತಳಿಅಭಿವ ದ್ಧಿ 
ಕ 


ಪ್ರಯೋಗಗಳ 
ಯಂದು 82.1 
ಕರ್ತ(ಗೆ ಕಂಡ 


ರಿಸಿದ. 


ಟ್ಟ 


ಮುಸುಕಿನಜೊ 
ಕಾರ್ಯಸಾಧಕ ಮಾರ್ಗವೆ 


ದರು. 


ಣ 


ಬ 
ಹ 
ಆ 
ಇಗ ಂೂ 
ತ್ರಿಸಂಖ್ಯೆ 


ಡಿ 


ಭಕ 


ಯ 


, ಏಕರೆ ಇಳುವರಿ ಆವೃ 
್ಲಿ ಕೊಡಲಾಗಿದೆ. 


೧) 


ಹ 
ಆ. 


ಆಯೆ 


ಗ್‌ 


ಭೆ 


ಪುನರಾವತ 


ಗಳ ವ್ಯತ್ಯಾಸಗಳ 


ಅ 
೧ 


ಸ) 


ನನು ಚಿತ್ನ 45ರ 


ಗಳಲಿ ಎಣ್ಣೆ ಅಂಶ 
ಅ 


ತ್ರಿ 
ಕಾ 


ದು 
ಆವೃ 


ತ ಸಂಕರಗಳಲಿ ಬುಷಲ್‌ಗಳಲಿ 


ಆಯ್ಕೆಂ ು ಮೊದಲೆರಡು 
ವಿತರಣೆಯ ಒಂದು ಹೋಲಿಕೆಯ 


ಶೇಕಡಾವಾರ 
ಆವೃತ್ತಿನಂತರದ ಉನ್ನ ಶೆ 


476 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕ 


ಆಯ್ಕೆ ಸಸ್ಯ ಗಳ ಸರಾಸರಿಯನ್ನು ಸಮೀಪಿಸುವಂತಹ ಸರಾಸರಿ 


410 
105 
100. 


ಪ್ರಿಯ ಮತ್ತು ಪುನರಾವರ್ತ ಆಯ್ಕೆಯ ಒಂದು ಆವರ್ತ, ಪುನರ್‌ 
ಳಿಸಿದ 






ಇ ಗೃ _ಮೂರು ಅಧಿಕ ಸಂಯೋಜಕ ಸಾಲುಗಳು (ಸರಾಸರಿ) 
ಇ 

[95 ಜಾ 

ಡೆ ನಷ 
ಷ್ಟ ರ್ಟ 0 
ಗ್ಗ 90 

ಸ್ಯ 

೦ ಮೂರು ಕನಿಷ್ಟ ಸಂಯೋಜಕ ಸಾಲು (ಸರಾಸರಿ) 

3 85 ಹಾ ದ 


ಅಂತರ ಸಂಕರಗಳ ಸಂತತಿಗಳು 


ಚಿತ್ರ 43. ಕ್ರುಗ್‌ ಠೃ ಸಾಲುಗಳ ಮೂರು ಅಧಿಕ-, ಮತ್ತು ಮೂರು ಕಡಮೆ: ಸಂಯೋ 
ಜಕಗಳ ಉನ್ನತ ಸಂಕರ ವರ್ತನೆಯ ತುಲನಾತ್ಮಕ ಸರಾಸರಿ ಮತ್ತು ಪ್ರತಿ ಸೆಂತತಿಯಲ್ಲಿಯೂ ಅಭಿ 
ಸರಣ ಉನ್ನ' -ಸಂಕರ ವರ್ತನೆಗಾಗಿ ಆಯ್ಕೆಗೊಂಡ ಜೃನಿಂದ ಕೃನ ಅನುಕ್ರಮ ಅಧಿಕ ಮತ್ತು 
ಕಡಮೆ, ಸಂಯೋಜಕ ಬೇರ್ಪಡುಗಳು (ಲಾನ' ಒಸ್ಮ್‌ ನಿಂದ ತೆಗೆದುಕೊಂಡದ್ದು 1950) 


ಯಲ್ಲಿ ಗಣನೀಯ ಸ್ಮಳಪಲ್ಲಟವನ್ನು ಉಂಟುಮಾಡಿತೆಂಬುದು ಈ ಚಿತ್ರದಿಂದ ವ್ಯಕ್ತ 
ಪಡುತ್ತದೆ. ಹಾಗಿದ್ದರೂ, ವ್ಯತ್ಯಾಸಗಳ ಮೇಲ್ಮಟ್ಟದ ಅಂತರದಲ್ಲಿ ಅನುರೂಪ 
ಸ್ಮಳಪಲ್ಲಟವಿರಲಿಲ್ಲ.. ಪುನರಾವರ್ತ ಆಯ್ಕೆ ಮತ್ತು ಕ್ಷಿಪ್ಪಪರೀಕ್ಷೆ. ಇಳುವರಿ ಶಕ್ತಿಗಾಗಿ 
ಮಾಡಿದ ಪ್ರಥಮ ಪರೀಕ್ಷೆಯಲ್ಲಿ ಉತ್ತಮ ಸಂಯೋಜಕಗಳಲ್ಲಿ ಅತ್ಯುನ್ನತವಾದ ಸಾಲು 
ಗಳ ವಿಯುಕ್ತನಕ್ಕೆ ದಾರಿಯಾಗುತ್ತದೆಂದು ನಿರ್ಧರಿಸಲು ಅತ್ಯಲ್ಪ ಆಧಾರವಿದೆಯೆಂದು 
ಕಂಡಂಬರುತ್ತದೆ, 


ಮುಸುಕಿನಜೋಳ ತಳಿಅಭಿವೃದ್ಧಿ ದಿಧಾನಗಳ ಅಭಿವೃದ್ಧಿ 477 


ಪೇಯ್ನ್‌ ಮತ್ತು ಹೇಯ್ಡ್‌ (1949), &116 ಮತ್ತು 1317 ಆಂತಃಸಂಕರಗಳ 
ಏಕಸಂಕರಗಳಿಂದ ಆಯ್ಕೆ ಮೂಡಿದ ಮುಸುಕಿನಜೋಳ ನ್ಮ ಮತ್ತು ನ್ಯ ಸಾಲುಗಳಲ್ಲಿರುವ 


50 


30 


ಬಿಡಿ ಸಸ್ಯಗಳ ಸಂಖ್ಯೆ 
ತ್ರೆ ಕ 


60 





30 





ಯ್ಯ 4 5.0 60 70. 80 ಇಂ. 001 110 129 13ರ 


ಕಾಳುಗಳಲ್ಲಿನೆ ಎಣ್ಣೆ ಶೇಕಡಾವಾರು 


ಚಿತ್ರ, 44, ಮುಸುಕಿನಜೋಳದ ಕಾಳುಗಳಲ್ಲಿ ಎಣ್ಣೆ 


`ಣ 


ನ ಎ ತ್‌ಾ ನ್ಯ 

ಶೇಕಡಾವಾರುಗಳ ಆವೃತ್ತಿಸ್‌ಂವ್ಕ 

ಸ ಗ ಲೊ ಷಿ ಜ್ಯ ಮ ವಾಗ ಕಾರ್‌ ಕ ಶೆ ಗನಿ ಎ ಇರದ 

ಏತರಣೆಗಳ ಒಂದು ಹೋಲಿಕೆ. ಮೇಲಿನದು; ಮೂಲಸಮಷ್ಟಿ ಗಳಲ್ದ ನದ್ದು, ಇ್ಲ್ಲನಾಯ್ಸು ಹ್ಹಜಮಿಲ್‌ ೬ 
ಧು 


/ «೦5 420; ಮತ್ತು ಅನುಕ್ರಮವಾಗಿ ಮಧ್ಯ ಮತ್ತು ಕೆಳಗಿನದು, ಪನರುರ್ದಾ ಆಯ್ಕೆಯ 
ಒಂದು ಮತ್ತು ಎರಡು ಆವರ್ತಗಳ ನಂತರ (ಸ್ಟ್ರೇಗ್‌ ದುತ್ತು ಬ್ರಿಮ್‌ಹಾಲ್‌ 1950ರಿಂದ) 


ಸಂಯೋಜನಾಶಕ್ತಿಯನ್ನು ಹೋಲಿಸಿದರು. ವೈಯಕ್ತಿಕ ಅಂತಃಸಂಕರಗಳಾದ 4344, 
&340, 4೨57) ಮತ್ತು &392ಗಳನ್ನು ಪರೀಕ್ಬಕಗಳಾಗಿ ಬಳಸಿ; ೪ ಪಿಃಳಿನೆಗಳ 
ವೈಯಕ್ತಿಕ ॥ ಸಸ್ಯ ಮತ್ತು ನ್ಯ ಸಸ್ಯಗಳೊಡನೆ ಸಂಕರ ಮಾಡಲಾಯ್ತು. ಇವುಗಳು 
ದ್ವಿಸಂಕರ ಮಿನ್‌ಸಂಕರ 608 (&344 ೬ ಹಿ340) (4357 ೬ &392)ರ ಅಂಡಸುಕರ 


478 - ಸಸ್ಯ ತಳಿಅಭದೃದ್ಧಿ ವಿಭಾನಗಳು 


ಜನ್ಮದಾತ್ಮ ಭಾಗಗಳು. ನದು ಕುಟುಂಬದಲ್ಲಿ ೯, ಸಸ್ಯ ಮತ್ತು ಅದರ ಣ್ಯ ಸಂಶತಿ 
ಗಳು ಸೇರಿದ್ದವೆಂದು ಭಾವಿಸಲಾಯ್ತು. 


75 
6೧0 
ಈೈ್ರ 


ತಿಂ 





525. 675 72.5 775 625 87.5 925 975 102.5 
ಎಕರೆ ಇಳುವರಿ ಬುಷೆಲ್‌ಗಳಲ್ಲಿ 








9*“ಾರ್ಥಘಾ 72577777 ಜರ್‌ ಇ] 

ಎಕರೆ ಇಳುವರಿ ಬುಷೆಲ್‌ಗಳಲ್ಲಿ 
ಚಿತ್ರ 45, ಮೂಲ ಸ್ಟಿಫ್‌ಸ್ಟಾಕ್‌ ಸಂಶ್ಲೇಷಣ ಮತ್ತು ಆಯ್ಕೆಯ ಒಂದು ಆವರ್ಶ 
ನಂತರದ ಉನ್ನತ ಸಂಕರಗಳ ಮುಷೆಲ್‌ಗಳಲ್ಲಿ ಎಕರೆ ಇಳುವರಿಯ ಅವೃತ್ತಿ ಸಂಖ್ಯೆಯ ವಿತರಣೆಯ 


ಹೋಲಿಕೆ (ಸ್ಟ್ರೇಗ್‌ ಮತ್ತು ಬ್ರಿಮ್‌ಹಾಲ್‌ 1950ರಿಂದ) 


ಕುಟುಂಬಗಳ ನಡುವೆ ಮತ್ತು ಕುಟುಂಬಗಳೊಳಗೂ ಕೂಡ ಸಾಲುಗಳ ನಡುವೆ 
ಇಳುವರಿಯ ವ್ಯತ್ಯಾಸಗಳಿದ್ದವು. ಎಲ್ಲಾ ಕುಟುಂಬಗಳೂ ಸಂಯೋಜನಾ ಶಕ್ತಿಯಲ್ಲಿ 


ಹುಸುಕಿನಹೋಳ ಕಳಿಅಭಿವೃದ್ಧಿ ವಿಧಾನಗಳ ಅಭಿವೃದ್ಧಿ 479 


ಸ್ಥಿರವಾಗಿರಲಿಲ್ಲವೆಂದೂ, ಆದರೆ ಈ ಮೊದಲ ಸಂತತಿಗಳಲ್ಲಿ ಸಂಯೋಜನಾ ಶಕ್ತಿಗಾಗಿ 
ಬೇರ್ಪಡುಗಳಾಗುತ್ತಿತ್ತೆಂದೂ ಈ ಕೊನೆಯ ಸಂಬಂಧ ನಿರ್ಣಾಯಕವಾಗಿ ದೃ ಓಢಪಡಿ 
ಸುತ್ತದೆ. ನಾಲ್ಕು ಪರೀಕ್ಷಕಗಳಲ್ಲಿ ಮೂರಕ್ಕೆ ನ್ಮ ಸಂಕರಗಳ ಇಳುವರಿ ಮತ್ತು ನ್ಮ 
ಸಂತತಿಯ ಸಂಕರಗಳ ಇಳುವರಿಗಳಿಗೆ, ಅತ್ಯಧಿಕ ಗಮನಾರ್ಹ ಸ್ಥಿರಸಂಬಂಧ ಗುಣಾಂಕ 
ವನ್ನು ಹೊಂದಲಾಯ್ತು. 

ಮೆಕ್ಸಿಕೋದ ಹಲವು ಪ್ರದೇಶಗಳಲ್ಲಿ ಕೃ ಮತ್ತು ಸಾಧಿತ 5, ಸಾಲುಗಳ 
ಸಂಯೋಜನಾಶಕ್ತಿಯನ್ನು ವೆಲ್‌ಹೌಸನ್‌ ಮತ್ತು ವಾರ್ಟ್‌ ಮಾನ್‌ (1954) ಚರ್ಚಿಸಿ 
ದ್ದಾರೆ. ಮೆಕ್ಸಿಕೋದಲ್ಲಿ ರಾಕ್‌ಫೆಲ್ಲರ್‌ ಸ್ಥಾಪಿತ ಸಂಸ್ಥೆ ಉತ್ಪಾದಿಸಿದ ಪ್ರಥಮ ಸಂಕರಣ 
ಗಳು, ನೃ ಸಂತತಿ ಸ್ವಸಂಕರ ಸಾಲುಗಳೆಂಬುದು ಗಮನಾರ್ಹವಾದದ್ದು :. ಠೃ ಸಾಲಂ 
ಗಳಲ್ಲಿ ಮುಂದುವರಿಸಿದ ಅಂತಃಸಂಕರಣ ಮತ್ತು ತೋರ್ಕೆಯೆ ಆಯ್ಕೆಯಿಂದ ಸಂಯೋ 
ಜನಾ ಶಕ್ತಿಯ ಸ್ವಲ್ಪ ಹೆಚ್ಚಳದ ಪರಿಣಾಮವಾಯ್ತು. ಸಂಕರಣ ಸಂಯೋಜನೆಗಳನ್ನು 


ಜೃ ಬು 2 
ಆಂತಃಸಂಕರ ಮತ್ತು ಆಯ್ಕೆಗಳನ್ನು ನಿರ್ವಹಿಸಿದ ಅನುರೂಪ ಸ್ಥಿತಿಗಳಲ್ಲಿ ಪರೀಕ್ಷಿಸಿದಾಗ 


ಮಾತ್ರ ಈ ಫಲಿತಾಂಶಗಳನ್ನು ಪಡೆಯಲಾಯ್ತು. | 


ಅಧ್ಯಾಯ 15 


ಮುಸುಕಿನ ಜೋಳದಲ್ಲಿ ಹಿತ್ರಾರ್ಜಿತತೆ (ರಿಕ್ಡತೆ) 


ಡ್ರೋಸೋಫಿಲಾ ಹೊರತು ಇತರ ಯಾವುದೇ' ಜೀವಿಗಿಂ೦ಲೂ ಮುಸುಕಿನ 
ಜೋಳದ ತಳಿಶಾಸ್ತ್ರದ ವಿಚಾರ ಹೆಚ್ಚಾಗಿ ತಿಳಿದಿದೆ. ತಂಶಾಸ್ತ್ರ ಅಧ್ಯಯನಕಾರರು 
ಏತಕ್ಕೆ ಅತಿವ್ಯಾಪಕವಾಗಿ ಮುಸುಕಿನ ಜೋಳವನ್ನು ಬಳಸುತ್ತಾರೆ ಬಗ್ಗೆ ಹಲವು 
ಕಾರಣಗಳು ಸ್ವಾರಸ್ಯಕರವಾಗಿರಬಹುದು. ಸಸ್ಯವು ಹೊರಾವರಣ ಪ ಸ್ಥಿತಿಗಳ 
ವ್ಯಾಪಕ ಆಂತರಕ್ಕೆ ಹೊಂದಿಕೊಂಡಿದ್ದ ಆನೇಕ ಭಿನ್ನಲಕ್ಷಣಗಳನ್ನು ತೋರ್ಪಡಿಸು 
ತ್ತದೆ, ಒಂದೇ ಸನ್ಯದನ್ಲಿ ಪುಂ ಮತ್ತು ಸ್ತ್ರೀ ಪ್ರಷ್ಪಗೊಂಚಲುಗಳ ವ್ಯಾಪಕ ಪೃಥಕ್ಕ 


ಬಹುದಾದ ಆನೇಕ ಭ್ರೂಣಾಹಾರ ಮುತ್ತು 
ದಪ್ಪಗಾಶ್ರದವು. ವಸು ಇತರ ಅನುಕೂಲತೆಗಳಿರುವಲ್ಲಿ ಮುಸುಕಿನ ಜೊಳ ಕೋಶ 
ಶಾಸ್ತಿ ಯ ಅಧ್ಯಯನಗಳಿಗೆ ವಿಶಿಷ್ಟ ಅನುಕೂಲತೆಯ ಜೀವಿಯಿಂದಾಗಿಸುವ ತಂತ್ರ 
ಗಳನ್ನು ವ್ಯ ದ್ವಿಗೊಳಿ ಸಲಾಗಿದೆ. 


ಸಾ 


ಲ 

ಪ್ರಸ್ತುತ ಶತಮಾನದ ಪ್ರಥಮದಕ್ಲಿ ಕೀವ್ರಗೊಳಿಸಲಾದ ಮುಸುಕಿನ ಜೋಳ 
ದಕ್ಷಿನ ಸ್ವ ಮತ್ತು ಆನ್ಕಪರಾಗಸ್ಪರ್ಶದ ಪರಿಣಾಮಗಳ ಪರಿಶೀಲನೆಗಳು ಸಂಕರಣ 
ಓಜದ ಒಂದು ಮೆಂಡಲ್‌ ವಿವರಣೆಗೆ ಆಧಾರ ಒದಗಿಸಿವೆ. ವಾಣಿಜ್ಯಲಕ್ಷಣಗಳಿಗೆ 
ವಿಶೇಷ ಗಮನವಿಶ್ಚಿರುವ, ಅಂತಃಸಂಕರ ತಳಿಗಳಲ್ಲಿ ಸಂಯೋಜನಾಶಕ್ತಿಯನ್ನೊಳ 
ಗೊಂಡ ನಂತರದ ಪರಿಶೀಲನೆಗಳು ಬೆಳವಣಿಗೆ ಚ್ಛೈತನ್ಯ ಮತ್ತು ಇಳುವರಿ ಶಕ್ತಿಗಳಂತಹ 
ಸಂಕೀರ್ಣ ಲಕ್ಷಣಗಳ ತಳೀಯ ತಿಳಿವಳಿಕೆಯ ಹ ಒದಗಿಸಲು ಸಹಾಯುಕವಾಗಿವೆ 
ಮತ್ತು ಪರಿಣಾಮಕಾರಿಯಾದ ತಳಿಅಭಿವೃದ್ಧಿ ತಂತ್ರಗಳನ್ನು ಅಭಿವೃ ದ್ವಿಗೊಳಿಸಲಂ 
ಸಾಧ್ಯಮಾಗಿಸಿವೆ. ಇಲ್ಲಿ ಕೊಟ್ಟೆರುವ ಸಂಕ್ಷಿಪ್ತ ಅವಲೋಕನದಲ್ಲಿ, ಮುಸಂಕಿನಜೋಳ 
ತಳಿಅಭಿವೃದ್ಧಿಯ ಅಭ್ಯರ್ಥಿಗಳಿಗೆ ಅತಿಮುಖ್ಯದೆಂದು ವ್ಯಕ್ತಪಡುವಂತಹ ತಳೀಯ 
ಪರಿಶೀಲನೆಗಳ ಹಂತಗಳ ಸಂಕ್ಷಿಪ್ತ ಸಾರಾಂಶವನ್ನು ಕೊಡಲು ಮಾತ್ರ ಪ್ರಯತ್ನಿಸ 
ತ್ತದೆ. 


ತೆ 


₹ 


| 


ಮುಸುಕಿನಜೋಳದಲ್ಲಿ ಪಿತ್ರಾರ್ಜಿತತೆ (ರಿಕೃತೆ) 481 


ಸ ಕದ ಅಹ್‌ ಹ್‌ ಕಾ ಕ್‌ 
ಬೆಳೆಸಸ್ಕಗಳ ಸಂಭವನೀಯ ಉತ್ಪತ್ತಿ ಕೇಂದ್ರಗಳಿಗೆ ಮುಖ್ಯ ನಿರ್ಣಾಯಕ ಆ 


ಕೆ ಹ 
2 ಷ್‌ ಟ್‌ ಡತ ಮಾನಯ ಹ ೧ 

ವಿಧದ ಅತ್ಯಧಿಕ ಜಭಿನ್ನತೆಯಿರುವ ಪ್ರದೇಶವೇ ಸಾಮಾನ್ಯವಾಗಿ ಅದರ ಉತ್ಪತ್ತಿ 
ದೆ ಕೆ (3 ಕಾದಿ 
ಹ ಹಾಲ ರ ಪ್ರ ವ ಜೆ ಸ ಹ ಹ 
ಪ್ರದೇಶವೆಂಬ ವಾವಿಲೋವ್‌ನ ಒಂದು ವಿವರಣೆ ಮುಸುಕಿನ ಜೋಳದ ಉತ್ಸ 
ಧ್ಯ 

ಹಾ ಗ ಹಾ ಕಾಜಿ ಎ ವ್‌ ಇ 2? ಎರ್ವರ ಕ್ರಾಸ ರಾ 
ತ್ರಿಯ ಹಿಂದಿನ ಊಪ್‌ಗಳ ಮುತ್ತು ನಂತರದ ತೀವ್ರ ಪರಿರ್ಶೀಲನೆಗಳ ಸ ಲೃಮಟ್ಟಿಃ 

ದು 
ತ ಮುಣ್‌ ಹಾಷ್ಯ. 
ಮಾಗೆಲ್ಲಡಾರ್‌ ವತ್ತ ರಿ'ಪ್ಸ್ಸ್ಪ (1036) 
ರ 


೩ ಫಿ 
ತಳಪ್ರ ದೇಶದಲ್ಲಿ, ಬೋಲೀವಿಯಾದ ಈಶಾನ್ಯಭಾಗ ಅಥವಾ ಬೊಪೀವಿಯಾಃ 


ಧಿಕ ಭಿನ್ನತೆಗಳು ಕಂಡುಬರುವ ಆಂಡಿಯ.ನ್‌ ಪ್ರದೇಶ, ಎಧ್ಮ ಅಮೆರಿಕಾ ಮತ್ತ 
ಮೆಕ್ಸಿಕೋಗಳನ್ನೊಳಗೊಇ ಡವ, ಹೊಂದಾಣಿಕೆ. ಪಡೆದ ದ್ದಿತೀಯ ಕೇಂದ್ರಗಳು. 
ಸ 
“ದಕ್ಷಿಣ ಆಮೆರಿಕಾಖಂಡದಲ್ಲಿ ಒಂದೇ ಏಶಪ್ರಭೇದ ಜೀ ಪೇಸ್‌ ಮತ್ತು ಉತ್ತರ 
ಆಮೆರಿಕುಖಂಡದಲ್ಲಿ ಒಂದು ಆಧಿಕ ಭಿನ್ನಜಾತಿ ಟ್ರಿಪ್‌ಸೇಂಗನನ್ನು 
ಆಂಡ್ರೋಬೈಗಾನ್‌ಗಳಿಗೆ ದೂರಸಂಬಂಧವುಳ್ಳೈ ವರೂಲ ಜನ್ಮದಾತೃವಿನಿಂದ ಹುಟ್ಟಿದ 
ಸ 


ಕ್ರ ತಾರ ಜ್‌ ಹ ಹ ೯ ಹ ಸ ಆ 
ಒಂದು ಕಾಡು 'ಪಾಡ್‌ಕಾರಕ್ನಿ' ಆಗಿ ವಬಸುಕಿನ ಜೋಳವನ್ನು ರೀವಕ್ಸ ಚಿತ್ರಿಸಿಕೊಂಡಿ 


ಚ 
| 


ಕಡೆ ೊ ಕಾಕಾ. ಬ 
ಜೀ ಗಳಿರುವ ಅಮೆರಿಕಾ ಮೂಲದ ಮೂರ 


ಪಂಗಡ ಟಿ ಪ್‌ಸೇಹೀ ಹಿರ್ಜಕಾಶ್‌ (1950 ಗೆ ವಮಿಸುಳಿನ ಜೋ 


ಮತ್ತು ಇಂಡಿಯನ್‌ ಮುಸುಕಿನ ಜೋಳದ ತಳಿಗಳು ಸ್ವಲ್ಪಮಟ್ಟಃ ಭಿನ್ನತೆಯುನಳ್ಳಿ 
ಪಂಗಡಗಳನ್ನೊಳಗೊಂಡಿದೆ. ಟಿಯೋಸೆಟೆ ಎಂದು ಕರೆಯಲಾಗುವ ಯೂಕ್ಲೀನಾ 
ಎರಡು ಪ್ರಭೇದಗಳನ್ನು ಒಳಗೊಂಡಿದೆ. ಅವುಗಳು, ಇ. ಮೆಕ್ಸಿಕೇನಾ ಶೌದ್‌, 


ಹತ್ತು ಜೊತೆ ವರ್ಣತಂತುಗಳಿರ.ವ ಒಂದು ಬಹ.ಪವಾರ್ಷಿಕ ದಿಧ ದತ್ತು ಇ. 
ಪೆರನ್ನೀಸ್‌ ಹಿಚ್ಚೆ, ವಾರ್ಷಿಕ ವಿಧಕ್ಕೆ ಎರಡರಷ್ಟು ವರ್ಣತಂತು ಸುಖ್ನೆಗಳುಳ್ಳ್‌ ಸ್ತ 
ಚತುರ್ಗುಣಿತದ ಒಂದು ಬಹುವಾರ್ಷಿಕ ವಿಧ ಮಾಂಗಲ್ಲುದಾರ್ಥ್‌ನ ಮುತ್ತು 
ರೀವ್ಸ್‌ ಅವಲೋಕಿಸಿದ ವ್ಯಾಪಕ ತಳಿಶಸ್ತಿ ಯ ಪುಶೀಖನನಸು ವರ್ಣತಂತು 
ರಚನೆಗಳಲ್ಲಿ ಜೀ ಮತ್ತು ಯೂಕ್ಲೀನಗಳು ಆತೃಧಿಕ ವೃಶ್ಯುಸ್‌ ಹೊಂದು 
ವುದಿಲ್ಲ, ಎಂ ನಿರ್ಧಾರಕ್ಕೆ ಮಾರ್ಗವಾದವು. ಮುಶಿುಕನ 
ಟಿಯೋಸೆಂಟೆಗಳ ನಡುಎಣ ಸಂಕರಗಳಲ್ಲಿ ವಾಗಲಿ ದಾರ್ಥ  ಒರ್ಜತಿಗಳ 
ರಚನೆಯಲ್ಲಿನ ಭಿನ್ನತೆಗಳೆಂದು ವಿವರಿಸಿದ್ದು. ಆಡ್ಡಹಾಯುವಿಕೆಯ 2ರೌಸಗಳ೦ತಹ, 
ಕೆಲವು ಸ್ಥಿತಿಗಳಲ್ಲಿ ಹೊರತು, ಸಂಕರದಲ್ಲಿನ ಮೌಲ್ಯಗಳು ಪ6ಸುಕಿನ ಜೊಪದ 
ತ 


482 ಸಸ್ಯ ಶಳಿಆಭಿವ್ದ ದ್ಧಿ ವಿಧಾನಗಳು 


ದದ್ದಕ್ಕೆ ಸಾಧೃಶವಾಗಿರುತ್ತವೆ. ಟಿಯೋಸೆಂಟೆಯನ್ನು ಜೀ ಮತ್ತು ಟ್ರಿಪೀಸೇಕಂಗಳ 
ನಡುವಣ ಸಂಕರಣದಿಂದ ಉತ್ಪನ್ನ ಮಾಡಲಾಯ್ತು ಎಂದು ಮಾಂಗೆಲ್ಸ್‌ ಡಾರ್ಫ್‌ 
ಮತ್ತು ರೀವ್ಸ್‌ ನಂಬಿದ್ದಾರೆ. ಮುಖ್ಯ ವ್ಯತ್ಯಾಸಗಳು, ಮೂಲರ್ತ ಎಲ್ಲದರಲ್ಲೂ 
ಟ್ರಿಪ್‌ಸೇಕಂ ಪರಿಣಾಮಗಳನ್ನು ಪಡೆದ ಮಂಶವಾಹಿಗಳುಳ್ಳ, ವರ್ಣಕ್ರಮದ 4 ಭಾಗಗಳ 
ಪರಿಣಾಮನೆಂದು ಅವರು ಕಂಡರು. ಅಮೆರಿಕಾದ ಮೂರನೆಯ ಜಾತಿ, ೧ಇ.18 
ವರ್ಣತಂತುಗಳುಳ ಟ್ರಿಪ`ಸೇಕಂ ವೀತ್ತ್ರು ಜೀ ಒಂದು ದೂರಸಂಬಂಧ ಸಾವರಾನ್ಯ 
ಮೂಲ ಜನ್ಮದಾತೃವಿನಿಂದ ವಂಶಾನುಕ್ರಮವಾ ಪಡೆದದ್ದೆಂದು ಅವರಂ ನಂಬಿದರು, 
ಜೀ ಮತ್ತು ಟ್ರಿಪ್‌ಸೇಕಂಗಳ ಸಂಕರಣವೇರ್ಪಡಿಸುವುದು. ಸಾಧ್ಯವೆಂದು 
ಕಂಡು ಬಂದಿದೆ. ಮತ್ತು ಆವು ಕೆಲವು ವಂಶವಾಹಿಗಳನ್ನು ಸಾಮಾನ್ಯವಾಗಿ ಪಡೆದಿರು 
ಥಾ ಸೂಚಿಸುತ್ತವೆ. ಆದರೆ, ಟ್ರಿಪ್‌ಸೇಕಂ. ತನ್ನ ವಿಕಸನ ಚರಿತ್ರೆ 

ಯಲ್ಲಿ. ಬಹುಗುಣಿತ ಪ್ರವೃತ್ತಿ ಮತ್ತು ಬಹುವಾರ್ಷಿಕ ಬೆಳವಣಗೆ ಚರ್ಮೆಗಳಿಂದ 


ಜೀಯಿಂದ ಭಿನ್ನವಾಗಿದೆ. ಭಾರತೀಯ ಮಜಾುಕಿನ ಜೋಳದ ಛಾರ್ಮ[) ವೂಲ 
2 


ಆ 


ಗ 


ಇಚ್‌. ಇ ಸೂತ. ಜಯ ರಾರ್‌ 


ಜನ್ಮದಾತ್ಮ ಸಸ್ಯ್ಯವೆಂಯ ಭಾವಿಸಲಾದ ಕಾಡು ಪಾಡ್‌ ಮುಸುಕಿನ ಜೋಳ (ಟ್ಯುನಿ 

ಕೇಟ) ದಕ್ಷಿಣ ಆಮೆರಿಕಾದಲ್ಲಿ ಉತ್ಪತ್ತಿಯಾಯಿತೆಂದು ಭಾವಿಸಬಹುದಾಗಿದೆ. ಟ್ರಿಪ್‌ 
ಜ್ಯ ೧ ಎಲಿ ಇವಿ 

ಸೇಕ: ಮಧ್ಯ ಮತ್ತು ಉತ್ತರ ಅಮೆರಿಕಾದಲ್ಲಿ ಉತ್ತನ್ನವಾಯಿತು, ಟ್ರಿಷ"ಸೇಕಂ 


| 


ಮತ್ಚಿ ಜೀ ಗಳ ನಡುದೆ ಸಂಕರಣ ಮತ್ತು ಯಾವುದೋ ವಿಧದಲ್ಲಿ ವರ್ಣತಂತುಗಳ 
ಪರಸ್ಪರ ವಿನಿಮಯದಿಂದ ಟ್ವಿಪ್‌ಸೇಕಂನ ವರ್ಣಕ್ಷಮಗಳ ಸ್ವಲ್ಪ 
ಕಳಂಕಗೊಂಡ ಮುಸುಕಿನ ಜೋಳ ತಳಿಗಳ ವೃದ್ದಿಗೆ ದಾರಿಯಾಯಿಂತೆಂದ ದು ನಂಬ 
ಲಾಗಿದೆ. ಓೀಗೆ ಉತ್ತರ ಅಮೆರಿಕಾದ ಮುಸುಕಿನ ಜೋಳ ತಿಳಿಗಳು ಎರಡು ಪಂಗಡ 
ಗಳನ್ನೊಳಗೊಂಡಿವೆಯೆಂದು ಭಾವಿಸಲಾಗಿದೆ. (1) ಶುದ್ಧ ಮುಸುಕಿನ ಜೋಳ 
ಅದರ ಉತ್ಪನ್ನವನ್ನು ಕಾಡು ಬೀಜಕೋಶ ಮಂಸುಕಿನ ಜೋಳದ್ದೇಂದು ಗುರುತಿಸ 
ಬಹುದು ಮತ್ತು (2) ಟ್ವಿಶ್‌ಸೇಕಂ ಕಳಂಕಿತ ಮುಸುಕಿನ ಜೋಳ, ಅನೇಕ ಬೆಳೆಸಸ್ಕ್ಯ 
ಗಳ ಉಗಮದ ಆಧಾರಗಳು ನಿರ್ದಿಷ್ಟವಾಗಿಲ್ಲ. 

ಮಾಂಗೆಲ್ಸ್‌ ಡಾರ್ಫ್‌ನ (1947)) ಮುಸುಕಿನ ಜೋಳ, ಉತ್ಪತ್ತಿಯ ಇತ್ತಿ 
ನ ಏಕವಿಷಯ ಪ್ರಬಂಧದಲ್ಲಿ 1939ರಿಂದ ನಡೆದ ಹೊಸ ಅಭಿವೃದ್ಧಿ ಗಳನ 


ತ 


2 


೩ 
ಕು 


ಅ ನ್ನ್ನ 
ಓಂಕ್ಷೇಹಿಸಲಾಗಿದೆ. ನ್ಯೂದೆಕ್ಸಿಕೋದಲ್ಲಿನ ಬಾವಲಿ ಗುಹೆಯಿಂದ ಪಡೆದ, ಸುಮಾರಂ 
ಕ್ರಿ. ಪು 20೬0 ವರ್ಷಗಳ ಹಿಂದಿನದೆಂದು ಪರಿಗಣಿಸಲಾದ, ಈಗ ಇರುವ ಮುಸು 


ಕಿನ ಜೋಳದ ಅತಿ ಪುರಾತನ ತೆನೆಯನ್ನು ವರಾಂಗೆಲ್ಫ್‌ಡಾರ್ಫ್‌ ಮತ್ತು ಸ್ಮಿತ್‌ 
(1949) ಚಿತ್ರ ಸಿದ್ದಾರೆ. ತೆನೆ ಬಹಳ ಸಣ್ಣದು. ಸಿಡಿಯುವ ವಿಧದ ಕಾಡು ಜೀಜ 
ಕೋಶ ಮುಸುಕಿನ ಜೋಳದಿಂದ ಮುಸುಕಿನ ಜೋಳ ಉತ್ಪನ್ನವಾಯಿತೆಂಬ ಊಹೆ 
ಯನ್ನು ಅವರು ಸಮರ್ಥಿಸಿದ್ದಾ ರೆ, ಅದರ ಶುದ್ಧ ಸ್ಥಿತಿಯಲ್ಲಿ “ತೆನೆ ಮಾಯವಾಗಿ, 


ಹುಸುಕಿನಜೋಳದಲ್ಲಿ ಪಿಶ್ರುರ್ಜಕತೆ (ರಿಕ್ಕತೆ) ಜೈನ್ರಿ3 


ಅದರ ಕಾಳುಗಳು ಈಗ ಕುಚ್ಹಿನ ಕವಲುಗಳಲ್ಲಿದ್ದು, ಧಾನ್ಯಗಳಕ್ತಿದ್ದ ತೆ ಸುಂಕ ಅಧವಾ 
ಹೊಟ್ಟುಗಳಿಂದಾನ್ಟತವಾಗಿರುತ್ತ ವೆ. ಬೀಜಗಳು 


ದುರ್ಬಲ ಕೊಂಬೆಗಳಲ್ಲಿರುವುದರಿಂದ, ಈ ಶುದ್ಧ ಪಾಡ್‌ ಮುಸರಿನಜೋಳ ಬೀಜ 


ದ್‌್‌ ತೆನೆಯಲ್ಲಿ ನವೆ 
ಓ ಶಕರ ಳ ಹ ಡ್‌ ಓ 


ಬ 
ಪ್ರಸಾರದ ಒಂದು ವಿಧಾನವನ್ನು ಪಡೆದಿವೆ, ಅನೇಕ ಲಕ್ಷಣಗಳಲ್ಲಿ ಆವು ತಮ್ಮ 
ಕ್ಮ ಭಟ ಗ್‌ ದ [ದ 
ಕಾಡುಸಂಬಂಧಿ ಟ್ರಿಪ"ಸೇಕ: ಅನ್ನು ಹೋಲುತ್ತದೆ. ಆತ್ಯಂತ ಪೂರ್ವತಮ ಮತ್ತು 

ಸ್ಯ 

ಅತ್ಮ ೦ತ ಪುರಾತನ ಬಾವಲಿ ಗುಹೆ ಮುಸುಕಿನ ಜೋಳ ಟಿಯೋಸೆಂಟೆ ಮೂಲ ಜನ್ಮ 
ದಾತ್ಮತ್ವದ ಯಾವ 'ಆಧಾರವನ್ನೂ ತೋರ್ಪಡಿಸಲಿಬ. ಆದರೆ ಸರಣಿಯ ಸುಮಾರು 
ಮಧ್ಯಭ ನಾಗದಲ್ರಿ ಪ್ರಾರಂಭಿಸಿದ ಟಿಯೋಸೆ:ಟೆಯಿಂದ ಕಳಂಕಿತವಾದ ಒಂದು ಮುಸು 

ದೆ 

ಕಿನ ಜೋಳ ಪರಿಚಯದ ಸ್ಪಷ್ಟ ಆಧಾರಗಳಿವೆ 

ಮೆಕ್ಲಿಕೋದಲ್ಲಿನ ಮುಸುಕಿನಜೋಳದ 25 ವಿಶಿಷ್ಠ ವರ್ಗಗಳ ಉಗಮುವನು 


೯% ಷ್‌ 
ಚರ್ಚಿಸುವಲ್ಲಿ ಮತ್ತು 2000 ಪರಿಚಯಿತ ತಳಿಗಳ ಒಂದು ಪರಿಶೀಲನೆಯಲ್ಲಿ ವೆಲ್‌ 


ಇತರರು (1951), ಮೆತ್ಸಿಕೋಡದ ಅತಿ ಪ್ರರಾಶನ ಮುಖ್ಯುನಜೊಳ 


ಆಗಿದ್ದ ವೆಂಉ್ಮನಿರ್ಧಾರವನ್ನು ಕೈಗೊಂಡರು. ದಕ್ಷಿಣದಿಂದ, ಪರದೇಶ ತಳಿಗಳ ಒಂದು 

ಹೃ ಕ್‌ ತ್ರ ದ್‌ ದಯ`[್‌ ಲಾ ಕಾರ್ಪ್‌ ಕ್‌ಾದಾ 
ಹರವು ಮತ್ತು ಸ್ವಳೀ ಳೀಯು ತಳಿಗಳ ಳೊಡನೆ ನಂತರದ ಸಂಕರಣ, ಆಕ್‌ ನನ ತ್ರೆ ಜ್‌ ಬ್‌ 
ಉತ್ಪತ್ಪಿಗಳಿಗೆ ದಾರಿಯಾಯಿತು. ಇದರ ಜೊತೆಗೆ ಟೆಿಯೋಸೆಂಟ್‌ ಪ್ರಜನನ ದೃಷ್ಯದ 


ಸ ದ್ರಷ್ಯ 
ಅಂತರ್ಗಮನ ಮತ್ತು ಮೆಕ್ಷಿಕೋದಫ್ಫು ಸ್ವಾಭಾವಿಕ ಭೌಗೋಳಿಕ ಪ್ರವೇಶನಳು, 
ವ್ಯಾಪಕ ಆಂತರವುಳ್ಳೆ ವಿಧ್ಗಳ ಅಭಿವೃದ್ದಿಗೆ ಮಾರ್ಗವಾವವು. ತಳಿಗಳ ಉಗದನಸ್ಕೆ 
ಟ್ರಾ 
ಮೆಕ್ಸಿಕೋ ಒಂದು ತೆ ತೀಯ ಪ್ರದೇಶವಾಗಲು ಈ ಸಿತಿಗಳು ಕಾರಣವಾದವು. 
) ಕ ಲ್ಚ 
“ಅಂತರ್ಗಮನ ಸಂಕರಣ' ಎಂಬ ಪದವನ್ನು ಆಂಡ ನ್‌ 19349) ಒಳಸಿದ, 


ಒಂದು ಪ್ರಭೇದದ ವಂಶವಾಹಿಗಳನ್ನು ಇನ್ನೊಂದು ದ ದಂಶದಾಮಿ 
ರೂಪದೊಡನೆ ಸಂಕರಣದಿಂದ ಮತ್ತು ಹಲವು ವೇಳೆ ಅನುಕ್ರಮ ಹಿಂಪುಂಕರಗಳಿಂದ 
ಸೇರಿಸುವುದೇ ಇದು. 
ರಾಂಡಾಲ್ಟ್‌ನ ಹೇಳಿಕೆಯಂತೆ (1951) ಮೆಕ್ಸಿಕೋದ ನೈರುತ್ನ್ಮ ಬಭಾಗದಕ್ಷಿ 
ಟ್ರಿಖ್‌ಸೇಕಂನ ಎರಡು ದ್ವಿಗಂಣಿತ ಪ್ರಭೇದಗಳನ್ನು ಕುಡುಹಿಡಿದವು ಕ್‌ ಅದರದನ 
ಒಂದು ಟಿ. ದೆ ರುವ ಹೆರ್‌ನಾನ್ಹಿಸ್‌ ಮತ್ತು ರಾಂಡ್‌ ಹಿಂದೆ ವಿವಿಸಿದ ಯಾವುದೇ 
ಪ್ರಭೇದಗಳಿಗಿಂತಲೂ ಮು ಸುಕಿನಜೋಳದೊಡನೆ ಅಧಿಕ ಸಾದೃಶ್ಯತೆ ಪಡೆದಿರುವುದು. 
ಆ ಪ್ರದೇಶವನ್ನು ಅಮೆರಿಕಾದ ಮೇಡೀ ಕುಟುಂಬದ ವಿವಿಧತೆಯ ಕೇಯ್ರವಂದು ಸ್ನಿರ 
ಗೊಳಿಸಿತು. ಪ್ರಸ್ತುತದ ಮೆಕ್ಸಿಕೋ ಮತ್ತು ಗ್ವಾಟಿಮಾಲಾವ 
ಪ್ರಸ್ತುತದ ಮುಸಕಿನಜೋಳ ವಿಧಗಳ ಸಂಕರ- ಆನನುರೂಪತೆ ವಚ್ತು ವರ್ಣತಂತು 
ಗಳಲ್ಲಿ ಕೋಶಶಾಸ್ತ್ರೀಯ ಭಿನ್ನತೆಗಳನ್ನು ಟ್ರಿಪ್‌ಸೇಕಂ ಮರ ಮುಸುಕಿನಹೊ.ಸಗಳೆ 
ದೀರ್ಫಾವಧಿಯ ಪ್ರ ತ್ಯೇಕ ವಿಕಾಸದ ಆಧಾರ ಎಂದು ವಿವರಿಸ ಶಾಯ್ತು. 


4854 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಜೀ ಮೇಖ ಅನ್ನು ಸ ವಾಂಟ್‌ (1899) ಹಲವು ಗುಂಪುಗಳಾಗಿ ವಿಂಗಡಿಸಿ, 
ಅದರ ಪ್ರತಿಯೊಂದೂ ವಿಶಿ ಸ ರಜೆ ೯ಯದೆಂದು ಪರಿಗಣಿಸಿದ್ದ ರೂ, ಹಲವು ಮು ಖ್ಯ 
ಲಕ್ಷಣಗಳಕ್ಷನ ವ್ಯತ್ಯಾಸಗಳು ಒಂದು ಏಕಘಟಕ ಜೋಡಿಯ ಆಧಾರ ಪಡೆದಿವೆ... ಅತಿ 


ಮುಖ್ಯ ಪಂಗಡಗಳ ಒಂದು ವಿವರಣೆಯನ್ನು ಈ ಕೆಳಗೆ ಕೊಡಲಾಗಿದೆ. 


ಹಾಡ್‌ ಮುಸುಕಿನಜೋಳ (ಪಾಡ್‌ಕಾರ್ನ್‌) : ಪ್ರತಿಯೊಂದು ಬೀಜವೂ 
ಒಂದು ಬೀಜಕೋಶ ಅಥವಾ ಹೊಟ್ಟಿನಿಂದ ಆವೃತವಾಗಿರುತ್ತದೆ; ಇತರ ಪಂಗಡಗಳಲ್ಲಿ 
ರುವಂಶೆಯೇ ತೆನೆಯೂ ಹೊಟ್ಟಿನಿಂದಾವೃತವಾಗಿದೆ, ಪಾಡ್‌ ಮುಸುಕಿನಜೋಳದ 
ಸಾಮಾನ್ಯ ವಿಧ ವಿಷಮಯು (ಜಗಳು. ಸಮಯುಗ್ಮಜಗಳು ಅತ ಧಿಕ ಸ್ವ ಬಂಜೆತ್ವ 
ಪಡೆದವುಗಳಗಿರುತ್ತವೆ. ಪಾಡ್‌ ಮುಸುಕಿನಜೋಳ ಘಟಕ "ವಿನ ಸಮಯು 


ಸ್ಥಿತಿ ಮತ್ತು ಕುಚ್ಚು ಶೆ , 
ಪರಿಣಾಮವಾಗಿ. ತೆನೆರಹಿತವಾದ ಒಂದು ಸ್ವರೂಪ-ತಳಿಅಭಿವೃದ್ಧಿ ಪಾಡ್‌ ಮುಶುಕಿನ 
ಜೋಳವನ್ನು ಮಾಂಗೆಲ್ಸ್‌ ಡಾರ್ಫ್‌ ಮತ್ತು ರೀವ್ಸ್‌ ವಿವರಿಸಿದ್ದಾರೆ. ಸಾಧಾರಣ 
ಮುಸುಕಿನಜೋಳಕ್ಕಿಂತ, ಪಾಡ" ಮುಸುಕಿನಜೋಳ ತೆನೆಯ ದಿಂಡು ಹೆಚ್ಚು ದುರ್ಬಲ 


ರುತ್ತದೆ ವಂತು 


ವಾಗಿರುತ್ತ ಕಂಚ್ಚಿನ ನ ಬೆನ್ನುಕಂ ಕೂಡ ಅಧಿಕ ದುರ್ಬಲತೆಯದೆ:ಬ ಸೂಚನೆ 
ಯಿದೆ... ತದೂಪ-ತಳಿಆ ಅಭಿವೃ ದ್ಧಿ ಯಲ್ಲಿ ಈ ದುರ್ಬಲತೆ ಬೀಜ ವಿತರಣೆಗೆ ಸಹಾಯಕ 


ಶ್ರಾ್‌ 
ವಾಗುತ್ತದೆ. 

ಗಡಸು (ಫ್ಲಿಂಟ್‌) ಮುಸುಕಿನಜೋಳಗಳು : ಮಧ್ಯದಲ್ಲಿನ ಮೃದು ಓಷ್ಟ 
ವನ್ನು ಹೊರಗಡೆ ಕೊಂಬಿನಂತಹ ಗಡಸು ಪಿಷ್ಟ ಸಂತ್ತಿಕೊಂಡಿರುವ ಪಿಷ್ಟ ಭ್ರೂಣಾ 
ಹಾರವುಳ್ಳ ತಳಿಗಳನ್ನು ಫ್ಲಿಂಟ್‌ ಏಯಸುಕಿನಿಜೋಳ ಪಂಗಡ ಪ ಬದ... ಮೃದು 
ಮತ್ತು ಕೊಂಬ ವಿಸಂತಹೆ. ಏಿಷ್ಟಗಳ ಸಂಬುಧಕ ಪ್ರಮಾಣ ವಿವಿಧ ತಳಿಗಳಲ್ಲಿ ವ್ಯಾಪಕವಾಗಿ 
ವ್ಯತ್ಕಾಸ ಹೊಂದಿರುತ್ತದೆ. ದಕ್ಷಿಣ ಅಮೆರಿಕಾದಿಂದ ಪಡೆದ ಮೂಲ ಗಡಸು 
ಮುಸುಕಿನ ಜೋಳ ಬಹುಶಃ ದಪ್ಪತೆನೆಯಲ್ಲಿ ಅವ ವಿತ ಸಾಲುಗಳ ಸಣ್ಣ ಬೀಜ 


ಬ್ರ” 

ಗಳುಳ್ಳ ಉಷ್ಣವಲಯ ವಿಧವೆಂದು ಮಾಗಲ್ಲ ಡರ್ಟ್‌ ರ್ಮ ಪತ್ತು ರೀಪ್ಹ ಹೇಳಿ 
ದ್ಹಾರೆೆ ಯೂಕ್ಲೀನಾಗಳೊಡನೆಯ ಸಂಕರ ಮೊನಚು ಸಿಡಿತ(ಪಾಪೌ) ಮುಸಂಕಿನ 
ಜೋಳವನ್ನೂ ಉತ್ಪಾದಿಸುತ್ತದೆಂದು ನಿಂಬಲಾಗಿತ್ತು ವಂತಪ್ರಿ ಉಷ್ಣವಲಯ ವಿ 
ಗಳೊಡನೆಯ ಓಂಸಂಕರಗಳಿಂದ ನೇರ ಸಾಲುಗಳುಳ್ಳ ಫ್ಲಿಂಟ್‌ನ ಹೊಸ ವಿಧಗಳ ಅಭಿ 

ವೃಬ್ಧಗೆ ದಾರಿಯಾಯ್ರು. 
ಸಿಡಿತ (ಪಾಪ್‌) ವಂಸುಕಿನ ಜೋಳಗಳು : ಭ್ರೂಣಾಹಾರ ಅಲ್ಪಪ್ರಮಾಣದ 
ಮೃದು ಹಿಷ್ಟವನ್ನು ಮಾತ್ರ ಹೊಂದಿದ್ದು , ಇತರ ಅಧಿಕ ಭಾಗ ಪಿಷ್ಟಭರಿತ ಕೋಶ 
ಗಳು ಕೊಂಬಿನಂತಹ ಹಿಷ್ಟ ಹೊತ್ತಿರುತ್ತವೆ. ಸಣ್ಣಗಿರುವ ಕಾಳು ವತ್ತ ತೆನೆಗಳು 
ಈ ಪಂಗಡದ ವಿಶಿಷ್ಟ ಲಕ್ಷಣಗಳು. ಯೂಕ್ಲೀನಾ ದೊಡನೆ ಮುಸುಕಿನ ಜೋಳದ 


ಮುಸುಕಿನಚೋಳದಲ್ಲಿ ಪಿಶ್ರಾರ್ಜಿತತೆ (ರಕತ) 485 
ಟು 


ಜಾನ ಹ ದ ದಾನೊ 

ಸಂಕರಗಳಿಂದ ಸಣ್ಣ, ಗಡಸು, ವೊನಚು ಬೀಜಗಳು ಉತ್ಪನ್ನವಾಗುತ್ತವೆ ಮತ್ತು 
ಣಃ ಡ್‌ ಟ್ಟ 

ವ ಥ್ರ ಸ್‌ ಗ ಹೂ, ಹ ಧ್ರ "ಅಆ 

ಆಂತಹ ಸಂಸರಗಳೇ ಪಾಸ್‌ ಮುಸುಕಿನ ಜೋಳಗಳ ಪ್ರಥಮ ಮೂಲವೆಂದು. ನಂಜ 


ಹ ರಾಡಿ ಜ್‌ ಹಾ ಹಾ ದ್‌ ಧರೆ ಗುೂಸರ್ದರಾ ಜ್ರ ದ್‌್‌ ಕಾದ 
ನಾಗಿದೆ. ಟಿಯೋಸೆಂಯೆಯನ್ನೂ ಸಿಡಿತ ಮುಸುಕಿನ ಭಜೋಳದಂತೆೇ ಕಿರಿಸ..ಹು 


ನ ಇ ಕಾ ಬಾಡಾ ಕಾ, 
20೫0ಕಿನ ಗ : ಕೊಂಬಿನಶಹ ೫ ಬೀಜ ಶಾರ್ಶ್ಸ್‌ 


ಗಾದ ಇಡೆ ತಾ ಗಾ "ಭಾ ಐ ಇತ 
ಗಳಲ್ಲಿರುತ್ತವೆ ವ ಲ ಷ್ಟ ಕೈದ, ಮೃಮ್ಮಸಿಷ್ಠ 
ಮ ಪ್ರಾ ಹ ರಾಟೆ ೧೧... ಇ ಯ ಲ ಲ್‌ಲೀೀ 

ಕೆ.ಂಬಿನಂತ 'ಹಪಕ್ಕಿಂತ ಶೀಘ ವಾಗಿ ಒಣಗುತ್ತದೆ. ಇದು ಬೀಜಿದೆ ವೈಲಿಕಣವಾದ 

ದ ತಾವ ಆ 

ಹ್‌ ಷ್‌ ಇತ್ಸಾ ಒತಗೆ ಗ ಹ ಎ ಪಿ. ಜೆ ಲ 

ಫಿವಪಲುಗ ಂದಿಾ ತ ವಿ ಜವ ಟ್‌ ಗ್‌ ಕ್ಕ ಬಟ ಗ ರಟ ರೂ ಎ. ಅರರ ದ್‌ ಕೋೀರಲಿ 

ಗುಳಿಗೆ ಕಾರಣವಾಗ: ಶ್ರ್ದ ಇ ಮುಸುಕಿನ 'ಸೋಲಳಗ ಇ ೧ ಕ ಶೆ ಕಾ ತೆ 


ಪ್ರಾರಂಭವಾಗಿರಬೇಕು ಮತ್ತು ಈ ವಿಧದ ಭಿನ್ನತೆಗಳಿಗೆ ಇದೆಃ ಕೇಂದ್ರವೆಂದು ಪರಿಗಣಿ 


ಸಲಾಗಿದೆ. ಜೋನ್ಸ್‌ (1924) ರೈಸ್‌ ಸಿಡಿತ ವಯಸುಕಿನಜೋಳೆ ಮತ್ತು ಕುಜ್‌ 
ನು 
ಕೊ ಓಟ್ಟು ವಂಸುಕಿನಜೋಳಗಳ ಸರಣದಿಂದ ಗುಳಿ ವಿಧಗಳನ್ನು ಪಠದ ಮುಸು 





ಗ 


ಕಿನಜ್ಕೊಳ ಪಲಸಜಯದ 


ಜಬ ಟ್‌ ಹ ಪ ಇ ಬ ಬಾ ಪ  ಾ 9 ಕಾರಾ ಕಯ 
ಯ ರಿ ಊದಿ ವಿ ರಲ ದಿಎರೆಂ ನಜೋಳ ಗಳು ಬಹುಶ: ೨22 ರಿಂದ 306 ಜ್‌ 


ಕ 
4 


ಸ 


ಗಳಿರುವ ತೆನೆಗಳ ಲಿ 
ತೆ 


ತೆ ಸ ರ ಗ 
ಕಂಳುಗಳನ್ನು ಉತ್ಪಾದಿಸುವ ನಿಧಾನ ಪ 


ಕ್ಕೂ 
(್ಲ 
ಛಿ 
83 
((.[ 
[ 
( 
ಕಾ 
[[ 
ಟೆ 
[1 
ಕ್ಸ 
5 
₹1 
11 
ಬು 
ಗೆ 
(ೆ 
ಪ್ಲ 
ಇ 
ತ 
ಕ್ಕ 
ದ 
ಡಿ 
1ಬ 
(ಕ 
ಕೆ 
3 


ರ್ಫ್ಯು 
ಇಒ ಇ ಠಃ ಸ್‌ ತ ಎ ಸಾಕ ಲಾಯ ೂ ೨ ಎ ೯್ತ 
ದೊಡನೆಯ ಸಂತರದಿಂದ ಬಹುಶಃ ಉತ್ಸನ ವಾಯಿಶೆಂದು ದಾಲಾಸ್‌ ಪುತ್ರಾ ಬಸ್‌ 


ಕಗ” 
ಏಷ ಇ 
ಕ್ರ [ತೆ ಷಿ ಸಗ ಕಹ ಗ 
ಮರ್ನ (1928) ತಿಳಿಸಿದ್ದಾರೆ. ಮುಸುಕಿನಜೋಳ ವಲಯದಶ್ಲಿನ ಇಂದಿನ ಗುಳಿ 
ಕ ಹಾವ ತೆ ಹಾ ದ್‌್‌ ತ ಇ. ಸ ಕಾಣತ್ತೆ 
ಮುಸಂಕಿನಜೋಳಗಳ ಉಗಮ ಮೃದುರಜನೆಯ ದಕ್ಷಿಣದ ಗುಳಿತಳಿಗಳೂಡನೆ ಉತ್ತ 


ಬತ್ತ. 
ರದ ಗಡಸುಗಳ ಸಂಕರದಿಂದ ಎಂದು ಬ್ರೌನ್‌ ಮತ ರ 
ತಿಳಿಸಿದ್ದಾರೆ, ಉತ್ತರದ ಗಡಸು ಮುಸುಕಿನಜೋಳಗಳಲ್ಲಿ ವರ್ಣತಂತು ಗಂಟುಗಳ 
ಕೆಲವೇ ಅಥವಾ ಇಲ್ಲದೇ ಇರಬಹುದು ಎಂದು ಕಂಡುಬಂದಿತು ಮತ್ತು 
ಮ 
ತರ ವಿಚಾರಗಳಲ್ಲಿ ಅವುಗಳು ಮುಸಕನಜೋಳ ವಲಯಂದಲ್ಲಿನ ಗಡಸುಗಳಂತಿರುವ 
ಅಂತಃ ಸಂಕರ ಸಾಲುಗಳನ್ನು ಹೆಚ್ಚಾ ಗಿ ಹೋಲುತ್ತವೆ. 
ಸಿಹಿದುಸುಕಿನ ಜೋಳಗಳು : ಪಾರದರ್ಶಕ ಕೊಂಬಿನಂಜದ. ದತ್ತು ಒಣ 
ದಾಗ ಸುಕ್ಕುಗಟ್ಟಿ ದಂತಿರುವ ಚರ್ಯೆಯುಳ್ಳ ಬೀಜಗಳಿರುವುದು ಈ ಪುಂಗಾದ 
ವೈಶಿಷ್ಯ ಸಿಹಿ ಮುಸ:ಕೆನಜೋಳ ತಳಿಗಳು, ಪಿಷ್ಠೊ ತ್ಲಾದನೆ ಶಕ್ತಿಯನ್ನು ಕಳೆದು 
ಕೊಂಡರು ವ ಗುಳಿ, ಗಡಸು ಮತ್ತು ಸಿಡಿತ ಮುಸುಕಿನ ಜೋಳ ವಿಧಗಳೆಂದು ಈಸ್ಟ್‌ 
(1909) ನಿರ್ಧರಿಸಿದ್ದಾನೆ. ಆದರಲ್ಲಿ ಉತ್ಪನ್ನವಾಗುವ ಹಲವೇ ಹಿಷ್ಟಕಣಗಳು 
ಸಣ್ಣಗಾತ್ರ್ರ ಮತ್ತು ಕೋನಸ್ಥವಾಗಿರುತ್ತವೆ. 
ಹಿಟ್ಟು ಮುಸುಕಿನ ಜೋಳಗಳು : ಇದರಲ್ಲಿ ಗಡಸು ಪಿಷ್ಟುಂಶ ಸಾಧಾರಣ 
ವಾಗಿ ಇರುವುದೇ ಇಲ್ಲ. ಅದರ ಭ್ನೂ ಸ್ರಣಾಹಾರ ಅಧಿಕ ಮೃದುಷಿಷ್ಟವನ್ನೊಳಗೊಂಡಿ 
ರುವುದೇ ಈ ಪಂಗಡದ ವೆ ೈಶಿಷ್ಟ್ಯ.. ಅನೇಕ ಹಿಟ್ಟು ಮುಜುಕಿನಜೋಳಗಳು ಸ್ವಲ್ಪ 


486 ಸ್ಮ ತಳಿಅಭವೃದ್ಧಿ ವಿಧಾನಗಳು 


ಷ್ಟ ಉತ್ಪನ್ನ ಮಾಡುತ್ತವೆ. ಈ ಸ್ವಲ್ಪ ಪ್ರಮಾಣದ ಕೊಂಬಿ 
ಕತ್ಠಗಳ ೪ ನೆಲೆ ಬೀಜದಲ್ಲಿ ಗುಳಿಯಿರುವಿಕೆಯನ್ನು ನಿರ್ಧರಿಸುತ್ತದೆ. ಹಿಟ್ಟು 
ಸಂಕರಣದ ಆ _ಸಭವದಿಂದ, ಹಿಟ್ಟು ಮುಸಂಕಿನಜೋ ಗಳು 
ಕೊಂಬಿನಂತಹ ಭ್ರೂಣಾಹಾರ ರ: ರಚನೆಯ ಒಂದು ಘಟಕಕ್ಕೆ ಬದಲು ಹಿಟ್ಟಿಗೆ ಕಾರಣ 
ವಾದ ಘಟಕದ ಬದಲಾವಣೆ ಏರ್ಪಟ್ಟಿರುವ ಗುಳಿ, ಗಡಸು ಮತ್ತು ಸಿಡಿತ ಮುಸುಕಿನ 
ಜೋಳಗಳಿಂದ ಉ ಮ ನಿರ್ಧಾರಕ್ಕೆ ಕಾರಣವಾಗುತ್ತದೆ. 
ಮೇಣದಂತಹ ಮುಸುಕಿನ ಜೋಳಗಳು : ಪಿಷ್ಟ ತಳಿಗಳಲ್ಲಿರುವುದಕ್ಕಿಂತಲೂ 
ಭಿನ್ನ ರೀತಿಯ ಶರ್ಕರ ಪಿಷ್ಟಗಳ ಫಲಿತಾಂಶವಾದ ಮೇಣ ಭ್ರೂಣಾಹಾರ ಹೊಂದಿ 
ರುವುದು ಈ ಪಂಗಡದ ವೈಲಕ್ನಣ, ಪ್ರಾಯೋಗಿಕ ಅಭಿಸರಣಗಳಲ್ಲಿ ವಿಕೃತಿಯಿಂದ 
ಮೇಣ ತಳಿಗಳಂ ಪರಿಣವಿ? ಸಿದ್ದರೂ, ಅದರ ಉಗಮ ಮೂಲಸ್ಥು ಸನ ಚೀನಾ, 


ಲ್ಪ 
ರಾ 
ಲ್ವ 


ಭ್ರೂ ಣಾಹಾರ ಲಕ್ಷಣಗಳು 
ಹಲವು ಮುಖ್ಯ ಮುಸುಕಿನಜೋಳ ಪಂಗಡಗಳನ್ನು ಬೇರ್ಪಡಿಸಲು ಭ್ರೂಣಾ 
ಹಾರ ಲಕ್ಷಣಗಳನ್ನು ಬಳಸಲಾಗಿದೆ. ಕ್ಲೀನಿಯಾ, ಒಂದು ದ್ವಿಗರ್ಭಧಾರಣೆಯ ಫಲಿ 
ತಾಂಶ. ಈ ಕೆಳಗಿನ ಹೇಳಿಕೆಯನ್ನು ಹೇಯ್ಸ್‌ ಮತ್ತು ಗಾರ್ಬರ್‌ (1921) ರಿಂದ 
ಉದ್ಧರಿಸ ಲಾಗಿದೆ. 


'ತೋರ್ಪಡುವ ಭ್ರೂಣಾಹಾರ ಲಕ್ಷಣ ಒಂದರಲ್ಲಿ ಭಿನ್ನವಾಗಿರುವ ತಳಿಗಳ 


ಸಂಕರದಿ£ದ ಕ್ಲೀನಿಯಾ ಫಲಿಸಿಒಹುದು. ಲಕ್ಷಣದ ವ್ಯತ್ಯಾಸ ಒಂದೇ ಪ್ರಬಲ ಘಟಕ 
ಐನ್ನಾಧರಿಸಿರುವಲ್ಲಿ, ಆ ಘಟಕವನ್ನು ಪುಂಪಿಶೃ ಪಡೆದಿರುವಲ್ಲಿ, ಕ್ಷೀನಿಯಾ ಉಂಟಾಗು 
ತ್ತದೆ. ಆಥವಾ ಪ್ರಬಲತೆ ಆ ಪೂರ್ಣವಾಗಿರುಎಲ್ಲಿ ಎರಡರಲ್ಲಿ ಒಂದು ತಳಿ ಪುಂ ಆಗಿ 
ಭಿ ಕ್ಲೀನಿಯಾ ಫಲಿಸುತ್ತದೆ. ಲಕ್ಷ್ಮಣ ಭಿನ್ನತೆಗಳು ಎಲ್ಲವೂ ಒಂದೇ ಜನ್ಮದಾತ್ಮವಿ 
ನ್ಡ ಅಡಕವಾಗಿರುವ ಒಂದಕ್ಕಿಂತ ಅಧಿಕ ಘಟಕಗಳನ್ನಾಧರಿಸಿದಲ್ಲಿ ಮುತ್ತು ಪ್ರಬಲತೆ 
ಪೂರ್ಣವಾಗಿರುವಂತೆ ಕಂಡು ಬರುವಲ್ಲಿ ಭಿನ್ನತೆಯ ಘಟಕಗಳು ಪುಂನಲ್ಲಿ ನೆಲೆಸಿದ್ದಾಗ 

ರ್ಕ್ಷೀನಿಯಾ ಉಂಟಾಗುತ್ತದೆ ; ಮತ್ತು ಪ್ರಬಲತೆ ಅಪರಿಪೂರ್ಣವಾಗಿದ್ದಾಗ, 
ಘಟಕಗಳು ಯಾವುದಾದರೊಂದು ಜನ್ಮದಾತ್ಮವಿನಲ್ಲಿದ್ದರೂ, ಕ್ಲೀನಿಯಾ ಉಂಟಾಗು 

ಎರಡು ತಳಿಗಳು ಸದೃಶ ಶ ಲಕ್ಷಣ" ಪಡೆದಿರುವಲ್ಲಿ" ಅಥವಾ ಭಿನ್ನ ಲಕ್ಷಣವನ್ನು 
ಪಡಿಸುವಲ್ಲಿ ಆದರೆ ಅವುಗಳ ನಡುವೆ ಒಂದು ಹೊಸ ಲಕ್ಷಣವನ್ನು ಉತ್ಪಾದಿಸಲು 
ಅಗತ್ಯವಾದ ಭ್ರೂಣಾಹಾರ ಘಟಕಗಳನ್ನು ಪಡೆದಿರುವಲ್ಲಿ, ಅವುಗಳೆರಡರಲ್ಲಿ ಯಾವು 

ಬಾದರೊಂದು ಪುಂ ಆಗಿರುವಾಗ ಕ್ಲೀನಿಯಾ ಉಂಟಾಗುತ್ತದೆ. 
ಮುಖ್ಯವಾದ ಸಾಮಾನ್ಯ ಭ್ರೂಣಾಹಾರ ಲಕ್ಷಣಗಳ ರಿಕೃತೆಯ ವಿಧಾನದ 


ಒಂದು ಸಾರಾಂಶವನ್ನು ಕೋಷ್ಟಕ 45ರಲ್ಲಿ ಕೊಡಲಾಗಿದೆ, 


ಮುಸುಕಿನಜೋಳದಲ್ಲಿ ಪಿಶ್ಪಾರ್ಜಿಶತೆ (ರಿಕ್ಷತೆ) 487 


ಟ್‌ ಟು 


ಕೋಪ್ಟಕ 45. ಕೆಲವು ಭ್ರೂಣಾಹಾರ ಲಕ್ಷಣಗಳ ರಿಕ್ಕತೆ ೫ 








ಹ ಇಂಗ್‌ ಜ್‌ ಮ ತ ಟೂಡಾ ಲಷ 
ಹಿತ್ಚವಿಧ ೫ / ವಿನ್ಸಿ ಬೇರ್ಪಡುಗ್‌ಳು 





ಹಳದಿ ೪ ವರ್ಣರಹಿತ ನ್‌ಳದಿ ಅಥವಾ ಮಧ್ಯ ಹಳದಿ : 1 ವರ್ಣರಹಿತ 
ಪ್ರಬಲ ಬಿಳುಪು ೫ ಹಳದಿ 1 ಛಾಯೆಂ13 ದಂಶ : 8 ಹಳ! 


₹೯ 
ಓ) 


ವಟ್ಟಿಗೆ ಸ್ಥನ ವಾಗಿ 
ರುತ್ತದೆ. 
ಕಂದು ಆಲ್ಕೂರಾನ್‌ ೪೫6 ವರ್ಣ ನಸು ಹಳದಿ, ಆಂಶಿಕ ವರ್ಣಯುಕ್ತ : 
ರಹಿತ । ಪ್ರಬಲತೆ 1 ಹರ್ಹರಕಶಒ ಜೂ 


ಇ ಘಟಕಣೆ ಕಾದ ದ್ಧ್ಯಾಣಾತ್‌ ಇದೆ ಕಾ 
ಮು ಬ ಎಮಿ ಬರು ಪ ಟರ ಎಗೋರಧಘ ಜತ್ತ 


ಷ್‌ 
ಜತಗ ₹1 





6 


ತೆನ್ನೀಲಿ ಅಥವಾ ಕೆಂಪ್ರ3 : 1. 9 : 7. 27: 37 
ಇತ್ಮಾದಿ ಪ್ರಮಾಣ, ಇದು 


]- 4 ಘದಕಜೋ ದಗ 


ಗ್ಗೆ ಡಿನೋ 
ಮ್ನೊ ೯ ಧು ಟಗ ಸಟ ಇಗ 






ಎಂಬುದರ ಆಧಾರ ಪಡೆ 
ಹ 
ಓಡ 
ಕೆನ್ನೀಲಿ 1/5 ಕೆಂಪ್ರ ಆಲ್ಯೂರಾನ್‌ ಕೆನ್ನೀಲಿ ತಿ ಕೆನ್ನೇಲಿ: ! ತ 
' (ಕೆನ್ನೀಲಿ ಅಥವಾ ದರ್ಣರಹಿತ ಪ್ರಬಲಭಬೇಪನಡುವಿಕೆ ನಿ ಪ್ಹತ್ತಿಗಳು 


ಪ್ರತಿಬಂಧಕ ಘಟಕ್ಕೆ ಅಡಕವಾದ ಘಟಕ 


ಕೆಂಪು ೫ ವರ್ಣರಹಿತ 


ದಿಂದಾಗಿ ಜೋಡಿ ಸಂಖ್ಯೆಯನ್ನವ 
ಲಿಂಿಸುತ್ತತೆ 
ಪಿಷ್ಟವುಳ್ಳವು ೪ ಸಿಹಿ ಪಿಷ್ಟವುಳ್ಳವು 3 ಪಿಷ್ಟವುಳ್ಳೆ ವು! ೩೭ 
ವಿಷ ವುಳ್ಳ ವು ೫ ಮೇಣ ಷ್ಠವುಳ್ಳವು ಬಾ ಎಜು 
ಮೇಣ ೫ ಸಿಹಿ ಪಿಷ್ಟವುಳ್ಳವು 9 ತ ಜಗ ತಿ 
ತ ಸಶಿ 


ಹಿಟ್ಟು 1/, ಕೊಂಬಿನಂತಹವು 

ಎವಿ 

ಸಾಮಾನ ಬದೇರ್ಪಡುಗಳು 3 ಸಾಮಾ 
1 


ಕುಂದುಳ್ಳೆ ಶು 
ಒಂಟಿ 


ಸಾವ ತಾನ್ಯ [ಇ ಕುಂದುಳ ದ್ದು 
(ಹಲಪು ಬಗೆಯ ಸ ಸುಕ್ಕುಗಟ್ಟುವಿಕೆ 
ಮತ್ತು ಮುದುಡುವಿಕೆ) 





1 ಸಾಹಿತ್ಯ ಪರಾಮರ್ಶೆಗಾಗಿ ಎಮರ್‌ಸನ್‌ ಮತ್ತಿತರರು (1935) ನೋಡಿ 


488 ವ ಮೆ 0 ತೆಗ ಡಗ ಲ ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಎಮರ್‌ಸನ್‌ ಮತ್ತಿತರರು (1935) ಮುಸುಕಿನಚೋಳದ ಅನೇಕ ರಿಕ್ಕ 
ಲಕ್ಷಣಗಳಿಗೆ ಕಾರಣವಾದ ಅದರಲ್ಲೂ ಸಂಲಗ್ನತೆ ಪರಿಶೀಲನೆಗಳಲ್ಲಿ ಬಳಸಿದ ವಂಶ 
ವಾಹಿಗಳ ಪಟ್ಟಿಮಾಡಿದರು. ಈ ಅವಲೋಕನದಲ್ಲಿ ಆ ಲೇಖನವನ್ನು ಉದಾರವಾಗಿ 
ಳಸಲಾಗಿದೆ, ಹಳದಿ ಭ್ರೂಣಾಹಾರ ವರ್ಣಕ್ಕೆ ಎರಡು ಘಟಕಿಜೋಡಿ ಕಾರಣವಾಗು 
ವೆ. ಅವುಗಳಲ್ಲಿ ಯಾವುದಾದರೊಂದು, ಮತ್ತೊಂದು ಪ್ರಬಲ ಸಮಯಬಗ್ಮಜ 
ಶಿಯಸಿರುವಾಗ ಬೇರ್ಪಡುವಲ್ಲಿ 3:1 ಪ್ರವತಾಣ ದೊರಕುತ್ತದೆ. ಹಳದಿಗೆ ಕಾರಣ 
ವಾದ ವಂಶವಾಹಿಗಳು, ಹಳದಿಯ ವಿವಿಧ ಛಾಯೆಯ ಯುಗ್ಧ್ಫ್ಕವಿಕಲ್ಪಿಸರಣಿಗೆ ಸೇರಿದ 
ವೆಂಬುದಕ್ಕೆ ಸ್ವ ಲ್ಪ ಆಧಾರವಿದೆ. ಆದರೆ ನಿರ್ದಿಷ್ಟ ಅಂತರವುಳ್ಳ ಶೆ ವರ್ಗೀಕರಣ ಬಹಳ 
ಕಷ್ಟ. ಎಟ ಡಿ ನ 3..4 


೫ 


ತ್ತ್ವ 
ಹಿ 
ಧ್ರ 


ಲ 1೧ - ' 


4 ವ 


ಅನೇಕ ಸಿಹಿ ಮುಸುಕಿನಜೋಳೆ ತಳಿಗಳು ವರ್ಣತಂತು 1೪ರಲ್ಲಿ ನೆಲೆಗೊಂಡಿರುವ 
ಸಮಯುಗ್ಮಜ ಹಿಂಜರಿತ ಇ ವಿಧದವು. ಅದರ ವಿಶಿಷ್ಟ ತೋರ್ಕೆ ಲಕ್ಷಣಗಳು 
ಪಾರದರ್ಶಕ, ಸುಕ್ಕುಗಟ್ಟಿದ ಮತ್ತು ಗಾಜಿನಂತಹ ವಿನ್ಯಾಸವಿರುವುದು. ಆದರೆ, 5 
ಕಾಳುಗಳು ಆಪಾರದರ್ಶಕ, ನುಣ. ಪು ಮತ್ತು ಪಿಷ್ಠಾ ಶಶಿಕವಾದದ್ದು. ಆಯ್ಕೆ ು೦ದ 
ವಿರುವಲ್ಲಿ ಮಿಥ್ಯ-ಹಿಷ್ಟ ಕಾಳುಗಳನ್ನು ಉತ್ಪಾದಿಸಲು ಕಾರಣವಾದ ಸಸ್ಯ ಮತ್ತು 
ಭ್ರೂಣಾಹಾರಗಳಲ್ಲಿನ ವೃಶ್ಯಾಸ ಘಟಕಗಳನ್ನು ಜೋನ್ಸ್‌ (1919) ವಿವರಿಸಿದ. 
ಮಾಂಗೆಲ್ಸ್‌ ಜಾರ್ಫ್‌ (194170) ಅಮೈಲೇಷಿಯಸ್‌ ಸಿಹಿಯಾದದ್ದೆಂದು ಹೆಸರುಳ್ಳ 
ಸಿಹಿ ಭ್ರೂಣಾಹಾರದ ಹೊಸ ತಳಿಯೊಂದನ್ನು ವರದಿ ಮಾಡಿದ್ದಾನೆ. . ಅದಂ 90 
ಗಿಂತಲೂ ಸ ಸೈಲ್ಪಮಟ್ಟಿಗೆ ಹೆಚ್ಚು ಪಿಷ್ಟವ್ಪಳ್ಳ ವಿಧವನ್ನು ಉತ್ಪಾ ದಿಸುತ್ತವೆ. ಆವು 
ಗಳು, ಓ9ಗ್‌ «(97 ಗರಲೆಟಗಳೆಂಬ ಎರಡು ಜೊತೆ ವಂಶವಾಹಿಗಳ ಸಂಯೋಜನೆಯ 
ಫಲಿತಾಂಶವಂದು ಕಂಡುಬಂದಿತು. ಸಾಮಾನ್ಯ ಸಿಹಿ ೩೪೩ 2000. ಸಾಮಾನ್ಯಸಿಹಿ ಸ 
ಆಅಮೈಲೇಷಿಯಸ್‌ ಸಿಹಿಗಳ ಹ ಸುಕ್ಕುಗಟ್ಟೆತ್ತು ಹಾಗೂ ಅಪಾರದರ್ಶಕವಾಗಿಶ್ತು;" `` 
ಆದರೆ ಅದರ ವಿಪರ್ಯಯ ಸಾಮಾನ್ಯವಾಗಿ ಅಪಾರದರ್ಶಕ ಮತ್ತು ನುಣುಪಾಗಿದ್ದವು. 
ಸಂಲಗ್ನತೆಯ ಸಂಬಂಧಗಳು «ಟ ಮತ್ತು £/9ಗ ಗಳು ಯುಗ್ಧವಿಕಲ್ಪ್ಬಿಗಳೆಂದು ಸೂ'ಖ) 
ದವು. ಹೊಸ ಸಂಯೋಜನೆಗಳಿಂದ, ಒಂದ: ಅತಿ ಹೆಚ್ಚಾಗಿ ಸುಕ್ಕುಗಟ್ಟಿರುವ ಮತ್ತು 
ಪಾರದರ್ಶಕ 98/1 6000. ಅತ್ಯಧಿಕ ಸಿಹಿ ಮತ್ತು ಪಾರದರ್ಶಕ ಹಾಗೂ ಒಂದು 
ಮಿಥ್ಯ ಪಿಷ್ಟವಿಧ 5/11 59೫ 002ಟಗಳನ್ನು ಉತ್ಪಾದಿಸಲಾಯ್ತು, ಮಾಂಗೆಲ್ಸ್‌ 
ಡಾರ್ಫ್‌ನ ಹೇಳಿಕೆಯಂತೆ ಅಮೈಲೇಷಿಯಸ್‌ ಸಿಹಿಯನ್ನು ಸಿಹಿ ಮುಸುಕಿನಜೋಳದ 
ಅಂತಃಸಂಕರ ಸಾಲುಗಳೊಡನೆಯ ಸಂಕರಗಳು ಪರೀಕ್ಷಿಸಿದ ವಿಭೇದಗಳಲ್ಲಿ ಮಾರ್ಪಡಿಸುವ 
ಸಂಕೀರ್ಣಗಳಲ್ಲಿನ ಭಿನ್ನತೆಗಳನ್ನು ಪ್ರತಿಬಿಂಬಿಸಬೇಕು. ಇನ್ನೂ ಹೆಚ್ಚಿನ ಮಿಥ್ಯಪಿಷ್ಟ 
ಮಾರ್ಪಡಿಸುವವುಗಳಿಂದ ಕಡಮೆ ಸುಕ್ಕುಗಟ್ಟಿರಬೇಕು. ಸಿಹಿಯಾಗಿಎರುಕೆಗೆ ಕಾರಣ 
ವಾದ ಈ ಘಟಕಗಳ ಜೊತೆಗೆ, ಐಸ್ಕರ್‌ (1934) ವರ್ಣತಂತು 11ರಲ್ಲಿ ಸಿಹಿತನಕ್ಕೆ 


ಮುಸುಕಿನಜೋಠದಲ್ಲಿ ಪಿಶ್ರಾರ್ಜಿತತೆ (ರಿಕ್ಕತೆ) 489 


ಕಾರಣವಾದ ಇನ್ನೊಂದು ದ್ವಿತೀಯ ಹಿಂಜರಿತ ವಂಶವಾಹಿಯ ಇರವನ್ನು ವರದಿ 
ಮಾಡಿದ್ದಾನೆ... ಇದು. ಭ್ರೂಣಾಹಾರದ ವಿವಿಧ ಅಂತರ ಪಾರದರ್ಶಕತೆಯನ್ನು 
ಉಂಟುಮಾಡುತ್ತದೆಯಾದ್ದರಿಂದ, ಸಾಮಾನ್ಯ ಹಿಂಜರಿತ $ಗಿಂತಲೂ ಕಡಮ ಅಪೇ 
ಕ್ಷಿತ ಸಿಹಿಯಂಶ ವಿಧ. 


ಈ ಧಾನ್‌ 
ಸಾ ್‌ಟಚಟ್ಚಚ್ಚಾೇೈೀಾಲಾ 


ಸದ್ದು 


ನ ಯಯ ನ 





ಚಿತ್ರ, 46.  ಮುಸುಕಿನಜೋಳದಲ್ಲಿ ಪಷ್ಟಾಂಶ ಮತ್ತು ಸಿಹಿ ಭ್ರೂಣಾಹಾರಗಳ ರಿಕ್ಮತೆ. 
ಮೇಲಿನ ಎಡಗಡೆಯದು, ಸುಕ್ಕುಗಟ್ಟಿದ ಬೀಜಗಳುಳ್ಳ ಸಿಹಿ ಮುಸುಕಿನಜೋಳ ತೆನೆ; ಕೆಳಗಿನ ಎಡಗಡೆ 
ಯದು, ಪಿಷ್ಟುಂಶ ಬೀಜಗಳುಳ್ಳೆ ಗಡಸು ಮುಸುಕಿನಜೋಳದ ತೆನೆ; ಎಡಮಧ್ಯ ಸಿಹಿ ಜನ್ಮದಾತ್ಮ 
ವಿನಿಂದ ಪಡೆದ ಪರಾಗದಿಂದ ಪಿಷ್ಟ ಜನ್ಮದಾತೃದಿನ ಒಂದು ತೆನೆಗೆ ಪರಾಗಸ್ಪರ್ಶ ಏರ್ಪಡಿಸಿದ ತಕ್ಷಣ 
ಫಲಿತಾಂಶ; ಮಧ್ಯೆ 3 ಪಿಷ್ಟ : 1 ಸಿಹಿ ಪ್ರಮಾಣದಲ್ಲಿ ಬೇರ್ಪಟ್ಟ ಸ್ಮನ ಸ್ವಪರಾಗಸ್ಪರ್ಶದ ಒಂದು 
ತೆನೆ; ಮೇಲಿನ ಬಲಗಡೆ, `್ಯನ ಸಿಹಿಬೀಜಗಳನ್ನು ನೆಟ್ಟದ್ದರಿಂದ ಪಡೆದ ಸುಕ್ಕು ಬೀಜಗಳುಳ್ಳ ಸ್ವ 
ಪರಾಗಸ್ಪರ್ಶದ ತೆನೆ... ಬಲಗಡೆಯಿರುವ ಉಳಿದ ಮೂರು ತೆನೆಗಳನ್ನು ನ್ಮ ಸಸ್ಯಗಳ ಪಿಷ್ಟಾಂಶ 
ಬೀಜಗಳನ್ನೂ ಬಿತ್ತಿ ಪಡೆದ ತೆನೆಗಳಿಗೆ ಸ್ವಪರಾಗಸ್ಸ ರ್ಶಮಾಡಿ ಪಡೆಯಲಾಗಿದೆ. ಸರಾಸರಿಯಾಗಿ, 
ಪಿಷ್ಟಾಂಶ ಲಕ್ಷಣಕ್ಕೆ ಮೂರರಲ್ಲಿ ಒಂದು ತೆನೆ ಸಮಯುಗ್ಮಜವೆಂಬುದನ್ನು ಗಮಸಿಸಿ. (ಚಿತ್ರ ಈಟ್ಟ್‌ 
ನಿಂದ). 


ಕೆನ್ನೀಲಿ ಅಥವಾ ಕೆಂಪು ಅಲ್ಯೂರಾನ್‌ಗಳಿಲ್ಲದಿರುವಲ್ಲಿ ; ತಿಳಿ ಹಳದಿಯಾಗಿ 
ಕಾಣುವ ಕಂದು ಅಲ್ಕುರಾನ್‌ ವರ್ಣರಹಿತವಾದುದಕ್ಕೆ ಪ್ರಬಲತೆ ಪಡೆದದ್ದು ಕಂಡತಿ 
ಅಲ್ಯುಕಾನ್‌ಗೆ ಎರಡು. ಘಟಕ ಜೋಡಿಗಳಿದ್ದು ಯಾವುದಾದರೂ ಒಂದು ಜೊತೆ 
ಪ್ರಬಲ ಸ್ಥಿತಿಯಲ್ಲಿರುವಾಗ ಅಲ್ಯುರಾನ್‌ನಲ್ಲಿ ವರ್ಣ ಉತ್ಪಾದಿಸುತ್ತದೆ. 


490 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸ್ಸ ಹ, ಕ್ಕಿ. ೮. ಓ ಮತ್ತು ೧ಗಳೆಂದು ಹೆಸರಿರುವ ಹಲವು ಮೂಲ ವರ್ಣ 
ದ್ರವ್ಯ ವಂಶವಾಹಿಗಳಿರುತ್ತವೆ. ಕೆಂಪು ಅಲ್ಕುರಾನ್‌ ವರ್ಣ ಉತ್ಪಾದಿಸಲು ಇವು 
ಗಳೆಲ್ಲವೂ ಆವಶ್ಯಕ, ೧೯ ಇರುವಲ್ಲಿ ವರ್ಣಕೆನ್ನೀಲಿ. ಕೆಂಪು ಅಥವಾ ಕೆನ್ನೀಲಿ ಕಂದು 
ಬಣ್ಣಕ್ಕೆ ಅಧಿರೋಹಿ ಆಗಿರುತ್ತವೆ. ] ಎಂದು ಹೆಸರಿರುವ ಪ್ರಬಲಪ್ರಶಿಬಂಧಕವಿರು 
ವೆಡೆಯಲ್ಲಿ ಕೆಂಪು ಮತ್ತು ಕೆನ್ನೀಲಿಗಳಿಗೆ ಕಾರಣವಾದ ಪ್ರಬಲ ಮೂಲ ಅಲ್ಕೂರಾನ್‌ 
ಘಟಕಗಳಿರುವಲ್ಲಿ, ಆಲ್ಯೂರಾನ್‌ ವರ್ಣರಹಿತವಾಗುತ್ತದೆ. ಇದರ ಜೊತೆಗೆ, ಆಲ್ಯೂ 
ರಾನ್‌ ವರ್ಣವನ್ನು ಮಾರ್ಪಡಿಸುವ, ಹಲವು ದಟ್ಟವಾಗಿಸುವ ಅಥವಾ ಮುಕಾಗಿಸುವ 
ಘಟಕಗಳು ಇವೆ. ಅಲ್ಕೂರಾನ್‌ ವರ್ಣದಲ್ಲಿ ಮಾರ್ಪಾಟುಗಳನ್ನು ಏರ್ಪಡಿಸುವ 
ಯುಗ್ಕ್ಮವಿಕಲ್ಪಿಘಟಕಗಳ ಒಂದು ಸರಣಿ ೫ ಬಿಂದು, & ಬಿಂದು ಮತ್ತು ॥ ಬಿಂದುಗಳಿವೆ. 
ಹಿಟ್ಟು ವಿಧದೊಡನೆ ಗುಳಿ ಅಥವಾ ಗಡಸು ಮುಸುಕಿನ ಜೋಳಗಳಲ್ಲೊಂದರ 
ಸಂಕರಗಳಲ್ಲಿ, ಭ್ರೂಣಾಹಾರ ಸ್ಥಿತಿಗೆ ಗರ್ಭಧಾರಣೆ ತಕ್ಷಣದ ಪರಿಣಾಮಗಳಂ ಇರುವು 
ದಿಲ್ಲ. ೫[ ಸಸ್ಯಗಳಲ್ಲಿನ ತೆನೆಗಳಲ್ಲಿ ಬೇರ್ಪಡುಗಳು 1:1 ಪ್ರಮಾಣದಲ್ಲಿ ನೆರವೇರು 
ತ್ತವೆ. ಕೊಂಬಿನಂತಹವುಗಳಿಗೆ ಕಾರಣವಾದ ಒಂದು ವಂಶವಾಹಿಗೆ ಹಿಟ್ಟುಕಾರಕದ 
ಎರಡು ವಂಶವಾಹಿಗಳು ಪ್ರಬಲವಾಗಿರುತ್ತವೆ. ಮತ್ತು ವಿಪರ್ಯಯವಾಗಿ ಕೂಡ 
ಎಂಬ ಊಹೆಯ ಆಧಾರದಿಂದ ಈ ಫಲಿತಾಂಶಗಳನ್ನು ಹೇಯ್ಸ್‌ ಮತ್ತು ಈಸ್ಟ್‌ 
(1915) ವಿವರಿಸಿದರು. ಡೆಂಟ್‌ ಮತ್ತಾ ಹಿಟ್ಟುಗಳ ನಡುವಣ ಸಂಕರಗಳಲ್ಲಿ 
ಪಿಷ್ಟಾಂಶ ಬೇರ್ಪಡುಗಳು ಬೀಜಪಾರ್ಶ್ವಗಳಲ್ಲಿ ಸ್ವಲ್ಪ ಪ್ರವಣಾಣದ ಕೊಂಬಿನಂತಹ 
ಪಿಷ್ಟಾಂಶಗುಳಿಯನ್ನು ತೋರ್ಪಡಿಸಬಹುದು. ತಳದಿಂದ ಬೆಳಕು ಹರಿಸಿದ ತಳಗಾಜಿನ 
ಹಿನ್ನೆಲೆಯಲ್ಲಿ ವಹನ ಮಾಡಿದ ಬೆಳಕಿನ ಬಳಕೆಯಿಂದ ಹಿಟ್ಟು ೪% ಕೊಂಬಿನಂತಹವನ್ನು 
ರ್ಗೀಕರಿಸುವುದು ಸಂಬಂಧಕವಾಗಿ ಸುಲಭ. 
ಭ್ರೂಣಾಹಾರದ ಅಪೂರ್ಣ ವೃದ್ಧಿಯುಳ ಅತ್ಯಧಿಕ ಸಂಖ್ಯೆಯ ಲಕ್ಷ್ಮಣಗಳಿರು 
ಅವುಗಳಲ್ಲಿ ಆನೇಕವು ಸಮಯುಗ್ಕ್ಮಜ ಹಿಂಜರಿತದವಾಗಿದ್ದಾಗ ಮಾರಕವಾಗು 
ಮಾಂಗೆಲ್ಸ್‌ ಡಾರ್ಫ್‌ (1926) ಯಾದೃಚ್ಛಿಕವಾಗಿ 14 ಕುಂದುಳ್ಳವನ್ನು 
ಖರಿಸಿದ ಮತ್ತು ಆ 14ರಲ್ಲಿ 13, ಭಿನ ತಳೀಯ ಘಟಕಗಳಿಂದಾದವೆಂದು ತೋರಿ 
ಐಶ್ಶಕ ಸಂಕರಣಗಳನ್ನು ಮಾಡಿದ. ಹಲವು ಇತರ ಕುಂದುಗಳನ್ನು ಈಗ ವರದಿ 
ಗಿದೆ. ಬೀಜಗಳ ಅಪಕ್ವ ಮೊಳೆತಕ್ಕೆ ಕಾರಣವಾದ ಭಿನ್ನ ಘಟಕ ಜೋಡಿಗಳ 
ಖ್ಯೆಗಳು ಕೂಡ ಇರುತ್ತವೆ. ಇದರಲ್ಲಿ ಕೆಲವು ವಿಷಮಯುಗ್ಮಜ ಸ್ಥಿತಿಯಲ್ಲಿ 
ಮಾಣವನ್ನೀಯುತ್ತವೆ. ಒಂದರಿಂದ 4ರ ಎಷ್ಟು ಜೊತೆ ಘಟಕಗಳು 
ಡುತ್ತಿವೆಯೆಂಬುದನ್ನವಲಂಬಿಸಿ, 3 : 1. 15; 1, 63; 1 ಅಥವಾ 
255 : 1 ಪ್ರಮಾಣಗಳನ್ನು ಕೊಡಬಲ್ಲ ನಾಲ್ಕು ದ್ವಿಗುಣಿತ ಘಟಕಗಳ ಒಂದು ಪಂಗಡ 
ವಿದೆ. ಭ್ರೂಣರಹಿತ ಬೀಜಗಳಿಗೆ ಕಾರಣವಾದ ಹಲವು ಘಟಕ ಜೋಡಿಗಳೂ ಕೂಡ 


1 


₹] 


ರ 


ಟೊ [೫ 
₹೭. ₹೬ 


ಉು ೧| ₹[ 2. 0 
ಜಟ ವಧಿಶ್ಛಿಕ್ಷಿ 

ಎ ಯ ಭಟ ಛ್ರ 
ಜ್ರ (] 
ಇ 


(3. 


ದ್‌್‌ 


ಣ್ಣ 
ಗ 
| 


ಮುಸುಕಿನಜೊಳದಲ್ಲಿ ಪಿಶ್ಚಾರ್ಜಿತಕೆ (ರಕ್ಕತೆ) 49] 


ಇವೆ. ಹೀಗೆ, ಸಾಮಾನ್ಯ ಭ್ರೂಣಾಹಾರದ ವೃದ್ಧಿ ಆನೇಕ ಫಟಕ ಜೋಡಿ 


ಕ್ರ 


ಆಂತರ೯ಕ್ರಿಯೆಯ ಫಲಿತಾಂಶವೆಂದು ವೃಕ್ತಪಡುತ್ತದೆ. 
ಹಂತ್ರು ನಿಭಿನ್ನತೆಗಳು 

ಮುಸಸೆನಜೋಳದಲ್ಲಿ ಹರಿಶ್ರಿನ ಅನೇಕ ಹಿಂಜರಿತ ಅಸವರಾನ್ಯತೆಗಳಿವೆ, ತಳೀಯ 
ಸಂಲಗ್ನತೆ ನಕ್ಷೆಯಲ್ಲಿ, 23 ಘಟಕಗಳ ನೆಲೆ ನಿರ್ಧರಿಸಲಾಗಿದೆ ವಂತ್ತು ಬಹುತೇಕವಾ 
ಎಲ್ಲ ವರ್ಣತಂತುಗಳಲ್ಲಿ ಅವುಗಳ ಆಂತರ್‌ಕ್ರಿಯೆ ಹರಿತ್ತು ವೃದ್ಧಿಗೆ ಕಾರಣವಾಗುವ 
ಹಲವು ಘಟಕಗಳನ್ನೊಳಗೊಂಡಿವೆಯೆಂಬುದು ವಿದಿತವಾಗುತ್ತ ದೆ. ಈ ಹಂಜರಿತಗಳು, 
ಸಸ್ಯ ಸಂತತಿಗಳಲ್ಲಿ ವ್ಯಕ್ತಪಡುವವು ಮತ್ತು ಪಕ್ಕ ಸಸ್ಯಗಳ ಳಲ್ಲಿ ಕಂಡು ಬರುವವುಗಳೆಂದು 
ಎರಡು ವಿಧಗಳಿವೆ. ಕೆಲವು ಸ್ಥಿತಿಗಳಲ್ಲಿ, ಒಂದೇ ರೀತಿಯ ಘಟಕಗಳು ಸಸಿಗಳು ಮತ್ತು 
ಪಕ್ಚಸಸ್ಮಗಳೆರಡರಲ್ಲೂ ಹರಿತ್ತು ವೃದ್ಧಿಯನ್ನು ಮಾರ್ಪಡಿಸುತ್ತದೆ. 

ಸಸಿ ವಿಧಗಳಂ ಆಗಿಂ ದಾಗ್ಗೆ ಮಾರಕವಾಗುತ್ತದೆ. ಪ್ರತಿಯೊಂದು ಸಮಯುಗ್ಮಜ 
ಹಿಂಜರಿತ ಸ ತಿಯಕಿರುವ ಏಶವಂಶವಾಹಿಯ ಘಲಿತಾ 
ದ್ವಿಗುಣಿತ ವಂಶವಾಹಿಗಳು ಆಡಕದಾಗಿರುವ, ಎಂಟು ಅಥವಾ ಆಧಿಕ ಬಿಳಿ ಸಸಿ ವಿ 
ಗಳನ್ನು ಅವುಗಳು ಒಳಗೊಂಡಿವೆ. ಬಿಳಿ ಸಸಿಗಳು ಹರಿತ್ತು ರಹತವಾಗಿರುತ್ತ ವೆ. 
ಆದ್ದರಿಂದ ಸಸಿಗಳು ಬೀಜದಲ್ಲಿನ ಆಹಾರ ಶೇಖರಣೆ ಮುಗಿದೊಡನೆ ನಶಿಸುತ್ತವೆ. 

ಹಸುರು, ಹಳದಿ ಸಸಿಗಳಿಗೆ ಕೊನೆಯಪಕ್ಷ 7? ಹಿಂಜರಿತ ವಂಶಠವಾಹಿಗಳಂ ಕಾರಣ 
ವಾಗುತ್ತವೆ. ಇದೋ ಒಂದು ಬಿಳಿಸಸಿ ವಂಶವಾ ಓಗಳಿದ್ದ ಮಾತ್ರ ಕ್ರಿಯಾಶಿ:ಲ 
ವಾಗುತ್ತದೆ ; ಇತರವು ಬಿಳೀ ಸಸಗಳಿಗೆ ಕಾರ-ದಾದ ಘಟಕಗಳು ಪ್ರಬಲ್ಯಾತಿಯಾಗಿರು 
ವಲಿ ಹಳದಿ ಸಸಿಗಳನ್ನು ಉತ್ಪಾದಿಸುತ್ತವೆ. ಆನೇಕ ಹಸಿರು ಹಳದಿ ವಿಧಗಳು ಮಾರಕ 
ವಾಗುವವು ; ಇಠರವು ಹಳದಿ ಸಸಿ ಮತ್ತು ಸಸ್ಕಗಳನ್ನು ಕೊಡುತ್ತದೆಯಾದ್ದರಿಂದ 

ಲ್ಬ ಹರಿತ್ತನ್ನು ಉತ್ಪಾದಿಸುತ್ತವೆ. 


ಇವಿ 


(2 
(ಕ 
ಕೆ 
ತ 
[ 
(ಟ್ಟೆ 


ಇಪ್ಪತ್ತು ಹಸುರು ಛಾಯೆಯ ಸಿ ವಿಧಗಳನ್ನು  ಏಿವರಿಸಲಾಗಿದೆ. ಸಹಿಗಳು 


ಹಳದಿಯಾಗಿರುತ್ತವೆ ಮುತ್ತು ಕೆಲವು ಸವಯ ಬಿಳುಪು ಬಣ್ಣಕ್ಕೆ ಸಮೀಪಪಾಗಿರ 
ಡ್‌ 2 | ಣ್‌ 
ಬಹುದು. ಮಾರಕವಾಗಿರುವ ವಿಧಗಳಿಂದ ಸಾಮಾನ್ಯ ವ್ಯ ದ ಪಡೆದವುಗಳವರೆಗೆ 


ಅಂತರವುಳ್ಳ ಸಾಕಷ್ಟು ಭಿನ್ನತೆಯಿದೆ. ಹಸುರು ವರ್ಣಕ್ಕೆ ಕಿರುಗು ಸಾಮರಥನ್ಣ ಅವು 
ಪಡೆದಿರುವ ವಂಶವಾಹಿಗಳು ಮತ್ತು ಉಷ್ಣಾಂಶ ಹಾಗೂ ಬೆಳ ಕನ್ನವಲಂಬಿಸುತ್ತವೆ. 
ಸಸಿಗಳಲ್ಲಿ ತಿಳಿ ಹಸುರು ವರ್ಣವನ್ನು ಉತ್ಪಾದಿಸುವ, ತಿಳಿ ಹಸುರು ಸಸಿಗಳಲ್ಲಿ, 
ಕೊನೆಯಪಕ್ಚ, 10 ವಿವಿಧ ತಳೀಯಕ ವಿಧಗಳಾದರೂ ಇದೆ. ಕೆಲವು ಮಾರಕವಾದವು 
ಇತರವು ಪಕ್ವ ತೆವರೆಗೆ ವೃ ದ್ಕಿ ಗೊಳ್ಳುತ್ತ ತ್ತವೆ, ಸಸಿಗಳ ಹರಿತ್ತು ಬ ನಕ್ಕೆ ಮುತ್ತ ಅಥವಾ 


492 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಸಿ ಮತ್ತು ಪಕ್ವ ಸಸ್ಯಗಳೆರಡರ ಬಣ್ಣದ ಮೇಲೆ ಪ್ರಭಾವ ಬೀರುವ ಸುಮಾರು 3.7 
ಇತರ ವಂಶವಾಹಿಗಳಿವೆ. ಹೀಗೆ, ಸಸಿಗಳಲ್ಲಿ ಸಾಮಾನ್ಯ ಹರಿತ್ತು ವೃದ್ಧಿಯನ್ನು 
ಮಾರ್ಪಡಿಸುವ 86 ವಂಶವಾಹಿಗಳಾದರೂ ಇವೆ. ಜೊತೆಗೆ, ಸಸಿಗಳಲ್ಲಿ ಯಾವ 
ವ್ಯತ್ಯಾಸವನ್ನೂ ಪಡೆಯದೆ, ಪಕ್ಚ್ವಸಸ್ಯಗಳಲ್ಲಿ ಹರಿತ್ತು ವೃದ್ಧಿಯನ್ನು ಮಾರ್ಪಡಿಸು 
ವಂತಹ ಕೊನೆಯಪಕ್ಷ 17 ವಿವಿಧ ವಂಶವಾಹಿಗಳನ್ನು ವಿವರಿಸಲಾಗಿದೆ. ಆದ್ದರಿಂದ 
ಸಾಮಾನ್ಯ ಹರಿತ್ತು ವೃದ್ಧಿಗೆ 100ಕ್ಕೆ ಮೇಲ್ಬಟ್ಟ ವಂಶವಾಹಿಗಳ ಅಂತರ್‌ಕ್ಟಿಯೆ 


ಅಗತ್ಯ. 


ಸಸ್ಮವರ್ಣ 
ಮುಸುಕಿನಜೋಳ ಶಳಿಅಭಿವ ದ್ಧಿ ಕಿಗೆ ಆಸಕ್ಕಿಯಿರುವಂತಹ ಹಲವು ವಿವಿಧ 
ಸಸ್ಕವರ್ಣಗಳಿವೆ. ಸಸ್ಯವರ್ಣಕ್ಕೆ ಕಾರಣವಾದ 8 ಮತ್ತು ॥/ ವಂಶವಾಹಿಗಳೊಡನೆ 
ಅಲ್ಯುರಾನ್‌ವರ್ಣದ ಹಲವು ವಂಶವಾಹಿಗಳ ಅಂತರ್‌ಕ್ರಿಯೆಯ ಪರಿಣಾಮವಾದ ಸಸ್ಯ 
ಮತ್ತು ಕೇಸರ ವರ್ಣಗಳನ್ನು (ಎಮರ್‌ಸನ್‌ ಮತ್ತಿತರರು 1935) ಕೋಪ್ಟಕ 46ರಲ್ಲಿ 
ಕೊಟ್ಟಿದ್ದಾರೆ. 


ಕೋಷ್ಟಕ 46 ; ಸಸ್ಮವರ್ಣಕ್ಕೆ ಕಾರಣವಾದ ವಂಶವಾಹಿಗಳು ೩ 
ಡಿ. 8, ೫] ಮತ್ತು ೧ಗಳ ಅಂತರ್‌ ಕ್ರಿಯೆಗಳು 



































ವಂಶದಾದಿ ಅಂತರೀಕ್ರ್ರಿಯೆಗಳು ಡಸ 888ಗಳೊಡನೆ 
ಸಸ್ಯವರ್ಣ ಕೇಸರವರ್ಣ ಸಸ್ಯವರ್ಣ ಕೇಸರವರ್ಣ 
೫ ೫/ ಕೆನ್ನೀಲಿ ಕೆನ್ನೀಲಿ ಕೆನ್ನೀಲಿ ಹಸುರು 
ಸೂರ್ಯಕೆಂಪು | ನಸುಗೆಂಪು | ಸೂರ್ಯಕೆಂಪು / ಹಸುರು 
ಹಟ ಕ ಆಜಾ 
॥ ?] ತಿಳಿಕೆನ್ನೀಲಿ ಕೆನ್ನೀಲಿ ಹಸುರು ಹಸುರು 
ತಿಳಿಸೂರ್ಕ | ನಸುಗೆಂಪು ಹಸುರು । ಹಸುರು 
8 07! ಕೆಂಪು 
ಡಿಕ್ಕಿ ೫] । ಕಂದು ಹಸುರು ಕಂದು ಹಸುರು 
ಡಿಕ್ಕಿ 8 ಹಸುರು ಹಸುರಂ | ಹಸುರು | ಹಸುರು 
೦7 1 
೫ ಹಸುರು ಹಸುರು ಹಸುರು ಹಸುರು 
ಹಸುರು ಹಸುರು ಹಸುರು. | ಹಸುರು 











೩ಡಿ ು 01 


ಮುಸುಕಿನಜೋಳದಲ್ಲಿ ಪಿತ್ರಾರ್ಜಿತತೆ (ರಿಕ್ಕತೆ) 453 


ಸಸ್ಯಜೀವಕೋಶ, ಆವರಣ ಮತ್ತು ರೇಷ್ಮೆಯ ವರ್ಣಗಳ ವೈದ್ದಿಯ ಮೇಲೆ, 
ಇತರ ಘಟಕಗಳೊಡನೆ ಪ್ರಭಾವ ಬೀರುವ ೩ ಯಬಗ್ಗವಿಕಲ್ಪಿಗಳ ಒಂದು ಸರಣಿಯ 
ಇರವನ್ನು ಐಮರ್‌ಸನ್‌ ಮತ್ತು ಇತರರು ಸಾಕಷ್ಟು ವಿಸ್ತಾರವಾಗಿ ವಿವರಿಸಿದ್ದಾರೆ. 
ಸಂಕ್ಷಿಪ್ತ ಅವಲೋಕನದಲ್ಲಿ ಅವುಗಳ ಸಾರಾಂಶ ಒದಗಿಸಲು ಸಾಧ್ಯವಿಲ, 
ಟ್ರ ರ್ಪಿ 


ಬೀಜಕೋಶ ಆವರಣ ಮತ್ತು ದಿಂಡುವರ್ಣಗಳಿಗೆ ಕಾರಣವಾದ ಒಂದು ಯುಗ್ಮ 
ವಿಕಲ್ಪಿ ಸರಣಿ ಕುತೂಹಲಕಾರಿಯಾದದ್ದು. ರ ಘಟಕ ಕೆಂಪ್ರ ಬೀಜಕೋಶ ಅವರಣ 
ಮತ್ತು ಕೆಂಪು ದಿಂಡುಗಳಿಗೆ, ೧7 ಕೆಂಪ” ಬೀಜ ನಶೆ ಆವರಣ ಮತ್ತು ಬಿಳಿದಿಂಡಿಗೆ 
0% ಬಿಳಿ ಬೀಜಕೋಶ ಆವರಣ ಮತ್ತು ಕೆಂಪು ದಿಂಡಿಗೆ ಹಾಗೂ ॥%೪/ ಬಿಳಿಬೇಜ 
ಕೋಶ ಅವರಣ ಮತ್ತು ಬಿಳಿದಿಂಡಿಗೆ ಕಾರಣವಾದವು. ಈ ಸರಣಿ 0೪ ಎಂದು 
೦ತ ಅಥವಾ ದಟ್ಟಕೆಂಪ್ರ ವರ್ಣಗಳ ವಿವಿಧ ಭಾಯೆಗಳ ಭಿನ್ನ 


೦ಜುಗಳನ್ನು ಅಶಿ ಮ್ಯಪಕಃ ವಾಗಿ ಪರಿಶೀಲಿಸಲಾಗುತ್ತಿದೆ, 


ಟ್ಟಿ [ಟಕೆ 


ಸಾಮಾನ್ಯವಾಗಿ, ಸಾಧಾರಣದವುಗಳಿಗೆ ಸಾದೃಶ ಬಾಹ್ಯಲಕ್ಷಣ ತೋರ್ಕೆಯ 


ಛು 
ಕ 
ಮತ್ತು ಓಂಜರಿತವಾಗಿರುವ ಹಲವು ಭಿನ್ನ ಹೊಳಪು ಸಹಿಗಳಿವೆ. ಮೊದಲ ಸಹಿಹಂತ 


ದಲ್ಲಿ, ಸಾಮೂನ್ಯವಾಗಿ ಸಸಿ ಎಲೆಗಳಲ್ಲಿ ಹೊಳಪುಚರ್ಯೆ ಕಂಡುಬರುತ್ತವೆ. ಇದ್ದಗಳಲ್ಲಿ 
ಒಂದು ಸಸಿ ತನ್ನ 3ನೇ ಮತ್ತು 4ನೇ ಎಲೆಗಳಲ್ಲಿ ಮಾತ್ರ ಹೊಳಪು ಲಕ್ಷಣ ತೋರ್ಪಡಿ 
ಸುತ್ತದೆ, ಹೊಳಪು ಸಸಿಗಳಲ್ಲಿ ನೀರು ಎಲೆಗಳಿಗೆ ದಪ್ಪ ಹನಿಗಳಾಗಿ ಅಂಟಿಕೊಳ್ಳುವುದ 


ರಿಂದ, ನೀರನ್ನು ಚಿಮುಕಿಸಿ ಅಥವಾ ಪ್ರಕಾಶಸೂರ್ಯ ಬೆಳಕಿನಲ್ಲಿ ವೀಕ್ಷಿಸುವುದರಿಂದ 
ವರ್ಗೀಕರಣ ಸುಲಭವಾಗುತ್ತದೆ. ಹೊಳಪುಗಳ ಬೈ ಜೈತನ್ಯ ಸಾಧಾವಿಣದವುಗಳಿಗಿಂ ವ 
ಹೆಚ್ಚು ವ್ಯತ್ಯಾಸ ಸವಾಗಿರುವುದಿಲಬ್ಲ ಮತ್ತು ಒಂದು ಅಂತಃ ಸಂಕರೆ ಸಾಲಿನಲ್ಲಿ ಬಹಿರ್‌ಸಂಕರ 
ಗಳನ್ನು ಗೊತ್ತು ಲ ಹಚ್ಚ ಲು ಈ ಲಕ್ಷ್ಮಣಗಳನ್ನು ಬಳಸಬಹುದು. 


ಮುಸುಕಿನಜೋಳದಲ್ಲಿ ಸಂಲಗೃತೆಯ ಪರಿಶೀಲನೆ 


ವಂಶವಾಹಿಗಳು, 10 ಭಿನ್ನ ವರ್ಣತಂತುಗಳಿಗೆ ಅನುರೂಪವಾಗಿ, ` 10 ಸಂಲಗ್ನತೆ 
ಪಂಗಡಗಳಿಗೆ ಸೇರುತ್ತವೆ. . ಈ 10 ವರ್ಣತಂತುಗಳನ್ನು ಬಾಹ್ಯ ರಚನೆಯ ಮೂಲಕ, 
ಅದರಲ್ಲೂ ಆರ್ಧ ಸೂತ್ರಣದ ಪೂರ್ವಾವಸ್ಥೆಯಲ್ಲಿ ಗುರುತಿಸಬಹುದೆಂದು ಕೋಶ 
ಶಾಸ್ತ್ರೀಯ ಅಧ್ಯಯನಗಳಂ ತೋರ್ಪಡಿಸಿವೆ. ವರ್ಣತಂತುಗಳು ತಮ್ಮ ಒಟ್ಟು ನೀಳ 
ದಲ್ಲಿನ ಭಿನ್ನತೆ. ಉದ್ದತೋಳಿನ ನೀಳದೊಡನೆ ಗಿಡ್ಡದ ನಿಷ್ಠತ್ತಿ ಮತ್ತು ಅಗ್ರ ಅಧವಾ 
ಉಪಲಗ್ರದಲ್ಲಿ ದಟ್ಟ ಬಣ್ಣಗೂಡಿಸುವ ಪ್ರದೇಶಗಳ ನೆಲೆ ಮತ್ತು ಗಾತ್ರಗಳ ದೈಶಿಷ್ಟ್ಯ್ಯ 
ಹೊಂದಿವೆ. ವರ್ಣತಂತುಗಳು ತಮ್ಮ ನೀಳ ಕಡಮೆಯಾಗುವ ಕ್ರಮದಲ್ಲಿ 1ರಿಂದ 10ರ 


ಪರಿಶೀಲನೆಗೊಳಪಟ್ಟಿರುವ ಮುಸುಕಿನಜೋಳ ಲಕ್ಷಣಗಳನ್ನು ನಿರ್ಧರಿಸಿರುವ 


4094 


ಪರೆಗಿನ ಸಂಖ್ಯೆ ಪಡೆದಿವೆ. 
ಸಂಖ್ಯೆಯದು ಅತಿಗಿಡ್ಡ 





4 2 ತ ಡಿ 
ದ್ಯ ೧೨5) ದ್ಯ ಬರೇ 
ಓ|0([ 
` ೧0 11 |16 
1 
954 1806 
1. ಬ 
೬೫೪ .. 
350125. ಪಿರಿ|9ಡ 
35/00 
ಜ|! 
ಬಿಲ್ಲ (ಛೂ 
498... *8ಕ|5 
55 104 ಗ ಡ್ಯ ಕಕ್ಕಕ್ಳ 567೩, 
₹8100 ಪ 
೩ಕೊ58. ಆ 
651 ಆ 
7ವ/00 ಸ್ಸ! 
75 [1ಕ್ಕರಃ ಜಿ 1 ಸಾ 
78೧೧ ಟಾ ಎ 
82|೪. 88೧1, 
್ಷ “1 
52[೨” 
ದ್ರಿಲ 
ದ್ರ ತ 
| ರಾ 
111೩ 
12|೬ 112|1 
116 100 112309 5 
!101€( 
12610 126 
125/15, 
05100, 
136 ಗಗ 
ದ 
617 
17: |್ಮ 


೨1 | 


೩7/6 





ಚಿತ್ತ 47... ಮುಸುಕಿನಜೋಳದ 


ಮಾತ್ರ, 


ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳ 
ಅದರಲ್ಲಿ 1ನೆಯದು ಅತಿ ಉದ್ದವಾದದ್ದು ಮತ್ತು 10ನೇ 


ಲ್ಯ ದಗ 





ಬ್ಯ 63, 
13|8 
1 
ಜಸಿ 
25615, 
ಹಕ್ಕ ್ತ 

33[9%.  22[[೧3 
೨೮|61 

ಬಗ! 

೨5೮೧ ೨೮ (12 
*೧|3] 
|3| 

541 2ಗಾ ಅಪ[| |] 

| 

641) 

7: (ರಿಸ 
115 


ಹಣತಕ್ತ ೫ 


0|ಟ್ಛ್ಯ 


14 |ಗ್‌ಸ್ಯ 


ಟು 


ಸುವಂ 
೦0೯ 


7/02 


25 |0,7 


ಗಿ) ಕಗ 
೨1 |ರಿ2 


ಜಿಡಿ 


ಔರ | ಆಸ 
5 


76 10೩ 


1 
[೫೧ 


15/04 
25[1೬ 

ಬಳಗೆ 
ತಿತ| 60 


ತೆ(2ಗಿ 
3೯|1, 


ವಿ7] 


೨1೧ 


77 ೪ 


10311 


10 ವರ್ಣತಂತುಗಳ ಸಂಲಗ್ನತೆ ನಕ್ಷೆ. ಇದು 
ಸಮಂಜಸ ನಿರ್ದಿಷ್ಟತೆಯಿಂದ ನಿರ್ಧರಿಸಿದ ವಂಶವಾಹಿಗಳ ಬಿಂದುಗಳನ್ನು ತೋರಿಸುತ್ತದೆ. ಗುಣ 
ಸೂತ್ರಬಿಂದುವಿನ ಬಿಂದು 6. 5ಓನೆಯ ಪಂಗಡದವನ್ನು ಬಿಟ್ಟು ಪ್ರತಿಗುಂಪಿಗೂ ಪ್ರಾಯಶಃ 


ಮುಸುಕಿನಜೋಠದಲ್ಲಿ ಪಿತ್ಪಾರ್ಜಿತೆ (ರಿಕ್ಕತೆ) 495 


ಕೋಶಶಾಸ್ತ್ರೀಯ ಮತ್ತು ತಳಿಶಾಸ್ತ್ರೀಯ ಅಧ್ಯಯನಗಳೆರಡರಿಂದಲೂ ಈ 10 
ಸಂಲಗ್ನ ತೆ ಪಂಗಡಗಳ ಸ್ವಾತಂತ್ರ (ವನ್ನು ಸಿರಪಡಿಸಲಾಗಿದೆ. ಜೊತೆಗೆ, ನಿರ್ದಿ ಷ್ಟ 
ಬಾಹ್ಯರಚನಾ ಬರ್ಣತಂತಂಗಳಿಂದ ಸೂಲಗ್ನತೆ ಪಂಗಡಗಳನ್ನು ಗುರುತಿಸಲಾಗಿದೆ. 
ಹೀಗೆ ಆತ್ಯಂತ ಉದ್ದ ಎರುವ ವರ್ಣತಂತು 1, ಸಂಲಗ್ನ 
ಮತ್ತು ಅತಿ ಗಿಡ್ಡ ಮಾದ 10ನೆಯದು 10ನೇ ಸಂಲಗ್ಯತೆ 

ಛು 


ಹ! ಲ ದೆ ಇರಾದೆ ಗಾಕ್ಷ್‌ ಕ 
ಎಲ್ಲ ಸಂದರ್ಭಗಳಲ್ಲೂ ವರ್ಣತಂತುವಿನೊಳಗೆ ಸಂಲಗ 


(| 


ಟ್‌ ಆಡ್‌ 
ಜಂ ತ್ರ ಜ 
ಸ 
ಚಿತ್ರ 47ರಲ್ಲಿರುವ ಸಂಲಗ್ನತೆ ನಕ್ತೆಯಲ್ಲಿ ಸಂಬಂಧಿತವಾಗಿ ಅವುಗಳ ಅನುಕ್ರಮ 
ಸಿ ರವಾಗಿ ಸ್ಟಾಪಿಸಲ್ಪ ಟೈಿರುವ ವಂಶವಾಹಿಗಳನ್ನು ಮಾತ್ರ ಸೇರಿಸಲಾಗಿದೆ. 6.5. 
ಸ 1 
ಹೆಸರಿರುವ ಗುಣಸೂತ್ರ ಬಿಂದುವಿನ ಬಿಂದು, ಪಂಗಡ *ೌಕ್ಕೆ ಹೊರತು, ಇತರವುೂಳಿಗೆ 
ಕ ರ ಕ ದ 

ಗಳವರ ವೀ ರ್ರ ಯ ಕು ಇಪ ಯರಿಎಿ | ಮ ತತ್ರ ಆ ದಿಂದುವಿವೆ ದಲಿವೆ 
ಸರ್ಮಿಪದ್ದೆಂದು ಮಾತ್ರ; ಪರಿಗಣಿಸಬೇಕು ಪಂಗಡ 5ರಲಿ ಈ ತ ತಾಗ 0ರ 1 
ನಕ್ಷೆ ಭಾಗದಲ್ಲಿರುವ ವಂಶವಾಹಿಗಳು ವರ್ಣತಂತುವಿನ ಗಿಡ್ಡತೋಳಿನಲ್ಲಿ ನೆಲೆಸಿವೆ. 


ವ ರಕ್ಷಿನ ಆಗ್ರಗಂಟನ್ನು ತೋರಿಸಲಾಗಿದೆ. ಸಂಲಗ್ನತೆ ಸಂಬಂಧದ ಸಾರಾಂ 
ಮತ್ತು ಲಕ್ಷಣಗಳ ವಿವರಣೆಯಲ್ಲಿ ಡಾ. ಸಿ. ಆರ್‌ ಬರ್ನ್‌ ಹಾಂರ ಸಹಾಯವನ್ನು 
ಗ್ರಂಡಕರ್ತರು ಅಂಗೀಕರಿಸಲಿಚ್ಚಿಸುತ್ತಾರೆ. ಆನೇಕ ವಿವರಣೆಗಳನ್ನು ಎಮರ್‌ಸನ್‌ 
ಮತ್ತು ಇತರರ(1935) ವಿವರಣೆಯಿಂದ ನೇರವಾಗಿ ಪಡೆಯಲಾಗಿದೆ. 
ಸಂಲಗ್ನತೆ ನಕ್ಷೆಯಲ್ಲಿರುವ 10 ವರ್ಣತಂತುಗಳ ಪ್ರತಿಯೊಂದಕ್ಕೂ ಅವುಗಳು 
ಉತ್ಪಾದಿಸುವ ಲಕ್ಷಣಗಳು, ವಿವರಣೆಯೊಡನೆ ವಂಶವಾಹಿಗಳ ನೆಲೆಯನ್ನು ಪ್ರತಿ 
ವರ್ಣತಂತುವಿಗೂ ಪ್ರತ್ಯೇಕವಾಗಿ (ಸಂಲಗ್ನತೆ ಪಂಗಡ) ಕೊಡಲಾಗುತ್ತದೆ. ಈ ಎಲ್ಲ 
ಸ್ಥಿತಿ ತಿಗಳಲ್ಲೂ, ಅಡಿಬರಹವಿಐ್ಲದ ವಂಶವಾಹಿ ಸಂಕೇತ ಆ ಅಕ್ಷರದ ಸಂಕೇತ ಪಡೆದಿರುವ 
ಪ್ರಥಮ ಆಥವಾ ಏಕೈ ಕ ವಂಶವಾಹಿಯನ್ನು ಸೂಚಿಸುತ್ತದೆ. 
ವರ್ಣತಂತು ಹತ್ತರೊಳಗೆ ಶಾರೀರಿಕವಾಗಿ ಅತ್ಯಂತ ನೀಳವಿರುವ ವರ್ಣ 
ತಂತು ಫಲಭಿತ್ತಿ ಮತ್ತು ದಿಂಡುವರ್ಣಗಳನ್ನು ಉತ್ಪಾ ದಿಸುವ 8,ಯ ಯು್ಮವಿಕರ್ವಿ 
ಸರಣಿ ಈ ವರ್ಣತಂತುವಿನಲ್ಲಿ ನೆಲೆಗೊಂಡಿದೆ. ವಂಶವಾಹಿಗಳ ಕ್ರಮ ಮತ್ತು 20 
ವಂಶವಾಹಿಗಳ ಬಿಂದುಗಳನ್ನು ನಿರ್ಧರಿಸಲಾಗಿದೆ. ಅವುಗಳನ್ನು ಕೆಳಗೆ ಪಟ್ಟಿ ಮಾಡ 
ಲಾಗಿದೆ. 
0.೩ ಗೆರೆಗಳುಳ್ಳದ್ದು. ಸಸ್ಯಗಳ ಜೀವವಿಡೀ ಎಲೆಗಳಲ್ಲಿ ನೀಳವಾದ ಬಿಳಿಗೆರೆ 
ಗಳು ಅಥವಾ ಪಟ್ಟೆ ಗಳಿರುತ್ತವೆ. 
14-. ಎ ಮೇಜ್‌ ಆಮರ್ಲೊ ಅಂದ ಪಡೆದ ಮಿಡತೆ ಮತ್ತು ಶಲಥಗಳಿಗೆ ಪ್ರತಿ 
ರೋಧ. 


496 


15-ಒ0, 


23-11್ಮ 


25-175, 


21-(್ಯ 


28-7೨ 


30-71 


55321್ಯ 


58-04 
18 17 
92. 


4 


ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಲಿಂಗಾಣುಜನಕ ಕಾರಕ, ಪುಂಲಿಂಗಾಣುಗಳಲ್ಲಿರುವಾಗ 8೩3 ಪರಾಗ 
ತ್ಯಾಜ್ಯಕ್ಕೆ ಕಾರಣವಾಗುತ್ತದೆ. 


ಕೆ 
ಜೀಬ್ರಾಗಳಂತಹ ಪಟ್ಟೆಯುಳ್ಳದ್ದು,. 4 ಪ್ರಥಮ ಹಂತಗಳಲ್ಲಿ ಎಲೆಗಳ 


ಮೇಲೆ ಅವ್ಯವಸ್ಥಿತ ನಸುಹಸುರು ಛಾಯೆ:ಯ ಆಡ್ಡ ಪಟ್ಟೆ ಗಳಿರುವ ಸಸಿ 
ಗಳು. ಸಸ್ಯಗಳು ವಯಸ್ಕವಾಗಿ ಬೆಳೆದಂತೆಲ್ಲಾ ಪಟ್ಟೆಗಳು ಮಾಯಶಿ 


ದ್ರ ಡಸ 
ಶಲಾಕೀಯ : ಪರಾಗ ಉತ್ಪಾದನೆಯು 


ಕ 
ಕಚ 
೯ 
(ಸ್ನ 
ಧಾ 
( 
`್‌ 
೭ 
ಇ 
ಹ 
ಣ) 
೯) 
ಲ 
[ 
1 
ಕ 
24. (ಜ್ರ, 30 
ಇ ಬ 
ತ 
ನ 
( 
2॥ 
₹[ 
[ 
೧ 
ಳ 
ದ 
ರೆ 


5[ 
ಬ್ರ 
ಇ 
ಕ) 
₹ 
(್ಲೆ 
ಕ್ಷ್ಸ 
ಲ 
ಓ( 
₹್ಷ 
ಕ್ಷ್ಸ 
ನ 
ಕ್ಲ 
1 ಟಟ 
[ಗ 
ತ 
"ತ್‌ 
ಕ್ಲ 
2 


1 1 
[2 

ಶಿ 
(ೇ್‌ 

₹[ 

ತ 

(€( 


ರ್ಣಕ್ಕೆ ಯುಗ್ಧವಿಕಲ್ಕಿ ತಾಗಿರುವು. ಪಂಶದಾಮಿಗಳ ಒಂದು ದೊಡ 


ಇ ಡು 


ಳಿ 


ಪಕ್ಕೆ 
(1 
ಗ 


ಯುಗ್ಮಮಾರಕ, ಆತ್ಯಂತ ಎಳೆವಯಸ್ಸಿನ ಬೀಜಾಣುಜನಕ ಮತ್ತು 
ಭ್ರೂಣಾಹಾರಗಳ ಮಾರಕ. 


ಎಸ್ಸೆನಾಪ್ಟಿಕ್‌, ಪ್ರಥಮ ಆಅರ್ಥಸೂತ್ರಣ ವಿಭಜನೆ ಸಮಯದಲ್ಲಿ 


ಭ್ರ ಇ 
ಸದೃಶ ಏರ್ಣತಂಶುಗಳ ಸಂಯೋಜನರಓತ ಲಕ್ಷಣವಿರುವ ಆಂಶಿಕ 
ಬಂಜೆತ್ವ ವಿಧ... ಸಾವಮಿನ್ಯ ಸಸ್ಯಗಳ ಪರಾಗಸ್ಪರ್ಶ ಏರ್ಪಡಿಸಿದಲ್ಲಿ 
್ಷ್‌ು 


ಕೆಲವು ಕಾಳುಗಳನ್ನು ಉತ್ಕಾ 
ವನ್ನು ಉದುರಿಸುವುದಿಲ್ಲ. 
ಪರಾಗ ಕರಟು ಬೀಳುತ್ತದೆ. ಹೆಣ್ಣಿನ ಮೂಲಕ ಮಾತ್ರ ವಷ್ಕತೆ. 
ಹಲ್ಮಿಂತೋಸ್ಟೋರಿಯೂ ಕಾರ್ಗೋನ:ಗೆ ಈಡಾಗುವಿಕೆಗೆ ದಾರಿಯಾಗುತ್ತದೆ. 
ಗ್ಲೂಮು ಕುರುಹು ಮಾತ್ರ. ಕುಚ್ಚು ಮತ್ತು ದಿಂಡುಗಳ ಹೂವಿರುವ 
ಗ್ಲೂಮ್‌ಗಳು ಅತ್ಯಧಿಕವಾಗಿ ಸಂಕುಚಿತವಾಗಿರುತ್ತದೆ. ಕುಚ್ಚುಗಳಲ್ಲಿ 


ಸುತ್ತದೆ. ಸಾಮಾನ್ಯವಾಗಿ ಪರಾಗ 


ಮುಸುಕಿನಜೋಳದಲ್ಲಿ ಪಿತ್ಪಾರ್ಜಿತತೆ (0ಕ್ಕೆ ತ) 451 


೯ 


ಹ್‌ ಕಾದು ಷ್ಟ ಅ ಲರ ರ್ರ ದ ಹ 3 ಅಂ ಜಂ 
ಕೇಸರ ತೆರವಾ! 1 ಟಮ ತ್‌ 1 ವಿಟ ಜಲವ | | ಬಿತಾವಾಗೊವನೂಎ ನ್ಟ ಮಾತ್ರ 
ಗಹ ಕಾ ಎಡ್‌ ನನು 
ಬ್‌ ಟೊ” ದು ವೆ, 
ನ ರ ದ ಹ  ್‌್‌ ್ಪ್ಥ್ಪ ತ ಕೃತಕ ಆ ಲಲ ಲ್ಸ 
೧7೨[ ಜರ ಬಟ ಕಟ ಟೂ ಜಜ್‌ಕೆ ೪60 ಇ1 ತ್‌ ಅಲಗುಗಳ ಲ 
ಕು 
ಕಾ ಬಂಿಷ್ನ ಆಪಗರ್ಯಮಗಿ ಎಂ ಅನ ಸ್ರಾಇರಾ) ರಘ ಭನೆ ದಾತಾ % ಬಿಟ್ಟಿ ಆಗಾಯದ 
ಥಂ ಎರುಟುಎ.. ಬಿದಿಲ್ಯ ಇರಿ“ ಜಟ ಕಶ ಪಭಿಗ್ರಷ ಲ್ಲ ಧಾ ಹಸ ಲ 112 5 ೬ ೫೫೮2 
ಹೆ ಜ್‌ ಗ 
ಧ್‌ ಶ್ರದ ಜತೆ ಕಷಿ ಲ ಕ್‌ ಜಡ್‌ ನ ರರ ಗಜ ಭಜ 
ಟೋರಾ ಭರ ಟ್ಟು 815 ರುಷ ದುಟೂ ಎ ಯಜ ಯೂ ಯ ಬ 6 
ಸಾ ಘಿ ದಂ 
ಈ ಪಸ 2 ಅ ಡ್‌ 
ಎರಾ ಷೆ ಆ ಸಷ್ಟ ಇಲ ಗಾಡ ಸಲ್ಲಿ ಪತ್ತಾ ಸವಿರ 
14 ಕ್ಷೇಷ್ಟ ಶಷ್ನ್ಮಿ ಮರಿಗಳು ಆಗಲ್ಲ ಗ್ರಸ್ತ ಗಳು ಭಾರ ಶಫಬೈಸ್ಮ ಮೈಲಿ ಹಲು 
ಈ ದ್‌ ಮಾ ಹ ಛ 
ಒಹ್‌ ನಿ ಹಗ ಎಂದ ಒರಲು ಸರೆ ಕಂಪ ದಾರ ಇರಾ ಡೆ ದು” ಇಲಗ ಬಂಗ ನಂ ಗ್ರ ಗ ಜಾರ್ಜ] ರ 
ಓಪ್‌ ಗಿ:ದ್ವಗಿ ಗ ಬುವವಬ ಗೈ ಸಬಂಭಾಾರಣ ಗಾತ್ರೃಜವಾಗಿ 
ನ್ಯು 11 ಗ ಇ 4 
ಬತ ಡಾ ಹ ಬರ ಬಜ ಇ ' ತಡ ಧ್ರ್‌ಸಾಗಿದೆ. ಭದ್ಬಾರ ಸದೆ ತರಕ ಎಷೆ ಇದ್ದಾ ನರಕ ಪ್ರಕ ಜಂ ಕ್ಟ 
ಜಾ ಟಾ ಇಯಂ ಜೆ ಆ ಹ. ಬ ಚ್‌ ಜ್ಜ ಕ್‌ ರಗಳ ವಿಪ ದ 
ನ ಲ ದೂ ದ್‌ನ 12 
ಕ ಜ್‌ 2 
ಹ ಗಾಗಾ 4 ಆವೆ. ಟರ ಂ ಇವರ ಬಂ ಜಾಚಾ ಇವ ಡೆ ಜ್ಞ ದಾಸಾ ನೆ ಹ ಬ ಚೃ ಷ್‌ ಹ ರಾ 
07೫ ನಿತ್ತ್ವನ ಜರ ಅಯ ಎಷ ರೇ ಧಾ ದರ ಸತ ಸಸ ಘಸ್ಸ ನ ಧಿಎನಿಭರಸಿ್ಮ ಗಂಡು ಆವಿ ಉಟ] 
ಕ್ರ 
ಹ  ಉ್ಥ್ಧ ಹದ ನಿತು ಒರ ದೆ ಸ ್‌ಇಂ ದ್ರ ಡಳು 
ಓಕ್‌ ಜೂ ರು ಬಟರ ರ್ಟ ಗೃ ಧ್‌ ಭು ಜಃ ಬಾ ಜಯಮ್ಮ | 1ಬಿ ಯ ಎ0 ದಟ್ಟ ಫಟ 
ಬ್ಯ ಇ ಥ್ರ ರ್ಣ ಸ್ರ ನ್ವ ಹಾಸು” 
ಹ ಬಂ ಜೇ. 3 ಜ್‌ ವರನ ಕ್ಯಾರೇ ಕಾ ಸುನಿಯ ಕುರಿಯ ರಾ ಅರ ಧಾ ಕಾಜಾರಾ ಕ್ಕಾ ಅ ಧ್‌ 
126.1 ಶಾಟಾ ಬಗ ನ ಹಾರದ ಜಗ್ಗ ಆ 2 ಗ] ಹ ರ ಟ್‌ ಜಬ ಬೂಟ್‌ ನಿ ಗೌ. ಗ್‌ 
2 ಬ ದ್‌ ಘಿ ಇದ್‌ 
ಫುಜನಳ ಓಿಬ್ಟಣ ಹರೆ ತ ಶೌ 0012. 015 (ಐ61ಡ. ಒದ ರರ ೃಗಫಲ್ಲಿ ಪ ಧ್‌ಸ ಣ್ಣ 
ಧಿ ಬತ ಬ 1 ಆಪಿ ಅ 15 ಧಿ ವ್‌ 
ಜು ಎ.ಜ್‌ ಬಿ ಮಟದ ಆಯಕ ತಲ್ರ್‌ ಗ್‌ ಹ  ್‌ ಪಚ ಧಿ ಷೆ ಕಟ್ಟ ಧಿ ಆಂ 


ತಾಗ ಸ್ಯಾ ಪ್ರಾ ದೂ ಸ್ನ ತೂ ಮೀ ಪ್ರಜು ಬ್ರ ೧ಂಡ್ಯತಾತ್ಕ ಸಸ ಯಪ ಸುರರ 
ಟ್ವಕ್ಕೆ ಗು ಬ ಟ್‌ ರ ಟದ ಬೋಜ! ॥ ಯಯಾ | | ಮಾಧ ಆ ಯಜ ಆಗೀ 
ನ 
ಪಿ 
| ರ ರ  ್‌ಹಹಪ್ಟ್ಟ್ಮ್ಟಟಿ ್ಟ್ಟುುು್‌*್‌ ಟ್ಟ 
ಎಂ ಯುಂ ಪ ಚಪ ಬ ಜರ ಯು ಸ ಇಸಸಂಸ ್ಪಜ%್ಭ ಯ್‌ ಯಿ ಜೂ 
ಕಾ ಆಜ ೫. 1 ಠ್‌ 
ಗ ಛ್ಪ "ಂಭ್ಗ ದೆ ಹಾ ಬ ಭ್ರ ಭ್ರ ಜನ (ಇಂಥ ಭಃ ರಾ ಬ್ಲ ರಾಸ ಗ್ಸ್‌ ಗೆ 
13(. ಹ 1) ಗಂಟ.ಗಳಿ ಜಾನ್‌ ಬದುಷಯು ಲ ಧರ ಟಾಟ್ನುತ್ನ ಸೆಟ್‌ ಹಾ ಇರು ಮಾಡಿಕ್‌ ಅಂಗಾಂಶಗಳ 


ಹತ ಸ 6ರಚಶಾಗಾ ಇರ  (.! ಹ ಛಾ 2! ಪ್‌ ಭರ್‌ ಶೃರ್ಯಜವಡ ನ ಗಾಗಾ 

ಲರ ಬಳ ಪವಣ ಗೆರಿ?ಫ ಬ ಬ (ಉ ಕ ಯ ಎ ಅಧವಾ ಗಂಟ 

ಕಾಸ ತಕರ 1 

2ಬಾಗೆ ಲ್ಲ ಎರದೂ 

ದಾರರ ದ ಇತ್ತುಕಿದೆ ಅಡ ದ್‌್‌ ಡಿ ಸಾ ಅ ಎ ಭೇ ಬ ಂಚಾ ಚಿ ಜಾ ಜಾ ರ ರ್‌ 
145 ೃೃ ತಾ ಇ 6 ಹ್‌ ಯಯಾತಿ ದಿಲೆ ಮುರ ಭುೂರವ್ಯ ಉಜರವ್ರ್ವ ಪಂತರ 

[ನ | ಕ್‌ 
ಕ ್ತ್ಪ್ಮಟತಹ` ವಜ ಸದೆ. ದ್ಯ ಚಾ ಸಸಷ ರಾಕಾ ಧ್‌ 
ಖಿ ಗಳ ಹ ಜರ ಶಂ ಔರ್ಯುಘ ವಬಿತ್ಯಸರು ರುಸುರು 5 ತ 


ದ್‌ 


ಜ್‌ ಮು ಎ ಎಡ ಜ್ಜ 
ಗಳನ್ನು ತೊ:ರ್ಪಡಿಸುತ್ತವೆ. ಸಶ್ವಕೃಶ 


166-7: ಕುಚ್ಚು ಬೀಜ.6. ಗ್ಯಾಕ್ಕೆ ಸದೃಶ. 


ಣಿ ಹ ತಾ ತ ಂೀಡಾ1ಾ 1322327 ೫೫೫ ೫೨೫೫೫ ೫೫7 
172-0೧್ಮ ಕಂದು ಐಸ್‌ ಯುನಿ ಓಡುಟಗಿಹುರ ಎಓರ್ಲಿ ಅಳ್ಲಗು ಜಾ ಅರತು ರಗಳೆ ಪೌಶ್‌ 
ಟಾ ಇ] ಬದ (222 ಜಾ ಜು ಅ ಆ ಆ ರ್ಟ ಎರ್‌ ನ ಟ್‌ ಜ್ಯ ಎಟ ಕ್ಯ ಡ್‌ ತಾಲ 
ಬಿಂಡಿಗಳ ಮೇಲೆ ದಂಶಷ್ಥ ಪಷಮದಿನಯುಳಿ ಲ ಶುರ ದ್ವವಿ ಂಚಟಾಗು 
ಬ ಜ್‌ ಹ್‌ 
ಓದು ನ 
ಶು ಟೆ ಬ 
ರ ದಾ ತ್ಮ ಎ ತ್ರ ರಾ ಸ ಷ್ಟ ತಾರೆ ಹುದು ರುಷ ಶಂಟ್‌ 
ತ್ತದೆ, 1113 (ವ ತಂತು ಕೌ ನೃ ಸಿಮ್ಮರಿ ಓದಿರಿ ಶಷಿವಿಪಿ ಶೀಘ್ರತೆ 
ಕ್ತ 


ವರ್ಣತಂತು 2: ಈ ದರ್ಣಶುತುವಿನನ್ಲಿ ಗಡಿಯ ಮತ್ತು ಹಿಟ್ಟು ಭ್ಲೂಣಾ 
ಹಾರ (]೯/)ಗಳಿಗೆ ಕಾರಣದಾಗುರ. ಅ ಓರಿಬೊಂಡಿ ಸೆಲೆ 
ಪಾಹಿಗಳ ನೆಲೆ ಕೆಳಗಿನಂಿದೆ ; 


ಕ್‌ 
ಕ 
(2 
ತ 
2 
[1 
3 
(0 


0-೫. ಬಿಳಿ ಒರೆ3, ಸಸಿ ಮು 


ಚ್‌ ಸ | (20 ಎ (09 ದ್ದ 
" ಸಿ ಕ ಎರಿಯ ತ್ತ, 


32 ತಿದ್ದುಪಡಿ : ಪಟ ಸಾಲು ತಪ್ಪು ಸಧಿ 
508 14 ಸೃಷ್ಟ್ರೀಕರಣ ಸ್ಪಷ್ಟೀಕರಣ 


408 


4-3] 
11-/ 


30.1, 


49] 


5 4೧ 


56_,( 


68] 


74. 


61 


82 


124-೮೧೮ 


ವರ್ಣತಂತು..3 : 
ಸರಣಿಗಳ ವರ್ಣತಂತ.ಗಳಿವೆ. 


ವಿಕಲ್ಪಿ 


ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಹಿತ ಎಲ್ಲೆ ಎಲೆ ಸಾಮಾನ್ಯವಾಗಿ 'ವಿಗ್ಯೂಲ್‌ ಅಥವಾ 
ತಳದಲ್ಲಿ ನೇರವಾಗಿ ನಿಂತಿರುತ್ತವೆ. 


ಹೊಳಪು ಸಸಿ-2. ಸಸಿಲಕ್ಷಣ, ಪ್ರಕಾಶಮಾನ ಸೂರ್ಯ ಬೆಳಕಿನಲ್ಲಿ 
ಕಂಡು ಬರುವ, ಹೊಳಪು ತೋರಿಕೆಯನ್ನು ಎಳಸು ಎಲೆಗಳು ಪಡೆದಿರು 
ತ್ತದೆ, 

ಮೇಲೆತ್ತುವುದು. ಸಸ್ಯವರ್ಣ ತೀವ್ರಗೊಳಿಸುವುದು, ಸಮಂಜಸ ವಂಶ 
ವಾಹಿರೂಪದಲ್ಲಿ, ತೀವ್ರ ಸೂರ್ಯ ಕೆಂಪು, ಕೆನ್ನೀಲಿ ಅಥವಾ ಕಂದು ಸಸ್ಕ 
ವರ್ಣ ಕೊಡುತ್ತದೆ. 


ಹಸುರು-ಪಟ್ಟಿ-2- ಪಕ್ಚಸಸ್ಯ 
1ಕ್ಕೆ) ಸಿದೃಶವಾಗಿದೆ. 
ರೇಷ್ಮಿಂಜಿತ. ಶಲಾಕೆ ನಿಷ್ಟಲಪಾಗುತ್ತದೆ. ರೇಷ್ಮೆಯಿರುವುದಿಲ್ಲ. ತೆನೆಗಳಂ 
ಸಾಮಾನ್ಯವಾಗಿ ವೃದ್ಧಿಗೊಂಡು ಅನೇಕ ಕೇಸರ ಹೊಂದಿರುತ್ತದೆ. ಸೆಸ ಸಸ್ಯ 
ಗಳು ಸ್ತ್ರೀ ಬಂಜೆತ್ವದವು. 

ಹಿಟ್ಟು ಭ್ರೂಣಾಹಾರ. ಭ್ರೂಣಾಹಾರ ಮೃದು (ಕೊಂಬಿನಂತಹುದಲ್ಲ). 
ಭ್ರೂಣಾಹಾರಕ್ಕೆ ಹೆಣ್ಣಿನ ಕೊಡುಗೆ, ಲಕ್ಷಣಗಳನ್ನು ನಿರ್ಧರಿಸುತ್ತದೆ; 
1111 7/1 ಹಿಟ್ಟು ಭ್ರೂಣಾಹಾರ ಮತ್ತು £/ ೯/ ॥! ಸಾಧಾರಣ 
(ಗಡಸು) ಭ್ರೂಣಾಹಾರ ಕೊಡುತ್ತದೆ. 

ಕುಚ್ಚು ಬೀಜ, ಆಗ್ರ ಪ್ರಷ್ಟಗುಚ್ಛ ಸಾಮಾನ್ಯವಾಗಿ ಪೂರ್ಣವಾಗಿ ಶಲಾಕೆ 
ಯುಳ್ಳವು, ಪರಾಗ ಉತ್ಪನ್ನವಿಲ್ಲ. ಹೊರಬಿದ್ದೊಡನೆಯೇ ಆಗ್ರ 
ಪುಷ್ಟಗುಚ್ಚಗಳನ್ನು ತೆಗೆದಲ್ಲೂ ತೆನೆ ವೃದ್ಧಿಗೊಳ್ಳುತ್ತದೆ 

ಶಿಥಿಲವಾದ ಭ್ರೂಣಾಹಾರ, ಭ್ರೂಣಾಹಾರ ಶಿಧಿಲತೆಯನ್ನು ಉಂಟು 
ಮಾಡುತ್ತದೆ. 

ಹಸುರು ಛಾಯೆ ಸ&.4, ಸಸಿಗಳು ಹಳದಿ ಹಸಿರು, ಸಸ್ಯಗಳು ನಿಧಾನ 
ವಾಗಿ ಹಸುರು ಬಣ್ಣದವಾಗುತ್ತವೆ. ಮತ್ತು ಅನೇಕ ಹಸುರು ಛಾಯೆ 
ಸಸಿಗಳಿಗಿಂತಲೂ ತಡವಾಗಿ ಸಾಮಾನ್ಯ ಸಸ್ಯಗಳಿಂದ ಗಂುತಿಸಬಹುದು. 
ಚಾಕೊಲೇಟ್‌ ಬಣ್ಣದ ಬೀಜಕೋಶ ಅವರಣ. .ಬೀಜಕೋಶ ಆವರಣ 
ಕಂದು ಅಥವಾ ಚಾಕೊಲೇಟ್‌ ಬಣ್ಣವಿರುತ್ತದೆ. 

ಈ ವರ್ಣತಂತುವಿನಲ್ಲಿ ಕ್ಕಿ &॥ , ೩ೂ ಮತ್ತು ೩ ಯುಗ್ಮ 
ಈ ವಶವಾಹಿಗಳು ಕೆಲವು ಸಸ್ಯ, ಆಲ್ಯೂ 


ಹಸುರುಪಟೆ ತ ಹೊಂದಿ 85 (ವರ್ಣತಂತು 


499 


ಶಿ 


ಗ 
ವವಯಿವಿಕ 


ಹ 
ಮಿಟಿ 


ಗ್ರ * ೧1? ಳಾ ಲ್ಲ "ಐ ತ ಡಿ ,ಸ್ನಿ 
ಟ್ಹಿ 1 ಸಗಳ ಸ ಸೌ 21 [ 
ಟು ಬ ಂೀಬಭ್ಬು ಣ್ಣ ಭಯ್ಯ್ಮ್ಯಚ್ಪ ಬ್ಪ್ಲ್ಪ ಳೆಯ 
5 2 ಜ್ನ ೫ 111೫ಐ್ರಿ ೫ ಚ? 
ತೆ [ಸ ದ (ಸ್ತಿ ಲೆ ಸ ಘ್‌ (| 
| (ತ 1 ಡು ಬ್ದ ಆ ಟ್ರ 14 
ಡ್ಡ ಣಃ 1 ಟ್ಟ ಧೆ ಒ 1 2 
ಕ 13 1) ಕ (ಆ 393 (ಬಿ ಇ ಯಿ 
ಕ್ನ್ಸಾ ಬಿ 1 “ ಗ್‌ೆ ಸಣ ತ 1 ತ ಹ ಇ [3 7) 
ಕ] ಬ (ಬೈ | ್ಥ ; ಸೆಟ ಭಿ 
] ತೆ ಇ | ್ಮ ಕೆ ಬ್ರ 12 ಸ 1 ೪ 1೧ ಮಿ 
ವ ಡಾ ( ನ ಕ ಸ ನ 
ಗ ಬ ಜ್ಯ ಬೈ ಣೆ ಜರ ಭ್ರ ಭಕ ಕ್ಯ ಐ 
ಟೆ ವ ಎ ಛೈ ಸ ಗೆ ಛಿ ॥೦/ (| 'ಟರಗ್ಲಿ 
ಕ ಇ ತ ೫.1 ಕಸ ತೆ ಸ ` | : (ಗೆ 3 ಗ 
ಸ ಗ ಭು ಜಿ 2) ಗ. ಗ |ಗಟಿ ಬ ೧] ಣ್ಳಿ ್‌“” 
೨ 2 ಘಿ _ ಒಲೆ ಬೆಂ ಬೇ ಸ 4 ಗು 1 4 
ವೆ ಬಸ ಇಳು ಜೆ ಜಟ ಭಿ ಬಜ ೮ೆ( ಟ್ರ 3] 
ಜೆ ಭು ಸು ಭಜ ಭಟ 1. 1 ಬಡೆ ಟ್ರ 1 ಸಟ ಜಗ್‌ 
ಬಜ ಓ ಗೈ 2 ಚಯ ದ 1 ಟೆ ಬ ತೃ ಟ್ರಿ ಕೆ ಭಃ ತ 
ಭು ಯ ಟಕ ಟ್ಟೆ ಲಿ (41 ತ ಛು ಛ್‌ ಬ ಒಟ ಚೆ ಗೆ 72 
ಜಾ 1 ಜಿ ಟಿ03 12... , 722) 'ಓ|್ಞಬ  ಭ।ರ್ಪ್ಪ್ಚ್ಪ್ಚಚಾ ಜ್ತ ದ್ದು ಭಬಿ0ಛ್ಛ್ರ ನ 
ಕ (₹ ೆ 4 ಬಿ ತ |] 
4. ೫ 4 ಕ 1 ಸ) (] "2 ಗ) 1! ಛೆ |] | ಡಿ 3 ಜೆ ಬಿ 
ಬ " ೯ ೆ ಎ ಸ ಳೆ ಶೆ ಚ ಕಾ 
ಟಬ ಅಟಿ ಭಸಷಸ್ಬ ಜಭ್ತ ಭ್ರಣ್ಣ ಸೈಸ್‌ ಅಸ್ಪ ಟೈ ಇಅೃಭಭ 
ರ. ಬಟ ಟೆಬಟೆ ಟಬ ಇ ಜಥ ಟೀಟ್ರಾ ಅಂೀನ 
ತೆ ಕ ಸ 4 ಬು 
ನಚ ಭಳ ಬ ಒಗ್ಗಿ ಗಟ ಇಗ ಟಟ ದ 
1 ಖಿ ಏಂ 2 ಬ |! ಡಿ 1 ಛ ಕ] ಗು ಖೆ] ನೋಟ «21 1 
೫೫ 1೪೫೪ ೪.೪11 ೪ ೭ ₹೬3೯ 
ಕ ೬ ೧ಡಿ ಕ ಓೀ ಕ ಛಾ, )” ಹ ನ 
12 [ ೨) ಗ್ರೆ ೫.1 (1? ಛೆ ದ ಬೆ ತ ಣಃ | 
ಜ್‌ ಟಿ ಟಭು 1 ಎ ಲೃ ಚ || ಸಚ ಟ್ಟ 3 ಓಟ ಬಗ್ಗದ (್ಲು 
ಆ ಟ್ಟ 2 ಸೂ ಭಿ. 13 33 ಭಿ ಳ್ಳ 1ಕೆಜಡ | ಕ್ಲಿ ಫೆ 
ಸ 1. ೧ ೩೬ (೪ ಗಡ ೬) ಜೆ. 8) ಸ | 
1 ಟಬ ಟ್‌ 4 ಓ. (ಕ್ಟ ತ ಗೈ. ಇ ಈಡ 1.1೫. 1. 
ಸಜ ೫ ಭ್ಯ ಚಟು ಭಧ ಗಿ ಟ ಆ ಭ ಬಸ್ತಿ | 0೫11] 
ಚ ಗ ಇ. ಕ ಕ ಬ ಟಸ್‌ ೯ ತ ` 
ಎಟ ಜಿ ಬೆಟಿ ಊತ ಭಟ ಟ್ಲಿಟ್ಛ ಎ ( ೪ ಟಿ ಟಿ ಟಟ 
ತ ( ಸನಿ 
32 ಒ 
ಕಡಿ ಆ 
(0 ತ ರು ಡು 
ಸ ಟೆ ಇ ಸ ಜಂ ಪಯ ಜೌ 
12. 3೫3 ೪ 1 | 0! ಲ್ಸ | 
1 ೦೦ ಕ ದ ಟಬ ೦00 ರ್ಟ 
೫ ೦ಅಿ ಕ್‌ ₹1 ಇ ದ ದಾ ೬೦ 


ಇ 
ನ್ಬದಿಸು 


ಷಾ 
ಹಾ 


ಉತ 


ಡ್ಯ 


ಈ! 


ಸಸ್ಯದ 


ಇ 


ವಾ ಕಂದು ಸಸ್ಯಗಳು, 


ಇೃಗದಎ ದ್ಯಾ 
ಆತ್ರ 


ಪಿರ ಕ್ಕ 


ಸಸರ, 


ಹಲ ಬ್ಟ ನಿ 
ಕ್‌ 
ಲಾ 
ಓಂ (6 


ಘಃ 


ರ್ಕ 


ಅಸ ಧಾ ಬ ೧೯೫ 8೬ 


ರ 
ಒಪ 


ತ್ಲೆ 
ಹ 


ಕ್ಟ ಇತ 
ಸ್‌ 


ಪಾಕ 
ಬ 
ಜು 


ಚ್ಹಾ 


ಕ 


ನಹಿ ರೂಪಗಳ 


ಆಲ್ಲೂರಾನ್‌ 


ಲ್ನದ 
ಓಟು ಮ 
ಸಕಾಲ 
ಹಾ 
ಮಾ ಯ್‌ 


ಕಾ 


ಮ 


ಹೂ 
ಲ್‌ಗಳಿರ 
ಕ 
ಘಿ 


ಚ 


ಜಾ 
ಇನ 
ಹ 


ಶ್ವ 
ಕಡ 


ತಾ 

ಗ 

ಜಾ 
ವಿಜ ಃ 


ಆ 
ಸ” 


ಕ 

ಕ ಇ ಯಷಚಾಣ 

ಹೊಗ ಇ ಹೋಟಾ ಓಗಿ ಕ ಬಃ 
ಆಕ 


'ಮಂಜಸ ವಂಶ 


ಗ 


ಒರ 


ರೆ 


೫ 


173.0೩ 


500 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳ$ 


೦ತು 9ರಲ್ಲಿನ 6॥ಗೆ ಸದೃಶ 


ಣಿ 


ರಂದು. 
2೩ (ವರ್ಣತಂತು 4ೃಗೆ ಸದೃಶ, ಆದರೆ 


ಕ 
ಸೆ ಇ 


ಮಾರ, 
91 


ಡಾ ಹ ಇ ಪಾ 
ದ್‌ ೫ಸಿ ಹಳದಿ ಛಾ 


ಘ್ರ 
129-_[ಬ, ಅಂಗಾಣುಜ 


ಕಾರಕ, 


ಕ 


ಅ, 
ಲು 


ಹ 
ಕಿ 
14 
ಗಾ 
ದ 
೧ 
ಡಿ 
ಹ್‌ 
ನ್ಗ 
13 
ಬು 
ಚ 
ಓಟ 
ಹ ಛಿ 
ಈವ 
1 ಸಿ 
ದ್‌ ಅತ್ತೆ 
ನ್ದ ್ಲ`ೆ 
| 
ಸ 
್ಳ 
೬3 14 
ಹ] 
ಇ ಗ್ಗೆ 
ಟೆ 
ಜಡೆ 
ಡು ಪ” 
ಟ್ನ್‌ 
ಸತ 
12 ಗ 
ಗ 
(ಹ 
13 


ದ (7೬) ಘಟಕ 
13 ವಂಶವಾಹಿಗಳ ಕ್ರಮ 


ಕಾ ತಾ, 
ಧಿಮಿ ಕ್ರ 


ಕಾರ 


ಕ್ತ 


ಸಸ್ನಗಿಳಿಗೆ 
ಗೆ 


ರಣ 


ಬಿಲ 
ವರ್ಮ 


ಹ 
(ರ 
ಆ” 


ಹ 
ಇ ಡೆತ್ರ್ವ 


ಆವರಣ ಕೋಶ 
ಜೋಡಿಗಳು 


೯ 
ಗರ್‌ ಇ 
ಜಗ ಕ್‌ 


ವೈಸ್‌ 
ಬ. 


" 


ಹ 


ಇ 


ಓನ್‌ ಹರಾ ಸಾತ ದ 
ಈವ ಪಣರ್ಣತಂ 


ತ್ರ 
ಆದ 
ಓಿ 


ಣ್‌ 


ಹಾರಾಟ 
ಡಾ 2 ೫. 


ಗ್‌ 
ಭೂ 


ರ 


ಸ 
ತಾನ್ಯಾ, 


| 


ಸ್ತ 
ಆಸ ನಾರಿಯರ 


ಗಳನ್ನು 
0-00 


ಭ್ರೂಣಾಹಾರದ 


ಕಾರಾ 

ಸಾ | 
ಕ| 
2 


ಘಟಕ: 


ಆರ್‌ 
ರ್‌ 


ುಗಾಣು 


ಲ್ರಿ 


35-0೩ 


₹೪95 ರಿಂದ 99 ಭಾಗ ಬೀಜಗಳನ್ನು 


ಟ್ರ 


ನ್ಸೂ 


ಸರಗಳೆರಡ 


ಎಲ್ಲ ದುಃ 
ರ 
ಎ 


ಕ್ಷ 


ಯಾಗ 


ಔಿ 


ಅರ್ಥ 


ದಂತ್ರವೆ, 


ಹಾದ 


8 


ಲಕ ವಾಶ್ರವೇ ವಕು 


( 


ಹ 
ಟಕ 


ವು 


ನ 
ಬಾತ 


ಗಿ ಆಂಡಗಳ 


ವಂತ ಸುಕುುಗಟಿ 
ವತ್ತ ಸುಕ್ಕುಗ ತ 


ಭ ನಣಾಹಾರ ಪಾರದರ್ಶಕ 


ಸಹಿ ಭ್ರೂಣಾಖಾರ. 
ರುಪ್ತದ 


ತಿ 


71-;೬ 


ಹ್‌ 


73-10 


ತ ಹಕ, 
ಭ್ರೂಣಾಹಾರ-16. ಭ್ರೂಣಾಹಾರದ 


ದ 


ವಾಗಿ ಪರಾಗದೇ ಮಂಶದಾಹಿ 


ಹ 
ಇ 


ಪ 


ಹಾ ಹ ತ್ತ 
ದಿಳ್ತಟಲ 


75.06 


ಗಳಲ್ಲಿ ಹರಿತ 


ಜಾಲೆ, ತ ಣಃ 
ಮುಸುಕಿನಜೋಳದ ದ್ಲಃ ಹಿಂದು ರ್ಜಶಕೆ 1) ತೆ) 501 





ತೆ ಹ ಪಿ ಕಾ) ಹ ಬೌ ಎ ಪಾತ ಟು 
86... ಹೊಳಪು. ವರ್ಣತಯು 2 ಮತ್ತು 7 ರನ್ಲಿನ ದೊಳರ್ಪಳಿಗೆ ಸದೃಶ, 
ಮಾತರ ರಾ ಕೋ ಗ ಂ್ರಉಭೆ ಹಗ್ಗ ಎಂದಾಗ ಅ ಇಲ್‌ ತ” ತೇ 
107೧ ಆವರಣ ಕೊೋಶವುಳ್ಳೆ ಏರು ಶ್ರದ ಪುತಸ್ತ್ತಿ ಪ್ರಶ್ಞಗುಚ್ಛಃ ರಡ ಬು 
ಹ ಪತ್ರಿ ಎತ ಬಾ ತ ಎರಾ ತಡ ಡ್‌ ಮ 
ಸುಂಕಗಳು ತೆನೆಯನ್ಲಿನ ಕಾಳುಗಳನ್ನು ಕಡಮ ಪೂರ್ಜವಾಗಿ 
ಆವಧರನಿಸುವಮವು ಪಸು ಪ್ರರಾರಾಯ ಕಾರಾ ಕ್‌ 
ಬಾನ ಬ ಯ ಲ ಬ ರ ಫ್‌ 
ಕ ನಾ 
೩ ಹ ಅ ೫0 ಇ .ಡಆಇ ಆ. 2 ಅ ಧರ್‌ ತಿ ದ ಕ್ಷ 
112ಎ ಜನಾವಿಕಾ-ಟ(, ಎ  ಠ"೦ಏೆ ರದ ಶಟ್ಟಿ ಗೈಡಿನ್ಮ ಬಿಕ್ಕಿ ಹಾಗೂ ಪಕ್ವ ಬಾಗೆ 
್‌್‌್ಗ ಸ ಕ್ಮ ಹ ಕ ಜನ ಸ್ವಕಂ ಬಬ ತ ಸ 
ಗಠಕ್ಷ ವೃಕ್ರಪದೂ ತ್ರದ, ಕೆಲವು ಸಸಿಗಳು ಸಮೀಪ ಬಿಳುಪು. 
[ ನ ವ ಕ್‌ 
ಕರರ ಸಾ ಜಂ ೪5 ನ್‌ ಹ ಕಿ ಸಾಕ ಕ್‌ೆ ಜೆ 
118. |, ಹೊಳಪು ಸಸಿ 3, ಎಳೇ ವಯಸ್ಸಿಗೆ ಎಲೆಗಳ ಮೇಲ್ಬಾಗ ಹೊಳಪು. 


ವರ್ಣತಂತು ಈ ; ಕೆನ್ನೀಲಿ ಸ ತೆಯ ಆಲ್ಲೂರಾನ?ಗಳಿಗೆ (ಗೀ ೧೧ ಕಾರಣ 


ಇಷ್ಟ್‌ ಘಿ 

ವಾದ ಘಟಕ ಜೊ:ಡಿಗಳು ಈ ವರ್ಣತಂತುವಿನಲ್ಲಿದೆ. . ಆದರ ಎಂಟಿ ವಂಶವಾಹಿಗಳ 

ನೆಲೆ ಮತ್ತು ಅವುಗಳು ಉತ್ಪಾದಿಸುವ ಲಕ್ಷ್ಮಣಿಗಳು ಈ ಕೆಳಗಿನಂತಿವೆ ; 

0-ಗ್ಮಿ ಆಂತೋಸಿಯರಾನಿನ್‌. 2, . ಸಸ್ಯ ಮತ್ತು ಅಲ್ಮೂರಾನ್‌ ವರ್ಣಗಳ 
ಸತಾ ದನೆಯಕ್ಲಿ ಕ|. ಘಟಕಕ್ಕೆ (ವರ್ಣಶಂತು 3) ಪೂರಕವಾದ ಪ್ರಬಲ 

ವ ಣ್‌ ಭೆ ಮ 

ಯುಗ್ಮವಿಕಲ್ಪಿ. ಫಲಭಿತ್ತಿವರ್ಣದ ಮೇಲೆ ಯಾವ ಪರಿಣಾಮವನ್ನೂ 
ಭವಾಡುವುದಿಲ್ಲ. 

6.017 ಕಂದು ಎಲೆ ನಡುದಿಂಡು, ಎಲ್ಲೆ ನಡುದಿಂಡು ವಷ್ಟು ಎಲೆ ಅಲಗು 
ಒದ, ಕಾಂಡ ಮತ್ತಲ್ಬ ಬೇರುಗಳ ವಾಹಕ ಪಿಂಡಗಳ ಮೇಲೂ ಕುಂದು 
ವರ್ಣ ವೃದ್ಧಿಗೊಳ್ಳು ತ್ರದ ಮೂರರಿಂದ ನಾಲ್ಕು ಎಲೆ ಹಂತಗಳಲ್ಲಿ 


ಕಂಡುಬ ರುತ್ತದೆ. 


ಸೆಂಟ್‌ ಗುಣಸೂತ್ರ ಬಿಂದು. 0೫ ಮತ್ತು ಗಳ ನಡುವದಣದೆಂಯು ತಿಳಿದು 
ಬಂದಿದೆ. 


8-5 ದುರ್ಬಲ ಭ್ರೂಣಾಹಾರ, ಭ್ರೂಣಾಹಾರ ಪಾರದರ್ಶಕ, ಸಾಮಾನ್ಯವಾಗಿ 
ಸುಕ್ಕುಗಟ್ಟಿರುವುದು ಮತ್ತು ಹೆಚ್ಚಾಗಿ ಸುಂಕುಚಿತವಾಗಿರುವುದು. 

10.77 7... ಹಸುರು ಛಾಯೆಯು ಸಸಿ-ತಿ, ಸಸಿ ತಿಳಿಹಳದಿ, ಆದರೆ ಬೆ:ಗ ಹಸುರಾಗು 
ತ್ತದೆ. 

12-0% ಅಡಕವಾದದ್ದು. ಸ್ಟ್ರೀ ಪುಷ್ಪಗುಚ್ಛದ ಎಡೆಯಲ್ಲಿ ಅಂತರ್‌ಗೆಣ್ಣುಗಳು 
ಮೊಟಕಾಗುವುದರಿಂದ ಸಸ್ಯಗಳು ಸಾಮಾನ್ಯವಾಗಿ, ಗಿನ ಸಾಮಾನ್ಯ ಎತ್ತರದ 


ಆರ್ಧದಷ್ಟು ಮಾತ್ರ. 

31-0/. ಕೆನ್ನೀಲಿ ಅಲ್ಕೂರಾನ್‌. ೧೯ ಇರವುಗಳ 
ವಿರುದ್ಧ ವಾಗಿ ಆಲ್ಕುರಾನ್‌ ಮತ್ತು ಸ್ಕೂಟಲು (ಸೈಇರೆ) ವರ್ಣಗಳಿಗೆ 
ಕಾರಣವಾದ ಅವಶ್ಯಕ ವಂಶವಾಹಿಗಳ ಇರವುಗಳಲ್ಲಿ ಅಲ್ಮೂರಾನ್‌ 
ಮತ್ತು ಸ್ಕೂಟಲಂಗಳ ಕೆನ್ನೀಲಿ ವರ್ಣ ಕೊಡುತ್ತ 


502 ಸಸ್ಮ ತಳಿಅಭಿವ ದ್ದಿ ವಿಧಾನಗಳು 


40; ಹಳದಿಪಟ್ಟಿ, ಎಲೆಗಳು ತಮ್ಮ 


ವ 
ಓ!। 

ಪಟ್ಟೆ ಒಗಳನ್ನು ತೋ ಸಾಮಾನ್ಯವಾಗಿ ಸಹಿ ಹಂತದ ನಂತರ 
1 


72.ೋ[2 ಹಸುರು ಛಾಯೆಯ ಸ&..2 ಸಸಿಗಳು ಅಶಿ ಶಿಳಿಹಳದಿ. ಸಸ್ಯಗಳು ಸ್ಲಲ್ಪ 
ನಿಧಾನವಾಗಿ ಹಸುರಾಗುತ್ತವೆ. 

ವರ್ಣತಂತು 6 ;: ಹಳದಿ ೪ ಬಿ ಭೂೂಣಾಹಾರಗಳಿಗೆ ಕಾರಣವಾದ ಘಟಕ 

ಜೊತೆ (1ಗ್ಯ) ಮತ್ತು ಸಸ್ಯವರ್ಣ ಫಟಕಜೊತೆ (0/೧/)ಗಳನ್ನು ಹೊಂದಿರುವ ವರ್ಣ 

ತಂತು, ಐಳು ವಂಶವಾಹಿಗಳಾದರೂ ನಿರ್ದಿಷ್ಟವಾಗಿ ಈ ಕೆಳಗಿನಂತಹ ನೆಲೆ ಹೊಂದಿವೆ. 


೧-೫೧ ಒಹುಕೋಶವಿಭಜನೆ. ಸಸ್ಮಗಳು ಅಂಶಿಕ ಬಂಜೆತ್ವ. ಎಳೆ ಸೂಕ್ಷ್ಮ ಬೀಜ 
ಕೋಶಗಳು ಶೀವ್ರಲನುಕ್ರವ:ದಲ್ಲಿ ವರ್ಣತಂತು ವಿಭಜನೆಯ ಲದ ಹಲ 
ಸಮಸ್ಯ ಇತ್ರಿಣದಂತಹ ವಿಭಜನೆ ಪಡೆಯುತ್ತವೆ... ಪರಂಗ ಉದುರುವು 
ದಿಲ್ಲ... ಸಾಮಾನ್ಕದವುಗಳೂೊಡನೆಯ ಸಂಕರಗಳಲ್ಲಿ ಕೆಲವೇ ಬೀಜ 
ಉತ್ಪನ್ನ ವಾಗುತ್ತವೆ. 


13-17 ಹಳದಿ ಭೂೂಣಾಹಾರ. 
33.11 ತಿಳಿ ಹಳದಿ ಸಸಿ 


44-1/ ಕೆನ್ನೀಲಿ ಸಸ್ಕವರ್ಣ. ಸಮಂಜಸ ವಂಶವಾಹಿರೂಪದವಿರುವಲ್ಲಿ ತಿಳಿ ಕೆನ್ನೀಲಿ, 
ದಟ್ಟ ಕಾ ಸ್ನೀಲಿ ಮತ್ತು ಕಂದ: ಸಸ್ಯಗಳನ್ನು ಉತ್ಪಾದಿಸುತ್ತವೆ. [ೆೆ 


ಡಿಸಿ ಇಂವುಗಳಲ್ಲಿ ಕೇಸರಗಳು ಕೆನ್ನೀಲಿ. 

45-67 ವಂಚ್ಚೆಯರುವ ಆಲ್ಯೂರಾನ್‌. ಹೀಟಗಳ ಇರವುಗಳಲ್ಲಿ ವರ್ಣಗಳ 
ಮಜ್ಜೆಯಾಗುತ್ತದೆ. 

54-51 ಸಾಲ್ಮನ್‌ ವರ್ಣರೇಷ್ಮೆ, ಕೆಂಪು ಫಲಭಿತ್ತಿ (೧೧7 ತಾ ದು ಇರುವಲ್ಲಿ, 
ರೇಷ್ಮೆಗಳು ಸಾಲ್ಕ ನ್‌ ವರ್ಣವಾಗುತ್ತವೆ,. ಫಲಬಿತ್ತಿ ದರ್ಣರಹಿತವಾಗಿ 
ರುವಲ್ಲಿ ರೇಷೆ ಗಳು ಕಂದ:ಬಣ್ಣದವು. 

64-03) ಕಂಬ್ಲ. ಸಸ್ಮಗಳು ಗಿಡ್ಮ, ಗಿಡ್ಡ ದಪ್ಪ ಎಲೆಗಳಲ್ಲಿ ನೇರವಾದ ಹರಿತ್ತು 
ರಹಿತ ಪಟ್ಟೆ ಹೊಂದಿರುತ್ತ ವೆ. 

ವರ್ಣತಂತು 7 ; ಕಂದು ಅಲ್ಯೂರಾನ್‌ (8/)ಗೆ ಕಾರಣವಾದ ವಂಶವಾಹಿ 

ಈ ವರ್ಣತಂತುವಿನಲ್ಲಿದೆ. ಆದರ 13 ವಂಶವಾಹಿಗಳ ನೆಲೆಗಳು ; 

0-16 ರೋಮಾವೃತ ಒರೆ. ವೃದ್ಧಿಯವಧಿಯ ಪೂರ್ಣ ಎಲೆ ಒರೆ ರೋಮಾ 
ವೃತ. 

16-0ೃ ದಟ್ಟ ಭ್ರೂಣಾಹಾರ. ಮಾಸಲು, ದಟ್ಟ ತೋರ್ಕೆಯಿರುವನ್ನು ಉತ್ಪಾದಿ 


ಮುಸುಕಿನಜೋಳದಲ್ಲಿ ಪಿತ್ರಾಜಿಣತೆ (ರಿಕ್ಕತೆ) 503 


18, 
20-11 
24- 
2-1೩ 


36 ಟೆ 
46-75 


504] 


52_ ಸ 


11-8೧ 


109 _(( 


ಸುವ ಮೃದು ಭ್ರೂಣಾಹಾರ. 3 ಸಾಮಾನ್ಯ : 1 ಹಿಟ್ಟುಗಳಾಗಿ 
ಬೇರ್ಪಡುತ್ತವೆ. 

ನಿಂಬೆ ಹಳಗಿ ಭ್ರೂಣಾದಾರ. 

ಅಲ್ಯೂರಾನ್‌ವರ್ಣ ದಟ್ಟವಾಗಿಸುವುದು, ಕೆನ್ಟೀಲಿ ಮತ್ತೂ ಕೆಂಪ್ರೆ 
ಅಲ್ಯೂರಾನ್‌ ದಟ್ಟವಾಗಿಸುತ್ತದೆ. 
ಹಸುರು ಛಾಯೆಯ ಸಸಿ. 5... ಸಹಿಗಳು ಹಸಂರು ಹಳದಿ. ಬೇಗ 
ಹಸುರು ವರ್ಣಕ್ಕೆ ತಿರುಗುತ್ತವೆ. 8 (ವರ್ಣತಂಯು 1)ಗೆ ಸದೃಶವಾದ 
ಬಿಳಿ ಪಟ್ಟೆಗಳು ನಂತರ ಕಾಣಬಹುದು. 

ವಲೊಡೆದ ತೆನೆ. ತೆನೆ ಪೂರ್ಣವಾಗಿ ಕವಲೊಡೆದಿದೆ. ಶಂಕುವಿನಾಕಾರ. 
ಕುಚ್ಚು ಅಧಿಕ ಕವಲೊಡೆದು ಶಂಕುವಿನಾಕಾರವಿದೆ. 

ಹೊಳಪು ಸಸಿ, ಸಸಿ ಎಲೆಗಳು ಹೊಳಪ್ಪ ಶೋರ್ಕೆಷೊಂದಿವೆ. 
ಟಿಯೋಪಾಡ್‌ ಕಿರಿದಾದ ಎಲೆಗಳುಳ್ಳ ಸಸ್ಯ, ಅಧಿಕ ಕವಲು ಹೊಂದಿದೆ. 
ಗೆಣ್ಣುಗಳ ಸಂಖ್ಯೆ ಸಾಮಾನ್ಯ. ಸಸ್ಯಗಳಲ್ಲಿರುವುದಕ್ಕಿಂತಲೂ ಅಧಿಕ, ಆನೇಕ 
ಸಣ್ಣ ಬೀಜಕೋಶವುಳ್ಳ ತೆನೆಗಳು... ನೀಳಪುಷ್ಟ ಉಪಪಾತ್ರವುಳ್ಳ ಪುಂ 
ಪ್ರಷ್ಟಗೊಂಚಲು. ಅನೇಕ ಸಸ್ಯಗಳು ಪರಾಗ ಉದುರಿಶುವುದಿಲ್ಲ. 
ಸೀಳಿಕೆಯ ಎಲೆಗಳು ಹರಿತ್ರುರೋಗ ಪ್ರದೇಶಗಳು ಒಂದೇ ರೀತಿಯಾಗಿ 
ಕಂಡರೂ ಹರಕಲು (ವರ್ಣತಂತು 3)ಗಳಿಗಿಂತ ಕಡಮೆ ತೀವ್ರತೆಯದು, 
ಎಲೆಗಳು ನೇರ ಸಮಾಂತರ ಗೆರೆಗಳಲ್ಲಿ ಸೀಳಿದಂತೆ ಕಂಡುಬರುತ್ತದೆ. 
ಐಯೋಜಾಪ್‌ ಪಟ್ಟೆಯಂಳ್ನದ್ದು. ಸಸ್ಮದ ಜೀವನವಿಡೀ ಕಂಡುಬರುವ 
ವಿವಿಧ ವರ್ಣಪಟ್ಟೆಗಳು. ಬಿಳಿಯವುಗಳಿಂದ ವಿವಿಧವರ್ಣದವುಗಳವರೆಗಿನ 
ಭಿನ್ನತೆಯಿದೆ, ೫. ಇರುವಲ್ಲಿ ಅಲ್ಬವೃಕ್ಕ. 


ಶ್ರ 
ಕಂದು ಆಲ್ಯೂರಾನ್‌. ಹಗುರ ಹಳದಿ ಆಲ್ಯೂರಾನ್‌ವರ್ಣ. ಕೆನ್ನೀಲಿ 
ಮತ್ತು ಕೆಂಪು ಆಲ್ಕೂರಾನ?ಗಳಿಲ್ಲದಿರುವಲ್ಲಿ ಮಾತ್ರ ಕಂಡುಬರುತ್ತದೆ 


ಅನೇಕ ವೇಳೆ ತಿಳಿ ಹಳದಿ ಭ್ರೂಣಾಹಾರದೊಡನೆ ಭ್ರಾಂತಿಗೊಳಿಸುತ್ತದೆ. 
ಸುವರ್ಣ, «(ವರ್ಣತಂತು 10) ಗೆ ಸದೃಶ, ಆದರೆ ತಿಳಿಹಳದಿ ಹಸುರು 
ವರ್ಣ ಹೊಂದಿರುತ್ತದೆ. ಸಸಿಹಂತದಲ್ಲಿ ಕಂಡು ಬರಬಹು 

ಕವಲಿರುವ ರೇಷ್ಮೆರಹಿತ, ಅನೇಕ ವೇಳೆ ರೇಷ್ಮೆರಹಿತ ತಳದಲ್ಲಿ ಕೊಂಬೆ 
ಗಳಿರುವ ತೆನೆಗಳು. ಬೀಜೋತ್ಪಾದನೆಯಿಲ್ಲ. ಏರಡಕ್ಕಿಂತ ಅಧಿಕ 
ಗುಂಪುಗಳಲ್ಲಿರುವ ಸ್ಟೆ ಲಕ್‌ಲೆಟ್‌ಗಳಿರುವ ವಿಶಿಷ್ಟ ಕೊಂಬೆಗಳನ್ನು 
ಕುಚ್ಚು ಹೊಂದಿವೆ. 


ವರ್ಣತಂತು 8 : ನಿರ್ಧರಿಸಬೇಕಾದ ಕಡೆಯ ಗುಂಪಾಗಿರುವುದರಿಂದ, ಈ ವರ್ಣ 


504 ಸಸ್ಕೆ ತಳಿಆಭಿವೃದ್ದಿ ಎಧಾನಗಳು 


ಥಿ ಲ ಭು 
ಹ ಗ ್‌್‌ ಇಲೆ ಧುರಾರಾಜೆ ಟ್ಟು ಖಾ ರಾರ ದಾ ಹ ಬನ್ನ ಭಟ ಗ ಟೆ 
ಶಂತುವಿನಲ್ಲಿ ಇತರ ಎಲ್ಲವುಗಳಿಗಿಂತ ಕಡಮೆ ವಂಶವಾಹಿಗಳು ನೆಲೆಗೊಂಡಿವೆ... ತಿಳಿದಿ 
ಲ್ಲಿ ಸ್ಟ್ಯಾನಿ ಕಾ ಆ ಟ್‌ ಜ ಲಹ ಲ ಗ ಹೂವ 
ರುವ ಮೂರು ವಂಶವಾಹಿಗಳೂ ಎಲ್ಲಾ ನೀಳ ಶೋಳಿನಲ್ಲಿರುತ್ತವೆ. ಪರಿಚಿತ ವಂಶ 


ವಾಹಿಗಳ ಕ್ರಮ ಈ ಕೆಳಗಿನಂಶಿದೆ. 


0-೪16 ಹಸುರು ಛಾಯೆಯ ಸಿ16, ಸಸಿಗಳು ಹಳದಿ ಹಶುರು. 


ಕ್‌ ವೆ ಣ್‌ ಬ. 
4-5 ಪ್ರಂನಿಷ್ಟ ಲತೃ-8. ಕೇಸರಗಳು. ಹೊರಬೀಳುವುದಿಲ್ಲ. ಸೂಕ 
( ಜು ಣ್‌ ಛಾ ಕಃ 
ಔರಾರಾ ಇವ 
ಬೀಜಾಣುಜನಕ ಸಾಮಾನ್ಯ ಹಾಗಿ ಸಶಿ ನತ್ರ್ಯವ, 
ಸ ಇ ಹ ಜ್‌ ೩ ಗ್ಯ ತ ಷ್ಟಿ 
283, ಜಪಾನಿಕಾ. ಎಲೆಗಳು ಮತ್ತು ಒರಳಲ್ಲಿ ವಿವಿಧ ವರ್ಣದ ಪಟ್ಟೆಗಳಿವೆ 
ಹ ಇ ಕಿ ಗ ದುಡು ಕ ಲ ಲರ್‌ ಕ ಕ್‌” “ಡೆ ಜ್‌ 
ಸಸಿಕಂತದ್ದೂ ಠೋರ್ಪ ಡುವ್ತದಿಲ್ಲ. ಇ. ಇರುವದು ಅತ್ಯಲ್ಪ ವ್ಯಕ್ತತೆ. 
ವರ್ಣತಂತು 9: ಪೂರಕ ಆಲ್ಯೂರಾನ್‌ ವರ್ಣ ಘಟಕಗಳಲ್ಲಿ ಒಂದು (0) 


ಹಾಗೂ ಮಯಣ ಭ್ರೂಣಾಹಾರಕ್ಕೆ ಕಾರಣವಾದ (1) ಈ ವರ್ಣತಂತುವಿನಲ್ಲಿ 

ಕೆಲವು ಮೂಲ ವಸ್ತುಗಳಲ್ಲಿನ ಈ ವರ್ಣತಂತುವಿನ ಗಿಡ್ಡ ತೋಳಿನ ತುದಿಯಲ್ಲಿ 

ಒಂದು ಗುಬಟ: ಇದೆ. ಕ್ರಮವಾಗಿ 11 ವಂಶವಾಹಿಗಳನ್ನು "ಪಡೆದಿರುತ್ತದೆ. ಅದರಲ್ಲಿ 

8 ಆದರ ಗಿಡ್ಡ ತೊಂಳಿನಲ್ಲದೆ. ಅವ ಕೆಳಗಿನಂತಿ: 

:0- ಗುಬಟು ವರ್ಣ ತಂತುವಿನಲ್ಲಿ ಅಂತ್ಯ ಗುಬಟು, 

7 ಪಕ್ಕೆಯಿರುವ ಆಲ್ಕೂಶಾನ್‌. ಕ್ಕಿ, ೮ ಮತ್ತು ೫ ಗಳ ಇರವುಗಳಲ್ಲಿ 
ಲ್ಮೂರಾನ್‌ ಚು ಕೈ ವರ್ಣವನ್ನು ೩ ಒಡನೆಯ ಅಂತರ್‌ ಕ್ರಿಯಿಯಿಂ 

ಕೊಡುತ್ತದೆ. 
7-1೫ ಹಳದಿ- ಹಸುರು 2. ಸಸ ಮತ್ತು ಸಸ್ಯ ಹಳದಿ ವರ್ಣ. 


ತ್ತೆ 


ಕ 
26.0 ಆಲ್ಯೂರಾನ್‌ವರ್ಣ. ಸಮಂಜಸ ವಂಶವಾಹಿ ರೂಪಗಳಲ್ಲಿ ಕೆನ್ನೀಲಿ 
ಅಥವಾ ಕೆಂಪ್ರ ಅಲ್ಕೂರಾನ್‌ ಕೊಡುತ್ತದೆ. 
] ಅಲ್ಕೂರಾನ್‌ ವರ್ಣ ಪ್ರತಿಬಂಧಕ. 


29./ಓ ಸಂಕಃಚಿತ ಭ್ರೂಣಾಹುರ, ಪರಿಪಕ್ವತೆ ಸಮಯದಲ್ಲಿನ ಒಣಗುವಿಕೆ 
ಯಕ್ಷೌ, ಆಗ್ರದಲ್ಲಿ ನುಣುಪುಗುಳಿ ಅಥವಾ ಬೀಜಗಳ ಪಕ್ಕಗಳಲ್ಲಿ ಕುಸಿತದ 
ಭೂೂಣಾಹಾರ ಸಂಕುಚಿತವೇರ್ಪಡಿಸುತ್ತದೆ, 

31-02 8701ಗಳ ವಿವಿಧ ಸಂಯೋಜನೆಗಳ ಇಂವುಗಳಲ್ಲಿ ಸಸ್ಯ [ವರ್ಣ ಮಾರ್ಪಡಿ 
ಸುವುದು. ಕೆಂಪು ಮತ್ತು ,ಕೆನ್ನೀಲಿ ಆಲ್ಮೂರಾನ್‌ಗಳ ಕಂದು "ಕಯ 
ವರ್ಣವನ್ನು ಕೂಡಾ ಉಂಟಾಗಿಸುತ್ತದೆ. 

440/0 ಕಂದು ಲಭಿಶ್ತಿ. ಔಗಳಿರುವಲ್ಲಿ ಕಂದು ಫಲಿಭಿತ್ತಿ ಕೊಡುತ್ತದೆ. 

೨9೨೩  ಮಯಣ ಭ್ರೂಣಾಪಹಾರ. ಭೂ ಹಾರ, ಭೂಣಕೋಶ ಮತ್ತು 

ಪರಾಗರೇಣುಗಳು ಐಯೋಡೀನ್‌ ದ್ರಾವಣದಲ್ಲಿ ನೀಲಿ ಕಜೆ ಹೊಂದುವ 
ಸಾಮಾನ್ಯ ಪಿಷ್ಟದ ಹೋಲಿಕೆಯಾಗಿ ಕೆಂಪು ಕಂದು ಶಲೆ ಪಡೆಯುತ್ಸದೆ. 


05 
ಕವಾಗಿ 


ಹಾ 


ಎ 
ಜತ್‌ 


ಗಭ ಐ 


ಕಟ ಟಟ ಆ ಜ್ಯಾಕ್‌ ಬಟರ 


ಗುತ 
ಪ 


ಜಿ 
ಕ್ರ 


ಭೆ 


ಕ್ಯ ದ್ದೆ ಸುಜ 
ಗು ಆಜ ಬದ್ರಾ ಗ್ರಾ ಇಂವಾ 
ಟಬು ಬೂ ಸ್‌ ಧಿಧ್ರದುಪ ಟುಟ ಬ್ಲ 


ಕಾದ ಇ ವಲಂ ಥ್‌ 
ಹ ಗ ಅಚ 


ರಂತರ ಔಸಿ 


ಒಬ ರಟ ಎ ಎ1 1 


ಲ್ಪ 


ಇ 
ಸ 


ಹ 
ಬತ 


71. 





ಕ 1) 3೦೧ ೫) ಳು ಬ್‌ ಇ) ನ ಸಿ 
ಗಗ್ಚ ಟೆ 3ರ ಕ ಡಿಗ್ಯೆ ಶೌಿಗ್ಕೆ ಬಿಸ ಟೆ ಗ ೫ ಚ ಲ್ಲ 
ಏ.೫ ಟರ. ರ್ಟ ಟ್ಟೆ ಟದ ಎಂಗ ಭೆ ಟು 40 (10] 1. ಸ್ಥ ಗ್ತೆ 
1 ಟ್ಟೆ ಇ " ಇ 1 ಬಹ ಬಓ|ೈಟ್ಟ ಗೃ ಬ ಹ .6 4 
ಸ ೯ ಸಾ ಎ ಕ ತೆ ಎ ಡ್ಚ್ಯಃ ತ ಭು ಕ 
ಜೆ 1] (1 ೫ ೭ ಟ್ರ ೫ _ ಬೆ ಭೈ 1. ಖಾ 
ಛ ಹೆ ಜು 1 4] ು ಉಲಿ ಭ್ರ | ೪ ಭಿ ಗೆ ನ 13 3ತ್ನ ಸ) 
ತ 3 ೯ ೪ ತಕ ಟು ( ದಿ (ಟ್‌ 
(ಗೆ 1 ಭಟ ಟಟ 11 ಇ ಟೆ] ಗು | 11 1 ೫ 
ಕ್ಲಿ ತಿ 3) ಟ್ರ ಟಗ ಧೃತಿ | | (2 ಡೆ ಐ ಕೊ. 
ಲ್‌ ಟ್ಯು ಉಳ (ಯ 12 (್‌ ಇ ಡಿ ನ ಖ್‌ ಲ್‌ೆ ಇ ] ತ ಟಟ ಸಖ 
೨31 «0 ಕ್ಲ ಲ 1ರ್ಟ [ಡೆ ಕ ಇ _ ೫] ಇ 1 | (ಸ್ಟ ತೆ ಓಂ 10 
1 (1 8 ತಟ ಟಬ ಗೆ 12 ೫; ಕ್ಯ ಜ್‌ 48% 1 ಗ್ಯ 1 ಬ್ಲ ಗ್‌ೆ 
[ ಜಟ 1೬411 ತೆ ಲ ಖ್‌? ಭಿ ನ್ವ ` ಸ್ವ ಎಡ ಕತ್ತೆ 1 
ಕೃ ಅ ಜು ತ 1೩ ಸ್ಮ) ಛ್‌ ಜ್‌ ಸ ಸೂ ನ ಲ ತಿ 1] ಗ್ದ 3 «ಟಿ 
ಜೆ ಬ ನ ಚ 1% ೪” 
| 2 ಜಬ ಬ್ಯ ಛೃ ಗು ಇಂತಿ ಗೆ ಓಲೆ 1 ಟ್ಟ 3 ದ ದ ಗ್‌ (ಯ ಸ್‌ 
1) ಎ ಯ ಸಸ ತ ಲ ತ್ವ 1 ಆ ಡೆ ಕ ಗ | ನವಂ ಕಜ ಟಪಿ 
ಥೆ ತ ಕೂ ೨ 132) 1 | ೫ ಕೂ ್‌ ಹ! 
ಆ [ಸ ವಟ ಬೈಟ್ಟಿ ಚೆ ಗ್ಯ ಚಿ ಚ ಕಜ ದಿ 1 ಟೆ ಡು ಭ್‌ ದೃ ಡಿ 
12 3) ಹ 1 ಬಜ ಟು 1) ಬ ಯ ಟು. ಶಿ ಕ್‌ 
($ (ಕ್ಕೆ (1 60 1 ಗೌ 1 [ತ ಸ ಜ (ಐ | ಚೈ ಗಿ 1 ೧ ಭ (; 
ಬೆ ಬೆಂ ಟು ಬಂಗ ಎ ಇ ೪ ಶ್ರ ಕ್ರ ಸಾ' 1 ಬ 10 0 || 
1೬. 12 ಸ 12 *ಉ ಸೆ ಚ ಖು 7) ಟ್ರಿ (್ಕ ಳೆ ಗ ನೆ ಇ 1713 ; 
ಐ. ಐ ಕ್‌ ವ್ರ ಭೆ ಊತ ಚ 6.1 22 ನೆ 8 ಫ್ಟಿಗೆ "12 
ಗ ಟಟ ರಟ ೧ ಟ೬ಟಬ್ನು ಗೈಚಟ ಫ್ಲೈ 2 1 ಭೈ ಯಂ ಭೂ ಥ್‌ 0. ಬ ಜ್ಯಖಿ ಬಸೂ 
ಕ್ರ" ಘೆ ಸಬ ಡಿ ಗಿ ಜ್‌ 1 41 ಜಟ? ಸ 
ನ 11೫ ಟಟ ಭಟ ಚೆ್ಪ್ಯೆ ಜ್‌ ಕ್ಷ ಚ 5್‌ ಬ ಉಂಬ ಗಂಜ 
6 1 ತ ೫ ಜಿ (ಛಿ ಜ್ತ ೫ ಭ್ಯ $ ಟ್ದ 1 13 ನ್ನ) ಸ ಟ್ರ ಸಟ ಟ್ಕ್‌ೆ ತ “ಜಿನ? 
ಡಿ ಓ ಣಿ ( ಕ ನ 
ಜ್ರ ಗೆ ಗ್ರೆ ಟೆ ಗಯ ಬ ಕ್ಕ ಟ್ನ *ಡಿ 7 ಸ 1115 ಟೆ. ರ ೧ ಬೈ ಭಿ ಓತ 
ಗ 11%) ೯ ಹ ಸೂ 14 31. ಜೌ. ಸ20 ಎನ ಂ ಪ ತ ಇಳೆ ಶೌಚ ೧ ಸಾ ಜ್‌ ಜಿ ದ್‌ ಡ್ಗೌು 
ವ ಡೀ ಹಾಸ ಕೆ 4 ಎ ಗಳು ಕೆ ೨. ತ ಬಗೆ ಬು ೫ ಸಭ ಸಾ 1 ವಸ 
ಆ (11. ಎಂದ ಟಂ ಟ್ರ ಟಿ ಕಿ 5 ಕ ್ಗ ಜನಿ 1 ಬ್‌ 
ಬತ ನ ತ ಟ್ರ ಕ ( ಹ ಸ ಆ ವ 
ಟೆ ಗ ಜಟ ಬಬ ಸ 12 6 11 ಇ ಬೆಟ್ಲ ಗ್ರ ಕ ಚ್ಟ ೫ ( ಬಹ ಟ ಹೀ 
110... ನ 1 ಟ್ರಿ ಜೃ ಬ್ರ ಜು ಟ್ಟ ಭೃ ಐ ಟು ಟ್ಲೈ (ಟೆ ಟಿ ಬ ಓ ೧ ಬಿಟ್ಳಕ್ತೆ ಭ್ರ 9 
ತ ಸು “್‌ 1 ಪ 4 1 ಜಲ ಟ್ರ (ನ ಗ 13 | 1 ಗ ಗಿ ಗೃ 1 ಎ ಜೆ ಆಇ ಳಗ್ಸ೯ ಇ ತೆ 128 ಲ 
ಟೆ ಟಿ ಲಿ ವಚ ಜಟ ಚ ಇಟ ಬಜ ಬಟೆಟಿ ಟಿ ಭ್ರ ಖಿ ೫ ಭಿ ಜಚ ಜೆಡಿ 
ಕ) ಕ 
ಆ. ಟ್ರ.ಟ್ರಟ್ಟ ದ ದ ದ 
ಜ್‌ ೫ ೫8 ಟಚಟ್ಜ್ಥ್ಮಿ ಟು ಇ ನ ಗಜಾ ೧ 
ನ್ಯಾ ಸ 14 1) ಡಿ” ದಿ "ಡೆ ಣಿ ಕ 20 £- ಪ 
ಇ ತ್ತೆ ಆಜ ೫ ಣಾ  1ೌ ಇ ಣಾ ೧ ೮ 
- ಕಾಡ್ಯ 2 ಬ %ಟಿ ಅ ೪ 4 


506 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


77. ಬಿಳಿಸಸಿ, ಬಿಳಿಚಿ ಸಸಿ, ಹರಿತ್ತು ರಹಿತ. ಮಾರಕ, 
103-], ಹಳದಿ ಹಸುರು ಛಾಯೆಯುಳ್ಳದ್ದು . ಹಳದಿ ಸಸಿ, ಮಾರಕ, 
ಯುಕ್ತ ನಿಶ್ಚಿತತೆಯಿಂದ ವರ್ಣತಂತು ನಕ್ಷೆಯಲ್ಲಿ ಅವುಗಳ ನೆಲೆಯನ್ನು 

ನಿರ್ಧರಿಸಿರುವ ಈ 103 ವಂಶವಾಹಿಗಳ ಜೊತೆಗೆ, ನಿರ್ದಿಷ್ಟ ನೆಲೆ ತಿಳಿದಿರುವ 
ವಂಶವಾಹಿಗಳೊಡನೆ ಸಂಬಂಧ ತಿಳಿಯದಿರುವ ಸುಮಾರು 108 ಇತರವುಗಳನ್ನು , 
ನಿರ್ದಿಷ್ಟ ವರ್ಣತಂತುಗಳಲ್ಲಿ ಸೇರಿಸಲಾಗಿದೆ. ಅಡಕಗೊಂಡಿರುವ ವರ್ಣತಂತುಗಳನ್ನು 
ಮತ್ತು ಅನೇಕವುಗಳಲ್ಲಿ ಒಡೆತದ ಬಿಂದುಗಳನ್ನು ನಿರ್ಧರಿಸಿದ ಸುಮಾರು 588 ವರ್ಣ 
ತಂತು ಸ್ಥಳಾಂತರಣಗಳನ್ನುಕಂಡುಹಿಡಿಯಲಾಗಿದೆ (ಲಾಂಗ್ಲೀ 1950). 


ಪರಿಮಾಣಾತ್ಮಕ ಲಕ್ಷಣಗಳ ರಿಕ್ಕತೆ 
ಮುಸುಕಿನ ಜೋಳದಲ್ಲಿ ಪರಿಮಾಣಾತ್ಮಕ ಲಕ್ಷಣಗಳ ರಿಕ್ಕತೆಯ ಪರಿಶೀಲನೆ 
ಗಳನ್ನು ಕಾನ್ನಕ್ಟಿಕಟ್‌ನಲ್ಲಿ ಈಸ್ಟ್‌ 1906ರಲ್ಲಿ ಮತ್ತು ಸ್ವಲ್ಪನಂತರ ನೆಬ್ರಾಸ್ಕಾದಲ್ಲಿ 
ಎಮರ"ಸನ್‌ ಪ್ರಾರಂಭಿಸಿದರು. ಇವು ಮತ್ತು ಇತರ ಪ್ರಯೋಗಗಳು, ಗಾತ್ರಲಕ್ಷಣಗಳ 
ರಿಕ್ಕತೆಯ ಬಹುಘಟಕ ವಿವರಣೆಯಲ್ಲಿ ಹೆಚ್ಚಿನ ಕುತೂಹಲವುಂಟು ಮಾಡಿತು. 
ಅನೇಕ ಸಾಮಾನ್ಯ ಲಕ್ಷಣಗಳು ಸ್ವಲ್ಪಮಟ್ಟಿಗೆ ಅನೇಕ ತಳೀಯ ಘಟಕಗಳ ಅಂತರ್‌ 
ಕ್ರಿಯೆಯ ಫಲಿತಾಂಶವೆಂದು ಸಾಮಾನ್ಯವಾಗಿ ನಂಬಲಾಗಿದೆ. ಮುಸುಕಿನ ಜೋಳ 
ತೆನೆ ಉದ್ದದಂತಹ ಲಕ್ಷಣದಲ್ಲಿ ಆತ್ಮಧಿಕ ಭಿನ್ನತೆಯಿರುವ ಜನ್ಮದಾತ್ಮಗಳ ಸಂಕರವೇರ್ಪ 
ಡಿಸಿ, ಆದರ ನನ್ಯ ಮತ್ತು ನ್ಯ ಸಂತತಿಗಳನ್ನು ಜನ್ಮದಾತೃಗಳೊಡನೆ ಹೋಲಿಸುವುದು 
೦ತತಹ ರಿಕ್ಕತೆ ಪರಿಶೀಲನೆಗಳಲ್ಲಿ ಬಳಸುವ ಸಾಮಾನ್ಶ ಎಢಾನ. 
ಪರಿಮಾಣಾತ್ಮಕ ಲಕ್ಷಣಗಳಲ್ಲಿ, ಪ್ರಬಲತೆ ಬಹುಮಟ್ಟಿಗೆ ಅಪರಿಪೂರ್ಣ ಅಥವಾ 
ಇರುವುದಿಲ್ಲ. ಪ್ರಬಲತೆ ಪೂರ್ಣವಾಗಿದ್ದಾ ಗ್ಗ ನಿರೀಕ್ಷಿತ ಪ್ರಮಾಣವನ್ನು ಇ .ಒಳ 
ಗೊಂಡಿರುವ ಯುಗ್ಕವಿಕಲ್ಪಿ ಘಟಕಜೋಡಿಗಳ ಸಂಖ್ಯೆಯನ್ನು ಸೂಚಿಸುವ (3. 1)” 
ದ್ವಿಷದೀಯದ ವಿಸ್ತರಣೆಯಿಂದ ಪಡೆಯಬಹುದು. ಒಂದು ಘಟಕಜೋಡಿಯ ವಿಷಮ 
ಯುಗ್ಮಜ ಸ್ಥಿತಿ, ಪ್ರಬಲ ಸಮಯುಗ್ಮಜ ಸೃತಿಯ ಅರ್ಧ ಪರಿಣಾಮವನ್ನಿತ್ತಾಗ ಮತ್ತು 
ಒಂದರ ಮೇಲೊಂದು ಘಟಕದ ಸಂಚಿತ ಪರಿಣಾಮವಿರುವಲ್ಲಿ ಮತ್ತು ಲಕ್ಷಣಗಳ 
ಮೇಲಿನ ಅವುಗಳ ಪರಿಣಾಮದಲ್ಲಿ ಎಲ್ಲಾ ಘಟಕ ಜೋಡಿಗಳೂ ಸಮಾನ ಮಹತ್ವ 
ಪುಳ್ಳವುಗಳಾಗಿರುವಲ್ಲಿ ನ್ಯ ವಿನಲ್ಲಿನ ನಿರೀಕ್ಷಿತ ನಿಷ್ಟಶ್ತಿಯನ್ನು (1. 1)8% ದ್ವಿಪದೀ 
ಯದ ವಿಸ್ತರಣೆಯಿಂದ ಪಡೆಯಬಹುದು. ಉದಾಹರಣೆಗೆ 8 ಎ3 ಎಂದಾದಲ್ಲಿ ಅಥವಾ 
ಮೂರು ಘಟಕ ಜೋಡಿಗಳು ಅಡಕವಾಗಿರುವಲ್ಲಿ ನಿರೀಕ್ಷಿತ ನಿಷ್ಪತ್ತಿ 1: 6; 15: 
20 : 15: 6: 1 ಆಗುತ್ತದೆ. 
ಅಂತಹ ಪ್ರಮಾಣ ಪ್ರಸಾಮಾನ್ಯ ವಕ್ರರೇಖೆಯನ್ನು ಸಮೀಪಿಸುತ್ತದೆ. ಮತ್ತು 


507 


ರ್ಜಿತತೆ (ರಿಕ್ಚತೆ) 


ರಾ 


ಮುಸುಕಿನಜೋಳದಲ್ಲಿ ಪಿತ್ಹಾ 









































































1012 6 1 ಇಸ ಗ ತ ೯ 8 ೧೪೫೪೯0] ೯ ಚ 01 | ೪ 
3091 (ರಗ ವ ೯ 9 | 01 0೯87ಪ0ರ್ಷ1€ [1.6 | *ಟ 
ಚಟ್‌ 6 | | 
01`36101 ತಕ ಇಂ ಗತ ಕರಕರ ಕಜ ₹ 1 ಕ್ಷ €। ಆ 2೭೭8 ೫೫00. | ಕಡೆ 01 | ೪ 
೯13 8€1 ಹ ತ 0 0೭2 ೪] [| ( ಲ್ಪ ಡು 1 [ಬ್ಲ ್ಪಛ | 11ರ (1ೇ(ಉ್ಲಉ 81 “ತೆ | 
ಹ .  ' ಗಿ | 
ಇಟ್‌ ಜಬ (ಬಸ ? 0ಬ ತ ಷ್ಟ 1 (ಅ ಜಟ್‌ | 1[ 3 
[ ಸ ೆ | 
903421 [1 9 (1(ಬ£9/16/ 621) 99108962ಶ9 ೫ ರ ಹೆಡೆ 
ಕ ೆ ಸ ಕ 
2 | "ತ 1'21 ಓಇ ಇ.ಸ] ಬಲಲ ಟು ಕಕತ 15೩ $ ಗ್ರೆ 11 ೆ 1] 2] ೭1 | ಕ ಸಜಾ ಸ (ಕಾಕ ರ ಪ ಅಂತಕ | 
ಹ ' | | | 
21'1- 891 |2 (( 019190912111, £ , ೨ ರಲ ದದ ರ ದ ಗ ರ್‌ 2೨2 ಚ ಚ್ಚ್‌ 
1 | ' `'ಸಂಭಿ 21 
೭0-೨- 0 ಹ! 11 ಕರಣ ಕಕ |ಇಭರತ ಹ [ಇಷ ನ ಕಳದ | ಕಿಡಿಯ ನ ನ 8 ೫] 12 ೆ ಕರ್ಚಿ ಕ ಲ ೨೧೦೫2 
ಣು | [ 
ಉನ 01111/1111 ಐ [2 1161((1[೬ 
[1 ಶಂ್ರ18 19161] £1 | ೭। |(1[01]6)8|೬ 919] ಜ್ಞ | ಎಂಜ ರ 
ಗೈಷಿಟುಎಗರಲ 706 ಇಟಿಪಿಐ ಭ£ ಸೂಪ ಭ 





“ಜಟಿಲ 2ರ ಐಡರ 28 680980 `ಸ ಗೋಣ 34 614 ಒಿಟಗೋಂ ಗಣ 
ದ್ರಭಂ ೩೦೫ (00% ಊರೀಭಭ ಜಯ 1೦8 ಬಾಲ ರೋಜ ಉಳ. ಜನ ಡಧೀಬ ೨ಎ 00 ನಗಾಲಾ 


ಐ 


೪ಿಅಭಿವೃದ್ದಿ ವಿಧಾನಗಳು 


ಡಾ 
12 


508 


ಸಂಯೋಜಕ 


2888 » ಸಿ00 ಸಂಕರದಿಂದ ॥ 


ಇ 
ಟಟ 


ಸಾಕ 


ಗಿರಬೇಕು. 


ಇಂ ಧರ ಭಾ ಸ ಜರಾ ಬೆ ಧರ್‌ 
ಇ ದಿಬ್ಯ ರಜನ ಗಾಲ್ಬ್ಬ ಘೂ ಯಿರ್ಯೂಯ 


ಲಕ್ಷಣಗಳ 


ರಾ 


ಸಂತತಿಗಳಲ್ಲಿ 
ವಾಸ್ತವಿಕ 


ಮತ್ತು ನಂತರದ 
ನ್ನ ಪಡೆಯಲಾಗುತ್ತದೆ. 


ಭಟಕಗಳೂ ತವ 


ದ್‌್‌ 
ಪ್ರ 


ಛ್‌ 


ತ 
ದಿತಿ 
ಧ 


ಓರೆ ಗೌರ ಕಾ ಕಾ 
ಓಮು ರಟ 


ತ್ನಗಳ ವ 


ದಾ 


ಳು 


ಕಣು 


ಪರಿಣಾಮಗಳಲಿ ಒಂದೇ 


ಕ್ಯ 


ಬ. 


ಹ 
ಕ್ಷಣಗಳ ಮೇಲೆ ಎಲಾ 
ಎ ಇ 


ಹ್ತ 
ಇ 


3 


ಓರುವಲಿ 


ಲಿಶೆಯಿಲ 
ಹಜ್‌ ಇದೆ ಸಾಜ 
ಸ್ಥ 


ಣಾ 


ಡಿಗಳ ಅಧಿಕ 


ಇತ 


ಹು ವಾಗ ಕರಾ ದ ತಾಗ 
ಶಬರಿ ರೂಪದಿ ಪತಾರ್ಹಡಿ 


ಸ 
ಕ್ತ 


ಕರೆ 
ಹ 


ಬ್ಲಾಕ್‌ 


ಲಿಸಿರುವಂತೆ, 


ತು 
ತ 


(1913) ಗಳು ಪರಿಶಿ: 


ಧು 


ಪ್‌ನ ಒಂದು ಸಂಕರದಲ್ಲಿ ಪ್ರಬಲತೆ ಅವರಿ 
ವಿಧಾನದ ಒಂದು ಸೃಷ್ಟೀಕರಣದ ದತ್ತಾಂಶಗಳನ್ನು 


ದು (ಕೋಷ್ಟಕ 47). 
ಈ ಫಲಿತಾಂಶಗಳಿಂದ, ತೆನೆ ನೀಳದಲ್ಲಿ ೯5, ಮಧ್ಯಸ್ಥ ವಾಗಿತ್ತೆಂದೂ, ಆದರೆ 


ಸ 
ದ 


ಇಗ, 


ಸ 733] 
ಪೂರ್ಣಪಾಗಿರುವ ಸಾವತಾನ 
2 


'ಡೆಯಬಹ 


ಈ 
ಛು 


ಕ 
ವ 


ನತ್ತು ಜನ್ಮದಾತೃಗಳಿಗಿಂತ 
ನಿರೂಪಿಸಿರುವ ಕೆಲವೇ ೫, ಸಾಲು 


ಧ್‌ 
2 


ದೂ 


ಜಾ 
ಇಂದ್‌ ಭಟ ಗಾ್‌ 
ಕ್‌ 


ಗಿರಲಿನ್ಬ 


ಡಾ ಗತೆ ಕ್ಯ ನ 
ಛೆ 
ಗಿ ಇ ್ಲೌ 
ಕ 
ಇಟ! 
ಣೆ ದ ಅ 
| _3ಳ್ಛ 
ಣ್ಮ 4 ಜೆ 
ಆ ಛಿ 
ಇ ಓಘ 
1 
2. ಗಸೆಿ 
ಗೀ ೫% 
ಟ್ರದಿ ಕೃಷ್ಟ 
ಕ್ಷ ಕೆ 
ಇ ದ] 
ಗ್ಕಂಸ್ಸಿ್‌್ಗ 
ಜರ ನತ್ತ ರಿ 
ಓ.ಡ್ಚೊ 
ಇ ಡಿ ಫೆ 
ಇ 6೧ 
೬ 1೫ 12 ( 
ಚ ೬... 
ಶಿಕ 
ಇ ಜಾ 
4] 
ಗೆ] 1 ೧೩ 
ಲ ಬ್ಬಂಗ್ಸ 
ಟಿ ದೆ 
ಬ್ಯ 
8 1? 
ಕ ತೆ 
೫ ಛೆ. 
ಅಭ ಯ ಸ್ಣತ್ಪ 
ಜಟ 1 
ಇ % ತ್ತು 


. ವ್ಯಾಸ, ಕಾಳುಗಳ ತೂಕ, ಕಾಳುಗಳ 


ಜದ 
ಆಗಲ, ಸಸ್ಯಗಳ ಎತ್ತರ, ಕಾಂಡದಕ್ಷಿನ ಗೆಣ್ಣುಗಳ ಸಂಖ್ಯೆ. ಪ್ರಶಿಸಸ್ತದ ಕಾಂಡದ ನೀಳ 
ಕ್ರ ನ್‌ ಗ ರೆ ಟ್ರ ಕ್ರ 


ಹ 


ಪರಿ 


ಅಂತಹ 


0 


ಗಾ 


ರಶಗಳನ್ನಿತ್ತಿದ್ದಾರೆ. 


ಶ ದತ್ತಾ 


ಸದ್ಮಶದ 


ಣಿಗೆಯ ಅವಧಿಗಳಿಗೆ 
ಕ ಲಕ್ಷಣಗಳಿಗೆ, ಅನೇಕ ಘಟಕ ಜೋಡಿಗಳು ಕಾರಣವಾಗಿಮುವಾಗ, ನ್ಯವಿನಲ್ಲಿ 


ತೃ ವಿಧಗಳನ್ನು ಪುನಃ ಪಡೆಯುವುದು ಕಷ್ಟವಾಗಬಹುದೆಂಬುದನ್ನು ಸ್ಪಷ್ಟ 


ಜಾ, 
ಭ್ರ 


ವಾಸ ್ರಿಶ್ದೇಕ 
ಉತತ್ರ ಲ್ಕೆ 


ಟ್ರ 


ಹ 
ಸ! 


ಹಾ 
ವ! 
ಪಡಿ :ಬೇಕಾಗುತ್ತದೆ. 


ಮಾಣಾ: 
ಗತ್‌ ಕ್‌ 


ತಳಿ 


ದು. 


ವ್‌ 
ಗ್ದ 
೫ 
ಗ್‌ 
"ಿ 
ಡಿ.1] 
ಟಿ 
ಜೆ 
ತು 
ಗ್ಸ್ನ್ಛ 
ಸ್ತು 
ೆ 
ಗ್ರ 
೪ ನ 
2 
ಕ ್ದ್ಯ 
ಸ 2 
ಕಿ 
1 ಸ್ಯ 
ಲ್‌ 


ಹಾಸ ಜಾರ, 
ದ್ಮಿಏನ 


ನ್ನ್ನ ಬೆಳೆಸ್ಸಿ ಅದರಲ್ಲಿ ಅಪೆ 
ಅಭಿವೃದ್ಧಿಕ ಸಾಮಾನ್ಯವಾಗಿ ಬಳಸುವ ವಿಧಾನ ವಾಡಿಕೆಯಾಗಿ, ನ್ಯ ಮತ್ತು ನಂತರದ 


ಲೆ ಎ, ಸಾ 
ಗಡೆ 


4 


ಮುಸುಕಿನಜೋಳದಲ್ಲಿ ಪಿತ್ರಾರ್ಜಿತತೆ (ರಿಕ್ಕ. ತೆ) 509 


ಮ ಕರಾ ಡ್‌ ಕ್ರತಕ ಡು ಥೆ ಮ ಡಾ ಇ ಹ ತ ಬ ಜಾ ಇಜಇಜ ಂ ದ್‌ ಭಾರತ್‌ 
ೇರ್ಪಡು ಸಂತಶಿಗಳ ಸಾಲುಗಳಲ್ಲಿ ಆಯ್ಕೆಯನ್ನು ಮುಂದುವರಿಸುಸುದರಿಂದ ಜನ್ಮದಾತ್ಮ 

ಪಾ ಜಗ್ಗ ಲಗ್‌ 2 ತ ಸದ್‌ ಕಶೇಟರ ದ 

ವಿಧಗಳ ಪ್ರನಃಸಾ ಪನೆಯನ್ನು ಪಡೆಯಬಹುದು. 


ಹೋಗಾ ಶ್ರ ಇದಗ ಕಾಲ ಇ. ಛಲ ಕ್ಷ ಕ ದರ್ಗ ಸ್ಲಾರಾತನ್‌ ಶ್‌ ಆ ಟ್‌ ಬ 5 ಹ 
ಅಂಕುವಿರ್‌ ಸವ್‌ ಮತ್ತು ಸ್ಮತಿ (1೨950) ಐಟಿಮೂಹಾತ್ಮಕ ದಕ ಇರರು ತೇ 
ಧಃ ಭು 


ದದ್‌ ಅ ಸರದಾರ ಹು. ಗ ಸದ್‌ ನರರ ತ ಬ ಜ್ಞಾ (ಇ 
ಇಹಲಕಾರಕ ಚಿತ್ರಣವನ್ನು ಕೊಟಿ ದಾರೆ. 12 ಸ 


ವೆಗ್ಗಭಿ ಇಲದ ತರಗ ಹದಯ ಇಗ್ಗೆ ಇ ಅದಲ್ಲಿ ಸು ಇ ತ ಆ ಎ ತ ಎ ಇ ಜು ಜ್ವ! ತೆ ಲಷ ಕಾ ಅಜರ 
ತೆನೆಗಳಗೆ ಸಂಬಂಧಕವಾಗಿ ಶುದ ಸ.ರುಗಳ ವಿವಿಧ ವಿಭ್ಯದಗಳನು ಬಡತ್ತೇಕಿನಬಾಯ್ಟು, 
ಹ ಎಮ್ಮ ಡ್‌ ಸ್ಸ ಇ 
ಹ 1ಂಔ೮₹ಇಅ್ವ ಛ್‌ ಕ ಫ್‌ ಎ ಸಕಾಲ ಲ್‌ ಸಷ ಹ ತ್‌್‌ ವನ ವಜೆ 
ಲ ನ್ಮ್ನದು ಇತರ ಎಲ್ಲಾ ಅಂತರ್‌ ಸಂಸರಗಳೂ ಸಂಧಿ ಸರಿಮ ದಾಗಿ ಬೀರ್ಪನಿಕ 
ಇ 


ಪರಿಚಿತ ಬಿಂದುಗಳಲ್ಲಿರುವ ವಂಶವಾಹಿಗಳೊಡನೆ ಸಾಲು ಸಂಖ್ಯೆ 
ಘಟಕಗಳ ಸಂಲಗ್ಮತೆ 








ನಾ ಆ ೦ಆ೦ಆ ಅರಾ ಡಸ ಟ್ಸ್‌್‌ಚ್ಮ ಫ್‌ 00 ್ಕ ್ಸ ರ್ತ ಕ್‌ ಎ ಜ 
ರು ಎ ಟಖ ಸ ಟರು ಔ ಬೈಕ ಧನಗಳ ಟ3 ಪುನ ಸುಧಭುಟರ ವರದ) ನ್‌ಂ 12] 
ಅ ಧು ತ | 
ನ “ಗಲ್‌ ದ್‌ ನಾಗರಾಜು ವಧ ಇ ಧಾಹ ೫ ದಾಸಾ ಚ. ಹ ಬ ಬರ ಟು 
ಆಧಾರಗಳನ್ನು, ದರ್ಣತವಂತು ನಶೆಯ ನದ್ವಿಕಷ್ಕ ಧಿವಶುವಗೆಳ ದಿವ ಒರನಿವಿ ನನದರ 
ತ್ಮ ಆ ಟು ಕ 
ಆ 2 ಗ ಇಂ ಅಗ್ಗ ಭ್ತ ಇಯ ಕಣ್ಣನ. ಪಲ್ಲ ಬೃ ರಾ ತರತರದ ದಲ್‌ ಹ ಆಸ ಳ್‌ ಪ ್ಪ್ಪ್‌ು 
ಬುಡು ಒಟಿಟ ಯ, ಪಂ ಸೆ ಬದಿ ಎಬಿ ವಮು ಬೌಟಿವಪಕ್‌ನರ್‌ ಕ ಲೌತ 7ನಗಳ ದಶಜ್ಲ್ತ ಸ ಹಿಂಖಿಗ ಶಮಿ) 
ರ್ರ ಅ] ಹಾ 
ಇಲ್ಲೇ ಸನ ಎ ಅಸಿದ್ದೆ ದ್ದ ತರಳೆ ಪಡೆಯಲಿದೆ ಆ ಬಸ್‌ ಬ ಬ ನ್ನ್ನ ಡಲ ಕರಾ ಪಾತ್‌ 
ಪಟರೀಲನಗಳಿಂದ ಪಡೆಯಲಾಗಿದೆ. ಹ ಗ 6 ವ. ಬಗ್‌ ಜಿ 6 ಇಾವದಿಯ ಹಬಾ ಕರು 
ಹ ದ ಗಾ ತಾಗು ಕಾ ಈ ನ ತಾ ರಾರ ಲ ಪ ಮ ಎ ಜ್‌ 
ದೋ ಗ ಜಾ ಆ ಬರ್ತಾ ಪಜ್ಯನ ಗರ್‌ ಎಡ ಕಾ ಕದಾ ಹಾರ್‌ 
ಗಳಿಗೆ ಬವ ಟು ಯಂ ಪಯಿರ ಮಿಯ ಭಾಪು ಭಾ ಯ ಇಸಿ ್ಠೃ ಅಷ್ಮಿದ್ಲಿ ಓಟ ಜಿ ೮ 2 ಇ ಲ್ಲಿ ಮ ೫೫ ಇಂತ 1 ಲ್ಯ ಬಾಬರಿ | 
ಕುದರೆ ಗದೆ ಕಾ ೊ ಭಾಭಾ ದ್ಯರ್ಯ ರಾ ಭಾವಿರಾ ಕಾಗ ಗಾ ಕರಾದಾಹಾ ದರ್‌ ಬ ಟ್‌ ್ಪ 11 ಹ ಅ ರ ಸಭ ಟ್ಟ 
ರ್‌ ಅರ ವ ರು ಟುಲ್ಲಒ ಕಂಠಣ ಸಾದ ಸ*ಗಗಜ % 13 ಭಟ ಸ ಪಸ ಬಹ 155 ಪ ಲು 
ಸ ಭ್ರೂಣ ಇಗಗಳ ಸುಲಗ್ಮತೆಯ ಸುಮಿಖಧ ಅಧ್ಯಯ 
ಹ ದ ಡೆ ಜಾಮಾ ದತ್ತ 231 ದ ತ ಪ 2 ಹಾಕದ ತಾಲ ತರ ದ್‌ ಕಾ ಗಜಾ ಬ್ಗ ಇತ್‌ 
ಗಳನ್ನು ತ್‌್‌ ಕಾಷ್ಟ ಲ (1 ಮ ಬಟಟ ಬಟರ ಎ, ವಾಮ ಸಹಿಪಿವ ಬಳುವ ಯರುಪ್‌ ತಳಿ 
ಬ್ರ 
ಎಷ್ಟ ತ ಇಇ ಇ ಒಪಷ ಇಹ ದಾಮ ಸ ದಾ ಷ್ಟ 
ಗೆ ಕ್‌ ಜಾತಾ ತವ ಹ 0% 
ಕ ಸ ಗ ಲೆ 2 ಪಾರಾ ಜದ 2 ಅಜ *ರ್ವ" ದ ತದ 
ಕ್ಯು ; ಪ ವವಿನವರ ಶ್ತ ಹ ಅ ಭು ಮ ತಿ 
ಕ . ಶತ ದರಾ ರಾಧಾ ರ ತ ಒರ್‌ ಹೆ ಕಾ ಸ ದರ್‌ 
ಯಂನವ್ಪಿ ಸ ದೀಶ ಮರವನ್ನು ಶ್ಲಜುತ ಕ ಸುತ ಜಚ 
ಭು ಲ ಜೇ ಹ (ಸತ್ರ ಕ 
ಜಟ ರಿಸ (ಭೂ 
ಗಳಿಗಾಗಿ ೩ ಕೊಷ್ಣಕ ಎಕ) 
ಕೆ 
ಣ್‌ ದ್‌ ದರ್ಚದೌ ಸ ರಾರ ಯ ಪಕ್ಕ ಎರಬ ದ ದು 
ತಾ ಧೋನಿ ಕರಡಿ [| (ಡಾ ಇಟ ಬಒರ್‌ಜರ ಜಗ ಯಯ ಇಟ ಬಸಿ ಒಟ 
ಹ ಕಾ 44 ತ564್ಕ 
್ಟ 2. 101 ೪. ಟಟ ೫೧. 
ಎರ” ಹ 
ರ್‌ ನೆ ೯ ಡಾ ಆರ್‌ ದರ್ಯಾ ರ್ಯ ಇಕ್‌ ಜರ್ದ್ಯ ಇದೆ ತೊ ದ ಎ ಯ ರಾ * ನರ ಇ ಧನಾ 
“ನ್‌ ಆಂ ಬರುವ ಒಂಲ್ವರಿಲಿ ಕಣ್ಣಾರ ಯಲ ಜಾ ಅಯಿಲ್ಳ ಕಂ ಇ ಜಯ ಕ ಅಲಿ ಕಿ ಇ ತ 1 ತು 
ಇದ್ಯಾಗ್ಗತೆ ತಾನ ಕಡ ಹ ಹ ಟೋ [  ್ಸ್‌ ಹ ಕ್ಲಪಘ್ರ್ರಾ ಶ್ರಾ್‌್ರಭ್ರಸಟ್ವರ ರಶ್ಪ್ರ್ಷಿರ್ತ ರೂ ಚಟ್ಟ 
ಸಂಯೋಪನೆಯಿರಬಹುದೆಂದು ಕಂಡು ಬಂದ ಸ.೭. ಮುಟ್ಟಿ ಗ ಪ್ನ್ನಸತವಡ ಸರಃ 
ಕ್‌ ನ ಲ 
ಹ ಎ ಹ ಇ ಪ ಶ್‌ ೫1೫13 ೫. ಪ್ರ ದ 
ಎಂ ಗ ಬ ಲಿ ಹ ಹರ್‌ ರ್ಪ್ಪ್ತ್ಹೂ ಹ 
ಗ ಣಃ ೂೊಂದನ್ನು ಚಿತ್ರೀಕ ಸುತ್ತದೆ. ಕೊನೆಯದು ಅಬಿ ರಜ ಯಪ ಬ ಯುವಿ ಬ್ರ. 
ಇಾಗ್ತ್ನ ರ್‌ 
ಕ ಇಗ ಶಿ ೯. ರಾಧ ರ ೧. ಇಟ್ಟ ಟ್‌ ಪಟ್ರಪ ಯ. ಹಾ ಜಂ. ರಲ 
೩೦ದು ಘಟಕಜೋಡ ರಯ ದಸ್‌ ಜಾ 1ರಲ್ಲಿ ಜಪ ಚ ಯ ರ ಕ ಟಟ ಫ್‌ ಟು ಅಗರ ಮಟ್ಟ ಕಿಲಿ 
ದ 


ಡಿ 
೫ 


ಹ ಗಳಿಗೆ ಸ ಗಾರು ಕಾರ್ಯಾ ಬ 1. ಇಡ ಛಗಚ್ಟ 1 ಥ್ರ ಫಾ ಸ್ಸ ಇರಾ ವು ಒಂದರ 
ದಿಂಡು ಪವರ್ಣಿಗಷಿ ಕುರಣಬಾದ ಜ್ಯ ಬಳ ಜೋ ದಿಹಿಂವದರೊಡದವೆ 


ವಾಸ ಇ (೫ ೧ ಡಾ ಖಾ ಬಗ ಆ ಆ ಜ ಜಸ ಜಾ ಹಾ 
ಸಂಲಗೃ ತೆಯನ್ನು ತೋರ್ಪದಿಸುತ್ತದೆ. ಎಂಬ ಊದು ಧಾರವಿಂದ ಈ 


ತ್‌ 
ಗಂ 
ಇರು ೯ೌ 
ಓಗ್ಗಲ್ಲಿ 
ಇ ೪ಲ್ಪ 
ಗ 
1 
೯ 
ಛಿ 
ಜೌ 
_ 


ದ್‌ ಕ್ಮ ಡ್‌್‌ ಹ ತ ಚ ಹ ಇ 4 
ಎರ್ಪಕವಾಗಿ ವಿವರಿಸಬಹುದೆಂ ನ 


ವಾ ಬಬ ಪ ಯ ಯ ್ಬ`%ೂ ಸಾ ದ್‌ ಹ 


510 ಸಸ್ಯ ತಳಿಲಭಿವೃದ್ಧಿ ವಿಧಾನಗಳಂ 


ಕೋಷ್ಟಕ 48 ; ಕುಯೋಡೆಂಟ್‌ ಗೋಲ್ಡನ್‌ ಬಾಂಟಮ*ನ ಸಂಕರೆ 
ಮತ್ತು ಹಿಂಸಂಕರಗಳಲ್ಲಿನ ವಿನಲ್ಲಿ ದಿಂಡುವರ್ಣ ಮತ್ತು ಸಾಲುಸಂಖ್ಶೆ 








ತೆನೆಯಲ್ಲಿನ ಸಾಲುಗಳು | 8, ಸಂತತಿ ಗ್ರ » ಗೋಲ್ಡನ್‌ಬಾಂಟಮ್‌ 
ಪ್ರಾಪ ಸ್ವಷ್ತಪತಾ ಸಾ| 43.2. 21 108 
8 24 163 
10 3 4 | 94 | 109 
12 40 17 ! 116 101 
14 46 6 | 1 | 1 
16 1.41 1 ೯ ಸೆ 
18 2 ; 01! 
| | 
| ಒಟ್ಟು .....- 108 30 ಗ್‌ ರ್ಣ 
ಕ 0.03 0.0001 


೫ ಈ ಕೋಪ್ಪಕದಲ್ಲಿ ೫ ಕೆಂಪುದಿಂಡು ಮತ್ತು £ ಬಿಳಿಯದನ್ನು ಸೂಚಿಸುತ್ತದೆ. 

ಸಾಲುಸಂಖ್ಯೆ ಮತ್ತು ಒಿಷ್ಟ-ಸಕ್ಕರೆ ಭ್ರೂಣಾಹಾರಗಳಿಗೆ ಕಾರಣವಾದ 5 
ಘಟಕ ಜೊತೆಯ ನಡುವಣ ಸಂಲಗ್ನತೆಯ ಸಂಬಂಧಗಳ ಪರಿಶೀಲನೆಗಳಲ್ಲಿ, ಸಂಕರಗಳನ್ನು 
ಎರಡು ಸ್ಥಿ ತಿಗಳಲ್ಲೂ ಅಂದರೆ, ಅಧಿಕಸಾಲು, ಸಿಹಿ: ಕಡಮೆಸಾಲು, ಪಿಷ್ಟ; ಮತ್ತು 
ಕಡಮೆಸಾಲು, ಸಿಹಿ ಅಧಿಕ ಸಾಲು, ಪಿಷ್ಟ, ಮಾಡಲಾಯ್ಕು. ಎರಡು ವಿಧಗಳಲ್ಲೂ 
ಕೆಲವು ಸಂಕರಗಳಲ್ಲಿ ತಳೀಯ ಸಂಲಗ್ಗತೆಯ ಆಧಾರಗಳಿತ್ತು; ಇತರ ಸಂಕರಗಳು 
ಅಂತಹ ಸಂಯೋಜನೆಯನ್ನು ತೋರ್ಪಡಿಸಲಿ ವಿ. 

೫೫ ಘಟಕ ಜೋಡಿಯೊಡನೆ, ಸಡಿಲ ಸಂಲಗ್ಮತೆಗೆ ಸ್ಪ ಸಲ್ಪ ಆಧಾರ ಕಂಡುಬಂದಿತು. 
ಆಲ್ಯೂರಾನ್‌ ವರ್ಣ ೧ ಮತ್ತು ಸಾಲು ಸಂಖ್ಯೆಗಳಿಗೆ ಕಾರಣವಾದ ಘಟಕ ಜೋಡಿಯ 
ನಡುವೆ ಸಂಲಗ್ನತೆಯ ಆಧಾರವನ್ನು ಕೂಡ ದತ್ತಾಂಶದ ಅಧಿಕ ಭಾಗ ತೋರ್ಪಡಿಸಿದವು. 

ಸಂಯೋಜನ ಶಕ್ತಿಯ ರಿಕ್ಕತೆ 


ಕೆಲವು ಅಂತಃಸಂಕರ ಸಾಲುಗಳು ಉನ್ನತ ಸಂಕರಗಳಲ್ಲಿ ಅಥವಾ ಅತ್ಯಧಿಕ 
ಸಂಬಂಧರಹಿತ ಸಾಲುಗಳಲ್ಲಿ ಉತ್ತಮ ಸಂಯೋಜನೆ ಪಡೆಯುತ್ತವೆಂದೂ, ಆದರೆ ಇತರ 


ಮುಸುಕಿನಜೋಳದಲ್ಲಿ ಪಿತ್ರಾರ್ಜಿತತೆ (ರಿಕ್ಚ. ತೆ) 511 


ಅಂತಃಸಂಕರಗಳು ಬಹುಮಟ್ಟಿಗೆ ಸಾಮಾನ್ಕವಾಗಿ ಕಡಮೆ ಸಂಯೋಜನಾ ಶಕ್ತಿ 
ಯೆಂದೂ ನಿರ್ಧರಿಸಲು ಮಾರ್ಗವಾಗುವ ಅತ್ಮ್ಕಧಿಕ ಮಾಹಿತಿಗಳಿವೆ. ಈ ಪೂರ್ಣ 


ಟ್‌ ಕ 

ಕ ಕ್‌ 
ಸಮಸ್ಯೆ ತಳಿಅಭಿವೃದ್ಧಿ ವಿಧಾನದ ಅಧ್ಯಯನದಲ್ಲಿ ಸ್ವಲ್ಪಮಟ್ಟಿ ಗ್ಗೆ ಪರಿಗಣಿಸಲಾಗಿದೆ ; 
ಈ ಊಹೆ ಅಂತಃಸಂಕರ ಸಾಲುಗಳನ್ನು ಅವುಗಳ ಸಂಯೋಜನಾಶಕ್ತಿಯ ಪರೀಕ್ಷೆ ಮತ್ತು 


ಇ ಕ್ಯ ಕಾ ತ್ರ 1. (ಗ ಇಷ್ಟ ರಲಲ ೧ ಕಾತ್‌ ಸೃ ಹಾ ಕ 
ಯಾವುದಾದರೂ ವಿಶಿಷ್ಟ ಸಂಕರಣದಲ್ಲಿ ಬಳಸಲು ತಳೀಯ ಭಿನ್ನತೆಯ ಸಾಲುಗಳ 


ಆಯ್ಕೆಗೆ ಮಾರ್ಗವಾಗಿದೆ. ಈ ವಿಧಾನದ ಸಾಮಾನ್ಯ ವ್ಯಾಪಕ ಬಳಕೆಯ ಯಶಸ್ಸು 

ಜೆಂಕಿನ್ಸ್‌ ಮತ್ತು ಬ್ರುನ್ಸ್‌ನ್‌ (1932)ಗಳ ಕಾರ್ಯಗಳಿಗೆ ದೊರಕಬೇಕಾದರೂ, 

ಸಂಯೋಜನಾಶಕ್ತಿಯ ಪರೀಕ್ಷೆಗಾಗಿ ಉನ್ನತ ಸಂಕರಗಳ ಬಳಕೆಯನ್ನು ಪ್ರಥಮತಃ 

ಡೇವಿಸ್‌ (1927) ಸೂಚಿಸಿದ. ವ್ರ (1939), ಹೇಯ್ಸ್‌ ಮತ್ತು ಜಾನ್ಸನ್‌ (1939), 

ಹಾಗೂ ಜಾನ್ಸನ್‌ ಮತ್ತು ಹೇಯ್ಸ್‌ (1940)ರು ವ್ಯಾಪಕ ಅಧ್ಯಯನಗಳನ್ನು ಸಂಗ್ರಹ 

ಮಾಡಿದರು. ಸರಾಸರಿಯಾಗಿ, ಏಕಸಂಕರಗಳಲ್ಲಿನ ಇಳುವರಿ ಶಕ್ತಿ, ಸ್ಪಲ್ಪವಟ್ಟಿಗೆ 
ವ 


ಡ್‌ 


ಸಾದೃಶ ಉಗಮ ಪಡೆದ ಸಾಲುಗಳಿಗಿಂತಲೂ, ಉಗಮದಲ್ಲಿ ಭಿನ್ನವಾಗಿರುವ ಸಾಲು 


ಡೆ 
ಗಳಲ್ಲಿ ಅಧಿಕವಾಗಿರುತ್ತದೆಂದು ಇದರಿಂದ ಕಂಡುಬಂದಿದೆ... ಉನ್ನತ ಸಂಕಂಗಳಲ್ಲಿ 
ಸಂಯೋಜನ ಶಕ್ತಿಯ ಆಧಾರದಿಂದ ವರ್ಗೀಕರಿಸಲಾಗಿರುವ ಭಿನ್ನ ಉತ್ಪ್ಸತ್ತಿಮೂಲದೆ 
ಅಂತಃಸಂಕರಗಳನ್ನು ಬಳಸಿ, ಇಳುವರಿ ಶಕ್ತಿಗಾಗಿ, ಅಧಿಕ ಮತ್ತು ಕಡಮೆಯ ಎರಡು 
ಪಂಗಡಗಳನ್ನು ರಚಿಸಿದ ಜಾನ್ಸನ್‌ ಮತ್ತು ಹೇಯ್‌ (1940), ಸರಾಸರಿಯಾಗಿ, 
ಕಡಮೆ . ಕಡಮೆ ಸಂಕರಗಳು, ಕಡಮೆ : ಅಧಿಕ ಅಥವ ಅಧಿಕ. ಅಧಿಕದವುಗಳಿಗಿ:ತಲೂ 


ಕಡಮೆ ಇಳುವರಿಯಿತ್ತವೆಂದೂ ; ಆದರೆ, ಕಡಮೆ . ಅಧಿಕಗಳ ನಡುವಣ ಸಂಕರಗಳ 
ಗಳು, ಸರಾಸರಿಯಾಗಿ, ಆಧಿಕ. ಆಧಿಕ ಸಂಕರಗಳ ನಡುವಣವುಗಳಷ್ಟೇ, ಉತ್ತಮ 
ಇಳುವರಿಯಿತ್ತವೆಂದೂ ಕಂಡುಹಿಡಿದರು. 

ಎಕ್‌ಹಾರ್ಟ್‌ ಮತ್ತು ಬ್ರಯಾನ್‌ (1940) ಎರಡು ಭಿನ್ನೆ ತಳಿಗಳಿಂದ ಅಂತಃ 
ಸಂಕರಗಳನ್ನು ಆಯ್ಕೆ ಮಾಡಿ ಒಂದು ತಳಿಯಿಂದ ಪಡೆದವನ್ನು ,& ಮತ್ತು 8ಗಳೆಂತಲೂ, 
ಇನ್ನೊಂದರಿಂದ ಣಡೆದವುಗಳನ್ನು ೫. ಮತ್ತು 3/ಗಳೆಂತಲೂ ಕರೆದರು. ಒಂದು 
ತಳಿಯಿಂದ 2 ಅಂತಃಸಂಕರಗಳನ್ನು ಮತ್ತು ಇನ್ನೊಂದರಿಂದ ಎರಡನ್ನು ಆಯ್ಕೆ 
ಮಾಡಿರುವಲ್ಲಿನ ಯಾವುದೇ ದ್ವಿಸಂಕರಗಳ್ಲಿನ (& ೬8) » (37) ಇಳುವರಿ, 
(& ೬೫) ೬ (8 ೬3/) ಅಥವಾ (೩ ೬3/1) ೬ (8. 2)ಗಳಿಗಿಂತಲೂ ಗಮನಾಹ 
ವಾಗಿ ಅಧಿಕವಾಗಿತ್ತು. 

ಸಂಯೋಜನಾಶಕ್ತಿ ರಿಕ್ಕತೆಯ ಹಲವು. ಅಧ್ಯಯನಗಳನ್ನು ಮಾಡಲಾಗಿದೆ. 
ಉನ್ನತ ಸಂಕರಗಳಲ್ಲಿ ಪಿತೃಗಳಾಗುವ ಅಂಶ.ಸಂಕರಗಳು ತಮ್ಮ ವೈಯಕ್ತಿಕತೆಯನ್ನು 
ಪ್ರಥಮ ಬೇರ್ಪಡಿಕೆ ಸಂತತಿಗಳಲ್ಲಿ ತೋರ್ಪಡಿಸುತ್ವವೆ ಮುತ 

ಣ್ಠು 


ಮುಂದಿನ ಅಂತಃಸಂಕರ 
ಸಂತತಿಗಳಲ್ಲಿ ಸಂಬಂಧಕವಾಗಿ ಸ್ಥಿರವಾಗಿರುತ್ತವೆ. ಕರದ ಮೊದಲ ಸಂತತಿ 


512 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಶತ 8 ನ್ಮ 
ಶಕ್ಕಿಯವುಗಳಿಂದ ಪಡೆದ ಸ್ವಪರಾಗಸ್ಪರ್ಶ ಸುಲುಗಿಳಲ್ಲಿ ಆಯ್ಕೆಯ ಮುಂದುವರಿಕೆ 
ಯನ್ನು ನಿರ್ಧರಿಸಲು ಮಾರ್ಗವಾಗಿದೆ. ಸಂಯೋಜನಾಶಕ್ತಿ ಅಧಿಕ ಸಂಖ್ಯೆಯ ಪ್ರಬಲ 
ವಂಶವಾಹಿಗಳಿಂದ ನಿಯುಂತ್ರಿತವಾಗಿದೆಯೆಂದೂ ಮತ್ತು ವಿವಿಧ ವಂಶವಾಹಿಗಳ 
ಪರಿಣ:ಮ ಹೆಚ್ಚು ಕಡಮೆ ಒಂದೇ ಮೌಲ್ಯದ್ದೆಯ ಆಧಾರಗಳಿಂದ ಈ ಫಲಿತಾಂಶಗಳನ್ನು 
ಫೆ 
ಜಿಂಕಿನ್ಸ್‌ ವಿವರಿಸಿದ್ದಾನೆ. ಸ್ವಸಂಕರದ ಆನುಕ್ರವರಿ ಸಂತತಿಗಳಲ್ಲಿ ಅಕಸ್ಮಾತ್ತಾಗಿ 


೦4() ಸಾಲುಗಣು 3 ವರ್ಷಗಳ 


( ಜೆನ್ಸ್‌ (1 
ಷಿ ಣ್‌ ಇಕೆ ಕ ಅಗ ರ ಹುದಾ ಇ 
ವರೆಗೆ ಸ್ವಸಂಕರ ಮಾಡಿದನಂತರ ಪರಕೆ ಬ್ರುರಯವಾಗಿದ್ದು, 4 ಅನುಕ್ರಮ ವರ್ಷಗಳ 
ಟು ಕರ 
ಪ್ರತಿಯೊಂದರಲ್ಲೂ ಉನ್ನತ ಸಂಕರಗಳಲ್ಲಿ ಪರೀಕ್ಷಗೊಳಪಡಿಸಿದ ಕ್ರುಗ್‌ ತಳಿಯ 7? 
[ು ಹಾ. ಣಾ ಇ ಅ 
ಸ 
ಜಾ 


ಆಂತಃಸಂಕರ ಸಾಲುಗಳನ್ನು ಆಯ್ಕೆ ಮಾಡಿದೆ. (ಕೋಷ್ಟಕ 49 ಮತ್ತು 50 ನೋಡಿ.) 


49 : ಕ್ರುಗೇನೊಡಗೆಯ ಹೋಲಿ: 


ಸ್‌ 

ಹ” 
ಲ ಟೋ ನಾ 2 ವೃಕ ಇದ ಕ 
ಅಂತಃಸಂಕರ ಸಾಲುಗಳಲ್ಲಿನ ಉನ್ನತ ಸಂಕರ ಇಳುವರಿಗಳು. 








ರ್ಯ ಚ 
| 1930 ; 1931, 1933 | ಸರಾಸರಿ 


| 





ಇತ ಇಲ ಗಸ್ಸೆ ಇ ಎಷ್ಟರ 
ಬಿಪತಿ ಪಶು 





ನಟಿ 2 . ಐ, _ 37.3 ,. 74.6 81.8 2.3 71.5 
ಕ ಯಿತಿ ಯ ಇ . * 519: 81,] 77.6 843 73.7 
ಸಲ್ರ85  ಬ೧ ಜು ಯಯ್ನು 22.4 | 704 | 747 | 79.2 61.7 
ಸ. ಗ96 . ಐ. , , 3179 | 79.8 79.5 86.3 70.9 

"31 | 795 | 661 (736 | 626 
೫.669. . , . 36.2 | 76.4 | 71.7 | 820 66.6 
ಕ್ರುಗ್‌ ತಳಿ 375 | 765 | 751 | 79.6 67.3 


ಸ479 ,. . .. 1. 713 ; 809 ' 669 











ಪ್ರಥಮ ಪರ್ಜದ ಸ್ವಸಂಕರದ ಉಳಿಕೆ ಬೀಜ, ಕೃನ್ನನ್ನು ಪ್ರತಿಸಾಲಿಗೂ ಬಳಸ 
ಲಾಯ್ತು ಮತ್ತು ಪ್ರತಿಯೊಂದು ಸಾಲಿನಲ್ಲೂ 16 ಸಸ್ಯಗಳಲ್ಲಿ ಪ್ರತಿಯೊಂದರ ಪರಾಗ 
ವನ್ನೂ ಕ್ಪುಗ್‌ ತಳಿಯ 25 ಸಸ್ಯಗಳ ರೇ ಪೈಗೆ ಹರದಲಾಯ ಯ್ದು. ಪ್ರತಿ ಉನ್ನತ 
ಸಂಕರಕ್ಕೆ ಅಗತ್ಯವಾದ ಬೀಜದನ್ನು 25 ತೆನೆಗಳ ಬೀಜಗಳ ಮಿಸ್ತಣದಿಂದ ಪಡೆಯ 
ಲಾಯ್ತಾ. ಮತ್ತು ಈ ವಿಧದಲ್ಲಿ ಮಾಡಿದ 162 ಉನ್ನತ ಸಂಕಂಗಳನ್ನು ಪುನರಾ 


ಮುಸುಕಿನಜೋಳದಲ್ಲಿ ಪಿತ್ರಾರ್ಜಿತತೆ (ರಕ್ಕತೆ) 513 


ವರ್ತ ಇಳುವರಿ ಪ್ರಯೋಗಗಳಲ್ಲಿ ಪರೀಕ್ಷಿಸಲಾಯ್ನ್ರು. ಭಿನ್ನತೆಯ ವಿಶ್ಲೇಷಣೆ ಈ 
ಕೆಳಗಿನಂತಿತ್ತು. 


ಕೆಇಪ್ಪಕ 50 : ಕ್ರುಗ" ಸ ಸ್ವಸಂಕರದ ಒಂದು ಸಂತತಿಯ ವೈ ಯಕ್ಷಿಕ ಸಸ್ಯ 
ಗಳ ಉನ್ನತ ಸಂ॥ರಗಳ ಲ್ಹಿ ಕ್‌ ನವರಿ "ನ್ನತೆ ತೇನ ವಿಶ್ಲೆ ಕಣ್‌, 





ದ ಡಾ | 

ಸ್ನಾತಂತ್ರೆ ತಾ ಸರಾಸರಿ 1 

ತಗ ಇತ ಗಾಢ ಗ್ರಾ ಗಲ! ಇ ಡ್‌? ಕ 
ಎಖದ್ಯನ್ನತೆಯ ಮೂಲ ಎ 40 ಕ | ರ 

ಆಂಕನಳು ವರ್ಗಗಳು | 





ಸಂಲಿಂಗಳಿು , ., . . ... ಛಿ 680,32 . 3407 * 
ಸಾಲಿಂಗಳೊಳಗೆ ರಕ್ತಸಂಬಂಧ ಸಸ್ಯಗಳು | 165 11 ತ್ರಿ 3.87 * 
ಸಾಲಂಗಳೂಳಗೆ ಪ್ರನರಾವರ್ತನಗಳಿಂ ಕ 03 43,45 | ೨0.20 * 
ಬಕ್‌ ಸುದತಿ ಯಾ“? ತು ಹ 4 945 19.97 ಪ 














ಆ  ಲಚಅಚಲೀಟ್‌[ 1119 ಹ ಕತ 








* ಅತ್ಯಧಿಕ ಗಮನಾರ್ಹವಾದದ್ದು. 
ಸಾಲುಗಳೊಳಗಿರುವ ರಕ್ತಸಂಬುಧಿಗಳಲ್ಲಿ ಸ್ವಸುಕರವ ಹ ಅನಸ್ರಮ ಸಂತತಿ 
ಗಳಲ್ಲಿ 3, |, $ ಇತ್ಯಾದಿ ಸರಣಿಗನ.ಗುಣವಾಗಿ, ದಿಷಮಯುಗ್ಮಜ ಮತ್ತು ಅದರಿಂದ 
ವಿಭಿನ್ನತೆ ಕಡಮೆಯಾಗುತ್ತದೆಂಯ ಆಧಾರದಿಂದ, ಸಂಯೋಜನಾರಕ್ಕಿ 


ಹ್‌ ಕಾಳ” ಇ ಸಾ ಇ ತ್ಲ ಹಾಕ” ತಾ ಟೂ” 
ಬೇರ್ಪಡುಗಳ | ಪ್ರಾವಬಖ್ಯತೆಯನ್ನು ಜೆಂಕಿನ್ಸ್‌ ನಿರ್ಧರಿಸಿದ. ಪ್ರಥಮ 


ಸ್ವಸಂಕರ ಸಂತತಿಯ ಸಾಲುಗಳಲ್ಲಿನ ರಕ್ತಸಂಬಂಧಿ ಸಸ್ಮ್ಮಣಳ ವಿಭಿನ್ನತೆ 17.21 ಆಗಿತ್ತು. 
ಇದರಲ್ಲಿ ಭ್ರಂಶ ಸರಾಸರಿ ವರ್ಗ ಸ 97 ಮತ್ತು ತರ್ಳಿಯಕ ವ್ಯತ್ಯಾಸಗಳಿಂದಾದ 


ವಿಚಲನೆ 57.24 ಸೇರಿತ್ತು. ನಿಂದ ಜಾ ಸಾ ವಿವಿಧ ಸಂತತಿಗಳಲ್ಲಿ 
ನಗಳ ಅನುಕ್ಟ ಮಃ ಗಿ ನ 77 
21, 5 48, 56, ಕ್ಯ 1 ಸು ನ್ನ? 13 ಕೃ 23 555 21.76, 5. 20.86 


ಕ್ಮ 
ಮತ್ತು 5, 20.42, ಆಗಿದ್ದವು. ಠ್ಯನ್ನು ಬಿಟ್ಟು ಎಲ್ಲಾ ಸಂತತಿಗಳೂ ಅತ್ಯಂತ ಗಮ 


ರ್ಹವಾದ ಗುಣಿತ ಭಿನ್ನ ತೇಳನ್ನು ವ ವ್ಯಕ್ತ ಪಡಿಸಿದರೂ, ಬೇರ್ಪಡಿಕೆ ಅವಕಾಶಗಳು 


ಸ್ವಸಂಕರದ ಮೊದಲ ಸಂತತಿಗಳಲ್ಲಿ ಅತ್ಯಧಿಕವಾಗಿತ್ತೆಂದೂ ಮತ್ತು ಸರಾಸರಿಯಾಗಿ 


ಹ 


ತ್‌ 

ಆಯ್ಕೆ ಮುಂದುವರಿದಂತೆಲ್ಲಾ ಅನುಕ್ರಮವಾಗಿ ಕಡಮೆಯಾಯಿತೆಂಯೂ ವ್ಯಕ್ತಪಡುತ್ತದೆ, 

ಅಂತಃಸಂಕರಗಳ ನಡುವಣ ಒಂದು ಏಕ ಸಂಕರದಿಂದ ಯ್ಕೈ ಮಾಡಿದ 13್ಶ್ಕ 
ಸಾಲುಗಳ ಉನ್ನತ ಸಂಕರದಲ್ಲಿ ಇಳುವರಿ, ಅಡ್ಕ ಬುಳುವಿಕೆ ಹ ನಷ್ಟೃಹೊಂದಿ 
ಕಾಳುಗಳಿಗಾಗಿ ಬೇರ್ಪಡುಗಳನ್ನು ಸ್ಟ್ರೇಗ್‌ ಮತ್ತು ಬ್ರಯಾನ್‌ (1941) “ಧ್ಮ ಯನ 
33 

ತಿದ್ದುಪಡಿ : ಪಟ ಸಾಲು ತಪ್ಪು ಸು 

528. 20 ಇತ್ತು ಜ್ರ. ನ್ಯ ಮತ್ತು ಗ್ಶ 


514 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮಾಡಿದರು. ಉನ್ನತ ಸಂಕರಗಳಲ್ಲಿ ಕಡಮೆ, ಮಧ್ಯಮ ಮತ್ತು ಉತ್ತಮ ಇಳುವರಿ 
ಕೊಡ:ವವುಗಳನ್ನು ಪ್ರತಿನಿಧಿಸುವ ಮತ್ತು ನಷ್ಟ ಹೊಂದಿದ ಕಾಳುಗಳು ಹಾಗೂ ಅಡ್ಡ 
ಬೀಳುವಿಕೆಗಳಿಗೆ ಪ್ರತಿರೋಧದಲ್ಲಿ ವ್ಯತ್ಕಾಸ ಹೊಂದುವ ಹನ್ನೆರಡು ಣ್ಯ ಸಾಲುಗಳನ್ನು 
ಆಯ್ಕೆ ಮಾಡಲಾಯ್ತು. ಪ್ರಶಿಯೊಂದು ನ್ಮ ಸಾಲಿನಿಂದಲೂ 5 ಸಸ್ಯಗಳನ್ನು ಆಯ್ಕೆ 
ಮಾಡಿ ಸಂಶ್ಲೇಷಣ ಸಂಕರಣ 8037ರಲ್ಲಿ ಇಳುವರಿ ಪ್ರಯೋಗಗಳಲ್ಲಿ ಪರೀಕ್ಷಿಸ 
ಲಾಯ್ತು.. ಇಳುವರಿ ಮತ್ತು ಅಡ್ಡಬೀಳುವಿಕೆಗಳಿಗಾಗಿ ೧, ಕುಟುಂಬಗಳಲ್ಲಿ ೫ 
ಸಾಲುಗಳ ನಡುವೆ ಅತ್ಯಧಿಕ ಗಮನಾರ್ಹ ವಿಭಿನ್ನತೆಯಂನ್ನು ಪಡೆಯಲಾಯ್ತು, ಮತ್ತು 
ನಷ್ಟಹೊಂದಿರುವ ಕಾಳುಗಳಿಗೆ 20 : 1 ಸಂಭವ ನಿಷ್ಪತ್ತಿಯ ಆಧಾರವುಳೆ ಹ ಗಮನಾರ್ಹ 
ವಿಭಿನ್ನತೆಯನ್ನು ಹೊಂದಲಾಯ್ತು. 

ಆಂತಃಸಂಕರ ಸಾಲುಗಳ ನಡುವಣ ಏಕಸಂಕರ ಸಂಶಶಿಗಳಲ್ಲಿ ಗ್ಯವರೆಗಿನ ಆಯ್ಕೆ 
ಗಳಿಂದ ಪಡೆದ 110 ಅಂತಃಸಂಕರಣಗಳನ್ನು ಹೇಯ“ ಮತ್ತು ಜಾನ್ಸನ್‌ (1939) 
ಅಧ್ಯಯನ ಮಾಡಿದರು. ಈ ಸಂಕರಗಳು, ಉನ್ನತ ಸಂಕರಗಳಲ್ಲಿ ಕಡಮೆ ಮತ್ತು 
ಅಧಿಕ ಸಂಯೋಜಕಗಳೆಂದು ವರ್ಗಿಕರಿಸಲ್ಪಟ್ಟ ಸ ಅಂತಃಸಂಕರಗಳ ನಡುವಣ ಮೂರು 
ಸಾಮಾನ್ಮ ವಿಧದ ಸಂಕರಗಳನ್ನೊಳಗೊಂಡಿದ್ದವು. ಕಡರ್‌ು. ಕಡಮೆಗಳ ಸಂಕರ 
ಗಳಿಂದ ಆಯ್ಕೆಮಾಡಿದ ಬಹುತೇಕ ಅಂತಃ ಸಂಕರಗಳು ಕಡಮೆ ಸಂಯೋಜನಾಶಕ್ತಿ 
ಪಡೆದಿದ್ದವೆಂದು ದೃಢಪಟ್ಟಿತು. ಕಡಮೆ »: ಅಧಿಕ ಸಂಯೋಜಕಗಳ ಸಂಕರಗಳು ಮತ್ತು 
ನಂತರ ೫ರ ವರೆಗಿನ ಆಯ್ಕೆ, ಕಡಮೆ ಮತ್ತು ಆಧಿಕ ಸಂಯೋಜಕಗಳೆರಡನ್ನೂ ಒದಗಿ 
ಸಿದವು; ಅದೇ ಸಮಯದಲ್ಲಿ ಅಧಿಕ ೬ ಆಧಿಕ ಸಂಕರಗಳು ಮತ್ತು ಣ್ಯರ ವರೆಗೆ ಸ್ವಸಂಕರ 
ಸಾಲುಗಳಲ್ಲಿನ ಮುಂದಿನ ಆಯ್ಕೆಗಳಿಂದ ಅಧಿಕ ಸಂಯೋಜನಾ ಸಾಲುಗಳನ್ನು ಮಾತ್ರ 
ವಿಯುಕ್ತನಗೊಳಿಸಲಾಯ್ತು. 

ಆಂತಃಸಂಕರ ಸಾಲುಗಳಲ್ಲಿ ಅಧಿಕ ; ಅಧಿಕ, ಆಧಿಕ: ಕಡಮೆ ಮತ್ತು ಕಡಮೆ»: 
ಕಡಮೆ ಪಂಗಡಗಳನ್ನು ಪ್ರತಿನಿಧಿಸುವ ಅಂತಃಸಂಕರ ಸಾಲುಗಳ ಸಂಯೋಜಕಗಳಲ್ಲಿ 
ಮೂರು ಏಕಸಂಕರಗಳ ನ್ಕ ಸಂತತಿಯಲ್ಲಿನ ಸಂಯೋಜನಾಶಕ್ತಿಯ ರಿಕ್ಕತೆಯನ್ನು 
ಗ್ರೀನ್‌ (1948) ಅಧ್ಯಯನ ಮಾಡಿದ. ಅಧಿಕ : ಕಡಮೆ ಅಥವಾ ಕಡಮೆ / ಕಡಮೆ 
ಗಳಿಗಿಂತಲೂ ಅಧಿಕ : ಅಧಿಕಗಳ ಸಂತತಿಯಲ್ಲಿ ಅತ್ಯಧಿಕ ಸಂಯೋಜನೆಯ ನ್ಕ ಬೇರ್ಪಡಿಕೆ 
ಗಳ ಅಧಿಕ ಸಂಭವ ಪ್ರಮಾಣವನ್ನು ವೀಕ್ಷಿಸಲಾಯ್ತು. ಸಂಕರಗಳ ವಿವಿಧ ವಿಧಗಳಲ್ಲಿ 
ಪಡೆದ ಇಳುವರಿಗಳನ್ನು ಕೋಷ್ಟಕ 51ರಲ್ಲಿ ಸಂಗ್ರಹಿಸಲಾಗಿದೆ. 

ಏಕಸಂಕರಗಳ ಸಂಯೋಜನಾಶಕ್ತಿಯ ಸರಾಸರಿ ಮತ್ತು ಏಕಸಂಕರಗಳ ಸರಾಸರಿ 
ಗಳು ಅಧಿಕ ಃ ಕಡಮೆ ಅಥವಾ ಕಡಮೆ : ಕಡವೆಂ ಸಂಯೋಜನೆಗಳ ಮೇಲೆ ಅಧಿಕ; 
ಅಧಿಕಗಳ ಅನುಕೂಲತೆಯನ್ನು ತೋರ್ಪಡಿಸುತ್ತದೆ. ಸರಾಸರಿಯಾಗಿ, ಅಧಿಕ / ಕಡಮೆ 
ಗಳು ಕೂಡ, ಕಡಮೆ: ಕಡಮೆ ಸಂಕರಗಳಿಗಿಂತ ನಿರ್ದಿಷ್ಟವಾಗಿ ಉನ್ನತವಾಗಿದ್ದವು. 


ಮುಸುಕಿನಜೋಳದಲ್ಲಿ ಪಿತ್ರಾರ್ಜಿತತೆ (ರಿಕ್ಮತೆ) 515 


ಈ ಮೂರು ವಿಧದ ಏಕನಿಂಕರಗಳನ್ನು ಎರಡು ಪರೀಕ್ಷಕಗಳೊಡನೆ ಸಂಕರ ಮಾಡಿದಾಗ, 
ಶ್ರಿವಷಾರ್ಗ ಸಂಯೋಜಕದ ಎಲ್ಬ ವಿಧಗಳ ರೊ ಸುಮಾರಾಗಿ ಒಂದೇ ರೀತಿಯ ಇಳುವರಿ 


ಯನ್ನಿತ್ತವು... ಈ ಫಲಿತಾಂಶಗಳು ಸುಖೋಜಕಕರಕ್ತಿಗೆ ಸಂಬಂಧವಾಗಿ ತಳೀಯ 
ಕ ಮ್ಮಾ ಭ್ಯ ಎದ ದ್‌ ದರ್ಟಾಣಸಸದ ಡೆ 
ಭಿನ್ನತೆಯ ಪ್ರಾಮುಖ್ಯತೆಯನ್ನು ಪ್ರಣಿಃ ದೃಢಪಡಿಸುತ್ತವಿ. 


ಕೋಷ್ಟಕ 5! : ಉನ್ನತಸಂಕರಗಳು ಮತ್ತು ಜನ್ಮದಾತ್ಮಗಳ ಏಕಸಂಕರಗಳ 
ಸರಾಸರಿ ಎಕರೆ ಇಳುವರಿ. 










[ನ್ಯ ಸಸ್ಯಗಳ ಉನ್ನತ ಏಾಸಂಕರಗಳು ( ಪರೀಕಕಗಳು . ವಿಕ 

ಸಂಕರ ಸಂಕರ (ಬುಷಲ್‌ಗಳಲ್ಲಿ) | ಗಳ(ಬುಹಲ್‌ನ್ಲಿ) | ಸಂಕರಗು (ಬುಷಲ್‌ 
ನ 
ಅಧಿಕ . ಅಧಿಕ 73.6 800 70.5 
ಅಧಿಕ . ಕಡಮೆ 72.0 72.4 70.6 


ಕಡಮೆ 2 ಕಡಮೆ 





ರಾಸಾಯನಿಕ ಲಕ್ಷಣಗಳ ರಿಕ್ಕತೆ 

ಸಸಾರಜನಕ ಮತ್ತು ಎಣ್ಣೆ ಅಂಶಗಳಿಗಾಗಿ ಆಯ್ಕೆ ಪ್ರಯೋಗಗಳು : 
ಕ್ರಮವಾಗಿ ಅಧಿಕ ಸಸಾರಜನಕ, ಕಡಮೆ ಸಸಾರಜನಕ, ಅಧಿಕ ಎಣ್ಣೆ ಅಂಶ ಮತ್ತು 
ಕಡಮೆ ಎಣ್ಣೆ ಅಂಶಗಳಿಗಾಗಿ 50 ಸಂತತಿಗಳಲ್ಲಿ ಅವಿಚ್ಛಿನ್ನ ಆಯ್ಕೆಯ ಫಲಿತಾಂಶಗಳನ್ನು 
ವುಡ್‌ವರ್ತ್‌” ಮತ್ತಿತರರು (1952) ಸಂಕ್ಷೇಪ ಐಇದ್ದಾರೆ. 1896ರಲ್ಲಿ ಪ್ರಾರಂಭಿ 
ಸಿದ ಆಯ್ಕೆ ಪ್ರಯೋಗಗಳ ಮೂಲ ವಸ್ತುವಾಗಿ ಬರ್ಬ್‌ವೈಟ್‌ ತಳಿಯ 163 ತನೆ 
ಗಳಲ್ಲಿನ ಮೂಲ ಬೀಜವನ್ನು ಬಳಸಲಾಯ್ತು. ಅನುಕ್ರಮವಾಗಿ ಅಧಿಕ ಎಣ್ಣೆ, ಕಡಮೆ 
ಎಣ್ಣೆ * ಅಧಿಕ ಸಸಾರಜನಕ ಮತ್ತು ಕಡಮೆ ಸಸಾರಜನಕದ ನಾಲ್ಕು ಆಯ್ತ. ವಿಭೇದ 


ಗಳನ್ನು ಸ್ಥಾಪಿಸಲಾಯ್ತು, 

“ಮೊದಲ 28 ಸ ರತತಿಗಳಲ್ಲಿ 4 ವಿಯುಕ್ತನಗೊಳಿಸಿದ ತಾಕುಗಳ ಪ್ರತಿಯೊಂದ 
ಲ್ಲೂ ತೆನೆಯಿಂದ-ಸಾಲು ಆಯ್ಕೆಯನ್ನು ಅನುಸರಿಸಲಾಯ್ತು. ಮೊದಲ 9 ಸಂತತಿಗಳ 
ನಂತರ, ಪರ್ಯಾಯ ಸಾಲುಗಳಲ್ಲಿ ಕುಚ್ಚು ತೆಗೆದು, ಅತ್ಯಧಿಕ ಇಳುವರಿ ಕೊಡುವ 
ಕುಚ್ಚು ತೆಗೆದ ಸಾಲುಗಳಿಂದ ಮಾತ್ರ ಬೀಜಗಳನ್ನು ಶೇಖರಿಸಿಡಲಾಯ್ತು. 25 
ಸ ನಂತರ ಇಳುವರಿ ಶಕ್ತಿಯನ್ನು ತ್ತ ತ ಕುಚ ಸಿ 


ಕ್ಷ 


ಇಪ 
ಕಿ 


ಲ್ಲ 


1! ವಿಭೇದದಲ್ಲ ತೂ ವಿಶ್ಣೆ ೇಷಣೆ ಮ ಡಿದ ಡಾ! ಸಂಖ್ಯೆ. ಆಯ್ಕೆಯ 


516 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮೊದಲ 9 ಸಂತತಿಗಳಲ್ಲಿ ಸ್ವಲ್ಪಮಟ್ಟಿಗೆ ಧಿನ್ನವಾಗಿದ್ದವು. 10ರಿಂದ 28 ಸಂತತಿಗಳ 
ವರೆಗೆ ಪ್ರತಿ ವಿಭೇದದಲ್ಲೂ 120 ಶೆನೆಗಳನ್ನು ವಿಶ್ಲೇಷಣೆಗಾಗಿ ಕೊಯ್ಯಲಾಯ್ತಾ 
ಮತ್ತು ಆಯ್ಕೆಗೊಂಡ ಲಕ್ಷಣವನ್ನು ತೋರ್ಪಡಿಸುವ 24 ಅತ್ಮುತ್ತಮ ತೆನೆಗಳನ್ನು 
ಪ್ರತ್ಯೇಕಪಡಿಸಿದ ತಾಕಿನಲ್ಲಿ ಮುಂದಿನ ವರ್ಷ ಬಿತ್ತಲು ಬಳಸಲಾಯ್ತು, 

ವಿಯುಕ್ತನ ಗೊಳಿಸಿದ ತಾಕುಗಳನ್ನು ಪಡೆಯುವ ಕಷ್ಟನಿವಾರಣೆಗಾಗಿ 29ನೇ 
ಸಂತತಿಯಿಂದ ಪ್ರಾರಂಭಿಸಿ. ವಿಧಾನವನ್ನು ಮಾರ್ಪಡಿಸಲಾಯ್ತು. ಪ್ರಶಿ ವಿಭೇದದಲ್ಲೂ 
ಆಯ್ಕೆ ಮಾಡಿದ ತೆನೆಗಳ ಸಂಖ್ಯೆಯನ್ನು 60ಕ್ಕೆ ಇಳಿಸಲಾಯ್ತು ಮತ್ತು ಪ್ರತಿ ಲಕ್ಷಣದ 
ಅಪೇಕ್ಷಿತ ರೀತಿಯಲ್ಲಿನ ಅಂತಿಮದ 12 ತೆನೆಗಳನ್ನು ಬೀಜಕ್ಕಾಗಿ ಉಳಿಸಿಡಲಾಯ್ತು. 
ಇವುಗಳನ್ನು ಪ್ರತಿಯೊಂದರಲ್ಲೂ 6ತೆನೆಗಳ ಬೀಜಗಳಿರುವ ಎರಡು ಬೀಜ ಗುಂಪುಗಳಾಗಿ 
ಎಭಾಗಿಸಲಾಯ್ತು. ನಾಲ್ಕು ವಿಭೇದಗಳಲ್ಲಿ ಪ್ರತಿಯೊಂದಕ್ಕೂ, ಈ ಎರಡು ಬೀಜ 
ಮೂಲ ಪೀಳಿಗೆಗಳ ನಡುವೆ ಕೈಯಿಂದ ಪರಾಗಸ್ಪರ್ಶವೇರ್ಪಡಿಸಲಾಯಬ. 
ವಿಶ್ಲೇಷಣೆಗಳು ತೇವರಹಿತ ಆಧಾರದವು, ಈ ಅಧ್ಯಯನಗಳ ಫಲಿತಾಂಶಗಳನ್ನು 
48ರಲ್ಲಿ ರೇಖಾಚಿತ್ರ ರೂಪದಲ್ಲಿ ತೋರ್ಪಡಿಸಲಾಗಿದೆ. 
ಪರಿವರ್ತಕಗಳನ್ನು ಎರಡು ಪ್ರತ್ಯೇಕ ವಿಧಾನಗಳನ್ನು ಬಳಸಿ, ಕಾರ್ಯಕರ್ತರು 
ಅಧ್ಯಯನ ಮಾಡಿದರು. ಅಧಿಕ ಎಣ್ಣೆ ಮತ್ತು ಕಡಮೆ ಎಣ್ಣೆಗಳೆರಡರಲ್ಲೂ, ಮೊದಲ 
ಸಂತತಿಗಳಲ್ಲಿದ್ದಷ್ಟೇ ಪರಿವರ್ತಕ ನಂತರ ವರ್ಷಗಳ" ಆಯ್ಕೆಯಲ್ಲೂ ವ್ಯಕ್ತಪಟ್ಟವು 
ಆಯ್ಕೆ ಮುಂದುವರೆದಂತೆ ಅಧಿಕ ಸಸಾರಜನಕ ಪರಿವರ್ಶಕ ಹೆಚ್ಚಳಗೊಂಡಿತು. ಆದೇ 
ಸಮಯದಲ್ಲಿ, ಕಡಮೆ ಸಸಾರಜನಕವು ಮೊದಲ ಸಂತತಿಗಳಿಗಿಂತ ಆಯ್ಕೆಯ 50 ಸಂತತಿ 
ಗಳ ಕೊನೆಯಲ್ಲಿ, ಕಡಮೆ ಪರಿವರ್ತಕ ಪಡೆದಿತ್ತು. 

ವಿವಿಧ ಖುತುಗಳಲ್ಲಿ ಸ್ವಲ್ಪಮಟ್ಟಿ ಗೆ ವ್ಯಾಪಕ ದಿಕ್ಕು (ತಿಗಳಿದ್ದರೂ ಅಧಿಕ ಎಣ್ಣೆ 
ಅಧಿಕ ಸಸಾರಜನಕ ಮತ್ತು ಕಡಮೆ ಸಸಾರಜನಕಗಳಿಗಾದ ಆಯ್ಕೆಯಲ್ಲಿ ಸ್ವಲ್ಪಮಟ್ಟೆಗೆ 
ಸ್ಕಿರವಾದ ನೇರಸಾಲು ಮುನ್ನಡೆಯನ್ನು ರೇಖಾಚಿತ್ರಗಳು ತೋರ್ಪಡಿಸುತ್ತವೆ. 
ಕಡಮೆ ಎಣ್ಣೆಯ ಹೊಂದಾಣಿಕೆ ಪ್ರವೃತ್ತಿ, ಮೊದಲ ಸಂತತಿಗಳಲ್ಲಿ ಆಯ್ಕೆಯ 
ತೀವ್ರಗತಿಯ ಪರಿಣಾಮಗಳನ್ನು ವ್ಯಕ್ತಪಡ್ಡಿ:ತ್ತವೆ. ಐಂತ್ತು ಆಯ್ಕೆಯ 30ರಿಂದ 50 
ಸಂತತಿಗಳಲ್ಲಿ ಎಣ್ಣೆ ಅಂಶದ ಅತಿ ಮುಖ್ಯ ಅಥವಾ ಗಮನಾರ್ಹ ವ್ಯತ್ಯಾಸಗಳಾವು 
ವನ್ನೂ ತೋರ್ಪಡಿಸುವುದಿಲ್ಲ. 

ಸಸಾರಜನಕಾಂಶದ ರಿಕ್ಕತೆಯನ್ನು ಹೇಯ್ಸ್‌ ಮತ್ತು ಗಾರ್ಬರ್‌ (1919), 
ಈಸ್ಟ್‌ ಮತ್ತು ಜೋನ್ಸ್‌ (1920), ಹೇಯ್ಸ್‌ (1922) ಮತ್ತು ಇತರರು ಅಧ್ಯಯನ 
ಮಾಡಿದ್ದಾರೆ. ಕಡಮೆ ಮತ್ತು ಆಧಿಕ ಸಸಾರಜನಕಾಂಶವುಳ ತೆ ಸಾಲುಗಳ ನಡುವಣ 
ಸಂಕರಗಳು ನೃನಲ್ಲಿ ಕಡಮೆ ಸಸಾರಜನಕ ದೃಶ್ಯರೂಪದ ಪ್ರಬಲತೆಯನ್ನು ತೋರ್ಪಡಿ 
ಸಂತ್ತೃವೆ, ಸಸಾರಜನಕ ಅಂಶದ ರಿಕ್ಕತೆಗೆ ಅನೇಕ ವಂಶವಾಹಿಗಳು ಕಾರಣವಾಗಿರಬಹು 


ಚಿತ್ರ 


ಮುಸುಕಿನಜೋಳದಲ್ಲಿ ಪಿತ್ಪಾರ್ಜಿತತೆ (ರಿಕೃತೆ) 517 


16 ತ ಬ ಇಫ್‌ ಇಂಡ ಪ ಚಚ 


( | 












ಘಿ ಕೈ 
ಕ 
ಆಧಿಕ ಎಣ್ಣೆ 9” 
ಲ ಬ 00 
ಜು 10 ಇಡ 
| ಸ್ತ 
ಇ 1 
| ೫೭5053 0.184 
6 
ಕ 
(05 ೫ ಇಧ್ಲಿ5447-(.೮116 ಗಾ 
[ಧಿ 
2 ೫ ಎ 
ಅ ಯಸ ಎಂಡು 
0 ಕ್‌ 3 
ಟು ಗ್ರ 0 ತು " ಟ್ಟ 





ಇ 

ಗ ಗ್ರ ಅಗ್ಲಿ ಸಸಾರಜನಕ ಗ ಪತ 
ಟ್‌ ಕೆ ಗಿನ ಎ 
ಇ ಪಫ್‌ ೪-11 23304752 
ಇ ಕ್ಯ 

12 ಕಣಿವೆ 
ಸಸಾರಜನಕ 


೫ 78.43-0072% 








ಕೋಟು ಟಾ ಸ ಬು! 
0 [ ಇ0 59 


ಸ್ಟಾ ಂ 

ಆಯೆ ಹಯ ಸಂಪುಗಳು. 

ಚೆತ್ಚ್ರ 48 ; ಮುಸುಕಿನಜೋಳದ ಎಣ್ಣೆ ಮತ್ತು ಸಸಾರಜನಕ ಅಂಶಗಳಿಗಾಗಿ 50 ಸಂತತಿ 
ಗಳಲ್ಲಿನ ಆಯ್ಕೆಯ ಪರಿಣಾಮಗಳು (ಪುಡ್‌ವರ್ತ್‌ ಮತ್ತಿತರರಿಂದ, 1952), ವಾಸ್ತವಿಕ ದತ್ತಾಂಶ 
ವನ್ನು ದಟ್ಟಗೆರೆಗಳಿದ ಸೂಚಿಸಲಾಗಿದೆ. ಹೊಂದಾಣಿಕೆ ಪ್ರವೃತ್ತಿಯನ್ನು ಒಡಕು ಗೆರೆಗಳಿಂದ 
ಸೂಚಿಸಲಾಗಿದೆ, ` 


518 ಸೆಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


ದೆಂಬುದು ಸಂಭವೀಯವೆಂದು ಕಂಡುಬರುತ್ತದೆ. , ಹೇಯ್ಸ್‌ (1922), ಸದೃಶ 
ವಂಶವಾಹಿ ಸಂಚಯನವುಳ್ಳೆ ವಸ್ತುಗಳೊಳಗೆ, ತೆನೆಯಲ್ಲಿನ ಕಾಳುಗಳ ಸಂಖ್ಯೆ ಮತ್ತು 
ಆ ತೆನೆಯ ಕಾಳುಗಳ ಸರಾಸರಿ ಸಸಾರಜನಕ ಆಂಶಗಳ ನಡುವೆ, ನೇರ ಸಂಯೋಜನೆ 
ಯನ್ನು ತೋರ್ಪಡಿಸಿದ. 

ಆಂಡಾಣುವಿನಲ್ಲಿನ ಸಸಾರಜನಕದ ಪೂರ್ಣ ಶೇಕಡಾವಾರು ಪೂರ್ಣ ಎಣ್ಣೆ 
ಶೇಕಡಾವಾರಿನೊಡನೆ ಸ್ಪಷ್ಟವಾದ ಸೆಹಸಂಬಂಧ ಪಡೆದಿದೆಯೆಂದೂ ಮತ್ತು ಪೂರ್ಣ 
ಎಣ್ಣೆ ಶೇಕಡಾವಾರಿನಲ್ಲಿನ ಹೆಚ್ಚಳ, ಮುಸುಕಿನಜೋಳ ಕಾಳುಗಳಲ್ಲಿ ಟ್ರಿಪ್ಪೋಪಾನ್‌ನ 
ಸಾಂದ್ರತೆಯ ಹೆಚ್ಚಳದೊಡನೆ ಸ್ಪಷ್ಟವಾಗಿ ಸಂಬಂಧಪಟ್ಟಿದೆಯೆಂದೂ, ಮಿಬ್ಬರ್‌ ಮತ್ತು 
ಬ್ರಿಮ್‌ಹಾಲ್‌ (1951) ಕಂಡುಕೊಂಡರು. ಹೀಗೆ ಎಣ್ಣೆ ಶೇಕಡಾವಾರುಗಳ ಹೆಚ್ಚಳ 
ಕ್ಯಾಗಿ ಮಾಡಿದ ಆಯ್ಕೆ ಬಸುಕಿನಜೋಳ ಕಾಳುಗಳಲ್ಲಿ ಸಂಬಂಧಕವಾದ ಉನ್ನತ 
ದರ್ಜೆಯ ಸಸಾರಜನಕದ ಹೆಚ್ಚಳಕ್ಕೆ ಮಾರ್ಗವಾಗಬಹುದು. 

ಸಸಾರಜನಕ, ರನ್‌, ಟ್ರಿಪ್ಪೋಫಾನ್‌, ವಾಲ್ಫನ್‌, ಲ್ಯೂಸೈನ್‌, ಮತ್ತು 
ಐಸೋಲೂಸೈನ್‌ಗಳ ರಿಕ್ಕತೆಯನ್ನು, ಇಲ್ಲಿನಾಯ್ಡ್ಸ್‌ ಅಧಿಕ ಮತ್ತು ಇಲ್ಲಿನಾಯ್ಡ್‌ ಕಡಮೆ 
ಸಸಾರಜನಕಗಳ ವೈಯಕ್ತಿಕ ತೆನೆ ಮಾದರಿಗಳಲ್ಲಿ ಮತ್ತು ಈ ಸಾಲುಗಳ ನಡುವಣ ನ್ಮ 
`್ಯ. 00, ಮತ್ತು 0.7. ಸಂಕರಗಳಲ್ಲಿ ಮತ್ತು ಎಚ್‌. ವೈ: ಎಲ್‌ 198ರ ಸಂಕರದಲ್ಲಿ 
ಕೂಡ ಫ್ರೇ (1949) ಪರಿಶೀಲಿಸಿದ. ಎರಡು ಸಂಕರಗಳಲ್ಲೂ ಕಡಮೆ ಸಸಾರಜನಕಾಂಶ 
ಮತ್ತು ಕಡಮೆ ರೈನ್‌ ಶೇಕಡಾವಾರುಗಳು  ಪೂರ್ಣಪ್ರಬಲತೆಯವಾಗಿದ್ದವು. 
ಕಡಮೆ ಟ್ರಿಪ್ಪೋಫಾನ್‌ ಪ್ರಥಮ ಸಂಕರದಲ್ಲಿ ಪ್ರಬಲವಾಗಿತ್ತು, ಆದರೆ ಎರಡನೆ 
ಯದರಲ್ಲಿರಲಿಲ್ಲ. ಕಡಮೆ ವಾಲೈನ್‌ ಮತ್ತು ಐಸೋಲ್ಯೂಸೈನ್‌ ಶೇಕಡಾವಾರುಗಳು 
ಅಧಿಕದವುಗಳ ಮೇಲೆ ಪೂರ್ಣ ಪ್ರಬಲತೆಯವಾಗಿದ್ದವು. ಆದರೆ ಕಡಮೆ ಲ್ಯೂಸೈನ್‌ 
ಶೇಕಡಾವಾರು ಆಂಶಿಕ ಪ್ರಬಲತೆಯದು ಮಾತ್ರವಾಗಿತ್ತು. *`ಸಸಾರಜನಕ, ರೈನ್‌, 
ಟ್ರಿಪ್ಪೋಘಃಾನ್‌, ವಾಲ್ಯೆನ್‌, ಲ್ಯೂಸೈನ್‌ ಮತ್ತು ಐಸೋಲ್ಕೂಸೈನ್‌ಗಳ ಶೇಕಡಾ 
ವಾರುಗಳನ್ನು ನಿರ್ಧರಿಸುವ ವಂಶವಾಹಿಗಳ ಅಂತರ್‌ಕ್ಟಿಯೆಯ ಸಾಮಾನ್ಯ ಸ್ವಭಾವ 
ಅಧಿಕ: ಕಡಮೆ ಸಸಾರಜನಕ ಸಂಕರದಲ್ಲೆ ಗುಣಿತದ್ದಾಗಿ ಕಂಡು ಬಂದಿತಂ' ಎಂದು 
ಕೂಡ ಫ್ರೇ ನಿರ್ಧರಿಸಿದ. 

ಈ ರಾಸಾಯನಿಕ ಲಕ್ಷ ಣ ಭಿನ್ನತೆಗಳ ರಿಕ್ಕ ತೆಯನ್ನು ವಿವರಿಸಲು ಅಗತ್ಯವಾದ 
ವಂಶವಾಹಿಗಳ ಅತಿ ಕಡಮೆ ಸಂಖ್ಯೆಯನ್ನು ಕಾಸಲ್‌-ವ್ರೈಟ್‌ ಸೂತ್ರದಿಂದ ಗುಣಿಸ 
ಲಾಯ್ತು. 

(ಗಾ ಸಂ )3 
8(53್ಶ್ಯ-5*೯,) 
ಇದರಲ್ಲಿ ೫ ಎ ವಂಶವಾಹಿ ಜೊತೆಗಳ ಸಂಖ್ಯೆ ಸ ಮತ್ತು ಸಉ್ಯಗಳು ಜನ್ಮ 


3 


೫1 ಮಾ 


ಮುಸುಕಿನಜೋಳದಲ್ಲಿ ಪಿಶ್ರಾರ್ಜಿತತೆ (ರಿಕ್ಕತೆ) 519 


- ದಾತ್ಮ ಸಾಲುಗಳಲ್ಲಿನ ಸಸಾರಜನಕದ ಸರಾಸರಿ, ಅಥವಾ ರಾಸಾಯನಿಕ ಶೇಕಡಾವಾರು 
ಮತ್ತು ಅನುಕ್ರವಂವಾಗಿ 5ಕಣ ಮತ್ತು ೫ಚ3್ಶ್ಯಗಳು ೧, ಮತ್ತು ನ್ಮಗಳ ವಿಭಿನ್ನತೆ 


(ಕೋಷ್ಟಕ 52 ನೋಡಿ). 


ಕೋಪ್ಪಕ 52 ; ಇಲ್ಲಿನಾಯ್‌_ ಅಧಿಕ ಮತ್ತು ಇಲ್ಲಿನಾಯ್ಡ್‌ ಕಡಮೆ 
ಸಸಾರಜನಕಗಳ ನಡುವಣ ಸಂಕರದಲ್ಲಿ ಪರಿಮಾಣಾತ್ಮಕ ಲಕ್ಷಣಗಳನ್ನು ನಿರ್ಧರಿಸುವ 
ಅತಿಕಡಮೆ ವಂಶವಾಹಿ ಸಂಖ್ಯೆಯ ಅಂದಾಜು (ಫ್ರೇಯನ್ನನುಸರಿಸಿ) 


ಲಕ್ಷಣ ಅತಿ ಕಡಮೆ ವಂಶವಾಹಿ ಸಂಖ್ಯೆ 
ಸಸಾರಜನಕ 232 
ಡಾ ಡು 
ರನ 6 
ಟ್ರಿಪ್ಪ್ರೋಫಾನ್‌ 15 
ವಾಲ್ಮಿನ್‌ 8 
ಜ್ಞ 
ಲ್ಯೂಸೈನ್‌ ಥಿ 
ಐಸೋಲ್ಯೂಸ್ಯೆ ೈನ್‌ 6 


ಅಧ್ಯಯನದಲ್ಲಿ ಬಳಸಿದ ಎಲ್ಲ ತೆನೆಗಳಲ್ಲೂ ಕಾಳುಗಳು ಪೂರ್ಣವಾಗಿ ತುಂಬ್ಡಿದವು 
ಅದರಿಂದ ಕಾಳುಗಳ ಸಂಖ್ಯೆಯಲ್ಲಿ ವೈವಿಧ್ಯತೆಯಿಂದ ಸಂಭವಿಸಬಹುದಾದ ಸಸಾರಜನಕ 
ಶೇಕಡಾವಾರುಗಳ ಆಥವಾ ಇತರ ಘಟಕಗಳ ಯಾವುದೇ ವವಾರ್ಷಾಟು ವರ್ಜಿಸ 
ಲೃಟ್ಟಿತು. 

ಮುಸುಕಿನಜೋಳದ ಎರಡು ಸಂಕರಗಳಲ್ಲಿ. ಕ ಮತ್ತು ಹಿಂಸಂಕರ ಸಂತತಿಗಳಲ್ಲಿ 
ಫ್ರೇನ (1949) ಆಧ್ಯಯನಗಳು, ಒಟ್ಟು ಸಸಾರಜನಕ ಸ 
ಡಮೆಯಾಗುತ್ತದೆಂದು (ರೆಬ್ಸನ್‌ ಇಲ) ಸೂಚಿಸಿವೆ. ಹೀ 
ಗಳನ್ನು ಗಮನಿಸಿದಲ್ಲಿ, ಅಧಿಕ ಸಸಾರಜನಕ ಮುಸುಕಿನಹೋಳ ಪೌಷ್ಟಿಕವಾಗಿ ಕಡಮೆ 
ಅನುರೂಪತೆಯದಾಗುತ್ತದೆ. ದಪ್ಪಗಾತ್ರದ ಅಂಡಾಣುವಿನಿಂದ ಆಧಿಕ ಸಸಾರಜನಕದ 
ಫಲಿತಾಂಶವೇರ್ಪಡುತ್ತದೆಂದೂ ಮತ್ತು ಆ ಅಂಡಾಣು ಸಸಾರಜನಕ ಪೌಷ್ಟಿಕವಾಗಿ 
ಆನುರೂಪತೆಯಾಗುತ್ತದೆಂದೂ ಸೂಚಿಸಲಾಯ್ತು. 

'ಪೂರ್ಣಗುಣಿತದ ಮೇಲೆ ಸಂಶಯಂಭಾವನೆ ಏರ್ಪಡುತ್ತದೆ' ಎಂದು ಒಪ್ಪಿಕೊಂಡ, 
ಅಧಿಕ ಸಂಖ್ಯೆಯ ಕಲ್ಪನೆಗಳನ್ನು ರಿಚಿಸಿದನಂತರ, ಸ್ಟೂಡೆಂಟ್‌ (1934...1935) 
ಎಣ್ಣೆ ಶೇಕಡಾವಾರುಗಳ "ಕೊನೆಯಪಕ್ಷ 20-40ರ ಕ್ರಮದ. ಬಹುಶಃ 200ರಿಂದ 
400 ಆಗಿರಬಹುದಾದ ಮತ್ತು 5-10ರ ಕ್ರಮದವಾಗಿರಲು ಸಾಧ ಖವೇ ಇಲ್ಲದ, 
ವಂಶವಾಹಿಗಳ ಸಂಖ್ಯೆಯ ಇರವು ಅಥವಾ ಇಲ್ಲದಿರುವಿಕೆಯಿಂದ' ನಿಯಮಿತಗೊಂಡಿದೆ 
ಎಂದು ನಿರ್ಧರಿಸಿದ. 


528 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಸಿಗಿಂತಲೂ ಕಡಮೆ ನಿಯಾಸಿನ್‌ ಅಂಶ ತೋರ್ಪದಿಸುವ ಪಿಷ್ಟಾಂಶದ ಬೀಜ 
ಗಳಲ್ಲಿ 52 $ಟ ಮತ್ತು ನಿಯಾಸಿನ್‌ ಅಂಶಗಳ ನಡುವೆ ಒಂದು ಸಮೀಪ ಸಂಬಂಧದ 
ನಿದರ್ಶನವನ್ನು ಮಾಥರ್‌ ಮತ್ತು ಬಾರ್ಬನ್‌-ರೈ ಟ್‌ (1946) ತೋರಿಸಿಕೊಟ್ಟಿ ದ್ದಾರೆ. 
ಇದನ್ನು 50 ೬೪ ಯುಗ್ಮವಿಕಲ್ಪಿಗಳ ಒಂದು ಪರಿಣಾಮವೆಂದು ವಿವರಿಸಲಾಯ್ತು. 

ರಿಚ್ಚಿ ಮತ್ತು ಡಾಸನ್‌ (1948) ಪ್ರಾಣಿಗಳಲ್ಲಿ ಕೆಲವು ನ್ಯೂನ ಪೋಷಣೆಯ 


ಕ್ಷೋಭೆಯನ್ನು ತಪ್ಪಿಸುವಲ್ಲಿ ನಿಯಾಸಿನ್‌ನ ಪ್ರಾಮುಖ್ಯತೆಯನ್ನು ಸ್ಪಷ್ಟಪಡಿಸಿದ್ದಾರೆ. 
ಭಾಜ್ಯ ಣೆ ಡು ದ್‌ ಶೆ ವ್‌ ಅಲೆ ಜ್ರ ೦ 
ಮತ್ತು ಮುಸುಕಿನ ಜೋಳ ಆಂತಃಸಂಕರಗಳು ಮತ್ತು ಸಂಕರಣಗಳಲ್ಲಿನ ನಿಯಾಸಿನ್‌ 


ಫ್ರ 


ಎಂದ್ರತೆಯ ವಿಚಾರಣೆಗಳ ಸಮೀಕ್ಷೆ ಮಾಡಿದ್ದಾರೆ... 24 ಸ್ಥಿರಪಟ್ಟೆರುವ ಅಂತಃ 
ಸಂಕರಗಳಲ್ಲಿನ ಹರವು ಒಂದು ಗ್ರಾಂಗೆ 13,9ರಿಂದ 53.3 ಮೈಕ್ರೋಗ್ರಾಂಗಳಷ್ಟಿತ್ತಾ. 
ಸಾಮಾನ್ಯವಾಗಿ ಸಂಕರಗಳ ಮೇಲೆ ಬೀಜ ಜನ್ಮದಾತೃ ಪರಾಗ ಜನ್ಮದಾತೃವಿಗಿಂತಲೂ 
ಅಧಿಕ ಪ್ರಭಾವ ಬೀರುವಂತಿದ್ದರೂ, ಸಂಕರಣಗಳು ಸಾಮಾನ್ಯವಾಗಿ ಅವುಗಳ ಜನ್ಮ 
ದಾತ್ಮಗಳ ನಡುವಣ ನಡುಸ್ವಿಶಿಯವಾಗಿದ್ದವು. ಕೃಷಿಶಾಸ್ತ್ರೀಯ ಲಕ್ಷಣಗಳಿಗೆ 
ಸಂಬಂಧಪಟ್ಟಂತೆ ಕಂಡು ಬಾರದಿರ೫ದ ನಿಯರಾಸಿನ್‌ ಅಂಶವನ್ನು ಮಾರ್ಪಡಿಸುವುದರಲ್ಲಿ 
ಆಯ್ಕೆ ಪರಿಣಾಮಕಾರಿಯಾಗಿತ್ತು. ಕೆಲವು ಸ್ಥಿತಿಗಳಲ್ಲಿ 8೪ ಮತ್ತು 1% ಯುಗ್ಮ 
ವಿಕಲ್ಪಗಳು ರಿಕೃತೆಯ ಒಂದು ಸರಳ ವಿಧವನ್ನು ನಿಯಂಶ್ರಣಗೊಳಿಸಬಹುದಾದರೂ, 
ನಿಯಾಸಿನ್‌ ವ್ಯತ್ಯಾಸಗಳು ಪರಿಮಾಣಾತ್ಮಕ ರಿಕ್ಕತೆಯನ್ನು ವ್ಯಕ್ತಪಡಿಸಿದವು. 

ಮಯಣ ವಂಶವಾಹಿಯ ಪರಿಣಾವ;ಗಳು ; ಭ್ರೂಣಾಹಾರದಲ್ಲಿ ೫ ಮತ್ತು 
1/ೀಗಳ ವಿವಿಧ ಸಂಯೋಜನೆಗಳನ್ನು 1೬ ೫% 9/1. ೫% 9: ೪೬ ೬ 
ಸ ೫೫೬ ವಬರಿತಪ್ತಿ ೫% ೫% ೫% ಪಡೆದಿರುವ ಮುಸುಕಿನ ಜೋಳಗಳಿಂದ ಪಡೆದ 
ಪಿಷ್ಟ ಹಿಟ್ಟುಗಳ ಒಂದು ಮಯಣ ಲಕ್ಷಣದೆಡೆಗಿರುವ ಪ್ರವೃತ್ತಿಯನ್ನು ಮತ್ತು ವಂಶ 
ವಾಹಿ ರೂಪದ ನಡುವೆ ನೇರ ಸಂಬಂಧವನ್ನು ವ್ಯಕ್ತಪಡಿಸಿದವು (ಸ್ಟ್ರೇಗ್‌ ಮತ್ತಿತರರು 
1943), ಉದಾಹರಣೆಗಾಗಿ "೫% ೫% ೫% ಗಳು ಸರಿಸುಮಾರಾಗಿ ಆರುಭಾಗ 
ಮಯಣರಹಿತಕ್ಕೆ ಒಂದು ಭಾಗ ಮಯಣ ಪಿಷ್ಟದ ಮಿಶ್ಚಣಕ್ಕೆ ಅನುರೂಪವಾಗಿರು 
ತ್ತದೆ', ಹೀಗೆ ೫ ಯುಗ್ಮವಿಕಲ್ಪಿ ಆಮೈ ಕೋಸ್‌ನ ಶೇಕಡಾವಾರುಗಳಲ್ಲಿ ಪಿಷ್ಟಕಣ 
ಕಗಳ ಜಿಗಟು ಮತ್ತು ಗಡಸುತನಗಳ ಮೇಲಿನ ತನ್ನ ಕ್ರಿಯೆಯಲ್ಲಿ ಸಂಕಲನದ ಮುತ್ತು 
ಹೆಚ್ಚು ಪ್ರಬತೆಯದಾಗಿ ಕಂಡುಬರುತ್ತದೆ. ॥. ಮಯಣ ಪರಾಗ ಮತ್ತು ಭ್ರೂಣಾಹಾ 
ರದಲ್ಲಿನ ಮುಖ್ಯ ಶೇಖರಿತ ಸರ್ಕರ ಪಿಷ್ಟವೆಂದು ಬ್ರಿಂಕ್‌ ಮತ್ತು ಆಬೇಗ್‌ (1926) 
ನಿರ್ಧರಿಸಿದರು. ಹಿಂದೆ, ಮಯಣ ಮುಸುಕಿನ ಜೋಳದಲ್ಲಿರುವ ಸರ್ಕರ ಪಿಷ್ಟವನ್ನು 
ಎರಿಕ್ರೋಡೆಕ್‌ಸ್ಟ್ರೀನ್‌ ಎಂದು ಕರೆಯಲಾಗಿತ್ತು. ಈ ಬರಹಗಾರರು, ಅವುಗಳ ರಾಸಾ 
ಯನಿಕ ಮತ್ತು ಭೌತಿಕ ಗುಣಗಳಿಂದ ಅದು ಸಮರ್ಥಿಸಲಾಗಿದೆಯೆಂದು ಪರಿಗಣಿಸಲಿಲ್ಲ. 
ಮಯಂಣ ಯುಗ್ಯವಿಕಲ್ಪಿಗೆ ಸಮಯುಗ್ಮಜವಾಗಿರುವ ವಬಸುಕಿನ ಜೋಳ 


ತ್ತ 


ಸುಕಿನಜೋಳದಲ್ಲಿ ಹಿತ್ರಾರ್ಜಿತತೆ (ರಿಕತೆ) 521 


ತಳಿಗಳು ಮತ್ತು ಸಂಕರಣಗಳನ್ನು ಉತ್ಪಾದಿಸಲಾಗಿದೆ. ಹಾಗೂ ಕೈಗಾರಿಕೆಯನಿ ಮ 
ಗೆಣಸಿಗೆ ಒಂದು ಬದಲಿಯನ್ನು ಒದಗಿಸಲು ಬಳಸಲಾಗಿದೆ (ಹಿಕ್ಸನ್‌ ಮತ್ತು ಸ್ಟೇಗ್‌ 


ವ್ರ 


ಜ್ಞ 

ಜೀ ಬ್ಯ 
ಕೃಟ್ನೆ 

೯] 

೯] 

ತೆ 


ಯಾವ ವಿಶಿಷ್ಟ ಪ್ರಾ ಮುಖ್ಯತೆಯ:ವೆಂದು ಸ್ಥಿರಪಟ್ಟಿಲ್ಲ (ಬ್ರಿಮ್‌ ಹಾಲ್‌ ವ 
1945). 

೪೫೫ 50 ತನ್ನೆ ಗುಣದಲ್ಲಿ ೫% $0ಗೆ ಉನ್ನತವಾದದೆಂದು ವ್ಯಕ್ತಪಟ್ಟಿರುವಂತಹ, 
ಸಿಹಿ ಮುಸುಕಿನ ಜೋಳದ ಡಬ್ಬಿ ಶೇಖರಣೆ ಗುಣಕ್ಕೆ ಇರಬಹುದಾದ ಸಂಬಂಧವನ್ನು 
ಆಂಡ್ರಿವ್‌ ಮತ್ತು ಇತರರು (1944) ಸ್ಪಷ್ಟ ಪಡಿಸಿದ್ದಾರೆ. 

ಅನ್ನಾಂಗ “ಎ ಮತ್ತು ಕೆರೋಟೀನ್‌ ಪಡೆದ ವರ್ಣದ್ರವ್ಮಗಳು : ಗುಳಿ 
ಮುಸುಕಿನ ಜೋಳದಲ್ಲಿ "ಪಿ' ಅನ್ನುಂಗ ಮುನ್ಸೂಚಕ ಮತ್ತು ಹಳದಿಭ್ರೂಣಾಹಾರ 
ನಡುವೆ ಒಂದು ಸಮೀಪ ಶಾರೀರಿಕ ಸಂಯೋಜನೆಯನ್ನು ಹೌಜ್‌ ಮತ್ತು ಟ್ರಾಸ್‌ಸ್ಟ್‌ 
(1930) ಕಂಡುಹಿಡಿದರು. ಮಾಂಗೇಲ್ಸ್‌ ಡಾರ್ಪ್‌ ಮತ್ತು ಫ್ರಾಪ್ಲ್‌ (1931) 
ಮುಸುಕಿನ ಜೋಳದ 'ಎ' ಅನ್ನಾಂಗ ಮೌಲ್ಯ ಮತ್ತು ಭ್ರೂಣಾಹಾರದಲ್ಲಿನ ಹಳದಿ 
ವರ್ಣದ್ರವ್ಯಕ್ಕೆ ಕಾಂಣವಾದ ವಂಶವಾಹಿಗಳ ಸಂಖ್ಯೆಗಳ ನಡುವೆ ಒಂದು ನೇರ ಸಂಬಂಧ 
ವನ್ನು ತೋರಿಸಿಕೊಟ್ಟರು. 2 ವರ್ಷಗಳ ಸರಾಸರಿ ಫಲಿತಾಂಶಗಳು ಕೆಳಗಿನಂತಿದ್ದ ವು. 





ರ್‌ ್ಯಾಸಾರಾರಾರ್ಪಗಭಧ್ಛೋಾರಾಸಹಾನತರ್ಹಫೌಫ್ಟಾಸ ಅನ್ನಾಂಗ” 
ವಂಶವಾಹಿಗಳ ಸಂಖ್ಯೆ ಕ್ರಮಾಪ್ರವರ್ತನ ಲಬ್ಧ “ಎ' ವಿನ ಏಕಮಾನಗಳು. 
0 ಸಸ 0.053 
] ೬6 2.25 
ಫ್‌ ಡಿ6 5.00 
ತ 111% 7.50 





ಜಾನ್ಸನ್‌ ಮತ್ತು ಮಿಲ್ಲರ್‌ (193ಕ್ಕೂ) ದಟ್ಟಹಳದಿ, ಮಧ್ಮಮ ಹಳದಿ ಮತ್ತು 
ತಿಳಿಹಳದಿ ವರ್ಣಗಳ ಅಂತಃಸಂಕರ ಸಾಲುಗಳ ಅಧ್ಯಯನ ಮಾಡಿದರು. ಈ ವರ್ಜ 
ದಲ್ಲಿನ ವಿಭಿನ್ನತೆ ಬಹುಶಃ 13' ಘಟಕಕ್ಕೆ ಕಾರಣವಾದ ಯುಗ್ಮವಿಕಲ್ಪಿಗಳ ಒಂದು 
ಸರಣಿಯಿಂದಾದದ್ದು. ಒಂದು ಅಧ್ಯಯನದ ಫಲಿತಾಂಶಗಳನ್ನು ಕೆಳಗಿನ ಕೋಷ್ಠ ೈಕದಲ್ಲಿ 
ಸಂಕ್ಷೇವಿಸಲಾಗಿದೆ. 

ಸರಾಸರಿಯಾಗಿ ದಟ್ಟ ಹಳದಿ ಭ್ರೂಣಾಹಾರ, ತಿಳಿಹಳದಿಯವುಗಳಿಗಿಂತಲೂ 
ಬಹುಮಟ್ಟಿಗೆ ಆಧಿಕ ಶೇಕಿಡುವಾರು ಕೆರೋಟೀನ್‌ನಂತಹ ವರ್ಣದೃವ್ಯಗಳನ್ನು ಉತ್ಪಾ 
ದಿಸುತ್ತವೆಂಬುದು ವ್ಯಕ್ತವಾಗುತ್ತದೆ. ಹಾಗಿದ್ದರೂ, ಈ ಸಂಬಂಧ ಅತಿ ಸಮೀಪ 


522 ಸೆಸ್ಕ ತಳಿಅಭಿವೃದ್ಧಿ ವಿಧಾನಗಳು 
ವಾದಂದಲ್ಲ ಮತ್ತು ಮೂರು ಪಂಗಡಗಳ ಪ್ರತಿಯೊಂದರಲ್ಲೂ, ಅಂತಃಸಂಕರಗಳಲ್ಲಿ 
ಕೆರೋಟೀನ್‌ನಂತಹ ವರ್ಣದ್ರವ್ಯದ ವ್ಯಾಪಕ ಅಂತರ ಕಂಡುಬಂದಿವೆ. 


ಕೋಷ್ಟಕ 53 : ಮುಸುಕಿನ ಜೋಳದಲ್ಲಿ ಹಳದಿ ಭ್ರೂಣಾಹಾರ ವರ್ಣದ ತೀವ್ರತೆ 
ಮತ್ತು ಒಟ್ಟು ಕೆರೋಟೀನ್‌ ಪಡೆದ ವರ್ಣದ್ರವ್ಮಗಳ ಶೇಕಡಾವಾರು ನಡುವಣ 
ಸಂಬಂಧ. 





ಅ ಸಾರರಣಾರಾಕರ್ಪಾರಾರಾಾರಾ್‌ಾ್ಕ್ಸ್ಯ್ಯೂ 
ಸಾಲುಗಳ ಕೆರೋಟೀನ್‌ ಇರು 
ಇ ಜು ಪಟ (ಗ ಸಿ ಸರಾಸರಿ ಟಾ ಕಾ 
ದಟ್ಟ ಹಳದಿ ಕ 0.000869 ೧.೧೧೧0443.0.00121 
ವಂಧ್ಯಮ ಹಳದಿ, 6 0.000991 0.000389-0.00137 
ತಿಳಿ ಹಳದಿ 7 0.000609 0.000202-0.00158 


ಕೆರೋಟೀನ್‌ನಂತಹ ವರ್ಣದ್ರವ್ಯಗಳ ಮೇಲೆ ಪರಾಗದ ನೇರಪರಿಣಾವಂಗಳನ್ನು 
ಕೂಡ ಜಾನ್ಸನ್‌ ಮತ್ತು ಮಿಲ್ಲರ್‌ (19380) ಅಧ್ಯಯನ ಮಾಡಿದರು. 

ಅಧಿಕ ಕೆರೋಟಿನ್‌ನಂತಹವನ್ನು ಪಡೆದ ಸ್ತ್ರೀ ಸಾಲುಗಳಿಗೆ ಕಡಮೆಯಿರುವ 
ಪುಂಗಳ ಪರಾಗಸ್ಪರ್ಶ ಅಥವಾ ಕಡಮೆ ಕೆರೋಟೀನ್‌ ಪಡೆದ ಸ್ತ್ರೀ ಸಾಲುಗಳಿಗೆ ಅಧಿಕ 
ವಿರುವೆ ಗಂಡುಗಳ ಪರಾಗಾರ್ಪಣೆ ಏರ್ಪಟ್ಟಾಗ, ಮುಂದೆ ಅದರ ಮುಂದಿನ ಪರಿಣಾಮ 
ಬೀಜದಲ್ಲಿ ಒಂದು ಮಧ್ಯಸ್ವ ಮೌಲ್ಯವಿತ್ತು. ಜಧಿಕ : ಅಧಿಕ ಅಥವಾ ಕಡಮೆ 
ಕಡಮೆ ಸುಕರಗಳಲ್ಲಿನ ಗಳು ತಮ್ಮ ಜನ್ಮದಾತ್ಮ ಗಳಿಗೆ ಸದೃಶವಾಗಿದ್ದ ವು, ಆದರೆ 
ಜನ್ಮದಾತೃಗಳಿಗಿಂತಲೂ ನ್ಯನಲ್ಲಿ ಸ್ವಲ್ಪ ಹೆಟರೋಸಿಸ್‌ನ ಪರಿಣಾಮವಾಗಿ ಒಟ್ಟು 
ಕೆರೋಟಿನಾಯ್ಡ್‌ ಗಳ ಹೆಚ್ಚಳದ ಸ್ವಲ್ಪ ನಿದರ್ಶನವಿತ್ತು. ಹಾಗಿದ್ದರೂ, ವ್ಯತ್ಕಾಸಗಳು 
ಅಧಿಕವಾಗಿರಲಿಲ್ಲ. 


ರೋಗ ಪ್ರತಿಕ್ರಿಯೆಯ ರಿಕ್ಕತೆ 


ಕಾಡಿಗೆ ರೋಗ : ವಿವಿಧ ಕಾರ್ಯಕರ್ತರು ಕಾಡಿಗೆರೋಗ ಪ್ರತಿಕ್ರಿಯೆಗೆ 
ಕಾರಣವಾದ ಸಂಲಗ್ನತೆಗಳ ಅಧ್ಯಯನಗಳನ್ನು ಮಾಡಿದ್ದಾರೆ. ಇಮ್ಮರ್‌ (1927) 
ಮತ್ತು ಹೂವರ್‌ (1932) ಪ್ರತಿರೋಧ ಅಂತಃಸಂಕರಗಳು ಮತ್ತು ಈಡಾಗುವ 
ತಳೀಯ ಪರೀಕ್ಷಕಗಳ ನಡುವೆ ಸಂಕರಗಳನ್ನು ಮಾಡಿದ್ದಾರೆ. ಸಂಯೋಜನೆಯ ಆನೇಕ 
ಪರಿಸ್ಥಿ ತಿಗಳು ಕುಚ್ಚುಬೀಜ, ಬ್ರಾಕಿಟೀ" ಮತ್ತು ಲಿಗ್ಯೂಲ್‌ರಹಿತ ಹಾಗೂ ಈಡಾಗುವಿಕೆ 
ಗಳಂತಹ ಲಕ್ಷಣಗಳ ನಡುವಣಗಳಾಗಿದ್ದವು. ಸಂಯೋಜನೆಗಳು, ಬಾಹ್ಕರಚನಾ 
ಲಕ್ಷಣಗಳು ಸಸ್ಯಗಳನ್ನು ಹೆಚ್ಚು ಈಡಾಗುವಿಕೆಗಳನ್ನಾಗಿ ಮಾಡುವ ಪೃವೃತ್ತಿಯುಳ್ಳವು 


523 


ಇ 


ಮುಸುಕಿನಜೋಕದಲ್ಲಿ ಪಿತ್ರಾರ್ಜಿತತೆ (ರಿಕ 





800 9೯1 


1: 51'[ (₹೭! 
1:009 8೭0 8€'] 80'[ 0೯11 
1:000"01 ೪೯೭'೧0- 6('1 ೪1'[ ₹1'₹ 
1:6 8007 | 80'₹ 86'1 91? 
ಕ್ಕ 
ರೂ ಲಿಂಗಂ €ಂಗಾಯಾಂ 
ಕೂ ಇಂಂ2ಾ 2ಡಿ 





ಜಾ ಜಂ 0 ಉಂರಖ2 ೦೧೬ 
ಗ 





॥ ಐಂ ಐಓ” “ಲ2 ಐ 
೦೬ ೩ಲಿಎ * ಇಲ ಐ8 
1! ೦ ಐಓ“ `ಲಾ ೩೮೧ಎ 
9] ಉಂಟ ೩ಲಎ * ಔಟ ಇಲಿಎ 
7ಂಜ ॥ 
ಸಿಟ೧೩೦% ಊ.ಗೊಬಗೆಾ 
ಐಲ 060% 


ಕ ೦೫೦೧೩ ನಿರ್ಬಇ]೫ ಗುಂ ಗಣ 
ಅಾಚಘಾಘಾೂಾ )ಗಗಣಗಾಗಸಾಕಾರಾಾವಾಾರಾಣಾಕಾಗಗ%7ಗಕಾ ಲ ದಾ ನ ಅ ರಾಜ ಮವ ಯ 7777272ಾ72ಾ 


ಟೀ೧೫ೆನಎ ಬ ಗಿನ) ನಿಬಗುಎಬದ 8ಇಂ ಜಗು 


ಆಟಂ ೫ಬ8,28 ೧.೬೩1 


ಗಣ ಗ್ರಬಂಲಾೋಟರ್ಗಣ : 99 89 


524 ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಗಳೆಂಬ ಆಧಾರದಿಂದ ವಿವರಿಸಬಹುದಾದಂತಹ ಸ್ವಭಾವದವುಗಳಾಗಿದ್ದವು, ಬೀಜಕೋಶ 
ಆವರಣಕ್ಕೆ ಕಾರಣವಾದ ಘಟಕ ಜೋಡಿ 8/೧ ಮತ್ತು ಕಾಡಿಗೆರೋಗ ಪ್ರತಿಕ್ರಿಯೆಗಳ 
ನಡುವಣ ಒಂದು ಸಂಯೋಜನೆಯನ್ನು ಇಮ್ಮರ್‌ ವೀಕ್ಷಿಸಿದ. ಅನುಕ್ರಮವಾಗಿ, 
ವರ್ಣತಂತು 4,5 ಮತ್ತು 9 ರಲ್ಲಿ ನೆಲೆಗೊಂಡಿರುವ $0, ಇ, ಮತ್ತು 48 ೫% ಹಾಗೂ 
ಕಾಡಿಗೆರೋಗ ಪ್ರತಿಕ್ರಿಯೆಗಳ ನಡುವೆ ಸಂಲಗ್ನತೆಗಳ ರುಜುವಾತನ್ನು, ಇತರವುಗಳಲ್ಲಿಲ್ಲ 
ದಿದ್ದರೂ ಕೆಲವು ಸಂಕರಗಳಲ್ಲಿ ಹೂವರ್‌ ಪಡೆದ. 

ಇತ್ತೀಚೆಗೆ, ಕಾಡಿಗೆರೋಗ ಪ್ರತಿಕ್ರಿಯೆಯ ಅಧ್ಯಯನಗಳನ್ನು ವರ್ಣಶಂತು 
ಪರ್ಯಾಯಗಳ ಮೂಲಕ ನಿರ್ವಹಿಸಲಾಗಿದೆ. ಈ ಪ್ರಯೋಗಗಳಲ್ಲಿ, ಕಾಡಿಗೆರೋಗಕ್ಕೆ 
ಈಡಾಗುವ ನಿರ್ದಿಷ್ಟ ಪರ್ಯಾಯಗಳೊಡನೆ ಕಾಡಿಗೆರೋಗ ಪ್ರತಿರೋಧ ಅಂತಃಸಂಕರ 
ಸಾಲುಗಳ ಸಂಕರ ಮಾಡಲಾಯ್ತು. ಬರ್ನ್‌ಹಾಂ ಮತ್ತು, ಕಾರ್ಬ್‌ಲೆಡ್ಡ್‌ (1939)ಗಳ 
ಅಧ್ಯಯನಗಳಲ್ಲಿ ॥, ಸ್ವಲ್ಪ ಮಟ್ಟಿಗೆ ಅಧಿಕ ಪ್ರತಿರೋಧ ಪಡೆದಿತ್ತು ಮತ್ತು ಇದನ್ನು 
ಸಾಮಾನ್ಯ ಈಡಾಗುವ ಅಂತಃಸಂಕರದೊಡನೆ ಬಹಿಸ್ಸಂಕರವೇರ್ಪಡಿಸಲಾಯ್ತು. 
ಸುಮಾರಾಗಿ ಶೇ. 50 ಭಾಗದಷ್ಟು ನಿಷ್ಟಲ ಪರಾಗರೇಣು ಉತ್ಪಾದಿಸುವುದರಿಂದ, 
ಪರ್ಯಾಯ ಸಸ್ಯಗಳನ್ನು ಸಾಮಾನ್ಯ ಸಸ್ಯಗಳಿಂದ ಪ್ರತ್ಯೇಕಿಸಬಹುದು. ಸಾಬೋ 
ಮತ್ತು ಹೇಯ್ಸ್‌ (1941)ರ ಪ್ರಯೋಗಗಳಲ್ಲಿ ಒಂದು ಪ್ರತಿರೋಧ ಮತ್ತು ಒಂದು 
ಈಜಾಗುವ ಅಂತಃ ಸಂಕರಗಳ ನಡುವಣ ೫, ಸಂಕರದಲ್ಲಿ ಪರ್ಯಾಯ ಶಈಡಾಗುವಿಕೆಗೆ 
ಮಧ್ಯಸ್ಥಿತಿಯದಾಗಿತ್ತು. ನ್ಯ ನನ್ನು ಪ್ರತಿರೋಧ ಅಂತಃಸಂಕರ ಜನ್ಮದಾತೃವಿನೊಡನೆ 
ಹಿಂಸಂಕರ ಮಾಡಲಾಯ್ತಾ. 

ಈ ಎರಡು ಪ್ರಯೋಗಗಳಲ್ಲೂ, ಬೇರ್ಪಡಿಕೆ ಕುಟುಂಬಗಳ ಸಸ್ಯಗಳನ್ನು 
ಪ್ರಥಮತಃ ಪರಾಗ ಒಂಜೆತ್ವದ ಆಧಾರದಿಂದ ಸಾಮಾನ್ಯ ಅಥವಾ ಪರ್ಯಾಯದವು 
ಗಳೆಂದು ವರ್ಗೀಕರಿಸಲಾಯ್ತು ಮತ್ತು ಅವುಗಳ ಕಾಡಿಗೆರೋಗ ಪ್ರಶಿಕ್ರಿಯೆಯ 
ದತ್ತಾಂಶಗಳನ್ನು ಶೇಖರಿಸಲಾಯ್ತು. 

ಸಂಲಗ್ನತೆಯನ್ನು ಹೇಗೆ ನಿರ್ಧರಿಸಲಾಯ್ತೆಂದು ತೋರಿಸಲು ಬರ್ನ್‌ಹ್ಯಾಂ 
ಮತ್ತು ಕಾರ್ಬ್‌ ಲೆಡ್ಡರು ಪಡೆದ ಫಲಿತಾಂಶಗಳ ಒಂದು ಭಾಗವನ್ನು ಸಂಕ್ಷೇಪಿಸ 
ಲಾಗುತ್ತದೆ. 

ಕೋಷ್ಟಕದಲ್ಲಿ ತೋರ್ಪಡಿಸಿರುವಂತೆ, ಯಾದ್ನ ೈಚ್ಛಿಕ ನಿರೀಕ್ಷಣೆಯಿಂದ ಅತ್ಯಧಿಕ 
ಗಮನಾರ್ಹ ವ್ಯತ್ಯಾಸಗಳನ್ನು 1-20 ಮತ್ತು 3.8, ಹಾಗೂ 1-6, 1-91, 
2.61 ಮತ್ತು 6.8, ಗಳನ್ನೊಳಗೊಂಡ ಪರ್ಯಾಯಗಳು ಅಡಕವಾಗಿರುವವುಗಳಿಂದ 
ಪಡೆಯಲಾಯ್ತು. ನಿರ್ದಿಷ್ಟ ಸಂಲಗ್ನತೆಯಂ ವ್ಯಕ್ತವಾಗಿರುವುದರಿಂದಲೂ, ಪರ್ಯಾಯ 
ಬಿಂದು, ಸಂಲಗ್ನತೆಯ ರುಜುವಾತು ಇಲ್ಲದಿರುವ, ಐರ್ಣತಂತು 1ರಲ್ಲಿನ 1.90 ಸಮೀಪ 
ದದ್ಣಿ ಇರಂವುದರಿಂದಲೂ, ಸಂಲಗ್ಗತೆಯ ಸಂಬಂಧ ವರ್ಣತಂತು 2ರೊಡನೆ ಇರಬಹು 


ಮುಸುಕಿನಜೋಳದಲ್ಲಿ ಪ್ರಿತ್ರಾರ್ಜಿತತೆ (ರಿಕ್ಕತೆ) 525 


ದೆಂಬುದು ಸಂಭವನೀಯ. 1-.2(ನ ಒಡೆತ ವರ್ಣತಂತು 2ರ ನೀಳತೋಳಿನಲ್ಲಿನ ಇರ 
ನೆಲೆಯ ಬಳಿ ಸಂಭವಿಸಿತು. 


ಕೋಪ್ಪಕ 55 ;: ಓರ ಹಿಂಸಂಕರಗಳು (ಪ್ರತಿರೋಧ ಅಂತಃಸಂಕರ. 
ಈಡಾಗುವ ಪರ್ಯಾಯ) : ಈಡಾಗುವ ಸಾಮಾನ್ಯಗಳ ಪೀಳಿಗೆಯಲ್ಲಿ ಕಾಡಿಗೆರೋಗ 
ಪ್ರತಿರೋಧ. 








| ಸಾಮೂನ್ಯ | ಅರೆಬಂಜಿತ್ವ 
೫] ಸಂಕರ ಕಾಡಿಗೆ ಕಾಡಿಗೆ 1 ಕಾಡಿಗೆ | ಕಾಡಿಗೆ ಘಿ 
ರೋಗ ಪೀಡಿತರೋಗ ರಹಿತರೋಗ ಪೀಡಿತ!ರೋಣ ರಹಿತ 
1-2೬ » ಪ್ರತಿರೋಧ 517 215 55. 1198 | 0.80 
ಹಾ 53 | 261 |, 91 ' 257 [0.01 
3.8... ಪ್ರತಿರೋಧ. 210 602 , 250 288 10.01 
1-9, , ಪ್ರತಿರೋಧ | 20 38 .. 17 34 0.20 





ಸಾಬಿ ೋ ಮತ್ತು ಹೇಯ್ಡ್‌ರ ಅಧ್ಯಯನಗಳಲ್ಲಿ, ಪ್ರತಿರೋಧವಿರುವ ಅಂತಃ 
ಸಂಕರ ಸಾಲು ೬.1 ಜಟ ಬ ಸಂಕರಗಳಲ್ಲಿ ತಿ 70. 5-74, 
69% ಮತ್ತು 8- ಜಟ ರ್ಚಾಯಗಳೊಡನೆ ಮತ್ತು ರಸ್ಲರ್‌ನಿಂದ ಪಡೆದ ಪ್ರತಿ 
ರೋಥ ಹ ೦0ಕರದೊಡನೆ 1. . 3.50 ಮತ್ತು5.8ೂ. ಪರ್ಯಾಯಗಳೊಡನೆಯ 
ಸಂಕರಗಳ ಲ್ಲ | ಜಾ ಸಂಯೋಜನೆಗಳನ್ನು ಗಮನಿಸಲಾಯ್ರ. 

ಈ ಫಲಿತಾಂಶಗಳಿಂದ, ಕಾಡಿಗೆರೋಗ ಪ) ್ರತಿರೋಧಕ್ಕೆ ಆನೇಕ ಬಿಂದುಗಳಿವೆ 
ಯೆಂದು ವ್ಯಕ್ತಪಡುತ್ತದೆ. ಜೋನ್ಸ್‌ (1920) ಹೇಯ್ಸ್‌ ಮತ್ತಿತರರು (1924) 
ಮತ್ತು ಗಾರ್ಬರ್‌ ಹಾಗೂ ಕ್ವ ಸರ್‌ಬರಿ (1925) 1 ಸೇರಿ ಹಲವು ಪರಿಶೀಲನ 
ಕಾರರು ಸ್ವಗರ್ಭಧಾರಣೆ ಸಾಲುಗಳಲ್ಲಿನ ಆಯ್ಕೆ ಯಿಂದ ಪ್ರತಿರೋಧ ಅಂತಃಸಂಕರ 
ವಿಧಗಳನ್ನು. ವಿಯುಕ್ತನಗೊಳಿಸುವುದು ಸಾಪೆ ಪೇಕ್ಷನಾಗಿ ಸುಲಭವೆಂದು ಗಮನಿಸಿದ್ದಾ ಕೆ 
ಕಾಡಿಗೆರೋಗ ಪ್ರತಿರೋಧಕ್ಕೆ ಕಾರಣವಾದ ಘಟಕಜೋಡಿಗಳ ಸಯ್ಯೆ, ವಾಟ 
ಒಂದು ಮೂಲ್ಕ ಆಥವಾ ಉತ್ಪತ್ತಿ ಸ್ಥಾನದಿಂದಲೇ ಅಧಿಕ ಸಂಖ್ಯೆಯವಾಗಿರಬೇಕಾದ 
ಅವಶ್ಯವಿಲ್ಲದಿರುವುದು ಸಾಧ್ಯ. 

ಎಲೆತುಕ್ಕುರೋಗ : ಸ್ಟಾಕೇಮನ್‌ ಮತ್ತು ಕ್ರಿಸ್ಟೆನ್ಸನ್‌ (1926) ಮುಸುಕಿನ 
ಜೋಳ ೩ನ ಪ್ರತಿರೋಧವಿರುವ ತಳಿಅಭಿವ ಪ್ರಾಮುಖ್ಯತೆಯನ್ನು 
ಸಷ. ರೆ ಸ್ಟಾಕ್‌ಮನ್‌ ಮತ್ತಿ ತರರು (19 ಪದಸುಕಿನಜೋಳದ 45 

ಸ್ವಸಂಕರ ಗ 'ಮೆರಿಕ ಸಂಯುಕ್ತ ಸಂಸ್ಕ್ರಾ ನಗಳ ತ ಟಾ 
ಕೆನಡಾದ ಒಂದು ನೆಲೆಯಿಂದ ಪಡೆದ ತುಕ್ಕುರೋ ಗ ಶೇಖರಣೆಗಳಿಂದ ಸೋಂಕು ತಗುಲಿ 
ಸಿದ. ಮಿನ್ನಿಸೋಟಾದಿಂದ ಎರಡು ಮತ್ತು ಟೆಕ್ಸಾಸ್‌, ಓಕ್ಕೋಹಾಮ, ಕಾನ್ಸಾಸ್‌, 


ಹ 
ದ್‌ೆ 
ತ್ಕಾ 
( 
₹] 
₹1 
ಕಃ 
ಕ್ಕೆ 


526 ಸಸ್ಮ ತಳಿಅಭಿವೃದ್ಧಿ ವಿಧುನಗಳಂ 


ನೆಬ್ಬಾಸ್ಕಾ ಮತ್ತು ಐಯೋವಾ, ಪ್ರತಿಯೊಂದರಿಂದಲೂ ಒಂದರಂತೆ, ಒಟ್ಟು 7 ತುಕ್ಕು 
ರೋಗದ ಶಾರೀರಿಕ ಪ್ರಜಾತಿಗಳನ್ನು ಬೇರ್ಪಡಿಸಲಾಯ್ತು. 


ಪಕ್ಲೀನಿಯಾ ಸೋರ್ಲೈಯಂ ಶಾರೀರಕ ಪ್ರಜಾತಿ 1 ಮತ್ತು 3ಕ್ಕೆ ಪ್ರತಿಕ್ರಿಯೆ 
ರಿಕ್ಕತೆಯ ವಿಧಾನವನ್ನು ಮೇಯ (1931) ಅಧ್ಯಯನ ಮಾಡಿದ ; ಮತ್ತು 
ಈಡಾಗುವಿಕೆಗೆ ಪ್ರತಿರೋಧ ಪ್ರಬಲವೆಂಬ ಏಕಸಂಕರಣ ಆಧಾರದಿಂದ ಫಲಿತಾಂಶ 
ಗಳನ್ನು ವಿವರಿಸಬಹುದೆಂದು ನಿರ್ಧರಿಸಿದ. ಕ್ಷ ಕಿರಣ ನ್ಯೂನತೆಗಳು ಕೋಶಶಾಸ್ಟ್ರೀಯ 
ಅಧ್ಯಯನಗಳು ಮತ್ತು ತ್ರಿಸಮಶೂತ್ರ ನಿಷ್ಟತ್ತಿಗಳ ತಳಿಶಾಸ್ತ್ರ ಪರಿಶೀ£ಲನೆಗಳಿಂದ, 
ಶಾರೀರಿಕ ಪ್ರಜಾತಿ 3ರ ಪ ಪ್ರತಿರೋದಕ್ಕೆ ಕಾರಣವಾದ ಘಟಕ 10ನೇ ವರ್ಣತಂತುವಿನ 
ಗಿಡ್ಡ ತೋಳಿನಲ್ಲಿ ನೆಲೆಸಿದೆಯೆಂದು ವಿ. ಎಚ್‌. ರ್ಹೋಡ್ಸ್‌ (1935) ನಿರ್ಧರಿಸಿದ. 


ಸೂಕ್ಷ್ಮಾಣು ಬಾಡುರೋಗ : ಬಾಡುರೋಗಕ್ಕೆ ಪ್ರತಿಕ್ರಿಯೆ ರಿಕ್ಕತೆಯ ವಿಧಾನದ 
ವ್ಯಾಪಕ ಅಧ್ಯಯನಗಳನ್ನು ವೆಲ್‌ ಹೌಸನ್‌ (1937) ಮಾಡಿದ್ದಾನೆ, 0೦೫ (ಅಧಿಕ 
ಪ್ರತಿರೋಧ ಗುಳಿ) ೫೩೯ (ಅಧಿಕ ಈಡಾಗುವಿಕೆಯ ಫ್ಲಿಂಟ್‌; ಮತ್ತು ೦5೧೫೫] 
-134 (ಆಧಿಕ ಈಡಾಗುವಿಕೆಯ ಸಿಹಿ)ಗಳ ಎರಡು ಸಂಕರಗಳಲ್ಲಿನ ರಿಕ ತೆಯಲ್ಲಿ, ಕೊನೆಯ 
ಪಕ್ಷ. 3 ಸ್ವಂತಂತ್ರ ರಿಕ್ಕ ಘಟಕಗಳಾದರೂ ಅಡಕವಾಗಿವೆಯೆಂದು ಅತ ನಿರ್ಧರಿಸಿದ. 
ವಂಶವಾಹಿಗಳಿಗೆ 5೩೪] 5೫್ದ ಮತ್ತು 5್ಯಗಳೆಂದು ಹೆಸರಿಡಲಾಯ್ತು. ಎಲ್ಲ ಮೂರು 
ಘಟಕಗಳೂ ಪ್ರಬಲವಾಗಿ ಇರುವಲ್ಲಿ ಆತ್ಯಧಿಕ ದರ್ಜೆಯ ಪ್ರತಿರೋಧ ಪಡೆಯಲಾಯ್ತು. 
ವಿಷರ್ಯಯವಾಗಿ, ಈ ಮೂರೂ ಹಿಂಜರಿತದವಾಗಿದ್ದಾಗ, ಸಸ್ಯ ಅತ್ಯಧಿಕ ಈಡಾಗಂ 
ವಿಕೆಯದಾಗುತ್ತದೆ. ಎಲ್ಲ ಮೂರು ಘಟಕಜೋಡಿಗಳಿಗೂ ವಿಷಮಯುಗ್ಕ್ಮಜ ನ್ಯನನ್ನು 
ಪ್ರಬಲ ಸಮಯುಗ್ಮಜ ೨೫, 5೫. 5%, 59. 5% 5೫, ನಷ್ಟೇ ಪ್ರತಿರೋಧ 
ವಾಗಿರುತ್ತದೆ. ಈ ಮೂರು ಘಟಕಗಳಲ್ಲಿ ಯಾವುದಾದರೊಂದು ಸಮಯುಗ್ಮಜ ಅಥವಾ 
ವಿಷಮಯುಗ್ಮಜ ಪುಬಲ ಸ್ಥಿತಿಯಲ್ಲಿರುವಾಗ, 5, ಗಿಂತಲೂ 5೪, ಕಡಮೆ ಪರಿಣಾವಂ 
ಕಾರಿಯಾಗಿರುವಾಗ, 5%, 5್ಯಗಿಂತಲೂ ಕಡಮೆ ಪರಿಣಾಮಕಾರಿಯಾಗಿದ್ದರೂ 
ಸ್ವಲ್ಪಮಟ್ಟಿಗೆ ಪ್ರತಿರೋಧ ಉಂಟಾ: ತ್ತದೆ. ದ 

ಮಣ್ಣಿನಲ್ಲಿರುವ ಶಿಲೀಂಛ್ರ : ಕೊಳೆಯುತ್ತಿರುವ ಬೀಜಗಳಿಂದ ವಿಯುಕ್ತನ 
ಗೊಳಿಸಿದ ಅತ್ಯಂತ ಕ್ರಿಯಾಶೀಲ ರೋಗಕಾರಕ ಪೈಥಿಯಂ ಡಿಬಾರ್ಕಾನಂ ಎಂದು ಹೋ 
(1944) ಗಮನಿಸಿದ. ಗಿಬ್ಬೆರೆಲ್ಲು ಸೌಬಿನೆಟೈ ಒಂದೇ ಬೀಜಗಳ ಮೇಲೆ ಕಂಡುಬಂದ 
ಇತರ ಕ್ರಿಯಾಶೀಲಜೀವಿ. ಪ್ರತ್ಯೇಕಿಸಿದ ಇತರ ರೋಗಕುರಕಗಳಲ್ಲಿ ಪೆನಿಸಿಲಿಯಂ ಆಕ್ಸ 
ಲಿಕ6, ಟ್ರೈಕೋಡರ್ಮ ಲಿಗ್ನೋರಂ ಮತ್ತು ಫ್ಯೂಸೇರಿಯಂ ತಳಿಗಳು ಸೇರಿದ್ದವು. ಎಳೆಯ 
ಬೀಜಗಳ ಮೇಲೆ ಕಂಡುಬಂದ ಕಡಮೆ ಪ್ರಧಾನತೆಯವುಗಳಲ್ಲಿ ಜಿ. ಸೌಬನಟ್ಟೈ ,: ರೈಚಾ 
ಕ್ಟೋನಿಯಾ ಸೋಲಾಭ, ಹೆಲ್ಮಿಂತೋಸ್ಟೋರಿಯಂ ಸಟೈವಂ, ಟೆ. ಲಿಗ್ನೋರಂ, ಫೂಸೇರಿಯಂ 


ಮುಸುಕಿನಜೋಳದಲ್ಲಿ ಪಿತ್ಪಾರ್ಜಿತತೆ (ರಿಕ್ಕತೆ) 527 


ಮೊನಿಲಿಫಾರ್ಮೆ, ಪ್ಯೂಸೇರಿಯಂ ಪ್ರಭೇದಗಳು ಮತ 
ದೆ ಸ 
ಸೇರಿದ್ದವು, 
ನ್ಮ ಸಂಕರಗಳಲ್ಲಿ ಈಡಾಗುವಿಕೆ ಪ್ರಬಲವಾಗಿರುವ, ಆಂತಃಸಂಕರೆಗಳಲ್ಲಿ ಗಿಬ್ಬರೆಲ್ಲಾ 
ಜೀಗೆ ಅವುಗಳ ಪ್ರತಿಕ್ರಿಯೆಯಲ್ಲಿ ವ್ಯತ್ಯಾಸಗಳನ್ನು ಡಿಕ್ಸನ್‌ ಮತ್ತು ಹೋಲ್ಕರ್ಟ್‌ 
(1920) ಕಂಡರು, ಹಾಪ್‌ (1929) ಪ್ರತಿರೋಧ ಪ್ರಬಲತೆಯನ್ನು ಗಮನಿಸಿದ, 
ಮಾಕ್‌ ಇನ್ನೋ (1931) ಆಂತ್ಯಸಂಕರ ಸಾಲುಗಳು, ಸಂಕರಗಳು ಮತ್ತು ಷ್ಣ 
ಸಾಲುಗಳನ್ನು ಪರಿಶೀಲಿಸಿದ ಮಠ ತೆ ಬಹುಘಟಕಗಳಿಂದ ನಿಯವಾಧೀನಗೊಂಡ 
ಪರಿಮಾಣಾತ್ಮ ಸ್ಟ ಸ ರ್ಧರಿಸಿದ. ಹೇಯ್ಸ್‌ ಮತ್ತಿತರರು (1933) 
ಮುಂದಿನ ಸಂತತಿಗಳಲ್ಲಿ ಆದೇ ಮಾರ್ಗವನ್ನ ನುಸರಿಸಿ  ಕಾರ್ಯವೆಸಗಿದರು ಮತ್ತು 
ಗಿಬ್ಬರೆಲ್ಲಾವಿಗೆ ಅತ್ಯಲ್ಪ ಅಂತರ್‌ವಾರ್ಷಿಕ ಸಹಸಂಬಂಧ ಪ್ರತಿಕ್ರಿಯೆಯನ್ನು ಕಂಡರು. 
೯ ದು ಮ 
ಒಂದೇ ತೆನೆಯ ಪ್ರನರಾವರ್ತಗಳು ಲತಾಗ್ಮಹದಲ್ಲಿನ ದಿಬ್ಬಗಳಲ್ಲಿ ಸಹಸಂಬಂಧ ಪ್ರತಿ 
ಕ್ರಿಯೆಯನ್ನು ಒದಗಿಸಿದ್ದರಿಂದ, ಪರೀಕ್ಷೆಯ ವಿಧಾನ ವಿಶ್ವಸಾರ್ಹವೆಂದು ಕಂಡು 
ಬಂದರೂ ಕೂಡ, ಸಮಂಜಸ ರೀತಿಯ ವರ್ತನೆಯನ್ನು ನಿರೀಕ್ಷಿಸುವ ಸಾಲುಗಳ ಅಭಿ 
ದ್ದಿಗೆ ಈ ವಿರ್ಧಾವನ್ನು ಬಳಸಲಾಗುವುದಿಲ್ಲ. ವ್ಲೆಯಕ್ತಿಕ ತೆನೆಗಳ ಪ್ರತಿಕ್ರಿಯೆ 


ಪಿಥಿಯಂ ಗ್ರಾಮಿನಿಕೋಲಂಗಳು 


ಷಾ 
ಗ 
ತಾ 


ತ 


ಭು ಛ್ರ 
ಮಾತ್ಮಸಸ್ಮ ವಾತಾವರಣದಿ:ದ ಅತಿಹೆಚ್ಚಿನ ಪ್ರಭಾವಕ್ಕೊಳಪಡುತ ವೆಂದು ಕಾಣುತ್ತದೆ, 
0 ಪಲ ಅಂ ಜೆ ಡೊ ಡೌ 
ಅರ್ನೆಕ ವರ್ಷಗಳಕಾಲ ಆಅವಿಚಿನ್ನ ವುಗಿ ಮುಸುಕಿನಜೋಳ ಬೆಳೆಸಿದ್ದ ಒಂದು 
ಷ್ಠ ು 


ಹೊಲದಿಂದ ತೆಗೆದ ಮುಣ್ಣಿನಲ್ಲಿದ್ದ ಜೀವಿಗಳ ಒಂದು ಸಂಕೀರ್ಣಕ್ಕೆ. ಅಂತಃಸಂಕರ ಮತ್ತು 
ಸಂಕರಣಗಳ ಪ್ರಶಿಕ್ರಿಯೆಯನ್ನು ಪಿನ್ನೆಲ್‌ (1949) ಅಧ್ಯಯನ ಮಾಡಿದ. ೯ 
ಗಳ ಶೀತ ಪರೀಕ್ಷೆ ಮೊಳೆತ, ಮಾತೃವಿನ ಮೊಳೆತದೊಡನೆ.. ಸಮೀಪ ಸಹ 
ಪಡೆದಿರುವುದು ಕಂಡುಬಂದಿತು. ಸಸಿ ಕೊಳೆ ಪ್ರತಿರೋಧಕ್ಕೆ ವಂಶವಾಹಿರೂಪದ ಬೆಜೆ 
ಕಟ್ಟುವಿಕೆಯನ್ನು “ಕಾಲ ಮತ್ತು ಅವಕಾಶದಲ್ಲಿ ಬಿ:ಜಮೂಲಗಳ ಪುನರಾವರ್ತನ' ದಿಂದ 
ಅಥವಾ ಮೊಳೆತ ಪರೀಕ್ಷೆಗಳಿಗಾಗಿ ಬೀಜಗಳನ್ನು ವಿವಿಧ ತೆನೆಗಳು,ಸಾಲುಗಳು, ತಾಣಗಳು 
ಮತ್ತು ವರ್ಷಗಳಲ್ಲಿ ತೆಗೆದುಕೊಳ್ಳುವುದರಿಂದ ಸಮರ್ಪಕವಾಗಿ ನಿರ್ಧರಿಸಬಹುದೆಂದು 
ತೀರ್ಮಾನಿಸಲಾಯ್ತು, 

ಶೀತ ಪರೀಕ್ಷೆ ಮೊಳೆತಗಳಲ್ಲಿ ಭಿನ್ನವಾಗಿದ್ದ ಅಂತ:ಸಂಕರಣಗಳೊಳಗಿನ ಸಂಕರಗಳ 


ಸ 


ಗ್‌ 


ವಿವಿಧ ವಿಧಗಳನ್ನು ವಾರಳ್ಪಮನ್‌ (1950) ಆಧ್ಯಯನಮಾಡಿದ. ಆನೇಕ ಫಲಿತಾಂಶ 
ಗಳು ಸಂಕರದ ಮತ್ತು ಅದರ ಸಮೀಪ ಮಾತೃಗಳ ಮೊಳೆತಗಳ ನಡುವೆ ಸಮೀಪ 
ಸಂಬಂಧವನ್ನು ತೋರ್ಪಡಿಸಿದವು. ಪುಂವಂಶವಾಹಿ ರೂಪದಲ್ಲಿ ಸ್ವಲ್ಪ ಮಾಪಕ ಪರಿ 
ಣಾಮಿ ಕೂಡ ಕಂಡುಬಂದಿತು. ವಿವಿಧ ವಿಷರ್ಯಯ ಸಂಕರಗಳ ನಡುವಣ ವ್ಯತ್ಶಾಸ 
ಗಳ ಒಂದು ಸಣ್ಣ ಭಾಗವನ್ನು ಐಂಶವಾಹಿ ಕೋಶದ್ರವ್ಯ ಆಂತರ್‌ಕ್ಹಿಯೆಯಿಂದಾದು 
ದೆಂಬ ಆಧಾರದಿಂದ ವಿವರಿಸಲಾಯ್ತು. 


528 | ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಶಿಲೀಂಧ್ರಸೋಂಕು ತಗುಲಿದ ಮುಸುಕಿನ ಜೋಳ ತೆನೆಗಳಲ್ಲಿ ಸೀದಂಹೋಗು 
ವಂತಹ ರೋಗ ಚಿನ್ನೆಯನ್ನುಂಟುಮಾಡುವ ಈ ಜೀವಿಗೆ, ಹೆಲ್ಮಿಂತೋಸ್ಟೋರಿಯಂ 
ಕಾರ್ಬೊನಂ ಎಂಬ ಹೆಸರನ್ನು ಉಲ್ಲ್‌ಟ್ರಫ್‌ (1944) ಸೂಚಿಸಿದ. ಹಿಂದೆ ಈ ಪ್ರಭೇ 
ದಕ್ಕೆ ಮೇಡಿಸ್‌ ಎಂಬ ಹೆಸರಿತ್ತು. ಈಡಾಗುವ ಭಿನ್ನತೆಗಳನ್ನು ಗವುನಿಸಲಾಯ್ತು. 
ಎರಡು ಶಾರೀರಿಕ ಪ್ರಜಾತಿಗಳನ್ನು ಗುರುತಿಸಲಾಗಿದೆ. ಸ್ಮಿತ್‌ ಮತ್ತಿತರರು. (1938) 
ಕಾಂಡ ಕೊಳೆರೋಗ ಉಂಟುಮಾಡಿದ ಡಿಪ್ಲೋಡಿಯಾ ಜೀಗೆ ಪ್ರತಿಕ್ಟ್ರಿಯೆಯ ಆಧ್ಯಯನ 
ಕ್ಯಾಗಿ ಒಂದು ಕ್ಷಿಪ್ರತಂತ್ರವನ್ನು ವೃದ್ಧಿ ಗೊಳಿಸಿದರು. ಮಣ್ಣಿನ ಮಟ್ಟದಿಂದ ಸಾಮಾನ್ಯ 
ವಾಗಿ 1 ಅಡಿ, ಎತ್ತರದಲ್ಲಿ, 2 ಮಿಮಿ: ವ್ಯಾಸದ ಒಂದು ಉಕ್ಕಿನ ಸೂಜಿಯಿಂದ, ತಳ 
ಭಾಗದ ಉಪಗೆಣ್ಣಿನ ಮಧ್ಯೆ ತೂತು ಮಾಡಲಾಯಿತು. ಡಿಪ್ಲೋಡಿಯಾ ಜೀಯ ಏಕ 
ಬೀಜಾಣು ಅಭಿಸರಣದಿಂದ ಪಡೆದ ಪಿಕ್ನಿಯೋ ಬೀಜಚಾಣುಗಳ ನೀರು ಆಲಂಬನ 
ಸೋಂಕನ್ನು,ಗಾಜಿನ ಕೊಳವೆಯ ಹೊರಗಿಂಡಿ ಹೊಂದಿರುವ ಪಿಚಕಾರಿಯ ಮೂಲಕ ಆ 
ತೂತಿನೊಳಕ್ಕೆ ಒಳನುಗ್ಗಿ ಸಲಾಯಿತು. ಬೆಂಡು ಹರವು ಮತ್ತು ತೊಗಡೆಯ ಹರವುಗಳ 
ಎರಡು ಅಳತೆ ಮಾಡಲಾಯ್ತು. 13 ೫ ಸಂಕರಗಳಲ್ಲಿ ಹರವು ಮತ್ತು ಸೋಂಕು 
ಸೇರಿಸದ ಅಭಿಸರಣಗಳಲ್ಲಿ ಮುರಿದ ಕಾಂಡಗಳ ಶೇಕಡಾವಾರುಗಳ ನಡುವೆ ಉತ್ತಮ 
ಸಂಬಂಧವಿತ್ತು. 

ಡಿಪ್ಲೋಡಿಯಾಜೀ ಮತ್ತು ಗಿಬ್ಬರೆಲ್ಲಾ ಜೀಗಳಿಗೆ ಪ್ರತಿಕ್ರಿಯೆಯ ರಿಕ್ಕತೆಯನ್ನು 
ಏಕಬೀಜಾಣು ವಿಯುಕ್ತನಗಳಿಂದ ಸೋಂಕು ಏರ್ಪಡಿಸಿ ರೀಸ್‌ (1949) ಅಧ್ಯಯನ 
ಮಾಡಿದ. ಎರಡು ಏಕಸಂಕರಗಳಲ್ಲಿನ ಜನ್ಮದಾತೃ ಅಂತಃಸಂಕರ ಸಾಲುಗಳ ವೈಯಕ್ತಿಕ 
ಸಸ್ಯಗಳು, ೫[, ಡ್ವ, ಮತ್ತು ಡ್ಷ್ಯ ಸಂತತಿಗಳ ಪ್ರತಿಕ್ರಿಯೆ ಯನ್ನು ಆತ ಪರಿಶೀಲಿಸಿದ 
ಮೊದಲೇ ಬೀಜಾಣು ಆಲಂಬನದಲ್ಲಿ ಅದ್ದಿರುವ ಹಲ್ಲುಕಡ್ಡಿಯಿಂದ ಚುಚ್ಚುವುದರ 
ಮೂಲಕ ಸೋಂಕು ತಗುಲಿಸಲಾಯ್ತು. ಡಿ.ಜೀ, ಬಿ.ಜೀ, ಬ್ಳೊಸೇರಿಯಂ ಮೋಲಿನಿಫಾರ್ಮೆ, 
ಜೆಲ್ಮಿಂತೋಸ್ಕೋರಿಯಂ ಕಾರ್ಫ್ಬೋನಂ. ಪಿನಿಸಿಲಂ ಆಕ್ಸಿಲಿಕಂ, ಪಿಧಿಯಂ ಬುಟ್ಟೇರಿ ಮತ್ತು 
ನಿಗ್ರೋಸ್ಟೋರಾ ಒರೈಜೀಗಳ ಬೀಜಾಣು ಆಲಂಬನಗಳನ್ನು ಕೂಡ ಲೀಸ್‌ ಸಿಂಪಡಿಸಿದ. 
ವಿವಿಧ ಖುತುಗಳಲ್ಲಿ ಸೋಂಕು ಹರವಿನ ಅಧಿಕ ವೃತ್ಯಾಸಗಳು ಕಂಡಂಬಂದವು. ಎರಡು 
ಸಂಕರಗಳಲ್ಲೂ ಡಿ.ಜೀ ಮತ್ತು ಜಿ.ಜೀಗಳಿರುವ ಪ್ರತಿಕ್ರಿಯೆಗಳ ನಡುವೆ, ಗಮನಾರ್ಹ 
ಸಹಸಂಬಂಧವಿತ್ತು ಆದರೆ ಜೀವಿಗಳ ಸ್ವಲ್ಪ ದೊಡ್ಡಗುಂಪಿನಲ್ಲಿದ್ದ ಸಾಮಾನ್ಯ ಸೋಂಕು 
ಮತ್ತು ಜಿ.ಜೀ ಆಥವಾ ಡಿ. ಜೀಗಳಲ್ಲಿ ಯಾವುದಾದರೊಂದಕ್ಕೊ ಹುಲ್ಲುಕಡ್ಡಿ ಮೂಲಕ 
ಏರ್ಪಡಿಸಿದ ನಿರ್ದಿಷ್ಟ ಸೋಂಕಿಗೂ ಮಧ್ಯೆ ಅತ್ಯಲ್ಪ ಸಹಸಂಬಂಧ ಮಾತ್ರವಿತ್ತು, 

ಎಲೆ ಕೊಳೆರೋಗ : ಗ್ವಾಟಿಮಾಲಾದಲ್ಲಿ ಮುಸುಕಿನಚೋಳದ ಎಲೆರೋಗಗಳನ್ನು 
ಉಂಟುಮಾಡುವ ಮೂರು ಶಿಲೀಂಧ್ಬ ಪ್ರಭೇದಗಳನ್ನು ವಾಲಿನ್‌ (1946) ಗುರುತಿ 
ಸಿದ್ದಾನೆ. ಆವು ಹೆಲ್ಮಂತೋಸ್ಟೋರಿಯಂ ಟರ್ಲಿಕಂ, ಆಂಜಿಯೋಸ್ಟೋಲಾ ಜೀ ಮತ್ತು ಫಿಲ್ಲೋ 


ಮುಸುಕಿನಜೋಳದಲ್ಲಿ ಪಿಶ್ಪಾರ್ಜಿತತೆ (ರಿಕ್ಕತೆ) 529 


ಕೆೋೋರಾಗ್ರಾಮಿನಿಸ್‌, 1944 ಮತ್ತು 1945ರಲ್ಲಿ ಮೆ ಆಮೇರಿ 
ಸಂಸ್ಕಾನಗಳು ಮತ್ತು ಗ್ಲಾಟಿಮಾ 
ರಾಶಿಗಳನ್ನು. 5000 ಅಡಿ ಎ 

ವ್ಕ ತ್ಯಾ ಸಗಳು ಕಂಡುಬಂದವು. ರ 
ಸುಸ್ಥಾನಗಳ 2. ಮತ್ತು ಮೆಕ್ಕಿಕೋಡದ 3 


ವೆ ಗ್ಗ ರಲ ರಾರು ಡ್ಯೂ ಎತರ ಡೌ ಸಪ್ನ ರ ಆತ್ಮ 
ಯೊೋಸ್ಟೋರಾಗೆ ಅತ್ಮಂತ ಪ್ರಶಿರೋಧ ನಿರಿನ ರ್ರ್‌. ಗ್ವಾಟಿಮಾ್‌ ಗಾ ತ್ತಿ ಗುಂಪ್ಡ್‌ದ ನ 


ಆವೆ ಹ 
ಕೋ, ರಿಕ ಸಂಯುಕ್ಕ 


ಬ ಗ್‌ ್ರ 
ಹೆಲ್ಮಿಂತೋಸ್ಫ್ಟೋರಿಯಂ ಮತ್ತು ಆಂಜಿಯೋಸ್ಹೋರಾ ಪ್ರತಿರೋಧವಾಗಿದ ವು. ಫಿಲ್ಲೋ 


ತ 
ಕೋರಾಗೆ ಬಹುತೇಕ ಮುಸುಕಿನ ಜೋಳಗಳು ಪ್ರತಿರೋಧವಪಾಗಿದ ರೂ, ಕೆಲವು ವಿಶಿಷ್ಠ 
ವಾಗಿ ಈಡಾಗುವಂತಿದ್ದವು. 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಎಲೆಕೊಳೆ (ಹೆರ್ಮಂಕೋಸ್ಟೋರಿಯಂ ಟರ್ಲಿಕಂ ) 


ಛು ವ್‌ 
ಬಾ ದ ಟ್ಟಿ ನ ಹಾ ಡಾ 
ಮುಸುಕಿನ ಜೋಳದಲ್ಲಿನ ಅತ್ಯಂತ ತೀವ್ರ ಎಲೆರೋಗ ಅಧಿಕ ಪ್ರಾಮುಖ್ಯತೆ ಪಡೆ 
ಗ್‌ ತ್ರ ಇ ಲ್ಯ ಕರಗತ ತರ ಡಾರ್ಕ್‌ 5 ಮೌ 01 
ಗುಳಿ ಆಂತ್ಯಸಂಕರ ಸಾಲುಗಳಕ್ಳೆ ಆತಿ ಮುಖ್ಯವಾದದ್ರಗಳೊಡನೆ ಎಚ್‌. ಟಿರ್ಲಿಕಂಗಿರುವ 
6 ಈ ಧೆ ರಾಗಾ, ಒರ್‌ರ ವ ಹ ಗ ತ್ರ ಗಾರ ನಹಲ ತ್ತಾ ಮ್ತ 
ಪ್ರತಿರೋಧ ರಿಕ್ಕಶೆಯ ವ್ಯಾಪಕ ಅಧ್ಯಯನಗಳನ್ನು ಎಲ್ಲಿಯುಟ್‌ ಮತ್ತು ಜೆಜೆನ್ಸ್‌ 
ಹ ಪ ಮೈಸ ಸ ಕಾಲ್ಸ್‌ ಇಡದ ಡಾ ಎ ರ್ಗ ಡೀ ಗಾ ಾಜೆಸದ್ದ ಷು ದಾ 
(1946) ನಾಡಿದ್ದಾರೆ. ಕೆಲವು ಅಂತಃಪಂತರಗಳು ಇತರವ್ರಗಳಿಗಿಂತಲೂ ಹೆಚ್ಚು ಪ್ರತಿ 
ಸ್ವ 


ರೋಧ ಪಡೆದಿರುವಂತಹ ಪ್ರತಿಕ್ಷಿಯೆಯ ವ್ಯತ್ಯಾಸಗಳು ಅವ್ಪಗಳ ಸಂಕರಣಗಳಿಗೆ ಪಹನ 
ವಾಯ್ತು. 
ಕೀಟಗಳಿಗೆ ಪ್ರತಿಕ್ರಿಯೆಯ ರಿಕ್ಕತೆ 
ಮುಸುಕಿನ ಜೋಳ ತೆನೆ ಹುಳು: ಮುಸುಕಿನಜೋಳದ ತೆನೆಹುಳು (ಓಲಿ 


ಯೋಧಿಸ್‌ ಆಬ್‌ಸೋಲೀಟ್‌ ಫಾಟ್‌) ಗಳಿಂದಾಗುವ ನಷ್ಟವನ್ನು ಮತ 


ಭ್ಯ 
ರುಂಡೆ ಮತ್ತು ಮೂತಿ ಹುಳುಗಳ ನಷ್ಟವನ್ನೂ ತಡೆಗಟ್ಟುವ್ಲಿ ತೆನೆಗಳಿಗೆ ಉತ್ತಮ 
ಸಿಪ್ಪೆ ಅವರಣ ಸ್ವಲ್ಪವ ಮಹತ್ವ ದ್ದಿಂ ಂದುಕ್ಕೆಲಿ (1918) ಕಂಡುಹಿದಿದ, ದಿ (1944) 
ವಿವಿಧ ಸಂಕರಣಗಳಲ್ಲಿ ಈಡಾಗುದಿಕೆಯ ಗಣನೀಯ ಭಿನ್ನತೆಗಳಿದ್ದವೆಂದು ಹೇಳಿದ್ದಾನೆ. 
ಲಿಪ್ಸ್‌ ಮತ್ತು ಬಾರ್ಬರ್‌ (1931) ಸಿಪ್ಪೆ ಅವರಣ ವಿಧ ಮತ್ತು ಮುನ ಜೋಳ 
ತೆನೆ ಹುಳಗಳ ಬಾಧೆಗಳ ನಡುಐಣ ಸಂಬಂಧವನ್ನು 13 ವಿವಿಧ ತಳಿಗಳಲ್ಲಿ ಅಧ್ಯಯನ 


ಒಟ 
ಅಡ ಸ ತ್ಯಾ ನ ಕ ಪ್ರಕ ಇನಿ ಕ 
ಮಾಡಿದರು. ನೀಳ, ಬಿಗಿಸಿಪ್ಲೆಗಳು ಮುಸುಕಿನ ಜೊಃಳ ತೆನೆ ಹುಳುಗಳ ಬಾಧೆ ತಡೆ 
ಟ್ಟುವಲ್ಲಿ ಸ್ವಲ್ಪ ಸಹಾಯಕದೆಂಯದು ಆವರು ಕಂಯುಹಿಡಿದರು. ದಿಕ್ಕೆ ಮರ್ತು ಜೆಂಕಿನಲ್ಲಿ 


(1945) ಮುಸುಕಿನ ಜೋಳ ತೆನೆಹುಳುಗಳ ನಷ್ಟದಿಂದ ಪಾರಾಗಲು ತಮ್ಮ ಸಿಂಕರಣ 


ಬ ಜು 
ಗಳನ ರಕ್ಷಣೆಯನ್ನು ವಹನ ಮಾಡುವ ಸಾ ಇಧೃತಿಗಳ ಆಧಾರದಿಂದ ಅಂಜ್ಯೈಸಂಕರಗಳನ್ನು 
ವರ್ಗೀಕರಿಸಿದರು. ಶೆನೆ ತುದಿಯು ಮೇಲೆ ಗಟ್ಟಿಯಾಗಿ ಜೋಡಿಸಿರುವ ಮತ್ತು ತುದಿ 


ಗಿಂತಲೂ ಕೊನೆಯ ಪಕ್ಷ 15ಆ ಅಂಗುಲದಷ್ಟಾದರೂ ಮುಖಜಜರುವ ಸಮ್ಮ ಪರೆದ 


ವ 


ಸಸ್ಯಗಳು ತೆನೆಯ ಹುಳುಗಳಿಂದ ಕೇಣ ಸಿಪೆ. ರಕಣೆಯುಳ ಸಸ್ಮಗಳಗುತ ಕಡನೆು ನಷ್ಟ್‌ 
ಹಸ ಮ ಗಯ ಲ ಕ 


4 ತಿದ್ದುಪಡಿ: ಪುಟ. ಸಾಲು ತಪ್ಪ ಸು 
529 22 ಕೈಲಿ ಕ್ರೈಗಿ 


530 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಸ ತೆನೆ 
ಹುಳಗಳ ನಷ್ಟಗಳ ನಡುವಣ ಸಂಬಂಧ ಪೂರ್ಣವಾಗಿ ಸ್ಮಿರವಾಗಿರಲಿಲ್ಲ. ದ್ವಿಸಂಕರಗಳ 
ಮೂರು ಆಂತಃಸಂಕರ ಸಾಲುಗಳಾದರೂ ಮುಸುಕಿನಜೋಳ ತೆನೆಹುಳುಗಳಿಗೆ ಪ್ರತಿ 
ರೋಧವಾಗಿರುವಾಗ, ದ್ವಿಸಂಕರಗಳು ಕೂಡ ತೃಪ್ತಿಕರ ಪ್ರತಿರೋಧ ಹೊಂದಿರುವಂತೆ 
ಕಂಡುಬಂದಿತು. ಸಿಪ್ಪೆ ರಕ್ಷಣೆಯ ಜೊತೆಗೆ, ತೆನೆಯ ತುದಿಯಲ್ಲಿ ಗಡಸು ಧಾನ್ಯಗಳ 
ಇರವು ಅತ್ಯಧಿಕ ಮಹತ್ವದ್ದೆಂದು :ಡುಬಂದಿತು. 

ಕಾಲಿನ್ಸ್‌ ಮತ್ತು ಕೆಂಪ್ಟನ್‌ (1917) ಸಿಹಿ ಮುಸುಕಿನಜೋಕದಲ್ಲಿ ತೆನೆಹುಳು 
ನಷ್ಟವನ್ನು ಅಧ್ಯಯನ ಮಾಡಿದರು. ಮತ್ತು ಶೆನೆಯ ತುದಿಯ ಮೇಲೆ ಗಟ್ಟಿಯಾಗಿ 
ಜೋಡಣೆಯಾದ ನೀಳೆ ಸಿಪ್ಪೆಗಳು ತೆನೆಹುಳು ಪ್ರತಿರೋೋಧದೊಡನೆ ಸಹಸಂಬಂಧಿತ 
ವಾದದ್ದೆಂದು ನಿರ್ಧರಿಸಿದರು. ಸಿಪ್ಪೆ ಆವರಣದ ಮುಂದವೂ ಕೂಡ ಸ್ವಲ್ಪ 
ಪ್ರಾಮುಖ್ಯತೆಯದಾಗಿತ್ತು. 


ಪಡೆಯುತ್ತವೆಂದು ಅವರು ನಿರ್ಧರಿಸಿದರು. ಹಾಗಿದ್ದರೂ, ಸಿಪ್ಪೆರಕ್ಷಣೆ ಮತ್ತು 


ಬ್ಲಾನ್ಜ್‌ರ್ಡ್‌, ಬಿಗ್ಗರ್‌ ಮತ ಸ್ಮೈಲ್ಸಿಂಗ್‌ (1944)ರು ಗುಳಿ ಮುಸಂಕಿನ 
ಜೋಳದ ಹಳದಿ ಮತ್ತು ಬಿಳುಪು ಅಂತಃಸಂಕರ ಸಾಲುಗಳೆರಡರಲ್ಲೂ ಮುಸುಕಿನ 
ಜೋಳ ತೆನೆಹುಳುಗಳ ನಷ್ಟದಲ್ಲಿ ಗಮನಾರ್ಹ ಭಿನ್ನತೆಗಳನ್ನು ತೋರ್ಪಡಿಸಿದರು. 
ಸಂಕರಣಗಳಲ್ಲಿ ದಪ್ಪತೆನೆ ಬೆಳವಣಿಗೆಗೆ ಮತ್ತು ಸಂಕರಗಳಲ್ಲಿ ಬಹುಶಃ ಪ್ರತಿರೋಧಕ್ಕೆ 
ಕಾರಣವಾದ ಘಟಕಗಳ ಸೇರ್ಪಡೆಗಳ ಫಲಿತಂಂಶವಾಗಿ ಕೂಡ, ಅಂತಃಸಂಕರ ಸಾಲುಗಳಿ 


ಗಿಂತ ಏಕಸಂಕರಗಳು ಶೆನೆಹುಳುಗಳಿಂದ ಕಡವೆ: ನಷ್ಟ ಹೊಂದಿದವು. 


ವು 
ದು 


ಮಿಡತೆಗಳು ; ಮುಸಂಕಿನಜೋಳ ಮತ್ತು ಜೋಳಗಳಲ್ಲಿ, ಮುಖ್ಯವಾಗಿ ಮೆಲ 
ನೋಷ್ಸ2್‌ ಡಿಫರೆನಿಯಾಲಿಸ್‌ (ಥಾಮಸ್‌) ಮತ್ತು ಎಂ. ಜೈವಾಟ್ಟಸ್‌ (ಸೇ) ವಿಧ 
ಮಿಡತೆಗಳ ಭಿನ್ನ ಆಹಾರ ಸೇವನೆಯನ್ನು ಬ್ರುನ್‌ಸನ್‌ ಮತ್ತು ಪೆಯಿಂಟರ್‌ (1938) 
ಗಮನಿಸಿದರು. ಸ್ವಲ್ಪಮಟ್ಟಿಗೆ ವ್ಯಾಪಕವಾದ ಎರಡು ಪ್ರಯೋಗಗಳಲ್ಲಿ ಪ್ರತಿಯೊಂದ 
ರಲ್ಲಿನ ಹೋಲಿಕೆಗಳಲ್ಲಿ, ಅವರು “ತಳಿಗಳ ನಡುವೆ'ಗಾಗಿ ಅತ್ಯಧಿಕ ಗಮನಾರ್ಹತೆಯುಳ್ಳ 
7 ಮೌಲ್ಯಗಳನ್ನು ಗುಣಿಸಿದರು. 52 ಸಂಕರಗಳನ್ನು ಆಧ್ಯಯನ ವಕಾಡಿದ 1936 
ರಲ್ಲಿನ ಒಂದು ಪ್ರಯೋಗದಲ್ಲಿ 5 ಪ್ರತೀಕರಣಗಳ ಸರಾಸರಿಯಾಗಿ ಎಲೆ ನಾಶ ಶೇ. 4.0 
ಭಾಗದಿಂದ ಶೇ. 59.8 ಭಾಗದ ಆಂತರ ಪಡೆದಿತ್ತು. ವಿಂಡತೆಗಳು ಪರಿಸರದ 
ಸ್ವಾಭಾವಿಕ ಅಂಗವಾಗಿರುವಂತಹ ಪ್ರದೇಶಗಳಲ್ಲಿ ಉತ್ಪನ್ನಗೊಂಡ ವಸ್ತುಗಳಲ್ಲಿ 
ಅತ್ಯಧಿಕ ಪ ಗತಿರೋಧವಿದೆಯೆಂದು ಕಂಡುಬಂದಿತು. 

ಬಿಳಿ ಬೇರು ಹುಳಂಗಳ: : ಮುಸುಕಿನ ಜೋಳದಲ್ಲಿ ಬಿಳಿಹುಳುಗಳಿಂದ ಫಿಲ್ಲೋ 
ಫೇಗಾ ಪ್ರ., ಬೇರುನಷ್ಟ ಮತ್ತು ಆಂತರ್‌ಸಂಕರಣ ಸಾಲುಗಳಲ್ಲಿ ಅಡ ಬೀಳಂವಿಕೆಗಳ 
ಒಂದು ಸಂಯೋಜನೆಯನ್ನು ಹೋಗ್‌ ಮೇಯರ್‌ (1941) ಗಮನಿಸಿದ. ಶೇ. 


ಮುಸುಕಿನಜೋಳದಲ್ಲಿ ಏತ್ರಾರ್ಜಿತತೆ (ರಿಕೃತೆ) 331 


1 ಭಾಗ ಪ್ರಮಾಣದ ಮಹತ್ವ 1.55 ಆಗಿರುವಲ್ಲಿ, ದ್ವಿಸಂಕರಗಳ ನಡುವಣ ಭನ್ನತೆಗಳಿಗೆ 
ಗುಣಿತ ೯ ಮೌಲ್ಯ 3.68 ಆಗಿತ್ತು. 

ದಕ್ಷಿಣದ ಮುಸುಕಿನ ಜೋಳ ಬೇರುಹುಳು ; ದಕ್ಷಿಣದ ಮುಸುಕಿನಜೋಳ 
ಬೇರುಹುಳು, ಡಯೋಬ್ರೋಟೀಉ ಡುವೋಡೆಸಿಂಪಂಕ್ಟೇಟಾ, ಇಲ್ಲಿನಾಯಸ್ಸ್‌ನ ಮುಚನ 


ಗ (ೌ 
ಜೋಳವಲಯ ಪ್ರದೇಶದ ಸಾಮಾನ್ಯ ಹೀಡಕ, ಬಿಗ್ಗರ್‌ ಮುತ್ತು ಇತರರು (1938) 
ಸಮೀಪದಲ್ಲಿನ ವಿವಿಧ ಸಂಕರಣಗಳು ಮತ್ತು ತಳಿಗಳ ತಾಕುಗಳಕ್ಷಿ ಗಣರ್ನಿಯ 


ಭಿನ್ನತೆಗಳನ್ನು ಗಮನಿಸಿದರು. 
ಯೂರೋಪಿನ ಮುಸುಕಿನಜೋಳ ಕೊರೆಯುವದಹುಳು : ಯೂರೋಪಿನ ಮುಸುಕಿನ 
ಜೋಳ ಕೊರೆಯುವ ಹುಳು ಪೈಂಾಸ್ಟ್ರ ನ್ಯೂಬಿಲಾಲಿಸ್‌ ಎಚ್‌, ಬಿಗೆ ಪ್ರತಿರೋಧದ 
ಅನೇಕ ಅಧ್ಯಯನಗಳಾಗಿವೆ. ಮಾರ್ಸ್‌ಟನ್‌ (1930) ಒಂದು ಪ್ರತಿರೋಧ 3೪ 
ಮಯ್ಯ ಅವಾರ್ಲೋವನ್ನು ಒಂದು ಈಡಾಗುವ ಮಿಚಿಗನ್‌ ತಳಿಯೊಡನೆ ಸಂಕರಗೊರಸಿ 
ಪರೀಕ್ಷಿಸಿದ ಮತ್ತು ಕೊರೆಯುವ ಹುಳುವಿಗೆ ಪ್ರತಿಕ್ರಿಯೆ 3 ಈಡಾಗುವಿಕೆಗೆ 1 
ರೋಧದ ಪ್ರಮಾಣದಲ್ಲಿ ಬೇರ್ಪಡುತ್ತದೆಂದು ನಿರ್ಧರಿಸಿದ. 

ಪರಿಶೀಲನೆಗೆ ಅರ್ಹವಾದ ಕೊರೆಯುವ ಹುಳು ಪ್ರತಿಕ್ರಿಯೆಯ ಮೂರು ಮುಖ್ಯ 
ಹಂತಗಳಿವೆ. ಈ ಮೂರು ಹಂತಗಳು ಯಾವುವೆಂದರೆ (1) ಮರಿಗಳ ಮೊದಲ 
ಸಂತಾನಕ್ಕೆ ಭೇದಾತ್ಮಕ ಪ್ರತಿಕ್ರಿಯೆ ; . (2) ಸಂಕರಣಗಳು ಮತ್ತು 
ಸಾಲುಗಳಂ ಆಕರ್ಷತೆಗಳಲ್ಲಿನ ವ್ಯತ್ಯಾಸಗಳಿಂದಾಗಿ, ಮೊಟ್ಟೆಗಳನ್ನಿಡಲು ಇರುವ 
ಭೇದ್ಮಾತಕ ಆಕರ್ಷಣೆ ; ಮತ್ತು (3) ಅಂತಃಸಂಕರ ಸಾಲುಗಳು ಮತ್ತು ಸಂಕರಣಗಳ 
ನಡುವಣ ವ್ಯತ್ಕಾಸಗಳು ವ್ಯಕ್ತಪಡಿಸುವ ಕೊರೆಯುವ ಹುಳುವಿಗೆ ಸಹಿಷ್ಣುತೆ. 

ಮೆಯರ್ಸ್‌ ಮತ್ತು ಇತರರು (1937) ಪ್ರತಿರೋಧ ಒಂದು ರಿಕ್ಕಲಕ್ಷಣವಂದು 
ಕಂಡುಕೊಂಡಿದ್ದರೂ “ರಕ್ಷಣೆಯಾಗಲಿ ಅಥವಾ ತಳೀಯಕವಾದ ಒಂದು ಸರಳ ಪ್ರತಿ 
ರೋಧವನ್ನಾಗಲಿ ಸೂಚಿಸುವುದು ಯಾವುದೂ ಕಂಡುಬುದಿಲ್ಲ' ಎಂದು ನಿರ್ಧರಿಸಿದರು. 
ಪಾಜ್‌ ಮತ್ತು ಎವರ್ಲಿ (1945) ಮತ್ತು ಪಾಚ್‌ (1943) ಕೊರೆಯುವ ಹುಳು 
ಮರಿಯಾಗುವ ಸಮಯದಲ್ಲಿ ಕುಃ ತೆ ಗಳ ಇರವು ಮತ್ತು ಅಭಿವೃದ್ಧಿಯ ಹಂತಗಳೊಡನೆ 
ಕೊರೆಯುವ ಹುಳು ಅಭಿವ )ದ್ಧಿಯ ಸಂಬಂಧವನ್ನು ಆಧ್ಯಯನ ಮಾಡಿದರು. ತವಾಯು 
ವವುಗಳಲ್ಲಿ  ಕಂಡುಬರುವುದಕ್ಕಿಂತಲೂ ಹೆಚ್ಚಾಗಿ ಪ್ರತಿರೋಧ ಸಂಕರಣಗಳು 
ಕೊರೆಯುವ ಹುಳುಗಳ ನಿಧಾನ ಅಭಿವೃದ್ಧಿಗೆ ಮಾತ್ರ ಅವಕಶವಿತ್ತವು. ಕ.ದಾನುವು 
ಗಳಿಗಿಂತಲೂ ಪ್ರತಿರೋಧವಿರುವ ಸಸ್ಕ್ಮಗಿಳು ಸಾವತಾನ್ಯದಾಗಿ ಆಹುರ ಮೂಲವಾಗಿ 
ಕಡಿಮೆ ಅಪೇಕ್ಷಿತದವುಗಳೆಂದು ವ್ಯಕ್ತಪಟ್ಟೆತು. ಹಾಗಿದ್ದರೂ, ಮೊದರಿಸುತತಿಯ 
ಮರಿಗಳಲ್ಲಿ ಜೀವಂತವಾಗಿ ಉಳಿದಿರುವಿಕೆಯ ವೃತ್ಯಾಸಗಳು ಮೂಲತಃ ಮರಿಗಳು ಹೊರ 
ಬಿದ್ದ ಮೊದಲು ಕೆಲವು ದಿನಗಳಲ್ಲೆ ನೆರವೇರುತ್ತಿವೆಂದು ತೋರ್ಪಡಿಸಿದರು. ಪಹಾಚ್‌ 


532 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ತ್ತು. ಎವರ್ಲಿ (1948) ಒಂದು ಪ್ರಯೋಗದಲ್ಲಿ 12 ಅಂತಃಸಂಕೆರಗಳಿಂದ ಪಡೆದ ಏಕ 
ಸಂಕರಗಳನ್ನೂ ಮತ್ತು ಇನ್ನೊಂದು ಪ್ರಯೋಗದಿಂದ ಪಡೆದ 16 ಸಾಲುಗಳನ್ನೂ 
ಅಧ್ಯಯನ ಮಾಡಿದರು ಮತ್ತು ಈ ಪ್ರಯೋಗಗಳ ಪರಿಸ್ಥಿತಿಗಳಲ್ಲಿ. ಪ್ರತಿರೋಧಕ್ಕೆ 
ಕಾರಣವಾದ ಘಟಕಗಳ ಪೂರಕ ಅಥವಾ ಮಾರ್ಪಾಟು ಪ್ರಶಿಕ್ರಿಯೆ ಪ್ರವಂಖವಾಗುವಷ್ಟು 
ಇರಲಿಲ್ಲ ಎಂದು ನಿರ್ಧರಿಸಿದರು. ಸಂಕರಣಗಳಲ್ಲಿನ ಅಂತಃಸಂಕರ ಸಾಲುಗಳ ಪ್ರತಿ- 
ಕ್ರಿಯೆಗಳು ಗಣಿತ ವಿಧಕ್ಕಿಂತಲೂ ಜ್ಯಾಮಿತಿ ವಂಶವಾಹಿ ಕ್ರಿಯೆಗೆ ಹೆಚ್ಚು ಸಾಮೀಪ್ಯ 
ಪಡೆದಿತ್ತೆಂದು ಕೂಡ ಅವರು ನಿರ್ಧರಿಸಿದರು. 





_ ಚಿತ್ರ 49, ಮುಸುಕಿನಜೋಳ ಕೊರೆಯುವ ಹುಳುಗಳನ್ನು ಕೈಯಿಂದಲೇ ಪೀಡನೆ ಏರ್ಪಡಿ 
ದ ಪರಿಸ್ಥಿ ತಿಗಳಲ್ಲಿ ಮತ್ತು ಈಡಾಗುವ ಮುಸುಕಿನಜೋಳ- ಸಾಲುಗಳು ಎಳಿಯಪಾಗಿರುವಾಗ 
ಮೇಯುವುದರಿಂದುಂಟಾದ ನಷ್ಟದ ವ್ಯತ್ಯಾಸಗಳು. 


ಮಿನ್ನಿಸೋಟಾದಲ್ಲಿ ಸಿಂಗ್‌ (1951) ಮತ್ತು ಫ್ಲೆಮೀಗ್‌ (1951) ಅಂತಃ 
ಸಂಕರ ಪಿತೃಗಳು, ೫, ೫, ಮತ್ತು 80, ವಸಶ್ತು 0ಂಗಳ ಹಿಂಸಂತರಗಳಲ್ಲಿ ಮರಿಗಳ 
ಮೊದಲ ಸಂತತಿಗಳಿಗಿರಂವ ಪ್ರತಿಕ್ರಿಯೆಯನ್ನು ಬಿಡಿಸಸ್ಯಗಳಲ್ಲಿ ವ್ಯಾಪಕ ಪರಿಶೀಲನೆ 
ಮಾಡಿದರು, ಎಲೆ ಮೇಯುವಿಕೆ ಮತ್ತು ಸಾಮಾನ್ಯ ನಷ್ಟಗಳ ವರ್ಗವನ್ನು ಬಿಡಿಸಸ್ಕ 
ಆಧಾರದಲ್ಲಿ ಬಳಸಲಾಯ್ತು.. ಅಧ್ಯಯನಗಳನ್ನು ಪ್ರತಿರೋಧ » ಈಡಾಗುವಿಕೆಯ 
ಸಂತತಿಗಳಲ್ಲಿ ಮಾಡಲಾಯ್ತು. ಪವರ್ಸ್‌ (1939, 1942) ಹಾಗೂ ಪವರ್ಸ್‌ ಮತ್ತಿ 
ತರರು (1950) ವಿವರಿಸಿರಂವ ಪರಿಮಾಣಾತ್ಮಕ ಪರಿಶೀಲನೆ ವಿಧಾನವನ್ನು ಉಪ 
ಯೋಗಿಸಲಾಯ್ತು. ಎಳೆಯ ಹಂತದಲ್ಲಿ ಮೇಯುವಿಕೆ ಮತ್ತು ಆದ್ಯಂತ ನಷ್ಟಗಳಲ್ಲಿನ 
ವ್ಯತ್ಯಾಸಗಳನ್ನು ೫,ನಲ್ಲಿ ಮಧ್ಯಮ. ಪ್ರಶಿಕ್ರಿಯೆಯಿರುವ ಎರಡು ಘಟಕಗಳು ಕಾರಣ 
ವೆಂಬ ಆಧಾರಮೇಲೆ, ಈ ಇಬ್ಬರು ಕಾರ್ಯಕರ್ತರೂ ಏವರಿಸಿದ್ದಾರೆ. ಫಲಿಶಾಂಶಗಳ 


ಮುಸುಕಿನಜೋಳದಲ್ಲಿ ಪಿತ್ರಾರ್ಜಿತತೆ (ರಕ್ಕೆ) 533 


ವಿಧವನ್ನು. ಎಳೆವಯಸ್ಸಿನವುಗಳಲ್ಲಿ ಮೇಯುವಿಕೆ ಮತ್ತು ಆದ್ಯಂತ ನಷ್ಟಗಳಲ್ಲಿನ 
ವ್ಯತ್ಯಾಸಗಳ ಚಿತ್ರಗಳು 49 ಮತ್ತು 50ನ್ನು ವೀಕ್ಷಿಸುವುದರಿಂದ ಚೆನ್ನಾಗಿ ಸ್ಪಷ್ಟವಾಗು 
ತ್ತವೆ. ಪ್ರತಿರೋಧ ಮತ್ತು ಈಡಾಗುವ ಸಾಲುಗಳಲ್ಲಿ ಮರಿಗಳ ಮೊದಲ ಸಂತತಿ 
ಮೇಯುವ ಪ್ರಮಾಣದಿಂದ ವ್ಯಕ್ತಪಟ್ಟಿರಂವಂತೆ, ಆಹಾರ ಮೂಲವಾಗಿ ಪ್ರತಿರೋಧ 
ಸಾಲುಗಳು ಕಡವೆಂ ತೃಪ್ಪಿಕರವಾದವು. ಕೈಯಿಂದ ಪೀಡನವೇರ್ಪಡಿಸಿದ ಪರತಿ 
ಯ್ಪಿ ಮತ್ತು ಸಾ ರ ಭಾವಿಕ ಮಾರ್ಗಗಳಿಂದ ಮಾತ್ರ, ಹೀಡನ ಹೊಂದಿದ್ದ ಪಕ್ಕದಲ್ಲಿನ 
ತಾಕುಗಳಲ್ಲಿ ಬೆಳೆದಿರುವ ಆಂತಃಸಂಕರಗಳಲ್ಲಿ ಪ್ರತಿರೋಧ ಮತ್ತು ಈಡಾಗಂವ ಸಸ್ತ 


ಗಳ ತೆನೆ ಉತ್ಪಾದನೆಯ ಹೋಲಿಕೆಯಿಂದ, ಈ ಭಿನ್ನತೆಗಳ ಪ್ರತಿರೋಧ ಸಸ್ಯಗಳಿ 





ಚಿತ್ರ 50ರ, ಮುಸುಕಿನಜೋಳ ಕೊರೆಯುವ ಹುಳು ನಷ್ಟಕ್ಕೆ, ಮುಸುಕಿನಜೋಳದ ಪ್ರತಿ 
ರೋಧ ಮತ್ತು ಈಡಾಗುವ ಸಾಲುಗಳಲ್ಲಿ ಆದ್ಯಂತ ನಷ್ಟಗಳಲ್ಲಿ ಕಂಡುಬರುವ ವ್ಯತ್ಕಾಸಗಳು. 


ಗಿಂತಲೂ ಈಡಾಗುವ ಸಸ್ಯಗಳಲ್ಲಿ ಹೆಚ್ಚು ನಷ್ಟಕ್ಕೆ ದಾರಿಯಾಗುತ್ತದೆಂದು ಸ್ಪಷ್ಟವಾಗಿ 
ವ್ಯಕ್ತಪಡುತ್ತದೆ. 

ಮಿನಿಹೈಬ್ರಿಡ್‌ 408 (&73 &375) (೧15(& » ೦8420), ಕೊರೆಯುವ 
ಹುಳುವಿನ ನಷ್ಟವನ್ನು ತಡೆದುಕೊಳ್ಳುವ ವಿಶಿಷ್ಟತೆಯನ್ನು ತೋರ್ಪಡಿಸುವ ಒಂದು ದ್ವಿ 
ಸಂಕರ, ಈ ದ್ವಿಸಂಕರ ಹುಳಂಗಳ ಮೊದಲ ಸಂತತಿಗೆ ಪ್ರತಿರೋಧ ಪಡೆದಿರದಿದ್ದರೂ 
ನಿಲವು ಶಕ್ತಿಯಲ್ಲಿ ಅತ್ಯುತ್ತಮವಾಗಿದೆ ಮತ್ತು ಈಗ ಲಭ್ಯವಿರುವ ಸದೃಶ ಪಕ್ಚತೆಯ 
ಬಹುತೇಕ ದಿ ಸಂಕರಗಳಿಗಿಂತಲೂ ಎರಣನೆಯ ಸಂತತಿ ಹಂಳಗಳ ಪೀಡನದಿಂದ ಕಡಮೆ 


534 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ಷ್ಟ ಹೊಂದುತ್ತದೆ. ಈ ತಡೆದುಕೊಳ್ಳುವ ಶಕ್ತಿ ಸ್ವಲ್ಪಮಟ್ಟಿಗೆ ಒಂದು ಅಧಿಕ 
ನಿರ್ದಿಷ್ಟ ವಿಧದ ಪ್ರತಿರೋಧಕ್ಕಿಂತಲೂ ಉತ್ತಮ ಕಾಂಡ ಗುಣಗಳಿಂದ, ,ಎಂದು 
ನಿರ್ದಿಷ್ಟವಾಗಿ ಕಂಡುಬರುತ್ತದೆ. ಹಂಳುಗಳ ಮೊದಲ ಸಂತತಿಯ ಮೇಯುದಿಕೆಗೆ 
ಪ್ರತಿರೋಧವನ್ನು ವಿನ್‌. 408ರ ಅಂತಃಸಂಕರ ಜನ್ಮದಾತೃಗಳಿಗೆ ಸೇರಿಸುವ 
ಪ್ರಯತ್ನದ ಮುನ್ನಡೆ ಈಗ ಆಗುತ್ತಿದೆ, 
ಕೈಯಿಂದ ಪೀಡನವೇರ್ಪಡಿಸುವ ಪರಿಸ್ಥಿತಿಗಳಲ್ಲಿ ಯೂರೋಪಿನ ಮುಸುಕಿನ 
ಜೋಳದ ಮೊದಲ ಸಂತತಿ ಹುಳುಗಳಿಗಿರುವ ಪ್ರತಿರೋಧ ಮತ್ತು ಮುಸುಕಿನಜೋಳ 
ದಲ್ಲಿ ವರ್ಣತಂತು ಪರ್ಯಾಯಗಳ ನಡುವಣ ಸಂಯೋಜನೆಗಳನ್ನು ಅಧ್ಯಯನ 
ಮಾಡಿದ ಇಬ್ಟಾಹಿಂ (1954) ಕೊರೆಯುವ ಹುಳು ಪ್ರಶಿಕ್ರಿಯೆಗಾಗಿ 21 ವರ್ಣತಂತು 
ಪರ್ಯಾಯ ಸಾಲುಗಳನ್ನು ವರ್ಗೀಕರಿಸಲಾಯ್ತು. ಅದರಲ್ಲಿ 12 ತಮ್ಮ ಪ್ರತಿಕ್ರಿಯೆ 
ಯಲ್ಲಿ ಪ್ರತಿರೋಧ ಅಥವಾ ಮಧ್ಯಮ ಮತ್ತು 9 ಈಡಾಗುವವುಗಳಾಗಿದ್ದವು. 
ಒಂದು ಪ್ರತಿರೋಧ ಸಾಲು &411 ಮತ್ತು ಒಂದು ಈಡಾಗುವ ಸಾಲು &344ಗಳಾದ 
ಎರಡು ಮಿನ್ನಿಸೋಟಾ ಅಂತಃಸಂಕರಣಗಳನ್ನು ಕೂಡ ಈ ಅಧ್ಯಯನಗಳಲ್ಲಿ ಬಳಸ 
ಲಾಯ್ತು, ಸಂಕರಗಳು ಮತ್ತು ಹಿಂಸಂಕರಗಳಲ್ಲಿ &411ರ ಪ್ರತಿರೋಧ ಪ್ರಬಲ 
ವಾಗಿದ್ದು ದರಿಂದ, ಈ ಅಧ್ಯಯನಗಳಲ್ಲಿ &ಿ411ನ್ನು ಒಂದು ಈಡಾಗುವ ಅಂತರ್ವಿನಿ 
ಮಯ ಸಾಲಿನೊಡನೆ ಸಂಕರವೇರ್ಪಡಿಸಿ, ನೆಂತರ &344ರೊಡನೆ ಹಿಂಸಂಕರ ಮಾಡ 
ಲಾಯ್ತು. ಮುಸುಕಿನಜೋಳದಲ್ಲಿ ಕೊರೆಯುವ ಹುಳು ಪ್ರತಿಕ್ರಿಯೆ ಮತ್ತು ಈಡಾ 
ಗುವ ಪರ್ಯಾಯ ಸಾಲುಗಳ ನಡುವಣ ಸಂಯೋಜನೆಗೆ, 3-70. 3-90, 3-90 ಮತ್ತು 
4-9೯ ಗಳಿಗೆ ನಿರ್ದಿಷ್ಟ ರುಜುವಾತು 5-98ಗೆ ಹೆಚ್ಚುಕಡಮೆ ನಿರ್ದಿಷ್ಟವಾದ ಸಾಕ್ಷಿ ಮತ್ತು 
1-98 ಮತ್ತು 3-5೩ಗಳಿಗೆ ಕಡಮೆ ನಿರ್ದಿಷ ತೆ ಇದ್ದಿತು. &411ರ ಈ ಪ್ರತಿರೋಧಕ್ಕೆ 
ಕೊನೆಯಪಕ್ಚ ವರ್ಣತಂತು 3ರ ನೀಳತೋಳಿನಲ್ಲಿನ ಒಂದಂ ವಂಶವಾಹಿ, 4ರ ನೀಳ 
ತೋಳಿನದೊಂದು ಮತ್ತು ಬಹುಶಃ 5ರ ನೀಳತೋಳಿನ ಮತ್ತೊಂದರ ಪರಿಣಾಮ 
ದಿಂದಾಗಿರಬಹುದೆಂದು ಈ ಫಲಿತಾಂಶಗಳು ಸೂಚಿಸುತ್ತವೆ. ಎರಡು ಪ್ರತಿರೋಧ 
ಅಂತರ್ವಿನಿಮಯ ಸಾಲುಂಗಳೊಡನೆಯಿ ನರೀಕ್ಷಾಸಂಕರಗಳು, 411, ಸಾಲಿನಲ್ಲಿರು 
ವವುಗಳಿಗಿಂತಲೂ ಭಿನ್ನವಾದ, ಕೊನೆಯಪಕ್ಕ್ನ ಕೆಲವೇ ಘಟಕ ಅಥವಾ ಘಟಕಗಳನಲ್ನಿ 
ಅವು ಪಡೆದಿನೆಯೆಂದು ಸೂಸಸುತ್ತವೆ. 
ಹೇನಾಗಳು : ಮುಸುಕಿನಜೋಳದಲ್ಲಿ ಏಫಿಸ್‌ ಮೆಯ್‌ಡಿಸ್‌ ಫಿಚ್‌ಗಳ ಪೀಡನಕ್ಕೆ 
ಪ್ರತಿರೋಧ ಅಧ್ಯಯನಗಳನ್ನು ವಾಲ್ಟರ್‌ ಮತ್ತು ಬ್ರುನ್‌ಸನ್‌ (1946) ಅವಲೋಕಿ 
ಸಿದರು. ಒಂದು ಪ್ರಯೋಗದಲ್ಲಿ ]ನ ಅಂತಃಸಂಕರ ಸಾಲುಗಳಲ್ಲಿನ 4 ಸಂತತಿಗಳ 
ಅಧ್ಯಯನಗಳಲ್ಲಿ, ಹೇನು ಪೀಡನ ಪ್ರತಿರೋಧಕ್ಕಾಗಿ ಅವಿಚ್ಛಿನ್ನ ಅಭಿಸರಣ ಆಯ್ಕೆ 
ಗಳಿಂದ ಸಾಕಷ್ಟು ಪ್ರಗತಿಯನ್ನೂ 38.11ರೊಡನೆ ಕಡಮೆ ಪ್ರಗತಿಯನ್ನು ಸಾಧಿಸಿದರಕಿ 


ಮುಸುಕಿನಜೋಳದಲ್ಲಿ ಹಿತ್ರಾರ್ಜಿತತೆ (ರಿಕ್ಚ ತೆ) 535 


ಮತ್ತು 1.ಟ್ರೂಯ ಪ್ರಶಿರೋಧ ಮತ್ತು ಈಡಾಗುವಿಕೆಯ ಪ್ರಭೇದಗಳನ್ನು ವಿಯುಕ್ತನ 
ಗೊಳಿಸಿದರು. ಹೇನು ಮತ್ತು ಯೂರೋಪಿನ ಮುಸುಕಿನ್ನಜೋಳ ಕೊರೆಯುವ 
ಜು 
ಹುಳುಗಳಿಗೆ ಪ್ರತಿರೋಧಗಳ ನಡುವೆ 
ಮತ್ತು ಸ್ಟ್ರಿಂಗ್‌ ಫೀಲ್ಡ್‌ (1942)ರ ಕಾರ್ಯಕ್ಕೆ ಅವರು ಗಮನ ಸೆಳೆದಿದ್ದಾರೆ. 
ಚಿಂಚಿ್‌ ತಿಗಣೆಗಳು ; ಇಕ್ಲಿನಾಯ್ಡ್‌ನಲ್ಲಿ ಮುಸುಕಿನಜೋಳದ ತೆರವು ಪರಾಗ 
ಸ್ಪರ್ಶ ತಳಿಗಳಲ್ಲಿ ಚಿಂಚ್‌ತಿಗಣೆಗಳಿಗೆ ಪ್ರತಿರೋಧವನ್ನು ಫ್ಲಿಂಟ್‌ ಮತ್ತು ಹಾಕಲ್‌ 
ಮಾನ್‌ (1923) ಅಧ್ಯಯನ ಮಾಡಿದರು. ಮತ್ತು ಓಕ್ಕೋಹಾಮದಲ್ಲಿ, ಸ್ಮೆಲ್ಲಿಂಗ್‌ 
ಮತ್ತು ಡಾಹ್ಮ್‌ನ್‌ (1937) ಸದೃಶವಾದ ಪರಿಶೀಲನೆಗಳನ್ನು ಕೈಗೊಂ 
ತಿಗಣೆಗಳಿಂದಾದ ನಷ್ಟದಿಂದ ಸತ್ತಸಸ್ಯಗಳ ಶೇಕಡಾವಾರುಗಳಲ್ಲಿ ವಿವಿಧ 
ವಣ ವ್ಯತ್ಯಾಸಗಳನ್ನು ಈ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಅನುಕ್ರಮವಾಗಿ ಶೇ. 
33 ಮತ್ತು 100 ಸತ್ತಸಸ್ಯಗಳನ್ನು ತೋರ್ಪಡಿಸಿದ ಜನ್ಮದಾತೃಗಳಿರುವ, ಕ್ಲಬ್‌ ಡೇ 
ಜೋಳ ತಳಿಗಳಿಂದ ಪಡೆದ ಗ್ಯವಿನಲ್ಲಿ, ಪ್ರತಿರೋಧ ಮತ್ತು ಈಡಾಗುವ ಬೇರ್ಪಡು 
ಗಳ ಹೋಲಿಕೆಯಲ್ಲಿ ಗಮನಾರ್ಹ ವ್ಯತ್ಯಾಸಗಳನ್ನು ನಮೂದಿಸಲಾಗಿದೆ. 
ಮಂಜುಕೊಲೋಳದ ಆಂತಃಸಂಕರ ಸಾಲಂಗಳು ಮತ್ತು ಅವುಗಳ ಏಕಸಂಕರ 
ಗಳಲ್ಲಿನ ನಷ್ಟದ ನಡುವೆ ಒಂದು ಸ್ಥಿರಸಂಬಂಧವನ್ನು ಪೆಯಿಂಟರ್‌ ವಂತ 
(1943) ಗಮನಿಸಿದರು. ಸಿಪ್ಪೆ ಮುಂದುವರಿದಿರುವ ನೀಳ ಮತ್ತು ಹೂಕಚ್ಚು ವ 
ತಾರೀಖು ಮತ್ತು ನಷ್ಟದ ಪ್ರಮಾಣಗಳ ನಡುವೆ ಅವರು ಒದು ಸಂಬಂಧವನ್ನು 
ಗಮನಿಸಿದರು. 'ನಷ್ಟ ತೀವ್ರತೆಯಲ್ಲಿನ ವ್ಯತ್ಯಾಸಗಳಿಗೆ ಇತರ ಹಾಗೂ ಆಧಿಕ ಸೂಕ್ಷ್ಮ 
ಕಾರಣಗಳಿವೆಯೆಂದಂ ಸೂಚಿಸುವ,' ಅನೇಕ ಗಣನೀಯ ಒಡಕುಗಳು ಸಹಸಂಬಂಧ 
ಗಳಲ್ಲಿದ್ದವು. 
ಹೋಲ್ಲರ್ಡ್‌ ಮತ್ತಿತರರು (1935) ಚೆಂಚತಿಗಣೆಗಳ ಎರಡನೆಯ ಸಂತತಿ 
ಬ ೪ ನು 
ಯಿಂದಾದ ನಷ್ಟ ಕಪ್ರಮಾಣ ಮತ್ತು ಅತ್ಯಧಿಕ ಪೀಡನ ಪರಿಸ್ಥಿ ತಿಯಲ್ಲಿ ಮುಂದಿ: 
ಇಳುವರಿಗಳ ನಡುದೆ ನೇರಸಂಬಂಧ ಒಂದನ್ನು ಕಂಡರು. 29 ದ್ವಿಗುಣ ಮತ್ತು 
ಶ್ರಿಮಾರ್ಗ ಸಂಕರಣಗಳ ಇಳುವರಿ ಮತ್ತು 0.84ರಷ್ಟು ಆತ್ಮಂತಶ ಗಮನಾರ್ಹ £ 
ಮೌಲ್ಯವುಳ್ಳ, ಉನ್ನತ ಸಂಕರಗಳಲ್ಲಿನ ವರ್ತನೆಯಿಂದ ನಿರ್ಧರಿಸಿದ ಅವುಗಳ ಅಂತಃ 
ಸಂಕರ ಜನ್ಮದಾತೃಗಳ ಸರಾಸರಿ ಮೌಲ್ಯಗಳ ನಡುವೆ ಒಂದು ನೇರಸಂಬಂಧವನ್ನು 
ಅವರು ಗಮನಿಸಿದರು. 


ಟಿ 


1 


೯ಡಿ 


ಇತರ ಮುಖ್ಯ ಲಕ್ಷಣಗಳ ರಿಕ್ತತೆ 


ದೊರೆತಿರುವ ಸ್ಥಳಾವಕಾಶದಲ್ಲಿ ಮುಸುಕಿನಜೋಳದಲ್ಲಿ ರಿಕ್ಕತೆ ಆಧ್ಯಯನಗಳ 
ಒಂದು ಸಂಪೂರ್ಣ ಅವಲೋಕನವನ್ನು ಮಾಡಲಾಗುವುದಿಲ್ಲ. ಈ ಕೆಳಗಿನ ಪರಾಮರ್ಶೆ 


536 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಗಳು ತಳಿಅಭಿವರ್ಧಕನಿಗೆ ಅತ್ಯಂತ ಕುತೂಹಲಕಾರಿಯೆಂದು ವ್ಯಕ್ತಪಡುವ ಅಧ್ಯಯನ 
ಗಳನ್ನೊಳಗೊಂಡಿವೆ. 
ಮಂಸುಕಿನಜೋಳದಲ್ಲಿ ಆಂತಃಸಂಕರ ಸಾಲುಗಳು ವಂತ್ತು ಸಂಕರಗಳು ಉಷ್ಣ 


ಲ 

ತೋರ್ಪಡಿಸಿದ್ದಾನೆ. ಸಿಹಿವಬಸುಕಿನಜೋಳ. ಅಂತಃಸಂಕರ ಸಾಲುಗಳಲ್ಲಿ ಹೇಬರ್‌ 
(1938) ಸದೃಶವಾದ ಫಲಿತಾಶರ್ಗನ್ನು ಐಡೆದ. ಉಷ್ಣ ಮತ್ತು ಶುಷ್ಕ 
ಕ್ರಿಯೆಯಲ್ಲಿ ವೃಠತ್ತೈಸಿದಾಗರುವ ಮುಸಜಿನಜೋಳ ಆಂತ್ಯಸಂಕರ ಸಾಲುಗಳನ್ನು 
ವಿಯುಕ್ಷನಗೊಳಿಸಒಹುದೆಂದು ಕೂಡ ಹೇಯ್ನ್‌ ಮತ್ತು ಬ್ರುನಸರ್‌ (1940) 
ಕಂದಡ:ಹಿಡಿದಿದ್ದಾರೆ. ಉಪ್ಪ ತಡೆದುಕೊಳ್ಳುವಿಕೆ ನಿರ್ದಿಷ್ಟವಾದ ರಿಕ್ಷ ಲಕ್ಷಣ ಮತ್ತು 

ಸಾ ಕಾ ತ್ಯ ಹ ಟ್ರ 
ಸಾಮಾನ್ಯವಾಗಿ ನನಲ್ಲಿ ಮಧ್ಯಮದಿಂದ ಪ್ರಬಲತೆವರೆಗಿನ ಹರವಿರುವುದು. ೫ ೧೯ 
ಘಟಕ ಜೋಡಿಯೊಡನೆ ಉಷ್ಣ್ಯ ಪ್ರತಿಕ್ರಿಯೆ ಸಂಲಗ್ಗತೆಯ ಒಂದು 

ಲ 

ಗಮನಿಸಲಾಯ್ತು. 8 ವಂಶವಾಹಿ ಉಷ್ಣಕ್ಕೆ ಈಡಾಗುವಿಕೆಗೆ ನೇರ ಕಾರಣವಾಗಿತ್ತು 


ಹಾಳ್‌, 


ಆದೇ ಸಮಯದಲ್ಲಿ, ಕೆಲವು ಹೊಳಪು ಸಸಿ ವಂಶವಾಹಿಗಳು ॥॥। ಮತ್ತು ಜ| ಉಷ್ಣ 


ಷ್ಣ 
ತಿಯನ್ನು 


ದಿಂದ ಸಸಿಗಳನ್ನು ರಕ್ಷಿಸುತ್ತವೆಂಬುದು ವ್ಯಕ್ತ ಪಟ್ಟಿತು. 

ಹೋಲ್ಬರ್ಟ್‌ ಮತ್ತು ಬರ್ಲಿಸನ್‌ (1928) ಆಅಂತಃಸಂಕರ ಸಾಲುಗಳ ನಡುವೆ 
ಮತ್ತು ವಾಣಿಜ್ಯ ತಳಿಗಳೊಳಗೆ ಶೀತ ಪ್ರತಿಕ್ರಿಯೆಯಕ್ಲಿ ಗಣನಾರ್ಹ ವ್ಯತ್ಯಾಸಗಳನ್ನು 
ಗಮನಿಸಿದರು. 


ಆನೇಕ ಮುಸುಕಿನಜೋಳ ಸಸ್ಯಗಳು ಪ್ರೊಟಾಂಡ್ರಿಗಳು; ಅದರ ಪರಾಗರೇಷ್ಮೆ 
ೂರಡುವ 3ರಿಂದ 5 ದಿನಗಳ ಮುಂಚೆಯೇ ಉದುರುತ್ತವೆ. ಸ್ಪೇನಿನ ಒಂದು ಸಿಡಿತ 
ಮುಸುಕಿನಜೋಳ ವಿಧದಲ್ಲಿ ಸ್ತ್ರೀಪೂರ್ವಿವರ್ಶನೆ ಕಂಡುಬಂದಿತು. ಇದರಲ್ಲಿ ಟ್ರಿಪ್‌ 
ಸೇಕಂ ಮತ್ತು ಯೂಕ್ಲಿಯಾನಾಗಳಲ್ಲಿರಂವ ಸಾವಾಾನ್ಯ ಸ್ವಭಾವದಂತೆಯೇ ರೇಷ್ಮೆ 
ಹೊರಬಿದ್ದ 2 ಆಥವಾ 3 ದಿನಗಳ ನಂತರ ಪರಾಗ ಉದುರುತ್ತದೆ. ಈ ಲಕ್ಷಣದ ರಿಕ್ಕತೆ 
ಯನ್ನು ಕೆಂಪ್‌ಟನ್‌ (1624) ಅಧ್ಯಯನ ಮಾಡಿದ್ದಾನೆ, ಸ್ತ್ರೀಪೂರ್ವಿ ವಿಭೇದವನ್ನು 
ಸಂಕರದಲ್ಲಿ ಬಳಸಿದಾಗ ರೇಷ್ಮೆ ಹೊರಡಿವುದರಿಂದ, ಪರಾಗ ಉದುರುವುದಕ್ಕೆ 
2.96 1:0.18 ದಿನಗಳ ಸರಾಸರಿ ಪಡೆದಿಶ್ತು ; ಆದರೆ ಪುಂಪೂರ್ವಿ ವಿಭೇದ ರೇಷ್ಮೆ 
ಹೊರಬೀಳುವುದಕ್ಕಿಂತ ವಿಭೇದಗಳಲ್ಲಿ ಯಾವ ಸ್ವ್ರೀಪೂರ್ವಿ ಸಸ್ಮವೂ ಕಂಡು ಬರಲಿಲ್ಲ. 
ಸ್ವೀಪೂರ್ವಿ ವಿಭೇದ ಯಾವಾಗಾದರೊಮ್ಮೆ ಪುಂಪೂರ್ವಿ ಪ ಕವೃಶ್ತಿಯನ್ನು ವ್ಯಕ್ತಪಡಿ 
ಸುವ ಸಸ್ಯವನ್ನು ಉತ್ಪಾದಿಸುತ್ತದೆ. ಸ್ವಿಪೂರ್ವಿ ವಿಭೇದ ಕೇಸರಗಳನ್ನು ಹೊರಪಡಿಸಲು 
ಶಕ್ತವಲ್ಲದ ಮತ್ತು ಪರಾಗವನ್ನು ಉದುರಿಸದ ಹಲವು ಸಸ್ಕೆಗಳನ್ನು ಕೂಡ ಉತ್ಪಾದಿಸಿ 
ದವು. ಈ ಎರಡು ವಿಭೇದಗಳ ನಡುಎಣ ಸಂಕರಗಳಲ್ಲಿ ನ್ಮ ಪ್ರಂಪೂರ್ವಿ ಆಗಿದ್ದಿತು. 
ಸ್ಮವಿನಲ್ಲಿ ಪಡೆದ ಬೇರ್ಪಡುಗಳಲ್ಲಿ, ದೊರೆತ ಸ್ತ್ರೀಪೂರ್ವಿ ಸಸ್ಯಗಳ ಸಂಖ್ಯೆ, ಸರಳ 


537 


ಮೆಂಡೆಲಿಯನ್‌ 


ಒಂದವು. 


ಕಂಡು 


ಶ್ರ 


ತ್‌್‌ 
ಶಂ 


ಇ 


ವಘ 


ಸ 


ಡಕವಾಗಿರ 


ಒಪ 
ಸ್‌ 


ಈೋಡಿಗಳ 


ಎಂದಕ ದ 
ು ಘಲಿತಾಶ 


ವಾದದೆ ಂದ 


1! ಕರ ಟ್‌ 


ಜಾಇ ಇಗ ಆಪ್‌ 
ರ್ಟ ಓಗಿ 


ಥ 


ಬಾಗು ಪಜ 
ಮಸ ಗರ ಎ ಇಗ 


(1939) ಆವ 


ರಟ್ಟ 
ರ್ರಿ 
ಟ್‌ 


ಸಾ ಸತರ ಇರ್‌ 
ಗಳ ೧ೃ್ಮ ಸಂಕರ: 


ರ್ಜೆಗಳಿಗೆ 


ಸು 
ಸಾ ಯಿ 


ಯ 


ಬಟ ಬ 
ವ ಗಳನ್ನು 


೦ಕರ ಸಾಲು1ಳು ಮತ್ತು ಆ 
ಸಾರಜನಕಗಳನ್ನೊ ಳಗೊಂದ ವಿವಿ 


ಕ್ಯು ನರದಾರ ಹ್ಯಾಡ್‌ 
ದಿವಿಜ ಆಯದ 
ಘ್‌ 


ಲ 
ಪಿ 


ಕ್ರಿಯೆಗಳ 
ಸ 


ಇ 
ಗಳು 


ಡಿ 


ದ್ನ 
ಕ್ತ 
ಜ್ರ, 


2 


ಹಾಗೂ ನೀರಿನ 


ನಹಕಾಂಶಗಳಿಗೆ, 


ಆ ಗ್ಭ್ಯ್ಸ್ಗ 
ಥೆ ಪೊ 


ಮಿತವ್ಯಯ 


ಬು 


ತ 


ಜೂಪಷಣೆ ಮು 


ತ ಚಾ 
ವ ಆಗ್‌ 


ಆ ಇಚ. 
ಎೀನಿಯ ರೂ. 


ಹನ 
ರ 


ಸಂಕರಣಗಳು ಸಾರಜನಕ 


ದ್‌ 
ಕ್‌ 


ಮತ್ತು 


೮ ಸಾಸ್ಸ ಕ್‌ 
ತ ರೆ 


| 
ದೂ 


ಯೊಡ 
ಉೀರಿಯಾ ಸಾರಜನಕದ 


ಹ್ಮ 


1| 


ಸಾರಜನಕದಲ್ಲಿನ ಬೆಳವಿ 
ವಿಭೇದಗಳಿಗಿಂತ ಅ 


ಣವಾದ 


ಆತೆಗೆ ಕಾರ 


ಕ 


ಗ್‌ 
ಹಗು 


ಆ :ಷಮುಕಾರಿ 
೨೦ದ 


ಧ್‌ 
ಭೋಗ 


ಡಾಲಿ! 
ಅವ: 


೨ 


ಎ 


ಗ್‌! 


ಶಿಕ ಪ್ರಬಲತೆಯಿದೆಂ 


ಪಾ 
ಇ 


ಯನ್ನು ಪಡೆದವು. 
ವಂಶವಾಹಿ ಸಂಶ್ಲೇಷಣಗಳ ಆ 


ಣು 
ರ್ಪಡಿಸಿತು. 


ಕ್ರಿಯೆ ತೋ 


ಕ್‌] 
ಜಾ 


ಓಪಿಟ್ಟಿ] 
ನುಸರಿಸಿ, ಎರಡು ಗುಂಪುಗಳಾಗಿ ವರ್ಗೀಕರಿಸಿದ. 


ಯನಕೊಳ 


ನ 
1 


ಬಂಜೆತ ಕದ ಆಧಾರವ 


ಈ 


ನೆಲ್ಸನ್‌ (1952) ಆಧ್ಯ 


ಸಂಕರಗಳಲಿ 
ಅವುಗಳು 


ಮಾಡದಿರುವವು. 


7 


ಬ 


ಸಂಕರಗಳಿಗೆ ಪರಾಗಸ್ನಶ 


ಒಂದು ಅಥವಾ ಅಧಿಕ ಅಂತ 


]. 


ಏಕಘಟಕ. 


538 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


2. ಒಂದು ಅಥವಾ ಅಧಿಕ ಅಂತಃಸಂಕರಗಳಿಂದ ಪರಾಗಸ್ಪರ್ಶ ಮಾಡಿದಾಗ 
ಬೀಜ ಕಚ್ಚದಿರುವವು. 
ಮೂರು ಪೂರಕ ವಂಶವಾಹಿಗಳು ಕ್ರಿಯಾಶೀಲ, ಯಾವುದಾದರೂ ಬಿಂದುವಿನಲ್ಲಿ ಸಮ 
ಯುಗ್ಮಜ ಹಿಂಜರಿತ ಇರುವಲ್ಲಿ, 1ನೇ ವರ್ಗ ಪರಾಗಕ್ಕೆ ಬಂಜೆತ್ವ ಪ್ರತಿಕ್ರಿಯೆಯುಳ್ಳ 
ಸಸ್ಯಗಳ ಫಲಿತಾಂಶವೇರ್ಪಡುತ್ತದೆ. 

ಟಿಯೋಸೆಂಟೆ ಮತ್ತು ಮುಸ.ಕಿನಜೋಳ ನಡುವಣ ಸಂಕರಗಳ ಅಧ್ಯಯನಗಳಿಂದ 
ಸ್ಪೈಕ್‌ಲೆಟ್‌ ಲಕ್ಷಣಗಳು ಮತ್ತು. ತೆನೆದರ್ಜೆಗಳ ತಳೀಯ ಭಿನ್ನತೆಗಳು ಸರಳ ರಿಕ್ಕತೆ 
ಪಡೆದಿರಬಹ:ದೆಂದ ಲಾಂಗ್‌ಹಾಮ್‌ (1940)ಪ್ರಶಿಟಿಸಿದ ಆಧಾರಗಳು ಸೂಚಿಸುತ್ತವೆ. 
ಮುಸುಕಿನಬೋಳದೆ ಆರ್ಥಿಕ ಲಕ್ಷಣಗಳಿಗೆ ಕಾರಣವಾದ ಜೀನಿಗಳನ್ನು ಅಧಿಕ ಶ್ರಮ 
ವಿಲ್ಲದೆ ವಹನ ಮಾಡುವ ಸಾಧ್ಯತೆಗಳನ್ನು ಈ ಫಲಿತಾಂಶಗಳು ಸೂಚಿಸುತ್ತವೆ. 

ಟಿಯೋಸೊಟೆ-ಮುಸುಕಿನಜೋಳ ಸಂಕರಣಗಳ ಆಧ್ಮಯನಗಳನ್ನು ಅನುಸರಿಸಿ: 
ರೋಗರ್ಸ್‌ (1950೬2) ಬಹುಶೇಕ ವರ್ಣತಂತುಗಳು ಅದರಲ್ಲಿ ಅಡಕವಾಗಿದೆಯೆಂದು 
ತೋರ್ಪಡುವುದರಿಂದ, ಟಿಯೋಸೆಂಟೆ ಮತ್ತು ಮುಸುಕಿನಜೋಳದಲ್ಲಿನ ಪುಷ್ಪಮಂಜರಿ 
ಲಕ್ಷಣಗಳ ತಳೀಯ ಸಂಬಂಧ ಸರಳವಾದದ್ದ ಲ್ಲವೆಂದು ನಿರ್ಧರಿಸಿದ. ಈ ಎರಡು ಪ್ರಭೇದ 
ಗಳನ್ನು ಬೇರ್ಪಡಿಸುವಂತಹ ಲಕ್ಷಣಗಳಲ್ಲಿ ಟೆಯೋಸೆಂಟೆ ತಳಿಗಳು ಗಣನೀಯ ಭಿನ್ನತೆ 
ಪಡೆದಿದ್ದವು. ಬಹುಶಃ ಇದು ಮುಸುಕಿನಚೋಳದೊಡನೆಯ ಮಿಶ್ರಣದ ಅಂತರದಿಂದಾ 
ಗಿರಬಹುದು. 

ಮುಸುಕಿನ ಜೋಳದೊಡನೆಯ ಸಂಕರಗಳಲ್ಲಿ, ಮೆಕ್ಸಿಕೋ, ಗ್ವಾಟಿಮಾಲ ಮತ್ತು 
ಫ್ಲಾರಿಡಾಗಳಿಂದ ಪಡೆದ ಟೆಯೋಸೆಂಟೆ ವಿಭೇದಗಳ ಅನುರೂಪತೆಯಲ್ಲಿ ವ್ಯತ್ಯಾಸಗಳಿವೆ 
ಯೆಂದಂ ರೋಗರ್ಸ್‌ (19505) ಶೋರಿಸಿಕೊಟ್ಟಿ ದ್ದಾನೆ, ಗುರುತಿಸುವ ವಂಶವಾಹಿ 
ಗಳನ್ನು ಬಳಸಿದ ಸಂಕರಗಳಲ್ಲಿ, ವಿಭೇದಗಳ ನಡಂವಣ ವ್ಯತ್ಯಾಸಗಳು ವರ್ಣತಂತು 
4ರಲ್ಲಿರುವ ವಂಶವಾಹಿಗಳಿಂದಾಗಿರಬಹುದೆಂದು ತೋರ್ಪಟ್ಟಿ ಕ್ಪಿತು. 

ರಾಬಿನ್‌ಸನ್‌ ಮತ್ತಿತರರು (1919) ಮುಸುಕಿನಜೋಳದ ಕ್ಕ ಮತ್ತು ನ್ಕ 
ಸಂತತಿಗಳಲ್ಲಿ ತಳೀಯಕ ವಿಭಿನ್ನತೆಯನ್ನು ಅಧ್ಯಯನ ಮಾಡಿದರು ಮತ್ತು ಸೇರಿಸಬಹಂ 
ದಾದ ತಳೀಯ ಭಿನ್ನಾಂಕವನ್ನು ಸೂಚಿಸಲು ಅನುವಂಶೀಯತೆಯನ್ನು ಬಳಸಿದರಂ. 
ಪ್ರಬಲತೆ ಪ್ರಮಾಣಗಳ ಅಂದಾಜುಗಳನ್ನು ಕೂಡ ಪಡೆಯಲಾಯ್ತು, ಅಧ್ಯಯನ 
ಕ್ಕೊಳಪಟ್ಟ ಲಕ್ಷಣಗಳಲ್ಲಿ ಇಳುವರಿ, ತೆನೆಸಂಖ್ಯೆ, ತೆನೆ ಉದ್ದ, ಸಸ್ಯ ಎತ್ತರ ಮತ್ತು ತೆನೆ 
ಎತ್ತರ ಸೇರಿದ್ದವು. ಪಡೆದ ಮೌಲ್ಯ ಸಾಕಷ್ಟು ನಿರ್ಣಾಯಕವಾಗಿರದಿದ್ದರೂ, ಇಳಂ 
ವರಿಯ ಮೇಲೆ ಪ್ರಭಾವ ಬೀರುವ ವಂಶವಾಹಿಗಳು ಅಧಿಕ ಪ್ರಬಲತೆಯವಾಗಿರುವ 
ಸ್ವಲ್ಪ ಸೂಚನೆಯಿತ್ತು. ಸಸ್ಯ ಮತ್ತು ತೆನೆಯಎತ್ತರಕ್ಕೆ ಕಾರಣವಾದ ವಂಶವಾಹಿಗಳು 


ಮುಸುಕಿನಜೋಳದಲ್ಲಿ ಪಿಶ್ಟಾರ್ಜಿತತೆ (ರಿಕ್ಷತೆ) 539 


೪ ಮು 
ಮತ್ತು ತೆನೆಸಂಖೈಗಳವು ಆಂಶಿಕ ಪ್ರಬಿಲತೆಯವೆಂದು ಕಂಡುಬಂದಿತು. 
ಘು 
ಉತ್ತರದ ಗಡಸು ದಕ್ಷಿಣದ ಗುಳಿ ಮತ್ತು ಮುಸುಕಿಸಹೋಳ ವಲಯದ ಅಂತಃ 
ಸಂಕರಗಳ ವರ್ಣತಂತುಗರ ಗಂಟುಸಂಖೈಗಳನ್ನು ಬ್ರೌನ್‌ (1949, ನಿರ್ಧರಿಸಿದ. 


ಗ್‌ ್‌ 
1 ರದ ಗಡಸು 
ನ 
ಗ ಹ ಹಡ ಗ ಬ (ನಾ ತಾ ಸು ಪತ ಅರಾ ಹ ಜಾಗಾಗ ಹ ವಾ ಹಾಸ ಡೆ 
ಎ ನಾ ಇದ ನಾ) ಧರಿಸು ಳವಲ ಯುದ ಮುಧಥ ಮಾಗಿದ ವ್ರ ಅವುಗಳ 
ದು ಮ “` ಐ ಜು 
ಇ ೬ ಗೌ“ ಗನ ಘೆ ಕ ಳ್‌ ಅಂ ಸುರಿತ ಗುರ ರ್‌ ಕ ಫೆ ಆ” 
ಆಧಿಕಸಂಖೆಿ ಕ ಆಧ್ಲಿಕ ಸಾಲಿಸ್‌ಂ ಿ , ಗುತ್ತ, ಓಳ, ಏರಿಗಳಿ ಜಾಟರು ವುಕ್ಕ ಅನೇಕ ಪ ಜನನ 
ಪ್ರ ಮ ಬಜ 
4 ಧ್‌ಸ್ಮದ ಹ ನ ದಾಲ ತಾರದ್ರಾ ಪರ್ಸ್‌ ತಾ ಕೆ ಲಾ ಕತೆ ದ್‌ ತ್ಮದ್‌ಣ 
ಸಾಲುಗಳು ಮತ್ತು ಬೀಜ ಆಅವ್ಯಪಪತ್ನಿತ ಸಾಲುಗಳೊಡು. ಪೃಷ್ಟ ವಾದ ಸಹಸಂಬಂಧ 
೭ ಛು ಅ ಜು 
ತಲಾ, ಹಾಗ... ಸಾಗ ಗ್ಲ ಗುಂ ಸ್ರ ವೆ ಧಾರ ರ್ಟ ಗಾ ಶ್ರ ತ್‌ ಹಾಲೆ ಹಾಗಾ ಹು ರಾರ . 
ಪಡೆದಿದ್ದವು. ಈ ಸಂಯೋಜನೆಗಳು, ಒತ್ತಾರ್ಜಿತದಾಗಿ ಬಂದ ಹಳೆಯ ವಿಧಗಳನ್ಲಿನ 
ಟಿ 
ಬ್‌ ಡಾ ಇಕಾ ಠಂ ಗ್ಯ ರ್‌ ಕಾ ಧರ ಇನ ದಾಯೆ ಸಣ್ಣಾಕ್‌ ಸ್ಯ ಗುಡಾರ ಲಿ ಖಿ ಹ 
ಸಂಬಂಧವನ್ನು ಪ್ರಶಿನಿಧಿಸುತ್ತವಿಂದು ಭಾವಿಸಳಾಯನ್ನು. 
ಕಾ ಜಗಾ ಎಷ್ಟೆ ದರ್‌ ಡ್‌ ದಾ 4 ಜ್ಕಾ 
ಇತರ ಸಸ್ಮ ಲಕ್ಷಣಗಳಿಗೆ ವರ್ಣತಂತು ಗಂಟುಗಳ ಸಂಬುಧಗಳನ್ನು ನಿರ್ಧರಿಸಲು 
ತ್‌್‌ 
ಎರ್‌ ತರ ಸ್ಟ ಡ್‌ ಇ ವರ್‌ ಡದ ಹ ದೂ ಷ್ಳ ಸ ಷು ಹಾ 
ವಾಚಾ (1950) ಗುಳಿ ಮುಸುತಿನಹೋಳದ ಅಂತಃಸಂಕರ ಸಾ ಸಗಳ ಆಧ್ಯರ್ಯ 


ಸ 


ಮಾಡಿದ. ಬಹುಮಟ್ಟಿಗೆ ಆಧ್ಯಯನಕ್ಕೊಳಹಟ್ಟ ಎಲ್ಲ ಲಕ್ಷಣಗಳಿಗೂ ಆಂತಃಸಂಕರಗಳ 
ನಡುವಣ ವ್ಯತ್ಯಾಸಗಳು ಗಮುನಾರ್ಹವಾಗಿದ್ದರೂ ಕೂಡ, ಗಂಟಿಸಂಖೆ ವುಶ್ತು ಓ2 
ಇತರ ಸಸ್ಯ ಲಕ್ಷಣಗಳ ನಡುವೆ ಗಮನಾರ್ಹ ಸಂಬಯೋಜನೆಗಣಾಪುವೂ ಕಂಡು ಬರಲಿಲ್ಲ. 
ಗಂಟು ಸಂಖ್ಯೆಗಳು 2ರಿಂದ 8ರವರೆಗಿನ ವ್ಯತ್ಯಾಸ ಹೊಂದಿದ್ದವು ಮತ್ತು ಹಿಂದಿನ 


ಪ್ಟ್‌ ಹ ರಾ ಇಷ ಗಾ ಇರ್‌ ದು, 
ಕಾರ್ಯಕರ್ತರು ಪರಿಶೀಲಿಸಿದಂತಹ ದ್ಯಾಪಕ ಅಂತರವನ್ನು ಅವು ಪ್ರತಿನಿಧಿಸಿರಲಿಲ್ಲ. 


ಅಧ್ಯಾಯ 16 
ಮೇವು ಬೆಳೆಯ ಅಭಿವೃದ್ಧಿ 


ಪರಿಚಯ 


ಜೆ ಇತರ ಧಾನ್ಯಗಳು, ಸೋಯಾಬೀನ್‌, ಬೀರ್ಟೆಗಳು ಮತ್ತಿ 
ಬ್ರಾಸ್ಸಿಕ ಪ್ರಭೇದಗಳಂತಹ ಅನೇಕ ' ಬೆಳೆಗಳನ್ನು ಮೇವಿಗಾಗಿ ಬಳಸಬಹುದಾದರೂ 
ದ್ಲಿದಳಥಾನ ಗಳು ಮತ್ತು ದಾಗ ರೆ ಅದಕ್ಕೆ ಸೇರಿರುವ ಪ್ರಮುಖ ಸಸ್ಯಕುಟುಂಬ 
೯ಯುಳ್ಳ ಮತ್ತು ಕತ್ತ ಊದ ನಂತರ 


ಏಕೆ 
ತ್ತ 
ತೆ 
ಜಿ 
( 
ಸೆ 
ಷೆ 
ಗ 
ಳೆ 
ತಿಟು 
ಿ 
[ 
ಕ 
ಲ| 
ತ 
1 
ಟೆ 
ಸಿ 


ಕಾ 
(ಹೊನ ಪ್ರಾಟೆನ್ಸೆ ಸ್‌) ನಂತಹ ಇತರದ್ದ ಆಶ್ಮಧಿಕ ಅಸಂಗಜನವನಿಕದವು. 


[ಶೆ 

ಬಹುವಾರ್ಹಿಕ ಹುಭುಗಳು ಸಾಮಾನ್ಯವಾಗಿ ಅನ್ಕಪರಾಗಸ್ಪರ್ಶ ಮತ್ತು ಸಾಕಷ್ಟು 

ಅಂತರದ ಸ್ತನಿಷೇಚನ ಆಸಮಾನ ನೃವಾದುದಲ್ಲವಾದರೂ, ಅನೇಕವೇಳೆ ಸ್ವಬಂಜೆ 
ಧ್ಯ 

ತ್ವದವು. ತೆಳುಗೋಧಿ ಹುಲ್ಲು (ಅಗ್ರೋಪೈರಾನ ಟ್ರಾಕಿಕಾಲಾನ) ಸಾಮಾನ್ಯವಾಗಿ 
ಸ್ವಪರಾಗಸ್ಪರ್ಶದ್ದು. ವಾರ್ಷಿಕ ಹುಲ್ಲುಗಳು ಕೂಡ ಅನೇಕವೇಳೆ ಸ್ವಪರಾಗಸ್ಸರ್ಶ 
ಪಡೆಯುತ್ತವೆ. ಮತ್ತು ಬಹುವಾರ್ಷಿಕಿ ಹುಧ್ಲುಗಳಿಗಿಂತಲೂ ಅಧಿ ದರ್ಜೆಯ 
ಸ್ವನಿಷೇಚನ ಪಡೆದಿರುತ್ತವೆ. ದ್ವಿದಳಧಾನ್ಯಗಳಲ್ಲೂ ಸ್ವಲ್ಪಮಟ್ಟಿಗೆ ಅದೇ ರೀತಿಯ 
ಸಂಬಂಧ ಕಂಡುಬರುತ್ತದೆ. ಅದರಲ್ಲಿನ, ಅಂಟುಪುರುಳೆಯುತಹ ಕ್ಲೋವರ್‌, ಮೆಡಿ 
ಕಾಗೋಗಳು ವಾರ್ಷಿಕ ಮತ್ತು ಸ್ವನಿಷೇ ಚನದವು. ಅದರೆ ಆಲ್ಫಾಲ್ಪಾಗಳು ಬಹು 
ಮರ್ಷಿಕದವು ಮತ್ತು ವಿವಿಧ ದರ್ಜೆಯ ಸ್ವಫಲವತ್ತತೆ ಮತ್ತು ಸ್ವಬಂಜಿತ ಓವನ್ನು 


ವ್ಯಕ್ತಪಡಿಸುತ್ತವೆ. 
ಅನೇಕ ಬೆಳೆಸಸ್ಕಗಳೊಡನೆಯ ಹೋಲಿಕೆಯಲ್ಲಿ ಹುಲ್ಲುಗಳು ಕೋಶಶಾಸ್ತ್ರೀಯ 
ಮತ್ತು ಕುಲವಿಕಾಸ ಸಯಾಧಗಳಲ್ಲಿ ನಿರ್ದಿಷ್ಟವಾಗಿ ಅತ್ಯಧಿಕ ತೊಡಕಿನದಾಗಿರುವುದೆಂದು 


ಹ 


ಹ 


ಸ 


ಹರಾ 


ಟಂ (ನೀಲ್‌ಸಾನ್‌ 1944) 


ಗ್‌ 


| 


ರ್ಥ! 


ಕಾರ ಗ್‌ ಸ ಗದೆದ ಗತ್‌. 
ಸಪರ ಟನ 


ಬಂದಿದೆ. ॥ 


೫ 


".! 
ಆ 


ಯೊಂದುಶಕ 


ಸರಣಿ 


ಮೇವು ಬೆಳೆಯ ಅಭಿವೃದ್ಧಿ 


ಕಂಡಂಬರು: 





್ಡ ಗಿ ಕ ಇ ಎ ್‌ [ ಣಿ ಆ ಸ ಗ 
ಜಟ ಗ್ರ 0 ಭಟ್ಟ ಬೆ ಚ್ಟ ಡ[ ಯೌ ಗೆ ಗಲಟಡಿ ಟ್ರ ಸಗ್ಗ ಗೃ 1 7ೆಗ ॥ ಗಗ್ಗ 
ಆಟ ಜ.1) ಟಂ 0 ಜಂ ಭ್ರ 0 1ಟ 0 ಭೆ ಗ ಬೀಡಿ ಭಾ ಗ ಬೀಟಿ ಕ 1 
ಯ್ಯ ಇ 1) ೫ 14 ಓ. 18 1) ಟ್ರಿ 11. ಟೆ. 1 ಟಿ 1 ಗ್ರ 1 (25 ಬಸ ಸ 
1೮. 1] ತ 1 ಗ್ಠ ಗಗ 1 4 [ ಬಜ 01 ಓಟ್‌ 12 11. (£ೀ (ಸ! ಚ 1] 
ಆ ಜು ಕಿ 2 ಡಿ ಬೀ ಕ ಆ ಟು ಲ ಸಕಲ ಎ ಗ 12) ಸ ಕ 
೫ ೫ ಬರೆಗೆ ಇಒ ಟಟ ಓ 0 ಓರಗೆ "ಟಿ ಟಬ ಭಗ್ಗಲ ಇ 
೫ 14 ಇ ಬ ಬೌ [| ||. ಓ ಓಉ್ಕ ಟೈ ಟ್ಟ ಇ ಇ ದ 1 ಗೆ 5 ತೆ 
ಸ ೪ 101) 2 ಇ [ನೆ ಭ್ತ ಚಡ 1 13 ಣರ ೧. ನ ಟ್ರ , ಎ ಬ ತಸ ಪಚ ಧಾ | ಸ 
ಇ ಜೆ ಭೂ , ೬ 1 ಯ. 1 14 ನ 1 ॥ ಣಿ ಬ್‌ ಟೆ 11] ;, 0 ಧು ಸೃ೦ಟ್ತ %ತ 
ಇ ಇ 32 ಟಟ ಬಟಟ (| ಓಂ [0 11 `ಓ] 12 ಗ್‌. ಚ| ದ್ರ ಟಿ ಟೆ ಕೆಯ ಬ್ಲ.್ಬೋಟ/ 
ಆ ಚ ಟಿ ಬ ಟ ಭಚ| ಜಟೆ 0 ದೃಟ್ಷ ಸಂ 1 0 (| ಕೈ ಜಟ ಿ  , 
112. ಗ ಈ_|ೈಜು 13 ಟ್ರ ಗೆ ೨ ಬಾರಿ [1 ಸ ಟ್ರ ಅಂ ಾ ಡೆ ಗ (ಬ ಗೆ ಯ ಗ್ಯದ್‌ ಭಗೆ 
ಬ ಜ್ಯ ೫ ರ [ 1 1 ೪ ಐ ಷ್ಯ್ಪ ಆ ಭಜ" 1. 1] ೫7 ಎ “ 
| (ಬ ಲ ॥ ಚ ಉದ ಗೈ ಟೈ ಟ್ನಸ್ಟು ಲಔ 2 ಜ ಜೆ || ಸೃ 1 ಟೆ ಧ್ಯ ಗ? 
ನ ಜಿ 1 14 ಜಂ ಗ್ರಾ ಟೆಂಟ ಸ3 1. (ಭಟ 1 0 ಓಟ ಟ್ರ. ( ಬೈ 
1 ಗ ಗ (ದೆ ಇ 3 ತೆ (1 ಕ 1 1 ಜಟ 1% ನ ದ ಡಡ 
ಭು ಜಬ ಔಕಾ ಛೆ ಬಜ ಬೈಟ್ಸ್‌ ಹೈಂ 1೩ ಛೆ ಸ ಸನ ಇದ್ದೆ ಟ್ಲೈಿಟಸ್ಠನ ಯ ಮೃ ಚ॥ 
ಬ ಟಿ11 ಈಊ0್ಭ:ಕ್ಸಗೈೆ ೫೪೫.1] ಭೆಟಿ ಭಟ ಬಂದ್‌ ಯಲ್‌ ಛೈ ನ್ಯ ಇ್ಬ? 32 
ಗ ಬ ಬ ಬಿಚಿ ಛಿ.ಟ್ರೆ [ಲೆ ್ಪ್ಲಿ ಓಂ ಯದಿ ಗಡಿ ಬಜ 0 “ಟ್ರ ಟರ ಗ 
ತ್ಲ ಇ 1 ೪. | ೫. 12. 17 ನ ೫ 1 1 ಹೃ 34. ಗಣ 4. ಇ 
_ 17 1 ಟ್ರ ಜಿಂ ಬ [ದ್‌ ಸೃತಿ ` ಗೌ 
(” ಬಟ (ರ್ಳ 33) ತ ಇದೆ 1೫. 1. ಎ ಕ ಜ್ರ. 0... 13 ನಂ ಯು (ತಿ 
2 ಜಟ 1 (1ಬ 12 ತ 1 10 3೫] ಈ 41 ಭ್ರ ಸಪರ ಟಬ ಭ೦ಾಗ್ಠ 
ಆ ಟು ಟಖ ಟಟ ಟ್‌ ಟಟ 
ಟ್ಟ ಕ್ಕೆ ಸ ಭೆ ನ _ ಸ ್ಲ ಟೆ ೪ರ ಭರ ನ 
1 ಬ ಬಿಬ್ಬಿ. ಬೆ. ಟಿಟಿ ರೌಟ ಭ್ರಟಿ ಟಿ (| 4 ಗ್ರ ಸಾ ಟಿ ೧ರ ಭ್ರ ಯೃ ಟ್ರಿ ಜ 
ಆ 1 ಇ ಗೆ ಭ್ರ ಭಟ ಬೆ ಐತೆ ಸ ತ 0 ಟೆಕಿ ತೆ 2ರ ಟೆ ಭ್ಯ ನೆ 
ಗ ಸ ಎ ನ ತೆ 3 
ಸಟ ರ್‌ ಪು ಕೆಸಿಸಿ ಎ ಗೇಟು ಬುದ ಭ್ಲಷ್ಟಿ ಭಾರ ಇಂಧ ಯಸ ಚ ಇ ಉಸ್ಲಿ 
ಸ ವಗ ಬಜ ಗ್ರ ಅಭ ಅಚ ಟೆ ಎಗ್ಗೆ ಚ ಭನ ಬ್ರ ಸಿಗ ಡೆ 
ಬ ಘೌ ಚಟ ಸ ಬ್ರೈಟಿ ಹಾಗಿ ಕು ಟಬ ಭಗ ಟಿ ಜಿಲ ಜೆ ೪ ಗಟ ಸಾ ಟೌ: 
ಕ ಯಯಾ ಧ್‌ ಭ್ರ ಭೇಔ ಬೈಡ್‌ 0.10ರ ಇಚ 0 ಔನ ಸ್ರ ಲೆಡ್‌ 
ಆ ಟಬ್‌ ಜ| ಜಸ 8 (ಗೈ ಜೃಸ್ತ ಆ ಛಡಿ ಹೆ ಬು ಚ್‌ ಬ್ಲ 2 
ಬ ಸಭ ಭಟ ಗಜ ಗಗ ಓಲ ಇಸ ಬೈ ಪಿ ಟ್ರ ಸ್‌, ಜೆ ಜಟ ಫು ಆ್‌ ಡೆ 
ಸ್ಸ ಗಭ ಟಟ ಅ ಚಗ್ಛತಕೆ ಶತಿ ಗ್ಗೆ 1೪ ಿ8 ಜಾ ಎಕ ಟ್ರ ಲ ಚ 
ಆ ಜಿ ಜೆ ವಿಟ ೫ ಎ ಟ್ರಿ ಆ ೧೯ ಬೈ 3 ಇ ಬಜ ಗ್ರ ಕೃ ಬ್ರ ಇ 
ಟಿ 1 ಭಿ ಬೈ ಬಜ ಟಿ ಬಸ ಸಜ ಬ ಸೆ (3 ೧ ತ ರಾ ಸು ಕೆ 1 3. ೫ ಯೆ 1 
1 19 12 ಸ 1 ಗ್ಕಗೆ ಗ ಡಾ [1 ಆ ಜು ಚ ಟೆ ನಾ ಕ್‌ ಜೆ 0ೌ ಸ್ರ ಟಿ ೫ ಸ್ಯ 
೪ ಛೆ ಟ್ರ ಭೃ ಟಿಟ್ಛೆ ಸ ಭಟ ಯ್ಯ ಇ ಗಸ ಬಿ ಜಿಗಿ ನ ಎಗ್ಗಸ್ದ ಡೌ ಡೆ 
ದ ನ ಇ ಯ (0 ಸ ಎಂಬಾ ಸಷ ಇ 3 ಜಡ ೪ ಳೆ 
1 ಬ್ಬಗಿರ ಎ ಇಡಿ ಕೆ ಟಟ ಗ ಸು ಸಕ ೫8ಸ ಔ ಸಚ  ಓಔಈ51 
ರ ಬ್ರ ಸಂಭ ಬೆ ಯ ಎ. ಭಇ | 5 ಬಜ ಕಕ್ಟ ಸ ಯ ಟ್ರ ಭಗ ಟ್ರೆಟ್ಯ ಬಿಚ್ಚ 
ಬ ಗ ಲ ಟ| ಡಬ ಇ ಡಿಡಿ ಹಚ ಐಗ್ರ ಬಚ್ಚ ಭ್ರ ಜರೆ 8ಸ್ತೆ ಆಸೆ 
ಇ ಜಿ ಭಟಟ. ಅ 0 018010 ಬಿಟ್ಟಿ ಶಭ ಭಜ ೫5೫ ಜದ ಈ 


ಬರೇಖಿಗಳನು 
(1951), 


ಹ್ಯಾಲೆ 


ಳೊ 
ಹ ಗ ಛೆ 


ಹಯಗ 


ಮಾಡಿದೆ, 


ವಿಷಗಳ ದ್‌ 
ಫೆ 


ತೆ 


(1949) ಸಂಗ್ರಹ 


ಟಿ 


ಆಲ್ಬಾಲ 


ಹ 


ಹಿ 


ವೆ 
ಬ 


ನ್ನೊಳಗೊಂಡ ಮೇವು : 
ಪರಿಶೀಲನೆ ಗಳನ್ನು 


542 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


`` ಧೃ 


ಡನೆ 


ಆಗ್ನೇಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಹುಲ್ಲುಗಳ ಆಭಿಸರಣ ಮತ್ತು ತಳಿಅಭಿವೃದ್ಧಿಯ 
ಸಂಕ್ಷಿಪ್ತ ಅವಲೋಕನ ಮಾಡಿದ. ಸ್ವಾಲಾಫ್‌ ಕೇಂದ್ರದಲ್ಲಿರುವ 1946ರ ಪರಿಶೀಲನೆ 
ಗಳ ಸಾರಾಂಶ, ಮೇವು ಬೆಳಸು ಅಭಿವ ದ್ವಿಯ ಹಲವು ಸ್ಥಾ ರಸ್ತಕರ ಚ 
ಗೊಂಡಿದೆ. ಆಲ್ಫಾಲ್ಮಾ ಅಭಿವೃದ್ದಿಯ ವಿಷಯದ ಸ್ಹಲ್ಪವ ಶಿ 
ಗಳನ್ನು ವೈಟ್‌ (1949) ಸಂಗ್ರಹಿಸಿದ್ದಾನೆ. ಅಮೆರಿಕ ಸಂಯುಕ್ತ ಸಂಸ 
ಆಗ್ನೇಯಭಾಗದಲ್ಲ ಮಾಡುವ ಹುಲ್ಲುಗಳ ಅಭಿಸರಣಿ ಮತ್ತು ತಳಿಅಭಿವೃದ್ಧಿ 
ಬರ್ಬನ್‌ (1951) ಸ್ಮೂಲವಾಗಿ ಆವಲೋಕಿನಿದ, ಸ್ವಾಲಾರ್‌ ಕೇಂದ್ರದ 
ಪರಿಶೀಲನೆಗಳ ಸಾರಾಂಶ ಮೇವು ಬೆಳೆ ಅಭಿವೃ ದಿಯ ಹಲವು ಸ್ಟಾರಸ್ಯಕರ ವಿವರಣೆ 
ಗಳನ್ನೊ ಳಗೊಂಡಿದೆ. 

ತಳಿಅಭಿವೃ ದ್ಧಿಯ ಕೆಲವು ಅಧ್ಯಯನಗಳನ್ನು ಬಹಳ ಹಿಯೆ ಪ್ರಾರಂಭಿಸಿದ್ದರೂ, 


ಮೇವು ಬೆಳೆಗಳ ದಾ ಪಕ 


ಮಗ 
ಇರ್‌ ಫದ ವ ಗರ ದ್ದ ಘೌಷ್ಮ ಭಾಸೆ ಇಷ್ಟಾ ನಾ ಕೃಪಯಾ ಅಜ್‌ ಕಾರ್ಗ್ಸ್‌ಕ್‌ 
ತು *್‌ೌಿ ಅಭವ್ಲಿವ ಲ ನವಿ ಗಟ ಇರದ ಬರ್ಮ ಗಳಲ್ಲಿ ಮಾತ್ರ 
ಶ್ರಿ ಜ್‌ ಲ ದು 
ಜ್‌ ಹ ಜರಾ ರಾ ಮೇಣರ್‌ ಕ ಖಂ ರ್ದರ ರರ ಗ. ಪತಾಕೆ ತ್ಯ ಜನ ದಾದಿ ಕ್ತ 
ನಿರ್ವ ಹಿಸ ಮೋಡ ತೆ ಕೆಂ ಬ ಬ ದಮ ಟಬ ಪ [0 ರುುಗಾ ಅಲಿ ಉಪ ೯ಳನದ 
6 ಜ್‌ 


ತನ್ನ ಆಧ್ಯ ಕ್ರ ಭಾಷಣದ 
ರಾಗಿದ್ದ ಆರ್‌. ಜಿ. ಸ್ಲೇ॥ 


ಬದ ಒಡದ ಡು ಡಾ ಕ ಕ್ಯ 
ವರೆಗೂ ಯಾವುದೂ ಇಲ್ಲವೆನ್ನಬಹುದು. ಕಾರ್ಯಕ್ರಮ ಮುಂದುದರಿಸಲು ಅಗತ್ಯ 
ಕೂಡ ಇದುವರೆಗೂ ಪಡೆಯದಿಶುವ ಹಲವು 
ಜ್‌ ಜಿ ನೆ ಹಾ ಬ ಹಾದ 
ಪ್ರದೇಶಗಳು ಪ್ರಪಂಚದವ ಓದಿ ಆಜುಖ್ಯಾಂ (ರಮುಪಘವ ರವಾಗಿ ಕೊಡಬಲ್ಲೆ' ಹ್‌ 


(' 


ಸ 

; ಬಿದ್ಯಾಸ ಸಯ ಯಕ್ಷಿರುವ ಅಮೆರಿಕ 
ಸಂಯುಕ್ತ ಸಂಸ್ಥಾನಗಳ ಪ್ರಾದೇಶಿಕ ಹುಲ್ಲುಗಾವಲು ಸಂಶೋಧನಾ ಪ್ರಯೋಗಶಾಲೆಯ 
1930ರ ವರದಿಗೆ ಮುನ್ನುಡಿ ಬರೆಯುತ್ತ್ರ, ಸಂಚಾಲಕರಾದ ಆರ್‌. ಜೆ, ಗಾರ್ಬರ್‌ರು 


ಮೇವು ಬೆಳೆಗಳಲ್ಲಿ ಉತ್ತಮ:ಪಡಿಸಿದ ತಳಿಗಳ ತಳಿಆ ಅಭಿವೃದ್ಧಿಯ ಹೊಂದಾಣಿಕೆ 
ಪ್ರಯತ್ನವನ್ನು ನಾವು ಈಗ ತಾನೇ ಪ್ರಾರಂಭಿಸಿದೆ £ಬ”-ಎಂದಿದ್ದಾ. ರೆ. 


ಕೋಶತಳೀಶಾ 

ಮೇವುಹುಲ್ಲುಗಳು ಮತ್ತು ದ್ವಿದಳಧಾನ್ಯಗಳ ತಳಿ ಉತ್ಪಾದನೆ ವರ್ತನೆ ವಂತ್ತು 

ಕೋಶಶಾಸ್ತ್ರ, ತಳಿವಿಜ್ಞಾನಗಳ ವಿಷಯದಲ್ಲಿ ಹಲವಾರು ಉಲ್ಲೇಖ ಖನಗಳಿವೆ. ಹಾಗಿ 

ದರೂ, ಸಂಬಂಧಪಟ್ಟ ಪ್ರಭೇದಗಳ ಸಂಖ್ಯೆ ಅತಿ ವ್ಯಾಪಕವಾದದ್ದು ಮತ್ತು ಅನೇಕವು 
ಗಳ ವಿಷಯದಲ್ಲಿ ಇರುವ ಮಾಹಿತಿ ಸಂಬಂಭಕವಾಗಿ ಆತ ಅತ್ಯಲ್ಪ ಹು ಲುಗಳ ತಳಿವಿ€ 

ಗಳ ಒಂದು ವ್ಯಾಪಕ ಅವಲೋಕ; (1947) ತೂರಿ 

ಮುಖ್ಯವಾದ ಹುಲ್ಲುಗಳು ಮತ್ತು ದ್ವಿದಳ ಧಾನ್ಯಗಳ ನ ಸ್ನ ಮತ್ತು ತಳಿ 


ತಾ 


ಳೆ 
ಲ್ನ 
40 
₹( 


ಮೇವು ಬೆಳೆಯ ಅಭಿವೃದ್ಧಿ 543 


ಅಭಿವೃದ್ಧಿಯ ವಿವಿಧ ಆಕಾರಗಳ ಒಂದು ಸಂಗ್ರಹಣವನ್ನು ಆಟ್‌ವುಡ್‌ (1947) 
ಇತ್ತರು. ಡಾರ್ಲಿಂಗ್‌ಟನ್‌ ಮತ್ತು ಜಾನಕಿಅಮ್ಮಾಳ ಟಾ ಅನೇಕ ಮೇವು ಸಸ 
ಗಳ ವರ್ಣತಂತು ಸಂಖೆ ಸ್ಕಿಗಳನ್ನು ಶೇಖರಿಸಿದರು. “೪ಅಭಿವೃ ವರ್ತನೆಗೆ ಸಂಬಂಧಿಸಿ 


ಕ್ಮ 
ದಂತೆ ಹಂಬ್ಲಂಗಳ ಕೋಶಶಾಸ್ತ್ರವನ್ನು ನೀಲ್ಲನ್‌ (1952) ಪರಿಣಣಸಿದರು. 
ಗ 
ಧಾನ್ಯ ಮತ್ತು ಇತರ ಸಸ್ಯಗಳಿಗಿಂತ ಮೇವು ಪ್ರಭೇದಗಳ ಕೋಶಶಾಸ್ತ್ರೀಯ 
ವರ್ಶನೆ ಒಹುಶಃ ತಳಿಅಭಿವೃದ್ಧಿಕನಿಗೆ ಕಡಮೆ ಪ್ರಾವ 
ಶಕ್ತಿ ಮುಖ್ಯವಾದದ್ದಾದರೂ, ಕಾಯಕ ಚೈತನ್ಯ ಜೊತೆಗೂಡಿರುವನ್ಲಿ ಸ್ವಲ್ಪಮಟ್ಟಿಗಿ 


(ಫಿ 


ಧೂ 
ತ್ವವನ್ನು ಸಹಿಸಿಕೊಳ ಬಹುದ 
ಜ್‌ ಜೆ ಸ್‌ ಭಿ 


ತ 
ವಾಗುತ್ತವೆ. ಹುಲ್ಲು ಮತ್ತು ದ್ವಿದಳಧಾನ್ಯಗಳಲ್ಲಿ ತಳಿಅಭಿವೃದ್ಧಿ ಕಾರ್ಯಕ್ರಮಕ್ಕೆ 
ಕೋಶಶಾಸ್ಟ್ರೀಯ ಲಕ್ಷಣಗಳ ಸಂಬಂಧ ಸ್ವಲ್ಪಮಟ್ಟಿಗೆ ಅನಿಶ್ಚಿತವಾಗಿದೆ. ಪ್ರಭೇದ 


ಥ 
ಲಕ್ಷಣಗಳಲ್ಲಿನ ಸಾಮಾನ್ಯ ವಿಜನ್ನ ತೆ ಸ್ಪಭಾವದ ಕೆಲವು ನಿದರ್ಶನಗಳನ್ನು ಕೊಡಲಾಗರಿ 
£ಪ ಟ್ಟ 
ವುದು. 
ಆನೇಕ ಮೂಲಗಳ 193 ನುಣುಪ್ಪ ಬ್ರೋಮ್‌ ಹುಲ್ಲು ಸಸ್ಮಗಳ ಬೇರುತು 
ಗಳಲ್ಲಿನ ವರ್ಣತಂತು ಸಂಖ್ಯೆಗಳನ್ನು ಕುರಿತು ಹಿಲ್‌ ಮತ್ತು ಮೈಯರ್ಸ್‌ (1948) 


ಹ. ಶ್ಬ್ರ ಗ 
ಅಧ್ಯಯ ನ ಮಾಡಿದರು. 192 ಸಸ್ಯಗಳಲ್ಲಿ 2/ ಸಂಖ್ಯೆಯು 56 ಆಗಿತ್ತು. ಉಳಿದ 


ಸಸ್ಯದವು ಇದಕ್ಕಿಂತ ಹೆಚ್ಚಾ ಗಿ 8ರಿಂದ 11 ಸಹೂಯಕ ವಿಭಾಗಗಳನ್ನು ಹೊಂದಿತ್ತು 

ಇದರ ವರ್ಣತಂತು ಸಂಖ್ಯೆಗಳು ವರದಿಯಾಗಿವೆ, 

ಎಲಿಯಟ್‌ ಮತ್ತು ಲವ್‌ (1948) ನುಣಂಪ್ಪು ಬ್ರೋಮ್‌ ಹುಲ್ಬುಗಳನ್ನು 
ಪ್ರತಿನಿಧಿಸುವ 6 ಸಸ್ಮಗಳ ಕೋಶಶಾಸ್ತ್ರವನ್ನು ಪರೀಕ್ಷಿಸಿದರು. ಪರಿಶೀಲಿಸಿದ ಸಸ್ಯಗಳಲ್ಲಿ 
ದ್ವಿಯೋಗಶಕ್ತದವು 2ರಿಂದ 28ರ ಆಂತರ ಪಡೆದು; ಮತ್ತು. 8ರಿಂದ 8 ವರ್ಣತಂತು 
ಗ್‌ ಬಹುಶಕ್ತ ಸಂಯೋಜಕಗಳು, 1ರಿಂದ 10 ಸಿಲದವರೆಗೆ ಆಗಬಹುದಾದಂತೆ ಅರ್ಧ 
ಸೂತ್ರಣ ವಿಭಜನೆ ಹೆಚ್ಚು ಅವೃವಸ್ತಿತವಾಗಿತ್ತು.. ಪರಾಗ ಚಂತುರ್ತಕಗಳ ವೃದ್ಧಿ 
ಅಥವಾ ಪರಾಗವರ್ಣ ಸಾಧ್ಯತೆಗಳಿಂದ ವರ್ಣತಂತು ಅವ್ಳ [ವಸ್ಥೆಯ ು ಗಣನಾರ್ಹ ಸಂಯೊೋ 
ಜಕಗಳಾವುವನ್ನೂ ಕಾಣಲಿಲ್ಲ. ಹಾಗಿದ್ದರೂ, ಸಾಮಾನ್ಯ ತಳಿಅಭಿವೃದ್ಧಿ ವರ್ತನೆ, 
ಮತ್ತು ಯುಗ್ಕವಿಕಲ್ಪಿಗಳ ಸರಳ ಪರಸ್ಪ ರ' ವಿನಿಮಯ ವ್ಯಕ್ತಪಟ್ಟ ಆವ ವಸ್ಮೆಗಳಿಂದಾಗಿ 
ಪ್ರತಿಬಂಧಿತವಾಗಬಹುದೆಂದು ನಿರ್ಧರಿಸಲಾಯ್ತು 

ಅಮೆರಿಕ ಸಂಯಂಕ್ತ ಸಂಸ್ಕಾನಗಳ ಹುಲ್ಲುಗಾವಲು ಸಂಶೋಧನಾ ಪ್ರಯೋಗ 


ತೆಕ್ಕೆ ಸಸ್ಕ ತಳಿಅಭಿವ ದ್ಧಿ ವಿಧಾನಗಳು 


ಶಾಲೆಯಲ್ಲಿ ಮೈಯರ್ಲ್‌ ಮತ್ತಿತರರು ಪರಿಶೀಲಿಸಿದ 887 ತೋಟ ಸಸ್ಮಗಳಲ್ಲಿ 2೧. 
ವರ್ಣತಂತುಗಳ ಸಂಖ್ಯೆ ನಿರ್ಧಾರಗಳ ಫಲಿತಾಂಶ ಈ ಕೆಳ] ನಂತಿದ್ದವು ; 
ಸಸ್ಯಗಳ ಸಂಖ್ಯೆ ವರ್ಣಶಂತುಗಳು 

] 26 

51 27 

770 28 

ಖ್ಠಿೆ 29 

ಛೆ 30 

2 31 

0 42 

7 ಕೇಂದ್ರ ಚೂರುಗಳು 


ಸ್ಟೂಕೀ ಮತ್ತು ಬಾನ್‌ ಫೀಲ್‌ (1946) ವರ್ಗೀಕರಣ ಶಾಸ್ತ್ರೀಯವಾಗಿ 
ಓತು 


ಎ, ಟಿನೂಯುಸ', ಎ. ಆಲೂ ಅಥವ ಆವುಗಳ ಮಧ್ಯಮದವುಗಳಾಗಿ ಗುರುತಿಸಬಲ್ಲ 
ಬಾಹ್ಯರಚನಾ ವಿಧಗಳನ್ನು ಅಗ್ರಾಸ್ಥಿಸೀನ ಒಂದು ಏಕ ಪ್ರಷ್ಟಮುಂಜರಿ ಹೀಳಿಗೆಗಳಲ್ಲಿ 
ಕಂಡಂಹಿಡಿದರು. ಬಾಹ್ಕರಜನಾ ವಿಧಕ್ಕೆ ವರ್ಣತಂತು ಸಂಖ್ಯೆಯ ತಾವ ಸಂಬಂಧವೂ 
ವ್ಯಕ್ತಪಡದಿರ:ವಂತಹ 2೧ ಇ. 28ರಿಂದ 42ರವರೆಗಿನ ವರ್ಣತಯು ಸಂಖ್ಯೆಗಳ ವೃತ್ಯಾಸ 
ವಿತ್ತು. 


ಕಗಳ ಸೂಕ್ಷ ಹ ಕೇಯ್ರಕಗಿಳ ಸಂಖ್ಯೆ ಮತ್ತು ಮೇವು ಇಳುವರಿ, ಪುಷ್ಪಗುಚ್ಚಸಂಖೈ, 
ತಡವಾಗುವಿಕೆ, ಪತ್ರರಹಿತಿತೆ ಮತ್ತು ಸ್ವಸಂಕರ ಹಾಗೂ ಆನ್ಯಪರಾಗಸ್ಪರ್ಶ ಬೀಜಕಟ್ಟು 


ವಿಕೆಗಳ ನಡುವೆ ಅಲ್ಬ ಅಥವಾ ಯಾವ ಸಂಬಂಧವೂ ಇಲ್ಲದಿರುವುದನ್ನು ಕಂಡು 
ಕೊಂಡರು. ಸೂಕ್ಷ್ಮಕೇಂದ್ರಕಗಳು ಮತ್ತು ಚಳಿಗಾಲ ರಕ್ಷಣೆಗಳ ನಡುವೆ ಅತ್ಯಧಿಕ 
ಗಮನಾರ್ಹ ಸಹಸಂಬಂಧ ಕಂಡುಬಂದಿತು. 

ಸ್ವಲ್ಪಮಟ್ಟಿಗೆ ಭಿನ್ನ ಮೂಲವುಳ್ಳ 44 ಕ್ಲೋನ್‌ಗಳಲ್ಲಿ ವರ್ಣತಂತು ಸಂಖ್ಯೆಗಳಿಗೆ 
ಸಂಬಂಧಪಟ್ಟಂತೆ ಬಾಹ್ಕರಚನೆಯ ವ್ಯತ್ಯಾಸಗಳನ್ನು ಕೆಂಟಕಿ ನೀಲಿ ಹುಲ್ಲುಗಳಲ್ಲಿ 
ಕ್ರೇಮರ್‌ (1947) ಪರಿಶೀಲಿಸಿದ. ಆತ ವೀಕ್ಷಿಸಿದ 14 ಲಕ್ಷಣಗಳ ನಡುವೆ 91 
ಸಂಯೋಜನೆಗಳಲ್ಲಿ ಹರಡುವಿಕೆಯ ಗತಿ ಮತ್ತು ಬೂಷ್ಟುರೋಗಕ್ಕೆ ಈಡಾಗುವಿಕೆಗ 
ಳೊಡನೆ ವರ್ಣತಂತು ಸಂಖ್ಯೆ ಸ್ಪಷ್ಟವಾದ ಸಂಬಂಧ ಪಡೆದಿದೆಯೆಂದು ತಿಳಿದುಬಂದಿತು. 
ಇತರ ಗಮನಾರ್ಹ ಸಹಸಂಬಂಭಧ ಗುಣಾಂಕಗಳು ಕಡಮೆ ಸಾ ್ವರಸ್ಯವುಳ್ಳ ಸದ್ದೂ ಮತ್ತು 
ಸಂಬಂಧಕವಾಗಿ ಕಡಮೆಯಾದವೂ ಆಗಿದ್ದವು, ವರ್ಣತಂತು ಸಂಖ್ಯೆ ಬಾಹ್ಮರಚನೆ 


ನಿರ್ಧರಿಸಲಾಯ್ತು. 


ನುಣುಪ್ರ ಬ್ರೋಮ್‌ ಹುಲ್ಲುಗಳಲ್ಲಿ ನೀಲ್‌ಸರ್ನ (1951) ನಡೆಸಿದ ಪರಿಶೀಲ: 
ಗಳು ಬೀಜ ಕಟ್ಟುವಿಕೆ ಮತ್ತು ಆಯ್ಕೆಗೊಂಡ ಕೋಶಶಾಸ್ತ್ರೀಯ ಲಕ್ಷಣಗಳ ನಡುವೆ 
ಅತ್ಯಲ್ಪ ಸಂಬಂಧವಿದೆಯೆಂದು ಸೂಚಿಸಿದವ ಮಧ್ಯಾವಸ್ಮೆ 1, ಅಂತ್ಯಾವಸ್ಥೈೆ 1 ಮತ್ತು 
ಚತುರ್ತಕ ಹಂತದಲ್ಲಿನ ಸೂಕ್ಶ್ಮಕ್ಕೇೆಂದ್ರಕಗಳಿಗೆ ಸಂಬಂಧಿತವಾಗಿ ಸ್ವಸಂಕರ ಮತ್ತು 
ತೆರವು ಪರಾಗಸ್ಪರ್ಶದ ಬೀಜ ಕಟ್ಟುವಿಕೆ. ಈ ಲಕ್ಷ್ಮಣಗಳಲ್ಲಿ ಸೇರಿದ್ದವು. 

ಆಟ್‌ವುಡ್‌ ಮತ್ತು ಗ್ರುನ್‌ (1951) ಆಲ್ಫಾಲ್ಹಾದ ಕೋಶಶಳೀಶಾಸ್ತ್ರದ 
ವ್ಯಾಪಕ ಅವಲೋಕನವನ್ನು ಪ್ರಕಟಿದರು... 25 ಲಕ್ಷಣಗಳನ್ನೊಳಗೊಂಡಿರುವ 36 
ತಳೀಯ ಪರಿಶೀಲನೆಗಳಲ್ಲಿ ಯಾವುದಾದರೂ ಶ್ರೈೇ:ಣಲಬ್ಬದ ವಿವರಣೆಯನ್ನು ಪ್ರಯತ್ನಿ 


ದ್ವಿ ಕಾಯಕ ರಿಕ್ಕತೆಯ ಧಾರ ಹಡೆ ನುಪಾತಗಳನ್ನು ವ 
ಮ ಲಾಗಿತ್ತೆಂದು ಸೂಚಿಸಲಾಯಬ್ಟು, ಒಂದು ಸಂದರ್ಭದಲ್ಲಿ ಪ್ರನರ್‌ಗುಣಿತ 
ದತ್ತಾಂಶಗಳ. ಚತುರ್‌ಕಾಯಕ ರಿಕ್ಕತೆಯ ಪರಿಕಲ್ಪನೆಯೊಡನೆ ಹೊಂದಿಕೊಂಡಿತ್ತು. 
ಸ್ಟ್ರಾ ಫರ್ಡ್‌ (1951) ಕೆನ್ನೀಲಿ ಪ್ರಷ್ಟರ್ವಾಕ್ಕೆ ಕಾರಣವಾದ ಒಂದು ವಂಶವಾಹಿಯ 
ಚರುರ್‌ಕಾಯಕ ರಿಕ ತೆಯನ್ನು _ ಪರದಿ ಮಾಡಿದಾ ನೆ. ಸ್ಥ ುಣಿತ ಸಾಧ್ಯತೆಯ ಆನಾರ 
ಗಳಿದ್ದರೂ ಕೂಡ ಕಪ ಕಾರ ಕರ್ತರು ಈ ಎರಡರಫ್ರಿ. ಇದನ್ನು ಸರಸಿ 
ದರೂ, ಈ ಫಲಿತಾಂಶಗಳು ಆಲ್ಫಾಲ್ಡಾದ ಉತ್ಪತ್ತಿ ಅನ್ಮಗುಣತದ ಮೂಲಕವೆ 


ತೆ 


ಸೂಜಿಸುತ ಎ 
ಲ್ಹೈವೆಯರ್‌ ಮತ್ತು ಬ್ರಿಂಕ್‌ (1953) ಮೆಡಿಕಾಗೋ ಫಾಲ್ಕೆಟಾ (ಗಮ1ರ6 
ವರ್ಣತಂತುಗಳು)ದ ದ್ವಿ ಗುಣಿತ ಸಸ್ಮಗಳಿಂದ ಪದೆದ ಸ್ಪಬಿತುರ್ಗುರ್‌ತಗಳು ಮತ್ತು 


ಸಾಮಾನ್ಯವಾಗಿ ಬೆಳೆಸಲಾಗುವ ಚತುರ್ಗುಣಿತ ಎಂ. ಮೀಡಿಯಾವನ್ನು ಪ್ರಶಿನಿಧಿಸುವು 
ದೆಂದು ಭಾವಿಸಿಕೊಳ್ಳ ಲಾದ ಕೋಸಾಕ್‌ ತಳಿಯ ಸಿಸ್ಮಗಳ ನಡುವಣ ಸಂ 


( 


ತೆ 


ಕರಗಳನ್ನು 
ಪರಿಶೀಲಿಸಿದರು. ನಿಯಂತಿ ತ ಏರಿಸಿ ಶಿಗಳದ್ರಿ ಕೈಯಿಂದ ಮಾಡಿದ ಸಂಕರಗಳನ್ನು. 
ಒಂದೇ ರೀತಿಯಲ್ಲಿ ಮಾಡಿದಾಗ ಐರುದರಿ ಕೋಸಾಕ್‌ ಸಸ ಗಳಿಗೆ ಸಾಧ್ಯಶವಾಗಿ ಮತ್ತು 
ಅಷ್ಟೇ ಸ ಸುಲಭವಾಗಿ ಬೀಜಕಟ್ಟೆದವು, ಸಮಾಂತರ ಪರೀಕ್ಷೆಗಳಲ್ಲಿ ಎಂ. ಪಾಲ್ಮೇಚಾದ ಸ್ವ 
ಚತುರ್ಗಣಿತ ಸಸ್ಯಗಳು, ಕೋಸಾಕ್‌ ಮಾದರಿ ಓಕ ಸಸ್ಮಗಳಿಗಿಂತ ಕಡಮೆ ಫಲವತ್ತತೆಯ 
ವಾಗಿದ್ದವು. ಸಾಗುವಳಿ ಆಲ್ಲಾ ಸಲ್ಫಾಗಳು ತಮ್ಮ ಜೀನೋಮವ ವ್ಯವಸ್ಥೆ ಲ್ಲಿ ಅವಶ್ಯಕ 

ಸ್ವಚತುರ್ಗುಣತದೆಂಬುದಕ್ಕೆ ಈ ಫಲಿತಾಂಶಗಳು ಆಧಾ 

ಆರ್ಮ್‌ ಸ್ಟ್ರಾಂಗ್‌ (1054) ಮೇಡಿಕಾಗೋವಿನನ್ವ, ಶನ್ನ 
ಯನಗಳ ಆಧಾರದಿಂದ `ಮೆಡಿಕಾಗೋಏನ ಚಿತುರ್ಗುಣಿತ ಪ್ರಭೇದಗಳು ಕೋಶತಳೇ 
ಶಾಸ್ತ್ರೀಯವಾಗಿ ಸ ಎಲ್ಬಮಟ್ಟಿಗೆ ಸಾ ುದೃಶ್ಯತೆಯ ಆದರೆ ಸ ಕ್‌ೆ ಗುರುತಿನ ಬಾಹ್ಕರಚನಾ 
ತಿನ 


546 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಲಕ್ಷಣಗಳಲ್ಲಿ ವೃತ್ಯಾಸಹೊಂದುವ. ಒಂದು ದ್ವಿಗುಣ ಪ್ರಭೇದಗಳ ಶ್ರೇಣಿಗಳ ನಡುವಣ 
ಇ 


ನ ವಾದವ' ಕಗ ದ್‌ ಹ ಷ್ಟ ದ ಜೆ 
ಸಂಕರಗಳಿಂದ ಉ ುಶ್ಚನ್ನವ ಎಥೆವು ಎಂಬಿ ೂತ್ರವನ್ನು ಮುಂದಿ ಕೈದ್ದಾನಿ, ಕೆಲವು ಲಕ್ಷ 
ಣಗಳು ದ್ವಿಕಾಯಕ ಮತ್ತು ಇತರವುಗಳನ್ನು ಚತುರ್‌ಕಾಯಕ ವಿಧದಲ್ಲಿ. ಯಾಕೆ ರಿಕ್ಕತೆ 
ಯನ್ನು ಪಡೆಯುತ್ತವೆ ಎಂಬುದನ್ನು ವಿವರಿಸಲು ಈ ರೀತಿಯ ಉತ್ತತ್ತಿ ಸಹಾಯಕ 
ಸ ಪೂ ಸಾ ಸು 


ವಾಗುತ್ತದೆಂದು ಆತ ಭಾವಿಸಿದ. 

ಮೆಡಿಕಾಗೋ ಸಟೈವಾದ 12 ಸಸ್ಕಗಳ ಪರೀಕ್ಷೆಗಳಿಂದ ಕಂಡುಬಂದ ಅಥ 
ವಿಭಜನೆಯ ಅವ್ಯವಸ್ಥೆಗಳ ಆಧಾರದಿಂದ ಗ್ರುನ್‌ (1951) ಆಲ್ಫ್ಬಾಲ್ಮಾವು ಇತ್ತೀಚಿನ 
ಬಹುಗುಣ ತ ಮೂಲದಿಂದ ಉತ್ಸನ್ನವಾಜದ್ದಿ ರಬಹುದೆೇದು ನಿರ್ಧರಿಸಿದ 1 
ಗಳು ಶೇ. 30ರಿಂದ 40 ಭಾಗ ಸ್ವಾಭಾವಿಕ ಬೆಳವಣಿಗೆಯಿಲ್ಲದ ಪರಾಗ ವ್ಯಕ್ತಪಡಿಸಿ 
ದವು. ಅರ್ಥ ಸೂತ್ರಣ ವಿಭಜನೆ ಮತ್ತು ಬೆಳವಣಿಗೆಯಿಲ್ಲದ ಪರಾಗ ಸಂಭವನೀ 
ಯತೆ/1ಳ ನಡುವೆ ಯಾವ ಸಂಬಂಧವೂ ಕಂಡುಬರಲಿಲ್ಲ. 

ಆಂತರ್‌ ಪ್ರಭೇದ ಮತ್ತು ಅಂತರ್‌ ಜಾತಿ ಸಂಕರಗಳು : ಒಂದೇ ಜಾತಿ 
ಮತ್ತು ಜಾತಿಗಳ ನಡುವೆ ಸಮೀಪ ಬಂಧುತವುಳ ಪ್ರಭೇದಗಳಲ್ಲಿ ಸಂಕರಣಗಳ ಆನು 
ರೂಪತೆಯ ವ್ಯಾಪಕ ಪರಿಶೀಲನೆಗಳನ್ನು ಮಾಡಲಾಗಿದೆ. ಅಂತಹ ಪರಿಶೀಲನೆಗಳ 
ಮೂಲ ಉದ್ದೇಶಗಳು ಕೋಶಶಾಸ್ತ್ರೀಯ ಮತ್ತು ಜೇನೋಮು ಸಂಬಂಧಗಳಂ 
ಹಾಗೂ ವರ್ಗೀಕರಣ ಸ್ಥಿತಿಗಳ ವಿಷದೀಕರಣ... ಉಲ್‌ಮನ್‌ (1936) ಹುಲ್ಲು 
ಪ್ರಭೇಧಗಳ ಮತ್ತು ಜಾಶಿಗಳ ನಡುವಣ ಸಂಕರಣಗಳ ವಿಷಯದ ಸಾಹಿತ್ಯವನ್ನು 
ಸಂಗ್ರಹಿಸಿ, ದಾಖಲೆಗಳ ಒಂದು ವ್ಯಾಪಕ ಪಟ್ಟಿಯನ್ನು ಅದಕ್ಕೆ ಸೇರಿಸಿದ. ಅದೇ 
ಗ್ರಂಥಕರ್ತ (1938) ಮೇವ ದಿ ದ್ವಿದಳದಾನ್ಯ ಗಳಿಗೂ ಸದ್ಭ ಶವಾದ ಸಾರಾಂಶವನ್ನು 
ಪ್ರಕಟಮಾಡಿದ. ಸ್ಚಬ್ಬನ್ಸ್‌ ಮತ್ತು ಸಹಕಾರ್ಯಕರ್ತರು (1940, 1046, 
1949, 1950), ಜಾನ್ಸನ್‌ ಮುತ್ತು ರೋಗ್ಲರ್‌ (1943), ಜಾನ್ಸನ್‌ (1945) 
ಹಾಗೂ ನೀಲ್‌ಸನ್‌ ಮತ್ತೂ ರೋಗ್ಗರ್‌ (1952), ಹುಲ್ಲು ಪ್ರಭೇದಗಳಲ್ಲಿ ಅಂತರ್‌ 
ಪ್ರಭೇದ ಮತ್ತು ಆಂತರ್‌ ಜಾತಿಯ ಸೇತುವೆಗಳ ಸ್ವಾರಸ್ಯಕರ ಹಾಗೂ ವಿಪುಲ 
ಆಧಾರನ್ನಿ ವತ್ತಿದ್ದಾರೆ. ಅಲ್ತ್ಮಾಲ್ಫಾದಲ್ಲಿ ಖವಂತಹ ಕೆಲ ಅಂತರ್‌ 
ಪ್ರಭೇದ ಸಂಕರಗಳು, ಇಶ್ವೀಚೆಗೆ ಮಾದರಿಗಳ ವೈವಿದ್ಯತೆಯನ 'ಎದಗಿಸವೆ ಮತ್ತು 
ಅಭಿವೃದ್ಧಿಗೆ ಸಹಾಯಕವಾಗಿವೆ. 

ಮೆಡಿಕಿಗೊ ಸಟ್ಟೈಐಾ ಮತ್ತು ದ್ವಿಗುಣಿತ ಎಂ. ಫಾಲ್ಕೇಟಾಗಳ ಸಂಕರ ಸಾಧ್ಯತೆ 
ಯನ್ನು ಕುರಿತ ಪರಿಶೀಲನೆಗಳನ್ನು ಲೆಡಿಂಗ್‌ಹ್ಮಾಮ್‌ (1940) ವರಾಡಿದ 
ಎಂ. ಫಾಲ್ಕೆಟಾವನ್ನು ಪರಾತ್ಮಪಾಗಿ ಒಳಸಿದವಗೆ ಅಂಡಾಶಯವು ಸ್ಥಿರವಾಗಿದ್ದ ರೂ 
ಕೂಡ, ನಿಷೇಚನ ಪಡೆದ ಅಂಡಗಳು ಸುಮಾರು 2 ವಾರಗಳ ನಂತರ ಗೊಡ್ಡಾ ದವು. 
ಎಂ. ಸಟ್ಟಿವಾ ಮಾತೃವಾಗಿರುವಲ್ಲ, ನಿಷೇಚನ ತಡವಾಯ್ತು ಮತ್ತು ಬೆಳವಣಿಗೆಯ 


ಗ್ಗ 
೯) 
೪ ಫ್‌ 
ಟೆ 
ಲ 


547 





ವ 2 1 1 ಕ 3 ಕ 
೫೬೪ 3 (2 ಟಿ 2103111 11001. 1 ಎಂ ಬಃ 3 ಲ 
ಹ 1 ಬ (ಬ ಟ್ಟ 1] ಸ [ ಓಲ 1 (2 1» [ ಆ ಗ 1 6 1 (1 
ಭ್ರ ಟ್ಟೆ 4 ಅಂಜ | ಇ ಲಿ ಭ್ರ ಭ್ರ ಯೈ ದಟ್ಟ 3 ಸ್ಕೈ ಜು 
“ ಗ್‌ 11 4 ಚಿ (ಇ ಸೀ“ (ಟೆ 1ನೆ ಭಚಿ ಬ 8 
ಗ್‌ ತಿ ಲ ತ || 1 4 ್ಣು ನ) ಸ್‌ ಎ ೦" ಹ್‌ ಶಿ “ಗಿ 
(ಭ್ಯ ಬ್‌ ಭ್ರ [ಭಕ ಜತ್ತ ಪಳ ಟೈಭಗ್ಸೆ 1 
ಜ್‌ ಜು? ೫ ಟ್ರ ₹| 1 ಪಚ [| ಟಿಬಿ ಇ 1 (1 ಹೈಕ್ಳ 11 
ಗಾ (ನ "೯ 1| ಹ 1] 2 12 ಕ 1) 
್ಷ | ಹ 1 1 ಟಿ 4 ದೂ ಗೃ ಕೆ 
ಎ ಬೇ ಸಟೆ ಬು ಖು ಬೈಂಗಸ್ಗ್ಯತೆ ೬೭ 14 2 ಟ`ೆ ಜು ದ ಭೃ ಸ (3 (3 | ತ ಕ 2. 11 
ಳು 1) ಸ ಭೆ 62 ವಿ 1 13 1 41 2 ಬ್ದ (ಬ್ರ 4ಟಿ 4 1 ಕ್ಸ 
ಅ. ಚನ ಗೆ ಊಟ ಟೆ ಸಿ ಚ್ಟ 1 1 1 ಛೈ ಡಿ 1] [ಊಿ ತೆ 3ರ್ಚಿ ಎಚ ಆಊಿ | ಎ 11 
ಆ ಲ (ಟೆ ಭಿ ದಜ (ಫ್ರಂ ಜಂ ಭಂ ಬಟ ಚ ್ಪ್ಥ ಆ ಟ್‌ 04 ಣೃ 
೪ ಟೆ ಚ ಗ್ರೆ ಇ ಬೈ ಟ್ರ ತೆ ಯಜು ಟಿ ಟಿ. ಬೈ ಚ ಟೆ (0 ಆಗ್‌ ಟಬ ಬಟ. ಟ್‌ೆ್ಪ್‌ 
ಓಂ “ಐ?2) (1 ೧ ಗ್ದ ಬ 1 24 1] |) 1 1ಡಿ ಕ್ಯ 
ಚೆ !೦ ಶ್ವ ತ್ರ (ಲ | ಇ (ಕ್ಕ ತೆ 1) ೪೫. 1) ('] ಆ ಟೆ 4 1 [| ಭಟ್ಟ 2) 1 |ತ್ತೆ 
ವೆ 2 ಚತ ಗಾ ದು ಯ 123 4 ೨ | ಟೈ್ರ೨5ಾ ನ ಬ ತು 1; ಭೆ ಕ 
1. ಹ ಸ [) (3. ಪಡ ತ 0 1. ಕಲೆ 4 ಕ್ಸ 12 15 1 ಗ (್ಪ1 ಡೆ ೯ 
ಟಟ ಜ್ಜ ಗ ಚಚ ಟ್ರ ಚ ವಂಂಛಟೃದ ಭಡ್ತಿ ಎಟ್‌ |] !ೆ 1 ಕ್ಳ 
೨ ನ್ಯ 2 ಹೆ ಹ | ತೆ ಎ ತ್ಸ 6 ೯ 2 ಣೆ 
ಬ ೧0 (1 ಜೃ | ಇತ. ಕ ` ಟೊ |೦್ರ ಟು 45 ಸ 4); ಎ ಊಟ 1 
ತ್ಲ 2 ಎ ತ ಗ ನ ೬ ೧0 ಡ್‌ 13 1) ್ಯ 3 ತ 2 
ಟ್ಯ ಗ [ತೆ 0 ತರ್‌ ಬ ತ | | 1 ಒಬ 13. 18 ಸ (1 ಚ್ಟ 1 ಕಿ ಬ 
ಬರ (3 ಹ ಕ 3 | ಗ ಕ ತ ತ ಡಿ ತ 
ಸ ಜಸ್ಟ ॥| ಭೌ! ಬತ ಜಿ (ಭೃ "ಗ್ರೆ ಐಊೆ 1 (ಟ್ರ ಜಿ ೫ ಚ "ೌ್ತ 
ಸ ಕ ಭಜ ಟಿ 0ನೆ 1 ಟಿ ಜಂ ಚಕ್ಕ ಭಂ್ಷಛಿ ೩ ಗ್ರ ಛೈ ಕ್ಚಾ ಇಂ 1 
1 8 11811182.1814 1% ೬71೬ 11 ಜಟ [| 
ಎಂಬ || ಓಕ ಓತ ಯು ಭಭ ಎ ಟಟ ಟಗ್ಚಭ್ರ ಜೃ ಗ ಜ್ನ ಭಲ ಬ್ಭ್ಲ್ಥ ಟ್ಟ 
ಚಹ 8 ಟಟ ಟಟ ಟಟ ಶ್ಲ ಟ್‌ | 
ಚ ಜ| | ಆ ದ ಬರ ಗ್ಗೆ ೪ ಟಟ ಹಂಜ ರಿ ಭ್ಲಿಭ 4 ಬ್ರ ಇನ್ನ ಜತ 
ಜ್‌ [ಸೈ ಬೈ ಭುಷ್ಪ ಬೈಪಿನ್ನ 1 ಟಟ ಜಿಟಿ ಎ ಟಸ್ರ 1 ಏಸ್‌ ಜದ ಬತತ ೫] 
ಕ ಐತಿ ( ದ್ದ ಲೆ ಬ್ಯ ಸ ಅ ಸ ಡಿ ಡೆ ಲ ಗ್ಗ ೦, ೆ ಸ ತ ಡು ಧೆ 
ಜ.1 11.11೫ ಟಗ ಟಿ .ಛಿಗ್ಛಷ ಭಗ ಇ ಜವ ಪಿಸ 
ಚ 1೫೫ ಜ್‌ 1೫1. |] 5 ಹ ಟಿ ಕಾ ಜಿ (. ಚಿ ಛಿ 1 ೫ 0 ಟ್‌ ಒಡಿ ಬ 
೫ ಐ ಗ್ರ ಬಟ ಬಿ ಬಾಏೂೂ 1 ದ ಐ ಇ ಡೆ ಛೆ ಬ ಟಿ ೪ ದ ಇ ಸು ಟ್ಟ 
ಸ ಕೈ ೫2. ಓಟ(ಿ 3 ಆ *ವೆ ಸಲ್ಲ 2 ಜು 03 ಆ ಹ ಎ ಛೈ ರಾ ಟ್ಲಿ ಸ್‌ 
ಸ ಬ್ಗ ಕ ಹ ಟಿ ಸ್ರ ಸೌ ಇನೆ ಬೈರಾ ಟ್ರ ೧ ಚ್ಚು |] ೨ ಡೆ ಟಿ ದು 14 ತು ಟ್ಲ 
ಅಜ ಭಯ ಟಿ ಸ ಕ ಟೈಟ್ಟ ಕೆಡಿ 5 ಇಡಿಯ ಓಂ 1 ಸ್ಸ್ಫ ವ ಥೈ 
ಧ್‌ ಸ್ಕಿ ೫ ವ್ರ 12 ಪಕ್ಷಿ ಘಿ ಲಪ (ಲೆ ಜೆ ಟು 123 ನ (3. (13 ಲ ಳ್ಳ ತ್ತ 
ಗ್ದ 1 0ಟ್ರಿ 100 04 4 ೫. ಟ.ಸಇ”' ಭ್ಹಚ್ಗ (2 ಟೆ ಐ ಟತಿ ಗಗ "ಧಿ 
ಗಸ ಇಟ್ಟ ಭಜ್ಜಿ ಭ ಘ8 0ರ ಸೈಚ್ಯ ಬಬ ಸ ಟಿಇ ಇಿರ್ಗೆ ಸೌ 
ಕ್ಯ 1] ಮ ಸ ಎ ಮ 3 ರ ಹ ಕ ಗ ಈ ದ 
ಪ್ದ ಸ್ನ ಜಡೆ 2೫ ಸಿ (್‌ೆ ಇ | ಡ್ಯ ಕ ಟ್ಟ ( ಕಲಿ ದ್‌ ಹ ಸ 1 “ೆ 12 ಗ್ರ ಈ ಸಿ ಬ ಖು 
೫ ಎ ಬಚ್ಚ ಬ (ಚಿ ಬೃ | ಇ ಗ್ರ ಸ್ಟ ತ. ಗ ಟ್ರ ತಿ ಪಿ ಗ “ಕ್ಷೆ | ಜು. 
07 ಜತ 1 1115 ಣಿ ಟಿಗ್ರ ಸ “ಆ ಟಿ ಉಓಖಿ ಸ್ಟ ಗ್ಗ ಡಂ ಚಿ 
ಸ | ಲ ಸ್ಸ ಾಂ ಯ (| ಭೈ ॥ ಬ ಬೂ ಜು 1 0೧% ಸ್‌ 
ತ 13 38 ಇಟ. 12 ೫ ಟೆ 18 “ಟಟ ಕಜೆ 1೪ ಉಬಿ ಐ ಆ ೧ ೦ಜಿ ಳೆ 


ಎ 


ಸಾ 
ಎ 


ಟ್ರ 


ವಾಡ 


(ಟುಯ್‌ 


ಹ 
೬೫ 


ಸ 


ರೀ 
ಗ್‌ ಹಸ! 
ಖೆ ೇನಸಿ 


ಳು 


ಒಟ ಲ್‌ಟ್‌ 
ು 
ತಾಸ್ಮ ದೆ ಎ ವ್‌ 
ಗ ಸ 2 ..231) 


ಸಾಗ ಅಲ್‌ 
ಉಟ” 

ಇ 

ಗಲ್ಲ ಗ್ಯ 


ಘಟ ಟು 


ಜಾ 


ಸ್ಕರ ಹ 
ರಟ 


ಒರ್ಗಾ” 


ಈ 


ಕತಶ ಸಂಕರಗಿಳ 
ಬ್‌ 


ದ 


ತ 


ಬ 
ವಾಲೀಲವಾಗಿರ 


೧) ಸ ಕ್ರ 
ಯೊಂದು ಜನ್ಮದಾ 


ಕಡಮೆಯಾಗಿದ್ದರೂ, ಬ್ರೋಮುಸ್‌ ಇನರ್ಮರ್‌, 


ಣ್ಠ 


548 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ಸಂಕರಣಗಳು ಆಂಶಿಕೆ ಬಂಜೆ ಪಡೆದಿರುವುದರಛ್ಲಿ, ಸಂಕರಣಗಳ ಕೊೋಶಶಾಸ್ತ್ರ 
ಜನ್ಮದಾತ್ಮಗಳೊಡನೆ ಸದ್ಭಶವಾಗಿದ್ದವು. ವರ್ಣತಂತು ಸಾದೃಶತೆಯಲ್ಲಿನ ಭಿನ್ನತೆಗಳ 
ನಿರ್ದಿಷ್ಟ ಸ್ವಭಾವವನ್ನು ದೃಢಪಡಿಸಿಲ್ಲ. ಎಸ 

ಕಾಲ್ವಿಸೀನ್‌ ಮತ್ತು ಸಂಕರತಂತ್ರಗಳನ್ನು ಬಳಸಿ ದ್ವಿಗುಣಿತ ಫ್ಲಿಯಂ ನೋಡೊಸಂ 
ನಿಂದ ಪಡೆದ ಒಂದು ಷಟ್‌ಗುಣಿತ ಟೆಮೋಶಿಯನ್ನು ನಾರ್ಡೆನ್ಸಿ  ಯೋಲ್ಡ್‌ (1949) 
ವಿವರಿಸಿದ. ಕಾಲ್ವಿಸೀನ್‌ ಸಂಸ್ಕರಣದಿಂದ ಎರಡು ಜೋಡಿ ಚತುರ್ಗುಣಿತಗಳನ್ನು 
ಪಡೆಯಲಾಯ್ತು. ಇವುಗಳನ್ನು ಅಂತರ್‌ಸಂಕರಮಾಡಿ, ಅವುಗಳಿಂದ ಷಟ!ಗುಣಿತ 
ಗಳನ್ನು ಪಡೆಯಲಾಯ್ತು. ಈ ಷಟ್‌ಗುಣಿತಗಳು ಸಾವಣಾನ್ಯ ಷಟ್‌ಗುಣಿಶ ಟೆಮೋತಿಗೆ 
ಅತ್ಯಂತ ಸದೃಶವಾಗಿದ್ದವು ಮತ್ತು ಅವುಗಳೊಡನೆಯ ಸಂಕರಗಳಲ್ಲಿ ಆಂಶಿಕ ಫಲವತ್ತತೆ 
ಯನ್ನು ಪಡೆದಿದ್ದವು. ಷಿ. ನೋಡೋಸಃನಿಂದ ಸ್ವಾಭಾವಿಕ ಸ್ಥಿತಿಯಲ್ಲಿ ಭ್ಲಿಯಂ 
ಪ್ರಾಟೆನ್ಸಿ ಬಹುಶಃ ಉತ್ಪನ್ನವಾಗಿರಬಹುದೆಂುಲ ಸೂಚನೆಯ ಆಧಾರವನ್ನು ಒದಗಿಸ 
ಲಾಯ್ತ್ವು, 


ತ್ರ ೩% 


೧ಟಿ. 


ಡಿ 


1 ಬ, * 


ನೇಷಿಯರ್‌ ಹುಲ್ಲು ಮತ್ತು ನವಣೆಗಳ ನಡುವಣ ಸಂಕರಣಗಳನ್ನು ಬರ್ಟನ್‌ 
(1944) ವಿವರಿಸಿದ್ದಾನೆ. ಮೊದಲಿನದು 28 ದೈಹಿಕ ವರ್ಣತಂಠುಗಳನ್ನೂ ಮತ್ತು 
ಕೊನೆಯದು 14ನ್ನೂ ಪಡೆದಿರುತ್ತವೆ. ಸಂಚರಣದಲ್ಲಿ ಅತ್ಯಧಿಕ ದರ್ಜೆಯ ಸಂಕರಣ 
ಓಜವನ್ನು ಪಡೆದಿರಂವ ಬಂಜೆಸಸ್ಯಗಳನ್ನು ಉತ್ಪಾದಿಸಿದ ಆಧಿಕ ಸಂಖ್ಯೆಯ ಬೀಜ 
ಗಳನ್ನ ಉತ್ಪಾದಿಸಲಾಯ್ತು, ಫಲವತ್ತತೆಯನ್ನು ಪುನರ್‌ಸ್ಥಾಪಿಸುವಲ್ಲಿ ಎರಡಂ 
ಜನ್ಮದಾತ ಕೈಗಳಿಗೂ ನಾಡಿದ ಹಿಂಸಂಕರಗಳು ನಿಷ್ಟ ಲವಾದವು. ಉಷ್ಣವಲಯ 
ಪ್ರದೇಶದಲ್ಲಿ ಸಂಕರಣ ಕ್ಲೋನ್‌ಗಳಲ್ಲಿ ಸಂಚರಣವೇರ್ಪಡಿಸಲು ಅಂತಸ್ಥ ಮಹತ್ವವಿರು 
ಏಂತೆ ವ್ಯಕ್ತಪಟ್ಟಿತು. ' 

ಮಿಕ್ಕವುಗಳಿಗಿಂತ ಅಧಿಕವಾಗಿ ಅಸಂಗಜನನಿಕವಾಗಿರುವ ಎರಡು ಪೋವಾ 
ಪ್ರಭೇದಗಳನ್ನು ಸಂಕರಮಾಡಿದಾಗ, ಸಾವರಾನ್ಯವಾಗಿ ೫, ಸಸ್ಯಗಳು ಲೈಂಗಿಕವಾದವು... 
ಅಂತಹ ಸಸ್ಯಗಳ ಸಂತತಿಗಳಲ್ಲಿ ಅಪೇಕ್ಷಿತ ಲಕ್ಷಣಗಳ ಸಂಯೋಜನೆಗಳನ್ನು ಪಡೆದ ` 
ಮತ್ತು ಮೂಲತಃ ಅಸಂಗಜನನಿಕವಾಗಿ ಸಂತಾನೋತ್ಪ ತ್ತಿಯಾಗುವ ಚೈತನ್ಯದಾಯಕ 
ಏಕ ಸಸ್ಯಗಳು ಯಾವಾಗಲಾದರೊಮ್ಮೆ ಉತ್ಪನ್ನವಾಗುತ್ತವೆ. 

ಕ್ಯಾಲಿಫೋದ್ನಿಯಾದ, ಪಾಲೋಆಲ್ಟೋದಲ್ಲಿರುವ ಕಾರ್ನಗೀಸಂಸ್ಥೆ ಯ ವಾಷಿಂಗ್‌ 
ಟನ್‌ ಪ್ರಯೋಗಶಾಲೆಯಲ್ಲಿ ಪೋವಾ ಪ್ರಭೇದಗಳ ನಡಂವಣ ಸಂಕರಗಳನ್ನು 1943 
ರಲ್ಲಿ ಪ್ರಾರಂಭಿಸಲಾಯ್ತು. ಈ ಕಾರ್ಯಕ್ರಮದ ಫಲಿತಾಂಶಗಳನ್ನು ಕಾರ್ನಗೀ 
ಸಂಸ್ಥೆಯ ವಾರ್ಷಿಕ ವರದಿಗಳಲ್ಲಿ ಪ್ರಕಟಿಸಲಾಯ್ತು ಮತ್ತು ಇದು ಕ್ಲೌಸನ್‌ (1952) 
ನಿಂದ ಕೂಡ ಅವಲೋಕಿಸಲ್ಪಟ್ಟಿತು, ವಿವಿಧ ಪರಿಸರ ಸ್ಥಿತಿಗಳಲ್ಲಿ ಒಂದಕ್ಕೊಂದಂ 


ಮೇವು ಬೆಳೆಯ ಅಭಿವೃದ್ಧಿ 549 





ಚಿತ್ರ 51 : ಮೆಲಿಲೋಟಸ್‌ ಆಲ್ಫಾ ; ಎಂ. ಡೆಂಟೇಟಾ ಮತ್ತು ಜನ್ಮದಾತೃ ಪ್ರಭೇದಗಳ 
ಕಸಿಗಳು, ಎಡಗಡೆ, ಎಂ. ಡೆಂಟೇಟಾ ನ ಮಧ್ಯೆ ಎಂ. ಆಲ್ಫಾ . ಎಂ, ಡೆಂಟೇಟಾ ೫ ; ಬಲಗಡೆ 
ಹುದು ; ಎಂ. ಆಲ್ಫಾ ೫ ಸಹಿಗಳು ಪತ್ರ ಹರಿತ್ತು ನ್ಯೂಸ, ಅಭಿವೃದ್ಧಿ ಯಲ್ಲಿ ನಿಧಾನವಾಗಿರುವವು ; 
ಔಮಾನ್ಯವಾಗಿ 10 ರಿಂದ 15 ದಿನಗಳವರೆಗೆ ಮಾತ್ರ, ಬದುಕಿರುತ್ತವೆ. ಮೂರು ಎಂ. ಡೆಂಟೇಟಾ 
ಸಿಗಳು ಮೂರು ಬೀಜದಳ ಪಡೆದಿವೆ ; ಎಂ. ಡೆಂಟೇಟಾದಲ್ಲಿ ಈ ಲಕ್ಷ 


ಣವನ್ನು ಈ ಒಂದು ಸ್ವ 


ಬ 


'ಷೇಚನ ಸಾಲಿನಲ್ಲಿ ಮಾತ್ರ ಗಮನಿಸಲಾಗಿದೆ. (ಸ್ಮಿತ್‌ನಿಂದ 1943.) 
ಸಂಕರಣ ಉತ್ಪನ್ನಗಳಲ್ಲಿ ಭಿನ್ನ ಮತ್ತು ಅಪೇಕ್ಷಿತ ಲಕ್ಷಣಗಳಿಗೆ ಕಾರಣವಾದ 
ಯೋಜನೆಗಳಿಂದಾಗಿ ಪೋವಾ ಜಾತಿಯ ಪೆ ಫೇಟಿನ್ಸಿ ಸ್‌ ಸೇಬ್ರೆಲ್ಲೀ ಮತ್ತು ನೆವಾಡೆನ್ಸಿಸ್‌ 
ಸಗಗಳ ಪ್ರಭೇದಗಳು ಅತ್ಯಧಿಕ ಸ್ವಾರಸ್ಯಕರವಾದದ್ದಾಗಿವೆ. ಹಲವು ಪ್ರಭೇದಗಳು 
'ತೃಧಿಕ ಅಸಂಗಜನನಿಕ. 
ಅತ್ಯಂತ ಆಶಾಜನಕ ಸಂಕರಗಳು ಯಾವುವೆಂದರೆ : 
ಪೋವಾ ಸ್ಕಾಬ್ರೆಲ್ಲಾ ; ಪಿ. ಪ್ರೇಟನ್ಸಿಸ್‌ 
ಪಿ. ಸ್ಕಾಬ್ರೆಲ್ಲಾ ಪಿ, ಆಂಪ್ಲಾ 


550 ಸಸ್ಯ ತಳಿಅಭಿವೃದ್ಧಿ ಎಧಾನಗಳಂ 


೩. ಆಂಸ್ಲಾ ಪಿ. ಪ್ರೇಟನ್ಲಿಸ! 


ಪಿ. ಆಂಪ್ಲ್ಲಪಿ. ಪ್ರೆಟಿನ್ಸಿಪ್‌ ಆಲ್ಫಿಜೀನಂ 


ಸೇರಿಸುವುದರಿಂದ ಥಮ 
ಯಕ್ಷಿಕ ವರ್ಣತಂತುಗಳ ಪರಿಣಾಸುಗಳಿಗಿಂತಲೂ, ಪೂರ್ಣ ಜೀನೋಮುಗಳ 
ಸೇರ್ಪಡೆಯಿಂದ ಉಂಟಾಗಬಹ ಪ್ರೋವಾ ಪ್ರೆಟಿನ್ಷಿ೫ನ ಸ 18ರಿಂದ 170ರ 
ಹರವಿನೊಳಗೆ, ಪ್ರಭೇದ ತನ್ನ ವೈಯಕ್ತಿಕತೆ `ನ ಕಳೆದುಕೊಳ್ಳ ದಂತೆ ವರ್ಣತಂತು 
ಗಳನ್ನು ಸೇರಿಸಬಹುದು ಅಥವ ಕಳೆಯಬಹುದು. 

ಸಂಕರಗಳನ್ನು ಫಲಪ್ರದವಾಗಿ ಪಡೆಯಲು ಸ್ಕೇಬ್ರೆಲ್ಷೇ ಪ್ರಭೇದವನ್ನು ಸ್ವೀಪಿತೃ 
ಗಳಾಗಿ ಬಳಸುವುದು. ಆಗತ್ಯ. ಆಯ್ಕೆಗೊಂಡ ಸಸ್ಯಗಳನ್ನು ಹೊರಾವರಣದ ಲ್ಲಿನ 
ಪರಾಗ ನಿರೋಧ ಗೂಡುಗಳಲ್ಲಿ ಬೆಳೆಸಿ, ಅವುಗಳು ಹೂವು ಕಚ್ಚಿರುವಾಗ, ಪೊರೆ ಚೀಲ 
ಗಳಲ್ಲಿ ಪರಾಗಶೇಖರಣೆ ಮಾಡಿ ಮತ್ತು ಆ ಬೇಲಿಗಳನ್ನು ತಟಕ್ಕನೆ ಅಲುಗಾಡಿಸುವುದ 
ನ್ನನುಸರಿಸುವುದರಿಂದ ಅಂತರ್‌ಸಂಕರ್‌ ಮಾಡಲಾಯ್ತು. ಸಂಕರ ಬೀಜಗಳನ್ನು ಮಡಿ 
ಗಳಲ್ಲಿ ಬೆಳೆಸಲಾಯ್ತು. ಅನೇಕ ಸಿಂಕರಣಗಳನ್ನು ಅವು 8 ರಿಂದ 12 ಎಲೆ ಹಂತದಲ್ಲಿರು 
ವಾಗ ಅಥವಾ 2 ರಿಂದ 3 ಶಿಂಗಳ ವಯು ಸಸ್ಕಪಾಗಿರುವಾಗ ನರುತಿಸಬಹುದು. 

1943ರಲ್ಲಿ, 4500 ಸಸಿಗಂಂದ. 13 ಸಂಕರಣಗಳನ್ನು ಪಡೆಯಶಾಯ್ತು. 
1944ರಲ್ಲಿ 4 ಅನುಕ್ರಮ ಪ್ರಭೇದಗಳ ಸಂಕರಗಳು ಕ್ಸ್‌ ` ಸನ್‌ನಿಂದ ವಿವರಿಸಲ್ಪಟ್ಟವು, 
"1944ರಲ್ಲಿ ಮಾಡಿದ 26 ಸಂಕರಗಳಿಂದ ಬೆಳೆಓದ 38. 000 ಸಸ್ಯಗಳಲ್ಲಿ ಸುಮಾರು 
180 ಸಂಕರಣ ಏಕಸಸ್ಯಗಳನ್ನು ಐಡೆಯಲಾಯ್ತು. ಇವೆ ಪೊ:ವಾ ಜಾತಿಯ 9 ಪ್ರಭೇದ 
ಗಳು ಮತ್ತು ಮೂರು ಭಾಗಗಳಿಂದ ಪಡೆದ 21 ವಿಭೇದಗಳನ್ನು ಪ್ರತಿನಿಧಿಸಿದವು 
ಹಾಗೂ ಮೂರು ಸ್ವಪ್ರೇ೯ಣೆಯ ಆಂತರ್‌ಭಾಗ ಸಂ£ರಣಗಳನ್ನೂ ಕಂಡುಹಿಡಿಯ 
ಲಾಯ್ತು. ಪೋವಾದ “1 ಪ್ರಭೇದಗಳ ಸಂಕರಗಳ 53 ಪ್ರಜಾಶಿಗಳನ್ನೊಳಗೊಂಡಿರುವ 
17 ಪ್ರಭೇದ ಸಂಯೋಜನೆಗಳಲ್ಲಿ ತತ ಫಲಸ್ರದವಾಗಿದ್ದವು ಮತ್ತು ಒಟ್ಟು 291 
ಸಂಕರಣ ಸಸ್ಯಗಳನ್ನು ಪಡೆಯಲಾಯ್ತು. 

ಉತ್ತನು ಸಂಕರಣಗಳಲ್ಲಿ ಫಲವತ್ತತೆ ಶೇ. 35 ರಿಂದ 90ರವರೆಗಿನ ಹರವು 
ಪಡೆದಿತ್ತು. ಇದು ಸುಮಾರಾಗಿ ಜನ್ಮದಾತೃಗಳ ಆಂತರದಂತಿತ್ತು. ಸಂಕರಣಗಳ 
ಚೈತನ್ಯ ಮತ್ತು ಅವುಗಳ ಸಾಧ್ಯತೆಯ ಸಂಭವ ಪ್ರಮಾಣಗಳು ಎಷ್ಟರಮಟ್ಟಿಗೆ ಜನ್ಮ 
ದಾತೃ ಜೀನೋಮುಗಳು ಒಟ್ಟುಗೂಡುತ್ತದೆಯೆಂಬುದನ್ನು ಅನುಸರಿಸುತ್ತದೆ. ಸಂಕರಣ 
ನಿರ್ವಾಣದ ಸಂಭವ ಪ್ರಮಾಣ ಶೇ. 06 ನಿಂದ 4.95ರವರೆಗಿನ ಹರವು ಪಡೆದಿದ್ದು. 


ಮೇವು ಬೆಳೆಯ ಅಭಿವೃದ್ಧಿ 551 


ಶೇ. 0.46 ಸರಾಸರಿ ಪಡೆದಿದೆ, ಪೀಳಿಗೆಯಲ್ಲಿ ಲಕ್ಷಣಗಳು ಪೂರ್ಣವಾಗಿ ಕಲಸಿದ್ದರೂ 
ಜನ್ಮದಾತ್ಮ ವಿಧಗಳು ಸಂಬಂಧಕವಾದ ಸಣ ೧ವಿಶ್ವಗಳಲ್ಲಿ ಕಂಡುಬರುತ್ತವೆ. ವ್ಯಾಪಕ 
ವ್ಯತ್ಯಾಸವುಳ್ಳಪ್ರಗಳ ಸಂಕರಗಳಲ್ಲಿ, ಜನ್ಮದಾತೃ್ರ ಪ್ರಭೇದಗಳ ಲಕ್ಷಣಗಳಿಂದ, ಒಂದು 
ನಿರ್ದಿಷ್ಟ ಸಂಯೋಜನೆಯ ಫಲಿತಾಂಶಗಳ ಭವಿಷ್ಯಸೂಚನೆ ಅಸಾಧ್ಯ. ಅತ್ಮಂತ 
ಚೈತನ್ಯದಾಯಕ ಜನ್ಮದಾತ್ಮೃ ಗಳು ಯಾವಾಗಲೂ ಅತ್ಮಂತ ಚೈತನ್ಮದಾಯಕ ಸಂಕರಣ 
ಪೀಳಿಗೆಳನ್ನು ಉತ್ಪಾದಿಸುವು ಲ 


ಪೋವಾ ಸಂಕರಣಗಳ ಎರಡನೆಯ ಸಂತತಿಯನ್ನು ಬೆಳೆಸುವುದರಿಂದ. ನಶ ಸಂಕ 
ರಣಗಳ ಸುಮಾರು. 2/3ರಷ್ಟು ಲೈಂಗಿಕಗಳಾದವೆಂದು. ಕಂಡಬಂದಿತು. ಇದು 


ಸ 
ಕ ಆಗಾ ಹ ಫ್ರಾ 1 ಇವ ಇತ ಸ್ಪಾರಣಾ 
ತಳಿಅಭಿ ವೃದ್ಧಿ ಶ್ರಾಮತ್‌ ಕ್ರಮವನ್ನು ತೊ ಡಕುಗೊಳಿಸುವು ದೆಂದು ಛಾವಿಸಲಾ3 ವಿದ್ಯ; 
ವ್ರಣ್ಣತೆ ಡ್‌ ಹ 
ಅಸಂಗಜನಸರ ವಿಧಗಳ ಆಯ್ಕೆಯನ್ನು ಸೂಚಿಸಲಾಯ್ತು. 


ನ್ಶ ಸಂತತಿಗಳ ಕೆಲವು ಪೋವಾ ಸಂಕರಣಗಳನ್ನು ಬೆಳೆಸಲಾಯ್ತು. ಈ ಎ 


ರಡು 
ಜನ್ಮದಾತ್ಮಗಳೂ ಆಂಶಿಕವಾಗಿ ಆಸಂಗಜನನಿಕಗಳಾಗಿದ್ದರೂ, ಪರಿಶೀಲಿಸಿದ ಎಲ್ಲ ಪೀಳಿಗೆ 
ಸಂಗೆ 


ಗಳಲ್ಲೂ ಲ 5 ಮತ್ತು ಅಸಂಗಜನನಿ ಬೇರ್ಪಡುಗಳೆರಡೂ ಕಂಡು ಬಂದವು. ಆ 
ಜನನಿಕೆ 7 ಕರಣ ಹೀಳಿಗೆಗಳು ಸಾರ್ಮಾ ನೃವಾಗಿ ಸೆ ಟಂಗಿಕ ಪೀಳಿಗೆಗಳಿಗಿಂತಲೂ ಹೆಚ ಕೆ 


ಚೆ ೈಶನ್ಯ ದಾಯಃಕವಾದವು 
ಅವುಗಳ ಕೃಷಿಶಾ ಎಶ್ರ್ರೀಯ ಮಹತ್ವವನ್ನು ನಿರ್ಧರಿಸುವ ಮೊದಲ ಹೆಜ್ಜೆಯಾಗಿ, 
ಹೆಚ್ಚಳಕ್ಕೆ 1949ರಲ್ಲಿ ಸಂಕರಣ ಸಾಲುಗಳನ್ನು ಆಯ್ಕೆ ಮಾಡಲಾಯ್ತು. ಮುತ್ತು 
1952ರಲ್ಲಿ ಸುಮಾರು ತ3ಿ0ಿ ನಿರ್ಲಿಂಗ. ಸಂತಾನೋತ್ಪತ್ತಿ ಸಂಕರಣ ವಿಭೇದಗಳನ್ನು 
ಪರೀಕ್ಷಿಸಲಾಯ್ತು. 
ಪೋವಾ ಪ್ರಭೇದಗಳ ಸಂಕರಣ ಪ್ರಾಯೋಗಿಕ ಫಲಿತಾಂಶಗಳನ್ನು ನಿರ್ಧರಿಸ 
ಬೇಕಾಗಿ ಉಳಿದಿದ್ದರೂ ಅಸಂಗರ್ಜ ನದಿಂದ ಸಂಕೀರ್ಣ ಸಂಕರಣ ವಿಧಗಳನ್ನು ಮುಂದತಿ 


ವರಿಸಬಒಹುದೆಂ ದು ವ ವ್ಯಕ್ತಪಟ್ಟಿದೆ ಮತ್ತು ಸ್ವಾಭಾವಿಕ ಆಯೆ ಮ್ಕ ಮೇವು ಪರಿಶ್ಮಿತಿಗಳಿಗೆ 
ಅತ್ಯಂತ ಹೊಂದಾಣಿ ಕೆಯ ಾದವನ್ನು ನ್ನ್ನ ಉಂಕೊ್ಳಲು ಸಹಾಯಕವಾಗುತ್ತದೆ. 

ಮುಖ್ಯವಾಗಿ ಸ್ಟೈೈಪಾ ಮುತ್ತು ಟ್ವಿಟಿಕಂ-ಆಗ್ರೋಪೈರಾನ್‌ ಸಂಕರಗಳಲ್ಲಿ ಪರಿಶೀಲನೆ 
ಗಳ ಆಧಾರದಿಂದ ಮೇವು ಚಿಛೆ ಅಭಿವ ೈದ್ವಿಯಫ್ಲಿ ವ್ಕಾ ಪಕ ಸಂಕರಗಳ ಸಾಧ್ಯ ತೆಗಳನ್ನು 
ಲವ್‌ (1947) ಗಮನಿಸಿದ... ಲವ್‌ ಹೇಳಿರುವಂತೆ ಅಂತರ್‌ ಪ್ರಭೇದ ಮತ್ತು 
ಅಂತರ್‌ ಜಾತಿಸಂಕರಣಗಳನ್ನು ಈ ಕೆಳಗಿನಂತೆ ಬಳಸಬಹುದು. 

1. ಸೈೈವಾದಲ್ಲಿರುವಂತೆ ಒಂಜೆತ್ವ ಸಂಕರಣಗಳು ತಾವೇ ಉಪಯುಕ್ತವಾಗ 
ಬಹುದು. ಪ್ರಭೇದ ಗಳ ನಡುವಣ ಸ್ವಾಭಾವಿಕ ಅನ್ಯಪರಾಗಸ್ಪರ್ಶ ಮತ್ತು ಸಂಕರಣ 
ಗಳನ್ನು ಸ್ಥಿ ರಪಡಿಸುವಲ್ಲಿನ ಸರಳತೆ ಈ. ಸಂದರ್ಭದಲ್ಲಿ ಸಹಾಯಕ ಘಟಕಗಳು. 


ರ 


552 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಂ 


2, ಉಭಯಗುಣಿತಗಳನ್ನು ಆವುಗಳ ಸ ಭಾವಕ್ಕೆ ನುಗುಣವಾಗಿ ಮೂರು ರೀತಿ 
ಯಲ್ಲಿ ಬಳಸಬಹುದು. 
ಅ. ಬೇರ್ಪಡಿಕೆರಹಿತ ಉಭಯಗುಣಿತೆಗಳು-ನೇರ ಉಪಯುಕ್ತತೆಯವು: 
ಆ. ಸಂಬಂಧಿತ ಬೇರ್ಪಡುವಿಕೆ ರಹಿತ ಉಭಯಗುಣಿತಗಳ, ಸಂಕರಣ 
ಮತ್ತು ಸಂಕರದ ಆಯ್ಕೆ. 


ಇ ತದ್ರೂಪ ಪ್ರಜನನ ಪಡೆಯದ ಉಭಯಗುಣಿತಗಳ, ಪೀಳಿಗೆಗಳಲ್ಲಿನ 


ಆಯ್ಕೆ. 
ತ ಸಮೀಪ $ ಬಂಜೆತ್ವ ಸಂಕರಣಗಳಲ್ಲಿ ಸ ನಾವಿಕ ಸ ೦ಕರಗಳಿಂದ ಉಂಟಾದ 


ಅಥವ ಚ ಆದರೆ, ಯಾವೊಂದು ಸಂ ದ ಇದ್ದೂ, ಬೇರ್ಪಡುವ 
ಉಭಯಗುಣಿತಗಳು ಉಪಯುಕ್ತವಾಗುವ ರೀತಿಯಲ್ಲೇ ಅವಗಳ ಉಪಯುಕ್ತವಾಗು 
ತ್ತವೆ. 

ಮೇವು ಬೆಳೆ ಅಭಿವೃದ್ಧಿಯಲ್ಲಿ ಸಂಕರಣಗಳ ಬಳಕೆಯ ಸಂಭವಗಳು `ನಿರ್ದಿಷ್ಟ 
ವಾಗಿ ಸ ಳೀಯ ಪ್ರಭೇದಗಳ ಆಯ್ಕೆ ಪಡೆಯದ ವಸ್ತುಗಳಲ್ಲಿ ಒಂದು ಉತ್ತಮ ವ್ಯ ವ 
ಸ್ಥಿ ತೆ ಕಾರ್ಯಕ ಕ್ರಮದ ಪರಿವರ್ಧನೆಯನ್ನು ಸಮರ್ಥಿಸುತ್ತದೆ ; 


ಫಲವತ್ತಶೆ ಮತ್ತು ಬಂಜೆತ್ವದ ಪೆರಿಶೀಲಕೆ 


ಹುಲ್ಲುಗಳಲ್ಲಿ ಅನ್ಯ ಮತ ಸ್ವನಿಷೇಜನ ಕುರಿತ ತನಿಖೆಗಳ ಅತ್ಯಂತ ವ್ಯಾಪಕ 
ವರದಿಗಳು. ಬೆಡ್ಡೋವ್ಡ್‌ (193/0 ನಿಲ್ಲನ್‌ (1934) ಮತು ಸ್ಮಿ ತ್‌ (1944) 
ರವರು ಮಾಡಿರುವುದಂ. ಅತಿ ವ್ಯಾಪಕವಾಗಿ 'ಪರಡಿದಂತಿದ್ದ ರೂ, ಇತರ ಸಾಹಿಫ್ರ ವೂ 
ಸಾಕಷ್ಟು ಹೆಚ್ಚಾಗಿವೆ. ಹೆಚ್ಚಿನ ಮಾಹಿತಿ ಲಭ್ಯವಾಗಿದ್ದರೂ ಕೂಡ, ದ್ವಿ ್ವದಳಧಾನ್ಯಗಳ 
ಅದೇ ರೀತಿಯ ಗ್ರಾಹಕ ಪರಿಶೀ ಲನೆಗಳು ದೊರೆಯುವುದಿಲ್ಲ. 

ಅಧ್ಯಾಯ 4ರಲ್ಲಿ, ಅತಿ ಮುಖ್ಯ ಮೇವು ಹುಲ್ಲುಗಳು ಮತ್ತು ದ್ವಿದಳಧಾನ್ಯಗಳಲ್ಲಿ 
ಅನೇಕವನ್ನು ಅವುಗಳ ಸ್ವ ಮತ್ತು ಅನ್ಯಪರಾಗಸ್ಪರ್ಶದ ಆಂಶಗಳ ಆಧಾರದಿಂದ 
ವರ್ಗೀಕರಿಸಲಾಯಿತು. ಪರಾಗಸ್ಪರ್ಶದ ಆನೇಕ ಪ್ರಭೇದಗಳು ತಿಳಿದುಬಂದಿದ್ದರೂ, 
ವಬಖ್ಯವಾದವುಗಳು ಅತ್ಯಧಿಕ ಅನ್ಯಪರಾಗಸ್ಪರ್ಶದವು ಮತ್ತು ಅತ್ಯಧಿಕ ಸ್ವಬಂಜಿತ್ವ 
ದವು, ಮೇವು ಬೆಳೆಯ ತಳಿಅಭವೃದ್ಧಿಕ ಈ ಎರಡನೆಯ ಪಂಗಡದೊಡನೆ “ಸಂಬಂಧ 
ಪಟ್ಟಿರುತ್ತಾನೆ. . ಆದರೆ ಇದಕ್ಕೆ ಉತ್ತಮ ನಿರ್ದಿಷ್ಟ ತಳಿಅಭಿವೃದ್ಧಿ ವಿಧಾನ 
ತಿಳಿದಿರುವುದಿಲ್ಲ. 

ಆಲ್ಫಾಲ್ಮಾ ; ಬುರ್ಕಾರ್ಟ್‌ (1937) ಟಿಸ್ನಾಲ್‌ ಮತ್ತಿತರರು (1942) 
ಮತ್ತು ನೌಲ್ಸ್‌ (1943)ಗಳನ್ನೊಳಗೊಂಡಿರುವ ಹಲವು ಕಾರ್ಯಕರ್ತರು, ಅಲ್ಫಾಲ್ಮಾ 


ಮೇವು ಬೆಳೆಯ ಅಭಿವೃದ್ಧ 553 


ದಲ್ಲಿ ಅನ್ಯಪರಾಗಸ್ಪರ್ಶದ ಹರವಿನ ವಿಚಾರದಲ್ಲಿ ವರದಿ ಮಾಡಿದ್ದಾರೆ. ವಿವಿಧ 
ಮೇದಗಳು ಐ ಮತು ವ್ಯಾಪಕ ಭಿನ್ನ ಸ್ಥಿತಿಗಳ ಆಧಾರವಿರುವಲ್ಲಿ ಪಡೆದ ಸರಾಸರಿ ಮೌಲ್ಯ 


ಗಳ ಎಂಟು ಆಯ್ಕೆಗೊಂಡ ಸಸ್ಯಗಳ ಏಳು ಪ್ರತೀಕರಣಗಳಲ್ಲಿ 
ಸ್ವನಿಷೇಟರ್ನ ವಿಭಿನ್ನತೆ ಗುಣಾ ಶೇ. 11 ರಿಂದ 84ರಷ್ಟು ವ್ಯತ್ಕಾಸ ಪಡೆದು, 
ಸರಾಸರಿ ಶೇ. 21 ಭಾಗದಷ್ಟೆಂದು 6 ಮತ್ತು ಸ್ಟೋರಿ (1945) ಕಂಡರು. 


ಅಲ್ವ ್ಗ 

ಅಂತಃಸಂಕರ ಕ್ಲೋನುಗಳಿಗಿಂತ 'ಇೃ ಸಂತತಿಗಳ ಸ್ವನಿಷೇಚನ ಶೇ. 84 ಭಾಗದಷ್ಟು 
ಕಡಮೆಯಾಗಿತ್ತು. 

ಟಿಸ್ಟಾಲ್‌ ಮತ್ತು ಕೀಸಲ್‌ಬಾಕ್‌ (1944) ಆಲ್ಫಾಲ್ಟಾ ಸಸ್ಯಗಳಲ್ಲಿ ತೆರವು 
ಪರಾಗಸ್ಪರ್ಶ ಮತ್ತು ಸ್ವಪರಾಗಕ್ಬರ್ಶದ ಸಮವ್ಟಿಗಳಲ್ಲಿ ಸ್ವನಿಷೇಚನದ ಸಂಭವ 
ಪ್ರಮಾಣವನ್ನು ಹೋಲಿಸಿದರು. ಅಂತ್ಯಸಂಕರ ಸಮಷ್ಟಿಗಳಿಗಿಂತಲೂ ತೆರವು ಪರಾಗ 
ಸ್ಪರ್ಶದ ಸಸ್ಯ ಸಮಪಷ್ಟಿಗಳಲ್ಲಿ ಸ್ವನಿಷೇಚನದ ಅಧಿಕ ಶೇಕಡಾವಾರನ್ನು ಪಡೆದಿದ್ದವು. 
ಪಿತೃಕ್ಲೋನ್‌ಗ 2 ಸ್ವಘಲವತ್ತತೆ ಮತ್ತು ಅವುಗಳ ಪೀಳಿಗೆ ಇಳುವರಿಗಳ ನಡುವಣ 
ಸಂಬಂಧಕ್ಕೆ ಕಾರಣವಾದ ಒಂದು ಗಮನಾರ್ಹ ಯಾತ್ಮಕ ಸಹಸಿಂಬಂಧ ಮೌಲ್ಯ 
0.40ನ್ನು ಅವರು ಎಣಿಕೆ ಮಾಡಿದರು. 

ಸ್ವ ಮತ್ತು ಅನ್ಯಪರಾಗಸ್ಹರ್ಶವನ್ನನುಸರಿಸಿ ಆಲ್ಲಾಲ್ಫಾದ 7 ಸಸ್ಯಗಳಲ್ಲಿ ಬೀಜ 
ಗಳ ತುಲನಾತ್ಮಕ ಪರಿವರ್ಧನೆಯನ್ನು ಬ್ಲಿಂಕ್‌ ಮತ್ತು ಕೂಪರ್‌ (1940) ಪರಿಶೀಲಿಸಿ 
ದರಂ, ಕುಸಿತಗೊಳ್ಳು ವ ಫಲವ ಅಂಡಾಶಯಗಳ ಶೇ 


ತು ದಾವಾರು ,ಸಂಕರಗಳಲ್ಲಿರುವು 
ದಕ್ಕ್ಮಿಂತಲೂ, ಸ್ವನಿಷೇಚನದಲ್ಲಿ “ರಷ್ಟು ಹಃ ಸ್ರ 
ಕಂಡುಬಂದಿತು. ಇದು ಸ್ವಪರಾಗಶ್ಪರ್ಶದ ನಂತರ ಭ್ರೂಣಾಷಾರದ ಪರಿವರ್ಧನೆಯಿಂದ 


ಮತ್ತು ಟ್ಟ ನು ್‌ 
ಲಡಾಕ್‌ ಆಲ್ಫಾಲ್ಮಾದ 270 ಸಸ್ಯಗಳಲ್ಲಿ ಸ್ವಬಂಚೆತ್ವದ ಪರಿಶೀಲನೆಗಳನ್ನು 
ಆರ್ಮ್‌ಸ್ಟ್ರಾಂಗ್‌ (1952) ಮಾಡಿದ. ಸಸ್ಯಗಳನ್ನು ಚೀಲದಿಂದ ಮುಚ್ಚಲಾಯ 


ಲ 
ಮತ್ತು ತಾತ್ಕಾಲಿಕವಾಗಿ ಚೀಲವನ್ನು ತೆಗೆದು 3 ದಿನಗಳ ಅಂತರದಲ್ಲಿ ಕೈಯಿಂದಲೇ 
ಹೂವುಗಳನ್ನು ಅಲುಗಾಡಿಸಲಾಯ್ಲು.. 26 ಸಸ್ಯಗಳು ಕಡಮೆ ಸನಿ 
ತೆರವುಪರಾಗಸ್ಪರ್ಶದ ಉತ್ತಮ ನಿಷೇಿನವನ್ನು ತೆ 

ತಾಳೆ ನೋಡುವಲ್ಲಿ ಎಂಟು ಸಸ್ಮಗಳು ವಕಿತ್ರ ವೇ ಜನದಲ್ಲಿ ಕನಿಷ್ಠವಾಗಿದ್ದವು, 
ಪ್ರತಿಯೊಂದು ಜೀವಕೋಶದಲ್ಲೂ ಒಂದು ಆಥವಾ ಅಧಿಕ ಏಕಸಂಯೋಗಶಕ್ತದವು 
ಗಳನ್ನು ತೋರ್ಪಡಿಸಿದೆ. 7ನೆಯ ಸಂಖ್ಯೆಯದನ್ನು ಬಿಟ್ಟಲ್ಲಿ, ಸಸ್ಯಗಳಲ್ಲಿನ ಅರ್ಧ 


| 


ಸೂತ್ರಣ ವಿಭಜನೆ ನಿಯಂತ್ಛ ಶಕವಾಗಿತ್ತು. "ತ್ತ ಮ ಪರಾಗದ ತೇಕಡಾವಾರು, ಸ ಸಸ್ಯ 


354 ಸಸ್ಯ ತಳಿಅಭಿವೃಧ್ಥಿ ವಿಧಾನಗಳು 


7ರಲ್ಲಿ ಶೇ. ರಿಯಿಂದ 10ರವದೆಗಿನಿಂದ, ಸಸ್ಯ 8ರಲ್ಲಿ 93ರವರೆಗಿನ ಆಂತರ ಪಡೆದಿತ್ತು. 
ಸಸ್ಯ 7ರಲ್ಲಿ ವಿನಃ ಉಳಿದವುಗಳಲ್ಲಿ ಕೋಶ ಬಿರಿಯುವಿಕೆ ಸಾಮಾನ್ಯವಾಗಿತ್ತು 

ಅತ ಎಧಿಕಸ್ಯ _ಬಂಜೆತ್ರ [ದ ಆಲ್ಬಾಲ್ಫಾ ಸಸ್ಯಗಳು (1) ಅರ್ಥಸೂತ್ರ,ಣ ವಿಭಜನೆಯ 
ಅವ್ಯ ವಸ್ಮ ತ' 2). ಪಕ್ಚತೆ ಲೋಪದಿಂದ ಉಂಟಾದ ನಿಸ್ಸತ್ವಿಪರಾಗದ ಅಧಿಕ ಶೇಕಡಾ 
ವಾರು 'ಥಐ ವಾ (3). ಸತ್ತಮ ಪರಾಗದ ಅಧಿಕ ಶೇಕಡಾವಾರನ್ನು ಉತ್ಪಾದಿಸಿದ 


ಎಡ್‌ 
ಸಸ್ಯಗಳಲ್ಲಿ ಪರಾಗದ ಸ್ವಅನನುರೂಪತೆ'ಗಳಿಂದ ಉಂಟಾಗಬಹುದೆಂದು ನಿರ್ಧರಿಸ 
ಲಾಯ್ತು. ಶಳಿಅಭಿವೃದ್ಧಿಯಲ್ಲಿ ಮೊದಲನೆಯ ವಿಧ ನಿಷ್ಟ ಯೋಜಕವೆಂದು ಭಾವಿಸ 


ಜ್ಯ ಧಿ 
ಲಾಯ್ತುು. ಎರಡನೆಯ ಮತ್ತು ಮೂರನೆಯ ಸ್ನಿಶಿಗಳು, `ಓಹುಶಃ ಏವಿಧ ತಳೀಯಂ 
ಇ ಮತ್ತು ಸಂಕರಣದಿಂದ 


3 


ಹ 


ಕಂರಣಗಳಿಂದಂದ ಒಬಂಜೆತ್ಸ ವಿಧಗಳನ್ನು ಪ್ರತಿನಿ 


“ 
ಶೆ 
ಗ 
[ಜೆ ಟ್ಯ 
(೬ ಬೆ. 
೧ 
₹1 


ಬೀಳಿಗೆಗಳ ಪರಿಪರ್ಧನೆಯನ್ನು ನಿರ್ವಹಿಸಲು ಸಾಧ್ಯವೆಂದೂ ಭಾವಿಸಲಾಯ್ತು. ಸ್ವ 
ಬಂಜೆತ್ವದ ಲಡಾಕ್‌ ಆಲ್ಚಾಲ್ಟಾ ಸಸ್ಯಗಳ ಸಂಕರ ಪರಿಶೀಲನೆಗಳಲ್ಲಿ ಒಂದು ನಿರ್ದಿಷ್ಟ 
ಸಂಕರದಲ್ಲಿ ಜನ್ಮದಾತ್ಮಗಳ ಸ್ವಬಂಜಿತ್ವ ಇತರ ಕಾರಣಗಳಿಂಬಾಗಿರಬಹ-ದಾದನ್ನು 
ಹೊರತು, [ನಲ್ಲಿ ಸ್ವನಿಷೇಚೆನವನ್ನು ಪಡೆಯಶಿಲ್ಲ. 

ಅತ್ಯಧಿಕ ಸ್ವನಿಷೇಜನ ಅಥವಾ ಮಧ್ಯವಂ ಸ್ವ ನಿಷೇಚನ ಸಸ್ಯಗಳ ತೆರವು ಪರಾಗ 
ಸ್ಪರ್ಶ ಹೀಳಗೆಗಳಿಗಿಂತಲೂ, ತೆರವು ಪರಾಗಸ್ಪರ್ಶದ ಅತ್ಯಧಿಕ ಸ್ವಬಂಜೆತ್ವ ಸಸ್ಯಗಳ 


ಹೀಳಿಗೆಗಳು ವರಿಯಲ್ಲಿ ಅಧಿಕ ಸರಾಸರಿ ಪಡೆದಿವೆಯೆಂದು ಟಿಸ್ನೇಲ್‌ ಮತ್ತು 
ಕೀಸಲ್‌ ಬಾಕ್‌ 44) ಪಡೆದ ದತ್ತಾಂಶ ಸೂಚಿಸಿದವು, 
"ಸಾಮಾನ್ಯವಾ ಆನ್ಯಪರಾಗಸ್ಪರ್ಶ ಪಡೆದ ಸ್ವಕೀಯ ಪರಾಗಸ್ಪರ್ಶದ ವಿಭೇದ 


ಕ್ರ 
ಗಳಲ್ಲಿ ಸಂಯೋಜನೆ ಮತ್ತು ಸಸ್ಕ್ಮಗಳ ಆಯ್ಕೆ ಯಾವಾಗಲೂ ಪ್ರಾಯೋಗಿಕವೆಂದು 
ದೃಢಪದಲಾರದಾಗಿದ್ದರೂ, ಸ್ಟೀವನ್ಸನ್‌ (1933) ಮತ್ತಿತರರು ತೋರಿಸಿಕೊಟ್ಟರು 


ತೆ 


ತೆ, ಈ ಮಾರ್ಗದ ಸಾಧ್ಯತೆಗಳನ್ನು ನಿರ್ಲಕ್ಷಿಸಬಾರದಃ. ಆಲ್ಫಾಲ್ಟಾದಲ್ಲಿ ಬೀಜೋ 
ತ್ಹಾದನೆಯ ವಿಧಾನವಾಗಿ ಸ್ವಬಿರಿತ ಸಸ್ಮಗಳ ಆಯ್ಕೆ ಒಂದು ಅನಪೇಕ್ಷೆತ ವಿಧಾನ, 
ಏಕೆಂದರೆ ಸ್ವ ಆಥದಾ ಆನ್ಯಪರಾಗಸ್ಪರ್ಶದಿಂದ ಪಡೆದ ಸ್ಥ ಸ್ವ ಬಿರಿತ ಸಸ್ಮಗಳು ಜನ್ಮದಾತೃ 
ಕೋ್ಲನ್‌ಗಳಿಗಿಂತಲೂ ಕಡಮೆ ಬೀಜೋತ್ಪತ್ತಿ ನ್ಯ ಪಡೆಯ ಬತ್ತದೆ. ಕಿರ್ಕ್‌ ಮತ್ತು 
ವೈಟ್‌ (1933) ಶೇ. 50ರಿಂದ 96 ಬಗ ಸ್ವಕೀಯ ಪರಾಗ 
ಸ್ಪರ್ಶದ ಆಲ್ಫಾಲ್ಮಾ ಸಸ್ಯಗಳನ್ನು ವಿವರಿಸಿದ್ದಾ ಕನಾಟೊ ತಳಿ, ಗ್ರಿಮ್‌ಸಾಸ್ಕ್‌ 
666ಗಳಿಂದ ಪಡೆದ. ಎಂಟು ಸ್ವಪರಾಗಸ್ಟ ರ್ಶದ ಸಸ್ಮಗಳಲ್ಲಿ ನಿರಂತರ ಸಂಕರದಿಂದ 
ಸಂಶ್ಲೇಷಣೆ ಮಾಡಿದ ಒಂದು ವಿಭೇದ. 

ಆಲ್ಫಾಲ್ಮಾದಲ್ಲಿ'ಗಂಡು ಬಂಜೆತ್ವದ ರಿಕ್ಕತೆಯನ್ನು ಚೈಲ್ನರ್ಸ್‌ (1952) ಪರಿಶೀಲಿ 
ಸದ. ಶೇ. 6 ಭಾಗ ನಿಷ್ಟಲ ಪರಾಗ ಮಾತ್ರವಿರುವ ಅತ್ಯಧಿಕ ಪುಂಥಲವಶ್ತತೆಯ ಸಸ 
ದೊಡನೆ ಪೂರ್ಣ ಪುಂಬಂಜೆತ್ವ (ಎಲ್ಲ ಪರಾಗವೂ ನಿಷ್ಫಲವಾದದ್ದು ) ಸೆಸ್ಕವನ್ನು ಮಾತೃ 


ವಾಗಿ ಬಳಸಿ ಸಂಕರ ಮಾಡಲಾಯ್ತು. ನ್ಮ ಸಸ್ಯಗಳಳಿ ನಿಪ್ಪಲ ಪರಾಗ ಶೈ 5ರಿಂದ 
81 ಭಾಗವಿತ್ತು. ಶೇ, 5.5ರಿಂದ 71 ಭಾಗ ನಷ ಲ ಪರಾಗವನ್ನು ತೋರ್ಪಡಿಸುವ 
ನ 
ಸಸ್ಯಗಳಿಂದ |ೃ ಹೀಳಿಗೆಗಳನ್ನು ಬೆಳ್ಳೆಲಾಯ್ತು ಮ್ತು ಈ. ಲಕ್ಷಣಕ್ಕೆ ಕಾರಣವಾದ 
ಫಲಿತಾಂಶಗಳ ವರ್ಗೀಕರಣವನ್ನು ಸಜ್ತ್ಪೇಷಣೆ ಮಾಡಲಾಯ್ತು. ಸಂಪೂರ್ಣ ಪ್ರಯಂಜೆ 
ತ್ವಿಕ್ಕೆ (ಬಿರಿಯದಿರುವಿಕೆ) ಒಂದು ದ್ವಿಪ್ತೃತಿ ಘಟಕಗಳ ಸಂಬಂಧ ಕಾರಣವೆಂದೂ, ಹಾಗೂ 
ಆಂಶಿಕ ಪ್ರಂಬಂಜೆತ್ತದ ಮೂರು ವಂಶದಾದಿಗಳು ಬಜದೃಚ್ಟಿ ಕವಾಗಿ ಬೇರ್ಪ ದಕೆ ಫಡೆ 
ಇಡ ಅ ಖ್ಥ್ಯೃ 
ಯುವುದರಿಂದ ಮತ್ಚ್ಯ ಪರಿಮಾಣಾತ್ಮಕ ವಿಧದಲ್ಲಿ ವರ್ಶಿಸುವುದರಿಂದಲೆಂದೂ ವಿವರಿ 
ಜ್ರ | 

ಸಲಾಯ್ತು. 

ಇತರ ದ್ವಿದಳ ಧಾನ್ಯಗಳು : ಕೆಂಪ್ರ ಕ್ಲೋವರ್‌ನ ವಿರುದ್ಧಾರ್ಥ ಸೂಚಕ 
ಯುಗ್ಧವಿಕಲ್ಪಿ ಸರಣಿಗಳಲ್ಲಿ, ದ್ವಿದಳ ಧಾನ್ಮಗಳಲ್ಲಿ ವಂಶವಾಹಿಗಳ ಬಂಜೆತ್ತದ ಇರವು 


ತಿಳಿದಿದೆ ಮತ್ತು ಆದನ್ನು ಪ್ರಪ್ರಥಮವಾಗಿ ದಿಲಿಯಂವ್‌ (1931) ವರದಿ 


ಜ್ತ 


ಗಿ ಧಿ 
ಹಾಟ ತ್‌ ಪಾ ರಾಕ್‌ (ಗೌ ೩ ಹಾರ ರಬ ಹಾ ಆ ೯ ಗ ಷ್ಠ ಡ್‌ 
ಮಾಡಿದು. ನಂತರದ ಪರಿಶೀಲನೆಗಳು, ಅಂತತ್‌ ಯವಗೃವಿಕಲೆ ಗಳು ಅತ ಬಕ ಸಂತಿ 
ಸ. 
ಹಾಟ 


ಹ ಲ ಟ್‌ ಕ ತ್ತ ರಾಸ ದೆ ವಾರ್ರ್ಷಾರ್ಯ ಗಿ ಕೂರ ಸದ ಇಡಿ ಸಾರಿ 

ಯಂ್ಲವಮುಂದು ಸೂಚಿಸಿದೆ. ಬಲ್ಲ ಕ್ಲೋವರ್‌ ನಲ ಅನಿವಿಿರೂಪತಗಿ ವಖಷ್ಯವಾ, 

೫ ಇತ್ತ ಡ್‌. ಎ ಇಗ್ಲದು ಇ ೧ ಓ ಒಂದೆ ತಾಸೆ ರಾ ಕಾರಾ 
ಆತ್‌ ಕು (1647, 041] ಜನ ಜುಪಿವನ ಯನ; '೮ಂದ ಆನೇ “ಶಯ ಒಂದು 


ಕ್‌ ಜೆ ರ ಡ್‌್‌ ಇಹಾಮೆ ಕದಾ ಜ್ರ್ಸ್ಸಡಾ್‌ ಹ ಸಾ 
ಯವಗ ಒವಿಕಲ್ಪಿ ಸರಣಿ ಕಾರಣವೆಂದು ಕಿಳದುದಿದೆ. 


"ಲಲಿಯನ್ನೆ (1951) ಮುತ್ತು ಆತ ಉದ ರಿಸಿರುವ ಹಿಂದಿನ ಕಾರ್ಯಕರ್ತರು 


ಆಸ 
ಜೌ ೯ ಡ್‌ ಇ ನಷ್ಟಂ ದ್‌ ಇಷ್ಟಿ ಪಾರಕ ಗತ್‌ ಕ್‌ ತ್‌ ತ್‌ 
ಆಕಲ್ಲೆಕೆ ಕೋರಸರ್‌ ಆತೃಧಿಕೆ ಸ'ಿಂಜೆತ್ಸ ದೆಂದು ಕಂದರು,. 80 ಸ್ಪಪರಾಗಸ ರ್ಶ 
ಕ ೧ ಶ್ರಿ 0 ಪೆ ಇವಿ ಜ್‌ 
ತರ್ಕ್‌ ಡೌ ಪ್ಲ ಸ ರು ಪರಾ ₹ ತ್ರಿಕ ದಾಡ್‌ ಅ ಷಡ ಶ್‌ 
ಸಸ್ಯಗಳ ವ್ಹನ 10.000 ರಿ ಒಬಿಪರ ಪಟ (ಅನ್ನು ಶಲೀಕಿನಿದಾಗ, ಬೇ ಕಚ್ಚು ವಿಕೆ 
ರಲಿ ಗ 
ಇವೆಲ್ಲ ರ ತಾನ ಸ್ಪ ಹಾಗ್‌ ಅರ ಕ ಷ್‌ ರ್ಣ ಸ್ರಕ್‌ ತಾಗ ಕಲಾಲ ಟ ತಾ ತ್ಕ ಎ 5 ದೆ 
ಶೇ. 0.06 ಭಾಗವೆಂದು ಕಂಡುಬಂದಿತ್ತು. ೫೯ ಗಳ ನಡುವದ 231 ಜೊತೆಗಳ ಜೊತೆ 
ಗ ಇಡು ಆ ಗಜ ಟೆ ಕ ಇ ಪ್ರಾ ಅಜಾ ಬ ಟ್ಟು ಜತ ಟ್‌ ಅಹಾ ಅಪಗ ಆಚ ಅನಿಗಳ್‌ 
ಓಜ ಮಯ ಬ. € ಅಾಭಾವಲರಿ ಪ ಫಗ ಓಜಲಿೌೌ ಹ 6 ಮಾಗು ಒಂ ಮರ್ಭ್ಯಪಟ ನ್ಮ 
ಕ ರ ಇರ್ತ ಡಡ ಹಾಲೆ ವ್ರ್ಫ ಲ? ಬ ತ 
ಒಂದು ವಿರುದ್ಧಾರ್ಥಸೂಜೀದ ಇರವನ್ನು ಸೂಚಿಸಿತು. ಅದರಥ್ತ್ಲಿ 13 ಏಿವಿಧಯು 


ವಿಕಲ್ಪಿಗಳು ಕಂಡುಬಂದದ. 


ನ 


ಮೆಲಿಲೋಟಸ್‌ ಅಫಿಪಿನಾಲಿಸ್‌ನಲ್ಲಿ ವಿರುದ್ಧಾ ರ್ಥಸೂಜಚಿಕ ಸ್ಪರಿಂಜೆತ್ತದ ಇರುವಿಕೆ 
ದು 


ಕಾರಾ” ತ ತೆ 
ಯನ್ನು ಗೆಟ್ಟಿಸ್‌ ವಂತ್ತು ಜಾನ್ಸನ್‌ (1944) ವಿವರಿಸಿದ್ದಾರೆ. ಎಂ. ಅಫಿಷಿನಾಲಿರ್‌ನಲ್ಲಿ 
ಇ ರ ಹಾ ಪಜ ತಾಸೆ ಮ 1 ಸಾನ 
ಸ್ವ ಮತ್ತು ಅನ್ಯ ಅನುರೂಪತೆಯನ್ನು ನಿಯಮಾಧೀನನೊಳೆಸಲು ಅನಕರಿಸುವ ವಿ 

ಘಾ ಹಾ ೨ 
ವಾದ ವಂಶವಾಹಿ ಸರಣಿಯೊಡನೆ ಸ್ಪತಂಶ ರಿಕ್ತ ಸ್ವನಿಷೇಚನ ಮಾರ್ಪಡಿಸುವಿಕೆಗಳ 
ಒಪ ಹ್‌ 
ತಾಗ 
ಕಾರ್ಯಶೀಲವಾಗಿದ್ದವೆಂದು ಸ್ಮಾಂಡಲ್‌ ಮತ್ತ ಜಾನ್ಸನ್‌ (1953) ಪ್ರಸ್ತಾಪಿಸಿ 
ಬ 


ಒಂದು ವಿರುದ್ಧಾರ್ಥ ಸೂಚಕ ಘಟಕ ಬಂ ಜೆತ್ತ ಸರಣೆಯ ಅಂಶವಾಗಿ 5% ವಂಶ 
ವಾಹಿಗಳನ್ನು ಪಡೆದ ಪ ಕ್ರಭೇದಗಳನ್ನು ಅಂತಃ2ಕರ “ದಾಡಬಲ್ಲ ಒಂದು ವಿಧಾನವ ನ್ನ್ನು 
ರಿಂಕೆ ಮತ್ತು ಜಾನ್ಸನ್‌ (1941) ವಿವರಿಸಿದರು. ಸೂ ಚಿಸಿದ ವಿಧಾನ, ಸಮಯುಗ್ಮಜ 


556 ಸಸ್ಯ ತಳಿಲಭಿವೃದ್ಧಿ ವಿಧಾನಗಳು 


ತೆಯನ್ನು ಪಡೆಯಲು ಅಗತ್ಯವಾದ ಸಮಯದವರೆಗೆ ಸ್ವನಿಷೇಚನ ವಂಶವಾಹಿಯನ್ನು 
ಬಳಸುತ್ತದೆ. ಮತ್ತು ಮುಂದೆ, ಇತರ ಮೂಲವಸ್ತಾಗಳೊಡನೆ, ಪಡೆದ ಸಾಲುಗಳ 
ಪರೀಕ್ಷಾ ಸಂಕರಗಳಿಂದ ಉತ್ತವಂವಾಗಿ ಸಂಯೋಜನಗೊಳ್ಳುವ ವಂಶವಾಹಿರೂಪಗಳ 
ವಿಯುಕ್ತನ ಫಲಿಸಿದನಂತರ ಈ ವಂಶವಾಹಿಯನ್ನು ತೃಜಿಸಲು ಆಯ್ಕೆಯನ್ನು ಒದಗಿಸು 
ತ್ತದೆ. 

ಬಿಳಿ ಕ್ಲೋವರ್‌ನಲ್ಲಿ ಪರಿಶೀಲನೆಗಳನಂತರ, ಸಮಯಬಗ್ಮಜ 5, ಸಸ್ಯಗಳನ್ನು 
ಮಾತೃವಾಗಿ ಬಳಸುವುದರ ಮೂಲಕ $/ ವಂಶವಾಹಿಯನ್ನು ಸ್ವ ಅನನುರೂಪ ಸಾಲು 
ಗಳಲ್ಲಿ ಸಮರ್ಪಕವಾಗಿ ಸೇರಿಸಬಹುದೆಂದು ಆಟ್‌ವುಡ್‌ (1945) ನಿರ್ಧರಿಸಿದ. ಆಂತಹ 
ಸಸ್ಯಗಳಿಂದ ಪಡೆದ ೯ೃ4ಗಳು ಚೈತನ್ಯದಾಯಕ ಮತ್ತು ಅತ್ಯಧಿಕ ಫಲವತ್ರತೆಯವು. 
ಹೀಗೆ ಅಂತಃಸಂಕರ ಅವಿಚ್ಛಿನ್ನ ವಾಗಿ ಮುಂದುವರೆಯಬಹುದು, ಸಾಕಷ್ಟು ವಿಶಾಲ ಸವಂ 


ಬ್‌ 

ಹ್ಹಿಗಳನ್ನು ಹೊಂದಿರುವಲ್ಲಿ ಮತ್ತು ಸ್ವಅನನುರೂಪ ವಂಶವಾಹಿಗಳನ್ನು ತೃಜಿಸುವಷ್ಟ 
ಸಮಯದವರೆಗೆ ಅಂತಃಸಂಕರವನ್ನು ಮುಂದುವರಿಸದಿರುವಲ್ಲಿ ಸಮಯುಗ್ಮಜ ಸ್ಮಿತಿ 
ಯನ್ನು ಪೀಳಿಗೆ ಪರೀಕ್ಷೆಗಳಿಂದ ನಿರ್ಧರಿಸಿ, ಸಮಯುಗ್ಮಜ 5( ಏಕಸಸ್ಯಗಳಲ್ಲಿ ನಂತಿರ 
ಆಯ್ಕೆಯನ್ನು ಮಾಡಬಹುದು. 

ಹುಲ್ಲುಗಳು : ಮೆಡೋ ಫಾಕ್ಲ್‌ಟೈಲ್‌, ನುಣುಪು ಬ್ರೋಮ್‌ಗ್ಟಾಸ್‌ ಮತ್ತು 
ಶಿಖೆಯ ಗೋಧಿ ಹುಲ್ಲುಗಳ ಸ ಓನಿಷೇಚನ ಪರಿಶೀಲನೆಗಳಲ್ಲಿ, ಚೆಂಗ್‌ (1946) ಪೀಳಿಗೆ 
ಗಳ ಪರಿಶೀಲನಗಳಿಗೆ ಸಾಕಾಗುವಷ್ಟು ಸ್ವಸಂಕರ ಬೀಜಗಳನ್ನು ಅನುಕ್ರಮವಾಗಿ, 24 
ರಲ್ಲಿ 23, 29ರಲ್ಲಿ 19 ಮತ್ತು 34ರಲ್ಲಿ 3 ಸಸ್ಯಗಳು ಉತ್ಪಾದಿಸುತ್ತವೆಂದು ಗಮ 
ನಿಸಿದ. 

ವಿಸ್ಕಾನ್ಸನ್‌ ನಡೆಸಿದ ಮಾಡಿಸನ್‌ನಲ್ಲಿನ ಬ್ರೋಮ್‌ ಹುಲ್ಲುಗಳ ಏಕಸಸ್ಮಗಳಲ್ಲಿ 
ತೆರವು ಪರಾಗಸ್ಪರ್ಶದ ಬೀಜ ಕಚ್ಚು ವಿಕೆಯ ಪರಿಶೀಲನೆಗಳಲ್ಲಿ, ಸಸ್ಮಗಳು ತಮ್ಮ ಪ್ರತಿ 
ಕಿರಂಹೂವುಗಳಲ್ಲಿ 0.19ರಿಂದ 6.91ರವರೆಗೆ ಬೀಜವ್ಯತ್ಕಾಸ ಪಡೆದಿದ್ದವು. ಇತರ 
ಸಸ್ಯ ವಸ್ತುಗಳಲ್ಲಿ ಪರಾಗ ನಿಷ್ಟಲತೆಯ ಶೇಕಡಾವಾರು 4,7ರಿಂದ 93,3ರವರೆಗಿನ 
ಅಂತರಪಡೆದಿತ್ತು. ನಿಷೇಚನದಲ್ಲಿ ಅಥವಾ ನಂತರದ ಬೀಜ ಪರಿವರ್ಧನೆಯಲ್ಲಿ ಪುಂ 
ಮತ್ತು ಸ್ತ್ರೀ ಎರಡರ ಲಿಂಗಾಣು ನಕೋಶ್ಪತ್ತಿಯ ವ್ಯಾಪಕ ನಿಷ್ಫ ಲತೆಯನ್ನು ಈ 
ಮೌಲ್ಯಗಳು ಸೂಜಿಸುತ್ತವೆಂದು ಕಂಡುಬರುವಂತಿದೆ. 

ಚೀಲಾವೃತವಾದ 1000 ನುಣುಪು ಬ್ರೋಮ್‌ ಹುಲ್ಲು ಸಸ್ಯಗಳಲ್ಲಿ, 206 
ಮಾತ್ರ ಪ್ರತಿಯೊಂದೂ 3 ಬೀಜಕ್ಕಿಂತ ಅಧಿಕ ಬೀಜ ಕಚ್ಚಿದವು. 199 ಸಸ್ಯಗಳಲ್ಲಿ 
ಬೀಜ ಕಚ್ಚುವಿಕೆಯ ಎಚ್ಚರಿಕೆಯ [ಪರಿಶೀಲನೆಯಿಂದ, 0 ಯಿಂದ 166 ಬೀಜಗಳ 
ಹರವು ಇರುವ ಪ್ರತಿ ಪುಷ್ಪಮಂಜರಿಯಲ್ಲೂ 7 ಬೀಜಗಳ ಸರಾಸರಿ ಏಣಿಕೆಯ 
ಫಲಿತಾಂಶವೇರ್ಪಟ್ಟಿ ತು. 


5) 


ಮೇವು ಬೆಳೆಯ ಅಭಿವೃದ್ಧಿ 


ಕ್ಕ 
ಇ 


ಕೆ 


ಹುಲ್ಲು ಸಸ್ಯಗಳ ಒಂದ 
ಪರಾಗಸ ರ್ಶ) ಪಂಗಡಗಳೊಳ 


ಬ್ರೋ 
15-ಸಸ್ಮ (ತೆರವು- 


]4_ಸಸ್ಯ (ಅಂತಃಶಂಕರ) ಮತ್ತು ಒಂದು 


ರ್‌ ಅನುರೂಪತೆಯ ಪರಿಶೀ 


ಇ 
ಓಕ್‌ 


ಸಿ 
7ಃ ಆಂ 


ಇವಿ 


ಲಲ್‌ ಸಂಕರ ಮಾಡಿದ. 


ಇನ ರ ಗಾ 
ಚೋಜನಿಗಳ ಡಿಕ 


ಡ್‌ 


ಎಲ್ಲ ಸಂ 


ಲನೆಗಳಲ್ಲಿ, ಆಡವ್ಸ್‌ (1953) 


ಸ್ಮ ್ಷ್ಷಿ 
1 | 
ಇಇ) 
128 
೫ ತ 
1 (ಕೆ 
ಟ್‌? 
ಜ್‌ 
ಜಿ ಉ್ಲ್ಚೃ 
ಬ ಟ್‌ 
ಜಗ್ಗಿ 
ಚ ಭಿ 
ಗ ಐ 
ಗ್‌ 
1 
ಬೀ ಗ್ದ] 
11) ಣ್‌ 
ಭೆ ಇ] 
ಇ] 
ಚೆಟ್ಟಿ 
ಇ “ಭ್ರ 
ಟ್ರ 
ಇ 
1 
ಜ್‌ 
ಸೀ 
ಸ ದು 
ಜಿ 
8 
(ಇ ಖು 
ಛಿ 
ಇ (ಟಿ 
ಇ ಸ್ನ 


ಬ್ಲ 
43 


ವತ್ತಿ 


ಲ 


ಇ 


ಸಂಕರಗಳ 


ಗಳನು ಲ 


ಔ 


ಸಸ್ಯಗಳು 


ಗಳೊಳಗೂ 


ಗಾ 
ಓರ 


ಇ ಶ್ರದ” 
ಫ್ರಿ,ಅಫಂಗಿ 


ಗ್‌ 
ತ. 
ಬ್‌ 


ಸೌ 


2 ದೃಢಪಡ 


ದ 


ಆ 
ಹ ಪು ಗಾ 
ಯು ಗಮನ 


ನ 
ನ, 


ಪಟರ 
ಟ್ರ 


52£ ಗ 
ಡ್‌ ಟು 
1 "೯ 
ಗ 
ಸ ಬಸ 
ಬೆ 
ಹ ಗ 
ಡ್‌ 
3 ಟಿ 
1೫ 
ಉಳ್ಳ ಡು 
ಚ 
"ತಟ 
ಗ ಕೆ] 
ಜು 
ಟಿ 
ನಶ್ಯ 
2 6% 
ಆ 
ಚ 
) 
ಡಿ ಣ್ಜಿ 
13.0 
ಲ ಚೆ 
ಡಿ 
ಏಗ 
3) 
ಕ್ಕ)£ 2 
3 
ಆಗ್ಗೆ 


ನ್ನತೆಗಳು ಕಂಡುಬಂದವು. 


ನೆ 


ನಾರ್ಹರ್ಭಿ 


ಘಿ 


ಧಿಕ ಗವ 


ಶ್ರ 


ವಿಕೆಯಲ್ಲಿ ಅತ್ಯ 


ಶಿ 
ಜಿ 


ನ ಬೀಜ ಕಚ 


ಕ) 


ಮೇಲೆ 


ಷು 
ಟು 


ಕಿ_ಯೆ_ಂ ಬೀಜಕಡು ವಿಕೆಯ 


ಕ್‌ 


ಬ 


೫ಕ್ಕೆ 
ಕ್ಸ್‌ 
1 

1] 
(1 
1 ೬ 
[ “ತೆ 
11 ವಿ 
ಬ್ರ ಕೆ 
1 
132 7) 
ಆ ಟೌ 
13 
1 (3. 
1 
| [1 
ತೃ 

ಗ. 
ಹ ಟಿ 
0 
ಜೃ ್‌ 
೭ ೫ ಐೌ್ದ್ಗ 
ಗ 1 
3 (ಟ್ಟಿ 
14 
ಹ 10] 
ಗ ಟ್ರ 
ಜ್‌ ದ್‌ೆ 
ವು 1 
ಡಾ ಎ 
(2) 1೫2 
ಖೃ್ಗೆ 
1 
ಆಡಿ ಗಲಿ 


ಿಸರಿಸಿದ ಬೀಜ 


ಡಸ 


ಸಂಯೋಜನೆಗಳಲ್ಲಿರಂವ 


ನನೆ 


ರ 


ವ್ಟ್‌ ಕಾಫ 
ಜ ಶ್ರ ಅನುಂರ ೫೧೧4 


ಕ್ರ 


ಹ 
ಇ 


ನು ಶೇಕಡಾವಾರು, ಆದರ ಆ 


ನ್ನ 


ಜ್‌ 
ಹ] 
ಇ” ಕ 
೫೬1 
“ತೆ ಸ 
4 
ಸ 
ಛ್‌ ತೆ 
ಹ 1] 
| ಟ್ಗಿ 
11 
2 1ಬಿ 
ಡ್‌ ಯೌ 
ತೆ 1 
(ಶ್ಚ 
ಇಂ 180 
ಸ] ತು 
ಡಿ 52 
ಸ್ರಿ 
ಭೆ 
೫ ॥ 0 
ಚ್ಟ 
4 ತ 
12 1 
ಕೃ) 4 
ಸ 
ಸ ಹ 
ಜಿ 
ಗ) 
ಗ 
[ಜ) 
ಡೆ 


ವಿಕೆ ವಿಂತಿ 


ಷ್ಣ 
ದ 


ಕ ಜೊತೆಗೂಡ 


ಜರಕಾದ್ಸ ಛೆ 
ತ 


ಆದರಿಂದ 


್ರಿ. 


ಗೊಳಿಸಲ್ಪಡುತ್ತದೆಂದೂ ನಿರ್ಧರಿನಲಾ 


ಇಳಿಗ್ಲಿ 
ಟಿ 
ಕ) ಕೆ 
(1 
ಹ ಗ] 
ಚ. 18 
ಕ್‌ ಟ್ಟಿ 
ಗ] 
ಳ್ಳ ಜಾ 
131 
ನ 

(1 
ಚೆ ಟೆ 
ಇಗೆ 
ತ್ತೆ 
ಕ 

ತೆ 


(1952), 


ವಿಲ್ಲೀ ಮತ್ತಿತರರು 
ಮತ್ತು ಅನ್ಯ ನಿಷೇಚನಗಳ ನಡಂವೆ ಅತ್ಯಧಿಕ ಗ 


ಷೇಚನ 


ವರ್ಷಗಳಲ್ಲಿ ಸ್ಲನಿ 
ಣಿ 0 


ತ್ಯ ತ ಹಾಗ ಕಾ 
ಗಳಲ್ಲ ಅನುಕ್ರ ವು 


ಜಾ 
ಹ್‌ ಗ್‌ 
ವ 


ಸಿದರು, ನುಣುಪು ಬ್ರೋಮ್‌ ಹ 


ರ 
ಕ 


ಡುವೆ 0.78ರ 


ತ 
ಗಿ 


ರ್ಕ್‌ (1925) ಅನಂಕ್ರಮ 


ಬೀಜಕಚು ವಿಕೆಯ 0 


ಕ್ಷ 


೭ ಪಡೆದರು. 


ಕೆ 


83ರ ಒಂದು ಸಹಸಂಬಂಧವನ 


ನ 


ಪ್ರಲತ್ನಕ್ಕಾಗಿ ನ, ಪ 
ಓ ಫಡ ಜು 


ರ್ಸ್‌ (1945) ಪಂದಿ: 


ಮ್ಗೆ ಕಯ 


ತಳಅಭಿವ ೈದ್ದಿ ವಿಧಾನಗಳು 


೩ 


558 


ಸಂಕರ ಪೀಳಿಗೆಗಳ 6483 ತೊ 


ಡೆ ಕೆ ತ 
ಕ ಯಯಿಂದ ಗಂದಂ ಬಂಜೆತ 


ಸ 
ನೆ 


ಧಾರ ಕ 


ಹಂ 


ಕ್ಷ 
ಹ 1... 


ಎ ಅ ರಾ ಬವಾಷ ಬ ಹ ರ ಇತ! 
ನಿಯಮಾಧೀನಗೊಡಿದೆಯೆಂಬ 


ಆ 


ಬಾ 


ಇದ ಡ್‌ 
ತ ಭಟ 


೭ ಭಾಗ ಆ 


ಟ್‌ 
ನು 


ಕಾರಾ ರ್ಥಾಧಾರಾದ್ದ 
ಇ ಬ ಧೀರರು ಟು 


ಾೂಡಲಾಯು, 


ಒಂ 
3) 
ಇ] ಖಿ 
೯) 
ಚೌ 
೫ 
ಜು 
ಒಗೆ ಬಿ 
೩ನ ಜ್ಲ್ಲಿ 
1 
೯್ಠ್ತ 1 
1 15 
1 
ಗ್ಗೆ 
ಸೆ ೫ 
ಜತೆ 
ಜ.1 
ಗ್‌ 
2 ( 
ತ ಸ್ರ 
ಜ್‌] 
ವಿ ಇ 
ಲ್‌ೆ 
ರ 
ದ್ದು 
ಜ್‌. 
ಬಿ 
1 
ಬಿ 13 
ಟ್‌ ತೆ 
ಒಲಿ ಖ್ಲ 
ನ ್ಲಿ 
ತ 
42 72 
ಚಿ ಬೆ 


ನ್ನ ಣೆ 
1 
ಸ್ಪ | 
4 
"4 
1". 3) 
12 ಡಿ 
ಟಿ ತು 
ರ ಚೆ 
(ರ 
ಕೆ) ನಿ 
ಟಟ 
ಆ ಛೆ 
ಗೆ ಗ 
ತ್‌ 
ನ 
1 
ಲೆ 
11 1 
1] (೧ 
ಡಿ ಜು 
ವ (ಸೆ 
4! 
ಇ 1 
। 1೬ 
೫ ಡೆ 
ಹಪ (1 
11) 
2 ್‌ 
( 1 
ಳ್ನಂ ಆ) 
ಜು ಬ 
ಗುರ್‌ 
ನ್ಬ 
೫] 
ಆ ಕ್ಕ 
1 
ಬ್‌ 


ಕಾ ಹ 
ಪರಿವರ್ಧ ನಿರಿ 


ಕಾಯಕ 


ಇ ಬ 
ಡೆ 0 
( 1 | 
1 ಟ್ರ 
57 ೬೮ ಕ್ಲ 
| ತ 
11೫ 
ತಿ 1 
[ಬ 3 1] 
ಇ. 8೨ '' 
ಇ) 
ಬ ಟು ತ) 
ತ] ಲ ಟ್ಟ 
ತೆ ಭಿ ಗ್ಯ 
“ಗ ಟು 1 
ಟ್ಟ ಟು ಒ) 
೯ ಳು 1 
3 1 
1?” 
ು 127 
ಕು 
ಣ ಬಬಲ್‌ 
ಬಿ ಗೆ 1 
ಛ್‌ ಎ 3 
ಬಂ ಜ್ಯಾ ಸೆ 
ಇಟ ಸ್ಸ್‌ ನ 
( 1 ನ್ಟ 
ಟ್‌್ಮೆ ನಿ 
ಬಟ 1 
13 1 5 
ಳ್‌ ಟಿ 
4। 
[ ಜಾ ಓ? 
3 [ತ 
ಬ [| (1. 
(2 ಳ್ಟ ಜ್ರ 
ಸ 12 ಖಿ 
ಚ 
03 
ಬಿಗ್ಬಿ 
1. ಬ್ರ 
ಇ `ಏ21|೮ 


ಜಾ 
ಟ್ರ ತ 
(1 
ಕು ಐ 
ಟಿ 
ಟ್ವ್‌ 
ಗ್ಳ 
1 0 
|] 
ಗ್ಗೆ 
(1! 
(1 
11 ಜೇ 
ಜ.]) 
33 3 
ಜ್‌ ಛ್ಲ 
ಟ್‌ 
(1 1 
ಬಡೆ 
ಜ್‌ ಡಿ 
| 
`ೆ 
ಳೀ ್ರ 
ಸ ಯ” 
೫ ॥ 
75 
ತೆ ಸ) 
( 
ಬ 
1] 1 
ಟ್‌ ಹಾ 
ಇಡ 12 
ರಡಿ | 
೩)॥ ಟಿ 
| ಟಿ 
10 ತ್ಯ 
ಗ್ನ್‌್ಗ 
ಜು 
“2 ೌ 
2 12 


ನಿ 


ಮರ್‌ ದಾನಿ 
ತ 


ಒತ್ತಡ 
ಕ್ಯ 


ದ 


ಹ್ತ ನಲ್ಲ 
ಗ್‌ ಗ್‌ ಗ್‌ ಬಗ 2 


ಗ 
ತೆ 
೯ 


ಎರಗಿದೆ ರ್ಸ್‌ ಕ್ಯ 
ವ) ತುದ ಒಟ ಟ್‌! 


ಶಾ) 


ಹ 


ಗ ಆ ಆದ 


ಹ ಗ 
ಇರಲು 


ದ ಹಾಗ: ದೀ 


3 
ನ 


ಬಾ ಷ್ಟ 
ದ ದ 


ಯಾಗಿರಬ 


ಹ ಇಕುಗ ರ ಇಂ ನಡಾ 
ಯ ಲ್ಪ ಲ್ಲ್ಮ 


ಎ 
ಸ 


ಸ 
ಕ್ವಾರ್ಟರ್‌ ಘಾ ಧ್ರಣರ್ಣ 
ಎಕ ಯ್‌ 


ಕಾರ್ಯ 
ಕ 


ಕಾಸ್‌ ಇಲ್ಲಿ 
ಆರೆ 5೮೦ 


ಹ 





332173 
ಗಿ ಷಿ 
1 (ಟ್ಟಿ 
ಒಳ್ಗ ೯ 
ಒಂ ಂೀ“ಭ್ರಾ 
೩) 
| 
ಬ್‌ ಕ 
ಡಿ ಕ 
23 ತ 
ಜಗ ೧ 
1% 
೫) 
ಪಿ 
` 
3 
ತಲ "ಗ್‌ 
ಶಿ ಭು 
ಗೆ 8) 
3 ದು 
ಸ  ಫಿಕ್ಷೆ 
ಇ. ಡೌ 
[್ಷ್ಲ ಆ 
ಗಾರ್‌” 
೯2 
(1 1 
ಸ್ಟ 
ತೆ * 
13 
ಕೃ)॥ 
ಜಿ 
ಚೆ ಚೆ 
1) 282 
ಟು ( 
ಡ್ನ 
ಇ 
ದ ಛು 
ಛೆ 
1 
3) 
ಕೆ 
(2 


ದೆ 
ಛಃ 
ಈ 


ಹ ಟಕ್ಕ 


ಡಾಕ್‌ 


5್ಕ್‌ 
ರ್‌ 


ನಿಗಿರಿದ ಗೌಡ ಕ ಕ್‌ 
ಉತ್ಪಾದಿ ಲ 


ಣಕ ಪರಾ? 


ಕ್‌ 
ಭ್‌ 
ಕೆ 


ಆಂತಃಸಂಶರಣಗಳೆ ಪರಿಣಾಮಗಳು 


ಹೋ ಗತ 
ಪಡದಂಹ 


ಗ 
ಆ 


ಹ ರ ಲ ಲ 
ಇ 


ಕಾಲರ್‌ ತಾ ಒದ್ದ 


ಸ್ಪಸಂಕರ 
ಛು 


ಳದಲಿ 
ರ್ಗ) 


ಟ್‌ 


ನ 
ಮಾಡಲಾಗಿದೆ. ಮುಸುಕಿನ 


ಗಳನ್ನು 


ಗೆ ಸರಿಸ ಎಂದಾದ 


ನ ಡಾತವ 
ಲ ಒರ ವಃ 


ರವು ಪರಾಗಸ್ಪರ್ಶದ ಜು 


ರದಿ ಮಾಡಿದ್ದಾರ. 


ಆ 
ಭ್ರ? 


ವ್‌ ಇರ 
ದ 
ಬೀ 
ಕ [3 
ಆ ಐ 
ಜೂ 
ಟು 
ಎ 
ಟ್ರ 
ಕ 

ಕು 
1 4 

"ವಃ 
 ್ರೆ 
ಟಿ ಬದ್ದೌ 
ಟಿ 1 
ಗ್ಗ 
“ತ 
ಜ್‌ ಇ 
ಬ 
೫ ನ್ಯ 
1 
1 
ಜಃ ಜ್ಞ 
3.) ಡಿ 
ಬ 
ಡ್‌ 2 
ಜ್‌ ಧಿ 
ಚಿ ಬಿ 
ಸ್ಹ 11 
ಬತ 
ಹ್ಗ ೪2 
1332 2 
ಸ 
1 0್ಯ 


559 


ವ್ಹದ್ರಿ 
ಆಟ 


ಮೇವು ಬೆಳೆಯ ಅಭಿ 


ಸಾಕಾಗುವಷ್ಟು 


ಕಕ 
ಬು 


* 
ಒರ್ಧರಿಸ£ 


ಸಂಕರಗಳ ಪೀಳಿಗೆಗಳ 


ಡಿ 


ಆ೦35 


ತಾನ್‌ 
ಜ್ರ ರ೯ 


ಷು 
ಗ್ಯ 


ದ್ರಿಯ 


ಈ 
ಸಂಕರಗಳ 


ಮಾಯಕವಾಗನು 

ಗಂ ಅ ಬ ಜನ ಇರ್ಲೀ 
ಬಾ ಾದ್‌- 
ಆಂತ 


ಸ್ಥ 
ಯಗ 


ಕಾತ್‌ ಟ್ಟ” 
ಪದಾ 
ಸ್‌ 


ಭಕ 


ಬೆ ಅವಿ 
ದರ್ಯಾ 


ಕ 
ಬಾ 


ಬಾಗ್ಲಾ 
ಫಿ 


ರ್‌ ದಾರ ಒಟ್ಟ ವರಾ ಚ್ಟ 
ಸಓಿಬಿನನ ದ ಅಧ 


ಗಳಲ್ಲಿ 


ಕಯ 


ಕ 
ಓಟ 


೯ (1934) 


ಡ್‌್‌ 


ಹಡ ಸಾಯಲಿ 


ಹೂ ವೈ ರಾಳ ಇಲ್ಲು ಕೆಯ ಸಟ್ಟುಗ ಯಾ ಧರಾ ಕಸ ಹುರ್ಯಕರ್‌ ಯ 
ವರವಿಮಾಜ ಒಂಟ ದಿಲ್ಯಾ ಶಿ ವಲ್‌ 


ಟಾ 


ಹ 


ತೆಗಳನ 


ತ 


ನ 


ವ ಗ್ರಾಜ 
ಟಾ 


ದರ 
ಬ 


ನೆ 
1 


7 


ಹ ವ್ರ (1 ಭಾಷ ಕ ಅೃಶ ಕ ಸ್ಟಾ 
ಪರಿರ್ಶಿಉನ ಯ ೈ ತರ್‌ ಬಲಯಲ 


ಕ್ಲೆ 
ಕು 


ಇ ಗಾ 
ಬಿ ಮಟ? 


೯ 
ಜಿ 


ದಾ 
ಹಫ್ರ 
ಧ್‌ 


ಎ ಡಿ 33 
12 0 ಗು 
ಗೆ: 
ಜೆ. 
| 1 ಬ! 
ಟೆ 
1 ಟ್ಟಿ 
16 
1 ೫ ಕ್ಭಿ 
13 (0 
ಆ (೪. 1) 
ರ ದೆ ಸ್ಸ 
ಜಟ ್ಯ 
( ಲ 
೩ ಸ 
ತ್ನ 
ಚ್ಟ 
132 12 
1 ಟ್ಟ ಸ 
1 1 ೫1 
ಗೆ ಸ 
೫1 ೫೯೪೯ 
(ಬೆ (2) ಕ) 
ಲ 14 1 
(1 
ಟೆ ಟ್‌ 
ಟ್‌ ಗ 12 
(1. 1% ಟಿ 
ಸ 
೫7 1) ೭ 
೪ ಜೈ ಟಿ 
ಚ ಣ್ತ 135 
ಬೃ ಕ 
ಕ್ಲಿ 
ಗ 1 
2 ಸಜ 1೫ 
ಲಿ ಶಿ 


ಬ್ಲ 
ತೆ” ಬ 
ಡಿ 
ಇ] 
(1 
ಸ 
4) ನೆ 
ಡು 
ಗ 
೫) ಟೆ 
ಛೈ 
೭ ಓಟ 
ಗ 
ಟ್‌ 
೨3 ಎ 
ಹ 
1] ಆ 
2]? 
ಟಂ 
ಹ “ 
ಇ. 1 
ಗಃ 
ತ್‌್‌ 
ಇ 
ಗ್‌ 
ಈ 
ನೃ | 
ಜು [ 
ಎಫ 
| 
ಟೆ 
1 
32 
0 
1 ೯ 


ಗಿ 


ಹ್‌ 

ಹಾಗ ಭಟ 
ಸುಟ್ಟರು 
ಶೆ 


ಕ್ರಾಸ್ತ 
(/ 


ಗಳತ 
ಜು ಇತ್ತ 


ಗಾ 
ಬಿಡ 
ಗ್‌ 
ಮರಾಣಕ ಇಷ್ಟ್‌ % 
ಕಲದ ಜೆ 


ಪೆ ನೃ ಸಾಲುಗ 


ತ 


ಮತ್ತಿತರರು: (1942) ಆ 
ನೆಯ ಹೊ ತ 


ಚಾ ಗಾಗ 
ಅರಮ 


ಹ್‌ 
ಟೆ ರಗ್‌ 


ಓ 


ಗವ ಬಟಾ ಂ 1 ಇಾಜಾ ಬ 
ತವ ಅಘ ತ 2 


ಇ 
ಒರ 


ಸಥ ತಡ್ಣು 
ಗಂ 


ನರಾ 
ನ 


ಗ 
ದ 


ಪಗ ಡಾಗೆ ೩ 
ಇ ಬೆ 


ಯಾಗಿರುವುದೆ 


ಇತಿ 
ಧ್ರ 


ಕಡ 


ಇಗ ಾಗದಹು 
ಎ ವ ಹೋಗಿ ಸರಬ" 
ಜ್‌ ಧಿ 


ಇ. 


ಡಾ 
ಒಗರಾಪ 


(3) 


ಬ 


ಎ ಇಬ ಹ 
ಬೀಜ ಇಳುವರಿ ಇನ್ನೂ ಗೆ 


ಇ ದು 
ಹ ಕ್ಷ 
1೦ 
ಅಕೆ ರಹ 
ತ 
[2 ಜ್‌ 
ಹೊತ್ತ ಗೈ) 
ಸ 
ಗ! 
ಯ) 
172 ೧೧ 
ಕೃ) 
3 12 
ಬೆ [ೈ 
13 [್ರ 
(ಟ್ಟೆ 
() 0 
1 ಗ 
ಗೌ 
ಡಿ |) 
ಜ್ರ 
1 
ಜ್‌ ಥಿ 
1] 
ಸೆ ಪಕ್‌ 
ಸಟ ಬುಕ 
ತ್ಸ 
7 ಹೂ 
" ಗ್ನ್ಕ ಜಡ 
3 ಶ್‌ 
ಶ್ಯ 
ಕ 
12 ಟ್ರ 
2 ಗು 
1 2 
3. (ಇ 
ಸಿ 
ಹ] 
ಗ್ರ 
1 


ಜನ್ನ ದಾತ್ಮಗಳಿಗಿಂಂಲೂ 
ಲ ಕ್ರ 
ವು. ನಾ ಕಾ! ಜಟ್ಟ ಯಿ ಲ 


"೬ ಒರುರಪುಷ್ಮ 


ವ 


ಟಟ 
ಓಪ 


ನ ಬ 
ಬಕನ 


ಎರ ಧಾ (ಣ್ಯ ದಲ್ಲಿ 
ಅರ್ಯ ದ್ಯಾ ಗ್ಕ 
ಅರ್ದ ದು ದು 


ಎ. ತಿ 
ಎನಿ ನಸ 


ದಷ್ಟು ಕ್ರ 


ಇ 


ಭ 


ಶೀ. 30 


ಗ್ಶಿ 


ಯಾ 


ಸರಾಸರಿಂ 


560 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಂತತಿ ಅಂತಃಸಂಕರಣಗಳ 4 ಸಾಲುಗಳಲ್ಲಿನ 102 ಸಸ್ಯಗಳಲ್ಲಿ, ಜನ್ಮದಾತೃಗಳೊಡನೆಯ 
ಹೋಲಿಕೆಯಲ್ಲಿ ಚೈತನ್ಯ ನಷ್ಟ ಶೇ. 40೧ ಭಾಗವಾಗಿತ್ತು. 


ಏಕ ದೇವು ಇಳುವರಿ 


ಊಹಾತ ಕ 
`ೂಹಾತ್ಮಕ 


ನ್‌ ಮೇವು ಇಳುವರಿ 


ಇಳುವರಿ ಶೇಕಡಾವಾರು 


ಊಹಾತ್ಮಕ ಬೀಜ 
ಇಳುವರಿ 





0 1 2 ತ ತೆ ಥ್ರ 6 
ಸ್ವಸಂಕರ ಸಂತತಿಗಳ ಸಂಖ್ಯೆ 

ಚಿತ್ರ 52, ಒಂದರಿಂದ ಎಂಟು ಸಂತಶಿಗಳವರೆಗೆ ಸ್ವನಿಷೇಚನಕ್ಕೆ ಒಳಪಟ್ಟ ಆಲ್ಫಾಲ್ಟಾ 
ದಿಂದ ಪಡೆದ ಮೇವು ಮತ್ತು ಬೀಜಗಳ ವಾಸ್ತವಿಕ ಮತ್ತು ಊಹಾತ್ಮಕ ಎಕರೆ ಇಳುವರಿ (ಟಿಸ್ಜಾಲ್‌ 
ಮತ್ತು ಇತರರಿಂದ 1942). 


ಟಿಮೋತಿಯ ಕೆಲವು ಸ್ವಸಂಕರ ಸಾಲುಗಳು ವಾಣಿಜ್ಯತಳಿಗಳಿಗಿಂತಲೂ ಅಧಿಕ 
ಇಳುವರಿಯನ್ನು ಕೊಡುವವೆಂದು ಹೇಯ್ಸ್‌ ಮತ್ತು ಕ್ಲಾರ್ಕ್‌ (1925) ಗಮನಿಸಿದರು 
ಮತ್ತು ಉನ್ನತ ಇಳುವರಿಯ ಸಂತಶಿಯನ್ನು ಪಡೆಯಲು ಅಂತಃಸಂಕರಣ ಒಂದು 
ವಕಾರ್ಗವೆಂದು ನಿರ್ಧರಿಸಲಾಯ್ತು, ವರ್ಣತಂತು ಸಂಖ್ಯೆಯ ಅತ್ಯಧಿಕ ಭಿನ್ನತೆಯ 
ವ್ಯಾಪ್ತಿಯುಳ್ಳ ಒಂದು ವಿಶಾಲ ಮೈದಾನದ ಪ್ರಭೇದ ದೊಡ್ಡ ಬ್ಲೂಸ್ಟೆಮ್‌ 
(ಆಂಡ್ರೋಪೋಗಾನ್‌ ಫರ್ಶೇಟಸ್‌)ನ ಅಂತಃಸಂಕ೦ಣದ ಪರಿಣಾಮವನ್ನು ಲಾ ಮತ್ತು 


ಮೇವು ಬೆಳೆಯ ಅಭಿವೃದ್ಧಿ 561 


ಆಂಡರ್‌ಸನ್‌ (1940) ಗಮನಿಸಿದರು. ಆಂತಃಸಂಕರಣ ದಲ್ಲಿ ಸಾಮಾನ್ಯವಾಗಿ 
ವಿಶಿಷ್ಟ ಮತ್ತು ಆನುಕ್ರಮಿಕ ಜೈತನ್ಯ ಮತ್ತು ಫಲವತ್ತತೆಯ ನಷ್ಠ 
ಜೊತೆಗೂಡಿದ್ದರೂ, ಪ್ರತಿಕ್ರಿಯೆಯಲ್ಲಿ ಸಾಲುಗಳು ಗಣನಾರ್ಹ ವ್ಯತ್ಯಾಸ ಹೊಂದಿ 
ದ್ವವು. 

ಬ್ರೋಮ್‌ಹುಲು, ಮೈದಾನ ಫೆಸ್ಮ್ಮು ಮತ್ತು ತೋಟಹುಲುಗಳ ಸ್ಪಸಂಕರ 
ಸಾಲುಗಳಲ್ಲಿ 2 ವರ್ಷಗಳ ಅಥವಾ ಅಧಿ 
ಮತ್ತು ಹಿಡ್‌ (1943) ಲಕ್ಷ್ಮ 
ಸರಾಸರಿಯಾಗಿ ಚೈತನ್ಯ ಬಹುಮಟ್ಟಿಗೆ ಕಡಮೆಯಾಗಿದ್ದರೂ ಕೂಡ. ವಾಣಿಜ್ಯ 
ಹೋಲಿಕೆಯವುಗಳಷ್ಟೇ ಚೈತನ್ಯ ದಾಯಃಕವಾಗಿದ್ದವುಗಳೆಂದು ತೋರ್ಷಟ್ಟ ಕೆಲವು 
ಸಾಲುಗಳನ್ನು ಪಡೆದರು. 

ಮರ್ಭಿ ಐುಂತ್ರು ಆಟ್‌ವುಡ್‌ (1953) ನುಣುಪ್ಪ ಬ್ರೋಮ್‌ ಮುಜುಗಳ 1 
ಸಂತತಿಗಳ ಕಿ ಮಾಡಿದ ವೀಕೃಣೆಗಳು. ಎ 
ಕಟಾವಿನ ಚೈತನ್ಮಗಳಲ್ಲಿ ಮಾದರಿ ತಳಿಗೆ ಶೇ. 
ಉನ್ನತವಾಗಿತ್ತೆಂದೂ ಮತ್ತು ಶೆ. 20 ಭಾಗ ಕಂಡು ಚುಕ್ಕೆ ರೋಗ (ಪೈರನೋ 
ಫೋರು ಟ್ರೋಮೈ)?)ಕ್ಕೆ ಮಾದರಿಗಿಂತಲೂ ಅಧಿಕ ಪ್ರತಿರೋಧ ಪಡೆದಿತ್ತೆಂದೂ ತೋರ್ಪ 
ಡಿಸಿದವು. 1 ಪೀಳಗೆಗಳ ಎಲ್ಲ ಲಕ್ಷಣಗಳೂ ಮತ್ತು ಅವುಗಳ ಸಮರೂಪತೆಯನ್ನೂ 
ಗಮನಿಸಿದಲ್ಲಿ, ಜನ್ಮದಾತ್ಮೃ ಕ್ಲೋನ್‌ಗಳ ಶೇ. 10 ರಿಂದ 20 ಭಾಗ ಮಾದರಿಗೆ ಉನ್ನತ 
ವಾದವೆಂದು ಭಾವಿಸಲಾಯ್ತು. 

ಶ್ಲಿಯಾಂಗ್‌(1944) ಚೈತನ್ಮದಲ್ಲಿ $ 
ಉನ್ನತ ಮತ್ತು ಇತರ ಲಕ್ಷಣಗಳಿಗೂ ಸಮರೂಪತೆ ಅಥವಾ ಉನ್ನತೆಯಿರುವ 
ಬ್ರೋಮ್‌ ಹುಲ್ಲಿನ ಸ್ವಸಂಕರ ಸಾಲುಗಳನ್ನು ಪಡೆದ, ವಿಸ್ಕಾನ್ಸಿನ್‌ ಪ್ರಯೋ 
ಕೇಂದ್ರದ ಸಹಕಾರೀ ಕಾರ್ಯದ ಅಪ್ರಕಟಿತ ಫಲಿತಾಂಶಗಳಲ್ಲಿ ಸದೃಶ ಫಲಿತಾಂಶ 
ಪಡೆಯಲಾಗಿದೆ. 


ಸಜ ್‌ೌಪ ಹ ಟ್‌ 0 ಶೆಲ್‌ 
ಬಜ ಪಯ ಆಯ್ಕೆ ಗಳ ಪಾ ಹೇರಿ 


ಜ್‌ 
ಈ 
ಹೋ ತ್ರ ರಾಜದ ದಾಹ ಕ ಸ್ಪ ಗ 
ಗಳಲ್ಲಿ ಸಂಬುಧಕಮದ ಅನುರೂಪತೆಯುಳ್ಳೆ ಮತ್ತು 


ಕ] 


ಲಕ್ಷಣಗಳ ಪರಸ್ಪರ ಸಂಬಂಧ 
ಮೂರು ವರ್ಷ ಅವಧಿಯಲ್ಲಿ ಸಮಾಂತರ ಅಂತರವಿರುವ 100ರಿಂದ 1244 


ಬಿಡಿ ಆಲ್ಲಾ ಲ್ಭ ಸಸ್ಯಗಳ ಬೀಜ ಮತ್ತು ಮೇವು ಇಳುವರಿಗಳ ಪರಿಶೀಲನೆಗಳ ಒಂದು 
ಫಲಿತಾಂಶವಾಗಿ, ಟಿಸ್ಹಾಲ್‌ ಮಶ್ತಿತರರು (1942) ವರ್ಷಗಳ ಮುತ್ತು ಇಳುನರಿಗಿಳ 
ಸಂಯೋಜನೆಗಳಲ್ಲೂ ಹಾಗೂ ಬೀಜ ಮತ್ತು ಮೇಡ್ರ ಇಳುನರಿಯಿಲ್ಲೂ ಗಮ 
ನಾರ್ಹ ಸಂಬಂಧವನ್ನು ಗಮನಿಸಿದರು. ಅನುಕ್ರಮಿಕ ವರ್ಷಗಳನ್ಲೆ ದಪ್ಪ ಇಳುವರಿ 

ಸ್ನ 


0.69ರ ಸರಾಸರಿ ; ಮೌಲ್ಯಮೊಡನೆ, ಮೇವು ಇಳು 


ಕ್ಷೆ 
್ಳಿ 
ಕ 
( 
ಕ 
ಧೆ 
ಕ್ಲ 
ಕ್ಷ 

ತ 

₹ 


ಕಿದ್ದುಪಡಿ; ಪುಟು. ಸಾಲು ತಪ್ಪು ಸು 
533 31... ಈ ಕೆಳಗಿನಂತಿದೆ ಮುಂದಿನಂತಿದೆ 


562 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ದೊಡನೆ 0.45ರ ; ಮೌಲ್ಯ ದೊಂದಿಗೆ; ಮತ ವ್ರ ಅನುಕ್ರಮ ವರ್ಷಗಳಲ್ಲಿನ ಬೀಜ ಇಳು 


ವರಿಯನ್ನು 0.37ರ £ ಮಲ ಬದೊಡನೆ ಸಹಬಂಧಿಸಲಾಯ್ತು. 
ಬ್ರೋಮ್‌ ಹುಲ್ಲುಗಳ ದರವು ಪರಾಗಸ್ಪರ್ಶ ಪೀಳಿಗೆಗಳಲ್ಲಿ ಸಸಿ ಚೈತನ್ಯ ಮತ್ತು 
ಮೇವು ಇಳುವರಿಗಳು, 2 ವರ್ಷಗಳ ಪರೀಕ್ಷೆಗಳಲ್ಲಿ 0.58 ಮತ್ತು 0.68 (-10)ರ 


ವಲ್ಲ ವುಳ್ಳ ಸಂಯೋಜನೆ ಪಡೆದಿದೆಯೆಂದು ಹಾಕ್‌ ಮತ್ತು ವಿಲ್ಲೀ (1952) 
ಗಮನಿಸಿದರು. 


ಸ್ಟ್ರಲ್ಟಾ “ಕ್ರಾ ಸೆ ದ್ರ” 
ವರಿಗಳನ್ನು 1949 ಮತ್ತು 1950ರಲ್ಲಿ ವಿಲ್ಲೀ (1951) ಪರಿಶೀಲಿಸಿದ. ಮತ: 
1949ರಲ್ಲಿ ಯಾವ ಗಮನಾರ್ಹ ಸಂಬಂಧವನ್ನೂ ಕಾಣಲಿಲ್ಲ. ಆದರೆ 1950ರಲ್ಲಿ 
0.30ಖಿ:ರುವ ಗಮನಾರ್ಹ £ ಮಹತ್ವವನ್ನು ಪಡೆದ ಸ್ವನಿಷೇಚನದಲ್ಲಿ ವ್ಯಾಪಕ 
ಭಿನ್ನತೆಯುಳ್ಳ ಜನ್ಮ ದಾತೃ ವಸ್ತುಗಳಿಂದ ಪಡೆದಂತಹ, ಅದರೆ ಅಪೇಕಿತ ಬೈತನ್ಮ, 
ಗ್‌ ಷ್‌ ಭಾಷ ಶೆ 
ೇಜವರ್ಣ, ಬೀ:ಜಕಚ್ಚು ವೆ ಮತ್ತು ಸೂಕ್ಷ್ಮಾಣು ಬಾಡುರೋಗ ಪ್ರತಿರೋಧಗಳಿಗಾಗಿ 
ಆಯ್ಕೆಗೊಂಡ 55 ನಜ ಯೈಗಳನ್ನು ಸೇರಿಸಲಾಯ್ತು. ಜನ್ಮದಾತೃಕ್ಲೋನ್‌ಗಳ 


ಸ ಎನಿಷೇಚನ ಮತ್ತು 8, ಅಥವಾ ತೆರವು ಪರಾಗಸ್ಪರ್ಶ ಪೀಳಿಗೆಯ ಇಳುವರಿ ನಡುವೆ 
ಯಾವ ಗಮನಾರ್ಹ ಸಂಜುಧವನ್ನೂ ಪಡೆಯಲಿಲ್ಲ. 
ತೋಟ ಹುಲ್ಲಿನ 19 ಅಂತಃಸಂಕರ ರಹಿತ ಸಸ್ಮಗಳಲ್ಲಿ ಸ್ವ ಮತ್ತು ಅನ್ನ ನಿಷೇಚನ 
ಮತ್ತು ಕ್ಲೋನ್‌ಗಳ ವರ್ತನೆ ಮತ್ತು ಸಂಯೋಜನಾಶಕ್ತಿಗೆ ಅವುಗಳ ಸಂಬಂಧವನ್ನು 
ಫೆಲ್‌ ಮತ್ತಿತರರು (1954) ಪರಿಶೀಲಿಸಿದರು. ನೆಲೆಗೊಳಿಸಿದ ಕ್ಲೋನ್‌ಗಳ ನೆಡು 
ವಿಕೆ, ಜೊತೆಗೂಡಿರುವ ಎಲ್ಲಾ ಸಂಯೋಜನೆಗಳನ್ನೂ ಒಳಗೊಂಡಿದ್ದವು ಮತ್ತು ನೆರೆಯ 
ಸಸ್ಯಗಳಿಗೆ ಅಗತ್ಯವಾಗುವ ಏಕಸಂಕರ ಬೀಜವನ್ನು ಪೊರೆಕಾಗದ ಆವರಣ ಂಗಳನ್ನು ಬಳಸಿ 
ಪರಸ್ಪರ ಪರಾಗಸ್ಪರ್ಶದ ಮೂಲಕ ಪಡೆಯಲಾಯ್ತು. ಅನುಕ್ರಮವಾಗಿ ಆರು ಮತ್ತು 
ಮೂರು ಏಕಸಸ್ತ್ಯ ಪ್ರತೀಕರಣಗಳನ್ನು ಪಡೆದಿರುವ 20 ಕ್ಲೋನ್‌ ಮತ್ತು 100 
ಕ್ಲೋನ್‌ಗಳ ಸಾಮಾನ್ಯ ಪರಾಗಶ್ಫರ್ಶ ಅಗೇಪಾತಿಗಳಲ್ಲಿನ ಇತರ ಬಿತ್ತನೆಗಳಿಂದ ಉನ್ನತ 
ಸಂಕರೆ ಬೀಜ ಪಡೆಯಲಾಯ್ತು. ಪ್ರತಿಯೊಂದು ಸಸ್ಯಕ್ಕೂ, ಒಟ್ಟು ಒಂಭತ್ತು ಪ್ರತಿ 
ಕರಣಗಳಲ್ಲಿ 8ರನ್ನಿಂದ ಪಡೆದ ಬೀಜವನ್ನೂ, ಉನ್ನತ ಸಂಕರ ಬೀಜವಾಗಿ ಒಟ್ಟುಗೂಡಿಸ 
ಲಾಯ್ತು. ಒಂದು ವಾಣಿಜ್ಯ ವಿಭೇದ ಉನ್ನತಸಂಕರ ಜನ್ಮದಾ 
ಜನ್ಮದಾತ್ಮಕ್ಲೋನ್‌ಗಳಲ್ಲಿ ಸ್ವನಿಷೇಚನ ಮತ್ತು ಹೂವು ಅರಳ.ವ ತಾರೀಕು 
ನ್ವ ಮೇವು ಹಾಗೂ ಬೀಜ ಉತ್ಪನ್ನಗಳ ನಡುವೆ ಸ್ವಲ್ಪವೇ ಸಂಯೋಜನೆಯಿದೆ 


ನಂದು ನಿರ್ಧರಿಸಲಾಯ್ತು. ಹೂವು ಅರಳುವ ತಾರೀಕು, ಪುಪ್ಪಗುಚ್ಛ ಉತ್ಪಾದನೆ 
ಅಥವಾ ಹಸುರು ಮೇವು ಉತ್ಪತ್ತಿಗಳ ಮಾಪನಗಳಲ್ಲಿ ಏಕಸಂಕರ, ಬಹುಸ ಕರ ಅಥವಾ 


ಜದ 


ಉನ್ನಶಸಂಕರ ಸಂಯೋಜನೆಗಳಲ್ಲಿಯೂ ಕೂಡ ಜನ್ನದಾತ, ಕ್ರೋನ್‌ಗಳ ಸೃನಿಷೇಚನ 


ಕ್ರ 


ವಂತ 


563 


ಹ್‌ 


ಡಡ 


ಕ್ಯಾ ಕರ ಕ 


1 


ರ್‌ 
ಹ 
ಕಾಜ ಅಟ ಆದಯ್ಯ ರಟ 


ಕ 


೨ು 


೯ 


ದಗ 
ತರಬ ಒಟ | | 
ಶ್‌್‌ಸರ ಕ 

ದು ತ್‌ಾ 

ಬ ಇತ್ತ ಇ. (ಇ 
ಸರ (ಸರ 


(| 


ಕಿ 


ಹಾರ ಗಾಗಾ ಕ ಢಾ 
ಯು ಪಜ 
ಕಾರ ಅರ್‌ 
ಅರರ ಪ್‌ ಭಿ 
ಎತ 


ಲ 


ದ 


ಸ 


ವ್ಯ 


ಹ್‌ 
ಕ್‌ 


ಲ 


ಗ 
ವಂ 
ಸರು. 
ಛ್‌ 


ರಾ 
ಸ 
ಧ್ಯ 
ಆಸೆ 
ಮತು 
ಗ್ರ 
ತ 
೬11) 


ಸ್ಟ್‌ 
ಆ 


ಶ್ರದ 


ಆ 
ಇಳುವರಿ 


ರು (1942) ಪರಶ 


ಕು 


ಓ್ವಃ 


ಜಳ 
ರಾ ಕೆ 
ತ್‌ ಕದಂ 


ಜದ 
ನ 


ಕ 
ನ್‌ 
ತ 
1ನ 
ಪು ಡಿಯ ಯೂ 


ಖಿ 
ಗ್ಕ 
ಲಿ 


ಸಜ 


ಇ 


ಹ ಗ 
ಭಟ್‌ 
ಈ 
ವೀಕ್ಷಣೆ 
ಹ 
ಲ 
ಟು 


ವ 
ದ್‌ 


ಗಿ 
ಕ 


ವೂರನೆಯ 
ಪರಿಗ 


ಸ್‌ 


ಮೇವು ಬೆಳೆಯ ಅಭಿವ ದ್ಧಿ 


ಗಷ್ಟಗದೆ ಸವಾ ಗಾತ 

ಕೊಳ್‌ ಸಾಗರ ಗ ಗ್‌ 
೯” 

ಇಛ 














ತೆ ಇತ ಎ 
೫ .(ಿ ಣ್‌ ತದ ಟಿ 0 
ಕ್ಯ ದ್‌ ಡಿ 0 ಗಟ್ಟ 
೪ ಜಾ ಟಿ ಟಿ 1 ಚ 1 ಚ (ಛೈ 
129 ರ ತ್ಡ 1] ನಗಿ ಕ ಸ್ಷತ್ತೆೇ (2 
| 1) 1. (ಗೈ | 1 ೫1 ೯) ಸ 
ಕ್ಕ 3 ಈ 
|7೮ೆ 0) 1 ಬ " 2 ಗ ಟು 
ಸ ತ್ಲ 4 ಕ ನ ಸ ಆ ಸ 
....188೫ 1 ಟಬ ಟಿ 
3 ನ ಕ) ಸ್ರತ 
(1 ಲ 1.1. 
ಆ ಬಗ ಗೆ ಚಾ 
3 ಗಜ 84 8" ಐ ಜಟ % 
3 ಚ8.1..1. 1 1 ಭಂ ಬು ಣೆ ಸಸ್ಯ ಗ್‌ 
(ಬ್ರಾ 2 ಟ್ರ ತ್ಸ] ಆ ನ ಕ 
ಫ್‌ 12 1:1! ಚ ಭಿ ಸ್ಯ ಲೆ ಕ ಟೆ (ಟೆ 
ಆ (ಭ್ರ [| ಎ. 31 ಬ್ರ ಟಿ ಚ ಓಟ ಜಸ 
(ಇ ಜಿ ಡು (ಭೈ ್ಸ ಹಾ ಗ ಟೆ ಬಜ (ಫಿ 1 ಫಂ0೧ ಸ ಗಿ ಸೈ್‌ 
1881.11 ಹ ಲ 4 11೫11 
1 ೧ 31 111 ಓ1! ೦ ಅ ಕ್ಥೆ ವಾ 1 ಕ | ಲ್ಸ 1 
ಸ | ಟೆ ಟಟ ದ್ರ ಛಿ ಡೆ 1 0 ಜಯ ಭಟ ಭಟ್ಟ ಥೈ 
ಸ | ಗ ( ಚೆ ಪಟ) ಭೇ (1 [ 11 ಗಾರಿ ಇ 
ಡಿ ಬ 1 ್ಫ 1 (ಗ 120. ಡಿ 1 1) (ಗ್‌ ್ಹ್ಪ 
0 ಎ ಆಟ] ತ ಸು ಬ್ಲ ತಿ ಎ ಗಿ 
2 ಜಟ ನ |] ಗು ಭೆ 1 [ಶೈ ಇ ಬನ ಬ್‌ ಛ್‌ ಡಿ ಸಿ 
ಟು ಕತ್ತಿ ಕ ೨ 62)1 ಲ್‌ 1” 1 ಕ ಕ ಚ್‌ ಸ್ರ 12 
12 12 ಬ ಖೆೈ್ಯಪಿ ನ 1 ಉಂಬ ಅ ಟೆ ಎ ಟೈ 
ಬ ೧ ಂಟ[ ಟ್‌ ಡಿ ತ ಗಳ (ಟೆ ೫. ಇ ಎ ಸ ಧ್‌ ಉ್ಲ ನ 
ಪ್ರ ₹1 14 [|] [ಸಾ ೬ 0 ಸಲ್ಲ ೧. ವ್‌ ಡಡ ಡಿ ಛಿ 
ಹ ಟ್ರ 35 ಇ ಬ. 13 ಟಿ. | ಈಸ್‌ 3 4 
ಟಚ್‌ 8 ಸ್ನ ಉ ಐ ಆಂ ಬಿ ಭಂ ಚೌಟ ಐ 
||, ಇ ಜ್‌ ಭ್ಯ ದು [(ೀ ೪ ಆ ಧರ್‌ಘ್‌ [ಜೆ (ಡಿ ಣೆ 
ಈ. ತ್ತ ೦02 *] ಳ್‌ 1 ಟಿ ನ ಎ ೬ ಖ1೧6( ನಿ 3 ನೆ 
ಇನ್ನ ಸಟ ಪ ಡೆ ₹೭ ಬಡದ ಐ ಖೌ್ಯಿ 14 ೪ ಗೆ 
1% 31 ತ್ತ ೬ ಬ್‌ ಟ್ಟಿಗೆ ಸ ಬ 1 ಆ ಓಟ್ವಿ ಹ 6% 
ಜ್‌ ಯ ೧ (೧ 0 ೪ ಕ್ಯ ೯ ನ 2 1] 7 
ಆ ಗ್ಗ ತಾ ಬ 1 ( ಟೆ |] 1 ಎ (1 
13 ಕ ಹ ದಾ ಬ. ವ ನ ಡಂ ಹಾ ಚ 
1] ಬಡ ಅ ಜ್ರ ಭರ್ಬಜ ಪಿ ಹೆ ಭಜ ಜಸ 
ಸ (ನೆ ಸ ಭ್‌ ಭ್ರ ಇ ್ಸ್‌್‌ 1 ೫. ಗ 1 `ನ ಗ 
1 ೫ ಜೆ 1; ಗಿ 1 ಸೆ ( ಇ ೧ [ಜ್‌ ೧ ಚಿ 
ಸ್ಸ " 11 1 ಇ ಇ ಛಿ£ ಕ್‌ೆ] ತ ತ್‌ ಇಂ 1೧ ಕ್ವ 1 ಇ 
ಡೆ 1) ಟಿ ಆ 1೫. ೪] 31 11) ನ ಗ ತಡೆ ೩ 1%] 
1... [ಕಿ 1 ಗ ಟಿ ಚಟ್‌ ಬ ಡಿಎ 13 
ಗ] ಓ೨೭ 1. ೫ ಆ ಭಿ 1 ಯ ಟ್ಯ ಠಾ ಗೆ 
ಗ 11 3 ಇ. 1. ಕ ೪೫ ಆಇ ಗ್ಛೆ ಗ ಟ್ಟ 
13 ಜಂ ಜಿ 14 ಎಟ ಬ ಟಿ ಬಿ 0 ( 1 ಇತಿ 


ಜದ 


ಸದ ಹ್ಯಟಯನ ಒಕ್ಕರ 


ಹ ಎ 
ರವಾ ಬೆಸ ಸ 


ಒಫ್‌ ಭಾ 


ಕಾಕರ ಗ 
ಒಗೆ ಲ ಹಾಡ 
ಇದ್ದ 


ಗೆ 


ಎದು 
ಬ . ತಡ 
ಮಾಳ 


ಹ 


ಪ 


ರಾ” 
ಜ್ರ ಪ ಟಯ್‌ 


ತಣ ಕಣ್ಣಾರ 
ತ ಬಿನಿಸಿಸೇೊ 


ಏಸ್‌ ಸು 


ಹ ಟ್‌? 
6 ಹಷುವ ರಾಯಾ 
ಹರು ದರ ಹ್‌ 


ಜಡೆ 
ಹರ ಪ್‌ ಇ 


ಕ್ಸ 


2 


ಗ 
ಹ್‌ ್ಯ್ಕ್ವ್‌ 


ನಾ 
ಕ 


ತೆರಾ 
ಅಜೆ ಕಸ್ಯ ಯ್‌ 
ತ್‌ ಜತ 


ಎರೆದ 
ಲ್ಸ 


ಡ್‌ 
ಗ 


ಸಂಕೆರ ಬುಂ 


ಗ! 


ಅತ್ರ 


564 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪರೀಕ್ಷೆಗಳ ಸಾಧ್ಯತೆಯನ್ನು ಸೂಚಿಸಲಾಯ್ತು. 5, ಮತ್ತು ಠ್ಠ ಸಂತತಿಗಳಲ್ಲಿನ ಆಯ್ಕೆ 
ಗಳು, ಆಧಿಕ ಚೈತನ್ಮದಾಯಕ ಸಸ್ಯಗಳನ್ನು ರಕ್ಷಿಸುವಲ್ಲಿ ಪರಿಣಾಮಕಾರಿಯಾಗಿದ್ದರೂ, 
ಅಂತಃಸಂಕರಗಳೊಳಗಿನ ಆಯ್ಕೆ, ಅಂಶಃಸಂಕರ ರಹಿತ ಜನ್ಮದಾತೃಗಳಿಗಿಂತಲೂ ಅಧಿಕ 
ವಾಗಿ ಅದರ ಸಂಯೋಜನಾಶಕ್ತಿಯನ್ನು ಮಾರ್ಪಡಿಸಲಿಲ್ಲ. 

ಪಾರ್ಕ್‌ಲ್ಯ್ಕಾಂಡ್‌ ಮತ್ತು ತೆವಳುವ ನುಣುಪು ಬ್ರೋಮ್‌ ಹುಲ್ಲು ಕ್ಲೋನ್‌ 
ಗಳಲ್ಲಿ ಮತ್ತು ಅವುಗಳ 5 ಹೀಳಿಗೆಗಳಲ್ಲಿ, ಸಸ್ಯ ಎತ್ತರ, ತಳದ ವ್ಯಾಸ, ಪುನರ್‌ಚೇತನ 
ಚೈತನ್ಯ. ಪತ್ರಾವೃತ ಸ್ಠ ತಿ, ಗೆಣ್ಣುದಂಟುಂಗಳ ಸಂಖ್ಯೆ, ಎಲೆಯ ಅಗಲ, ಉಷ್ಣ ಮತ್ತು 
ಶುಷ್ಕತೆಯ ಪ್ರತಿರೋಧ ಮತ್ತು ಹುಲ್ಲು ಇಳುವರಿಗಳ ನಡುವಣ ಸಂಬಂಧಗಳನ್ನು 
ಶ್ಲಿಯಾಂಗ್‌ (1944) ಪರಿಶೀಲಿಸಿದ... ಹುಲ್ಲು ಇಳುವರಿ, ಗೆಣ್ಣು ದಂಟುಗಳ ಸಂಖ್ಯೆ 
ಮತ್ತು ಉಷ್ಣ ಹಾಗೂ ಶುಷ್ಕತೆಯ ಪ್ರಶಿರೋಧವನ್ನು ಬಿಟ್ಟು, ಸ್ವಲ್ಪಮಟ್ಟಿಗೆ 
ಸಾಮಾನ್ಯವಾಗಿ ಸ್ಪಷ್ಟ ಸಂಬಂಧಗಳು ಕಂಡುಬಂದವು. 

ಸಂಯೋಜನಾಶಕ್ತಿ : ಆಯ್ಕೆಗೊಂಡ ಸಸ್ಯಗಳಲ್ಲಿ ಅವುಗಳ ಸಂಯೋಜನಾ 
ಶಕ್ತಿಯ ಬೆಲೆ ನಿರ್ಧರಿಸುವುದನ್ನೂ ಮತ್ತು ಅಂತಹ ವಿಧಾನಗಳ ಹೋಲಿಕೆಗಳನ್ನೂ 
ಜಾನ್ಸನ್‌ (1952) ಅವಲೋಕಿಸಿದ... "ಮೇವು ತಳಿಅಭಿವೃದ್ಧಿಯಲ್ಲಿ ಅತ್ಯಂತ 
ವಿಮರ್ಶಾತ್ಮಕ ಅವಶ್ಯಕತೆಯೆಂದರೆ, ಸಾಮಾನ್ಯ ಸಂಯೋಜನಾಶಕ್ತಿಯ ನಡುವಣ 
ಸಂಬಂಧಗಳ ಮತ್ತು ಸಂಶ್ಲೆಷಣ ತಳಿಗಳ ಇಳುವರಿಗಳ ಹೆಚ್ಚಿನ ಮಾಹಿತಿ' ಎಂದು ಆತ 
ಹೇಳಿದ್ದಾನೆ. 

ಆಲ್ಫಾಲ್ಪಾ ಏಕಸಂಕರಗಳಲ್ಲಿ ಸಂಯೋಜನಾಶಕ್ತಿಗಾಗಿ ಮಾಡಿದ ಪರೀಕ್ಷೆಯ 
ಫಲಿತಾಂಶಗಳನ್ನು ಟಿಸ್ಡಾಲ್‌ ಮತ್ತು ಕೀಸೆಲ್‌ಬಾಕ್‌ (1944) ವರದಿಮಾಡಿದ್ದಾರೆ 
ಮತ್ತು ಅದನ್ನು ಕೋಷ್ಟಕ 56ರಲ್ಲಿ ಸೇರಿಸಲಾಗಿದೆ. ಪುಂಷಿತ್ಕವಾಗಿ ಸಾಲು 1015 
ಮತ್ತು ಮಾತೃಗಳಾಗಿ 1019 ಮತ್ತು 1096, ಅಧಿಕ ಇಳುವರಿ ಕೊಡುವ ಏಕಸಂಕರ 
ಗಳನ್ನು ಉತ್ಪಾದಿಸಿದವು. 

ವಿಲ್ಸೀ (1951) 64 ಆಲ್ಫಾಲ್ಫಾ ಕ್ಲೋನುಗಳ ಮತ್ತು ಸಂಕರಣ ಹೀಳಿಗೆಗಳಲ್ಲಿ 

ಫಲವತ್ತತೆ ಮತ್ತು ಮೇವು ಇಳುವರಿಗಳ ಪರಿಶೀಲನೆಗಳಿಂದ, ಸ್ವಫಲವತ್ತತೆಯು 
೦ಯೋಜನಾಶಕ್ಷಿಯಿಂದ ಸ್ವತಂತ್ರವಾದದ್ದೆ:ದು ನಿರ್ಧರಿಸಿದ. ಸ್ವಯಂ ಮತ್ತು ಸಂಕರ 
ಫಲವತ್ವತೆಗಳು 0.71ರ ; ಮೌಲ್ಯ ಪಡೆದು ಅತ್ಯಧಿಕ ಸಹಸಂಬಂಧಿತವಾಗಿದ್ದವು. ವಿಲ್ಲೀ 
ಮತ್ತಿತರರು (1952) ನುಣುಪ್ಪು ಬ್ರೋಮ್‌ ಹುಲ್ಲುಗಳಲ್ಲಿ, ಸ್ವಫಲವತ್ತತೆ ಮತ್ತು 
ಸಂಯೋಜನಾಶಕ್ತಿ ನಡುವೆ ಯಾವ ಸಮೀಪ ಸಂಬರೆಧವನ್ನೂ ಕುಣಲಿಲ್ಲ. 


2 (2 


ಮೇವು ಬೆಳೆಯ ಅಭಿವೃದ್ದಿ 565 


ಕೋಪ್ಪಕ 356 ;: ಸಾಲುಗಳ ನಡುವೆ ಇರುವ ಸಂಯೋಜನಾ ಶಕ್ತಿಯ 
ಪರಿಣಾಮಗಳನ್ನು ತೋರ್ಪಡಿಸುವ ಆಲ್ಫಾಲ್ಮಾದ ಏಕಸಂಕರಗಳ ಪ್ರತೀಕರಣ ರಹಿತ 
ಅಗೆಸಾಲುಗಳಲ್ಲಿ, ಅಂತರವಿತ್ತು ನೆಟ್ಟಿರುವ ಪ್ರತಿಸಸ್ಕದ ಹಸುರು ಮೇವು ಇಳು 
ಪರಿಯ ಗ್ರಾಂಗಳಲ್ಲಿನ ತೂಕ (ಟಿಸ್ಸಾಲ್‌ ಮತ್ತು ಕೀಸೆಲ್‌ ಬಾಕ್‌ 1944) 





ಪುಂ ಓಿತ್ಛ ಸ್ತ್ರೀಪಿತೃ | ಸರಸು 
1018 | 1019 | 1096 | 1097 








1015 781 1186 | 1246 800 1003 
1020 820 301 519 390 483 
1087 700 940 816 561 754 


1094 525 828 | 830 | 453 659 


ಸರಾಸರಿ 632 | 864 853 | 551 723 











ಪ್ರಶೀಕರಣ ರಹಿತವಾದ, 28 ಏಕಸಂಕರ ಆಲ್ಫಾ ಲ್ಭಾಸಂಕರಣಗಳ ಬೀಜ ಮತ್ತು 
ಹಸುರು ಮೇವು ಇಳುವರಿಗಳು, ಗ್ರಿಂ, ಹಾರ್ಡಿಸ್ಟಾನ್‌ ಮತ್ತು ಲಡಾಕ್‌ (ಕೋಷ್ಟಕ 57) 
ಗಳಿರುವ ಮೂರು ಮಾದರಿ ತಳಿಗಳ ಸರಾಸಿರಿ 100 ಎಂದು ಪರಿಗಣಿಸಿರುವಲ್ಲಿ, ಅನು 
ಕ್ರಮವಾಗಿ ಶೇ. 12 ರಿಂದ 257 ಮತ್ತು 60 ರಿಂದ 139 ಅಂತರ ಪಡೆದಿರುವು 
ದನ್ನು ಟಿಸ್ಡ್ನಾ ಲ್‌ ಮತ್ತಿತರರು (1942) ಗಮನಿಸಿದರು. ಜನ್ಮದಾತೃ ಸಾಲುಗಳು 
ಅಜ್ಞಾತ (ಗ್ರಂಥಕರ್ತರಿಗೆ) ಸಂತತಿಯ ಅಂತಃಸಂಕರಗಳಾಗಿದ್ದ ವು. ಅವುಗಳ ಇಳುವರಿ 
ಗಳು, ತಳಿಗಳ ಇಳುವರಿಗಳೊಡನೆ ಸರಾಸರಿಯಾಗಿ ಸುಮಾರು ತ ಭಾಗದಷ್ಟು ಮಾತ್ರ 
ವಿದ್ದವು, ಅಧಿಕ ಮೇವು ಇಳುವರಿಯಿದ್ದ ಆನೇಕ ಪೀಳಿಗೆಗಳು ಕಡಮೆ ಬೀಜೋತ್ಪೆ 
ಪಡೆದಿದ್ದವು. ಮೇವು ಮತ್ತು ಬೀಜ 'ನಿಳುವರಿ ಮತ್ತು ಎಲೆಮಚ್ಚೆ ಮತ್ತು ಕಪ್ಪ 
ಕಾಂಡ ಪ್ರತಿಕ್ರಿಯೆಗಳಲ್ಲಿ ಸಂಕರಣಗಳಿಗಿಂತಲೂ ಅಂತಃಸಂಕರಣ ಹೀಳೆಗೆಗಳ ನಡುವಣ 
ವ್ಯತ್ಯಾಸಗಳು ಅಧಿಕವಾಗಿದ್ದವು. 

ಬ್ರೋಮ್‌ ಹುಲ್ಲಿನ ಆಯ್ಕೆಗೊಂಡ 5, ಸಸ್ಯಗಳ ಏಕಸಂಕರಗಳಲ್ಲಿ, ಹೇಯ್ಸ್‌ 
ಮತ್ತು ಪ್ಮಿರ (1943) ನೃಳಗಳು ಮಾದರಿ ತಳಿಯ ಶೇ. 127 ರಿಂದ 221 ಭಾಗ 
ದಷ್ಟು ಇಳುವರಿ ಕೊಡುವುದನ್ನು ಗಮನಿಸಿದರು. 14 ತೋಟ ಹುಲ್ಲಿನ ೫] ಏಕ 
ಸಂಕರ ಪೀಳಿಗೆಗಳು ಮಾದರಿಯ ಶೇ. 133ರಷ್ಟು ಇಳುವರಿಯನ್ನಿತ್ತವು. 


566 ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳು 


ಕೋಪ್ಟಕ 57 : ಹಾದ್ದಿಸ್ಬಾನ್‌, ಲಡಾಕ್‌ ಮತ್ತು ಗ್ರಿಂ ಮಾದರಿಗಳೊಡನೆಯ 
ಹೊಲಿಕೆಯಲ್ಲಿ, ಆಲ್ಫಾಲ್ಫಾದ ೧, ಏಕಸಂಕರ ಸಂಕೆವಣಗಳ ಪ್ರತಿಸಸ್ಕದ ಗ್ರಾಂಗಳಲ್ಲಿನ 
ಮೇವು ಮತ್ತು ಬೀಜ ಉತ್ಪತ್ತಿ (ಟಸ್ಮಾಲ್‌ ಮತ್ತಿತರರು 1942) 


ಬಸಿ 





ಎ 


ಅದೆ ರ ವಾದ್ರ ಹಾಸಗೆ ಲ್ಲ 
ಹೋಲಿಕೆ ಪಡೆದ ವಸ್ತು 








ಫ ಸ! | ಬೀಜ [ಹಸುರು ಮೇವು 
ಹಾರ್ವಿಸ್ಟಾನ್‌ . . . . 1268 ; 9.74... 98 95 
ಲಡಾಕ್‌ ಸ ಇಸ ಇ ಸತಿ 1436 | 5.431 111 53 
ಗಿಂ . 1164 : 15,58 ೨0 152 
ಮಾದರಿಗಳ ಸರಾಸ 1289 | 10,25 100 100 
ಸರಾಸರಿಗಳು . 
ಎಲ್ಲಾ ಸಂಕರಣಗಳದ್ದು 21 111235 ಏ.94 96 97 
ಮೇವಿನಲ್ಲಿ ಉನ್ನತ 10 ಸಂಕರಣ 
ಗಳದ್ದು . , , . , *| 1480 , 5.30 115 52 
ಬೀಜೋತ್ಪಾಔ ನೆಯಲ್ಲಿ ಉನ್ನತ 
10 ಸುಕರಣಗಳು [ 1060 | 11.29 82 109 
ಅಂತಃಸಂಕರ ಜನ ದಾತೃ ಸಾಲು | 
ಗಳು 646 | 5.03 50 ಡಿ 
ಸ್ವಾಭಾವಿಕ ಬಹಿಸ್ಸಂಕರಣ ಸಾಲು 
ಗಳು | 1330 . 10.95 95 107 











ಮೇವು ಇಳುವರಿಗಳು 2 ವರ್ಷ ಬೀಜ ಇಳುವರಿ 1 


ವರ್ಷದ್ದು ಲಿಂಕನ್‌, ಹ 

ಬ್ರೋಮ್‌ ಹುಲ್ಲಿನಲ್ಲಿ ಸ್ವ ಮತ್ತು ಪರಸ್ಪರ ಪರಾಗಸ್ಟರ್ಶದಿಂದ ಪಡೆದ ವಿವಿಧ 
ಗಾತ್ರದ ಪೀಳಿಗೆಗಳಲ್ಲಿ ಸ ತನ್ನ ಮತ್ತು ಪರಿವರ್ತನೆಗಳನ್ನು ಕುರಿತ 
ಮಾಹಿತಿ ವಿಸ್ಕಾನ್ಸಿನ್‌ 


ನ ಪ್ರಯೋಗಕೇಂದ್ರದಿಂದ ಪಡೆಯಬಹುದು. ಪರಸ್ಪರ ಪರಾಗ 
ಸ್ದ ರ್ಶದಲ್ಲಿ ಸಂಕರ ಮಾಡಬೇಕಾದ ಸಸ್ಮ ಗಳ ತೆನೆಗಳನ್ನು 


ಒಟ್ಟಿಗೆ ಒಂದು ಚೀಲದಲ್ಲಿ 
ಸೇರಿಸಿ, ಪ್ರತಿಸಸ್ಯದ ಬೀಜವನ್ನೂ ಪ್ರಶ್ಶೇಕವಾಗಿ ಶೇಖರಿಸುವುದನ್ನು ಅದು ಒಳ 
ಗೊಂಡಿದೆ, ಜನ್ಮದಃತೃಗಳು ಆಂಶಿಕ ಆಥವಾ ಪೂರ್ಣ ಸ್ವಬಂಜೆತ್ವದವಾಗಿದ್ದಲ್ಲಿ 
ತಹ ಬೀಜ ಹಚ್ಚಾ ಗಿ ಅನ್ಯಪರಾಗಸ್ಟರ್ಶದವಾಗಿರುತ್ತವೆ, ಮತ್ತು ಸ 


ಸರಾಸರಿ ಮತ್ತು 


ಲ್ಲ ಅಂತರದ 
ಸ್ವಫಲವತ್ರತೆಯಿದ್ದ ಕ ಸ ಸಂಕರ ವ ಮತ್ತು ಸಂಕರಣ ಬೀಜಗಳ ಮಿಶ್ರ; ನವಾಗಿರುತ್ತ ದೆ. 
ಸಾಕರಗಳ ಸಸ್ಯ ಗಳನ್ನು 40 ಅಂಗುಲ ಅಂತರ ಸಾಲುಗಳಲ್ಲಿ 2 ಅಡಿ ದೂರವಿರುವಂತೆ 
ಬೆಳೆಸಲಾಯ್ತು ಮತ್ತು ಬೆಳವಣಿಗೆಯ 2ನೆಯ ವರ್ಷ ಅವುಗಳ ಎತ್ತರ ಮಾಪನ 


ಮಾಡಲಾಯ್ತು. ಪ್ರಶಿ ಪೀಳಿಗೆಯಲ್ಲಿ ಒಂದು ಏಕೈಕ ನೆಡುವಿಕೆಯನ 
ಲಾಯ್ತು. ಸಸ್ಯಮೊತ್ತದ ಅಂದಾಜಿನ ಆಧಾರದಿಂದ ನಿರ್ಧರಿಸಿದ ಚೈತನ್ನ ಸೂಚಿ, ಇಳು 


ಹ್‌ 2 
ಅತಿಸಮೀಪ ಸಹಸಂಬಂಧ ಪಡೆದಿರುವುದು. ಕಂಡುಬಂದರೂ, ಎ 


ವರಿಯೊಡನೆ ಆ ತ್ತರ 
ವನ್ನು ಚೈತನ್ನದ ಸೂಚಿಯಾಗಿ ಬಳಸುಹುದಂ. ಪ ತಿಯೊಂದು ಕುಟುಂಬಕ್ಕೂ ಜರಿ 
ದ ಸಾ ಸ 


ವರ್ತನೆ ಗುಣಾಂಕವನ್ನು ನಿರ್ಧರಿಸಲಾಯ್ಕು. 
ಸ್ವಸಂಕರ ಹೀ '೪ಿಗೆಗಳು 5, ರಿಂದ 5ಈ ಸಂಶಕಿಗಳಲ್ಲಿದ್ದ ವು ನಿಶ್ಠು ಜನ್ಮದಾತ್ರೆ ಶೆ 


ಗಳನ್ನು ಅವುಗಳ ಚೈತನ್ಯ ಮತ್ತು ರೋಗ ಗ್ಗ ಪ್ರತಿರೋಧಕ್ಕಾಗಿ ಆಯ್ಕೆಮಾಡಲಾಗಿತ್ತು. 
ಪರಸ್ಪರ ಪರಾಗಸ್ಪರ್ಶದ ಪೀಳಿಗೆಗಳು ಹಲವು ಅಂಗುಲ ಅಧಿಕ ಎತ್ತರ ಸರಾಸರಿ ಪಡೆ 
ದಿದ್ದರೂ, ಎತ್ತರದಿಂದ ಸೂಚಿತವಾದಂತೆ ಸ್ವಸಂಕರ ಮತ್ತು ಪರಸ್ಪರ ಪರಾಗಸ್ಪರ್ಶ 


ದಿಂದ ಪಡೆದ ಪೀಳಿಗೆಗಳ ಸರಾಸರಿ 0 ಜ್ಛ ತನ್ಯ ದ್ದ. ವ್ಯತ್ಕಾಸಗಳು ಹೆಚ್ಚಾ ಗಿರಲಿಬ್ಲ. ವಿವಿಧ 
ಗಾತ್ರಗಳ ಕುಟುಂಬಗಳ ಹೋಲಿ ರಕೆಯಲ್ಲಿ, ಪರಿಶೀಲಿಸಿದ ಸಿದ ರೀತಿಯ ಸ ಸ್ವ ಅಥವಾ ಆನ ಬಹಲ 
ವತ್ತತೆ ಸರಾಸರಿ ಕುಟುಂಬ ಚೈತನ್ಯಕ್ಕೆ ಸಂಬಂಧಪಟ್ಟಿ ದೆಯಿಂಬುದರ ಸೂಚನೆಯೂ 
ಕೂಡ ಇರಲಿಲ್ಲ. 

ಸರಾರಿ ಇಳುವರಿಗಳ ನಡುವೆ ಸಾಮಾನ್ಯ ಗಮನಾರ್ಹ ಖುಣಾತ್ಮಕ ಸಹ 
ಸಂಬಂಧ ಮುತ್ತು ಎತ್ತರದ ಪರಿವರ್ತನೆ ಗುಣಾಂತಗಳು, ಅಧಿಕ ಜೈತನ್ಮದಾಯ 

ತ್ತರದ) ಕುಟುಂಬಗಳಲ್ಲಿ ಸಸ್ಯ ದಂ ಸಸ್ಯಕ್ಕೆ ಅಧಿಕ ವ್ಯ ತ್ಯಾ ಸಗಳಿಲ್ಬವೆಂಬುದನ್ನು 
ತ. ಈಗಾಗಲೆ ಮಾಡಿ ರುವ ಪರಿಶೀ೦್ಚಲನೆಗಳು ಈ ಬಿಭಾನದಿಂದ ಜೀಜೋತಾ 
ದನೆಯ ಸಾಧ್ಯತೆಯನ್ನು ತೋರ್ಪಡಿಸುತ್ತವೆ. ಇದರಲ್ಲಿರುವ ಒಂದು ತೊಡಕು, ಹೀಳಿಗೆ 
ಗಳಲ್ಲಿ ಸಂಕರಣಗಳು ಮತ್ತು ಸ್ಪ ಔಸಂಕರಗಳನ್ನು ಬೇರ್ಪಡಿಸುವ ಖಚಿತ ವಿಧಾನವಿಬ್ಲದಿರು 


( 


ವುದು. ಜನ್ಮದಾತೃ ಸಾಲುಗಳು ಅತ್ಯಧಿಕ ಸೃ ಶ್ವಯಂಬಂಜೆತ್ವ ವಾಗಿರ; ವಲ್ಲಿ, ಈ ವಿಧಾನ 
ಹೆಚ್ಚು ಸಾಧ್ಯತೆಯದೆಂದು ಕಂಡುಬರುತ್ತದೆ. ಈಗಾಗಲೆ ಮಾಡಿರುವ ಪರೀರ್ಕ್ಷಳ 
ಹಲವು ಪರಿಸ್ಥಿತಿಗಳಲ್ಲಿ, ಅಂತರವಿರುವ ಸಸ್ಯಪೀಳಿಗೆ ಪ್ರಯೋಗಕ್ಕೆ ಸಾಕಾಗುವಷ್ಟು 
ಬೀಜವನ್ನು ಪಡೆಯಲಾಯ್ಕು. ಆದರೆ ಅದು ಪ್ರತೀಕರಣ ಪ ಕ್ರಯೋಗಗಗಳಿಗೆ ಸಾಕಾಗು 
ವಷ್ಟಿರಲಿಲ್ಲ.. ಜನ್ಮಬಾತ್ಮೃ ಸಾಲುಗಳನ್ನು ಕಾಯಕವಾಗಿ ಪರಿವರ್ಧನೆಗೊಳಿಸಿ ಮತ್ತು 
ಹಲವು ಪರಸ್ಪರ ಪರಾಗಸ್ಪರ್ಶಗಳನ್ನು ಮಾಡುವುದರ ಮೂಲಕ ಈ ತೊಡಕನ್ನು 
ನಿವಾರಿಸಬಹುದು. 

ಸಂಯೋಜನಾ ಶಕ್ತಿಯನ್ನು ಪರೀಕ್ಷಿಸಲು, ಜನ್ಮದಾತೃ ಸಸ್ಮಗಳನ್ನು ಒಟ್ಟು 
ಗೂಡಿಸಿ ಚೀಲಾವೃತ ಮಾಡಿ ಏಕಸಂಕರಗಳನ್ನು ಉತ್ಪನ್ನ ಮಾಡುವ ಪ್ರಯೋಗದ 
ಸಂಬಂಧವಾಗಿ ಈ. ಫಲಿತಾಂಶಗಳು ಸ್ಟಾ ರಸ್ತ ಕರವಾದವು. ಮತ್ತು ಅವು ಒಳಗೊಂಡಿ 
ರುವ ಸಮಸ್ಯೆಗಳನ್ನೂ ಸೂಚಿಸುತ್ತವೆ. ದೆಯುಕ್ತನಗಳ ಸಂಖ್ಯೆ ಸಣ್ಣದಾಗಿರುವಲ್ಲಿ, 
ಜೊತೆಗಳಾಗಿ ಆಥವಾ ಸಂಕರ ಗುಂಪುಗಳಾಗಿರುವ ಅಂತರ ವಿಯುಕ್ತನಗಳು ಹೆಚ್ಚು 
ತೃಪ್ತಿಕರವಾದದ್ದೆಂದು ಭಾವಿಸಲಾಯ್ಡು. 


ಬೆ 


568 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಂ 


ತಳಿಮೂಲಗಳು 

ಎಲ್ಲದಕ್ಕೂ ಅಬ್ಬದಿದ್ದರೂ, ಸಾಮಾನ್ಯವಾಗಿ ಬೆಳೆಸಲಾಗುವ ಪ್ರಭೇದಗಳಲ್ಲಿ 
ಅನೇಕ ಮೇವು ಬೆಳೆ ತಳಿಗಳನ್ನು ಗುರುತಿಸಲಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ 
ಗಳಲ್ಲಿ ಆಲ್ಫಾಲ್ಟಾ, ಕೆಂಪ್ರಕ್ಲೋವರ್‌, ಬ್ರೋಮ್‌ ಹುಲ್ಲು ಮತ್ತು ಕೆಲವು ಇತರ ಪ್ರಬೇದ 
ಗಳಲ್ಲಿ ತಳಿ ವಿಠಿಷ್ಟತೆಗಳು ಅಧಿಕ ಪ್ರಾಮುಖ್ಯವಾದವು. ಆಲ್ಲಿಕೇ ಕ್ಲೋವರ್‌, ತೋಟ 
ಹುಲ್ಲು ಮತ್ತು ಟಿಮೋತಿಗಳನ್ನು ಒಳಗೊಂಡಿರುವ ಇತರವುಗಳಲ್ಲಿ ವಿಭೇದಗಳನ್ನು 
ಗಂರುತಿಸಲಾಗಿದ್ದರೂ, ತಳಿಗಳು ಸ್ಪಷ್ಟವಾಗಿಲ್ಲ. 

ಮೇವು ಸಶ್ಯ ವಿಭೇದಗಳ ಮೂಲಗಳು ಅತ್ಯಧಿಕ ವೈವಿಧ್ಯಗಳಾಗಿವೆ. ಅನೇಕ 
ಮುಖ್ಯ ಪ್ರಭೇದಗಳು ಪರರಾಷ ಕ್ರದವು ಮತ್ತು ಪರರಾಷ್ಟ್ರ ಸಸ್ಯಗಳ ಪರಿಚಯ ವೆ ೈವಿಧ್ಯ 
ತೆಗಳಿಗೆ ಮೂಲವಾಗಿದೆ. ಸಾಮಾನ್ಯವಾಗಿ ಅಭಿವೃದ್ಧಿ ಮಾಡಬಹುದಾದರೂ, ಕೆಲವು 
ಸಂದರ್ಭಗಳಲ್ಲಿ ಇವುಗಳು ನೇರ ಬಳಕೆಗೆ ಉಪಯುಕ್ತವಾಗಬಹುದು, ಆಮೆರಿಕ 
ಸಂಯುಕ್ತ ಸಂಸ್ಥಾನಗಳ ವ್ಯವಸಾಯ ಇಲಾಖೆಯವರಿಂದ, 1945ರಲ್ಲಿ ಅರ್ಜಿಂಟೆ ಕನಾ 
ದಿಂದ ಪರಿಚಯ ಪಡೆದ ಬಾಹಿಯಾ ಹುಲ್ಲು, ಫ್ಲಾರಿಡಾದಲ್ಲಿ ಹಿಂದೆ ಬೆಳೆಸಲಾಗುತ್ತಿದ್ದ 
ಸಾವಣಾನ್ಯ ಮತ್ತು ಪೆನ್ಸಕೋಲಾ ವಿಭೇದಗಳಿಗಿಂತಲೂ ಹೆಚ್ಚಿನ ಚೈತನ್ಯವನ್ನೂ ವಂತ್ರು 
ಉತ್ತಮ 'ಬೀಜೋತ್ಪಾದನೆಯನ್ನೂ ತೋರ್ಪಡಿಸುತ್ತವೆ. 

ನುಣುಪ್ಪ ಬ್ರೋಮ್‌ ಹುಲ್ಲು ಪ್ರಭೇದಗಳನ್ನು, ಉತ್ತರದ ಮತ್ತು ದಕ್ಷಿಣಿದ 
ವಿಭೇದಗಳೆಂದು ಹೆಸರಿಸಿದ ಸಾಮಾನ್ಯ ಉತ್ಪಶ್ತಿವಿಧಾನದ ಎರಡು ಪಂಗಡಗಳಾಗಿ 
ವಿಂಗಡಿಸಲಾಗಿದೆ. ಹಿಂದೆ, ಕೆನಡಾದಲ್ಲಿ ಸುಣುಪು ಬ್ರೋಮ್‌ ಹುಲ್ಲಿನ ಅಧಿಕ ಭಾಗ 
ವಾಣಿಜ್ಯ ಬೀಜವನ್ನು ಉತ್ಪಾದಿಸಿ, ಅದನ್ನು ಸಾಮಾನ್ಯವಾಗಿ ಕೆನೆಡಿಯನ್‌ ಎಂದು 
ಕರೆಯಲಾಗಿದೆ. ಪಶ್ಚಿಮ ಕೆನಡಾದಲ್ಲಿ ಅನುಕ್ರಮ ಬಿತ್ತುವಿಕೆ ವಂತ್ತು ಬೀಜೋತ್ಪಾದನೆ 
ಯಿಂದ ಇದು ವೃದ್ಧಿಗೊಂಡಿದೆ. ಮುಸುಕಿನಜೋಳವಲಯ ರಾಷ್ಟ್ರಗಳಲ್ಲಿ ದೀರ್ಫಕಾಲ 
ಬ್ರೋಮ್‌ ಹುಬ್ಬನ್ನು ಬೆಳೆಸುತ್ತಿದ್ದ ವಿವಿಧಕ್ಷೇತ್ರ ಮತ್ತು ನೆಲೆಗಳಿಂದ ದಕ್ಷಿಣದ ಮೂಲ 
ವಿಭೇದಗಳು ಉತ್ಪತ್ತಿ ಹೊಂದಿವೆ. ಮಧ್ಯ ಮತ್ತು ಉತ್ತರ ಸಂಯುಕ್ತ ಸಂಸ್ಥಾನಗಳಲ್ಲಿ 
ಲಿಂಕನ್‌, ಅಚನ್‌ಬಾಕ್‌ ಮತ್ತು ಫಿಷರ್‌ಗಳಂತಹ ಹಲವುತಳಿಗಳು ಬಹುತೇಕ ಪ್ರಯೋಗ 
ಗಳಲ್ಲಿ ಕೆನೆಡಿಯನ್‌ಗೆ ಉನ್ನತವಾದದ್ದೆಂದು ಸ್ಥಿರಪಟ್ಟಿದೆ, ಅವುಗಳ ವ್ಯತ್ಯಾಸೀಕರಣದಲ್ಲಿ 
ನಿರ್ದಿಷ್ಟ ಸ್ಥಳಃಯ ಪರಿಸ್ಥಿತಿಗಳಲ್ಲಿಯ ಸ್ವಾಭಾವಿಕ ಆಯ್ಕೆ ನಿಸ್ಸಂದೇಹವಾಗಿ ಓಂದು 
ಮುಖ್ಯ ಪಾಶ್ರವನ್ನಾಚರಿಸಿದೆ. ದಕ್ಷಿಣದ ಪಂಗಡದೊಳಗೆ. ತಳಿಗಳು ಸ್ಪಷ್ಟವ್ಯತ್ಯಾಸೀ 
ಕರಣ ಪಡೆದಿಲ್ಲ. 

ಕೀಸೆಲ್‌ಬಾಕ್‌ (1940)ನ ಅನುಸಾರವಾಗಿ, ಗ್ರಿಂ, ಕಾಸಾಕ್‌, ಬಾಲ್ಬಿ೫, ಲಡಾಕ್‌ 
ಸಾಮಾನ್ಯ ಟರ್ಕೀಸ್ಥಾನ ಮತ್ತು ರೋಮಾವೃತ ಪೆರೂವಿಯನ್‌ ಆಲ್ಫಾಲ್ಮಾ ತಳಿ 
ಗಳೆಲ್ಲಾ ಒಂದು ಸ್ವಾಭಾವಿಕ ಮೂಲ ಪಡೆದಿದ್ದವು. ವರ್ಜೀನಿಯಾದಲ್ಲಿ ವೃದ್ಧಿ ಪಡಿಸಿದ. 


ತೇವು ಬೆಳೆಯ ಅಭಿವೃದ್ಧಿ 569 


ವಿಲಿಯಮ್ಸ್‌ ಬರ್ಗ್‌ ತಳಿ ಕೂಡ ಸ್ವಾಭಾವಿಕ ಆಯ್ಕೆಯಿಂದ ಪಡೆದ ಒಂದು ಆಯ್ಕೆ. 
ವ್ಯಾಪಕ ಹೊಂದಾಣಿಕೆಯ ಮತ್ತು ಫಲಪ್ರದ ತಳಿ, ರೇಂಜರ್‌ ಆಲ್ಫಾಲ್ಲಾವು, ಕಾಸಾಕ್‌ 
ಸರ್ಕೀಸ್ಮಾನ ಮತ್ತು ಲಡಾಕ್‌ಗಳಿಂದ ಆಯೆ; ಬಮಾಡಿದ ಎಂಟು ಸಾಲುಗಳ ಒಂದು 
ಸಂಶ್ಲೇಷಾ ಸಂಯೋಜನೆಯಿಂದ ಉತ್ಪನ್ನವಾದದ್ದು. 

ಮಿನ್ಸಿಸೋಟಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದ, ನುಣುಪ್ಪ ಬ್ರೋಮ್‌ ಹುಲ್ಲಿನ 
ಮಾರ್ಟಿನ್‌ ವಿಭೇದ, ಚೈತನ್ಯ ಮತ್ತು ಪತ್ರರೋಗಗಳಿಂದ ಮುಕ್ತತೆಗಾಗಿ ಸಸ್ಯಗಳಲ್ಲಿ 
ಆಯ್ಕೆ ಮತ್ತು ಕ್ಲೋನ್‌ಗಳ ಪರೀಕ್ಷೆಗಳಿಂದ ಉತ್ಪಾದಿಸಿದ ವಿಭೇದದ ಒಂದು ಉದಾ 
ಹರಣೆ, ಒಂದು ಸಂಶ್ಲೇಷಣೆಯನ್ನು ಉತ್ಪಾದಿಸಲು 21 ಕ್ಲೋನು ಸಾಲುಗಳಿಗೆ 
ವಿಯುಕ್ತನದಲ್ಲಿ ಅಂತರ್‌ ಪರಾಗಸ್ಪರ್ಶ ಪಡೆಯಲು ಆನುಕೂಲ ಕಲ್ಪಿಸಲಾಯ್ತು. ಇಳು 
ವರಿ ಮತ್ತು ರೋಗಪ್ರತಿರೋಧಗಳು ಗಮನಾರ್ಹ ಉನ್ನತವಾಗಿರದಿದ್ದರೂ ಇತರ 
ಅನೇಕ ಬ್ರೋಮ್‌ಹುಲ್ಲು ತಳಿಗಳಿಗಿಂತಲೂ ಸಹಿಚ್ಛೆತನ್ಯ ಮತ್ತು ಕ್ಷಿಪ್ರ ಬೆಳವಣಿಗೆಯಲ್ಲಿ 
ಈ ತಳಿ ಉನ್ನತವಾದದ್ದೆಂದು ದೃಢಪಟ್ಟಿದೆ. 

ಬಿಡಿಸಸ್ಕಗಳ ಆಯ್ಕೆ ಮತ್ತು ವಿಯುಕ್ತನದಲ್ಲಿ ಬಿಡಿಸಸ್ಯ ಪೀಳಿಗೆಗಳ ನಂತರದ 
ಪರಿವರ್ಧನೆಗ- ಂದ ಹಲವು ಹುಲ್ಲು ವಿಭೇದಗಳ ಉತ್ಪನ್ನಗಳನ್ನು ಜೂಲೆನ್‌ 
(ಆಅಕರ್‌ಮನ್‌ ಮತ್ತಿತರರು, 1948) ವಿವರಿಸಿದ್ದಾರೆ. ಮರಿ ಮತ್ತು ಆಟ್‌ವುಡ್‌ 
ಗಳಿಗನುಸಾರವಾಗಿ (1953), ಪ್ರೈೈಮಸ್‌ ಮತ್ತು ಗ್ಲೋರಿಯಾ ಟಿಮೋತಿಗಳೂ, 
ಸ್ಕಂಡಿಯಾ 1! ಮತ್ತು ಬ್ರೇಗ್‌ ತೋಟ ಹುಲ್ಲು, ವೈ ಕಿಂಗ್‌ ಕೆಂಪು ಫೆಸ್ಕ್ಯು 8 ಮತ್ತು 
ವಿಕ್ಟೋರಿಯಾ ಬಹುವಾರ್ಷಿಕ ರೈ ಹುಲ್ಲುಗಳ ಪ್ರತಿಯೊಂದನ್ನೂ, ಬಿಡಿ ಕ್ಲೋನ್‌ಗಳ 
ಏಕವರ್ಷ ಸ್ವ ಸಂಕರ ಪೀಳಿಗೆಗಳ ಒಂದು ಅಥವಾ ಅಧಿಕ ಮುಂದುವರೆದಿರುವ ಸಂತತಿ 
ಗಳಿಂದ ಪಡೆಯಲಾಗಿದೆ. 

ಮಿನ್ನಿಸೋಟಾ ಕೇಂದ್ರದಲ್ಲಿ (ಅಜ್ಞಾತ 1953) ಅಂತಃಸಂಕರ ಮತ್ತು ಆಯ್ಕೆ 
ಗಳನ್ನನುಸರಿಸಿ ವೃದ್ಧಿಪಡಿಸಿದ ಹಂಲ್ಲು, ಇಟಾಸ್ಕಾ ಟಿಮೋತಿ, ಒಂದು ಸಂಶ್ಲೇಷಣ 
ತಳಿಯ ಉದಾಹರಣೆ, ಒಂದು ವಾಣಿಜ್ಯ ಪಂಗಡದಿಂದ ಒದಗಿರುವ 4 ಭನ್ನಮೂಲಗಳ 
ಏಳು ಅಂತಃಸಂಕರ ಸಾಲುಗಳಿಂದ ಅದು ರಚಿತವಾಗಿದೆ. ಮಿನ್ನಿಸೋಟಾದಲ್ಲಿನ ಪ್ರಯೋಗ 
ಗಳಲ್ಲಿ ವಾಣಿಜ್ಯ ಮಾದರಿ ವಿಭೇದಕ್ಕಿೆಂತಲೂ ಒಂದು ಇಳುವರಿಯಲ್ಲಿ ಉನ್ನತವಾಗಿತ್ತು 
ಮತ್ತು ಉತ್ತಮ ಮೇವು ಲಕ್ಷಣವನ್ನೂ ಪಡೆದಿತ್ತು. ಓಹಿಯೋ ಪ್ರಾಯೋಗಿಕ ಕೇಂದ್ರ 
ದಲ್ಲಿ, ವಿಯುಕ್ತನಗೊಳಿಸಿರುವ ಹೊಲದಲ್ಲಿನ ಪರ್ಯಾಯ ಸಾಲುಗಳಲ್ಲಿ ಎರಡು ಆಯ್ಕೆ 
ಸ&ಹಿಗಳ ವ್ಯಾಪಕವಾದ ಕಾಯಕ ಪರಿವರ್ಧನೆಯನ್ನು ಆಚರಿಸುವುದರ ಮೂಲಕ 
ಲೊರೇಯ್ನ್‌ ಟಿಮೋತಿಯ ಮೂಲಬೀಜವನ್ನು ಹೆಚ್ಚಳಗೊಳಿಸಲಾಯ್ತು. ಇಂಗ್ಲೆಂಡಿನ 
ಹಳೆಯ ಹುಲ್ಲುಗಾವಲುಗಳಿಂದ ಪಡೆದ ಬಿಡಿ ಸಸ್ಯಗಳಿಂದ ಟಿಮೋತಿ ತಳಿಗಳು ಜ್ಶ್ಯ 
ಮಕ್ತು ಕೃ ಗಳನ್ನು ಉತ್ಪಾದಿಸಲಾಯ್ತು ; ಹಾಗೂ ಒಣ ಹುಲ್ಲು ತಳಿ ಕ್ಹ ಬಂಜರು 
ಭೂಮಿಯಲ್ಲಿ ಬೆಳೆದಿದ್ದ ಒಂದು ಬಿಡಿ ಸಸ್ಯ ಆಯ್ಕೆಯಿಂದ ಪಡೆಯಲಾಯ್ತು. 


570 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಕಾಯಕ ಪರಿವರ್ಧನೆ ಆರ್ಥಿಕ ಆನುಕೂಲತೆಯದಾಗಿರುವಲ್ಲಿ, ಉನ್ನತ ಬಿಡಿ 
ಸಸ್ಯಗಳನ್ನು ಹೊಸ ತಳಿಗಳಾಗಿ ನೇರವಾಗಿ ಬಳಸಬಹುದು. ಕರಾವಳಿ ಬರ್ಮ್ಯೂಡಾ 
ಹುಲ್ಲು, ಸುಮಾರು 5000 ಸಸ್ಯಗಳ ಪೀಳಿಗೆಯೊಂದರಲ್ಲಿ ಆಯ್ಕೆ ಮತ್ತು ಪರೀಕ್ಷೆ 
ಯಿಂದ ಉತ್ಪನ್ನವಾದ ಒಂದು ಏಕ ಉನ್ನತ ನೃ ಸಸ್ಮ್ಯ (ಬರ್ಟನ್‌ 1948೬) ಅದರ 
ಜನ್ಮದಾತ್ಮ ಸಾಲುಗಳು ಟಿಫ್ಟ್‌ ಬರ್ಮ್ಮ್ಯೂಡಾ ಹುಲ್ಲು ಮತ್ತು ದಕ್ಷಿಣ ಆಫ್ಲಿಕಾದಿಂದ 
ಪರಿಚಯಿತವಾದ ಎತ್ತರಕ್ಕೆ ಬೆಳೆಯುವ ಹುಲ್ಲುಗಳು. ಕರಾವಳಿ ತಳಿಯು, ಅತ್ಯಧಿಕ 
ಚೈತನ್ಯ ಪೂರ್ಣ ಕೊರೆತ ಸಹಿಷ್ಣುತೆಯ, ಹೆಲ್ಮಿಂತೋಸ್ಟೋರಿಯ ಜೈಗಾಂಟಿಯಂ ಪ್ರತಿ 
ರೋಧದ ಮತ್ತು ಬೇರುಗಂಟು ಜಂತುಹುಳುವಿನಿಂದ ರಕ್ಷಣೆ ಪಡೆದಿರುವುದು, ಅತಿ 
ಸ್ವಲ್ಪ ಬೀಜ ತೆನೆಗಳನ್ನು ಉತ್ಪಾದಿಸುತ್ತವೆ ಮತ್ತು ಅವುಗಳು ಅತ್ಯಲ್ಪ ಬೀಜ ಪಡೆ 
ದಿರುತ್ತವೆ. ವಿರೋಹಗಳ ತೀವ್ರ ಬೆಳವಣಿಗೆ ಮತ್ತು ವಿರೋಹಗಳನ್ನು ಶೇಖರಿಸುವ 
ನಿರ್ವಹಿಸುವ ಮತ್ತು ನೆಡುವ ಯಾಂತ್ರಿಕ ವಿಧಾನಗಳು ಕಾಯಕಸಂತಾನೋತ್ಪತ್ತಿ 
ಯನ್ನು ಪ್ರಾಯೋಗಿಕವಾಗಿಸಿವೆ. 


ಮೇವು ಸಸ್ಯ ಸಮನ್ಟಿಗಳು 


ಬಹಳ ಹಿಂದೆಯೇ ನೆಲೆಗೊಂಡಿರುವ ಹುಲ್ಲು ಮಾಳಗಳು ವತ್ತು ಗೋಮಾಳ 
ಗಳ ಶಳೀಯಂ೦ಚನೆ ಮುತ್ತು ವಿಧಗಳ ಆಯ್ಕೆಯ ಮೇಲೆ ಪರಿಸ್ಥಿ ತಿಯ ಪರಿಣಾಮಗಳಂ 
ಜಾ ್ವ್ವರಸ್ಯಕರವಾಗಿವೆ. ಹುಲ್ಲುಗಳು ಕಾಯಕ ಪರಿವರ್ಧನೆ ಪಡೆಯುವುದರಿಂದ ಮತ್ತು 
ಹೊಂದಾಣಿಕೆಯಾದಲ್ಲಿ ದೀರ್ಫಾಯುಶ್ಯದವುಗಳಾದ್ದರಿಂದ ಅಂತಿವಂ ಪರಿಸ್ಥಿತಿಗಳಲ್ಲಿ 
ಹೊರತು ಪೈಪೋಟಿಯ ಪರಿಣಾಮಗಳು ಸಂಬಂಧಕವಾಗಿ ಆಯ್ಕೆರಹಿತವಾಗಬಹುದು. 
ಪ್ರದೇಶಗಳಲ್ಲಿನ ಕಾಯಕ ಮಾದರಿಗಳನ್ನು ತಳೀಯ ಭಿನ್ನತೆ ಮತ್ತು ವಿಧಗಳ ಸಂಭವ 
ನೀಯ ಪ್ರಮಾಣವನ್ನು ಹೋಲಿಕೆಗಾಗಿ ಬಳಸಬಹುದು. 

ಪಶ್ಚಿಮ ವರ್ಜೀನಿಯಾದ್ಲಿನ ಕೆಂಟಕಿ ನೀಲಿ ಹುಲ್ಲಿನ ಹುಲ್ಲುಗಾವಲುಗಳಲ್ಲಿ ವೆಲ್‌ 
ಹೌಸನ್‌ ಮತ್ತು ವೀಯ್ಬಲ್‌ (1942) ನಡೆಸಿದ ಯಾದೃಚ್ಛೆಕ ಕ್ಲೋನ್‌ಗಳ ವರಾದರಿ 
ಪರೀಕ್ಷೆಯ ಫಲಿತಾಂಶಗಳು, ಉತ್ತಮ ಹುಲ್ಲುಗಾವಲುಗಳು, ನಿಕೃಷ್ಟ ಹುಲ್ಲುಗಾವಲು 
ಗಳಬ್ಬಿರುವವುಗಳಿಗಿಂತಲೂ ಅಧಿಕ ಚೈತನ್ಯ ಮತ್ತು ಅಧಿಕ ರೋಗ ಪ್ರತಿರೋಧ 
ಸಸ್ಯಗಳನ್ನು ಪಡೆದಿರುತ್ತವೆಂದು ವ್ಯಕ್ತಪಟ್ಟಿತು. ನಾರ್ವೆಯಲ್ಲಿ 80 ನೆಲೆಗಳಿಂದ 
ಶೇಖರಿಸಿದ್ದ. 150 ಸಸ್ಯ ಕುಟುಂಬಗಳ ಬೀಜ ಪುಷ್ಪಮಂಜರಿಗಳ ಪರಿಶೀಲನೆಯಲ್ಲಿ 
ನಿಸ್ಸನ್‌ (1950), ನೆಲೆ ಮತ್ತು ಪರಿಶೀಲಿಸಿದ ಹಲವು ಬಾಹ್ಮರಚನಾ ಲಕ್ಷಣಗಳ 
ನಡುವೆ ಯಾವ ಗಮನಾರ್ಹ ಸಂಬಂಧವನ್ನೂ ಕಾಣಲಿಲ್ಲ. 

ಸ್ಮಿತ್‌ ಮತ್ತು ನೀಲ್ಲನ್‌ರು. (1951), ದಕ್ಷಿಣ ಎನ್ಯಾನ್ಸಿನ್‌, ಸ್ಥಿರವಾದ 
ಕೆಂಟಕಿ ನೀಲಿಹುಲ್ಲು ಹುಲ್ಲುಗಾವಲುಗಳಲ್ಲಿ, ವ್ಯಾಪಕ ಭಿನ್ನತೆಗಳಿರುವ 10ರ ಪ್ರತಿ 


ಮೇವು ಬೆಳೆಯ ಅ ಅಭಿವೃದ್ಧ 57! 


ಯೊಂದರಲ್ಲೂ, ಯಾದೃಚ್ಛಿಕವಾಗಿ ಪಡೆದ 50 ಹುಲ್ಲು ಹೆಪ್ಪುಗಳ ಮಾದರಿಯಲ್ಲಿ 
ಕ್ಲೋನ್‌ಗಳ ವಿಶ್ಲೇಷಣೆ ಮಾಡಿದರು, ಪ್ರಶಕಿಯೊಂದರ ಮಧ್ಯ ಭಾಗದಿಂದಲೂ 
ಪಡೆದ 10 ಕ್ಲೋನ್‌ ವಿಯನುಕ್ತನಗಳನ್ನು 2 ಅಡಿ ಅಂತರವಿರುವ ಹೊಲಸಾಲುಗಳಿಲ್ಲಿ 


ಹಾಡ್‌, ಭೆ ೩ ಹ 
ನೆಡಲಾಯ್ತು. ವಿಧದ ಸಮರೂಪಶತೆ, ಸಂಬಂಧಕ ಚೈೈತನ್ನ, ಪುಡಿ ಬೂಷ್ಟುರೋಗ 


ಶಿ 
ಮತ್ತು ಏಲೆತುಕ್ಕು ರೋಗ ಪ್ರತಿಕ್ರಿಯೆಗಳಿಗಾಗಿ ಅವಲೋಕಿಸಲಾಯ್ತು, ಅವು 
ಕ ಸ ಹಾಡ ಹ ಕಾಡ 
ಉತ್ತಮ ಹುಲ್ಲುಗಾವಲಿನ ಪೀಳಿಗೆಗಳಿಗಿಂತಲೂ ಸ್ಹ ಶಮಟ್ಟಿಗೆ ಕಡಮೆ ಸಂಭವ 
ಛಿ 
ದ್‌ ಹ” ಸ್‌ ದ 
ಪ್ರಮಾಣದಲ್ಲದ್ದರೂ, ಕನಿಷ್ಟ ಹುಲ್ಲ:ಗಾವಲುಗಳ ಪೀಳಿಗೆಗಳಳೂ ಚೈತನ್ಯದಾಯ 
ಜು ಜೌ 
ವಿಧಗಳು ಉತ್ಪನ್ನವಾದವು. ಮೇಯುವಿಕೆಯ ತೀವ್ರತೆ, ವಿಧಗಳ ರಚನೆಯ ಮೇಲೆ 
ಹ ದ 3 - ಡ್‌ ಇ 
ಹೆಚ್ಚಿನ ನ ಪ್ರಭಾವ ಬೀರಿರಲಿಲ್ಲ, ಹುಲ್ಲುಗಾವಲುಗಳೊಳಗೆ, ಪ್ರಡಿ ಬೂಹಷ್ಹುರೋಗ 
ಆ ಪ ಕ ನ ಇ ಡ್‌ ಡು 
ಮತ್ತಾ ಎಲೆ ತುಕ್ಕುರೋಗಕ್ಕೆ ಪ್ರತಿರೋಧ ಮತ್ತು ಈಡಾಗುವಿಕೆಯ ಸಸ್ಯಗಳ ಪ 
ಮಾಣದಲ್ಲಿ ಗಮನಾರ್ಹ ವ್ಯತ್ಯಾಸಗಳು ಏರ್ಪಟ್ಟಿ ದ್ದವು. ಇವ್ದಗಳು ಮಜ್ಣಿನವಿಥ, 
ಚ ಹ ಡಿ ಟಾ | 
ಲಭ್ಯತಶೇವಾಂಶ ಅಥವಾ ನಿರ್ವಹಣೆಗಳೊಡನೆ ಸಮೀಪ ಸಂಯೋಜನೆಯನ್ನು ಪ 


ದಿರುವಂತೆ ಕಂಡುಬರಲಿಲ್ಲ. ೦ದು ನಿರ್ದಿಷ್ಟ ನೆಲೆಯಿಲ್ಲಿರುವ ಸಮಾನ ಜೀವಿಗಳ 
ಮತ್ತು ಪರಿಣ `ಮಕಾರಿಯಾದ ಮಣ್ಣಿನ, ವಾಯುಗುಣದ ಮತ್ತು ನಿರ್ವಹಣೆಯ 
ತ 


ಆಕ ಹ ಹ ಹ ರ್ಯ “ 
ಅಂಶಗಳ ನಡುವೆ ಸುವ್ಯಕ್ತ ಆಥವಾ ಗಣನೀಯ ಸಂಬಂಧಗಳು ಯಾವುವೂ ಇರಲಿಲ್ಲ 
ವೆಂದು ನಿರ್ಧರಿಸಲಾಯ್ತು. ಇದು, ಒಂದು ಸಲ ಸ್ಥಿರಪಟ್ಟ ನಂತರ ಯಾವುದೇ ಸಸ್ಯ 


ಗಳಲ್ಲಿರುವ ದೀರ್ಫಾಯಿಷ್ಯ ಮತ್ತು ಸ್ವಾಭಾವಿಕ ಆಯ್ಕೆಯ ಪರಿಣಾಮಗಳಿಗೆ 
ಸಂಬಂಧಕ ರಕ್ಷಣೆಗಳಿಂದಾಗಿರಬಹುದು. 

ನ್ಯೂಜಿಲೆಂಡಿನ ಪರಿ ತಿಗಳಲ್ಲಿ ಟಿಬೋಕಿ ವಿಭೇದಗಳನ್ನು ಒಣಹುಲ್ಲು. ಹುಲ್ಲು 
ಗಾವಲಿನ ಒಣಹುಲ್ಲು ಮತ್ತು ಹುಲ್ಲುಗಾವಲು ವಿಧಗಳಾಗಿ ಗೋರ್ಮರ್‌ ( 
ವರ್ಗೀಕರಣ ಮಾಡಿದ. ನ್ಯೂಜಿಲೆಂಡಿನ ವಿವಿಧ ಪ್ರದೇಶಗಳಲ್ಲಿ ವಿಭೇದ ವಿಕಾಸ 
ರ್ಪಡುಕ್ತಿವೆಯೆಂದು ಶೇಖರಣೆಗಳ ಪರಿಶೀಲನೆಗಳು ಸೂ 

16 ಮೂಲಗಳಿಂದ ಪಡೆದ ಸಣ್ಣ ನೀಲಿಕಾಂಡ (ಆಡ್ರೋಪೋಗಾನ್‌ ಸ್ಕೇಪೇರಿ 


1 


ಯಸ್‌) ನ ಪರಿಶೀಲನೆಗಳಲ್ಲಿ ಪ್ರತಿಂ ಯೊಂದೂ ಒಂದು ಪರಿಸ್ಥಿತಿ ವಿಧವನ್ನು ಪ್ರತಿನಿಧಿ 
ಸುವುದರಿಂದ, ವ್ಭ ಯಃ ಕ್ವಿಕ ಗುಂಪುಗಳಲ್ಲಿ ಸಂಭವನೀಯ ವರ್ತನೆಗಳನ್ನು ನಿರ್ಧರಿಸಲು 


ಬೀಜ ಮೂಲ ಮಚ ವೆಂದು ಕಂರ್ನೀಲಿಯರ್‌ (1950) ಗಮನಿಸಿದ. ಉತ್ತರದಿಂದ 
ಪಡೆದ ವಿಭೇದಗಳನ್ನು ಕಾನ್ಸಾಸ್‌ನ ಮ್ಯಾನ್‌ಹಾಟನ್‌ನಲ್ಲಿ ಬೆಳೆಸೆದಂಗ. ಅವು ಅತಿ 
ಶೀಘ್ರವಾಗಿ ಪಕ್ಚವಾದವು ಮತ್ತು ಕಡಮೆ ಇಳುವರಿಯಿತ್ತವು. ದಕ್ಷಿಣದ ಏಭೇದಗಳು 
ನಿಧಾನ ಪಕ್ಚತೆಯವಾಗಿದ್ದವು ಮತ್ತು ತೀವ್ರ ಚಳಿಗಾಲ ನಷ್ಟವನ್ನೆ 

ಸ್ಮಿತ್‌ ಮತ್ತು ಗಾರ್ಬರ್‌ (1950)ಗಳು ಒದಗಿಸಿರುವ ಇತ್ತಿ 
ರೇಯರ್‌ ಅಲ್ಫಾಲ್ಫಾವು ಹಗಲಿನ ಹೆಚ್ಚಳಕ್ಕೆ ವ್ಯತ್ಯಾಸಾತ್ಮಕವಾಗಿ ಪೃತಶಿಕ್ಸಿ ಜ್‌ ನೂಜಿ 


572 ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಸುವ ವಿಧಗಳಿಂದ ರಚಿತವಾಗಿರಬಹುದೆಂದೂ ಮತ್ತಾ ದಕ್ಷಿಣದ ಅಕ್ಷಾಂಶಗಳ ಬಳಿ 
ಒಂದೇ ಮೂಲವಸ್ಟುಗಳಲ್ಲಿ ನಿರಂತರ ಬೀಜೋತ್ಪಾದನೆಯಿಂದ ಚಳಿಗಾಲ ಸಹಿಷ್ಣು 
ತೆಯ ಗಡಸುತನ ಮತ್ತು ಬಹುಶಃ ಇತರ ಲಕ್ಷಣಗಳಲ್ಲೂ ಕ್ಷೀಣತೆ ಉಂಟಾಗುವಂತಹ 
ಫಲಿತಾಂಶವೇರ್ಪಡಬಹುದೆಂದೂ ಸೂಚಿಸುತ್ತವೆ. 

ಪ್ರಥಮ ಹೊಂದಾಣಿಕೆಯ ಪ್ರದೇಶದ ಹೊರಗೆ ಅಟ್ಲಾಂಟಿಕ್‌ ಆಲ್ಫ್ರಾಲ್ಫಾವನ್ನು 
3 ಸಂತತಿಗಳವರೆಗೆ ಬೆಳೆಸಿದ್ದರಿಂದ, ಸೂಕ್ಷ್ಮಾಣು ಬಾಡುರೋಗ ಪ್ರತಿರೋಧದಲ್ಲಿ 
ಗವಂನಾರ್ಹ ವೃತ್ಕಾಸಗಳಾವುವೂ ಫಲಿಸಲಿಲ್ಲವೆಂದು, ಬೇಟಲ್‌ (1952) ಮಾಡಿದ 
ಪರಿಶೀಲನೆಗಳ ಫಲಿತಾಂಶಗಳು ಸೂಚಿಸಿದವು. ನ್ಯೂಜರ್ಗೀಯಲ್ಲಿನ ಪರಿಸ್ಥಿತಿಗಳಲ್ಲಿ 
ಅಭಿಸರಣೆಯ 7ನೆಯ ಮತ್ತು ನಂತರದ ವರ್ಷಗಳಲ್ಲಿ ಬಾಡುರೋಗ ಪ್ರತಿಕ್ರಿಯೆಗಾಗಿ 
ಆಯ್ಕೆಯಔಾಗುತ್ತಿದೆಯೆಂದು ವಿವಿಧ ವಯಸ್ಸಿನ ಸಸ್ಯಗಳಿಂದ ಪಡೆದ ಬೀಜಗುಂಪುಗಳ 
ಹೋಲಿಕೆ ಸೂಚಿಸಿದೆ. ಮೂಲಸಮಷ್ಟಿ ಗಳಿಗಿಂತಲೂ, ಹಳೆಯ ಹೊಲಗಳಿಂದ ಪಡೆದ 
ಬೀಜಸಸ್ಯ ಗಳು ವಿಶಿಷ್ಟವಾಗಿ ಆಧಿಕ. ಬಾಡುರೋಗ ಪ್ರತಿರೋಧಕವಾಗಿದ್ದ ವು. ಈ 
ಫಲಿತಾಂಶಗಳು. ತಳಿಲಭಿವೃ ದ್ಧಿ ವಸ್ತುವಿನ ಒಂದು. ಉತ್ತಮ ಮೂಲವನ್ನು. ಸೂಚಿಸು 
ತ್ತವೆ. 
-.. ಮೇವು ತಳಿಗಳಲ್ಲಿ, ತಳೀಯಕ ಶುದ್ಧತೆ ಅನಪೇಕ್ಷಿತವಲ್ಲದಿದ್ದರೂ, ಪ್ರಾಯೋಗಿಕ 
ದೃಷ್ಟಿಯಿಂದ ಒಂದು ವಿಭೇದ ಉನ್ನತವಾಗಿರಲು ಆನಾವಶ್ಯಕ ಮತ್ತು ಅಭಿವೃದ್ಧಿ 
ಗೊಳ್ಳದ ವಸ್ತುವಿನ ಒಂದು ಗಣನೀಯ ಮಿಶ್ರಣ ಹಾನಿಕರವಾಗಿರಲಾರದೆಂದು 
ಸ್ಟೇಪಲ್‌ಡನ್‌ (1931) ಹೇಳಿದ್ದಾನೆ. 

ಜಧಿಕ ಇಳುವರಿ ಕೊಡುವ ಲಡಾಕ್‌ ಮತ್ತು ಕಡಮೆ ಇಳುವರಿಯ ಸ್ವಸಂಕರ 
ಸಾಲುಗಳಲ್ಲಿ ವಿವಿಧ ಅಂಶರದ ಮಿಶ್ರಣಗಳ ಇಳುವರಿಗಳನ್ನು ಟಿಸ್ನಾಲ್‌ ಮತ್ತು 
ಕೀಸಲ್‌ ಬಾಕ್‌ (1944) ಹೋಲಿಸಿದರು. ಅಂತಃಸಂಕರ ಸಾಲುಗಳು ಲಡಾಕ್‌ನ 
ಶೇ. 58 ಭಾಗದಷ್ಟು ಇಳಂವರಿ ಕೊಟ್ಟವು, ಮಿಶ್ರಣಗಳು ಲಡಾಕ್‌ದೊಡನೆ ಅಂತಃ 
ಸಂಕರ ಸಾಲುಗಳ ಶೇ. 25 ಮತ್ತು 50 ಭಾಗವನ್ನು ಪಡೆದಿದ್ದವು. ಶೇ. 25 ಭಾಗ 
ಮಿಶ್ರಣವನ್ನು ಪಡೆದ ಅಂತಃಸಂಕರ ಸಾಲುಗಳು ಲಡಾಕ್‌ನ ಶೇ. 96.5 ಭಾಗ 
ಮತ್ತು 50 : 50 ಭಾಗ ಮಿಶ್ರಣ, ಶೇ. 89.6 ಭಾಗದಷ್ಟು ಇಳುವರಿಯಿತ್ತವು. 
ಆಧಿಕ ಚೈತನ್ಯಪೂರ್ಣ ಅಂಶ, ಕಡಮೆ ಚೈತನ್ಯವುಳ್ಳವುಗಳನ್ನು ಸರಿದೂಗಿಸುವ 
ಪ್ರವೃತ್ತಿ ಹೊಂದಿತ್ತು ಮತ್ತು ಸ್ವಸಂಕರ ಅಥವಾ ಇತರ ಪ್ರತಿಕೂಲ ಸಂಯೋಜನೆ 
ಗಳಿಂದಾದ ನಿಶ್ಶಕ್ತ್ರ ಸಸ್ಯಗಳ ಸ್ದಾ ಪ್ರಮಾಣಗಳಿಂದ ಇಳುವರಿ ಕಡಮೆಯಾಗುತ್ತ 
ದೆಂದು ನಿರೀ ಕ್ರಿಬಾರದೆಂದು ಫಲಿತಾಂಶಗಳು ಸೂಚಿಸಿವೆ, 

ಅಂಶಿಮ ಇಳುವರಿಗೆ ಅಗತ್ಯವಾದ ಉನ್ಮತಸಸ್ಯಗಳ ಸಾಂಖ್ಯಿಕ ಪರಿಣಾಮಗಳ 
ಮತ್ತು, ಜನ್ಮದಾತೃೃ ಅಂಶಃಸಂಕರ ಸಜ್ಜೆ (ಹೆನ್ನಿಸೀಟಂ ಗ್ಲೌಕಂ)ಗಳ ಇಳುವರಿ ವರ್ತನೆಗಳ 


ಮೇವು ಬೆಳೆಯ ಅಭಿವೃದ್ಧಿ 573 


ಪರಿಶೀಲನೆಗಳಲ್ಲಿ ಬರ್ಬನ್‌ (1948 0) ಪಡೆದ ಫಲಿತಾಂಶಗಳು ಸ್ವಾರಸ್ಯಕರವಾದವು. 
ಪರೀಕ್ಷಿಸಿದ 6 ವರ್ಷಗಳ ಅವಧಿಯಲ್ಲಿ ಜನ್ಮದಾತೃವಿನೊಡನೆಯ ಶೇ. 90, 80 
ಮತ್ತು 50 ಭಾಗ ಸಂಕರಣ ಮಿಶ್ರಣಗಳು, ತಮ್ಮ ಇಳುವರಿಯಲ್ಲಿ ಶುದ್ಧ ಸಂಕರಣ 
ಸಮಷ್ಟಿಗಳಿಂದ ಗಮನಾರ್ಹ ವ್ಯತ್ಯಾಸ ಪಡೆದಿರಲಿಲ್ಲ. ಕಡಮೆ ಮಾಡಿದ ಬೀಜವರಿ 
ಯಿಂದ ಮತ್ತು ವಿರಳ ಸಸ್ಯ ನಿಲುವುಗಳಲ್ಲಿ ಇಳುವರಿಗಳು, ಜನ್ಮದಾತ್ಮ ಅಥವಾ 
ಕಡಮೆ ಚೈತನ್ಯ ವಿಧ ಶೇಕಡಾವಾರುಗಳ ಪ್ರಭಾವಕ್ಕೊಳಪಡುವ ಪ್ರವೃತ್ತಿ ಪಡೆದಿತ್ತು, 
ಹೆಚ್ಚು ಬೀಜವರಿ ಬಳಸಿದಲ್ಲಿ ಜನ್ಮದಾತ್ಮೃ ಮತ್ತು ಸಂಕರಣ ಮೂಲವಸ್ತುಗಳ 
ಸಂಬಂಧಕ ಇಳುವರಿ ಶೇ, 100 ಮುತ್ತು 115 ಹಾಗೂ ಕಡಮೆ ಬೀಜವರಿಯಲ್ಲಿ ಅನು 
ಕ್ರಮವಾಗಿ, ಶೇ. 100 ಮತ್ತು 138 ಆಗಿದ್ದವು. 

ಕೆಲವ್ರು ಪ್ರಭೇದಗಳ ಭಿನ್ನಮಿಶ್ರಣಗಳು, ಸಂಬಂಧಕವಾದ ಸಮರೂಪತೆಯ 
ವಿಧಗಳಿಗಿತ ಅನುಕೂಲವಾದದ್ದಾಗಿರಬಹುದೆಬುದನ್ನು, ಕೆಂಟಕಿ ನೀಲಿಹುಲ್ಲಿನಲ್ಲಿ 
ಹಾನ್ಸೈೆನ್‌ ಮತ್ತಿತರರು (1952) ಮಾಡಿದ ಪರಿಶೀಲನೆಗಳ ಫಲಿತಾಂಶ ವರದಿ ಕೂಡ 
ಸಮರ್ಥಿಸುತ್ತವೆ. ಐದು. ಆಯ್ಕೆಮಾಡಿದ ತಳಿಗಳು ಮತ್ತು ಒಂದು ವಾಣಿಜ್ಯ 
ಗುಂಪನ್ನು 4 : 16 ಅಡಿ ಗಾತ್ರಪ, ಸಣ್ಣತಾಕುಗಳಲ್ಲಿ. 6 ಪ್ರತೀಕರಣಗಳೊಡನೆ ಬಿತ್ತ 
ಲಾಯ್ತು, ಆಯ್ಕೆ ಮಾಡಿದ ವಿಭೇದಗಳನ್ನು ಪ್ರತ್ಯೇಕವಾಗಿ ಮತ್ತೂ ಎರಡು ಮೂರು, 
ನಾಲ್ಕು ಮತ್ತು ಐದರ ಎಲ್ಲ ಸಂಯೋಜನೆಗಳಲ್ಲಿ ಬಿತ್ತಲಾಯ್ತು. ಪೂರ್ಣ ಕ್ಷೇತ್ರ ಹರ 
ವಿನಲ್ಲಿ ಬಿಳಿ ಕ್ಲೋವರ್‌ನ ಮೇಲು ಬಿತ್ತನೆಯನ್ನು ಬಳಸಲಾಯ್ತು ಮತ್ತು ಕೊಯ್ಲು 
ಬೆಳವಣಿಗೆಯ ಮೂರನೆ ಮತ್ತು ನಾಲ್ಕನೆ ವರ್ಷಗಳಲ್ಲಿ ಆಗಿಂದಾಗ್ಗೆ ಕತ್ತರಿಸುವುದ 
ನ್ನೊಳಗೊಂಡಿತ್ತು. "ಮಿಶ್ರಣಗಳ ಸರಾಸರಿ ಇಳುವರಿ ಬಿಡಿ ಪ್ರಭೇದಗಳಿಗಿಂತಲೂ 
ಗಮನಾರ್ಹವಾಗಿ ಉತ್ತಮವಾದದ್ದೆಂದೂ ಹಾಗೂ ವಾಣಿಜ್ಯ (ನೀಲಿಹುಲ್ಲು) ದವುಗಳಿ 
ಗಿಂತ ಗಮನಾರ್ಹ ಅಧಿಕ ಇಳ;ವರಿಯನ್ನು ಉತ್ಪಾದಿಸಿದ ಏಕೈಕ ಸಂಯೋಜನೆಯಲ್ಲಿ. 
ಎರಡು ಅಥವಾ ಅಧಿಕ ವಿಭೇದಗಳನ್ನು ಒಳಗೊಂಡಿದ್ದಿತೆಂದೂ` ನಿರ್ಧರಿಸಲುಯ್ದು. 
ಪಡೆದ ಫಲಿತಾಂಶಗಳು ಬೆಳವಣಿಗೆಯಲ್ಲಿ ಒಂದರೊಡನೊಂದು ಪೂರಕವಾಗುವ ಪ್ರವೃತ್ತಿ 
ಯುಳ್ಳ ವಿಭೇದಗಳಲ್ಲಿ ಪರಿಸರದ ವೃತ್ಯಾಸಗಳಿಂದಾಗಿರಬಹುದಾದದ್ದು ಸಹಜವೆಂದು 
ಭಾವಿಸಲಾಯ್ತು. 


ತಳಿಅಭಿವೃದ್ಧಿಯ ಉದ್ದೇಕಗಳು 
ಮೇವುಸಸ್ಮಗಳನ್ನು ಅಭಿವೃದ್ಧಿ ಪಡಿಸುವ ಪ್ರಯತ್ನಗಳಲ್ಲಿ, ಅನೇಕ ಲಕ್ಷಣಗಳ 
ಕಡೆಗೆ ಗುರಿಯಿಡಲಾಗಿದೆ. ದ್ವಿದಳ ಧಾನ್ಯಗಳು ಮತ್ತು ಹುಲ್ಲುಗಳು ಹಾಗೂ ಪ್ರಭೇದ 
ಗಳೊಳಗೆ ಇವುಗಳ ಪ್ರಾಮುಖ್ಯತೆಯಲ್ಲಿ ಭಿನ್ನವಾಗಿದ್ದರೂ. ಅತಿ ಮುಖ್ಯ ಸ್ಥಿತಿಗಳು 
ಈ ಕೆಳಗಿನಂತಿವೆ : 


574 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಹೊಂದಾಣಿಕೆ ಶುಷ್ಕತೆಯ ಪ್ರತಿರೋಧ 
ಚೈತನ್ಯ ಮೇವಿನ ಗುಣ ಮತ್ತು 
ಪೌಷ್ಟಿಕ ಮೌಲ್ಯ, 
ದೀರ್ಫಾಯುಷ್ಯ ಇತರ ಪ್ರಭೇದಗಳೊಡನೆ 
ಹೊಂದಾಣಿಕೆ 
ಕಳಿಗಾಲ ಸಹಿಷ್ಣುತೆ ಬೆಳವಣಿಗೆಯ ಸ್ವಭಾವ 
ಸ್ಥಿರಗೊಳಿಸಬಲ್ಲ ಸರಳತೆ ಭಿನ್ನ ನಿರ್ವಹಣೆಯ ಸಹಿಷ್ಣುತೆ 
ರೋಗ ಪ್ರತಿರೋಧ ಸಮಂಜಸ ಪಕ್ವತೆ 
ಕೀಟ ಪ್ರತಿರೋಧ ಬೀಜೋತ್ಪಾದನೆ 
ಉಷ್ಣ ಪ್ರತಿರೋಧ ಬೀಜ ಶ್ವಭಾವಗಳು 
ಒಂದು ನಿರ್ದಿಷ್ಟ ಬೆಳೆಯ ಪರಿಗಣನೆ ಸ್ವಾರಸ್ಕಕರವಾದದ್ದು. ಕೋಷ್ಟಕ 58ರಲ್ಲಿ 
ಹನ್ನೆರಡನೆಯ ಆಲ್ಫಾಲ್ಫ ಅಭಿವೃದ್ಧಿ ಸಮ್ಮೇಳನದ (1950), ವಿಶೇಷ ಸಮಿತಿ 
ಯೊಂದರ ಸಮೀಕ್ಷೆಯ ಒಂದು. ವರದಿಯನ್ನು ಸಂಗ್ರಹಿಸಲೂಗಿದೆ. ಆಮೆರಿಕ 
ಸಂಯುಕ್ತಸಂಸ್ಕಾನಗಳು ಮತ್ತು ಕೆನಡಾದ ಎಲ್ಲ ಆಲ್ಫಾಲ್ಫಾ ಕಾರ್ಯಕರ್ತರಲ್ಲಿ ಮಾಹಿತಿ 
ಗಾಗಿ ಪ್ರಾರ್ಥಿಸಲಾಯ್ತು. ಕೊೋಪ್ಟಕದ ಪರೀಕ್ಷೆ. ಹಲವು ಸಮಸ್ಯೆಗಳ ವ್ಯಾಪ್ತಿ 
ಮತ್ತು ಅಲ್ಫಾಲ್ಮಾ ತಳಿಅಭಿವೃದ್ಧಿ ಯಲ್ಲಿ ವಿವಿಧ ಹಂತಗಳ ಪ್ರಾನ ಖ್ಯತೆಗಳನ್ನು 
ಸೂಚಿಸುತ್ತದೆ 


ಕೆಲವು ನಿರ್ದಿಷ್ಟತಳಿ ಅಭಿವೃದ್ಧಿ ವಿಧಾನಗಳು 


“ವಿಭೇದ ರಚನೆ”ಯಲ್ಲಿ ಬಳಸಿದ ಹುಲ್ಲು ತಳಿ ಅಭಿವೃದ್ಧಿ ವಿಧಾನಗಳಿಗೆ ಜೆಂಕಿನ್ಸ್‌ 
(1931, 1937) ಗಮನ ಸೆಳೆದಿದ್ದಾನೆ. ಆನೇಕ ಸಂದರ್ಭಗಳಲ್ಲಿ ಈ ಕಾರ್ಯ 
ವಾದದ್ದು ಮತ್ತು ಹಲವಾರು ತಳಿಲಭಿವ ದ್ದಿ ವಿಧಾನಗಳಿಂದ ಕೆಲವು 


(್ದ 


ವಿಚ್ಛಿನ್ನ 
ತ್ತಮ ವಿಭೇದಗಳ ಸಂಶ್ಲೇಷಣೆಯ ಮುಂದುವರಿಕೆ ಇದರ ಮೂಲ ಉದ್ದೇಶವಾಗಿ 
ಕಂಡುಬರುತ್ತದೆ. ಮಾನಕ ವಿಧಗಳೊಡನೆ ಹೊಸ ವಿಭೇದಗಳ, ತಳಿಗಳ ಮತ್ತು ಸಂಕ 
ರಣಗಳ ಅಧಿಕ ಸಂಖ್ಯೆಗಳನ್ನು ಹೋಲಿಸಿ, ಅದರಲ್ಲಿ ಉತ್ತಮ ವರ್ತನೆಯವುಗಳನ್ನು ' 
ವಿತರಣೆ ಮಾಡುವ, ಮುಸುಕಿನಜೋ* ಮತ್ತು ಧಾನ್ಯ ತಳಿಅಭಿವೃದ್ಧಿಕರ ಕಾರ್ಯಕ್ಕೆ 
ಣ್ಠ ದೃಶ್ಯವಾಗಿದೆ... ಇದನ್ನ ಮುಂದೆ ಸ್ಟೀವನ್ಸನ್‌ (1939) ಅವಲೋಕಿಸಿದ. 
"ವಿಭೇದ ರಚನೆ'ಯ ಭಾವನೆಯನ್ನು ಇತರ ತಳಿಅಭಿವ ದ್ಧಿ ವಿಧಾನಗಳ ಸಂಬಂಧ 
ವಾಗಿ ಪರ್ಯಾಲೋಜಿಸಿದ ಮತ್ತು ಈ ಪದವನ್ನು ಬಹಳ ವ್ಯಾಪಕ ಭಾವನೆಯಿಂದ 
ರೂಪಿಸಿ ಬಳಸಲಾಗಿದೆಯೆಂದು ಗಮನಿಸಿದ. ವಿವರಿಸಿರುವ 'ತಳಿರಚನೆ'ಯಲ್ಲಿ ಉನ್ನತ 
ಸಸ್ಯಗಳಾಗಿ ವ್ಯಕ್ತಪಡುವವುಗಳ ಆಯ್ಕೆ, ಕ್ಲೋನ್‌ಗಳ ಪರೀಕ್ಷೆ, ಹಲವು ಸಂಕರ ಮತ್ತು 


ಬೆ 


ಳ್‌ 


ಮೇವು ಬೆಳೆಯ ಅಭಿವೃದ್ಧಿ 575 


ಕೋಪ್ಪಕ 58. ಆಲ್ಫಾಲ್ಫಾ ಅಭಿವರ್ಧನೆಯೆ ವಿವಿಧ ಸಮಸ್ಯೆಗಳ ಎಷಯಕ್ಕೆ 
ಸಂಬಂಧಪಟ್ಟ ಮತ್ತು ಸಂಶೋ ನೆಯನ್ನು ನಿರ್ವಹಿಸ-ತ್ರಿರುವ, ಅಮೆರಿಕ 
ಸ:ಯುಕ್ತ ಸಂಸ್ಥಾನಗಳು ಮತ್ತು ಕೆನಡಾದ ರಾಜ್ಯ ಮತ್ತು ಪ್ರಾಂತ್ಯಗಳ ಸಂಖ್ಶೆ 
























































ಭೌಗೋಳಿಕ ಪ್ರದೇಶ* 

ರೋಗಗಳು. ಕೀಟಗಳು ಅಥವಾ ಕೃಷಿ ಜ್ಯ ಸಸ್ತರ ಮಧ್ಯ ಪಶ್ಚಿಮ `` ದ್ರಾಣ್ಣ 

ಸಾ ಎ ಓ...504. 1.11೬! 
ಸೂಕ್ಷ್ಮಾಣು ಬಾಡುಕೋಗ 1೫೫77. 
ಕಪ್ಪ ₹90 513111 | 6 (ತಿ 2. (| 
ಬೇರಕೊಳೆ (ರೈಜೊಕ್ಟೋನಿಯಾ | 4 0 | 5,6 |2/1 15/1 

ಪ್ಯೂಸೇರಿಯಂ) ೯ 

ಅಗ್ರಕೊಳೆ (ಸ್ರೀರೋಟಿನಿಯಾ) | 4 |3 | 3|0 ಪ್ತಿ 0 ೫. ೨ 
ಚಳಿಗಾಲ ಆಗ್ರಕೊಳೆ ಕ 11001./..2.12 11 0,0 
ಬೂಷ್ಟು 18. 3411: (3 12113೫3 
ತುಕ್ಕು 0/1, 3,2 1110 16/2 
ಎಲೆಮಣ್ಜೆ ಸ್ಕೂಡೊಪೆಜೈಜಾ) 8/3 ' 13. 8 4 |) 9 | 
ಆಂತ್ರಾಕ್ನೋ-್‌ 2.01 1.11 .1.. .ಓ.0'12. 3] 
ಸಸಿ ಬುಡ ಕೊಳೆ |2,0| 319 1/0 (410 
ಕಾಂಡ ಜಂತು ಹುಳು ೪ 0 01 0 3.0 ,0|1 
ಇತರ ರೋಗಗಳು ನ ಬ. ಯ, ಸ. ಓ೨..ಓ1 1] 
ಬಟಾಣಿ ಹೇನು ಚ... ೨11 ;2|1015,0 
ಆಲೂಗಡೆ ಎಲೆಜಿಗಿಹುಳು 7,3912 !| (0 710 
ಲೈಗಸ್‌ ತೆಗಣೆ " 1| 411 |4/10/|210 
ಆಲ್ಫಾಲ್ಫಾ ಮೂತಿಹುಳು 1,0| 3,0 | 3 |0| 1|0 
ಮಿಡಿತೆ 0,0, 1|1 101110 
ತ್ರಿಕೋನ ಆಲ್ಮಾಲ್ಪಾ ಜಿಗಿಹುಳು | 0ಿ.0. 0,0 !0 10150 
ಉಗುಳು ತಿಗಣೆ 32-21 107.10: 0/ 2/1 
ಇತರ ಕೀಟಗಳು 0,0, 110 14/0/7,0 
ಇಳುವರಿ | 71!5 1317 ಹ 1 ಲಯ 
ಒಣಹುಲ್ಲು ಗುಣ ತತ 9 ಜಿ [816151 
ಬೀಜೋತ್ಪಾದನೆ ಜಿ ಜ.1 ಕ್ರ 18 2೫2/1] 
ಗಡಸುತನ ( 411416 14141510 
ಮೇಯುವಿಕೆ ಸಹಿಷ್ಣುತೆ 011] 211 0 0 010 
ನಿಲುವು ರಕ್ಷಣೆ. ` 010 10 |0/0,2/[1 
ಹುಲ್ಲುಗಾವಲು ಮಿಶ್ರಣ 0/0, 110 ,1|0.111|1 
ಇತರ ಲಕ್ಷಣಗಳು ||] 315.8 |013/[|010 








576 ಸಸ್ಯ ತಳಿಅಭಿವೃದ್ಧಿ ವಿಧಾಸಗಳು 


*.ಈಶನನ್ಯ : ಕ್ವಿಬೆಕ್‌ ಮತ್ತು ಆಪಾನ್ಯ ರಾಜ್ಯಗಳು. ಒಟ್ಟು 13. ಉತ್ತರ ಮಧ್ಯ ; 
ಆಂಟೊಬಿಯೋನಿಂದ ಸಾಸ್ಕಾಟ್ಜ ವಾನ್‌ ಸೇರಿರುವ ಮತ್ತು 12 ಉತ್ತರೆ ಮಧ್ಯ ಭಾಗ ರಾಜ್ಯಗಳು, 
ಒಟ್ಟು 15 ಪಶ್ಚಿಮ : ಆಲ್ಬರ್ಟಾ, ಬ್ರಿಟಿಷ್‌ ಕೊಲಂಬಿಯಾ ಮತ್ತು ಮಾಂಟಾನಾದಿಂಡ ನ್ಯೂ 
ಮೆಕ್ಸಿಕೋ ಮತ್ತು ಪಶ್ಚಿಮ ಕಡೆ, ಓಟ್ಟು 13, ದಕ್ಷಿಣ ವರ್ಜೀನಿ ಮಾದಿಂದ ಆರ್ಕನ್ಸಾಸ್‌ ಮತ್ತು 
ದಕ್ಷಿಣದ ಕಡೆ. 

] ನೆಯ ಸ್ತಂಭ, ಸಮಸ್ಯೆಗಳು ಮುಖ್ಯವಾದವೆಂದು ವರದಿಮಾಡುವ ರಾಜ್ಯಗಳು ಮತ್ತು 


2ನೆಯ ಸ್ತಂಭ ಸಂಶೋಧನೆಯನ್ನು ನಡೆಸುವವು 
ಸ್ಲಸಂಕರ ಕ್ರಿಯೆಗಳಿಂದ ಪಡೆದ ಪೀಳಿಗೆಗಳಲ್ಲಿ ಪುನರಾಯ್ಕೆ ಮತ್ತು ಮುಂದಿನ ಸಂಕರ 
ಕ್ರಿಯೆಗಳಲ್ಲಿ ಸೇರಿಸುವ ಸಾಧ್ಯತೆಯ ಅಪೇಕ್ಷಿತ ಸಸ್ಯ ಕ್ಲೋನ್‌ಗಳ ರಕ್ಷಣೆ, ಅಡಕವಾಗಿವೆ. 
ವಿವಿಧ ಮಾರ್ಗಗಳು ಉತ್ತಮ ಆಧಾರ ಪಡೆದವುಗಳಾಗಿದ್ದರೂ, ಈ ವಿವರಣೆಯನ್ನು 
ಗಮನಿಸಿದಲ್ಲಿ ಅದನ್ನು ಒಂದು ನಿರ್ದಿಷ್ಟ ವಿಧಾನವಾಗಿ ಬಳಸಲು ವಿಧಿಸುವುದಕ್ಕೆ ಅತ್ಯಲ್ಪ 
ಸಮರ್ಥನೆ ಕಂಡುಬರುತ್ತದೆ. ಅನ್ಯಪರಾಗಸ್ಪರ್ಶದ ಮೇವು ಸಸ್ಯಗಳಲ್ಲಿ ಬಳಸ 
ಬಹುದಾದ ತಳಿಅಭಿವೃದ್ಧಿ ವಿಧಾನಗಳ ಕೆಲವು ವಿಧಗಳನ್ನು ಪ್ರಾಂಡ್‌ಸನ್‌ (1932) 
ಸಂಗ್ರಹಿಸಿದ್ದಾನೆ. 
ಟಿಸ್ನಾಲ್‌' ಮತ್ತಿತರರು ಆಲ್ಫಾಲ್ಮಾದ ಅಭಿವೃದ್ಧಿ ಪದ್ಧತಿಗಳನ್ನು ಕೆಳಗಿನಂತೆ 
ವರ್ಗೀಕರಿಸಿದ್ದಾರೆ ; 
1. ಈ ಕ್ರಮದಲ್ಲಿನ ಮಾರ್ಪಾಡುಗಳಾಗಿರುವ “ವಿಭೇದ ರಟನೆ ಮತ್ತು ಮಾತೃಸಾಲು 
ಆಯ್ಕೆಗಳು ಗುಂಪ್ರಆಯ್ಕೆಯೊಡನೆ. 
2, ಆಯ್ಕೆಗೊಂಡ ಅಂತಶಃಸಂಕರ ಸಾಲುಗಳು ಮತ್ತು ಸಂಶ್ಲೇಷಣ ತಳಿಗಳಾಗಿ ಅವು 
ಗಳ ಸಂಯೋಜನೆ, 
ತಿ. ೫] ಸಂಕರಣಗಳ ಬಳಕೆ. 
ಆ ವಿಧಾನಗಳಲ್ಲಿ ಮಾರ್ಪಾಟುಗಳನ್ನು ಮಾಡಬಹುದೆಂದು ಅರಿಯಲಾಯ್ತು 
ಮಾಟ್‌ಲಾಕ್‌ (1948) ಆಲ್ಫಾಲ್ಫಾದಲ್ಲಿ ಬಳಸಿದಒಂದು ಆಯ್ಕೆ ವಿಧಾನವನ್ನು 
ವಿವರಿಸಿದರು. ಹೊಲದಲ್ಲೇ ಆಯ್ಕೆಮಾಡಿದ 2000 ಸಸ್ಮಗಳ ಬೀಜಗಳನ್ನು 30 ಅಡಿ 
ಅಂತರದ ಸಸ್ಯ ಸಾಲುಗಳಲ್ಲಿ ಬಿತ್ತಲಾಯ್ತು, ಅಗತ್ಯವಾದಲ್ಲಿ ಮಾದರಿಯನ್ನು ಅನ್ನ 
ಕರಿಸಬಹುದು. ನಂತರ 10 ಅಡಿ ಸಾಲುಗಳಲ್ಲಿ ಆಯ್ಕೆಮಾಡಿದ ಬೀಜಗಳನ್ನು ಅವು 
ಗಳ ಒಣಹುಲ್ಲು ಇಳುವರಿ ಮತ್ತು ಗುಣ ಹಾಗೂ ಬೀಜೋತ್ಪಾದನೆಗಳ ಪರೀಕ್ಷೆಗಾಗಿ 
ತ್ರಿಗುಣಿತ ತಾಕುಗಳಲ್ಲಿ ಬಿತ್ತಲಾಯಬ್ಬ, ಎರಡು ವರ್ಷಗಳ ನಂತರ ಪರೀಕ್ಷೆಯಿಂದ 
ನಿರ್ಧರಿಸಿದಂತಹ ಮೂಲ ಉತ್ತವಂ ಹೀಳಿಗೆಗಳನ್ನು ಅಗೆದು ತೆಗೆದ, ಮುಂದಿನ 


ಮೇವು ಬೆಳೆಯ ಅಭಿವೃದ್ಧಿ 577 


ಪರೀಕ್ಷೆಗೆ ಅಗತ್ಯವಾದ ಬೀಜ ಹೆಚ್ಚಳಕ್ಕಾಗಿ ವಿಯುಕ್ತನಗೊಳಿಸಿದ ಒಂದು ತಾಕಿನ 
ಪ್ರತ್ಯೇಕವಾಗಿ ನೆಡಲಾಯ್ತು. 

ಮಾತೃ ಸಾಲು ಆಯ್ಕೆ : ಆಲ್ಫಾಲ್ಟಾದಲ್ಲಿ ಬೀಜ ಉತ್ಪನ್ನವನ್ನು ಅಭಿವೃದ್ಧಿ 

ಪಡಿಸುವ ತಳಿಅಭಿವೃದ್ಧಿಯ ಒಂದು ವಿಧಾನವನ್ನು ಫ್ರಯಾರ್‌ (1939) ವಿವರಿಸಿದ. 
ಇದನ್ನು “ಮಾತೃ ಸಾಲು ಆಯ್ಯೆ'ಯೆಂದು ಕರೆಯಲಾಯಬಲ್ಬು, ಈ ವಿಧಾನ ಈ ಕೆಳಗಿನ 
ಸೂತ್ರಗಳನ್ನು ಅಂಗೀಕರಿಸುವ ಆಧಾರ ಪಡೆದಿತ್ತು. 

. ಅವಿಚ್ಛೆನ್ನ ಆಯ್ಕೆಯ ತಳಿಅಭಿವೃದ್ಧಿ. ಆಯ್ಕೆ ಮಾಡುವ ಲಕ್ಷಣಗಳ 
ಕಾರಣವಾಗುವ ವಂಶವಾಹಿಗಳನ್ನು ಒಟ್ಟುಗೂಡಿಸುತ್ತವೆ ; ಹಾಗೂ ಅದೇ ' 
ಸಮಯದಲ್ಲಿ ಹಾನಿಕರ ಅಥವಾ ಕಡಮ ಅಪೇಕ್ಷಿತ ಲಕ್ಷಣಗಳನ್ನು ವೃದ್ದಿ 
ಗೊಳಿಸುವ ಪ್ರವೃತ್ತಿಯುಳ್ಳ ಯುಗ್ಮವಿಕಲ್ಲಿ ವಂಶವಾಹಿಗಳನ್ನು ತ್ಯಜಿಸ 
ಲೇರ್ಪಡಿಸುತ್ತದೆ. 

2. ಪ್ರಥಮ ವಸ್ತುವಿನಲ್ಲಿನ ವ್ಯಾಪಕ ಭಿನ್ನತೆಗಳ ಪುನರ್‌ ಸಂಯೋಜನೆ 
ಮತ್ತು ಬೇರ್ಪಡುಗಳಿಗೆ ಸಂಭವನೀಯವಾದ ವಿಶಾಲ ಆಧಾರವನ್ನು 
ವಂಶವಾಹಿ ಒದಗಿಸುತ್ತದೆ. 

ತಿ. ಅನ್ಯಪರಾಗಸ್ಪರ್ಶ ಸಸ್ಯಗಳನ್ನೊಳಗೊಂಡಿರುವ ಹಲವಾರು ತಳಿಗಳಿಂದಾದ 
ದೊಡ್ಡ ಸಮಷ್ಟಿ ಸಮೀಪ ಸಂಕರಣ ಮತ್ತು ಅದರ ಹಾನಿಕರ ಪರಿಣಾವಂ 
ಗಳನ್ನು ಕಡಮೆ ಮಾಡುತ್ತದೆ. 

4, ಸ್ವಾಭಾವಿಕ ಮತ್ತು ಕೃತಕ ಆಯ್ಕೆಗಳು ಸೇರಿರುವಲ್ಲಿ ವಸ್ತು ಒದಗಿಸಿದ 
ವಂಶವಾಹಿಗಳ ಶಕ್ತಿಯ ವ್ಯಾಪ್ತಿಗೊಳಪಟ್ಟಂತೆ ಆರ್ಥಿಕ ಅಗತ್ಯತೆ ಮತ್ತು 
ಸ್ಥಳೀಯ ಪರಿಸರ ಸ್ಮಿತಿಗಳಿಗೆ ಹೊಂದಿಕೊಂಡಿರುವ ಒಂದು ವ್ಯವಸಾಯ 
ವಿಧವನ್ನು ರಚಿಸುವ ಪ್ರವೃತ್ತಿಯಿರುತ್ತದೆ, 

5. ಉತ್ತಮಂ ಪೀಳಿಗೆಗಳಲ್ಲಿನ ಉತ್ತಮ ಸಸ್ಯಗಳು ಉತ್ತಮ ಪರಿವರ್ಧನೆಯ 
ಮೂಲವನ್ನು ಒದಗಿಸುತ್ತದೆ. 

ಮಾತೃಸಾಲು ಆಯ್ಕೆ ವಿಧಾನದಲ್ಲಿ ಫ್ರಯರ್‌ ವಿವರಿಸಿರುವ ನಿರ್ದಿಷ್ಟ ಕಾರ್ಯ 

ಏಿಧಾನ ಕ-ವರ್ಷಗಳ ಅವ ೈತ್ತ್ರಿಗಳನ್ನೊಳಗೊಂಡಿದೆ ಮತ್ತು ಅಗತ್ಯಬಿದ್ದಂತೆ ಅವುಗ 
ಳನ್ನು ಅನುಕರಿಸಬಹುದು, ಆವೃತ್ತಿ, ವಿಭೇದ ಅಥವಾ ತಳಿಗುಂಪುಗಳು ಈ ಕೆಳಗಿನಂತೆ 
ಅಂತರ ನೆಡುವಿಕೆಯಿಂದ ಪ್ರಾರಂಭವಾಗುತ್ತದೆ. 

ಎಲ್ಲ ಸಸ್ಯಗಳಿಗೂ ಸವಹಾಂತರ ಮತ್ತು ಸಾಕಷ್ಟು ಬೆಳೆಯುವ ಅಂತರವನ್ನು 

ಒದಗಿಸುವಂತೆ, ಪ್ರತಿಸಸ್ಯಕ್ಕೂ ಇಕ್ಕೆಡೆಗಳಲ್ಲೂ 3, ಅಡಿ ಅಂತರಕೊಟ್ಟಿರುವ ಪಕ್ಕ ಪಕ್ಕ 
ಜೋಡಣೆ ಪಡೆದ 60 ರಿಂದ 80 ಪೀಳಿಗೆಗಳನ್ನೊಳಗೊಂಡ ಸಂಬಂಧಕವಾಗಿ ವ್ಯಾಪಕ 
ಸಮಷ್ಟಿ ಒಂದನ್ನು ಬೀಜಗಳಿಂದ ಮೊದಲ ವರ್ಷದಲ್ಲಿ ಸ್ಮಾಪಿಸಲಾಯ್ತು. ಎರಡನೆಯ 
ತಿ 


3% 


578 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ವರ್ಷ, ಸಸ್ಯಗಳಲ್ಲಿ ಕಾಯಿಗಳ ಸಾಂದ್ರತೆ ಸೂಚಿಸುವ ಫಲವತ್ರತೆಯನ್ನನುಸರಿಸಿ, ಕಾಯಿ 
ಗಳ ಸಾಂದ್ರತೆ ಹೆಚ್ಚಿದಂತೆಲ್ಲಾ 0, 1, 2, 3, 4 ಮತ್ತು 5 ಗುರುತು ಸಂಖ್ಯೆಗಳನ್ನು 
ಬಳಸುವುದರ ಮೂಲಕ ಅವುಗಳಿಗೆ ವೈಯಕ್ತಿಕ ಸಂಖ್ಯೆ ಕೊಡಲಾಯ್ತು, ನಿರ್ದಿಷ್ಟ ಬಡ 
ಕಲು ಪೀಳಿಗೆ ಮತ್ತು ಸಸ್ಯಗಳನ್ನು ನಾಶಪಡಿಸಲಾಯ್ತು. ಮೂರನೆಯವರ್ಷ, ಜೀವಂತ 
ವಿದ್ದ ಎಲ್ಲ ಸಸ್ಯಗಳನ್ನೂ ಅವುಗಳ ಫಲವತ್ತತೆಗನುಸಾರವಾಗಿ ಪುನಃ ಸಂಖ್ಯೆ ಕೊಡ 
ಲಾಯಿತು. ಬೇಸಿಗೆಯ ಕೊನೆಯಲ್ಲಿ ಎರಡು ವರ್ಷಗಳ ಒಟ್ಟು ಸಂಖ್ಯೆ ಮತ್ತು ಸಸ್ಯ 
ಗಳ ಕಾಯಕ ಲಕ್ಷಣಗಳ ಆಧಾರದಿಂದ ಕೂಡ, 30 ರಿಂದ 40 ಸಂತತಿಗಳಲ್ಲಿ ಸುಮಾರು 
100 ಸಸ್ಯಗಳವರೆಗಿನ ಉತ್ತಮ ಪೀಳಿಗೆಗಳಲ್ಲಿ ಉತ್ತಮ ಸಸ್ಕಗಳನ್ನು ಆಯ್ಕೆ ಮಾಡ 
ಲಾಗುತ್ತದೆ. (ಕೆಲವು ಆವೃತ್ತಿಗಳ ನಂತರ, ಸ್ಪಷ್ಟ ಅಭಿವೃ ದ್ಧಿ ಪಡೆದಾಗ, ಒಪ್ಪಿಗೆಯಾದ 
ಎಲ್ಲ ಪೀಳಿಗೆಗಳಲ್ಲೂ ಪ್ರತಿ ಆವೃತ್ತಿಯ ಮೂರನೆಯ ವರ್ಷ ಬೀಜವನ್ನು ಕೊಯ್ಲು 
ಮಾಡಿ ಹೆಚ್ಚಳಕ್ಕಾಗಿ ಒಟ್ಟುಗೂಡಿಸಬಹುದು. ಇದರಿಂದ ಅವಿಚ್ಛಿನ್ನವಾಗಿ, (ನಿರಂತರ 
ವಾಗಿ) ಹೊಸ ಮೂಲ ಬೀಜಗಳನ್ನು ವಾಣಿಜ್ಯ ಬೀಜೋತ್ಪಾದಕರಿಗೆ ಹೆಚ್ಚಳ ಮತ್ತಾ 
ವಿತರಣೆಗಾಗಿ ಹಂಚಲು ಸಾಧ್ಯವಾಗುತ್ತದೆ). ನಾಲ್ಕನೆಯ ವರ್ಷದಲ್ಲಿ, ಅತ್ಯುತ್ತಮ 
ವೆಂದು ಆಯ್ಕೆಗೊಂಡ 80 ಸಸ್ಯಗಳನ್ನುಳಿದು ಇತರ ಎಲ್ಲ ಸಸ್ಯಗಳನ್ನೂ ಹೊಲದಿಂದ 
ತೆಗೆಯಲಾಗಂತ್ತದೆ. ಈ 80 ಸಸ್ಯಗಳು ತಮ್ಮ ಸ್ವಸ್ಥಾನದಲ್ಲೇ ತೆರವು ಪರಾಗಸ್ಪರ್ಶದ 
ಸ್ಥಿತಿಯಲ್ಲಿ ಬೀಜೋತ್ಪಾದಿಸಲು ಬಿಡಲಾಗಂತ್ತದೆ. ಸಹಜವಾಗಿ, ಈ ಪೂರ್ಣಯೋಜನೆ 
ಯನ್ನು ಇತರ ನಿಲುವುಗಳಿಂದ ಅಥವಾ ಆಲ್ಫಾಲ್ಫಾ ಸಸ್ಯಗಳಿಂದ ಸಾಧ್ಯವಾದಷ್ಟು 
ಮಟ್ಟಿಗೆ ವಿಯುಕ್ತನಗೊಳಿಸಲಾಗುತ್ತದೆ. ಈ ರೀತಿಯಲ್ಲಿ ಪಡೆದ ಬೀಜವನ್ನು 
ಇನ್ನೊಂದಂ ಹೊಸ 4 ವರ್ಷಗಳ ಆವೃತ್ತಿ ಪ್ರಾರಂಭಿಸುವ 80 ಹೊಸ ಪೀಳಿಗೆಗಳನ್ನು 
ಸ್ಮಾಖಿಸಲು ಬಳಸಲಾಗುತ್ತದೆ. 

ಈ ವಿಧಾನವನ್ನು 10 ವರ್ಷಗಳ ಕಾಲ ಬಳಸಿ, ಒಂದು ಉನ್ನತ ಬೀಜೋತ್ಪಾದಕ 
ವಿಭೇದವನ್ನು ಪಡೆಯಲಾಯ್ತು. ಈ ಹೊಸ ವಿಧ, ಮೇವು ಉತ್ಪಾದನೆಯಲ್ಲಿ ಕೂಡ 
ಮಾದರಿ ತಳಿಗಳಿಗೆ ಸಮವಾಗಿ ಅಥವಾ ಉನ್ನತವಾಗಿತ್ತು. ನ್ಯೂಜರ್ಲ್ಸಿಯಲ್ಲಿ ಈ 
ವಿಧಾನದ ಒಂದು ಮಾರ್ಪಾಟು ವಿಧದ ಸಾಮಾನ್ಯ ಬಳಕೆಯಿಂದ ಅಟ್ಲಾಂಟಿಕ್‌ 
ಆಲ್ಫಾಲ್ಫಾವನ್ನು ಪಡೆಯಲಾಯ್ತು. ನಿಯತ ಕಾಲಿಕವಾಗಿ ಹೊಸ ವಸ್ತುಗಳ ಅಂತರ್‌ 
ಸಂಕರ ಮಾಡಿ, ಸಾಲು ಆಯ್ಕೆ ಮತ್ತು ಸಂಶ್ಲೇಷಣೆಗಳನ್ನು ವಬಂದಂವರಿಸಲಾಯ್ತು. 
ಈ ತಳಿ ತನ್ನ ಉತ್ಪತ್ತಿಯಲ್ಲಿ ಅತ್ಯಂತ ಭಿನ್ನವಾಗಿದೆ. 

ಉತ್ತಮ ಕೃಷಿಶಾಸ್ಥ್ರೀಯ ಗುಣ ವಂತ್ಹು ಉತ್ತರದ ಆಂತ್ರಾಕ್ನೋಸ 
(ಕಬಾಟಿಯೆಲ್ಲಾ ಕಾಲಿವೋರಾ) ಪ್ರತಿರೋಧವುಳ ೈ ಕೆಂಪುಕ್ಲೋವರ್‌ ವಿಭೇದ ಪರಿವರ್ಧ 
ನೆಯ ವಿಧಾನವನ್ನು ಕಟ್ಲರ್‌ (1951) ಸೂಚಿಸಿದ. 100ಕ್ಕೆ ಮೇಲ್ಪಟ್ಟ ಪರಿಚಯ 
ದವುಗಳಿಂದ ಆಯ್ಕೆವಕಾಡಿದ ಒಂದು ಗಂಂಪಿನ ಎರಡು ಸಂತತಿಗಳಲ್ಲಿ ಗೂಡು ಪರಾಗ 


ಮೇವು ಬೆಳೆಯ ಆಭಿವೃದ್ಧಿ 579 
ಸ್ಪರ್ಶದಿಂದ ಆದನ್ನು ಪಡೆಯಲಾಗಿತ್ತು. ಎರಡನೆಯ ಸಂತತಿಯ ಕ್ಲೋವರ್‌ ಸಸ್ಯಗಳ 
ಅಂತರವಿತ್ತ ಪಹೀಳಿಗೆಗಳಲ್ಲಿ ರೋಗ ಪ್ರತಿರೋಧ ವಂತ್ತು ಇತರ ಲಕ್ಷಣಗಳಿಗೆ ಆಯ್ಕೆ 
ಮಾಡಿ, ಬದುಕಿದ್ದವುಗಳನ್ನು ಇತರ ಮೂಲಗಳಿಂದ ಆಯ್ಕೆಪಡೆದ ಸಸ್ಯಗಳ 
ಸಾಮೀಪ್ಯದಿಂದ ಅಂತರ್‌ಪರಾಗಸ್ಪರ್ಶ ಪಡೆಯಲು ಆವಕಾಶ ಕೊಡಲಾಯ್ತು. 
ಹೊಸ ವಿಭೇದವನ್ನು ಉತ್ಪಾದಿಸಲು, ವಿಯಬಕ್ತನದಲ್ಲಿ ಅಂತರ್‌ ಪರಾಗಸ್ಪರ್ಶ 
ಪಡೆಯಲು ಅವಕಾಶ ಕೊಡಲಾಯ್ತು. ಹೊಸ ವಿಭೇದವನ್ನು ಉತ್ಪಾದಿಸಲು, ವಿಯು 
ಕ್ತನದಲ್ಲಿ ಅಂತರ್‌ ಪರಾಗಸ್ಪರ್ಶ ಮಾಡಲು ಅಂಗೀಕೃತವಾದ ಸಸ್ಯಗಳ ಮೂರಂ ಉನ್ನತ 
ಆಯ್ಕೆಯ ಪೀಳಿಗೆಗಳ ಬೀಜ ಬಳಸಲಾಯಬ್ನ. 

ಬಹುಸಂಕರ ಪರೀಕ್ಷೆ: ಒಂದೇ ಒಟ್ಲುಪಾತಿಯಲ್ಲಿ ಬೆಳೆಪಲಾಗುವ ಇತರ 
ಆಯ್ಕೆಗೊಂಡ ಸಾಲುಗಳೊಡನೆ ಬಹಿರ್‌ಸಂಕರಕ್ಕೆ ಒಳಪಡುವ ಒಂದು ಸಾಲಿನ ಬೀಜ 
ದಿಂದ ಪಡೆದ ಪೀಳಿಗೆಗೆ ಟಿಸ್ಡಾಲ್‌ ಮತ್ತಿತರರು. (1942) "ಬಹುಸಂಕರ' ಎಂಬ 
ಹೆಸರನ್ನು ಸೂಚಿಸಿದರು. ಆಯ್ಕೆಗೊಂಡ ಸಾಲುಗಳು ಅಥವಾ ಕ್ಲೋನ್‌ಗಳನ್ನು ಅದೇ 
ಬೆಳೆಸಸ್ಕದ ಇತರ ವಸ್ತುಗಳಿಂದ ವಿಯುಕ್ತನಗೊಳಿಸಿದ ಹೊಲದಲ್ಲಿ, ಪರೀಕ್ಷಿಸಬೇಕಾದ 
ಕ್ಲೋನ್‌ಗಳ ಅಥವಾ ಬೀಜ ಪೀಳಿಗೆಗಳ ಹಲವಾರು ಪ್ರತೀಕರಣಗಳಲ್ಲಿ ನೆಡಲಾಯ್ತು. 
ಈ ಸಂಕರ ತಾಕನ್ನು ಅನೇಕವೇಳೆ ಬಹುಸಂಕರ ಒಟ್ಟ್ಲುಪಾತಿಯೆಂದು ಕರೆಯಲಾಗುತ್ತದೆ. 
ಯಾದೃಚ್ಛಿಕ ಅಂತರ್‌ಪರಾಗ ಸ್ಪರ್ಶವನ್ನು ಉತ್ತೇಜಿಸುವಂತಹ ರೀತಿಯಲ್ಲಿ ಸಸ್ಯಗಳನ್ನು 
ನೆಡಲಾಗುತ್ತದೆ. ಒಂದೇ ಕ್ಲೋನ್‌ ಅಥವಾ ಸಾಲಿನ ಹಲವು ಪ್ರತೀಕರಣಗಳಿಂದ ಪಡೆದ 
ಬೀಜಗಳನ್ನು ಶೇಖರಿಸಲಾಗುತ್ತದೆ, ಬಹುಸಂಕರ ಪರೀಕ್ಷೆ, ಗುಂಪ್ರ ಬೀಜ ಬಿತ್ತಿರುವ 
ಸಣ್ಣತಾಕುಗಳ ಅಥವಾ ಸಮಾಂತರ ಸಸ್ಯತಾಕುಗಳಲ್ಲಿ ನಡೆಸುವ ಈ ಸಂಕರಗಳ ಪುನರಾ 
ವರ್ತ ಪ್ರಯೋಗಗಳನ್ನೊಳಗೊಂಡಿದೆ. ನಂತರ ಅದರಲ್ಲಿನ ಉತ್ತಮ ಕ್ಲೋನ್‌ಗಳು 
ಅಥವಾ ಜನ್ಮದಾತೃ ಸಾಲುಗಳನ್ನು ಆಯ್ಕೆಮಾಡಿ, ಸಂಶ್ಲೇಷಣ ತಳಿಗಳಲ್ಲಿ ಸಂಯೋಜನೆ 
ಗೊಳಿಸಿ ಅಥವಾ ಸಂಕರಣಗಳಲ್ಲಿ ಬಳಸಲಾಗುತ್ತದೆ. ಉತ್ಪನ್ನ ಅಥವಾ ರೋಗ ಪ್ರತಿ 
ಕ್ರಿಯೆಗಳಂತಹ ಲಕ್ಷಣಗಳಿಗಾಗಿ ಒಂದು ಕ್ಲೋನ್‌ ಅಥವಾ ಸಾಲಿನ ಸಂಬಂಧಕ ತಳೀಯ 
ಮಹತ್ವವನ್ನು ನಿರ್ಧರಿಸಲು ಅಪೇಕ್ಷಿಸುವಲ್ಲಿ ಕ್ಷೇತ್ರ ನೆಡುವಿಕೆಯ ವಿಧಾನಕ್ಕೆ ಸದೃಶ 
ವಾಗಿ ಬಿತ್ತನೆ ಮಾಡುವುದು ಅಪೇಕ್ಷಿತವೆಂದು ಕಂಡುಬರುತ್ತದೆ, 

ಫ್ರಾಂಡ್ಸೆನ್‌ ಮತ್ತು ಫ್ರಾಂಡ್ಜೆನ್‌ (1948)ಗಳಿಗನುಸಾರವಾಗಿ ಈ ವಿಧಾನವನ್ನು 
ಪ್ರತ್ಯೇಕವಾಗಿ ಡೆನ್ಮಾರ್ಕ್‌, ಹಾಲೆಂಡ್‌ ಮತ್ತು ಅಮೆರಿಕ ಸಂಯುಕ್ತಸಂಸ್ಥಾನಗಳಲ್ಲಿ 
ವೃದ್ಧಿಪಡಿಸಲಾಯ್ತು. ವೆಲ್ಲೆನ್‌ಸೀಕ್‌ (1952) ಬಹುಸಂಕರ ಪರೀಕ್ಷೆಯ ತಾತ್ವಿಕ 
ಆಧಾರ ಮತ್ತು ಆದರ ಅನ್ವಯಗಳನ್ನು ಅವಲೋಕಿಸಿದ. ಸಸ್ಕಲಕ್ಷಣ ಭಿನ್ನತೆಗಳ 
ಆಧಾರದಿಂದ ವಬಸುಕಿನಜೋಳದಲ್ಲಿ ಬಳಸಿದಂತಹ ಉನ್ನತಸಂಕರ ಪರೀಕ್ಷೆ ವಿಧಾನಕ್ಕೆ 
ಇದು ಅತಿ ಸ್ವಾಭಾವಿಕ ಬದಲು ಎಂದು ಭಾವಿಸಲಾಗಿದೆ, 


ರೆ 


ಹೇ 
586 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳು 


ಬಹುಸಂಕರ ತಂತ್ರಬಳಕೆ, ಸಸ್ಯಘಟಕಗಳೊಳಗೆ ಸಾಮಾನ್ಯವಾಗಿ ಯಾದೃಚ್ಛಿಕ 
ಪರಾಗಸ್ಪರ್ಶವನ್ನು ಭಾವಿಸಿಕೊಳ್ಳುತ್ತದೆ. ಭೇದಾತ್ಮಕ ಸ್ವನಿಷೇಚನ, ಹೂವು ಕಚ್ಚು 
ವಿಕೆ ಸಮಯದಲ್ಲಿನ ವ್ಯತ್ಯಾಸಗಳು, ಲಿಂಗಾಣು ಚೈತನ್ಯದ ಭಿನ್ನತೆಗಳಂ ಮತ್ತು ಸಂಕರ 
ಫಲವತ್ತತೆಗಳ ಸಂಬಂಧಗಳು ಉತ್ಪಾದಿತ ಬೀಜಗಳಲ್ಲಿ ಸಂಬಂಧಕ ತಳೀಯ ಸಂಯೋಜ 
ನೆಗಳನ್ನು ಮಾರ್ಪಡಿಸಬಹುದು. ಬಿಳಿ ಕ್ಲೋವರ್‌ನ ಪರಿಶೀಲನೆಗಳಲ್ಲಿ, ಬ್ರಿವ್‌ಬೇಕರ್‌ 
ಮತ್ತು ಆಟ್‌ವುಡ್‌ (1952) ದ್ವಿಗುಣಿತಗಳಲ್ಲಿ ಬೀಜ ಕಚ್ಚೆವಿಕೆಗೆ ಕ್ರಿಯಾಶೀಲ 
ಪರಾಗಗಳ ಅಂಶ ಸಂಬಂಧಪಟ್ಟಿ ಲ್ರವೆಂದೂ, ಅಂದರೆ ಚತಂರ್ಗುಣಿತಗಳಲ್ಲಿ ಬೀಜ ಕಚ್ಚು 
ವಿಕೆಗೆ ಕ್ಟಿಯಾಶೀಲ ಪರಾಗಗಳ ಅಂಶ ಸಂಬಂಧಪಟ್ಟಿ ಶಲ್ಲವೆಂದೂ, ಆದರೆ ಚತುರ್ಗುಣಿತ 
ಗಳಲ್ಲಿ ಸ್ವಪರಾಗಸ್ಪರ್ಶಿಗಳ ಸಹಸಂಬಂಧ ಸಹಗುಣಿತ 0.96 ಮತ್ತು ಅನ್ಕಪರಾಗಸ್ಪರ್ಶಿ 
ಗಳಿಗೆ 0.88 ಆಗಿತ್ತೆಂದೂ ಗಮನಿಸಿದರು. ಚತುರ್ಗುಣಿತಗಳಲ್ಲಿ ಕ್ರಿಯಾತ್ಮಕ ಪರಾಗದ 
ಲಭ್ಯತೆ ಬೀಜಕಚ್ಚು ವಿಕೆಯನ್ನು ನಿರ್ಧರಿಸುವ ಒಂದು ಮುಖ್ಯಕಾರಕವೆಂದು ಭಾವಿಸ 
ಲಾಯ್ತು, 

ಸಾಮಾನ್ಯವಾಗಿ ಅನ್ಯಪರಾಗಸ್ಪರ್ಶದ ಬಹುಗುಣಿತ ಮೇವುಸಸ್ಯಗಳಲ್ಲಿ, ಯಾದೃ 
ಚ್ಛಕ ಜೊತೆಗೂಡಿಸುವಿಕೆಯ ಹತ್ತಿರ ಬರಬಹುದು ವಕಾತ್ರ. ಭಾವಿಸಿಕೊಂಡ ತಾತ್ವಿಕ 
ಅನ್ಕಪರಾಗಸ್ಪರ್ಶಕ್ಕಿರುವ ಭಿನ್ನತೆ ಗಮನಾರ್ಹವಾದದ್ದೇ ಎಂಬುದನ್ನು ದೃಢಪಡಿಸ 
ಬೇಕಾಗಿ ಉಳಿದಿದೆ. ಇತರ ಪರೀಕ್ಷೆ ಸಂಕರ ವಿಧಾನಗಳೊಡನೆ ಬಹಂಸಂಕರ ಪರೀಕ್ಷೆ 
ಎಧಾನ ಬಳಕೆಯ ಹೋಲಿಕೆಗಳು ಬಹುಸಂಕರ ಮುಖ್ಯವಾಗಿ ಒಂದೇ ರೀತಿಯ ವರಾಹಿತಿ 
ಯನ್ನು ಒದಗಿಸಂತ್ತವೆಂದು ಸೂಚಿಸಿವೆ. 

ಬಹುಸಂಕರ ವಿಧಾನದ ಬಳಕೆಯ ಫಲಿತಾಂಶಗಳನ್ನು ಗ್ರೌವ್‌ಮನ್‌ (1952) 
ಅವಲೋಕಿಸಿದ್ದಾನೆ ಮತ್ತು ಪುನರಾವರ್ತಕ ಆಯ್ಕೆಗಳ ಅನಂಕ್ರಮ ಆವೃತ್ತಿಗಳನ್ನು 
ಆಚರಿಸಬಹುದಾದ ಲಕ್ಷಣಗಳ ಹೊಸ ಸಂಯೋಜನೆಗಳನ್ನು ಉತ್ಪಾದಿಸುವ ಅದರ 
ಮಹತ್ವವನ್ನು ಸ್ಪಷ್ಟಪಡಿಸಿದ್ದಾನೆ. ಆಲ್ಫಾಲ್ಮಾದಲ್ಲಿ, ಪುನರಾವರ್ತಕ ಆಯ್ಕೆಯ 4 
ಆವೃತ್ತಿಗಳ ನಂತರ ಬಾಡುರೋಗ ಪ್ರತಿರೋಧಕ್ಕೆ ಸ್ವಲ್ಪಮಟ್ಟಿಗೆ ಪ್ರತಿರೋಧ ಪಡೆದ 
ಜನ್ಮದಾತೃಗಳಿಗಿಂತಲೂ ಶೇ. 57 ಭಾಗದಷ್ಟು ಹೆಚ್ಚಳವನ್ನು ಪಡೆಯಲಾಯತ್ತು, 

ಮೇವು ಉತ್ಪಾದನೆಗಾಗಿ ನುಣುಪ್ರೆ ಬ್ರೋಮ್‌ ಹುಲ್ಲು ಮತ್ತು ಶಿಖೆಯಿರುವ 
ಗೋಧಿಹುಲ್ಲುಗಳ ಬಿಡಿಸಸ್ಯಗಳಲ್ಲಿ ಸಂಯೋಜನಾಶಕ್ತಿಯನ್ನು ನಿರ್ಧರಿಸುವ ಹಲವು 
ವಿಧಾನಗಳ ಹೋಲಿಕೆಯ ಫಲಿತಾಂಶಗಳನ್ನು ನೌಲ್ಸ್‌ (1950) ವರದಿ ಮಾಡಿದ್ದಾನೆ. 
ನಿಯಂತ್ರಣಕ್ಕೊಳಪಟ್ಟ ಎಕಸಂಕರಗಳು, ತೆರವು ಪರಾಗಸ್ಪರ್ಶದ ಪೀಳಿಗೆಗಳು, ಬಹೂ 
ಸಂಕರ ಮತ್ತು ಉನ್ನತ ಸಂಕರ ಪೀಳಿಗೆಗಳನ್ನು ಬಳಸಲಾಯ್ತು. 

ಸಸ್ಮಗಳಂ ತಮ್ಮ ಸಂಯೋಜನಾಶಕ್ತಿಯಲ್ಲಿ ಭಿನ್ನತೆಯನ್ನು ಪಡೆದಿರುವುದು 
ಕಂಡಂಬಂದಿತಂ ಮತಂ ಇತರ ಸಸ್ಯಗಳಿಗೆ ಉನ್ನತಸಂಕರ ಪರೀಕ್ಷಕಗಳಾಗುವ ನೆಚ್ಚಿಕೆ 


ಮೇವು ಬೆಳೆಯ ಅಭಿವೃದ್ಧಿ 581 


ಗಳಲ್ಲೂ ಕೂಡ ವ್ಯತ್ಕಾಸ ವ್ಯಕ್ತಪಟ್ಟಿತು, ಬ್ರೋಮ್‌ ಹುಲ್ಲುಗಳಲ್ಲಿ ಯಾವ 


ಪ್ರಾ 


ಸಂಕರ ಆಯ್ಕೆಯೂ ಪರೀಕ್ವಕವಾಗುವ ಅನಂರೂಪತೆ ಪಡೆದಿರಲಿಲ್ಲ .. ಜನ್ಮದಾತ್ಮ 
ಕೆಪ್ಲೋನ್‌ಗಳು ಮತ್ತು ಅವುಗಳ ಪೀಳಿಗೆಗಳ ನಡುವೆ ಅಲ್ಬಸಂಬಂಧ ಕಂಡುಬಂದಿತು. 
ತೆರವು ಪರಾಗಸ್ಟ ರ್ಶದ ಹೀಳಿಗೆಗಳಲ್ಲಿ ವ ಮತ್ತು ತೆರವು ಪರಾಗಸ್ಪರ್ಶ ದ ನಂತರ ಅವುಗಳ 

ಮೌಲ್ಯ ನಿರ್ಧಾರದಲ್ಲಿ, ಸಸ್ಯಗಳ ಆಯ್ಕೆಯನ್ನು ಪರಿಶೀಲಿಸಿದ ಇತರ ವಾಾರ್ಗಾನುಸರಣೆ 


ಯೊಡನೆಯ ಹೋಲಿಕೆ ಸಮರ್ಥಿಸಿತು. ಒಂದು "ಹೆಚ್ಚಳ ನದ ತಾಕನಧ್ಲ' (ಅಂತರವಿತ್ತ 
ಭ ಓಟ್ಲುಪಾತಿಯಂ್ಲ),, ಒಟ 
ಪ್ರಟೇದದ' ಆಯ್ಕೆೊಸಸ್ಕ 
ಭಾವನೆಯನ್ನು ಸಾ ಸಮರ್ಥಿಸುವ ಪ್ರವ್ಧತ್ತಿ ಐಡದಿದ... 
ಉತ್ಪತ್ತಿಯ ಮೌಲ್ಯನಿರ್ಧಾರದಲ್ಲಿ ಒಟ್ಟು ಬಿತ್ತನೆ ಮಾಡುವ ಸಾಮಾನ್ಯ ವಿಧಾನ 


ದ್ಯ 
ಡ್‌ 
(3 
ಲ್ಪ 
(2 
ಹಾ 
ಕೇಣ, 
ಕ್‌ 
ಟ್‌ 
ಲ 
ಕ” 
1 


3 ಪೆ ಗದಗ್ಗ್‌ ಹ 5 ಅಲೆ ಮು ಎಲೆ ಜ್ರದ್ದೆದರ್‌ಒ 
ಸ್ಕಿ 
ಗಳೊಡನೆ ಆಂತರವಿತ್ತು ನೆಟ್ಟ ಪೀಳಿ ಸಾಲೆ ಹ ಹೋಲಿಕೆ ಬಳಕೆಯ ಅಪೇಕ್ಷಿತೆಯ 
ಬಗ್ಗೆ ಕೆಲವು ಪ್ರಶ್ನೆಗಳು ಉದ್ಭವವಾ ಹುದು. ಉಸುಕಿನ ಜೋಳದರ್ದಿರುವಂತೆ, 
ಕಡವೆ ಸಾಮಾನ್ಯ ಸಂಯೋಜನಾ ಶಕ್ತಿಯುಳ್ಳ ತಳಿಗಳ ಸಂಕರಗಳ್ಷ ಅವುಗಳು ವಿರಳ 
ಗೆ ಕ್ವ ದ್‌ 
ವಾಮ ರತಾ ರ್ದ ರ್ಯಾ ಇದರ್‌ ಎ ಕರ್‌ 
ವಾಗಿರಬಹುದಾದರೂ, ಅಧಿಕ ವಿಶಿಷ್ಟ ಸಂಯೋಜನಾಶಕ್ತಿ ಏರ್ಪಡಬಹುದೆಂಬ ನಿರೀ 


ಕ್ಷಣೆ ಕೂಡ ಸಂಭವನೀಯದೆಂದಂ ಕಂಡುಬರುತ್ತದೆ, 
ಆಲ್ಫಾಲ್ಫಾಗಳ ಡಯಾಲೆಲ್‌ ಮತ್ತು ಬಹುಸಂಕರ ೩ ಹೀಳಿಗೆ ಉತ್ಪತ್ತಿ ಹೋಲಿಕೆ 


ಕೇಂದ್ರದಲ್ಲಿ ದೊರಕುತ್ತವೆ. ಸಂಕರಣ ದ 2 ರಿಂದ 4 ಕ ಕೇಕರನಗಳುಷ 
ತಿ ಅಡಿ ಅಂತರದ 9 ಅಡಿ ನೀಳ ಬಿತ್ತನೆ ಸಾಲುಗಳಲ್ಲಿ ಬೆಳೆಸಲಾಯ್ತು. ಪ್ರಥಮ 
ಮತ್ತು ದ್ವಿತೀಯ ವರ್ಷಗಳಲ್ಲಿನ ಉತ್ಪತ್ತಿಯನ್ನು ಪಡೆಯಲಾಯ್ತು. ಫಲಿತಾಂಶ 
ಗಳನ್ನು ಕೋಷ ಕೃ 59ರಲ್ಲಿ ಸಂಕ್ಷೇಪಿಸಲಾಗಿದೆ. 

ಆರು ಕೊ ೇನ್‌ಗಳ ಬಹುಸಂಕರಗಳಲ್ಲಿ ಪ್ರತಿಯೊಂದರ ಭಾರಿತ ಸರಾಸರಿಗಾಗಿ, 
5 ದ್ವಿತೀಯ ಜನ್ಮದಾತೃಗಳ ಬಹುಸಂಕರ ಇಳುವರಿಯ ಸರಾಸರಿ ದುತ 
ಜನ್ಮದಾಶೃವಿನ ಬಹುಸಂಕರ ಇಳುವರಿಯನ್ನು ಸರಾಸರಿ ಮಾಡಲಾಯ್ತು. 

ಬಹುಸಂಕರದ ಪ್ರಯೋಗ ಮತ್ತು ಬಹುಸಂಕರ ಪ್ರಯೋಗಗಳ ಭಾರಿತ ಇಳುವರಿ 
ಗಳಲ್ಲಿ ಕ್ಲೋನ್‌ 19 ಅತ್ಯಲ್ಪದವೂ ಮತ್ತು 5 ಏಕಸಂಕರಗಳ ಸರಾಸರಿಯಲ್ಲಿ ಮಧ್ಯಮ 
ದವೂ ಆಗಿತ್ತು. ಬಹು ಪುಕರಗಳಲ್ಲಿ ಕ್ಲೋನ್‌ 3 ಸಂಬಂಧಕವಾಗಿ ಕಡಮೆ ಇಳುವರಿ 
ಯದೂ ಮತ್ತು ಅದರ 5 ಏಕಸಂಕರಗಳಿಗೆ. ಅತ್ಯಲ್ಪ ಸ ಸರಾಸರಿಯನ್ನು ಸತ್ಪನ್ನೆ ಮಾಡು 
ವುದೂ ಆಗಿತ್ತು, ಬಹಂಸಂಕರ ಪ್ರಯೋಗಗಳ ಸರಾಸರಿಯಲ್ಲಿ ಕ್ಲೋನ್‌ 17, ಸುಮಾ 
ರಾಗಿ ಕ್ಲೋನ್‌ 3ರ ರಷ್ಟೇ ಉತ್ಪನ್ನವಿತ್ರಿತು, ಆದರೆ ಸ ಪ್ರಯೋಗಗಳಲ್ಲಿ 


ಸಂಬಂಧಕವಾಗಿ ಉತ್ತಮ ಇಳುವರಿಯಿತ್ತವು. ಕ್ಲೋನ್‌ 9 ಮತ್ತು 10 ತಮ್ಮ ಬಹು 


582 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಸಂಕರ ಪ್ರಯೋಗಗಳಲ್ಲಿ, ಕ್ಲೋನ್‌ 19,3 ಅಥವಾ 17ಗಳಿಗಿಂತಲೂ ಅಧಿಕ ಪರೀಕ್ಷಾ 
ಮೌಲ್ಯವುಳ್ಳ ಮಧ್ಯಮ ಇಳುವರಿಯವಾಗಿತ್ತು. ಕ್ಲೋನ್‌ 8,5 ಡಯಾಲೆಲ್‌ ಸಂಕರಗಳ 
ಒಂದು ಸರಾಸರಿಗೆ ಕ್ಲೋನ್‌ 21ನ್ನು ಬಿಟ್ಟು ಇತರ ಕ್ಲೋನ್‌ಗಳಿಗೆ ಉಚ್ಛವಾಗಿತ್ತು, 
ಆದರೆ ಕ್ಲೋನ್‌ 10 ಏಕಸಂಕರದಲ್ಲಿ ಸುಮಾರಾಗಿ ಕ್ಲೋನ್‌ 19ರ ಸಮೀಪವಿತ್ತು. 
ಬಹುಸಂಕರಗಳಲ್ಲಿ ಸಂಯೋಜನಾ ಶಕ್ತಿಗೆ ಕ್ಲೋನ್‌ 21 ಇತರ 5 ಕ್ಲೋನ್‌ಗಳನ್ನು 
ಮೀರಿಸಿತ್ತು. ಇತರ 5 ಕ್ಲೋನ್‌ಗಳೊಡನೆಯ ಏಕಸಂಕರಗಳಲ್ಲಿ ಎಕರೆಗೆ 4,17, 4.63 
4.64, 46,29 ಮತ್ತು 4.66 ಟನ್ನುಗಳ ಇಳುವರಿಗಳನ್ನು ಪಡೆದ, ಉಚ್ಛ ಸಂಯೋಜಕ 
ಕೂಡ ಆಗಿತು, ಕ್ಲೋನ್‌ 21 ಜನ್ಮದಾತೃವಾಗಿಲ್ಲದ 20 ಇತರ ವೈಯಕ್ತಿಕ ಸಂಕರ 
ಗಳಲ್ಲಿ ಹಲವು ಅಧಿಕ ವಿಶಿಷ್ಟ ಸಂಯೋಜನಾಶಕ್ತಿಯನ್ನು ವ್ಯಕ್ತಪಡಿಸುವ ಇಳುವರಿಯ 
ನ್ನಿತ್ತವು, ಉದಾಹರಣೆಗೆ 8: 17 ಎಕರೆಗೆ 4.42 ಟನ್ನ್ನುಗಳನ್ನು ಉತ್ಪಾದಿಸಿದವು. 
ಈ ಫಲಿತಾಂಶಗಳು ಮುಸಜಿನಜೋಳ ತಳಿಅಭಿವೃದ್ಧಿ ಪರಿಶೀಲನೆಗಳಿಂದ ಪಡೆದವಕ್ಕೆ 
ಸದೃಶವಾಗಿವೆಯೆಂದು ಕಂಡುಬರುತ್ತದೆ, ಮತ್ತು ಬಹಂಸಂಕರ ಪರೀಕ್ಷೆ, ಸಾಮಾನ್ಯ 
ಸಂಯೋಜನಾಶಕ್ತಿಯ ಒಂದಂ ವಕಾಪಕವೆಂದುಂ ಸಮರ್ಥಿಸಂವ ಪ್ರವೃತ್ತಿ ಪಡೆದಿದೆ, 


ಕೆಜೀಷ್ಟಕ 59: ಮೊದಲ ಜನ್ಮದಾತೃವಿನ ಬಹುಸಂಕರ ಉತ್ಪನ್ನ, ಎರಡನೆಯ 
ಜನ್ಮದಾತೃಗಳ ಬಹುಸಂಕರ ಇಳುವರಿಯ ಸರಾಸರಿ ಮತ್ತು ಜನ್ಮದಾತೃಗಳ ಭಾರಿತ 
ಬಹುಸಂಕರ ಉತ್ಪತ್ತಿಗಳ ಸಂಬಂಧವಾಗಿ ಅಲ್ಫಾಲ್ಮಾ ಕ್ಲೋನ್‌ಗಳ ನಡುವೆ 1946 
ಮತ್ತು 1947ರಲ್ಲಿ ಮಾಡಿದ 5 ಡಯಾಲೆಲ್‌ ಸಂಕರಗಳಲ್ಲಿ ಎಕರೆಗೆ ಟನ್ನುಗಳಲ್ಲಿನ 
ಸರಾಸರಿ ಇಳುವರಿ. 







1946-1947ರ ಸರಾಸರಿಗಳು 







ಎರಡೆನೆಯ ತ ಚ 1 
ಜನ್ಮದಾತೃಗಳು 5 ಏಕ | ಮೊದಲ 
ಸಂಕರಗಳು | ಜನ್ಮದಾತೃ 


ಎರಡನೆಯ | ಭಾರಿತಿ 
ಜನ್ಮದಾತೃ | ಸರಾಸರಿ 


















11 


- . [ರಿ:10,1/,15, 2೨೪ ಬ 
8 1ರ . - 3.10,17,19,21) 409 | 3.93 | 3.90 ತಿ.91 








10 ೫ರ . . | 3,8,17,19,21 3.79 | 4.03 | 3.89 3.96 
17 ಜ೫ರ೯ .- * | ತ,8,10,19,211 4,001 | 3.75 | 3,94 | 3.84 
19 ೫೦: - * | ತ.8.10,17,21| 3.80 | 3.80 | 4.03 3.66 
21 0010 . . | 3,8,10,17,19| 4.48 | 4.72 | 3.75 | 4.23 





ತೋಟಹುಲ್ಲು, ಬ್ರೋಮ್‌ಹುಲ್ಲು ಮತ್ತು ಕೆಂಪು ಫೆಸ್ಕ್ಯೂಗಳ ಬಹುಸಂಕರ 
ಮತ್ತು ಸ್ಪಯಂ ಸಂತತಿಗಳು ಮತ್ತು ಆಯ್ಕೆ ಸಸ್ಯಗಳ ಜನ್ಮದಾತೃ ಕ್ಲೋನ್‌ಗಳ 
ಹೋಲಿಕೆಗಳನ್ನು ಅನಂಸರಿಸಿ ವರ್ಥಿ (1952), ಈ ಮೂರು ವಿಧಗಳ ಪರೀಕ್ಷೆಗಳಲ್ಲೂ 


ಮೇವು ಬೆಳೆಯ ಅಭಿವೃದ್ಧಿ 553 


ಉತ್ಪತ್ತಿಯಲ್ಲಿ ಆಯ್ಕೆಗೊಂಡ ಸಸ್ಮಗಳು ಸಮರೂಪತೆಯ ದರ್ಜೆಯವಾಗಿದ್ದವೆಂದಂ 
ನಿರ್ಧರಿಸಿದ. 

ಟಾರ್ರೀ ವಂತ್ತಿತರರಿಗನಂಗುಣವಾಗಿ (1952) ಕೆಂಪುಕ್ಲೋವರ್‌ನ ರಕ್ತಸಂಬಂಧಿ 
ತಳಿಗಳ ಬಹುಸಂಕರ ಪ್ರಯೋಗಗಳು, ಮೇವು ಇಳುವರಿ ಸಂಯೋಜನಾಶಕ್ತಿಯ 
ವ್ಯತ್ಯಾಸಗಳನ್ನು ಸ್ಥಿರಪಡಿಸಲು ಸಹಾಯಕವಾದವು. 

ನಂಣಂಪು ಬ್ರೋಮ್‌ ಹುಲ್ಲುಗಳು ಮತ್ತಾ ಅವುಗಳ ಬಹಂಸಂಕರ ಹೀಳಿಗೆಗಳಲ್ಲಿ 
ಎಂಟು ಆಯ್ಕೆಗೊಂಡ ಕ್ಲೋನ್‌ಗಳ ವರ್ತನೆಯನ್ನು ಅವುಗಳ ವೋವು ಗುಣ ಮತ್ತಿ 
ಫಲವತ್ತತೆಯ ಸಂಬಂಧವಾಗಿ ನೀಬೋನ್‌ (1951) ಪರಿಶೀಲಿಸಿದ. ಕ್ಲೋನ್‌ಗಳನ್ನು 
ಅವುಗಳ ಸ್ವಯಂ ಬಂಜೆತ್ತ ಚೆ ಮತ್ತು ಸಂಕರ ಫಲವತ್ತತೆ ಹಾಗೂ ಏಕಕಾಲಿಕ ಹೂವು 
ಕಚ್ಚುವಿಕೆಗಳಿಗಾಗಿ ಆಯ್ಕೆ ಮಾಡಲಾಯಬ್ಬ. ಒಂದು ಬಹುಸಂಕರ ಗುಂಪಿನಲ್ಲಿ 


ಪ್ರಶಿಯೊಂದು ಕ್ಲೋನ್‌ನ ವು ಪ್ರತೀಕರಣಗಳನ್ನು ಸ್ಥಾ ಹಿಸಲಾಯ್ತು. ಬಹುಸಂಕರ 
ಪೀಳಿಗೆಗಳ ಪ್ರತಿಯೊಂದರಲ್ಲೂ 10 ಅಂತರವಿತ್ತ ಸಸ್ಕಗಳಿರುವ ಎರಡು ಪ್ರತೀಕರಣ 
ಗಳನ್ನು ಬೆಳೆಸಲಾಯ್ತು. 

ದೃಶ್ಯರೂಪಕ್ಕೆ ಆಥವಾ ಒಟ್ಟು ಪರಿವರ್ತನೀಯತೆಗೆ ಸಂಬಂಧಿತವಾಗಿ ವಂಶ 
ವಾಹಿರೂಪದ ಪ್ರತಿಕ್ರಿಯೆಯನ್ನು ನಿರ್ಧರಿಸಲು ಏಳು ಪೀಳಿಗೆ ಸಾಲುಗಳಿಂದ ಪಡೆದ 
ದತ್ತಾಂಶಗಳನ್ನು ವಿಚಲನೆಯಂ ವಿಶ್ಲೇಷಣೆಗೆ ಬಳಸಲಾಯ್ತು. ಸಾಲುಗಳಿಗೆ ಮತ್ತು 
ಮೊತ್ತಕ್ಕೆ ಮಧ್ಯಮ ಚದುರಗಳನ್ನು ಬಳಸಿ ವಂಶವಾಹಿರೂಪದ ಪರಿವರ್ತನೀಯತೆ 


ಯನ್ನು ಈ ಕೆಳಗಿನಂತೆ ನಿರ್ಧರಿಸಲಾಯ್ತು. 


ವಂಶವಾಹಿರೂಪದ ಪುನರಾರರ್ಶಗಳ 
ಪರಿವರ್ತನೀಯತೆ 7 ಸಾಲು ಪರಿವರ್ತನೀಯತೆ -- ಪರಿವರ್ತನೀಯತೆ 





ತ 
ವಂಶವಾಹಿರೂಪದಿಂದುಂಟಾದ ಪರಿವರ್ತನೀಯತೆಯನ್ನು ದೃಶ್ಯರೂಪಗಳಿಂದುಂ 
ಟಾದ ಪರಿವರ್ತನೀಯತೆಯಿಂದ ಭಾಗಿಸಿ, ವಂಶವಾಹಿರೂಪದ ಪರಿಣಾಮಗಳಿಂದಾದ 
ಪರಿವರ್ತನೀಯತೆಯ ಶೇಕಡಾವಾರನ್ನು ಪಡೆಯಲಾಯಂ್ತಿ. 
ಸಾಂಖ್ಯಿಕವಾಗಿ- ಗಮನಾರ್ಹತೆ ಪಡೆದ ಸಾಲಂಗಳಲ್ಲಿನ ಲಕ್ಷಣಗಳನ್ನು ಮಾತ್ರ 
ಗಮನಿಸಿದಾಗ್ಗ ವಂಶವಾಹಿ ರೂಪದ ಪರಿಣಾವಂವಾಗಿ ಪರಿವರ್ತನೀಯತೆಗೆ ಈ ಕೆಳಗಿನ 
ಶೇಕಡಾವಾರಂಗಳಂ ವ್ಯಕ್ತಪಟ್ಟವು. 


ಲಕ್ಷಣ ವಂಶವಾಹಿರೂಪದ ಪರಿಣಾಮ 
ಎಲೆ ಅಳತೆ ಶೇಕಡಾವಾರು............ 14.7 
ಒಣ ವಸ್ತು ಶೇಕಡಾವಾರು............ 50.2 
ಸ್ಟೈಕ್‌ಲೆಟ್‌ನಲ್ಲಿನ ಕಿರುಹೂವುಗಳ ಸಂಖ್ಯೆ 9,9 


584 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪರಾಗಸ್ಪರ್ಶದ ಬೀಜೋಶತ್ಪಾದನೆ..., 7.6 
1000 ಕಿರು ಹೂವುಗಳ ಮೊಳೆತ....... 11,9 
ಕಾಂಡದ ಗಡಸುತನ್ನ....... 18.2 
ಸಸಾರಜನಕ ಶೇಕಡಾವಾರು (ಪೂರ್ಣ ಸಸ್ಯ)... 446 


ಒಣವಸ್ಸು ಮ್ತು ಸಸಾರಜನಕ ಶೇಕಡಾವಾರುಗಳಲ್ಲಿ ವಶವಾಹಿರೂಪದ 
ಸಂಬಂಧ ಬಹಳ ಪ್ರಮುಖವಾಗಿದ್ದು, ಇಂತಹ ಲಕ್ಷಣಗಳಿಗೆ ಮಾಡುವ ಆಯ್ಕೆ 
ಸವಂಂಜಸ ಪರಿಣಾಮಕಾರಿಯಾಗಬಹುದೆಂದು ಸೂಚಿಸುತ್ತದೆ. ಕಡಮೆಯಾದ ಒಟ್ಟು 
ಆಥವಾ ದೃಶ್ಶ್ಮರೂಪ ಪರಿವರ್ತನೀಯತಶೆಯಿಯದ ತಳೀಯ ಭಿನ್ನತೆಗಳು ಬಹಳ ಸುಲಭ 
ವಾಗಿ ವಿಯುಕ್ತನಗೊಳ್ಳುತ್ತವೆಂಬುದನ್ನು ಗಮನಿಸಬೇಕು. ಉದಾಹರಿಸಿದ ಪರಿಶೀಲನೆ 
ಯಲ್ಲಿ, ಪೀಳಿಗೆಗಳು ಸ್ವಲ್ಪವೇ ಆಗಿದ್ದು, ಪ್ರತೀಕರಣವು ಅತ್ಯಲ್ಪವಾಗಿತ್ತು. 

ಬ್ರೋಮ್‌ ಹುಲ್ಲು ಜನ್ಮದಾತ್ಮ ಕ್ಲೋನ್‌ ಲಕ್ಷಣಗಳೊಡನೆ ಅವುಗಳ ಬಹಂ 
ಸಂಕರ ಸಂತತಿಗಳ ಸಂಬಂಧಗಳ ಸಹಸಂಬಂಧ ಗುಣಾಂಕವನ್ನು ನಿರ್ಧರಿಸಲಾಯರ- 
(ನಿಬೋನ್‌ 1951). ಎಲೆ ಶೇಕಡಾವಾರು, ಒಣವಸ್ತು ಶೇಕಡಾವಾರಂ, ಮತ್ತು ಪ್ರತಿ 
ಸ್ಟೆ ್ರಕ್‌ಬೆಟ್‌ನಲ್ಲಿನ ಕಿರುಹೂವುಗಳ ಸಂಖ್ಯೆಯ ಲಕ್ಷಣಗಳಿಗೆ ಸಹಸಂಬಂಧಗಳು ಅಧಿಕ 
ಪ್ರಮುಖವಾಗಿದ್ದವು, 

ಆಲ್ಫಾಲ್ಫಾದ ಏಳಂ ಕ್ಲೋನ್‌ ಸಾಲುಗಳಲ್ಲಿನ ಏಕಸಂಕರ ಮತ್ತು ಬಹುಸಂಕರಗಳ 
ವರ್ತನೆಯ ಪರಿಶೀಲನೆಗಳಲ್ಲಿ, ಟಿಸ್ಟಾಲ್‌ ಮತ್ತು ಕ್ರಾನ್ಡಾಲ್‌ (1948) ಈ ಪರೀಕ್ಷಾ 
ವಿಧಾನಗಳ ನಡುವೆ ಸಾವಕಾನ್ಯವಾಗಿ ಉತ್ತಮ ಹೊಂದಾಣಿಕೆಯಿರಂವುದನ್ನ್ನ ಗಮನಿಸಿ 
ದರು. ಈ ಫಲಿತಾಂಶಗಳನ್ನು ಕೋಷ್ಟಕ 60ರಲ್ಲಿ ತೋರಿಸಲಾಗಿದೆ. ಬಹುಸಂಕರ 
ಮತ್ತು ಉನ್ನತ ಸಂಕರ ಪರೀಕ್ಷೆಗಳ ಹೋಲಿಕೆಯಲ್ಲಿ, ವಿಧಾನಗಳ ನಡುವೆ ಉತ್ತವಂ 
ಹೊಂದಾಣಿಕೆಯಿರಂವುದು ಕಂಡುಬಂದಿತು. ಉನ್ನತಸಂಕರವನ್ನು ಆರಿಜೋನಾ ಕಾಮನ್‌ 
ನೊಡನೆ ಪ್ರತಿಯೊಂದು ಕ್ಲೋನನ್ನೂ ವಿಯುಕ್ತನದಲ್ಲಿ ಬೆಳೆಸುವುದರಿಂದ ನಿರ್ವಜಸ 
ಲಾಯಬ್ರು. ಅರಿಜೋನಾ ಬಹುಸಂಕರವೆಂದು ಹೆಸರಿಡಲಾದ (ಕೋಷ್ಟಕ 61 ನೋಡಿ) 
ಇನ್ನೊಂದು ಸಂಯೋಜನೆಯಲ್ಲಿ ಅರಿಜೋನಾ ಕಾಮನ್‌ನೊಡನೆ ಪರ್ಯಾಯ ಸಾಲ 
ಗಳಲ್ಲಿ ಈ ಎಂಟು ಕ್ಲೋನ್‌ಗಳನ್ನೂ ಒಟ್ಟಾಗಿ ಬೆಳೆಸಲಾಯ್ತು. ಬಹಂಸಂಕರ ಪರೀಕ್ಷೆ 
ಯಲ್ಲಿನ ಅಧಿಕ ಸಂಯೋಜನಾಕ್ಲೋನ್‌ಗಳ ಮೇವು ಉತ್ಪಾದನಾಶಕ್ತಿ, ಆಂತಹ 
ಕ್ಲೋನ್‌ಗಳಿಂದ ಪಡೆದ ಸಂಶ್ಲೆ ೇಷಣೆಗಳ ಉತ್ಪಾದಕ ಶಕ್ತಿಯೊಡನೆ ಸಹಸಂಬಂಧ ಪಡೆ 
ದಿತ್ತು. 


ಬಹುಸಂಕರ ಪರೀಕ್ಷಾ ವಿಧಾನ ಇತರ ವಿಧಾನಗಳಷ್ಟೇ ನಂಬಲರ್ಹವಾದ ಸಸ್ಮ 
ವರ್ತನೆಯ ಬೆಲೆ ನಿರ್ಧಾರಗಳನ್ನು ಕೊಡಂತ್ತದೆಂದೂ, ಸ್ವಯಂ ಸಂಕರ ಹೀಳಿಗೆ ಪರೀಕ್ಷೆ 


ಮೇವು ಬೆಳೆಯ ಅಭಿವೃದ್ಧಿ 585 


ಗಳಿಗಿಂ೦ಲೂ ಕಡಮೆ ತ್ರಾಸದಾಯಕವಾದದೆ ಂದೂ ವಂತ 


ಕೆ ಹ 
ಹೆಚ್ಚು ಬೀಜ ಒದಗಿಸುತ್ತದೆಂದೂ ಟಿಸ್ಪಾಲ್‌ ಮತ 


ಕೋಪ್ಟಕ 60 ಆಲ್ಫಾಲ್ಫಾದ ಏಕಸಂಕರ ಸಂಯೋಜನೆಗಳ ಮೇವು ಇಳುವರಿ 
ಗಳನ್ನು, ಅದೇ ಕ್ಲೋನ್‌ಗಳ ಬಹುಸಂಕರ ಪೀಳಿಗೆಗಳೊಡನೆ ಹೋಲಿಕಿ 1944 
ಮತ್ತು 1945 (ಟಿಸ್ಹಾಲ್‌ ಮತ್ತು ಕ್ರಾನ್ಡಾಲ್‌ 1948) 























ಗ್ರ ಸಂಬಂಧಿತವಾದ ಸತ್ರ 
ಇಳುವರಿ * ನ 
ಕ್ಲೋನ್‌ ಸಂಖ್ಯೆ ಸ್ವಯಂ ಫಲ |ಏಕ ಸಂಕರ/ ಚ ೯ ಇ ರ್ಸ್‌ ್ಕಾರಾ್ಮಾ್‌ 
"`ವತ್ತತೆಯ ಶೇಕಗಳ ಸಂಖ್ಯೆ ಇ ಭಜ ಟಿ. ಟುೂ 
; ಸಂಕರಗಳು | ಸ೦ಂಕರಗಳು | ಸಂಕರಗಳು | ಸಂಕರಗಳು 
ಡಾವಾರು | | ( 
1019 18 4 115 |! 125 ] ] 
1124 15 3 1! 111 | 109 ಚ 2 
1128 13 4 108 : 108 3 2 
1229 39 3 | 106 | 106 ಕ್ಕ ತ 
1120 114. ! 105 | 100 5 6 
1112 98 5. 103 / 96 6 7 
1241 2. [೧೩10111048 ೫.1.5 
೫. ಗಮನಾರ್ಹತೆಯ ಕನಿಷ್ಠಮಟ್ಟ 8 ಎ0.05. ಏಕಸುಕರೆಗಳನ್ಲಿ ಶೇ 5.5 ಭಾಗ ಮತ್ತು 


ಬಹುಸಿಂಕರಗಳಲ್ಲಿ ಶೇ. 10.5 ಭಾಗ 

ಆಲ್ಮಾಲ್ಚಾದಲ್ಲಿ ಸಂಯೋಜನಾಶಕ್ತಿಯನ್ನು ನಿರ್ಧರಿಸಲು ಆಯ್ಕೆಗೊಂಡ 
ಪರೀಕ್ಷಕ ಸಸ್ಯಗಳನ್ನು ಬಳಸುವ ಸಂಭವನೀಯ ವಂಹತ್ವವನು ಬೋಲ ನ್‌ (1948) 
ಸೂಚಿಸಿದ... ತನ್ನ ಸೂಚನೆಯನ್ನು ಸಮರ್ಥಿಸುಐಂಹ ಸಾಕಷ 
ಒದಗಿಸದ. 

ತೋಟಹುಲ್ಲಿನ 18 ಜನ್ಮದಾತ್ಮಕ್ಟೋನ್‌ ಮತ್ತು ಅವುಗಳ 52, 7, ಸಾಲುಗಳ 
ಸಂಬಂಧಕ ಸಂಯೋಜನಾ ಶಕ್ತಿಯನ್ನು ಹಾನ್ಸನ್‌ ಮತ್ತಿತರರು (1952) ಪರಿಶೀಲಿಸಿ 
ದರು. ಒಂದು ಬಹುಸಂಕರ ಗುಂಪಿನಲ್ಲಿ 10 ಪ್ರತೀಕರಣಗಳನ್ನು ಬಳಸಿದ ಅಭಿವರ್ಧನೆ 
ಯಿಂದ 1 ಸಾಲುಗಳ ಹೀಳಿಗೆಗಳನ್ನು ಪಡೆಯಲಾಯ್ತು. ಪ್ರತಿ ಪ್ರತೀಕರಣದಲ್ಲೂ 1 
ಸಂತತಿಯ 5 ಸಸ್ಯಗಳೂ, 1, ಕ್ಲೋನ್‌ಗಳ 2 ಸಸ್ಯಗಳೂ ಮತ್ತು |, 1, ಹಾಗೂ ಜನ್ಮ 
ದಾತೃ ಕ್ಲೋನ್‌ಗಳ ಒಂದೊಂದೂ ಸೇರಿದ್ದವು. ಹೊಲತಾಕುಗಳು ಗಾತ್ರದಲ್ಲಿ 4:15 
ಅಡಿಗಳಷ್ಟಿದ್ದು, 6 ಸಲ ಪುನರಾವರ್ತಗೊಂಡಿದ್ದವು. ಇವುಗಳನ್ನು ಎರಡನೆಯ ಮತ್ತು 
ಮೂರನೆಯ ವರ್ಷಗಳಲ್ಲಿ ಕೊಯ್ಲು ಮಾಡಲಾಯ್ರು. 


-586 


ಸೆಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಕೋಪ್ಪಕ* 6!. ಬಹುಸಂಕರಗಳ ಮೇವು ಇಳುವರಿಗಳನ್ನು, ಅದೇ ಕ್ಲೋನ್‌ಗಳ 
ಉನ್ನತ ಸಂಕರಗಳೊಡನೆಯ ಹೋಲಿಕೆ, 1944 (ಟಿಸ್ಕಾಲ್‌ ಮತ್ತು ಕ್ರಾನ್ನಾಲ್‌ , 























1948). 
ಗ್ರಿಂಗೆ ಸಂಬಂಧಿತ ಇಳುವರಿ್‌ ರ್ಜಿ 
"ಹ್‌ ತಾಸ ಆಜಾ 
ಕ್ಲೋನ್‌ ಸಂಖ್ಯೆ ೫ ಸಕನ್ಟ್ಟ್ಯ ಸಂಕರ `ಸ್ರ್ಣ್ನಾತ' ಸ 
; ಸಂಕರ ಜಿ ಸಂಕರ ಸಂಕರ ಜ್‌ | 
17615 771] 1307117 | 1 ` ' ಸ 
1128. ; 111 . 122 | 116 . 2 2 2 
1112 101 | 117 | 114 , 3 3 
1111 99 | 103 : 116 . 4, 5 2 
1229 97 | 105 | 91... 5 ' 4 8 
1120 96 | 101: 109 |. 6 | 6 5 
1124 89 | 101 | 109 111.1. 5 
1241... 76 | 101 | 99 | 8 | 6 7 
* ಗಮನಾರ್ಹತೆಯ ಕನಿಷ್ಟ ಮಟ್ಟಣ ಎ 0.05, ಶೇಕಡಾ 15. 
ಕೋಷ್ಟಕ 62. ಮೂಲಕ್ಲೋನ್‌ಗಳ ಬಹುಸಂಕರ ಪೀಳಿಗೆಗಳ ಮೇವು 


ಉತ್ಪಾದನೆ ಮತ್ತು ಸ್ವಫಲತ್ತತೆಗೆ ಸಂಬಂಧಿತ ಸಂಶ್ಲೇಷಣ ತಳಿಗಳ ಮೇವು ಉತ್ಪಾ 


ದನೆ (ಟಿಸ್ಡಾಲ್‌ ಮತ್ತು 


| 
ಸಂಶ್ಲೇಷಣ ಒಳಗೊಂಡಿರುವ 
ಕ್ಲೋನ್‌ಗಳ 


ಡೆ 
ಸಂಖ್ಯೆ 


ಸಂಖ್ಯೆ 
| 


ಎ-204 
ಎ-206 
ಎ-205 
ಎ. 202 
ಎ-ಇ201 : 
ಎ-203 | 

| 

| 





ಎ--207 
561704 


*ಎಲ್ಲವೂ ಸಂಶ್ಲೇಷಾಗಳ 


ಇ. ಓಗಿ ಓಗಿ ಓಗಿ ಓಗಿ ಓಗಿ ಓಗಿ ಸ 


ಕ್ರಾನ್ಡಾಲ್‌ 1948). 


| ಕ್ಲೋನ್‌ಗಳ ಸರಾಸರಿ 'ಕ್ಲೋನ್‌ಗಳ ಬಹುಸಂಕರ | ಸಂಶೇಷಣ 
ಸ್ವಯಂ ಫಲವತ್ತತೆ ಹೀಳಿಗೆ (  ವಿಭೇದಗು್‌ 

' ಶೇಕಡಾವಾರು ದರ್ಜೆ ಸೊ ಚ ದರ್ಜೆ ಇಸ ದರ್ಜೆ 
22.8 2 111 | 116 ] 
14.8 | 108 2 109 2 
34.2 ತಿ 107 3 108 ತ್ರ 
48.8 5 104 5 105 `|4 
47.6 ಡ್ಠಿ 103 (6 104 5 
67.2 7 105 ಷ್ಠ 103 6 
69.0 8 103 2 103 ಧ್ರ 
57.0 ಛ್ರ 100 8 87 8 


ಹಾಕಾ ರಾರಾ) ೌಉ)ೌಗಾಸಾಾತಾರಾಪಾ ಜಾಪರ ಪಾಣಕಾಾರಾಾಾಾಾರಾಪಾಪಪಾಾ ಪಾ ವಾಟ 


ಪ್ರಥಮ ಸಂತತಿಯಲ್ಲಿರುವವು. 


ಮೇವು ಬೆಳೆಯ ಅಭಿವೃದ್ಧಿ 587 


1, ಸಾಲುಗಳು ಇಳುವರಿಯ ಸಂಯೋಜನಾ ಶಕ್ತಿಯಲ್ಲಿ ಅವುಗಳ ಮೂಲ ಜನ್ಮ 
ದಾತೃ ಕ್ಲೊ ೇನ್‌ಗಳಿಂದ ಅಧಿಕ ಭಿನ್ನವಾಗಿರಲಿಲ್ಲವೆಂದು ಫಲಿತಾಂಶಗಳು ಸೂಚಿಸಿದವು. 
ಹಾಗಿದ್ದರೂ, ಕೆಲವು ಕುಂಟುಂಬಗಳಲ್ಲಿ, ಸಂಯೋಜನಶಕ್ತಿಯ ಬೇರ್ಪಡುಗಳು ಏರ್ಪ 
ಟ್ಚವು ಮತ್ತು ಅಭಿವೃದ್ಧಿಗೊಂಡ ತಳಿಗಳನ್ನು ಪಡೆಯಲಾಯ್ತು. ಕೆಲವು ]. ಸಾಲು 
ಗಳಲ್ಲಿ ಜನ್ಮದಾತೃ ಕ್ಲೋನ್‌ನ ಸಂಯೋಜನಾಶಕ್ಷಿ ನಷ್ಟಹೊಂದಿರುವಂತೆ ಕಂಡುಬಂದಿತು. 
ಸರಾ7ರಿಯಾಗಿ, ಉತ್ತಮ ಸಂಯೋಜನಾ ಜನ್ಮದಾತ್ಮಗಳು ಉತ್ತಮ ಸಂಯೋಜನಾ 
1, ಖೀಳಿಗೆಗಳನ್ನು ಉತ್ಪಾದಿಸಿದವು; ಸಮರ್ಪಕವಾಗಿ ಪರೀಕ್ಷಿತ ಅಂತಃಸಂಕರ ಸಾಲುಗಳ 
ಲ್ಲಿನ ಪುನರ್‌ಸಂಯೋಜನೆಯಿಂದ. ಅಧಿಕ ಉತ್ಪಾದನೆ ಮತ್ತು ಸಮರೂಪತೆಯ ಸಂಕ್ಲೇ 
ಷಣ ವಿಭೇದಗಳನ್ನು ಪಡೆಯುವುದು ಸಾಧ್ಯವೆಂದು ಭಾವಿಸಲಾಯ್ತು. 

ಟಿಸ್ನಾಲ್‌ ಮತ್ತು ಕ್ರಾನ್ಡಾಲ್‌ (1948) ತೋರ್ಪಡಿಸಿರಂವಂತೆ ಓಂದಂ ವರಾದರಿ 
ತಳಿಯೊಡನೇದಯಂ ಬಹಃಸಂಕರಗಳು ಏಂತ್ತು ಉನ್ನತ ಸಂಕರಗಳ ಪೀಳಿಗೆಗಳು ಸ್ಲಾಭಾವಿಕ 
ವಾಗಿ ಸದೃಶ ವರ್ತನೆಗಳನ್ನು ವ್ಯಕ್ತಪಡಿಸುವುದರಿಂದ, ಬಹುಸಂಕರ ಪರೀಕ್ಷ ಅಗತ್ಯವೆ 
ಎಂಬ ಪ್ರಶ್ನೆಯನ್ನು ವೈ ಟ್‌ (1949) ಚರ್ಚಿಸಿದ. ಎರಡು ವಿಧಾನಗಳಿಗೂ ಒಂದೇ 
ರೀತಿಯ ಶ್ರಮ ಅಗತ್ಯವಾಗುತ್ತದೆಂದು ಕಂಡುಬರುತ್ತದೆ. ಆದರೆ ಬಹುಸಂಕರ ಪರೀಕ್ಷೆ 
ಒಂದಂ ಪ ನರಾವರ್ತ ಆಯೆ) ಲಯ ಹಂತವಾಗಿಯೂ ಕೂಡ ಕಾರ್ಯವೆಸಗಬಹುದು. 

ಬಲ್ಬನ್‌ ಮತ್ತಿತಿರರು (1954), 45 ಅಂತಃಸಂಕರ ಸಾಲುಗಳನ್ನು ಮಧ್ಯೆ 
ನೆಡುವಿಕೆಯ ವೂಲಕ ಸೂಡಾನ್‌ ಹುಲ್ಲಿನ ಬಹುಸಂಕರ ತಳಿಅಭಿವೃದ್ದಿ ವಿಧಾನವನ್ನು 
ಪರಿಶೀಲಿಸಿದರು. ಸಾಮಾನ್ಯ ಸೂಡಾನಿನ 45 ಗುಡ್ಡೆಗಳನ್ನು ಸೇರಿಸಲಾಯ್ತು; 
ಸಾವಣಾನ್ಕ ಸೂಡಾನ್‌ನ ಸಸ್ಯಗಳು ವಂತ್ರು ಅಂತಃಸಂಕರಗಳ ಯಾದೃಚ್ಛಿ ಕತೆಗೆ ಸಹಾಯ 
ಕವಾಗುವಂತೆ ಚದುರಂಗ ಮಣಿಯ ವಿನ್ಯಾಸವನ್ನು ಬಳಸಲಾಯು್ರ, ಪರಿಶೀಲನೆಗೊಳ 
ಪಟ್ಟ 37 ಒಹುಸಂಕರಗಳಲ್ಲಿ, 10 ಅವುಗಳ ಅಂತಃಸಂಕರ ಜನ್ಮದಾತೃಗಳಿಗಿಂತಲಕಾ 
ಗಮನಾರ್ಹ ಹಚ್ಚಳವಿತ್ತವು ಮತ್ತು 4 ಸಾಮಾನ್ಯ ಟಿಫ್ಟ್‌ ಹಾಗೂ ಪೈಪರ್‌ಸೂಡಾನ್‌ 
ತಳಿಗಳನ್ನೊಳಗೊಂಡ ವಾಾದರಿಗಳಿಗಿಂತಲೂ ಗಮನಾರ್ಹ ಅಧಿಕ ಇಳುವರಿ ಕೊಟ್ಟವು. 

ಮಾಡ್ಬಿಡ್‌ ಸಿಹಿ ಕ್ಲೋಎಐರ್‌ನ ಸಂಶ್ಲೇಷಣ ವಿಭೇದಗಳಲ್ಲಿ ವಾಸ್ತವಿಕ ಮತ್ತು 
ಭವಿಷ್ಯಸೂಚಕ ಇಳುವರಿ ವರ್ತನೆಗಳ ಹೋಲಿಕೆಯನ್ನು ಜಾನ್ಸನ್‌ ವಂತ್ತು ಹೂವರ್‌ 
(1953) ಪರಿಶೀಲಿಸಿದರಂ. ಪ್ರತಿಯೊಂದೂ ಉನ್ನತ, ಉನ್ನತ ಮಧ್ಯಮ, ಮಧ್ಯಮ 
-ಕನಿಷ್ಠ ಮತ್ತು ಕುಷ್ಠ ಇಳುವರಿಗಳನ್ನು ಪ್ರತಿನಿಧಿಸುವ 7 50 ಸಸ್ಯಗಳುಳ್ಳ, 4 ಪಂಗಡ 
ಗಳನ್ನು ಅವುಗಳ ಸಾವಕಾನ್ಯ ಸಂಯೋಜನಾಶಕ್ತಿಯ ಆಧಾರದಿಂದ ಆಯ್ಕೆ ಮಾಡ 
ರಾಯ್ತು. ಪ್ರತಿಯೊಂದೂ ಗುಂಪಿನೊಳಗೂ ಬಹುಸಂಕರ ಬೀಜಗಳನ್ನು ಉತ್ಪಾದಿಸಲಂ 
ನಿಳಂ ಸಾಲುಗಳೂ ಜೇನುನೊಣಗಳಿಂದ ಆಂತರಿ್‌ಸಂಕರ ಪಡೆದವು. ನಂತರ, ಒಹುಸಂಕರ 
ಕ5ಂಗಡಗಳು 5 ವಂತ್ತು ತೆಂವು ಪರಾಗಸ್ಪರ್ಶದ ಸಾಲಂಗಳನ್ನು, ಇಳುವರಿ ಪ್ರಯೋಗ 


588 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಗಳಲ್ಲಿ ಪರೀಕ್ಷಿಸಲಾಯ್ತರು, ಉನ್ನತ ಪಂಗಡದ ಸಸ್ಕಗಳ ಬಹುಸಂಕರ ಇಳುವರಿಗಳು 
ಮಧ್ಯಮ ಮತ್ತು ಕನಿಷ್ಠ ಪಂಗಡದವುಗಳನ್ನು ಮೀರಿದ್ದವು. ಬಹುಸಂಕರ ಇಳುವರಿಗಳು 
ವಂತ್ತು ತೆರವು ಪರಾಗಸ್ಟ ರ್ಶ ಹಾಗೂ $| ಅಂತಃಸಂಕರಣ ಪೀಳಿಗೆಗಳವು ಅತ್ಯಧಿಕ ಸ 
ಸಂಬಂಧಿತವಾಗಿದ್ದವು. ತೆರವು ಪರಾಗಸ್ಪರ್ಶದ ೩0೦ ಸಸ್ಯಗಳು ಮತ್ತು ಅವುಗಳ ಕ 
ಪೀಳಿಗೆಗಳ, ಪೀಳಿಗೆ ವರ್ತನೆ ಬಹುಸಂಕರ ವರ್ತನೆಗಳ ಭವಿಷ್ಯ ಸೂಚಿಸುವಲ್ಲಿ ಸದೃಶ 
ಮಹತ್ವವುಳ್ಳವೆಂದು ಫಲಿತಾಂಶಗಳು ಸೂಚಿಸಿದವು. ಉನ್ನತ ಪಂಗಡದೊಳಗಿನ 5, 
ಸಸ್ಯಗಳ ಬಹು ಸಂಕರ ಇಳುವರಿಗಳ ಗಮನಾರ್ಹ ವ್ಯತ್ಯಾಸಗಳು, ಸಂಯೋಜನಾ ಶಕ್ತಿ 
ಗಾಗಿ 50 ಸಸ್ಯಗಳು ಮತ್ತು ಅವುಗಳ ಕ್ರ ಪೀಳಿಗೆಗಳೆರಡನ್ನೂ ಪರೀಕ್ಷಿಸುವ ಅಪೇಕ್ಷತೆ 
ನ್ಯು ಸೂಚಿಸಿದವು. 
ಓಥಮಶೋಧನೆಯಲ್ಲಿ ಆಯ್ಕೆಗೊಂಡ ಅಧಿಕ ಸಂಖ್ಯೆಯ ಸಸ್ಯಗಳ ಸಂಯೋಜನಾ 
ಶಕ್ತಿಯನ್ನು ಪರೀಕ್ಷಿಸುವ ಒಂದು ಸಂಬಂಧಕ ತೃಪ್ತಿಕರ ವಿಧಾನ, ಬಹುಸಂಕರ ಪ ರೀಕ್ಷೆ 


ಯೆಂದು ಈ ಪರಿಶೀಲನೆಗಳಿಂದ ನಿರ್ಧರಿಸಬಹುದು. ಹಲವು ಪರಿಸ್ಥಿ ತಿಗಳಲ್ಲಿ, ಒಂದು 
ಹ್‌ 


ಸಾಮಾನ್ಯ ಜನ್ಮದಾತೃವಿನೊಡನೆಯ ಪರೀಕ್ಷಾ ಸಂಕರ ಅಥವಾ ತೆರವು ಪರಾಗಸ್ಪರ್ಶ 
ಹೀಳಿಗೆ ಪರೀಕ್ಷೆಗಳಂತಹ ಮಾರ್ಪಟ್ಟ ತ ಎರ್ಧಾ ನಗಳು, ಮುಂದಿನ ಆಯ್ಕೆ ಗೆ ಒಂದು ಆಥಾರ 
ವನ್ನು ಒದಗಿಸಬಲ್ಲವು. ನಿರ್ದಿಷ್ಟ ಸಂಯೋಜನೆಗಳ ವರ್ತನೆಯನ್ನು ಸೂಜಿಸಲಂ 
ಕೆಲವು ಆಯ್ಕೆಮಾಡಿದ ಸಸ್ಯಗಳಲ್ಲಿ ಡಯಾಲೆಲ ರ್‌ ಸಂಕರ ಅಪೇಕ್ಷಿತ ಅಥವಾ ಆಗತ್ಯ 


[| 
ವೆ 
ಗ 
೫ 
ಹ್ಷ್ಯ 


ಪುನರಾವರ್ತಕ ಆಯ್ಕೆ : ಮುಸುಕಿನಜೋಳದ ಅಭಿವೃ ದ್ಧಿಗಾಗಿ ಕಾಲ್‌ (1944) 
ಸೂಚಿಸಿದ ಪುನರಾವರ್ತ ಆಯ್ಕೆ ಮತ್ತು ಇತರರಿಂದ ಆದ ಆದರ ಭಾಗಗಳಲ್ಲಿನ 
ವಾರ್ಪಾಟುಗಳನ್ನು ಮೇವು ಬೆಳೆ ಅಭಿವೃ ದ್ಶಿ ಯ ಒಂದು ನಿರ್ದಿಷ್ಟ ವಿಧಾನವಾಗಿ ಸ್ವ 
ಮಟ್ಟ ಗೆ ಮಾತ್ರ ಪರೀಕ್ಷಿಸಲಾಗಿದೆ. 

ಸಿಹಿಕ್ಲೋವರ್‌ನಲ್ಲಿ ಸಾಮಾನ್ಯ ಸಂಯೋಜನಾಶಕ್ತಿಗಾಗಿ ಪುನರಾವರ್ತ ಆಯ್ಕೆಯ 
ಒಂದು ಸ್ವಾರಸ್ಯ ಕರ ಪ್ರಯೋಗವನ್ನು ಜಾನ್ಸನ್‌ (1952 8) ವರದಿಮಾಡಿದ್ದಾನೆ. 
ಬೆಳವಣಿಗೆಯ ಎರಡನೆಯ ಖುತುವಿನಲ್ಲಿ ವಾಣಿಜ್ಯ ಬೆಳೆಸುಗಾರ ಹೊಲಸ್ಟಿ ತಿಯಾಲ್ಲಿ 
ಪಡೆಯಬಹಂದಾದಂತಹ ತುಲನ್ಮಾತಕ ವರ್ತನೆಯನ್ನು ಪ್ರಕಟಪಡಿಸಿದ ದತ್ತಾ .ಶಗಳು 
ನಿಯತವಾಗಿ ಸೂಚಿಸುಶಿ ಶ್ರಿಲ್ಲವಾಗಿದ್ದ ರೂ ತಳಆಭವೃದ್ಧಿ ವಕಾರ್ಗವಾಗಿ ಪುನರಾವರ್ತ 
ಆಯ್ಕೆಯ ಮಹತ್ವದ ಸಂಬಂಧವಾಗಿ ಆ ಫಲಿತಾಂಶಗಳು "ಸ್ವಾರಸ್ಯಕರವಾಗಿವೆ. 

ಒಂದಂ ವಿಯುಕ್ತನಗೊಳಿಸಿದ ತಾಕಿನಲ್ಲಿ, ಮಾಡ್ರಿಡ್‌ ಸಿಹಿಕ್ಲೋವರ್‌ನ ಹೆಚ್ಚು 
ಕಡಮ 1500 ಅಂತರವಿತ್ತ ಸಸ್ಯಗಳನ್ನು ಸ್ಥಾಪಿಸಲಾಯ್ತು. ಬೆಳವಣಿಗೆಯ ಎರಡನೆಯ 
ವರ್ಷದಲ್ಲಿ ಅಧಿಕ ಅನಪೇಕ್ಷಿತ ಸಸ್ಯಗಳನ್ನು ಹೂವುಕಚ್ಚು ವ ಮುನ್ನ ಕತ್ತರಿಸಿ ಸರಿ 
ಸುಮಾರು 400 ಸಸ್ಯಗಳನ್ನು ತಾಕಿನಲ್ಲಿ ಉಳಿಸಲಾಯ್ತು. ಈ 400 ಸಸ್ಯಗಳಲ್ಲಿ, 


ಮೇವು ಬೆಳೆಯ ಅಭಿವೃದ್ಧಿ 589 


ಸಂಮಾರು 200ಕ್ಕೆ ಸ್ವಪರಾಗಸ್ಪರ್ಶ ಮಾಡಲಾಯ್ತು ಮತ್ತು 62 ಸಸ್ಯಗಳು 10 
ಅಥವಾ ಅಧಿಕ ಸ್ವಸಂಕರ ಬೀಜಗಳನ್ನು ಉತ್ಪಾದಿಸಿದವು. 

ಈ 62 ಸಸ್ಯಗಳಿಂದ ಪಡೆದ ತೆರವು ಪರಾಗಸ್ಪರ್ಶ ಬೀಜವನ್ನು ಒಂದು 8 8 
ತ್ವ್ರಯಾಂಶ ಜಾಲಕ ವಿನ್ಯಾಸದಲ್ಲಿ ಬಿತ್ತಲಾಯ್ತು. ಬೆಳವಣಿಗೆಯ ಪ್ರಥಮ ಜುತುವಿನ 
ಅಂತ್ಯದಲ್ಲಿ ಇಳುವರಿಯನ್ನು ಮಾಡ್ರಿಡ್‌ ಇಳುವರಿ ಶೇಕಡಾವಾರುಗಳೊಡನೆ ಹೋಲಿಸ 
ಲಾಯ್ತು, ಈ ಇಳುವರಿಗಳ ವಿತರಣೆಯನ್ನು ಚಿತ್ರ 53ರಲ್ಲಿ ಮಾಡ್ರಿಡ್‌ನದು 100 
ಎಂದು ಭಾವಿಸಿರುವ ಆಧಾರದಿಂದ ಸೂಚಿಸಲಾಗಿದೆ : ಈ ಪರಿಶೀಲನೆಯಲ್ಲಿ ಸೇರಿರುವ 
63 ಸಸ್ಯಗಳ ತೆರವು ಪರಾಗಸ್ಪರ್ಶ ಪೀಳಿಗೆಗಳ ಮಧ್ಯಮವನ್ನು ಮಾಡ್ರಿಡ್‌ನ ಇಳುವರಿ 
ದಾಟಿತ್ತು 


ಕ್‌ 


ಸ ಮೊದಲ ಆವೃತ್ತಿ 
18 ಆ ಕ ಪುನರಾವರ್ತನ 
ಆಯ್ಕ 


₹2 


ಸಸ್ಯಗಳ ಸಂಖ್ಯೆ 





50 100. %೦.. 120 36 ಿ0 150 


80.680 7೦ರ 80 
ಮಾಡ್ತಿಡ್‌ನ ಇಳುವರಿ ಶೇಕಡಾವಾರು 


ಚಿತ್ರ 53. ಮಾಡ್ರಿಡ್‌ ಸಿಹಿಕ್ಸೋವರ್‌ನ ಮೂಲ ಮತ್ತು ಮೊದಲ ಆವೃತ್ತಿ ಪುನರಾವರ್ತ 
ಆಯ್ಕೆ ಸಮಷ್ಟಿಗಳಲ್ಲಿ ಸಾಮಾನ್ಯ ಸಂಯೋಜನಾಶಕ್ತಿಯ ಆವೃತ್ತಿಸಂಖ್ಯೆ ವಿತರಣೆ (ಜಾನ್ಸನ್‌ನಿಂದ 
1952) 


5090 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ಆವೃತ್ತಿ ಸಂಖ್ಯೆ ವಿತರಣೆಯ ಉನ್ನತಭಾಗದಲ್ಲಿ ಉನ್ನತಸಂಕರದ 50 ಪೀಳಿಗೆ 
ಗಳಿರುವ 10 ಸಾಲುಗಳಲ್ಲಿ, ಪ್ರತಿಯೊಂದರಲ್ಲೂ ಮೂರು ಕ್ಕ ಸಸ್ಕಗಳಿಂದ ಪಡೆದ 
ತುಂಡುಗಳಲ್ಲಿ ಬೇರು ಬಿಡಿಸಲಾಯ್ತು. 

ಈ ಹತ್ತು ಸಾಲಂಗಳ 5ೃ ಸಸ್ಯಗಳ ನಡುವೆ ಸಾಧ್ಯವಿರುವ 45 ಸಂಕರಗಳನ್ನು 
ಕೈಯಿಂದ ಪುಂಸತ್ವ ಕಳೆಯುವಿಕೆ ಮತ್ತು ಪರಾಗಸ್ಪರ್ಶದಿಂದ ಮಾಡಿ ಬೀಜ ಶೇಖರಿಸ 
ಲಾಯ್ತು. ಈ ಸಂಕರಗಳನ್ನು ಗಾಜಿನ ಮನೆಯಲ್ಲಿ ಬೆಳೆಸಲಾಯ್ತು ಮತ್ತು ದೊರೆತ 
ಸಸಿಗಳನ್ನು 3 ಆಡಿ ಅಂತರವಿರುವ ಸಾಲುಗಳಲ್ಲಿ, ಸಾಲಿನಲ್ಲಿ ಸಸ್ಯಗಳ ನಡವೆ 1 ಅಡಿ 
ಅಂತರವಿತ್ತ, 10 ಸಸ್ಯಗಳಿರುವ ಸಾಲು ತಾಕುಗಳ ಯಾದೃಚ್ಛಿಕ ಪೂರ್ಣ ತುಂಡುವಿನ್ಮಾಸ 
ವನ್ನನುಸರಿಸಿ ಹೊಲದಲ್ಲಿ ನೆಡಲಾಯ್ತು. ಮಾಫಿಯಲ್ಲಿ ಒಂದು ಚೈತನ್ಯ ಸೂಚಿಯ 
ಆಧಾರದಿಂದ ಇಳುವರಿಯ ಆಂದಾಜುಮಾಡಿ, ಅದನ್ನು ಮಾಡ್ರಿ'ಡ್‌ನ ಮಿತಿಯನ್ನನು 
ಸರಿಸಿ ವ್ಯಕ್ತಪಡಿಸಲಾಯ್ತು. 

ಮಾಡ್ರಿಡ್‌ ಮಿತಿ 100 ಎಂದು ಪರಿಗಣಿಸಿರುವಲ್ಲಿ, 62 ತೆರವು ಪರಾಗಸ್ಪರ್ಶ 
ಪೀಳಿಗೆಗಳ ಸರಾಸರಿ ಇಳುವರಿ ಮಾಡ್ರಿಡ್‌ನ ಶೇ. 94.9 ಭಾಗವಾಗಿತ್ತು. ಉನ್ನತ 
ಇಳುವರಿಯ ತೆರವು ಪರಾಗಸ್ಪರ್ಶ ಪೀಳಿಗೆಗಳನ್ನು ಉತ್ಪಾದಿಸಿದ ಸಸ್ಕಗಳಿಂದ ಪಡೆದ 
10 ಇ ಸಾಲುಗಳ ನಡುವಣ 45 ಏಕಸಂಕರಗಳ ಇಳುವರಿ. ಮಾಡ್ರಿಡ್‌ನ ಶೇ. 
121.1ರಷ್ಟು ಸರಾಸರಿ ಪಡೆದಿತ್ತು ಮತ್ತು ಆಯ್ಕೆಮಾದರಿಯ ಮಧ್ಯಮ ಇಳುವರಿ 
ಯನ್ನು ಸ್ಮ ಓಲ್ಬಮಟ್ಟಿ ಗೆ ಮೀರಿತ್ತು, 

ಈ 62 ತೆರವು ಪರಾಗಸ್ಪರ್ಶ ಪೀಳಿಗೆಗಳ ಮಧ್ಯಮ ಇಳುವರಿಯ ವಿಭಿನ್ನತೆ 
5.817 ಆಗಿತ್ತು ಹಾಗೂ 10 ಉತ್ತಮ ತೆರವು ಪರಾಗಸ್ಪರ್ಶ ಸಸ್ಮಗಳಿಂದ ಪಡೆದ 10 
5,ಸಾಲುಗಳ ನಡೇವಣ 45 | ಸಂಕರಗಳ ಮಧ್ಯಮ ಇಳುವರಿಗಳದು 6.13 ಆಗಿತ್ತು 
ಈ ವಿಭಿನ್ನತೆಗಳ ಆಧಾರದಿಂದ, ಪುನರಾವರ್ತ ಆಯ್ಕೆಯ ಎರಡನೆಯ ಆವೃತ್ತಿ 
ಮೊದಲ ಆವೃತ್ತಿಯ ಮಂಧ್ಯಮ ಇಳುವರಿ ಸೂಚಿಯಮೇಲೆ ಇನ್ನೂ ಅಧಿಕ ಹೆಚ್ಚಳಕ್ಕೆ 
ದಾರಿವಾಡಬಹುದೆಂದು ನಂಬಲು ಕಾರಣಗಳಿರುವುದು ವ್ಯಕ್ತಪಟ್ಟಿತು. 

ಇಳುವರಿ ಸೂಚಿಗಳು, ಮೊದಲ ಖುತುವಿನ ಬೆಳವಣಿಗೆ ಚೈತನ್ಯಗಳ ಆಧಾರ 
ಪಡೆದಿದ್ದರೂ ಸಿಹಿಕ್ಲೋವರ್‌ ಮತ್ತು ಸದೃಶ ಸಸ್ಯಗಳ ಅಭಿವೃದ್ಧಿಗೆ ಬಳಸಿದ ಈ 
ವಿಧಾನ ಸಾಕಷ್ಟು ಆಶಾದಾಯಕವಾದದ್ದೆಂದು ಕಂಡುಬರುತ್ತದೆ. 

ಉನ್ನತ ಸಂಯೋಜಕ ಕ್ಲೋನ್‌ಗಳ ಬಳಕೆ ; ಸಂಯೋಜಕಶಕ್ತಿ ಮತ್ತು ಇತರ 
ಲಕ್ಷಣಗಳಲ್ಲಿ ಉನ್ನತವಾಗಿರುವ ಸಸ್ಯಗಳನ್ನು ವಿಯುಕ್ತನಗೊಳಿಸಿರಂವಲ್ಲಿ, ಸಂಕರಣ 
ಸಂಯೋಜನೆಗಳಲ್ಲಿ ಉತ್ತವಂ ಅನುಕೂಲತೆಗಾಗಿ ಅವುಗಳನ್ನು ಹೇಗೆ ಬಳಸಬೇಕು ಎಂಬ 
ಪ್ರಶ್ನೆ ಉದ್ಭವಿಸುತ್ತದೆ. ಸಂಭವನೀಯಗಳಲ್ಲಿ, ಸಂಶ್ಲೇಷಣ ತಳಿಗಳು, ದ್ವ ರಯಾಂಶ 
ಸಂಕರಗಳು, ಏಕ ಸಂಕರಗಳಂ ಮತ್ತು ವಮಬಂದುವರೆದ ಸಂತತಿಗಳ ಸಂಕರಣಗಳುಂ ಸೇರಿವೆ. 


ಮೇವು ಬೆಳೆಯ ಅಭಿವೃದ್ಧಿ 591 


ಕೊನೆಯದು ತನ್ನ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದು ಸಂಶ್ಲೇಷಣ ತಳಿಯನ್ನು ಹೋಲು 
ತ್ತದೆ. ವೇವುಬೆಳೆಗಳ ಸಂಬಂಧದಲ್ಲಿ ಮುಸುಕಿನಜೋಳ ಪರಿಶೀಲನೆಗಳ ಫಲಿತಾಂಶಗಳಂ 
ಮೂಲತಃ ಸ್ವಾರಸ್ಯವುಳ್ಳವು ಮತ್ತು ಅದನ್ನು ಅಧ್ಯಾಯ 184ರಲ್ಲಿ ವಿವರಿಸಲಾಗಿದೆ. 

ಟಿಸ್ನಾಲ್‌ ಮತ್ತು ಕ್ರಾನ್ಡಾಲ್‌ (1948)ರಿಗನುಸಾರವಾಗಿ “ಒಂದು ಸಂಶ್ಲೇಷಣ 
ತಳಿಸಂಕರ ಸಂಯೋಜನೆ ಅಥವಾ ಎರಡಂ ಅಥವಾ ಅಧಿಕ ವಿಬೇದಗಳು ಅಥವಾ 
ಕ್ಟೋನ್‌ಗಳನ್ನು ಒಟ್ಟಾಗಿನೆಟ್ಟು, ಅನುಕ್ರಮ ಸಂತತಿಗಳಲ್ಲಿ ಅದರ ಒಟ್ಟು ಬೀಜವನ್ನು 
ಕೊಯ್ಯುವುದು ವಂತ್ತು ಪುನಃ ಬಿತ್ತುವುದರಿಂದ ವೃ ದ್ರಿ ಪಡಿಸಿದ ಒಂದು ವಿಭೇದವೆಂದಂ 
ವಿವರಿಸಬಹಂದಂ.' ವಿಭೇದಗಳು ಅಥವಾ ಕ್ಲೋನ್‌ಗಳ ಸ್ವಾಭಾವಿಕ ಅಂತರ್‌ಸಂಕರ 
ಗಳಿಂದ ಹೊಸ ತಳಿ ಸಂಶ್ಲೇಷಣೆಗೊಂಡಿದೆ. ಹಲವು ಸಂಶ್ಲೇಷಣ ಸಂಯೋಜನೆಗಳ 
ತಾಶ್ವಿಕ ಇಳುವರಿಗಳನ್ನು ಚಿತ್ರ 54ರಲ್ಲಿ ಸೂಚಿಸಲಾಗಿದೆ. 

ಆಯ್ಕೆಗೊಂಡ ರಕ್ತಸಂಬಂಧವಿರುವ ಸಾಲುಗಳಿಂದ ಅಭಿವೃದ್ಧಿ ಪಡಿಸಿದ ಒಂದು 
ಸಂಶ್ಲೇಷಣ ವಿಭೇದದ ಸೈನ್‌ 1 ರಿಂದ ಸೈನ್‌ 5ರ ವರೆಗಿನ ಸಂತತಿಗಳಲ್ಲಿ ಮೇವು 
ಉತ್ಪತ್ತಿಯಲ್ಲಿ ಯಾವ ವ್ಯತ್ಕಾಸಗಳೂ ಕಂಡುಬಂದಿಲ್ಲ. 

ಕೆಂಪು ಕ್ಲೋವರ್‌ನ ಎರಡು ಸಂಶ್ಲೇಷಣ ವಿಭೇದಗಳ ಮತ್ತು ಅವುಗಳ ಆಂಗ 
ಗಳಾದ 6 ರಕ್ತಸಯಂಧಿ ಸಾಲುಗಳಲ್ಲಿ ಟಾರ್ರೀ ಮತ್ತಿತರರು (1952) ಇಳುವರಿಯ 
ಹೋಲಿಕೆಯನ್ನು ವಾಡಿದರು. ಆರು ರಕ್ತಸಂಬಂಧಿ ಸಾಲುಗಳಿಂದ ಉತ್ಪನ್ನವಾದ ಕ್ಷಿಪ್ರ 
ಸಂಶ್ಲೇಷಣ, 6 ಅಂಗಭೂತ ತಳಿಗಳಲ್ಲಿ 59ಕ್ಕಿಂತ, ಎರಡು ವರ್ಷದ ಸರಾಸರಿ ಮತ್ತು 
ವರ್ಷಕ್ಕೆ ಎರಡು ಕೊಯ್ಲುಗಳಲ್ಲಿ ಹೆಚ್ಚು ಇಳುವರಿ ಪಡೆದಿತ್ತು. ವ್ಯತ್ಯಾಸ ಗಮನಾರ್ಹ 
ವಲ್ಲದಿದ್ದರೂ, ಒಂದಂ ರಕ್ತಸಂಬಂಧಸಾಲು ಸಂಶ್ಚ ೇಷಣೆಗಿಂತಲೂ ಹೆಚ್ಚಿ ನ ಸರಾಸರಿ 
ಇಳುವರಿ ಪಡೆದಿತ್ತು. 7 ರಕ್ತಸಂಬಂಧ ಸಾಲುಗಳು ಸೇರಿರುವ ಒಂದು ತಡವಾಗುವ 
ಸಂಶ್ಲೇಷಣೆ ಅತ್ಯಧಿಕ ಇಳುವರಿ ಕೊಡುವ ರಕ್ತಸಂಬಂಧ ಸಾಲಿಗಿಂತಲೂ ಶೇ. 27 
ಭಾಗದಷ್ಟು ಹೆಚ್ಚು ಇಳಯರರಿ ಕೊಟ್ಟಿತು. 

ಒಂದು ದ್ವಯಾಂಶಸಂಕರ ವಿನ್ಯಾಸ ಬಳಕೆಯಿಂದ ಸಂಕರಣ ಆಲ್ಫಾಲ್ಫಾವನ್ನು 
ಉತ್ಪನ್ನ ಮಾಡುವ ಸಾಧ್ಯತೆಯನ್ನು ಟಿಸ್ನಾಲ್‌ ವಂತ್ತು ಕೀಸಲ್‌ಬಾಕ್‌ (1944) 
ಚರ್ಚಿಸಿದ್ದಾರೆ. ಎರಡು ವಿಯುಕ್ತನಗೊಳಿಸಿದ ಹೊಲಗಳಲ್ಲಿ ಪ್ರತಿಯೊಂದರಲ್ಲೂ, 
ಪರ್ಯಾಯ ನೆಡುವಿಕೆಯ ಸಂಬಂಧಕವಾದ ಸ್ವ ಯಂಬಂಜೆತ್ಯ _ ಕ್ಲೋನ್‌ಗಳಿಂದ ಆರಿಸಿದ 
ಎರಡರಲ್ಲಿನ ಕಾಯಕ ಪ್ರವರ್ಧನೆಯಿಂದ ಏಕಸಂಕರಗಳನ್ನು ಮಾಡಲಾಗುವುದು. ಈ 
ಹೊಲಗಳ ಪ್ರತಿಯೊಂದರಿಂದಲೂ ಪಡೆದ ಬೀಜವನ್ನು ಪ್ರತ್ಯೇಕಿಸಿದ ಪರ್ಯಾಯ 
ಸಾಲುಗಳಲ್ಲಿ ದ್ವ ಸ ಯಾಂಶ ಸಂಕರಕ್ಕಾಗಿ. ನಂತರ ನೆಡಲಾಗುತ್ತದೆ. ಈ ವಿಧಾನದ 
ಪ್ರಾಯೋಗಿಕ ಮೌಲ್ಯ, ಸಂಶ್ಲೇಷಣ ತಳಿಗಳಿಗಿರಲೂ ಉತ್ತಮ ಇಳಂವರಿಯ ಅನು 
ಕೂಲತೆಗಳನ್ನ್ನು ಅವಲಂಬಿಸಿದೆ, 


592 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಂ 


ಅಧಿಕ ಸಂಯೋಜನಾಶಕ್ತಿಯನ್ನು ಪಡೆಯಬಹುದಾದ ಪೀಳಿಗೆಗಳನ್ನ್ನ ಹೊಂದುವ 
4 ಸ್ವಫಲವತ್ತತೆ ಸಸ್ಯಗಳು ದೊರಕಬಹುದೆಂಬ ಭಾವನೆಯ ಆಧಾರವುಳ್ಳ ಟಿಸ್ಟಾಲ್‌ 
ಮತ್ತಿತರರ (1942) ದ್ವಯಾಂಶಸಂಕರ ಯೋಜನೆಯ ಒಂದು ಮಾರ್ಪಾಟನ್ನು 
ಬೋಲ್ಬನ್‌ (1948) ಸೂಚಿಸಿದ. ವಿಯುಕ್ತನಗೊಳಿಸಿದ ಪ್ರತಿ ಜನ್ಮದಾತ್ಮ ಸಸ್ಯ 
ಗಳಿಂದಲೂ, ಕಾಯಕ ಪ್ರವರ್ಧನೆಯ ಮೂಲಕ ಬಹಂಮಟ್ಟಿಗೆ ಅಧಿಕ ಪ್ರಮಾಣದಲ್ಲಿ 


110 
೪5 


೪೦ 
£ 8ಸಾಲು90%. ಸಂಕರ 


ಸಂಕೀರ್ಣ 8-ಸಾಲು80% 


ಬಗ 8ಸಾಲು50% ಸಂಕರ 


ಸಂಕೀರ್ಣ 8 ಸಾಲು50%: 





ಕ 2 ತಿ 
ಸಂಶ್ಲೇಷಣ ಸಂತಶಿಗಳ ಸಂಖ್ನೆ 


ಚಿತ್ರ 54, ಶೇ. 50 ಮತ್ತು 80 ಭಾಗದಷ್ಟು ಸಂಕರಗಳು ಮತ್ತು ರಕ್ತಸಂಬಂಧಿಗಳನ್ನು 
ಭಾವಿಸಿಕೊಂಡ ಸಂಶ್ಲೇಷಣಗಳು ಮತ್ತು ಓ್ಮ 8 ಸಾಲು ಸಂಕರಣಗಳಾಗಿ ಎರಡು ರೂಪದಲ್ಲೂ 
ಉತ್ಪನ್ನವಾಗುವ ಸಂಶ್ಲೇಷಣ ತಳಿಗಳ 4 ಅನುಕ್ರಮ ಸಂತತಿಗಳಲ್ಲಿನ ಶಾಶ್ವಿಕ ಇಳುವರಿ, (ಚಿಸ್ಮಾಲ್‌ 
ಮತ್ತಿತರರಿಂದ 1942) 


ಸ್ವಸಂಕರ ಬೀಜ ಉತ್ಪಾದಿಸಲಾಗಂತ್ರದೆ. ನಂತರ, ವಿಯಂಕ್ರನದಲ್ಲಿ ಎಕರೆಗೆ 1 ಪೌಂಡು 
ಪ್ರಮಾಣದಲ್ಲಿ ಜನ್ಮದಾತ್ಮಗಳ ಬೀಜವನ್ನು ಪಯರರ್ಹಾಯ ಸಾಲಂಗಳಲ್ಲಿ ಬಿತ್ತಿ, ಆ 


ಮೇವು ಬೆಳೆಯ ಅಭಿವೃದ್ಧಿ 593 


ನಾಲ್ಕು ಜನ್ಮದಾತ್ಮೃ್ರ ಮೂಲವಸ್ತುಗಳನ್ನು ಎರಡು ಜೊತೆಗಳಾಗಿ ಸಂಕರ ಮಾಡಲಾಗು 
ತ್ತದೆ, ಜನ್ಮದಾತ್ಮೃ ಮೂಲಗಳ ಪ್ರತಿಯೊಂದು ಜೋಡಿಯಿಂದಲೂ ಒಂದು ಏಕ 
ಸಂಕರ ಮಾಡಲಾಗುತ್ತದೆ. ಸಹಜವಾಗಿ, ಜನ್ಮದಾಶೃಗಳ ಸ್ವಸಂಕರ ಬೀಜಗಳಿಂದ 

ಷಾ 


ಪಡೆದ ಸಸ್ಯ ಗಳು, ಸಂಬಂಧಕವಾಗಿ ಸಂಕರ ಫಲಪತ್ತತೆಯರುವ ಸಸ್ಯಗಳನ್ನು ಉ 


ಲ್‌ ರೃ ಹೊ ತಾಸೆ ಸ ತಾ ಕಾ 

ಸುತ್ತ ವೆಂದು ಈ ಕಾರ್ಯವಿಧಾನ ಭಾವಿಸಿಕೊಳ್ಳುತ್ತದೆ ಏಕಸೆಂಕರ ಬೀಜವನ್ನು 

ಜಾ ಪ ಬ ದ ಡಿಟಿ ರತ ಲ ಫ್‌ 

ಸಾಲುಗಳಲ್ಲಿ ನೆಡುವುದರ ಮೂಲಕ ವಿಯುಕ್ತನದಲ್ಲಿ ಒಂದು ದೃಯಾಂಶ ಸಂಕರವನ್ನು 
ಸ 

ಹ ಆಕ ತಾತ 2 ಕ ರ ಪ), ಬ್‌” 

ನಂತರ ಮಾಡಲಾಗುತ್ತದೆ. ಮೂಲತಃ ಆಯ್ಕೆಗೊಂಡ ಸಸ್ಯಗಳು ಸ್ವಥಲವತ್ತತೆಯನ್ತು 


2 
ಗಳಾದರೂ ಕೂಡ ಸ್ತಯಂ-ಬಿರಿಯುಬವಿಕೆಯವಾಗಿರಬಾರದೆಂದು ಶೆ 
ಬ 


ಬೆಳೆ ಅಭಿವೃದ್ಧಿ ಯಲ್ಲಿ ಪ್ರೇರಿತ ಬಹುಗುಣಿತಗಳ ಬಳಕೆಯನ್ನು ೫ 


ದಾ ಮು ಕತ 
ಅಧ್ಯಾಯ 2ರನ್ಲಿ ಚರ್ಚಿಸಲಾಗಿದೆ. ಮೇವು ಸನ್ಯಗಳಲ್ಲಿ ಪ್ರೇರಿತ ಬಹುಗ 
೨ಬಿ 


ತೆ ಲ ವಡಿಶರಂದ 
ಪಡೆಯಬಹುದಾದ ಆನುಕೂಲಗಳ ಬಗ್ಗೆ ಸಂಬಂಧಕವಾಗಿ ಸಲ್ಲ ವ ತಿಳಿದಿದೆ. ಆನೇಕ 
ಬಹುವಾರ್ಷಿಕ ಪ್ರಭೇದಗಳಲ್ಲಿ ಸ್ಥಾ ಭಾವಿಕವಾಗಿ ಬಹುಗುಣಿ ತಗಳಾದ್ದರಿಂದ ಅಲ್ಬ ಅನು 
ಕೂಲತೆಯನ್ನು. ನಿರೀಕ್ಷಿಸಬಹುದು. ಪೆ:ಡಿಕಾಗೋ ಸಟೈಪಾ ಮತ್ತು ಎಂ, ಸಟೈವಾ ನ 
ಎಂ. ಫಾರೈಟಾ ಸಂಕರಣಗಳಲ್ಲಿ ವರ್ಣತಂತುಗಳ ಸಂಖ್ಯೆಯನ್ನು ದ್ವಿಗುಣಗೊಳಸುವುದು, 


ಚೈತನ್ಯ, ಸತ್ವ ಅಥವಾ ಪತ್ರಾವೃತ ಸ್ಥಿತಿಗಳಿಗೆ ಅನುಕೂಲವಾದದ್ದೇನಭ ದೆಂದು 


ಧು 


ಜೂಲನ್‌ (1944) ಗಮನಿಸಿದ. ದ್ವಿಗುಣಗೊಂಡ ಮತ್ತು ಸಾಮಾನ್ಯ ಸಸ್ಮಗಳಿಂದ 


ಕಾಟಾ 

ಬ ಔ 
ಪಡೆದ ತ್ರಿಗುಣಿತ (212.48) ವಿಧಗಳು ಹೆಚ್ಚು ಚೈತನ್ಮದಾಯಕವಾಗಿ, ದೊಡ್ಡ ವಡ್ಡು 
ದಪ್ಪನೆಯ ಎಲೆಗಳನ್ನು ಹೊಂದಿ, ಸತ್ವದಲ್ಲಿ ಸಾಮಾನ್ಯ ವಿಧಕ್ಕೆ ಸಮನಾಗಿದ್ದವು, 
ತ್ರಿಗುಣಿತಗಳು ಪ ಪ್ರತಿಸಸ್ಯದಲ್ಲೂ ಸುಮಾರು 100 ಬೀಜಗಳನ್ನು ಉತ್ಪಾದಿಸಿದವು. 


ಸಾಮಾನ್ಯವಾಗಿ ಆಲ್ಫಾಲ್ವಾಗಳು ಚತುರ್ಗುಣಿತಗಳು ಎಂಬ ಆಧಾರದಿಂದ. ಇದು 
ಸಾಮಾನ್ಯ ವಾಗಿ ಒಂದು 'ಷಟ್‌ಗುಣಿತ ಸ್ಥಿತಿಯನ್ನು ಸೂಚಿಸುತ್ತದೆಂದು ಭ್‌ ವಿಸಲಾಯ 

ಪೂರ್ಣ ಫಲವತ್ತತೆಯ ಮತ್ತು ಸ್ಮಿರವರ್ಣತಶಂತು ಪೂರಕಗಳನ್ನುಳ್ಳ ತ್ರಿಗುಣಿತ ವಿಧ 
ಗಳನ್ನು ಪಡೆಯಲು ಸಾಧ್ಯವೆಂದು ಭಾವಿಸಲಾಯ್ತು. 


ಟಿಮೋತಿ, ತೋಟಹುಲು, ಕೆಂಟಕಿ ನೀಲಿಹುಲ್ಲು, ಹುಬುಗಾವಲು ಫೆಸ್ಮ್ಯೂ, 
ಬಹುವಾರ್ಷಿಕ ರೈ ಹುಲ್ಲು, ಕೆಂಪ್ರಕ್ಲೋವರ್‌, ಆಲ್ಲಿಕೇ ಕ್ಲೋವರ್‌, ಬಳಿಕ್ಟೋನರ್‌, 
ಹಳದಿ ಟ್ರಿಫಾಯಿಲ್‌ ಮತ್ತು ಆಲ್ಫಾಲ್ಫಾಗಳ ಸಸಿಗಳನ್ನು ಕಾಲ್ವಿರ್ಸಿನ್‌ ಸಂಸ್ಕೆರಣದಿಂದ 


ಅಥವಾ ಅವಳಿ ಸಸ್ಯಗಳಲ್ಲಿ ಆಯ್ಕೆ ಯ ಬಳಕೆಯಿಂದ ದೈಹಿಕ ವರ್ಣತಂತು ಸುಖ್ಯೆ 
ಗಳನ್ನು. ಅರ್ಧ ಅಥವಾ ಪೂರ್ಣವಾಗಿ ದ್ವಿಗುಣಗೊಳಿಸಲಾಯಿತೆಂಯ ಲೇವಾನ್‌ 
(ಆಕರಮಾನ್‌ ಮತ್ತಿತರರು. 1948)ನ ಒಂದು ಸಂಗ್ರಹ ಸೂಚಿಸಿದೆ. ಟಮೋತಿ 
38 


594 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಒಂದು ಷಟ್‌ಗುಣಿತ , ತೋಟಹುಲ್ಲು, ಆಣ್ಟಾಲ್ಬಾ ಮತ್ತು ಬಿಳಿಕ್ಸೋವರ್‌ಗಳು 
ಚತುರ್ಗುಣಿತಗಳು ಮತ್ತು ಇತರ ಪ್ರಭೇಗಗಳ: ದ್ವಿ ಗುಣಿತಗಳು. ಕೆಂಪ್ರ ಕ್ಲೋವರ್‌ 
ನಂತಹ ಕೆಲವು ಪ್ರಭೇದಗಳಲ್ಲಿ, ಚೈತನ್ಯ ವಂತ್ತು “ಉತ್ಪಾದನೆ ಯ ವಾಸ್ತವಿಕ ಹೆಚ್ಚಳ 
ವನ್ನು ಪಡೆಯಲಾಗಿದೆ. ಗುಣಿತಸ್ಥಿ ತಿ ಪ್ರಭೇದ ಮತ್ತು ವಂಶವಾಹಿರೂಪವನ್ನನ್ನುಸರಿಸಿ 
ಫಲಿತಾಂಶಗಳು ಮಾರ್ಪಡುತ್ತವೆ. ಕೃಷಿಶಾಸ್ತ್ರೀಯವಾಗಿ ಸ್ಥಿರಗೊಂಡ ಮತ್ತು ಬಳಸ 
ಬಹುದಾದ ತಳಿಗಳನ್ನು ಪಡೆಯುವ ಮೊದಲು ಎಲ್ಲ ಸಂದರ್ಭಗಳಲ್ಲೂ ಒಂದು 
ಹೊಂದಾಣಿಕೆ ಕಾಲ ಅಗತ್ಯವೆಂದು ಕಂಡುಬರುತ್ತದೆ, 


ಕೆಂಪುಕ್ಸೋವರ್‌ನ ದ್ವಿಗುಣಿತ ಮತ್ತು ಚತುರ್ಗುಣಿತಗಳ ಹೋಲಿಕೆಯಲ್ಲಿ 
ಫಾಂಡ್ಸನ್‌ (1948) ಮಾಡಿದ ಪರಿಶೀಲನೆಗಳ ಫಲಿತಾಂಶಗಳಂ, ಉತ್ತಮ ಚತುರ್ಗು 
ಜಿತ ಸಾಲುಮೇವಿನ ಒಣವಸ್ತುವಿನಲ್ಲಿ ಮಾನಕದ ಸರಾಸರಿಗಳನ್ನು ಶೇ, 26 ಭಾಗದಷ್ಟ 
ರಿಂದ ಮೀರಿದ್ದ ವೆಂದು ಸೂಚಿಸಿತು. ಹಾಗಿದ್ದರೂ, ಚತುರ್ಗುಣಿತಗಳ ಫಲವತ್ತತೆ, 
ದ ಸಿಗುಣಿತ ಏಧಗಳ ಶೇ. 20ರಷ್ಟು ಮಾತ್ರವಿತ್ತು ಹಾಗೂ, ಚತಂರ್ಗುಣಿತ ವಿಧಗಳ 
ವಾಣಿಜ್ಯ ಬಳಕೆಯಲ್ಲಿ ಇದು. ಒಂದಂ ನಿರ್ದಿಷ್ಟ ಮಿತಿಯೆಂಂದು ಭಾವಿಸಲಾಯ್ತ್ಲು, 
ಆಲ್ಲಿಕೇಕ್ಲೋವರ್‌ನ ದ್ವಿಗುಣಿತ ಮತ್ತು ಚಶುರ್ಗಣಿತ ವಿಧಗಳ ಹೋಲಿಕೆಗಳಲ್ಲಿ 
ಕೊನೆಯದು ಮೇವು ಇಳುವರಿಯಲ್ಲಿ ಗಣನೀಯ ಉತ್ಕೃಷ್ಟತೆಯವಾಗಿದ್ದವು ಮತ್ತು 
ಬೀಜ ಇಳುವರಿ ದ್ವಿಗುಣಿತ ವಿಧಗಳೊಡನೆ ಸಮೀಪ ಸಂಬಂಧ ಪಡೆದಿತ್ತು. ಸ್ನ 


ವರ್ಮಾಂಟ್‌ ಕೇಂದ್ರದಲ್ಲಿ (ಅಪ್ರಕಟಿತ) ಗೆರ್ಠಾಯ್‌ 8 »( ಎ64 ಲಾಡಿನೋ 
ಕ್ಲೋವರ್‌ನಲ್ಲಿ ಆಯ್ಕೆಮಾಡಿದ್ದಾನೆ. ಬಹುಗುಣಿತ. ವಿಧ ಅಧಿಕ ಅಡಕವಾಗಿದ್ದು 
ಮತ್ತು ಸಾಮಾನ್ಯ ಚತುರ್ಗುಣಿತಗಳಿಗಿಂತಲೂ ತೋಟ ಹುಲ್ಲುಗಳೊಡನೆ ಉತ್ತಮಃ 
ವಾಗಿ ಬೆಳೆಯುವ ಪ್ರವೃತ್ತಿ ಪಡೆದಿದೆ. ಫಲವತ್ತತೆ ಕಡಮೆಯಾಗಿದ್ದರೂ ರೋಟಸ್‌ 
ಟೆನ್ಮೂಯಸಿ್‌ ಮತ್ತು ಎಲ್‌. ಉಲಿಜಿನೋಸಸ್‌ಗಳ ಚತುರ್ಗುಣಿತ ಸಾಲುಗಳು ಕೂಡ 
ಚ್ಪೆ ಕೈತನ್ಯದಾಯಕ ಮೇವು ವಿಧಗಳ ಅಧಿಕ ಶೇಕಡಾವಾರನ್ನು ತೋರ್ಪಡಿಸಿವೆ. 


ರೋಗ ಪ್ರತಿರೋಧ 


ದ್ವಿದಳಧಾನ್ಯಗಳು ಮತ್ತು ಹುಲ್ಲುಗಳು ಹಾಗೂ ಇತರ ಮೇವು ಸಸ್ತೃ ಗಳ 
ಕುಟುಂಬಗಳು ಮತ್ತು ಪ್ರಭೇದಗಳು, ಹಲವಾರು ರೋಗಗಳಿಗೆ ತುತ್ತಾಗುತ್ತವೆ. ಹಿವು 
ಗಳಲ್ಲಿ ಅನೇಕವನ್ನು ಗುರುತಿಸಲಾಗಿದ್ದರೂ ಮತ್ತು ಪ್ರತಿರೋಧಕ್ಕಾ. ಗಿ ತಳಿಅಭಿವೃದ್ಧಿ 
ಯನ್ನು ಆಚರಿಸಿದ್ದರೂ, ಕೃತಕ ಪರೀ ಕ್ಷ ಅಥವಾ ರಿಕ್ಕತೆಯ ಸ್ವಭಾವ ಕುರಿತು ಸಂಬಂಧರ 
ವಾಗಿ ಸ್ವಲ್ಪವೇ ತಿಳಿದಿರುವುದು, ಕೆಲವು ಸಂದರ್ಭಗಳಲ್ಲಿ ಕೃ ತವಾಗಿ ಸೋಂಕುತಗುಲಿಸು 
ವುದನ್ನು ಬಳಸಿದ್ದರೂ, ಮೇವು ಸಸ್ಮಗಳಲ್ಲಿ ರೋಗಪ್ರತಿರೋದ ಅಭಿವೃದ್ಧಿಯನ್ನು 


ಮೇವು ಬೆಳೆಯ ಅಭಿವೃದ್ದಿ 595 


ಮೂಲತಃ ರೋಗವೃದ್ಧಿಯ ಸ್ವಾಭಾವಿಕ ಸ್ಥಿತಿಗಳಲ್ಲಿ ಆಯ್ಕೆಮಾಡುವುದರ ಮೂಲಕ 
ಸಾಧಿಸಲಾಗಿದೆ. ರೋಗಸಮಸ್ಯೆಗಳ ಕೆಲವು ಉದಾಹರಣೆಗಳನ್ನು ಸೂಚಿಸಲಾಗುತ್ತದೆ. 
ರೋಗಗಳ ಪ್ರತಿರೋಧಕ್ಕಾಗಿ ಆಯ್ಕೆಯ ವಿಧಾನಗಳನ್ನು ಚರ್ಚಿಸಲಾಗುತ್ತದೆ. ಕೆಲವು 
ಮೇವು ಬೆಳೆ ರೋಗಗಳ ಪ್ರತಿರೋಧಕ್ಕಾಗಿ ಪರೀಕ್ಷೆ ಮಾಡುವ ನಿರ್ದಿಷ್ಟ ವಿಧಾನ 
ಗಳನ್ನು 9ನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 

ಹಾರ್ನಿಸ್ಕಾನ್‌, ಲಡಾಕ್‌ ಮತ್ತು ತುರ್ಕಿಸ್ತಾನ್‌ಗಳಂತಹ ಆಲ್ಫಾಲ್ಟಾದ ಪೂರ್ವ 


ಇಗೆ. ಓಳ 
ತಳಿಗಳು ಬಾಡುರೋಗಕ್ಕೆ (ಕೊರೈನಿಬ್ಯಾಕ್ಟ್ರೀರಿಯಂ ಇನ್ನಿಡಿಯೋಸಂ) ಸ್ವಲ್ಪ ಪ್ರತಿರೋಧ 


ಪಡೆದಿದ್ದವು. ಬಾಡುರೋಗದಿಂದ ನಾಶಹೊಂದಿರಂವ, ಗ್ರಿಂನಂತಹ ಸಾಮಾನ್ಯವಾಗಿ 
ಈಡಾಗುವ ತಳಿಗಳಲ್ಲಿನ ಹಿಂದಿನ ನಿಲುವಿನಲ್ಲಿ, ಜೀವಂತವಿರುವ ಪ್ರತಿರೋಧ ಸಸ್ಮಗಳು 
ದೊರೆತಿವೆ. ಸೋಂಕಿನ ಸ್ಥಾಭಾವಿಕೆ ಮತ್ತು ಕೃತಕ ಪರಿಸ್ಥಿತಿಗಳಲ್ಲಿ ಬಾಡುರೋಗ 


ನಿರೋಧಕ್ಕಾಗಿ ಆಯ್ಕೆ ಸಸ್ಯಗಳ ಅನುಕ್ರಮ ಪರೀಕ್ಷೆಗಳಿಂದ ರೇಂಜರ್‌ ವಂತ್ತು 
ಬಪ್ಪೇಲೋ ತಳಿಗಳನ್ನು ಅಭಿವೃದ್ಧಿ ಪಡಿಸಲಾಗಿದೆ. (ಚಿತ್ರ 55) 





ಚಿತ್ರ 55, ಲಿಂಕನ್‌ನಲ್ಲಿನ ನೆಬ್ಬಾಸ್ಕಾ ವ್ಯವಸಾಯ ಪ್ರಾಯೋಗಿಕ ತಾಣದ ಆಲ್ಫಾಲ್ಫಾ ಒಟ್ಟು 
ಪಾತಿಗಳು. ಮುಂದುಗಡೆಯಲ್ಲಿ ಸಹಕಾರೀ ಸಮರೂಪ ಆಲ್ಫಾಲ್ಫಾ ಒಟ್ಲುಪಾತಿ ಪರೀಕ್ಷೆಯ ದಟ್ಟವಾಗಿ 
ನೆಟ್ಟ ಸಾಲುಗಳಿವೆ. ಹಿಂದುಗಡೆಯಲ್ಲಿ, ಅಂತರವಿತ್ತು ನೆಟ್ಟ ಅಂತಃಸಂಕರಗಳು, ಸಂಕರಣಗಳು ಮುತ್ತು 
ತೆರವು ಪರಾಗಸ್ಪರ್ಶ ತಳಿಗಳಿವೆ. ಟಿಸ್ಡಾಲ್‌ ಮತ್ತಿತರರು (1942) ರವರಿಂದ. 


ಫಲಿತಾಂಶಗಳು ನಿರ್ಣಾಯಕವಾದವುಗಳಲ್ಲದಿದ್ದರೂ, ಆಲ್ಫಾಲ್ಫಾದಲ್ಲಿ ಸೂಕ್ಷ್ಮಾಣು 
ಬಾಡುರೋಗಕ್ಕೆ.. ಪ್ರತಿರೋಧ ನಿರ್ಧರಿಸಲು ಮೂರು ಪ್ರಧಾನ ವಂಶವಾಹಿಗಳು 


596 ಸಸ್ಯ ಶಳಿಆಭಿವೃದ್ಧಿ ವಿಧಾನಗಳಂ 


ಮುಖ್ಯವಾಡುವುಗಳೆಂದು ಪೆಲ್ಟಿಯರ್‌ ಮತ್ತು ಟಿಸ್ಜಾ ಲ್‌ (1934) ಸೂಚಿಸಿದರು. 
ಬ್ರಿಂಕ್‌ ಮತ್ತಿತರರ (1935) ಪರಿಶೀಲನೆಗಳಲ್ಲಿ, ಯಾವ ನಿರ್ದಿಷ್ಟ ತಳೀಯಕ ಆಧಾರ 
ವನ್ನೂ ಸೂಚಿಸದೆ, ಬಾಡುರೋಗ ಪ್ರತಿಕ್ರಿಯೆಯ ರಿಕ್ಕತೆ ಜಟಿಲವಾದದ್ದೆಂದಂ ಬಾವಿಸ 
ಲಾಯ್ತು. 

ಕ್ಯಾಲಿಫೋರ್ನಿಯಾದ ಸಾಮಾನ್ಯದೊಡನೆ ತುಕಿೀಸ್ತಾನಮೂಲದ ಪ್ರತಿರೋಧ 
ಗಳ ಸಂಕರದಿಂದ ಪಡೆದ ಸಂಕರಣ ಪೀಳಿಗೆಗಳನ್ನ್ನು. ಬಳಸಿ, ವಿಲ್ಲನ್‌ (1947) 
ಆಲ್ಫ್ಬಾಲ್ಬಾದ ಸೂಕ್ಷ್ಮಾಣು ಬಾಡುರೋಗೆ ಕಾರಕಕ್ಕೆ ಪ್ರತಿಕ್ರಿಯೆಯ ರಿಕ್ಕತೆಯನ್ನು 
ಪರಿಶೀಲಿಸಿದ... ೩, 1, 7* ಮತ್ತು ೫ ವಂಶವಾಹಿಗಳ ಭಾವನೆಗೆ ಸಮ್ಮತಿ ನೀಡ, 
ಮಂತಹ ಬೇರ್ಪಡುಗಳನ್ನು ಆತ ಪಡೆದ, ಈ ವಂಶವಾಹಿಗಳು ಆಂಶಿಕ ಪ್ರಬಲತೆಯಂ 
ವಾಗಿದ್ದವು. ಅದರಲ್ಲಿ ॥ ಅತ್ಯಂತ ಶಕ್ತಿದಾಯಕ, ॥ ಮಧ್ಯಮ ಮತ್ತು 7 ಹಾಗೂ ?ಗೆ 
ನಿಶ್ಯಕ್ತ ಪ್ರತಿರೋಧವನರ್ನಿ ಮಾತ್ರ ತೋರುತ್ತಿದ್ದವು. 8, ॥ ಮತ್ತು 7: ಗಳೆಲ್ಲವನ್ನೂ 
ತುರ್ಕಿಸ್ತಾನದ ಒಂದು ಬಿಡಿಸಸ್ಕದಿಂದ ಪಡೆದವೆಂದೂ ಮತ್ತು ಇ, ನನ್ನು ಕಾನ್ಲಾಸ್‌ನ 
ಸಾಮಾನ್ಯ ಆಲ್ಫಾಲ್ಟಾದಿಂದ ಪಡೆದದ್ದೆಂದೂ ಗರುತಿಸಲಾಯ್ತು. ಈ ವಂಶವಾಹಿಗಳ 
ಅಂತರ್‌ ಸಂಬಂಧಗಳ್ಳ ಅಪರಿಪೂರ್ಣ ಅಧ್ಯಯನ ಮಾಡಲಾಯ್ತು. ಸಮಯುಗ್ಮಜ 
ಸ್ಥಿತಿಯಲ್ಲಿರುವ ಣ ವಂಶವಾಹಿ, ಸಾಮಾನ್ಯವಾಗಿ ಸೂಕ್ಷ್ಮಾಣು ಬಾಡುರೋಗಕ್ಕೆ ಸಾಕಷ್ಟು 
ಪ್ರತಿರೋಧ ಕೊಡುತ್ತದೆಂದು ಭಾವಿಸಲಾಯ್ಡು, ಒಂದೇ ಜನ್ಮದಾತೃವಿನಿಂದ ಪಡೆದ 
ಕ್ಲೋನ್‌ಗಳ ಪರೀಕ್ಷೆಗಳು, ಕ್ಲೋನ್‌ಗಳ ಪ್ರತಿಕ್ರಿಯೆಯಲ್ಲಿ ಗಣನೀಯ ವ್ಯತ್ಕಾಸಗಳಿರುವು 
ದನ್ನು ಸೂಚಿಸಿತು. ಕ್ಯಾಲಿಫೋರ್ಸಿಯಾ ಪ್ರಯೋಗಕೇಂದ್ರ ಕಾರ್ಯಕರ್ತರಿಂದ ಅಭಿ 
ವೃದ್ಧಿಗೊಂಡ ಬಾಡುರೋಗ ಪ್ರತಿರೋಧ ಕ್ಯಾಲಿವರ್ಡೆ ಆಲ್ಫಾಲ್ಫಾವನ್ನು ಅಧ್ಯಾಯ 
8ರಲ್ಲಿ ವಿವರಿಸಲಾಗಿದೆ. 

ಆಲ್ಫಾಲ್ಫಾದಲ್ಲಿರುವ ಎಲೆಮಚ್ಚೆರೋಗ (ಸ್ಕೂಡೋ ಪೇಜಿಜು ಮೆಡಿಕಿಜಿನೀಸ್‌) 
ಪ್ರಶಿಕ್ರಿಯೆಯ ರಿಕ್ಕತೆ ಡೇವಿಸ್‌ (1951) ನಿಂದ ಅಧ್ಯಯನ ಮಾಡಲಾಯ್ತು. ಪಡೆದ 
ಫಲಿತಾಂಶಗಳ ನಿಖರಪಾದ ತಳೀಯ ವಿವರಣೆ ಮಾಡಲಾಗದಿದ್ದರೂ, ಈಡಾಗುವಿಕೆ 
2 ಈಡಾಗುವಿಕೆಗಳಿಗಿಂತಲೂ, ಪ್ರತಿರೋಧ ೫ ಈಡಾಗುವಿಕೆ ಸಂಕರಗಳು ಹೆಚ್ಚು ಪ್ರತಿ 
ರೋಧ ಪಡೆದ ಸಂತಶಿಗಳನ್ನಿತ್ತವು. ಪ್ರತಿರೋಧ ವಹನಮಾಡುವ ಶಕ್ತಿಯಲ್ಲಿ ಪ್ರತಿ 
ರೋಧ ಕ್ಲೋನ್‌ಗಳು ಭಿನ್ನವಾಗಿದ್ದವು. 

ಪೂರ್ವಸಂಯಂಕ್ತ ಸಂಸ್ಥಾನಗಳ ಆನೇಕ ಪ್ರದೇಶಗಳಲ್ಲಿ, ಆಸ್ಕೋಚೈಟಾ ಇಂಪ 
ಕೈಕ್ಟಾ ದಿಂದ ಆಗಿಂದಾಗ್ಗೆ ಉಂಟಾಧ ಕಪ್ಪುಕಾಂಡ, ಆಲ್ಬಾಲ್ಫಾದ ಒಂದು ವ್ಯಾಪಕ 
ಹರವಿನ, ಗುರುತರ ರೋಗ. ವಕಾನ್‌ಹಾಟನ್‌, ಕಾನ್ಸಾಸ್‌ನ ಹೊಲ ಮತ್ತು ಲತಾಗೃಹ 
ಸ್ಥಿತಿಗಳಲ್ಲಿ ಈ ರೋಗಕ್ಕೆ ಆಲ್ಫಾಲ್ಫಾ ತಳಿಗಳು ಮತ್ತು ವಿಭೇದಗಳ ಪ್ರತಿಕ್ರಿಯೆಯನ್ನು 
ರೈಟ್ಸ್‌ ಮತ್ತಿತರರು (1948) ವೀಕ್ಷಿಸಿದರು. ಹಿಂದಿನ ಕಾರ್ಯಕರ್ತರಿಂದ ವರದಿ 


ಮೇವು ಬೆಳೆಯ ಅಭಿವೃದ್ಧಿ 597 


ಮಾಡಲಾಗಿರುವಂತೆ ತಳಿಪ್ರತಿಕ್ರಿಯೆಗಳಲ್ಲಿ ವ್ಯತ್ಯಾಸಗಳು ಕಂಡಂಬಂದವು. ಪ್ರತಿರೋಧ 
ಮತ್ತು ಈಡಾಗುವ ವಿಧಗಳಲ್ಲಿನ ವ್ಯತ್ಯಾಸಗಳನ್ನು ಚಿತ್ರ 56ರಫ್ಲಿ ತೋರಿಸಲಾಗಿದೆ. 
ಆಲ್ಫಾಲ್ಫಾದ 5 ತಳಿಗಳ ನಡುವಣ 5 ಮತ್ತು 5$ೃ ಸಾಲುಗಳ ನಡುವೆ ಕಪ್ಪುಕಾಂಡ 
ಫ್ರಶಿಕ್ಟಿಯೆಯಲ್ಲಿ ಒಂದು ಗಮನಾರ್ಹ ಸಹಸಂಬಂಧ ಕಂಡುಬಂದಿತು. ಅಂತಃಸಂಕರಣ 
ಪ್ರತಿರೋಧಕ್ಕಾಗಿ ಆಯ್ಕೆ, ಸಂಕರ ಮತ್ತು ಪುನರಾಯ್ಕೆಯಿಂದ, ಪ್ರತಿರೋಧಮಟ್ಟ 
ವನ್ನು. ಮೇಲಕ್ಕೇರಿಸಬಹುದು. ರಿಕ್ಕತೆಯ ಒಂದು ನಿರ್ದಿಷ್ಟ ವಂಶವಾಹಿ ವಿವರಣೆ 
ಸಾಧ್ಯವಲ್ಲದಿದ್ದರೂ, ಬೇರ್ಪಡುಗಳ ಇರವು ನಿರ್ಣಾಯಕವಾಗಿತ್ತು. ಕೃತಕ ಸಾಧನ 
ಮತ್ತು ಭೇದಾತ್ಮಕ ಉಗ್ರತೆಯಲ್ಲಿ ಕೂಡ ಶಿಲೀಂಧ್ರದ ಶಾರೀರಿಕ ಪ್ರಜಾತಿಗಳ ಇರುವಿಕೆ 
ಯನ್ನು ನಿರ್ದಿಷ್ಟವಾಗಿ ನೆಲೆಗೊಳಿಸಲಾಯ್ತು. 





ಚಿತ್ರ 56. ಕಾನ್ಸಾಸ್‌ ಸಾಮಾನ್ಯ ಆಲ್ಫಾಲ್ಟಾದಲ್ಲಿ ಕಪ್ಪುಕುಂಡಕ್ಕೆ ಅತ್ಯುನ್ನತ ಪ್ರತಿರೋಧ 
ವಿರುವ. ಒಂದು ಆಯ್ಕೆಯ (4) ಮತ್ತು ಹೇರೀ ಪೆರೂವಿಯನ್‌ (8)ನ ಒಂದು ಸಸ್ಯೆದಲ್ಲಿನ 
ಈಡಾಗುವಿಕೆಯ ಚಿಶ್ರೀಕರಣ (ರೈಟ್ಸ್‌ ಮತ್ತಿತರು (1948 ರಿಂದು. 


ಸಾಮಾನ್ಯ ಕಾಂಡ ಕೊಳೆರೋಗವನ್ನು ಉಂಟಾಗಿಸುವ, ಆಸ್ಮೋಚೈಟಾ ಕಾಲಿ 
ಕೋಲಗೆ ಪ್ರತಿರೋಧ ಈಡಾಗುವ ಸಸ್ಮಗಳಲ್ಲಿನ ಸಂಕರಗಳಿಂದ ಪಡೆದ ಮೆಲಿಲೋಟಸ್‌ 
ಆಲ್ಫಾದ ಸಂಕರಣ ಪೀಳಿಗೆಗಳ ಪರೀಕ್ಷೆಯ ಫಲಿತಾಂಶಗಳನ್ನು ಗೋಲ್ಡ್‌ (1950) 
ವಿವರಿಸಿದ. ಸಸಿಗಳನ್ನು ಮಡಿಗಳಲ್ಲಿ ಬೆಳೆಸಲಾಯ್ತು ಮತ್ತು 3 ರಿಂದ 8 ತ್ಸಿವರ್ಣಿಕ 


598 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳ 


ಎಲೆಗಳು ಆರಳಿದಾಗೆ, ಅವುಗಳನ್ನು ಹಿಂದೆಯೇ ಶೇಖರಿಸಿಟ್ಟಿದ್ದ ಹಳೆಯ ರೋಗಪೀಡಿತ 
ಸಿಹಿಕ್ಸೋವರ್‌ ಕಾಂಡಗಳಿಂದ ಪಡೆದ ಬೀಜಾಣುಗಳ ಆಲಂಬನದ ಸಿಂಪರಣೆಗೆ ಒಳಪಡಿಸ 
ಲಾಯಬ್ಬ. ಪೂರಿತ ಆರ್ದ್ವತೆಯ ಸುಮಾರು 70*೯.ನಲ್ಲಿ, ಕಾವುಕೊಡುವ ಅವಧಿ 
36 ಘಂಟೆಗಳ ಕಾಲವಿತ್ತು. 2 ರಿಂದ 3 ವಾರಗಳಲ್ಲಿ ರೋಗದ ತೋರ್ಕೆ ಸಂಖ್ಯೆಯನ್ನು 
ತೆಗೆದುಕೊಳ್ಳಲಾಯ್ತು, ಪ್ರತಿರೋಧ ಮತ್ತು ಈಡಾಗುವ ಸಸ್ಯಗಳಿರಡರಲ್ಲೂ 
ರೋಗವಿಕಾರಗಳು ರೂಪಗೊಂಡವು, ಆದರೆ ಪ್ರತಿರೋಧಸಸ್ಯಗಳಲ್ಲಿ ಪಿಕ್ನಿಡಿಯಾ ವೃದ್ಧಿ 
ಗೊಳ್ಳಲಿಲ್ಲ. ಲತಾಗೃಹ ಮತ್ತು ಹೊಲಪ್ರತಿಕ್ರಿಯೆಯ ನಡುವೆ ಒಂದು ಸಮೀಪ 
ಸಂಬಂಧ ಕಂಡುಬಂದಿತು. 

೮] ಮತ್ತು ಲ್ಯ್ಯೂಗಳಿಂದು ಹೆಸರಿನ, ಎರಡು ಮುಖ್ಯ ವಂಶವಾಹಿ ಜೋಡಿ 
ಗಳು ರೋಗ ಪ್ರಶಿಕ್ತಿಯೆಗೆ ಸಂಬಂಧಪಟ್ಟಿ ಸವೆಯೆಂದು ಕಂಡುಬಂದಿತು. ಅಧಿರೋಕಿ 
ವಂಶವಾಹಿ ಲ್ಮನ್ನು ಹೊಂದಿರುವ ಸಸ್ಮಗಳು ಪ್ರತಿರೋಧವಾಗಿದ್ದವು. ಪ್ರಬಲ ಮತ್ತು 
ಅಭಿವಾಹಿ ೮, ವಂಶವಾಹಿ ಈಡಾಗುವಿಕೆಯ ಫಲಿತಾಂಶವಿತ್ತಿತು. ಹಿಂಜರಿತ ಸಂಯೋ 
ಜನೆ 8/8೩ ಪ್ರಶಿರೋಧವಾಗಿತ್ತು. 

ಶ್ಲಿಯಕಾಂಗ್‌ (1944) ಸಿಲಿರೋಫೋಮಾ ಬ್ರೋಮಿಜಿನಾ ದಿಂದ ಉಂಟಾದ ಎಲೆ 
ಮಚ್ಚೆಗೆ ಪ್ರತಿಕ್ಸಿಯೆಯ ಒಂದು ಅತ್ಯಧಿಕ ಗಮನಾರ್ಹ ಸಹಸಂಬಂಧವನ್ನು ಬ್ರೋಮ್‌ 
ಹುಲ್ಲು ಜನ್ಮದಾತ್ಮಗಳು ಮತ್ತು ಆಂತಃಸಂಕರ ಪೀಳಿಗೆಗಳ ನಡುವೆ ಕಂಡ, ಪಿಥಿಯಂ 
ಗ್ರಾಮಿನಿಕೋಲಾದಿಂದ ಉಂಟಾಗುವ ಬೇರು ಕೊಳೆಗೆ ಪ್ರತಿಕ್ರಿಯೆಯಲ್ಲಿ ನುಣುಪು 
ಬ್ರೋಮ್‌ಹಂಲ್ಲು ತಳಿಗಳು ಭಿನ್ನ ವಾಗಿಷೆಯೆಂದು ಸೂಚಿಸುವ ಫಲಿತಾಂಶಗಳನ್ನು 
ಹಾಕ್‌ ಮತ್ತು ವೆಲ್ಯ್‌ರಿಂದ (1948) ಪಡೆಯಲಾಯ್ತು. 

ರೋಗ ಪ್ರತಿಕ್ರಿಯೆಯಲ್ಲಿ ಸಸ್ಯವೃತ್ಯಾಸಗಳನ್ನು ಪಡೆದಿರುವ ಇತರ ಹುಲ್ಲುಗಳ 
ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಒಟ್ಲುಪಾತಿಯಲ್ಲಿನ ಸಸ್ಯಗಳಿಗೆ ಸ್ಥಳೀಯ 
ವಾಗಿ ಶೇಖರಿಸಿದ ಬೀಜಾಣುಗಳ ಒಂದು ಆಲಂಬನ ಸಿಂಪರಣೆಯಿಂದ ಚೋದಿತವಾದ 
ಕಾಂಡತುಕ್ಕುರೋಗ ಪ್ರತಿಕ್ರಿಯೆಯಲ್ಲಿ, ಟಿಮೋತಿ ಸಸ್ಯಗಳಂ ಮತ್ತು ಅವುಗಳ ಏೀಳಿಗೆ 
ಗಳಂ ಗಮನಾರ್ಹ ವ್ಯತ್ಯಾಸಗಳನ್ನು ಪಡೆದಿರುವುವೆಂದು ಬಾರ್ಕರ್‌ ಮತ್ತು ಹೇಯ್ಸ್‌ 
(1924) ಕಂಡರು, ಅಂತಃಸಂಕರದಿ:ರ ಪಡೆದ ಪ್ರತಿರೋಧ ಮತ್ತು ಈಡಾಗುವ 
ಸಸ್ಯಗಳ ಕೃತಕಸಂಕರಗಳು, ಪ್ರತಿರೋಧದ ಒಂದು ಏಕಘಟಕ ಆಧಾರ ಪಡೆದ ಪ್ರಬಲತೆ 
ಯುಳ್ಳಂತಹ ಹೀಳಿಗೆಗಳಲ್ಲಿ ಪರಿಣಮಿಸಿತು... ಟಿಮೋತಿಯ ತುಕ್ಕುರೋಗ-ಪ್ರತಿ 
ರೋಧ ತಳಿಗಳ ಉತ್ಪಾದನೆಯನ್ನು ಸುಲಭವಾಗಿ ನಿರ್ಷಹಿಸಬಹುದೆಂದು ನಿರ್ಧರಿಸ 
ಲಾಯ್ತು, ಕ್ರೆಯಿಟ್‌ಲೋವ್‌ ಮತ್ತು ಮೈಯರ್ಲ್‌ (1941) ಮೇಯ್ಡ್‌ನಿಂದ 
ಪಡೆದ ಫೆಸ್ಕ್ಯೂಕಾ ಇಲೇಟೆಯಾರ್‌ ನ ಒಂದು ಶೇಖರಣೆ ಅಗ್ಭ ತುಕ್ಕುರೋಗ ಪ್ರತಿ 
ಧೋಧಕವೆಂದಂ ಕಂಡರು, 


ಮೇವು ಬೆಳೆಯ ಅಭಿವೃದ್ಧಿ 599 


ಸಸ್ಯಆಯ್ಕೆ ಮತ್ತು ಪೀಳಿಗೆ ಪರೀಕ್ಷೆ ವಿಭಾನಗಳನನ್ನುಸರಿಸಿ ಡಾಲಿಸ್‌ ಹುಲ್ಲಿನಲ್ಲಿ 
ರ್ಲಾಟ್‌ ಪ್ರತಿರೋಧ ಮತ್ತು ನಂತರದ ಬೀಜೋತ್ಪಾದನೆಯಲ್ಲಿ ಗಣನೀಯ ಮೇಲ್ಮೆ 
ಯ ಒವನ್‌ (1951) ವರದಿ ಮಾಡಿದ್ದಾನೆ. 


ಕೀಟ ಪ್ರತಿರೋಧ 
ಕೀಟಗಳ ಪ್ರತಿರೋಧಕ್ಕಾಗಿ ತಳಿಅಭಿವೃದ್ಧಿಯನ್ನು ಸಾವಕಾನ್ಯವಾಗಿ 10ನೇ 


ಅಧ್ಯಾಯಂದಲ್ಲಿ ಚರ್ಚಿಸಲಾಗಿದೆ. ದ್ವಿದಳಧಾನ್ಯ ಪ್ರಭೇದಗಳಲ್ಲಿ ಸಮಸ್ಯೆಯನ್ನು 
ಗಮನಿಸಿದ್ದ ರೂ, ಮೇವು ಪ್ರಭೇದಗಳಲ್ಲಿ ಕೀಟಗಳಿಗೆ ಪ್ರತಿಕ್ರಿಯೆಯ ವಿಷ ಯವಾಗಿ 
ಸ್ವಲ್ಪವೇ ತಿಳಿದಿದೆ. ಆಲ್ಫಾಲ್ಫಾದಲ್ಲಿ ಕೀಟ ಪ್ರತಿರೋಧ ವಿಚಾರದಲ್ಲಿ ದೊರಕುವ 
ವರದಿಗಳನ್ನು ಪೇಕ್ಕಾರ್ಡ್‌ (1941) ಅವಲೋಕಿಸಿದ. 

ಬಟಾಣಿಹೇನು (ಮಾಕ್ರೋಸೈಫಂ ಪಿಸಿ) ಗಳ ಪೀಡನಕ್ಕೆ ಸಸ್ಯಗಳಲ್ಲಿ ಅಧಿಕ 
ದರ್ಜೆಯ ಭಿನ್ನತೆಗಳು ಕಂಡುಬಂದಿದೆ. ಮತ್ತು ಪ್ರತಿರೋಧವು ಅತ ಧಿಕ ರಿಕ್ಚವೆಂದು 
ಕಂಡುಬಂದಿದೆ. ಚಿಲಿಯ ಆಲ್ಫಾಲ್ಟಾದಲ್ಲಿ ಬಟಾಣಿಹೇನಿನ ಪ ತಿರೋಧಕ್ಕೆ “ಒಂದ 
ಬಿಡಿ ಹಿಂಜರಿತ ವಂಶವಾಹಿ ಕಾರಣವೆಂದು ಜೋನ್ಸ್‌ ಮತ್ತಿತರರು (1950) ಕಂಡರು. 
ಪಡೆದ ಫಲಿತಾಂಶಗಳಿಂದ, ಹಿಂಜರಿತದವುಗಳೊಡನೆ ಸಂಲಗ್ನತೆ ಪಡೆದಿರಬಹುದಾದ, 
ಪ್ರತಿರೋಧಕ್ಕೆ ಪ್ರಬಲ ವಂಶವಾಹಿಯೊಂದರ ಇರುವಿಕೆಯನ್ನು ಕೂಡ ಸೂಚಿಸ 
ಲಾಯ್ತು. 

ಕಾಲ್ಗೆಲ್‌ ವಿಶ್ವವಿದ್ಯಾನಿಲಯದಲ್ಲಿನ ಕಾರ್ಯಕರ್ತರು, ಆಯ್ಕೆಮಾಡಿದ 
ಆಲ್ಫಾಲ್ಬಾ ಕ್ಲೋನ್‌ಗಳಿಗೆ ಬಟಾಣಿ ಹೇನುಗಳ ಪೀಡನವೇರ್ಪಡಿಸಿ, ಲತಾಗೃಹದಲ್ಲಿ 
4 ಸಲ ಪ್ರತೀಕರಣ ಹೊಂದಿದಂತೆ, 5 ಅಂಗುಲ ಕುಂಡಗಳಲ್ಲಿ ನೆಟ್ಟರು. ಗೂಡಂ 
ಗಳಲ್ಲಿ ಪ್ರತಿಕ್ಲೋನ್‌ ಮೇಲೂ 10 ವಯಸ್ಕ ಹೇನುಗಳನ್ನು ಇಡಲಾಯ್ತು, ಬಳಸಿದ 
ಹೇನುಗಳೆವೂ ಒಂದೇ ತಾಯಿಕಾಂಡದಿಂದ ಪಡೆದವಾಗಿದ. ವು. 7 ದಿನಗಳ ಅಂತ್ಕ 
ದಲ್ಲಿ ಟಿಪ್ಪಣಿ ಬರೆದುಕೊಳ್ಳೆ ಲಾಯ್ತು ಮತ್ತು ಹೇನುಗಳನ್ನು "ಎಡಿಸ ಲಾ ಕೆಲವು 
ಸಂದರ್ಭಗಳಲ್ಲಿ ಪೃತೀಕರಣಗಳೊಳಗೆ ವ್ಯಾಪಕ ವ್ಯತ್ಯಾಸಗಳಿದ್ದರೂ ಸಾಮಾನ್ಯವಾಗಿ, 
ಕ್ಲೋನ್‌ಗಳ ಪ್ರತಿಕ್ರಿಯೆಯಲ್ಲಿ ವೃತ್ಯಾಸಗಳು ಗಮನ ಸೆಳೆಯುವಂತಿದ್ದವು. 


ಸಹಿಷ್ಟುತೆ 
ಅಂತಿಮ ವಾಯಂಗುಣ ಪರಿಸ್ಥಿತಿಗಳನ್ನು ತಡೆದುಕೊಳ್ಳುವ ಮೇವು ವಿಭೇದಗಳ 
ಶಕ್ತಿ, ಶೀತ ಪ್ರತಿರೋಧ ಮತ್ತು ಅದರ ಜೊತೆಯಲ್ಲಿರುವ ಅಪಾಯಗಳು ಹಾಗೂ 
ಶಂಷ್ಕತೆ ಮತ್ತು ಉಷ್ಣಾಂಶಗಳನ್ನೊಳಗೊಂಡಿವೆ. ಚಳಿಗಾಲ ಸಹಿಷ್ಣುತೆ ದ್ವಿದಳ ಧಾನ್ಯ 
ಅಭಿವೃದ್ಧಿಯಲ್ಲಿ ವಿಶಿಷ್ಟ ಆಸಕ್ತಿಯದು ; ಆದರೆ ಹುಲ್ಲುಗಳು ಕೂಡ ಆ ಸಮಸ್ಯೆಗಳನ್ನು 


600 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಪ್ರದರ್ಶಿಸಬಹುದು. ವಾಯುಗುಣ ಪ್ರಶಿಕ್ರಿಯೆಗಳು ಕೊನೆಗೆ ಇತರ ಘಟಕಗಳೊಡನೆ 
ಸಂಬಂಧಿತವಾಗಿರಬಹುದು. ಉದಾಹರಣೆಗೆ, ರೋಗಪ್ರತಿರೋಧ. ಆಲ್ಫ್ಬಾಲ್ಟಾದಲ್ಲಿ 
ಸೂಕ್ಷ್ಮಾಣು ಬಾಡುರೋಗ ಮತ್ತು ಚಳಿಪ್ರತಿಕ್ರಿಯೆ ಬಹುಶಃ ತಳೀಯಕವಾಗಿ ಸ್ವತಂತ್ರ 
ವಾದವು. ಹೊಲಸ್ವಿ ತಿಗಳಲ್ಲಿರುವ ಚಳಿಪ್ರತಿರೋಧ ಮತಂ, ಚಳಿಗಾಲ ಸಹಿಷ್ಣುತೆಗಳು 
ಕೂಡ ಬೇರೆಯಾಗಿದ್ದು, ಉಳಿಯುವಿಕೆಯ ಮೇಲೆ ಪರಿಣಾಮಕಾರಿಯಾಗುವ 
ಸಂಪೂರ್ಣ ಜಳಿಗಿಂತಲೂ ಇತರ ಘಟಕಗಳಿಂದಾಗಿರಬಹಂದು (ಚಿತ್ರ, 57). ಚಳಿಗಾಲ 
ಸಾಯುವಿಕೆಯ ವಿಷಯದಲ್ಲಿ ಆಲ್ಟಾಲ್ಫಾತಳಿಗಳ ಭಿನ್ನತೆಗಳು ಕೆನಡಾದ ಸಾಸ್ಕಾಟವಾನ್‌ 
ನಿಂದ ಪಡೆದ ದತ್ತಾಂಶಗಳಲ್ಲಿ ಉತ್ತಮ ಚಿತ್ರೀಕರಣ ಪಡೆಯುತ್ತದೆ. 





ಚಿತ್ರ 57. ಮಾಡಿಸನ್‌, ವಿಸ್ಕಾನ್ಸಿನ್‌ನಲ್ಲಿ ಆಲ್ಫಾಲ್ಫಾ ತಳಿಗಳ ಮತ್ತು ವಿಭೇದಗಳ ಚಳಿಗಾಲ 
ನಷ್ಟ ಮತ್ತು ಬಾಡುಕೋಗ ಪೀಡನದಿಂದ ತುಲನಾತ್ಮಕ ಉಳಿಕೆ, ಎಡಗಡೆ, ರೆಂಜರ್‌ ; ಮಧ್ಯೆ, ಗ್ರಿಂ : 
ಬಲಗಡೆ &-111 ತಾಕುಗಳಿಗೆ ಬಿತ್ತನೆ ಮಾಡಿದಷ್ಟು 1940 ರಲ್ಲಿ ; ಚಿತ್ರ ತೆಗೆದದ್ದು. 1949ರಲ್ಲಿ 
(ಏಸ್‌ ಪ್ರಯೋಗಕೇಂದ್ರ) 


ಟಿಮೋತಿ ಮತ್ತು ತೋಟ ಹುಲ್ಲಿನ ಆಯ್ಕೆ ಸಸ್ಯಗಳ ಚಳಿಗಾಲ ನಷ್ಟದಲ್ಲಿ 
ಗಮನಾರ್ಹ ವ್ಯತ್ಯಾಸಗಳನ್ನು ಮೈಯರ್ಸ್‌ ವಂತ್ತಾ ಚಿಲ್ಬನ್‌ (1941) ಕಂಡರು. 
ತೋಟ ಹುಲ್ಲು ಮತ್ತು ಟಿಮೋತಿಗೆ ಅನುಕ್ರಮವಾಗಿ ಚಳಿಗಾಲ ನಷ್ಟದ ಜನ್ಮದಾತೃ 
ಅಂತಃಸಂಕರ ಹೀಳಿಗೆಗಳ ಸಹಸಂಬಂಧ 0.91 ಮತ್ತು. 0.85 ಆಗಿತ್ತು. ಟಿಮೋತಿ 
ವಿಭೇದಗಳಲ್ಲಿ ಚಳಿಗಾಲ ನಷ್ಟ ಮತ್ತಾ ತಂಕ್ಕುರೋಗ ಸೋಂಕು ತೀವ್ರತೆ (ಪಕ್ಸೀನಿಯಾ 


ಮೇವು ಜಿನೆಯ ಅಭಿವೃದ್ಧಿ 608 


ಫೈ-ಜ್ರೇಟೆನ್ಸಿಸ್‌) ಸ್ಪಷ್ಟ ಸಹಸಂಬಂಧ ಪಡೆದಿದ್ದವು. ಆದರೆ ತೋಟ ಹುಲ್ಲಿನಲ್ಲಿ ತುಕ್ಕು 
ರೋಗ ಪ್ರತಿಕ್ರಿಯೆ (ಹಕ್ಸೀನಿಯಾ ಗ್ರಾಮಿನಿಸ್‌) ಮತ್ತು ಚಳಿಗಾಲ ನಷ್ಟಗಳಿಗೆ ಸದೃಶ 
ಸಹವಾಸಗಳಾದರೂ ಕಂಡುಬರಲಿಲ್ಲ. 

ಹೊಲ ಮತ್ತು ಲತಾಗೃಹಗಳಲ್ಲಿ ತೋಟ ಹುಲ್ಲಿನ ಕ್ಲೋನ್‌ ವಿಭೇದಗಳ ಜಳಿ 
ಪ್ರತಿರೋಧವನ್ನು ಷುಲ್ಚ್ಸ (1941) ಪರೀಕ್ಷಿಸಿದ. ಕ್ಲೋನ್‌ ಸಂಬಂಧಿತ ವಸ್ತು 
ಗಳನ್ನು ಕುಂಡಗಳಲ್ಲಿ ಬೆಳೆಸಲಾಯ್ಕು ಮತ್ತು 24 ಘಂಟೆಗಳ ಕಾಲ 109% ನಲ್ಲಿ ಘನೀಕರಿ 
ಸುವ ಮೊದಲು 2*0ನಲ್ಲಿ 12 ದಿನ ಕಾಲ ಸಹಿಷ್ಣುತೆಯ ಅವಧಿಗೆ ಒಳಪಡಿಸಲಾಯ್ತು. 
ಘನೀಕರಣ ನಂತರ 40 ಫಘಂಟಿಕಾಲ ಸಸ್ಮಗಳನ್ನು 20ನಲ್ಲಿ ದ್ವವೀಭವಿಸಲಾಯ್ತು 
ಮತ್ತು ನಂತರ ಅಧಿಕ ಉಷ್ಣತೆಯಲ್ಲಿ ಬೆಳೆಯಲು ಬಿಡಲಾಯ್ತು. 2 ವಾರಗಳ 
ಪುನರ್‌ ಚೇತನ ಅವಧಿಯ ನಂತರ ಸಂಬಂಧಕ ಬೆಳವಣಿಗೆಯ ಆಧಾರದಿಂದ ಚಳಿ ಪ್ರತಿ 
ರೋಧವನ್ನು 6 ದರ್ಜೆಯವುಗಳಾಗಿ ಆಂದಾಜು ಮಾಡಲಾಯ್ತು. ಪ್ರತಿಸಸ್ಯದ 4 
ಪ್ರತೀಕರಣಗಳನ್ನು ಬಳಸಲಾಯ್ತು. ಸಸ್ಮಗಳು ಗಮನಾರ್ಹ ವ್ಯತ್ಯಾಸದವುಗಳಾಗಿ 
ದರೂ, ಕೃತಿಕ ಘನೀಕರಣ ಪರೀಕ್ಷೆ ಮತ್ತು ಹೊಲದಲ್ಲಿನ ಪ್ರಶಿಕ್ರಿಯೆಯ ನಡುವೆ 
ಯಾವ ಸಹಸುಬಂಧವೂ ಕಂಡುಬರಲಿಲ್ಲ. 

ಚಳಿ ಪ್ರತಿರೋಧಕ್ಕಾಗಿ ಹುಲ್ಲಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಪರೀಕ್ಷಿಸುವ 
ವಿಧಾನಗಳನ್ನು ವಿರ್ಟ (1952) ವಿವರಿಸಿದ್ದಾನೆ. ಒಂದು ವಿಡಾನದಲ್ಲಿ, ಎಳೆ ಸಸಿಗ 
ಳನ್ನು ಮಡಿಗಳಲ್ಲಿ ಬೆಳೆಸಿ, ಒಂದು ಸಹಿಷ್ಣುತೆಯ ಪ್ರಕ್ರಿಯೆಗೊಳಪಡಿಸಿ, ನಂತರ ಒಂದು 
ಶೀತಲ ಕೋಣಿಯಲ್ಲಿ ಘನೀಕರಿಸಲಾಯ್ತು.. ಈ ಕೊನೆಯೆರಡು ಸಂಸ್ಕರಣೆಗಳು 
ಪ್ರಭೇದಗಳನ್ನನುಸರಿಸಿತ್ತು. ಶದನಂತರ, ಉಳಿದಿರುವ ಸಸ್ಯಗಳ ಶೇಕಡಾವಾರನ್ನು 
ನಿರ್ಧರಿಸಲಾಯು. ಈ ವಿಧಾನವನ್ನು ಪರಿಣಾಮಕಾರಿಯಾಗಿ ಬಳಸಲು, ಸಸ್ಯಗಳು 
ಪರಿವರ್ಧನೆಯ ಒಂದು ಶುಲನಾತ್ಮಕ ಹಂತದಲ್ಲಿರಬೇಕು, ಮಣ್ಣು ಸಮರೂಪವಾಗಿರ 
ಬೇಕು ಮತ್ತು ಸಹಿಷ್ಣುತೆ, ಫನೀಕರಣ ಮತ್ತು ಪುನಃಶ್ಚೇತನ ಸ್ಥಿತಿಗಳು ಎಚ್ಚರಿಕೆ 
ಯಿಂದ ನಿಯಂತ್ರಿತಗೊಂಡಿರಬೇಕು. ಎರಡನೆಯ ವಿಧಾನ ಒಂದರಲ್ಲಿ ಹೊಲದಲ್ಲಿ ಸಸ್ಯ 
ಗಳನ್ನು. ಸ್ವತಂತ್ರವಾಗಿ ಅಥವಾ ಪೆಟ್ಟಿಗೆಗಳಲ್ಲಿ ಬೆಳೆಸುವಿಕೆ ಮತ್ತು ಚಳಿಗಾಲದಲ್ಲಿ 
ಎಚ್ಚರಿಕೆಯಿಂದ ಅವುಗಳನ್ನು ಆಗೆದು, 30 ಸಸ್ಮಗಳ ಗುಂಪಾಗಿ ಅವುಗಳನ್ನು ಶೀತಾಗಾರ 
ಕೋಣೆಗೆ ಕೊಂಡೊಯ್ದು 5 ದಿನಗಳ ಕಾಲ ಅಲ್ಲಿಯೇ ಬಿಟ್ಟಿರುವುದನ್ನು ಒಳ 
ಗೊಂಡಿತ್ತು. ದ್ರವೀಕರಿಸಿದಾಗ, ಲತಾಗೃಹದ 509: ಉಷ್ಣತೆಯಲ್ಲಿ ಆ ಗುಂಪುಗಳನ್ನು 
ತೇವಹೀಟನಲ್ಲಿ ನೆಡಲಾಯ್ತು. 2ರಿಂದ 3ವಾರಗಳ ನಂತರ ಚಳಿ ನಷ್ಟವನ್ನು ನಿರ್ಧ 
ರಿಸಲಾಯ್ತು, - ಡೇಕ್ಟಿಲಿಸ್‌, ಫೆಸ್ಟೂಕಾ, ಲೋಲಿಯಂ ಮತ್ತು ಟ್ರೈಫೋಲಿಯಂಗಳಿಗೆ 
ಈ ವಿಧಾನ ಮತ್ತು ಹೊಲದ ಫಲಿತಾಂಶಗಳ ನಡುವೆ ಅತ್ಯಂತ ತೃಪ್ತಿಕರ ಸಹಸಂಬಂಧ 
ಫಡೆಯಲಾಯಕ್ಟಾ. 


602 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ಆಟ್‌ವುಡ್‌ ಮತ್ತು ಮಾಕ್‌ಡೊನಾಲ್ಡ್‌ (1946) ಗಳಿಗನುಗುಣವಾಗಿ ಮಧ್ಯ 
ಬೇಸಗೆಯ ಉಷ್ಣವಾತಾವರಣ ಸಮಯದಲ್ಲಿ ಬೆಳೆಯುವ ಶಕ್ತಿ ಇಲ್ಲದಿರುವುದು, 
ಈಶಾನ್ಯ ಸಂಯುಕ್ತ ಸಂಸ್ಥಾನಗಳ ಮೇವು ತಳಿಗಳ ಅತ್ಯಂತ ವಿಮರ್ಶಾತ್ಮಕ ಮಿತಿ 
ಗಳಲ್ಲೊಂದು. ಅನೇಕ ಇತರ ಪ್ರದೇಶಗಳಲ್ಲೂ ಇದು ಒಂದು ಮುಖ್ಯ ಸಮಸ್ಯೆ, 

ಬ್ರೋಮುಸ್‌ ಇನರ್ಮಿಸಸ್‌ 11,000ಕ್ಕಿಂತ ಅಧಿಕವಿರುವ ಒಂದು ಆಗೇಪಾತಿಯ 
ಸಮಷ್ಟಿಯ 30 ಆಯ್ಕೆ ಸಸ್ಯಗಳನ್ನು, ಅತ್ಯಧಿಕ ಉಷ್ಣಾಂಶದಲ್ಲಿ ಬೆಳೆಯುವ ಶಕ್ತಿಗಾಗಿ 
ಕ್ಲೋನ್‌ಗಳಿಗನುಸಾರವಾಗಿ ಪರೀಕ್ಷಿಸಲಾಯ್ತು. ಒಣಹುಲ್ಲು ಮತ್ತು ಎರಡನೆ 
ಕೊಯ್ಲುಗಳ ಒಣತೂಕ, ಎತ್ತರ, ಹೊಸ ಪಿಳ್ಳೆಗಳ ಸಂಖ್ಯೆ ಮತ್ತು ಇತರ ಲಕ್ಷಣಗಳಿಗೆ 
ಕ್ಲೋನ್‌ಗಳು ಭಿನ್ನ ಪ್ರತಿಕ್ರಿಯೆಯನ್ನು ತೋರ್ಪಡಿಸುತ್ತವೆಂದು ತೋರಿಸಲಾಯ್ತು : 
ಅಧಿಕ ಉಷ್ಣಾಂಶದಲ್ಲಿ ಬೆಳೆಯುವ ಶಕ್ತಿಗಾಗಿ ಸಸ್ಕಗಳ ಆಯ್ಕೆಗೆ ಬಳಸಿದ ಪರೀಕ್ಷಾ 
ವಿಧಾನ ಅಧಿಕ ಭರವಸೆಯನ್ನು ನೀಡುತ್ತದೆಯೆಂದು ನಿರ್ಧರಿಸಲಾಯ್ತು. 

ಆಟ್‌ವುಡ್‌ ಮತ್ತಿತರರಿಂದ (1948) ಮಾಡಲ್ಪಟ್ಟ ಅನಂತರದ ಅಧ್ಯಯನಗಳು 
ಬ್ರೋಮ್‌ ಹುಣ್ಲಿನಲ್ಲಿ ಪಡೆದ ಹಿಂದಿನ ಫಲಿತಾಂಶಗಳನ್ನು ಸಮರ್ಥಿಸಲು ಉಪಯುಕ್ತ 
ವಾಯ್ತು, ಅಧಿಕ ಉಷ್ಣ ಪರಿಸ್ಥಿತಿಗಳಲ್ಲಿ ಉತ್ಪನ್ನಕ್ಕಾಗಿ ಸಸ್ಯಗಳ ನಡಂವಣ ವ್ಯತ್ಯಾಸ 
ಗಳನ್ನು ತೋಟಹುಲ್ಲು, ಟಿಮೋತಿ ಮತ್ತು ಎತ್ತರ ಓಟ್‌ ಹುಲ್ಲಗಳಲ್ಲಿ ಕೂಡ ಕಾಣ 

ಲಾಯ್ತು. 

ಮೇವುಗುಣ 

ಎವಿಧ ಮೇವು ಪ್ರಭೇದಗಳಲ್ಲಿ ಸಸ್ಯಗಳ ಪೌಷ್ಟಿಕಗುಣಕ್ಕೆ ಬಹುಶಃ ಸುಬಂಧಪಟ್ಟಿ 
ವೃತ್ಕಾಸಗಳನ್ನು ಹಲವು ಕಾರ್ಯಕರ್ತರು ಗಮನಿಸಿದ್ದಾರೆ. ಪತ್ರಾವೃತ್ತತೆ, ಕೋಮ 
ಲತೆ, ರಚನಾ ವಿನ್ಕಾಸ ಮತ್ತು ಮೃದು ತಪ್ಪುಳುಗಳಂತಹ ಲಕ್ಷಣಗಳನ್ನು ಇದು ಒಳ 
ಗೊಂಡಿತ್ತು. ಸಸ್ಮಗಳಲ್ಲಿ ರಸಾಯನಿಕ ವೃತ್ಯಾಸಗಳ ಪರಿಶೋಧನೆ ಕಡೆ ಗಮನಹರಿಸಿರುವ 
ಕೆಲವು ಪರಿಶೀಲನೆಗಳು ವರದಿಯಾಗಿವೆ. 

ಸುಲ್ಲಿವಾನ್‌ ಮತ್ತು ಗಾರ್ಬರ್‌ (1947) ಮತ್ತು ಸ್ಮಿತ್‌ (1952) ಲಭ್ಯವಿರುವ 
ಸಾಹಿತ್ಯಗಳನ್ನು. ಅವಲೋಕಿಸಿದರು. ಹಾಗೂ ಕೊನೆಯವನು, ತಳಿಅಭಿವೃದ್ಧಿಯ 
ಮೂಲಕ ಪೌಷ್ಟಿಕಾಂಶ ಮೌಲ್ಯವನ್ನು ಅಭಿವೃದ್ಧಿ ಪಡಿಸಲು ಸಾಕಷ್ಟು ಭರವಸೆಯನ್ನು 
ಈ ಫಲಿತಾಂಶಗಳು ಸೂಚಿಸುತ್ತವೆಂದು ನಿರ್ಧರಿಸಿದ. ನಿರ್ದಿಷ್ಟವಾಗಿ ಹುಲ್ಲಂಗಳಲ್ಲಿ 
ಮತ್ತು ಅವುಗಳೊಡನೆ ರಚನಾ ಭಿನ್ನತೆಗಳು ಇವೆಯೇ ಎಂದಂ ನಿಖರವಾದ ನಿರ್ಧಾರ 
ಗಳನ್ನು ಮಾಡಲು ಇರುವ ಕಷ್ಟಗಳನ್ನು ಗಾರ್ಬರ್‌ ಒತ್ತಿಹೇಳಿದ್ದಾನೆ. 

ಹಿಂದಿನ ಅಧ್ಯಯನಗಳೊಂದರಲ್ಲಿ, ವಾಲ್ಮ್ಪನ್‌ (1921) ವೈಯಕ್ತಿಕ 
ಬ್ರೋಮ್‌ ಹುಲ್ಲು ಸಸ್ಮಗಳಲ್ಲಿ ಸಸಾರಜನಕ ಅಂಶಗಳ ಹೆಚ್ಚಿನ ವ್ಯತ್ಯಾಸಗಳನ್ನು 
ವರದಿ ಮಾಡಿದ್ದಾನೆ. ಜ್ರೋಮಸ್‌ ಇಳರ್ಮಿಸ್‌ವಾಳ್‌ ಪಾರ್ಯ್‌ಲ್ಯಾಂಡ್‌ನ 32 ಕ್ಲೋನ್‌ 


ಮೇವು ಬೆಳೆಯ ಆಭಿವೃದ್ಧಿ 603 


ಮೂಲದ ವಿಭೇದಗಳ ನಡುವೆ 110ರಿಂದ 178 ಪಿ. ಪಿ. ಎಮ್‌ ಕೆರೋಟೀನ್‌ ಭಿನ್ನತೆ 
ಗಳನ್ನೂ ವಂತ್ತು ಒಂದು ಸರಿಯುವ ವಿಧದ 36 ಕ್ಲೊನ್‌ಗಳಲ್ಲಿ 97ರಿಂದ 177 
ಪಿ. ಪಿ. ಎಮ್‌ ಅಂತರವನ್ನೂ, ಶ್ಸಿಯಾಂಗ್‌ (1944) ಕಂಡನು. ಈ ಮೂಲಗಳಿಂದ 
ಪಡೆದ ಸ್ವಪರಾಗಸ್ಟರ್ಶದ ಪೀಳಿಗೆಗಳಲ್ಲಿ ಕೆರೋಟೀನ್‌ ಅಂಶ ಅನುಕ್ರಮವಾಗಿ 58ರಿಂದ 
464 ಪ. ಪಿ. ಎಮ್‌ ಮತ್ತು 84 ರಿಂದ 482 ಪಿ. ಪಿ. ಎಮ್‌ ಅಂತರ ಪಡೆದಿದ್ದವು. 

ಹದಗೊಳ್ಳದ ಸಸಾರಜನಕಾಂಶ, ಕೆರೋಟೀನ್‌ ಅಂಶ, ಚೈತನ್ಯ ಮತ್ತು ಇತರ 
ಲಕ್ಷಣಗಳಿಗಾಗಿ ಬ್ರೋಮ್‌ ಹುಲ್ಲಿನ ಏಕಸಸ್ಯಗಳಲ್ಲಿನ ಭಿನ್ನತೆಗಳ ಅಧ್ಯಯನವನ್ನು 
ಕೈಟ್‌ (1950) ಮಾಡಿದ. 25 ಸಂಬಂಧರಹಿತ ಪ್ರಥಮ ಸಂತತಿ ಅಂತಃಸಂಕರ 
ಕುಟುಂಬಗಳಿಂದ ಪಡೆದ 175 ಕ್ಲೋನ್‌ ಮೂಲದ ಸಾಲುಗಳನ್ನು, ಮೂರು ಪ್ರಶೀ 
ಕರಣಗಳಿರುವ ಒಂದು ಸೀಳುತಾಕು ವಿನ್ಯಾಸದಲ್ಲಿ ಅಂತರವಿತ್ತ ಸಸ್ಮಗಳಾಗಿ ಬೆಳೆಸ 
ಲಾಯ್ತು. ರಾಸಾಯನಿಕ ವಿಶ್ಲೇಷಣೆಗಾಗಿ ಮಾದರಿಯನ್ನು 'ಕ್ಷಿಪ್ಪಮೇವು ಹಂತ'ದಲ್ಲಿ 
ಆಥವಾ ಸುವಕಾರು 10 ರಿಂದ 12 ಅಂಗಂಲ ಎತ್ತರದವುಗಳಿಂದ ತೆಗೆಯಲಾಯ್ತು. 
ವಿಶ್ಲೇಷಣೆ ಮಾಡಿದ ಮಾದರಿಗಳು ಬಾಹ್ಮ ವಸ್ತುಗಳು ಮತ್ತು ಹಳೆಯ ಬೆಳೆವಣಿಗೆ 
ಗಳನ್ನು ಪಡೆದಿರಲಿಲ್ಲ. ಹದಗೊಳ್ಳದ ಸಸಾರಜನಕದ ಅಂಶದಲ್ಲಿ, ಎಲ್ಲ ಕ್ಲೋನ್‌ಗಳ 
ಮಧ್ಯಮ ಹರವು ಶೇ. 25.8 ರಿಂದ 38,2 ಒಣತೂಕವಾಗಿತ್ತು. ಕುಟುಂಬಗಳ ನಡುವೆ 
ಮತ್ತು ಕುಂಟಗಳೊಳಗಿನ ಸಸ್ಮಗಳಲ್ಲಿ ಅತ್ಯಧಿಕ ಗಮನಾರ್ಹ ವ್ಯತಾಸಗಳು ಸಂಭವಿಸಿ 
ದಪ್ಪ, ಬೆಳೆವಣಿಗೆಯ ಪ್ರಥಮ ಮತ್ತು ದ್ವಿತೀಯ ವರ್ಷಗಳಲ್ಲಿ ಸಸಾರಜನಕಾಂಶದ ಸಹ 
ಸಂಬಂಧ ಗುಣಾಂಕ 0.89 ಆಗಿತ್ತು. ಕುಟುಂಬಗಳ ನಡುವೆ ಮತ್ತು ಕುಟುಂಬಗಳಲ್ಲಿ 
ಕೆರೋಟೀನ್‌ ಆಂಶದ ಅಧಿಕ ಗಮನಾರ್ಹ ವೃತ್ಯಾಸಗಳು ಕಂಡುಬಂದವು. ಸಸಾರಜನಕ 
ಮತ್ತು ಕೆರೋಟೇನ್‌ ಅಂಶಗಳು ಮತ್ತು ಇತರ ಲಕ್ಷಣಗಳ ಸಹಸಂಬಂಧಗಳನ್ನು 
ಕೋಷ್ಟಕ 63ರಲ್ಲಿ ಸೂಚಿಸಲಾಗಿದೆ. 

ಸಸಾರಜನಕ ಒಣವಸ್ತು, ಎಲೆ ಮತ್ತು ಕಾಂಡ ಶೇಕಡಾವಾರುಗಳನ್ನು ನೀಬೋನ್‌ 
(1951) ಬ್ರೋಮ್‌ ಹುಲ್ಲಿನ ಎಂಟು ಕ್ಲೋನ್‌ ಸಾಲಂಗಳು ಮತ್ತು ಅವುಗಳ ಬಹು 
ಸಂಕರ ಪೀಳಿಗೆಗಳಲ್ಲಿ ಅಧ್ಯಯನ ಮಾಡಿದ. ಜನ್ಮದಾತೃಗಳೊಳಗೆ ಮತ್ತು ಅವುಗಳೊಳಗಿನ 
ಅಂತರವಿತ್ತು ನೆಟ್ಟ ಬಹುಸಂಕರ ಸಂತತಿಗಳಲ್ಲಿ ಸಸಾರಜನಾಕಾಂಶದ ವ್ಯತಾಸಗಳು ಕಂಡು 
ಬಂದಿತು. ಎರಡರಲ್ಲೂ ಸಂಬಂಧಕವಾಗಿ ಉಚ್ಛತೆಯುಳ ಹ ಸಸ್ಯಗಳು ಕಂಡುಬಂದರೂ. 
ಉತ್ಪತ್ತಿ ಮತ್ತು ಸಸಾರಜನಕದ ಶೇಕಡಾವಾರುಗಳ ನಡುವೆ ಒಂದು ಖುಣಾತ್ಮಕ ಸಾಹ 
ಚರ್ಯೆವಿತ್ತು. ಜನ್ಮದಾತೃಕ್ಲೋನ್‌ಗಳು ಮತ್ತು ಬಹುಸಂಕರ ಪೀಳಿಗೆಗಳು, ಎಲೆ 
ಶೇಕಡಾವುರು, ಕಾಂಡ ಒರಟುತನ ಮತ್ತು ಒಣವಸ್ತುವಿನ ಶೇಕಡಾವಾರುಗಳಲ್ಲಿ ಕೂಡ 
ವ್ಯತ್ಕಾಸವಾಗಿದ್ದವು. ಜನ್ಮದಾತೃಗಳು ಮತ್ತು ಪೀಳಿಗೆಗಳ ನಡುವೆ, ಇಳುವರಿ ಆಥವಾ 
ಸಸಾರಜನಕ ಅಥವಾ ಒಣವಸ್ಟು ಶೇಕಡಾವಾರುಗಳಿಗೆ ಯಾವ ಗಮನಾರ್ಹ ಸಂಬಂಧ 


604 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವನ್ನೂ ಪ್ರದರ್ಶಿಸಲಾಗಲಿಲ್ಲ. ಫಲವತ್ತತೆಗೆ ಸಂಬಂಧಪಡದ ತಳೀಯಕ ಘಟಕಗಳಿಂದ 
ಒಣವಸ್ತು ಶೇಕಡಾವಾರು ನಿರ್ಧರಿತವಾಗುತ್ತದೆಂದು ಕಂಡಿತು. ಕ್ಲೋನ್‌ಗಳೊಳಗೆ 
ಸಸಾರಜನಕಾಂಶಕ್ಕೆ ಸಂಯೋಜನಾ ಶಕ್ತಿಯಲ್ಲಿ ವ್ಯತ್ಯಾಸಗಳಿದ್ದವು ಮತ್ತು ಉನ್ನತ 
ಸಸಾರಜನಕ ಶೇಕಡಾವಾರಿಗಾಗಿ ತಳಿಅಭಿವೃದ್ಧಿ ಸಂಭವನೀಯವೆಂದು ನಿರ್ಧರಿಸಲಾಯ್ತು. 

ಕಾಯಕ ವರ್ಧನೆಯ ಮೊದಲ ಮತ್ತು ಕೊನೆಯ ಹಂತಗಳಲ್ಲಿ ಕೊಯ್ಲು ಮಾಡಿದ 
ದಪ್ಪ ಮತ್ತು ಸಣ್ಣ ನೀಲಿಕಾಂಡ ಹುಲ್ಲುಗಳ ಏಕಸಸ್ಯಗಳಲ್ಲಿ, ಹದಗೊಳ್ಳದ ಸಸಾರ 
ಜನಕ, ಈಥರ್‌ನಲ್ಲಿ ಕರಗುವ ಉದ್ಧರಣ, ಹದಗೊಳ್ಳದ ನಾರು, ಸಾರಜನಿಕ ರಹಿತ 
ಉದ್ಧರಣ, ಬೂದಿ, ಸುಕ್ರೋಸ್‌, ಗ್ಲೂಕೋಸ್‌, ಸುಣ್ಣ ಮತ್ತು ರಂಜಕ ಅಂಶಗಳನ್ನು 
ಕಿಕ್‌ (1943) ಅಧ್ಯಯನ ಮಾಡಿದ. ಅಧ್ಯಯನ ಮಾಡಿದ ಎಲ್ಲ ಲಕ್ಷಣಗಳಿಗೂ ಗಮ 
ನಾರ್ಹ ವ್ಯತ್ಯಾಸಗಳು ಕಂಡುಬಂದವು. 

' ಅಧಿಕ ಮೇವು ಇಳುವರಿಗಳನ್ನು ಅಧಿಕ ಪೌಷ್ಟಿಕಾಂಶಗಳ ಎಕರೆ ಇಳುವರಿಗಳೊ 
ಡನೆ ಜೊತೆಗೂಡಿರಬಹುದೆಂದೂ, ಆದರೆ ಅಂತಹ ನಿಯೋಜಕಗಳು ಕಡಮೆಗೊಳು ವ 
ಶೇಕಡಾವಾರಂಗಳಲ್ಲಿರಬಹುದೆಂದೂ ಗಮನಿಸಬೇಕಾಗಿದೆ. 


ಕೋಪ್ಪಕ 63, ಎರಡನೆಯ ಅಥವಾ ಮೂರನೆಯ ವರ್ಷದ ಕ್ಷಿಪ್ರ ಅಥವಾ 
ಪರಾಗಕೋಶ ಬಿರಿಯುವಿಕೆಯ ಹಂತದಲ್ಲಿ, ಸಸಾರಜನಕ ಮತ್ತು ಕೆರೋಟೀನ್‌ ಅಂಶ 
ಗಳು ಪುತ್ತು ಆಯ್ಕೆಮಾಡಿದ ಲಕ್ಷಣಗಳ ನಡುವೆ ಇರುವ ಸಾಹಚರ್ಯಗಳ ಸಹ 
ಸಂಬಂಧ ಗುಣಾಂಕಗಳು (ಪಿಕ್ಕೇಟ್‌ 1950) 











ಸ್ನಾತಂತ್ರ್ಯತಾ 
ಸಂಬಂಧಿತ ಲಕ್ಷಣಗಳು 8 ತಕ 
ಸಸಾರಜನಕ, ಕ್ಷಿಪ್ಪ ಮತ್ತು : 
ಚೈತನ್ಯ, ಕ್ಷಿಪ್ಪ ಎರಡನೆಯ ವರ್ಷ . , . , . . ೧.22 * *, 524 
ವರ್ಣ ಮೂರನೆಯ ವರ್ಷ, . , , ,. . . . 4.37 **| 348 
ಸಸಾರಜನಕ, ಕ್ಷಿಪ್ಪ (ಇತರ ವರ್ಷ) , . . . . (1.89 * * 524 
ಸಸಾರಜನಕ, ಕೋಶಬಿರಿಯುವ ಸಮಯ ಮತ್ತು ; 
ಚೈತನ್ಯ ಮೂರನೆಯ ವರ್ಷ, . . , . . . . 2 5 * | 143 
ಸಸಾರಜನಕ ಕ್ಷಿಪ್ಪ, ಎರಡನೆಯ ವರ್ಷ . , . . . ತ. 8 127 
ವರ್ಣ, ಮೂರನೆಯ ವರ್ಷ . ,. .. . . . . ಎ. 5 * ಕ್‌ 88 


ಸಸಾರಜನಕ ಕೋಶ ಬಿರಿಯುವಿಕೆ (ಇತರ ವರ್ಷ) ಒಂ್‌2 86 118 
ಕೆರೋಟೀನ್‌, ಕ್ಷಿಪ್ರ ಮೂರನೆಯ ವರ್ಷ ಮತ್ತು : 

ಪತ್ರಾವೃತ ಕೋಶಬಿರಿಯುವಿಕೆ ಮೂರನೆಯ ವರ್ಷ |....29೯ *, 310 

ಗಾವ ಷ್ಟ 0 11331111118 ಭಜ ಇ (೫238೪ ೪. 310 


ಮೇವು ಬೆಳೆಯ ಅಭಿವೃದ್ಧಿ 605 


ಅಲ್ಫಾಲ್ಟಾದಲ್ಲಿ ಎಲೆ ಜಿಗಿಹುಳಗಳ ನಷ್ಟಕ್ಕೆ ಸಂಬಂಧಿತವಾದಂತಹ ಎಲೆಗಳ 
ಶೇಕಡಾವಾರು, ಕೆರೋಟಿನ್‌ ಮತ್ತು ಇತರ ಲಕ್ಷಣಗಳನ್ನು ಹಾಮ್‌ ಮತ್ತು ಟಿಸ್ಡಾಲ್‌ 
(1946)ರು ಅರ್ಪಿಸಿದರು. ಅನೇಕ ಸಂಖ್ಯೆಯ ಸಂಕರಣ ವಿಭೇದಗಳು ಮತ್ತು 
ಸಾಲುಗಳು ಹಾಗೂ ಹಲವು ವಾಣಿಜ್ಯ ತಳಿಗಳನ್ನು ವಿಶ್ಲೇಷಿಸಲಾಯ್ತು, ಸಸ್ಮದಲ್ಲಿನ 
ಪೂರ್ಣ ಅಂಶದಲ್ಲಿ ಎಲೆ ಶೇಕಡಾವಾರು 36.8 ರಿಂದ ಶೇ. 70.3ರ ವರೆಗೆ ಮತ್ತು 
ಎಲೆ ಕೆರೋಟಿನ್‌ ಅಂಶದಲ್ಲಿ ಶೇ. 59.0 ಯಿಂದ 94.6ರ ವರೆಗೆ ವ್ಯತ್ಯಾಸ 
ವಾಗಿತ್ತು. ಈ ಎರಡು ಲಕ್ಷಣಗಳೂ ಅತ್ಯಧಿಕ ಸಹಸಂಬಂಧಿತವಾಗಿದ್ದವು. ಎಲೆಜಿಗಿ 
ಹುಳುಗಳ ಪ್ರತಿರೋಧ, ಎಲೆಗಳು ಮತ್ತು ಎಲೆ ಉಳಿದಿರುವಿಕೆಯ ಅಧಿಕ ಶೇಕಡಾ 
ವಾರು ಮತ್ತು ಉತ್ತಮ ಹಸುರು ವರ್ಣಗಳಿಗಾಗಿ ಆಯ್ಕೆಮಾಡುವುದರಿಂದ, ಆಲ್ಫಾಲ್ಟಾ 
ದಲ್ಲಿ ಎಲೆಗುಂಪಲು ಮತ್ತು ಕೆರೋಟಿನ್‌ ಆಂಶಗಳನ್ನು ಹೆಚ್ಚಿಸಲು ತಳಿಅಭಿವೃದ್ಧಿಕ 
ನಿರೀಕ್ಷಿಸಬಹುದೆಂದು ನಿರ್ಧರಿಸಲಾಯ್ತು. 


ಆಲ್ಫಾಲ್ಫಾ ತಳಿಗಳ ಅಧ್ಯಯನದಲ್ಲಿ, ಥಾಂಪ್ಸನ್‌ (1949) ಪಡೆದ ಫಲಿತಾಂಶ 
ಗಳು, ಒಂಬತ್ತು ತಳಿಗಳಲ್ಲಿ ಮೇವಿನ ಕೆರೋಟನ್‌ ಅಂಶದಲ್ಲಿ ಅತ್ಯಧಿಕ ಗಮನಾರ್ಹ 
ಭಿನ್ನತೆಗನಿವೆ ಎಂದು ತೋರ್ಪಡಿಸಿದವು. ಒಂದಂ ವಿಭೇದದೊಳಗಿರುವ ಸಸ್ಯವಿಧಗಳ 
ಮಧ್ಯೆಯ ವ್ಯತ್ಕಾಸಗಳು ಕೂಡ ಗಮನಾರ್ಹವಾಗಿದ್ದವು. 

ಆಲ್ಫಾಲ್ಟಾ ಸಸ್ಯಗಳಲ್ಲಿ ರಾಸಾಯನಿಕ ರಚನೆ ಮತ್ತು ಕಾಯಕ ಲಕ್ಷಣಗಳ ಮೇಲೆ 
ವರ್ಣತಂತು ದ್ವಿಗುಣಗೊಳ್ಳುವಿಕೆಯ ಫಲಿತಾಂಶಗಳ ಆಧಾರದಿಂದ, ಜೂಲೆನ್‌ (1944) 
ಈ ವಿಧಾನದಿಂದ ಗುಣವನ್ನು ಅಭಿವೃದ್ಧಿ ಗೊಳಿಸಲು ಸ್ವಲ್ಪವೇ ಭರವಸೆಯಿರುವುದು 
ಕಂಡುಬರುತ್ತದೆಂದು ನಿರ್ಧರಿಸಿದ್ದು. ಅಧ್ಯಯನಮಾಡಿದ ವಂಶವಾಹಿರೂಪಗಳಲ್ಲಿ 
ಫಲಿತಾಂಶಗಳು ಹೆಚ್ಚು ಭಿನ್ನವಾಗಿದ್ದವು. 

ವಿವಿಧ ತಳಿಗಳಿಗೆ ಹೊಂದಿದಂತೆ ಬಿಳಿಕ್ಲೋವರ್‌ ವೃತ್ಯಾಸಗಳು ಮತ್ತು ವಿಭೇದ 
ಪ್ರತಿಕ್ರಿಯೆಗಳ ಅಧ್ಯಯನದಲ್ಲಿ ಆಹ್ಲಾಗ್ರೆನ್‌ ಮತ್ತು ಸ್ಟ್ರೇಗ್‌ (1940) ಖನಿಜ ರಾಸಾ 
ಯನಿಕ ಗೊಬ್ಬರಗಳ ಪ್ರತಿಕ್ರಿಯೆಯಲ್ಲಿ ತಳಿಗಳು ಭಿನ್ನವಾಗಿರಂತ್ತವೆಂದು ಕಂಡರು. 
ಅವುಗಳು ತಮ್ಮ ಬೇರು ಮತ್ತು ಮೇಲಿನ ಬೆಳವಣಿಗೆಗೆ ಸಂಬಂಧಕವಾಗಿ ಕೂಡ ಭಿನ್ನ 
ವಾಗಿರುತ್ತವೆಂದು ಗಮನಿಸಲಾಯ್ತು, 

ಐದು ಮಣ್ಣು ವಿಧಗಳ ಲತಾಗೃಹ ಅಧ್ಯಯನಗಳಲ್ಲಿ, ರಾಬಿನ್‌ಸನ್‌ (1942) 
ಎಂಟು ಬಿಳಿಕ್ಸೋವರ್‌ ಕ್ಲೋನ್‌ಗಳಲ್ಲಿ ಸುಣ್ಣ, ರಂಜಕ ಮತ್ತು ಪೊಟ್ಯಾಷಿಯಂ ಅಂಶ 
ಗಳಲ್ಲಿ ಅಧಿಕ ಗಮನಾರ್ಹ ವ್ಯತ್ಕಾಸಗಳನ್ನು ಗಮನಿಸಿದ. ಸರಾಸರಿ ಸುಣ್ಣಾಂಶ 
ಭಿನ್ನತೆ ಶೇ. 43, ರಂಜಕದ್ದು ಶೇ. 69 ಮತ್ತು ಪೊಟ್ಯಾಪಿಯಂನದು ಶೇ. 39. ವಿವಿಧ 
ಸಸ್ಯಗಳಲ್ಲಿ ಸಂಣ್ಣ-ರಂಜಕ ಅನುಪಾತ 4.2 ರಿಂದ 9.9ರವರೆಗಿನ ಭಿನ್ನತೆ ಪಡೆದಿದ್ದವು, 


606 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳ 


ಸುಣ್ಣ, ರಂಜಕ ಮತ್ತು ಪೊಟ್ಕ್ಯಾಹಿಯಂ ಅಂಶಗಳ ವ್ಯತ್ಯಾಸಗಳನ್ನು ವಿವಿಧ ಮಣ್ಣು 
ಗಳಲ್ಲಿ ರಕ್ಷಿಸಿರುವ ಪ್ರವೃತ್ತಿಯಿತ್ತು. 

ಸ್ಟೀವನ್ಸನ್‌ ಮತ್ತು ಕ್ಲೇಟನ್‌ (1936), ಸಿಹಿಕ್ಸೋವರ್‌ನ ಏಕಸಸ್ಯ ಆಯ್ಕೆ 
ಗಳಿಂದ ಪಡೆದ ಹಲವು ಸಾವಿರ ಬಿಜಗುಂಪುಗಳನ್ನು ಅವುಗಳಲ್ಲಿನ ಕೌಮಾರಿನ್‌ ಅಂಶ 
ಕ್ಯಾಗಿ ಪರೀಕ್ಷಿಸಿದರು. ಜನ್ಮದಾಶೃಗಳಲ್ಲಿ ಇರುವುದಕ್ಕೆ ಪೀಳಿಗೆಗಳ ಕೌಮಾರಿನ್‌ ಮಟ್ಟ 
ಗಳ ಸಾಮಾನ್ಯ ಹೊಂದಾಣಿಕೆ, ಈ ಲಕ್ಷಣದ ಉನ್ನತ ರಿಕ್ಕತೆಯನ್ನು ಸೂಚಿಸುತ್ತದೆ. 
ಅಧಿಕ ಕಾಮಾರಿನ್‌ ಪಡೆದವುಗಳಿಗಿಂತಲೂ ಕಡಮೆ ಕೌವಕಾರಿನ್‌ ಸಸ್ಯಗಳ ಹೀಳಿಗೆಗಳಲ್ಲಿ 
ಭಿನ್ನತೆಯ ಅಂತರ ಕಡಮೆ ಇದೆ. 

ಕನಿಷ್ಟ ಮತ್ತು ಉನ್ನತ ಕೌಮಾರಿನ್‌ ಅಂಶಕ್ಕಾಗಿ ಆಯ್ಕೆಮಾಡಿದ ವೆ:ಲಿಲೋಟಸ* 
ಆಲ್ಚಾದ ಅಂತ್ಯಸಂಕರ ಸಾಲುಗಳ ಸಂಕರಗಳಲ್ಲಿನ ಅಧ್ಯಯನಗಳಲ್ಲಿ, ರಿಂಕೇ (1945) 
ಅಧಿಕಕ್ಕಿಂತಲೂ ಕಡಮ್ಮೆಕೌಮಾರಿನ್‌ ಪ್ರಬಲವಾದದ್ದೆಂದೂ ಮತ್ತು ನ್ಯ ಸುಮಾರಾಗಿ 
ಮೂರು ಕಡಮೆಗೆ ಒಂದು ಆಧಿಕ ಏಕಸಸ್ಯದ ನಿಷ್ಟತ್ತಿಯಲ್ಲಿ ಬೇರ್ಪಡುತ್ತವೆಂದೂ 
ಕಂಡ, ಈ ಫಲಿತಾಂಶಗಳು ಪ್ರಬಲತೆಗೆ, ರಿಂಕೆ ಅವಲೋಕಿಸಿದ ಇತರವುಗಳೊಡನೆ 
ಸಾದೃಶವಾಗಿರಲಿಲ್ಲ. ಹಾಗಿದ್ದರೂ. ಉದಾಹರಿಸಿದ ಸಂದರ್ಭಗಳನ್ಹಿ. ಕೌಮಾರಿನ 
ಅಂಶದ ಮೇಲೆ ಒಂದು ಘಟಕಜೋಡಿ ಉನ್ನತ ಪ್ರಭಾವ ಬೀರುವುದೆ:ದು ಸೂಚಿತ 
ವಾಯ್ತು. 


ಒಟ್ಟುಪಾತಿ ಮತ್ತು ತಾಕು ನಿಧಾನಗಳು 


ಈ ಸ್ಥಿತಿಗಳನ್ನು ಅಧ್ಯಾಯ 22 ಮತ್ತು 23ರಲ್ಲಿ ಚರ್ಚಿಸಲಾಗಿದ್ದರೂ, 
ಮೇವ ಸಸ್ಯಗಳಿಗೆ ವೈ ಶಿಷ್ಟ , ಸೂಚಕವಾದ ವಿಶಿಷ್ಟ ಸಮಸ್ಯೆಗಳ ಸಂಕ್ಷಿಪ್ತ ಪರಾಮರ್ಶೆ 
ಅಗತ್ಯವೆಂದು ಕಾಣುತ್ತದೆ. ಆಲ್ಫಾಲ್ಮಾ ಒಟ್ಟುಪಾತಿ ಪ್ರಯೋಗಗಳನ್ನು ನಿರ್ವಹಿಸು 
ವಲ್ಲಿನ ಸಮಸ್ಯೆಗಳ ಅಧ್ಯಯನದ ಫಲಿತಾಂಶಗಳನ್ನು ಟಿಸ್ನಾಲ್‌ ಮತ್ತು ಕೀಸಲ್‌ಬಾಕ್‌ 
(1939)ರಿಂದ ವರದಿ ಮಾಡಿದರು. ಮೇವು ಬೆಳೆ ವಿಭೇದಗಳ ಬೆಲೆ ನಿರ್ಧಾರದ ಕೈಷಿ 
ಶಾಸ್ತ್ರೀಯ ವಿಧಾನಗಳು ಮತ್ತು ಸಮಸ್ಯೆಗಳನ್ನು ಕ್ರೇವರ್‌ (1952) ಸಂಗ್ರಹಮಾಡಿದ 
ಇತರ ಸಸ್ಯಗಳ ತಳಿಅಭಿವೃದ್ಧಿಗಾಗಿ ಬಳಹದವಪೂ ಪೂರ್ಣ ಶ್ರ ೃಪ್ರಿಕರವಾದದ್ದ ಲ್ಲವಾದ್ದ 
ರಿಂದ, ನಿವೆಲ್‌ ಮೆತ್ತು ಟಿಸ್ಡಾಲ್‌ (1945) ಮೇವು ತಳಿಅಭಿವೃದ್ಧಿ ಉಪಯೋಗಕ್ಕಾಗಿ 
ಪೀಳಿಗೆ ರಕ್ಷಣೆ ಮತ್ತು ದಾಖಲೆ ವಿಧಾನಗಳನ್ನು ಸೂಚಿಸಿದರು. ಸೂಚಿಸಿದ ವಿಧಾನ 
ಕಾರ್ಯತ್ಮಕಮಾಗಿದ್ದರೂ ಇತರ ವಿಧಾನಗಳು ಕೂಡ ಬಳಕೆಯಲ್ಲಿವೆ. 

ಹುಲ್ಲುಗಾವಲು ಮತ್ತು ಒಣಹುಲ್ಲು ಉತ್ಪಾದನೆಯ ಹೊಲ ಪರಿಸ್ಥಿತಿಗಳನ್ನು 
ಅನಂಕರಿಸುವ ಸಮಸ್ಯೆ, ಅದರಲ್ಲೂ ಬೀಜ ವಿರಳವಾಗಿರುವ ಮೊದಲ ಸಂತತಿಗಳ ಬೆಲೆ 
ಕಟ್ಟುವಿಕೆಯಲ್ಲ, ನಿರ್ದಿಷ್ಟ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧರಿಸಬೇಕಾಗಿದ್ದು ಕಷ್ಟಕರ 


ಮೇವು ಬೆಳೆಯ ಆಭಿವೃದ್ಧಿ 607 


ವಾದದ್ದು. ಬೀಜ ದೊರಕುವಿಕೆ ಹೆಚ್ಚಾದಂತೆಲ್ಲಾ, ಪರೀಕ್ಷೆಯ ಅನಂಕ್ರಮ ವಿಧಾನ 
ಗಳು, ಕ್ಲೋನ್‌ ಮೂಲದ ಸಾಲುಗಳು. ಕ್ಲೋನ್‌ ಮೂಲದ ತಾಕುಗಳು, ಬೀಜದಿಂದ 
ಪಡೆದ -ಅಂತರವಿತ್ತ ಸಸ್ಯಗಳ ಪೀಳಿಗೆಗಳು, ಬೀಜಬಿತ್ತಿದ ಸಾಲುಗಳು, ಸಾಲುಬಿತ್ತನೆ 
ತಾಕುಗಳು ಮತ್ತು ಹರವು ಬಿತ್ತನೆ ತಾಕುಗಳಾಗಿರಬಹುದು. 

ಮೇವು ಸಸ್ಯಗಳ ಅಭಿವರ್ಧನೆ ಮತ್ತು ನಿರ್ವಹಣೆಯ ಸ್ಥಿ ಶಿಗಳು ಅಧಿಕ ವ್ಯತ್ಯಾಸ 

೦ದಿರುತ್ತವೆ ಮತ್ತು ಪರೀಕ್ಷಾ ಕಾರ್ಯಕ್ರಮದಲ್ಲಿ ಕೇತ್ರಕ್ಕೆ ಪರಿಜಯ ಮಾಡಿಸಿ 

ದಾಗ ಹೊಸ ವಿಭೇದದ ಪ್ರಾಯಶಃ ಬಳಕೆ ಮತ್ತು ಸಂಸ್ಕರಣೆಗಳನ್ನು ಬಹುಮಟ್ಟಿಗೆ 
ಅನುಸರಿಸಲು ಮಾತ್ರ ತಳಿ ಉತ್ಪಾದಕ ಹಾರೈಸಬಹುದು. ಬಹುವಾರ್ಷಿಕ ಸಸ್ಮಗಳಲ್ಲಿ, 
ವಶಿಷ್ಟ ಸಮಸ್ಯೆಗಳು ಉದ್ಭವಿಸಬಹುದು. ಉದಾಹರಣೆಗೆ, ಬೆಲೆ ನಿರ್ಧಾರಕ್ಕೆ ಆಗತ್ಯ 
ಕಾಲ. ಆಲ್ಫಾಲ್ಟ್ಪು ಕೆಳಮಣ್ಣಿನ ತೇವಾಂಶವನ್ನು ಬರಿದು ಮಾಡುವುದರಿಂದ, ಪಶ್ಚಿಮ 
ಕೆನಡಾದಲ್ಲಿ ಮೊದಲ ಮತ್ತು ಎರಡನೆಯ ವರ್ಷಗಳಲ್ಲಿ ಆಲ್ಫಾಲ್ಫಾ ವಿಭೇದ ಹೋಲಿಕೆ 
ಗಳ ಉತ್ತಮ ಮಾಹಿತಿ ಪಡೆಯಲಾಯ್ತೆಂದು ಕಿರ್ಕ್‌ (1937) ವರದಿ ಮಾಡಿದ್ದಾನೆ. 

ಮೇವು ಸತ್ಯಗಳ ಬೀಜ ಸಣ್ಣವೂ, ಲವು ಸಮಯ ದುರ್ಲಭವೂ ಮತ್ತು ಸಸಿ 
ಗಳು ನಿಧಾನವಾಗಿ ಬೆಳೆಯಲು ಪ್ರಾರುಭಿಸುವುದರಿಂದ, ಲತಾಗೃಹದಲ್ಲಿ ಕುಂಡ, ತಟ್ಟೈ 
ಅಫವಾ ಕಸದ ಬಟ್ಟ ಕ್ಟಿಲುಗಳಂತಹ ಸಣ್ಣ ಭಾರಕಗಳಲ್ಲಿ ಬೀಜಗಳನ್ನು ಮೊಳೆಯಲೇರ್ಪಡಿ 
ಸುವುದು ಸಾಮಾಕ್ಯ ವಾಡಿಕೆ. ಸಸಿ ಕೊಳೆಯುವಿಕೆಗೆ ವಿಶಿಷ್ಟವಾಗಿ ಈಡಾಗುವ ಸಸ್ಕ 
ಗಳನ್ನು ಬೆಳೆಸಲು ಸೋಂಕು ರಹಿತವಾಗಿಸಿದ ಮಣ್ಣು ಅಗತ್ಯವಾಗಬಹುದು ಮತ್ತು 
ಮೊಳಕೆ ಹೊರಬೀಳುವ ಹಂತಗಳಲ್ಲಿ ನೀರು ಒದಗಿಶುವಿಕೆಯಲ್ಲಿ ಹೆಚ್ಚಿನ ಗಮನ ಆಗತ್ಯ. 
ನಂತರ ಎಳೆ. ಸಸಿಗಳನ್ನು ಸಸ್ಯ ಪಟ್ಟೆ ಅಥವಾ ಬಟ್ಟಲುಗಳೊಡನೆ ಅಥವಾ ಆವುಗಳು 
ಇಲ್ಲದಂತೆ 2 ರಿಂದ 3 ಅಂಗುಲ ಅಂತರವಿತ್ತು ಮಡಿಗಳಲ್ಲಿ ಕಿತ್ತು ನೆಡಲಾಗುತ್ತದೆ, 
ದ್ವಿದಳಧಾನ್ಯಗಳ ಕಾಯಕ ತುಂಡುಗಳನ್ನು ಅಧ್ಯಾಯ 11ರಲ್ಲಿ ವಿವರಿಸಿರುವಂತೆ 
ವ್ಠೆ ೨ಯಕ್ತಿಕವಾಗಿ ಅಂತರವಿತ್ತು ಪ್ರವರ್ಧನ ಮಾಡಲಾಗುತ್ತದೆ. ಬಹುವಾರ್ಷಿಕ ಹುಲ್ಲು 
ಗಳನ್ನು ನಮಗಿಷ್ಟಬಂದಂತೆ, ಹೆಪ್ಪು ಚೂರುಗಳನ್ನು, ವಿರೋಹಗಳನ್ನು ಅಥವಾ 
ಶಿಫಾವ್ಚಂತಗಳನ್ನು ಬಳಸಿ ಕ್ಲೋನ್‌ ವಿಧದಲ್ಲಿ ಪ್ರವರ್ಧನಗೊಳಿಸಬಹುದು. 

ಪ್ರತಿ ಪೀಳಿಗೆಯಲ್ಲಿ ಬೆಳೆಸಿದ ಸಸ್ಯಗಳ ಸಂಖ್ಯೆಯನ್ನು ಅಧ್ಯಯನದ ಗುರಿಯಿಂದ 
ನಿರ್ಧರಿಸಲಾಗುತ್ತದೆ. ಸಾಮಾನ್ಯವಾಗಿ ಅದು 10 ರಿಂದ 50ರ ವರೆಗೆ ಅಂತರ ಪಡೆ 
ದಿರಬಹುದು. ಹೊಲದಲ್ಲಿ ಕಿತ್ತು ನೆಡುವಿಕೆಯನ್ನು ವಸಂತ ಅಥವಾ ಕ್ಷಿಪ್ರ ಮಾಫಿಯಲ್ಲಿ 
ಪರಿಸ್ಥಿತಿ ಮತ್ತು ಸಂಬುಧಪಟ್ಟ ಪ್ರಭೇದಗಳಿಗನುಸಾರವಾಗಿ ಮಾಡಬಹುದು. ಬೆಳ 
ಪಣಿಗೆಯ ಪ್ರಥಮಹಂತಗಳಲ್ಲಾದರೂ ಯಾಂತ್ರಿಕ ವ್ಯವಸಾಯವನ್ನು ಸಾಧ್ಯವಾಗಿಸಲು 
ತ6 ರಿಂದ 42 ಅಂಗುಲ ಅಂತರಸಾಲುಗಳಲ್ಲಿ ಸಸ್ಯಗಳಿಗೆ 1 ರಿಂದ 2 ಅಡಿ ಅಂತರ 
ಕೊಡಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಸಸ್ಯಗಳು ಸಾಲುಗಳ ನಡುವೆ ಮತ್ತು 


608 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಸಾಲಗಳಲ್ಲಿ ಕಡಮೆ ಅಂತರವಿರುವ ಸಮೀಪ ಅಂತರ ಪಡೆದಿರಬಹಂದು. ತೀವ್ರಗತಿ 
ಯಲ್ಲಿ ಬೆಳೆಯುವ ಮತ್ತು ಹರಡುವ ಪ್ರಭೇದಗಳು ಸಮಂಜಸ ಸಸ್ಯಸಾರೂಪ್ಯವನ್ನು 
ಉಳಿಸಿಕೊಳ್ಳಲು 6 ರಿಂದ 8 ಅಡಿಯ ಅಂತರ ಬೇಕಾಗಬಹುದು. 


ಹೊಲಪರಿಸ್ಥಿ ತಿಗಳಲ್ಲಿ, ಒಂದರೊಡನೊಂದು ಸಮಂಜಸ ಸ್ಪರ್ಧೆ ಹೊಂದಿರುವಂತೆ 
ಪ್ರಭೇದಗಳ ಅಥವಾ ವಿಭೇದಗಳ ಏಕಸಸ್ಕಗಳು ಏರ್ಪಡಿಸಬಲ್ಲ ಅಂತರ ಸಸ್ಯ ನೆಡು 
ವಿಕೆಯ ತಂತ್ರವೊಂದನ್ನು ಕೆಲ್ಲರ್‌ (1946) ವಿವರಿಸಿದ್ದಾನೆ, ಅಗತ್ಯವಾದಂತಹ 
ಅಂತಃ ಅಥವಾ ಅಂತರ್‌ಪ್ರಭೇದ ಸ್ಪರ್ಧೆ ಏರ್ಪಡಿಸಲು, ಪ್ರತಿಸಸ್ಮವೂ ಇತರ ಸದೃಶ 
ಸಸ್ಮಗಳಿಂದ ಸುತ್ತುಗಟ್ಟಿರಂವ ರೀತಿಯಲ್ಲಿ ನೆಡಲಾಯಸ. ಈ “ಅಂತರಶ್ಚರ್ಧೆ ವಿನ್ಯಾಸ” 
ವನ್ನು ಒಂದು ಮೂಲಮಾನದ 7 ಸಸ್ಯಗಳಷ್ಟರ ಮಟ್ಟಿಗಿನ ಸಂಖ್ಯೆ ಸೂಚಿಸಲಾಯ್ತು. 
ಇವುಗಳನ್ನು ಅಷ್ಟೇ ಸಂಖ್ಯೆಯ ಪ್ರಭೇದಗಳಿಂದ ಅಥವಾ ಪ್ರಭೇದಗಳೊಳಗಿನ ಪೀಳಿಗೆ 
ಗಳಿಂದ ಪಣೆಯಲಾಯ್ತು. . 

ಸಾಲುಸಸಿಗಳನ್ನು, ಆಲ್ಫಾಲ್ಫಾ ಮತ್ತು ಟಿಮೋತಿಗಳಂತಹ ಹರಡುವ ವರ್ತನೆ 
ಯಲ್ಲಿ ಕಡಮೆ ಚೈತನ್ಯದ ಪ್ರಭೇದಗಳು ಆಥವಾ ಆಗಾಗ್ಲೆ ಅಧಿಕ ಆಕ್ರಮಣಕಾರಿ ಸಸ್ಕ 
ಗಳಿಗೆ ಮಾಡಬಹುದು. ಸಾಲುಗಳು ಏಕ ಅಥವಾ ಬಹುಸಂಖ್ಯೆಯವಾಗಿರಬಹುದು 
ಮತ್ತು 3 ರಿಂದ 5 ಸಾಲು ತಾಕುಗಳಲ್ಲಿ 8 ರಿಂದ 24 ಅಂಗುಲ ಅಂತರವಿತ್ತು ಬಿತ್ತ 
ಬಹುದು, ತಾಕುಗಳ ನಡುವೆ ಅಧಿಕ ಅಂತರಚಿಸಬಹುದು, ಸಾಲುಗಳ ನ್ನಿಳದಲ್ಲಿ 
15 ರಿಂದ 30 ಅ ಭಿನ್ನತೆಯಿರುತ್ತದೆ. 

ಹೆಚ್ಚು ಬೀಜ ದೊರಕುವಲ್ಲಿ ಮತ್ತು ಹೊಲಸ್ಥಿತಿಗಳ ಅನುರೂಪತೆಯನ್ನು ಅತಿ 
ಸಮೀಪವಾಗಿ ಆಚರಿಸಲಿಚ್ಛೈಸುವಲ್ಲಿ ತಾಕುಗಳಿಗೆ ಕೈಯಿಂದ ಅಥವಾ ಯಂತ್ರದಿಂದ ಎರಜೆ 
ರಾಶಿಬಿತ್ತನೆ ಏರ್ಪಡಿಸಬಹುದು. ಅಂತಹ ತಾಕುಗಳು 3/5 ರಿಂದ 1030 ಅಡಿ 
ಗಳ ವ್ಯತ್ಕಾಸ ಪಡೆದಿರುತ್ತವೆ. ಪರೀಕ್ಷೆಯು ಮುಂದುವರಿದ ಹಂತಗಳಲ್ಲಿ 1/40 
ಎಕರೆವರೆಗಿರಬಹಂದಾದ ದೊಡ್ಡ ತಾಕುಗಳಲ್ಲಿ ಬೆಳೆಸಬಹುದು. ಸಾಮಾನ್ಯವಾಗಿ 
ಪ್ರತೀಕರಣಗಳಂ 3 ರಿಂದ 6ರ ವರೆಗಿನ ಅಂತರ ಪಡೆದಿರುತ್ತವೆ. 


ದ್ವಿದಳಧಾನ್ಯಗಳು ಮತ್ತು ಹುಲ್ಲುಗಳನ್ನು ಸಾಮಾನ್ಯವಾಗಿ ಸಂಯೋಜನೆಗೊಳಿಸಿ 
ಬೆಳೆಸುವುದರಿಂದ, ಮಿಶ್ರಣಗಳಲ್ಲಿ ಅನೇಕ ವಿಧ ಪೀಳಿಗೆಗಳನ್ನು ಪರೀಕ್ಷಿಸುವುದಂ ಅಪೇಕ್ಷಿತ 
ವೆಂದು ಭಾವಿಸಲಾಗಿದೆ. ಎಲ್ಲಿ ಕಾಯಕ ಪ್ರವರ್ಧನೆ ಸಾಧ್ಯವೋ ಅಲ್ಲಿ ಏಕಸಸ್ಯಗಳನ್ನು 
ಪ್ರತಿನಿಧಿಸುವ ಕ್ಲೋನ್‌ಗಳಿಂದ, ಒಂದು ಹುಲ್ಲಿನ ಅಥವಾ ದ್ವಿದಳಧಾನ್ಯಗಳ ಸಣ್ಣತಾಕನ್ನು 
ಸ್ಟಾಪಿಸಬಹುದು. ನಂತರ, ಅದು ಆವಶ್ಯಕವೆಂದೆನಿಸಿದಲ್ಲಿ ದ್ವಿದಳಧಾನ್ಯ ಆಥವಾ 
ಹುಲ್ಲಿನ ಮೇಲು ಬಿತ್ತನೆ ಮಾಡಬಹುದು. ಇಲ್ಲದಿದ್ದಲ್ಲಿ ಸಂಬಂಧಪಟ್ಟ ಮುಖ್ಯ 
ಪ್ರಭೇದಗಳ ತಾಕಿನಲ್ಲಿ ಆಂಶಿಕ ಮೇಲು ಬಿತ್ತನೆ ಮಾಡಿ, ಎರಡನೆಯ ಉಪಾಂಗದ ಇರವು 


ಮೇವು ಬೆಳೆಯ ಅಭಿವೃದ್ಧಿ 609 


ಅಥವಾ ಇಬ್ಬದಿರುವಿಕೆಯನ್ನು ವೀಕ್ಷಿಸಲು ಒಂದು ಸೀಳುತಾಕು ವಿನ್ಯಾಸ ಪಡೆಯ 
ಬಹುದು. 


ಕೆಂಟಕಿ ನೀಲಿಹುಲ್ಲಿನ 81 ಆಯ್ಕೆಗೊಂಡ ಸಸ್ಯಗಳ ಇಳುವರಿ ಮತ್ತು ವರ್ಧನ 
ಚರ್ಯೆಯನ್ನು ಹೋಲಿಸಲು ಮೆಯರ್ಸ್‌ ಮತ್ತು ಗಾರ್ಬರ್‌ (1942) ಕ್ಲೋನ್‌ ತಾಕು 
ಗಳನ್ನು ಒಳಸಿದರು. ಲತಾಗೃಹದಲ್ಲಿ ಸಸ್ಯಗಳನ್ನು ಕಾಯಕವಾಗಿ ಹೆಜ್ಚಳಗೊಳಿಸಲಾಯ್ತು, 


ವಂತ್ರು ಬೇರು ಮಡಿಗಳಲ್ಲಿ "ಬಿಡಿಸಿರುವ ಅವುಗಳನ್ನು ಒಂದರಿಂದ ಮೂರು ಪಿಳ್ಳೆಗಳಿರು 
ವಂತೆ ಬೇರ್ಪಡಿಸಲಾಯ್ತು. ತಾಕುಗಳು 3 , 7 ಅಡಿ ಗಾತ್ರದವಾಗಿದ್ದು. ಅದರಲ್ಲಿ ಸಸ್ಯ 
ನಡುವೆ 7 ಅಂಗುಲ ಅಂತರವಿತ್ತ 4 ಪ್ರತೀಕರಣಗಳನ್ನು ಬಳಸಲಾಯ್ತು. ಕಿತ್ತುನೆಡುವ 
ಸ್ನಲ್ಪಮುಂಚೆ, ಪೂರ್ಣ ಪ್ರದೇಶದಲ್ಲಿ ಬಿಳಿಕ್ಲೊ ವರ್‌. ಬೀಜ ಬಿತ್ಕಲಿಂಯ್ತು. ಮೊದಲ 
ಮತ್ತು ಎರಡನೆಯ ವರ್ಷ ತಾಕುಗಳನ್ನು ಕತ್ತರಿಸಲಾಯ್ತು ಹಾಗೂ ಮೂರನೆಯ 
ವರ್ಷ ಅವುಗಳನ್ನು ಇಳುವರಿಗಾಗಿ ಕೊಬು. ಮಾಡಲಾಯ್ಕು. ಇಳುವರಿಯಲ್ಲಿ 
ಕ್ಲೋನ್‌ಗಳ ನಡುವೆ ಗಮನಾರ್ಹ ವ್ಯತ್ಯಾಸಗಳನ್ನು ಕಾಣಲಾಬಬ್ರ. ಕೆಲವು ಉನ್ನತ 
ಆಯ್ಕೆಯ ಕ್ಲೋನ್‌ಗಳಿಗೆ ಹೊರತು ಪೂ ವಿಧಾನ ಅತ್ಯಧಿಕ ವೆಚ್ಚದ್ದೈಂಯ ಭಾವಿಸ 
ಲಾಯ್ತು. ಬಿಳಿಕ್ಸೋವರ್‌ ಸಸ್ಯಗಳ ಬಿಲೆಕಟ್ಟುವಿಕೆಯನ್ಲಿ ಅಟ್‌ ವುಡ್‌ ಮತ್ತು ಗಾರ್ಬ 
(1942) ತುಲನ ಬಿಧಾನಗಳನ್ನು ಬಳಸಿದರು. 
ಅಂತರವಿತ್ತ ಒಟ್ಟುಪಾತಿಗಳು ಮತ್ತು ರಾಶಿಬಿತ್ತನೆಯ ಹೊಲ ತಾಕುಗಳಲ್ಲಿನ 
ಸಸ್ಯಗಳಾಗಿ, ನೀಳಿ ಹಂಬು ವಏಿಭೇದಗಳ ವರ್ತನೆಯ ಹೋಲಿಕೆಗಳನ್ನು ಅಸಲ್‌ಗ್ರೆನ್‌ 
ಮತ್ತಿತರರು (1945) ಮಾಡಿದರು. ಒಟ್ಟುಪಾತಿಯಲ್ಲಿ ಅಂತಿರವಿತ್ತ ಸಸ್ಯಗಳಾಗಿ 


ಪೀಳಿಗೆಗಳ ಮತ್ತು ಬಿತ್ತನೆ ತಾಕಿನಕ್ಷೆರುವವುಗಳ ನಿರೀಕ್ಷಿತ ಇಳುಐರಿಗಳ ನಡುವೆ ಆತ್ಯಲ್ಪ 
ಅಥವಾ ಯಾವ ಸಂಬಂಧವೂ ಇರಲಿಲ್ಲ. ಅಂಶರವಿತ್ತ ಸಸ್ಯಗಳ ನಿರ್ವಹಣೆ ತಾಕಿನಲ್ಲಿನ 


ವರ್ತನೆಯ ಒಂದು ಉತ್ತಮ ಒರೆಗಲ್ಲು ಅಲ್ಲವೆಂದು ನಿರ್ಧರಿಸಲಾಯ್ತು. 


ತಿ9 


ಅಧ್ಯಾಯ 17 
ಇತರ ಅನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಅಭಿವೃದ್ಧಿ 


ಪ್ರತಿಯೊಂದು ಮುಖ್ಯ ಬೆಳೆಸಸ್ಯದ ತಳಿಅಭಿವೃದ್ಧಿಯನ್ನು ಅತಂತ ವಿಶದವಾಗಿ 
ಚರ್ಚಿಸುವುದು ಅನಾವಶ್ತ ಕವೆಂ ದು ಕಂಡುಬರುತ್ತದೆ. ಹಾಗಿದ್ದರೂ ಸಮಸ್ಯೆಗಳ ವಿಶಿಷ್ಟ 
ವಿಧಗಳಾಗಿ ವೃದ್ಧಿ ಪಡಿಸಿರುವ ಕೆಲವು ಸೂತ್ರಗಳು ಮತ್ತು "ವಿಧಾನಗಳು ಸಸ್ಯತಳಿಅಭಿ 
ದ್ವಿ ಅಭ್ಯರ್ಥಿಗೆ ಸ್ವಾರಸ್ಯಕರವಾಗಿರುತ್ತದೆ ಸಕ್ಕ ರೆ ಬೀಟ್‌, ಕಬ್ಬು, ರೈ, ಸೂರ್ಯ 
ಕಾಂತಿ ತಿಗಳು, ಈರುಳ್ಳಿಗಳು ಮತ್ತು ಎಲೆಕೋಸ ಸುಗಳೆ ಈಗ ಬಳಕೆಯಲ್ಲಿರುವ ಕೆಲವು 
ತಳಿಅಭಿವೃದ್ಧಿ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ವಿಮರ್ಶಿಸಲಾಗುತ್ತದೆ, 


ಸಕ್ಕರೆ ಬೀಟ್‌ಗಳು 
ಸಕ್ಕರೆ ಬೀಟ್‌ಗಳ ತಳಿಅಭಿವೃದ್ಧಿ ಸಾಮಾನ್ಯ ವಿಮರ್ಶೆಗಳನ್ನು ಕೂನ್ಸ್‌ (1936) 


ಮತ್ತೂ ಜಾನ್ಸನ್‌ (1952) ಮಾಡಿದ್ದಾ ರೆ. ಅಮೆರಿಕ ಸಂಯುಕ್ತ ಸಂಸಾ ನಗಳಲ್ಲಿ ಈ 
ಬೆಳೆಯ ಶಳಿ ಅಭಿವೃ ದ್ಧಿ ಕಾರ್ಯ ಕ್ರಮದ ಅಭಿವೃದ್ಧಿಯು, ರೋಗ ಪ್ರತಿರೋಧ, 
ಹೊಂದಾಣಿಕೆ ಮತ್ತು ಉತ್ಪನ್ನಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡಂಹಿಡಿಯಲು ಸಸ್ಯತಳಿ 
ಅಭಿವೃ ದ್ಧಿ ಸೂತ್ರ ಗಳ ಆ ಅನ್ವಯದ ಒಂದು ಅತ್ಯುತ್ತ ಮ ಸೃಷ್ಟೀಕರಣ. ಸಹಕಾರಿಕಾರ್ಯ 
ನಿರ್ವಹಣೆಯಲ್ಲಿ ಕೈಗಾರಿಕೆ ಮತ್ತು ರಾಜ್ಯ ಹಾಗೂ ಸಂಯುಕ್ತರಾಜ್ಯ ನಿಯೋಗಗಳ 
ಸಮರ್ಥ ತೆಯನ್ನು ಸ್‌ 'ಷ್ಟಪ ಡಿಸುತ್ತ ದೆ. 

ಚರಿತ್ರೆ; ಬೀಟ್‌ಗಳಿಂದ ಸಕ್ಕರೆ ಹೊರ ತೆಗೆಯುವಿಕೆ ಹೆಚ್ಚು ಲಾಭದಾಯಕ 
ವಾಗಿಸಲು ತಳಿಅಭಿವೃದ್ಧಿಯ ಅವಶ್ಯಕತೆಯನ್ನು ಆರ್ಚರ್‌ ಗುರುತಿಸಿದ ಸುಮಾರು 
1809ರ ಪ್ರಾರಂಭಧಿಂದಲೂ ಸಕ್ಕ ರೆ ಬೀಟ್‌ ತಳಿಅಭಿವೃದ್ಧಿ ಯುರೋಪಿನಲ್ಲಿ ಒಂದು 
ದೀರ್ಫ್ಥ ಚರಿತ್ರೆ ಪಡೆದಿತ್ತು, ಫ್ರಾನ್ಸ್‌ನಲ್ಲಿ. ಸಸ್ಯಗಳ ಬೆಲೆಕಟ್ಟುವಿಕೆಯ ಒಂದು ವಿಧಾನ 
ವಾಗಿ ಪೀಳಿಗೆ ಪರೀಕ್ಷೆ ಸೂತ್ರಗಳ ರಚನೆಯ ಕೀರ್ತಿ ವಿಲ್‌ಮೋರಿನ್ಸ್‌ರಿಗೆ ಸಲುತ್ತದೆ. 
ಇದು ಹೆಚ್ಚಾಗಿ, ಸಕ್ಕರೆ ಆಂಶಕ್ಕಾಗಿ ವೃಯುಕ್ತಿಕ ಬೀಟ್‌ಗಳ ಹೀಳಿಗೆ ಪರೀಕ್ಷೆ ಆಧಾರ 
ವಿರುವ, ಗುಂಪು. ಅಯ್ಕೆ ಯೋಜನೆಯ ಒಂದು ಮಾರ್ಪಾಟು. ಹೀಗೆ "ಮಾತೃತಳಿ' 
ಆಯ್ಕೆವಿಧಾನ ಉತ್ಸನ್ನವಾಯ್ತು. 

ಅತ್ಯಂತ ಪ್ರಬಲವಾದ, ವಹನಗೊಳ್ಳುವ ಒಂದಂ ನಂಜುರೋಗದಿಂದಾದ ಆಗ್ರ 
ಸುರಳಿ ಮತ್ತು ಸರ್ಕೋಸ್ಪೋರಾ ಎಲೆ ಚುಕ್ಕೆಗಳಂತಹ ರೋಗಗಳು ಅಮೆರಿಕ ಸಂಯುಕ್ತ 


ಇತರ ಆನ್ಕಪರಾಗಸ್ಪರ್ಶ ಸಸ್ಯಗಳ ತಳಿಲಭಿವೃದ್ಧಿ 611 


ಸಂಸ್ಥಾ ನಗಳಲ್ಲಿನ ಸಕ್ಕರೆ ಬೀಟ್‌ ತಳಿಅಭಿವೃದ್ಧಿ ಕಾರ್ಯಕ್ರಮ ಅಭಿವೃದ್ದಿಗೆ, ಹೆಚ್ಚಿನ 
ಪ್ರಭಾವ ಬ ಬೀರಿದೆ. ಅಗ್ರಸುರುಳಿಯ ಜ್‌ ಸಂಬಂದದ ಕಂಡ 
ವಿಮರ್ಶಿತವಾಯಿತು. ಸರ್ಫೋಸ್ಟೊ ೇರಾ ಎಲೆಚುಕ್ಕೆ ಪ ಎ ಭಕ್ಕಾಗಿ ತಳಿಅಭಿವೃದ್ಧಿ 
1925ರಲಿ ಪ್ರಥಮವಾಗಿ ಗಮನ ಪಡೆಯಿತು. 

₹್‌ಃ ಇ 

ಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಸಕ್ಕರೆ ಬೀಟ್‌ ಉತ್ಪಾದನೆಗೆ ಸಂಬಂಧಿಸಿದಂತೆ 
ಸುಮಾರು 1935ರವರೆವಿಗೂ ಬರ್ದುನಿಯಿಲ್ಲಿ ಉತ್ಪನ್ನವಾದ 
ದಿಂದ ಹಡಗಿನ ಮೂಲಕ ಪಡೆದ ಬೀಜದಿಂದ ಹೆಚ್ಚು ಕಡಮೆ ಪೂರ್ಣವಾಗಿ ಬೆಳೆಸಲಾಗು 


ಕ್ರ ವ ತ್ಯಾ ಎ ಪ ಹಾದ ಳೆ ಅ” ನ 
ತ್ತಿತ್ತು. ಅಮೆರಿಕ ಸಂಯುಕ್ತ ಸುಸ್ಥಾನಗಳಕ್ಷನ ಅಗತ್ಯತೆಯ ಕಡೆಗೆ ನಿರ್ದಿಷ್ಟ ಗಮನ 


ಎಟ್ಟ್ಟ ತಳಿಆಭಿವೃದ್ಧಿ ಮತ್ತು ಬೀಜೋತ್ಪಾದನೆ ಕಾರ್ಯಕ್ರಮ ಆಗತ್ಯದಾಗುವುದು 

ಅನಿಮಾರ್ಯವಾಯ್ತು. ಎದು ಸಬೇಕಾಗಿದ್ದ ರೋಗಸಮ 

ಹೊಣೆಯರಾಯಿತು. ಸುರುಳಿ ಆಗ್ರಕ್ಕೆ ಪ್ರತಿರೋಧ ಪಡೆದ ಪುಥಮ ವಾಣಿಜ್ಯ ತಳಿ, 

ಯು. ಎಸ್‌. ನಂ, ಸನ್ನು 1929ರಲ್ಲಿ ಅಭಿವೃ ಓದ್ಧಿಪಡಿಸಲಾಯ್ತು ಮತ್ತು 1934ರಲ್ಲಿ 
ಡೆ 


ಮೊದಲ ಬಾರಿಗೆ ವ್ಯಾಪಕವಾಗಿ ಬಳಸಲಂಯ್ತು. ಆ ಸಮಯದಿಂ 


ತ 
( 

ಗ 

(ಫಿ 

( 

ಗಗಿ 

ಕ್ಕ 

ಬ್ದ 
€1% 3 


ಇತರ ಗುರಿಗಳು, ಏಕ ಬೀಜ ತ 
ಅಥವಾ ಮೊದಲನೆಯ ವರ್ಷ ಬೀಜಕಾಂಡ ಉತ್ಪಾದನೆಯ ಪ್ರತಿರೋಧ, ಬೇರು 
ವರ್ಧನೆಯ ಕ್ಷಿಪ್ರತೆ, ಒಳಿಸಹಿಷ್ಣುತೆ, ಕಡಮೆ ಉಷ್ಣಾಂಶದಲ್ಲಿ ಬೀಜ ಮೊಳೆತ ಶಕ್ತಿ. 
ಶೇಖರಣೆ ಕೊಳೆ ಪ್ರತಿರೋಧ ಮತ್ತು ಯಾಂತ್ರಿಕ ಕೊಯ್ಲು ಹಾಗೂ ನಿರ್ವಹಣೆಗೆ 
ಹೊಂದಾಣಿಕೆ. 

ತಳಿಅಭಿವೃದ್ಧಿ ಕಾರ್ಯಕ್ರಮಕ್ಕೆ ' ಸಂಬಂಧಿಸಿದಂತಹ ತಳಿಯ ಉತ್ಪಾದನೆಯ 
ಒಂದು ಮುಖ್ಯ ಸ ಆ ಅಭಿವೃದ್ಧಿ ಪಡಿಸಿದ ಮತ್ತು ಅಧಿಕ ಅರ್ಥಿಕ ಬೇಜೋತ್ಪಾದನೆ 
ವಿಧಾನ, ಓವರ್‌ಪೆಕ (1928)ನ ಆಧ್ಯಯನಗಳ ವರದಿ ಮತ್ತು ನಂತರದ ಸಕ್ಕರೆ 
ಬೀಟ್‌ ಸಸ್ಯ ಶರೀರ ವಿಜ್ಞಾನದ ಆನೇಕ ಇತರ ವರದಿಗಳು, ಹೊಲದಲ್ಲಿ ಸಸ್ತಗಳು 
ಚಳಿಗಾಲವನ್ನು ಕಳೆದ ನಂತರ” ವಾಣಿಜ್ಯ ಬೀಜವನ್ನು ಉತ್ಪಾದಿಸುವ ಸಾಧ್ಯತೆಯನ್ನು 
ಸ್ಥಾಪಿಸಿದೆ. ಬೀಜ ಇಳುವರಿ ಮತ್ತು ಸಂತುನೋತ್ಪತ್ಚಿಯ ಪರಿವರ್ಧನೆಯ 
ಪ್ರಭಾವ ಬಿ ನೀರುವ ಘಟಕಗಳ ವ್ಯಾಪಕ ಆಧ್ಮಯನ ಫಲಿತಾಂಶಗಳನ್ನು ಟೋಲ್ಕನ 
(1943) ವರದಿ ಮಾಡಿದ್ದಾನೆ, ಸಕ್ಕರೆ ಬೀಟ್‌ ಎರಡು ವರ್ಷ ಸಸ ಎಗಿದ್ದರೂ 


612 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ನೈರಂತ್ಯ ಭಾಗದಲ್ಲಿ ಮಾಫಿ ಬಿತ್ತನೆಯ ನಂತರ ಮುಂದಿನ ವರ್ಷದಲ್ಲಿ ಅತ್ಯುತ್ತಮ 
ಬೀಜೋತ್ಪಾದನೆ ಪಡೆಯಲಾಗುತ್ತದೆ. ಇತರವುಗಳನ್ನೊಳಗೊಂಡಿದ್ದರೂ ಕೂಡ, 
ಇದಕ್ಕೆ ಉಷ್ಣಾಂಶ ಮತ್ತು ಬೆಳಕು ಪ್ರತಿಕ್ರಿಯೆಗಳು ಅತಿ ಮುಖ್ಯವಾದ ಘಟಕಗಳಿೆಂದು 
ಕಂಡುಬಂದಿದೆ. 

ತಳಿ ಅಭಿವೃದ್ಧಿ ವರ್ತನೆ ಮತ್ತು ವಿಧಾನಗಳು : ಮಾಂಗಲ್‌ಬೀಟ್‌, ತೋಟ 
ಬೀಟ್‌ ಮತ್ತು ಸ್ವಿಸ್‌ ಚಾರ್ಡ್‌ಗಳನ್ನೊಳಗೊಂಡ, ಸಕ್ಕರೆ ಬೀಟ್‌ ಬೀಟಾ ವಲ್ಗಾರಸ್‌ನ 
ಒಂದು ಉಪಪ್ರಭೇದ ಸಕ್ಕರೆ ಬೀಟ್‌ ಅಭಿವೃದ್ಧಿಯಲ್ಲಿ ಸ್ವಲ್ಪ ಗಮನ ಪಡೆದಿರುವ 
ಬೀಟಾದ ಕಾಡು ಪ್ರಭೇದಗಳಲ್ಲಿ ಸಕ್ಕರೆ ಬೀಟ್‌ನಂತೆಯೇ (27 ಎ18) ವರ್ಣತಂತು 
ಸಂಖ್ಯೆ ಪಡೆದಿರುವ ಬಿ. ದೂ೦ರಿಟಿದತಾ, ಬಿ, ಪ್ರೊಕಂಬೆಣ್ಸ್‌ ಮತ್ತು ಬಿ. ಲೋಮೋಟೋ 
ಗೋನಾಗಳೂ ಮತ್ತು ಬ. ಟ್ರೆಗೈನಾ (27೬54) ಸೇರಿವೆ. ಸಕ್ಕರೆ ಬೀಟ್‌ ಸಾಮಾನ್ಯ 
ವಾಗಿ ಅನ್ಯಪರಾಗಸ್ಪರ್ಶದವೂ ಮತ್ತು ಆತ್ಯಧಿಕ ಸ ಶ್ವಯಂಬಂಜೆತ್ವದವಾಗಿದ್ದರೂ, 
ಅಂತಃಸಂಕರಣ ಸಾಧ್ಯವಾಗಿದೆ ಹಾಗೂ ಸ್ವಫಲವತ್ತತೆಯ ತಳಿಗಳನ್ನು ಪಡೆಯಲಾಗಿದೆ, 
ಸ್ವಫಲವತ್ತತೆಗೆ ಕಾರಣವಾದ ಒಂದು 5£ ವಂಶವಾಹಿಯ ಇರವು ಮತ್ತು ರಿಕ್ಕ ತೆಯನ್ನು 
ಓವನ್‌ (1942) ವಿವರಿಸಿದ್ದಾನೆ. ಮುಂದೆ ವಂಶವಾಹಿಯ ಅಂಕಿತವನ್ನು ಇಗೆ ೫ 
ಎಂದು ಬದಲಿಸಲಾಯ್ತು. 

ಸಕ್ಕರೆ ಬೀಟ್‌ನಲ್ಲಿ ವಂಶವಾಹೀಯ ಮತ್ತು ಜೀವದ್ರವ್ಯವಂಶವಾಹೀಯಂ ಬಂಜೆತ್ವ 
ಗಳೆರಡನ್ನೂ ವರದಿ ಮಾಡಲಾಗಿದೆ. ಹಾಗೂ ಪರಿಸರ ಸ್ಥಿತಿಗಳು ಅದರ ಮೇಲೆ ಪ್ರವುಖ 
ಪರಿಣಾಮ ಬೀರುತ್ತವೆಂದು ತೋರ್ಪಡಿಸಲಾಗಿದೆ. ಈ ಎರಡು ವರ್ಣವಂಶವಾಹಿ 56 
227ಳನ್ನು ಯುಗ್ಕವಿಕಲ್ಪಿಗಳೆಂದು ಸೂಚಿಸುವ ವಿವಿಧ ಮೇಲು ಬರಹಗಳಿಂದ ಓವನ್‌ 
ಮೂಲತಃ ಹೆಸರಿಸಿದ್ದ. ಕೋಶದ್ರವ್ಯಕ ಗಂಡುಬಂಜೆತ್ವ ಕಂಡುಬಂದಾಗ, ಆತ ಅದನ್ನು 
2೫72 ಗೆ ಮಾರ್ಪಡಿಸಿ $ ಅನ್ನು ಬಂಜೆತ ತೆ ಕೋಶದ್ರವ್ಯಕ್ಕೆ ಮತ್ತು 1 ಅನ್ನು 
ಸಾಮಾನ್ಯದವಕ್ಕೆ ಬಳಸಿದ. ೫, ಹೋಲಿಕೆಯಲ್ಲಿ ಹಳೆಯ 8ಗೆ ಸಮನಾಗಿತ್ತು. ಆದ್ದರಿಂದ 
ಹಳೆಯ ಆಧಾರದ ಮೇಲೆ ಅದನ್ನು 5೭ ಎಂದು ನಮೂದಿಸಬಹುದು. ಒಂದು 
ಸ್ವಫಲವತ್ತತೆಯಂ ವಂಶವಾಹಿ 5/ , 52 ಅಥವಾ ೫ನ ಒಂದು ಯುಗ್ಕವಿಕಲ್ಪಿ. ೫ 
ಮತ್ತು 7 ಘಟಕಗಳು ದ್ವಿಪ್ರತೀಯಕ ಸ್ವತಂತ್ರ ಸರಣಿಗಳು. ಸ್ವಫಲಮ್ಪತೆ ಘಟಕ, 
೫ ಸರಣಿಯ ಪರಿಮಿತಿಗೊಳಪಟ್ಟಿದೆ. ಆದರೆ ಅಂತಹುದೇ ಒಂದು 7 ಸರಣಿಯಲ್ಲೂ 
ಇರಬಹುದು. 

1945ರಲ್ಲಿ ಓವನ್‌ ಕೋಶದ್ರವ್ಯಕ ಮತ್ತು ತಳೀಯ ರಿಕ್ಚತೆಯನ್ನು ಈ ಕೆಳಗಿ 
ನಂತೆ ವರದಿ ಮಾಡಿದ್ದಾನೆ; * 

ಎರಡು ವಿಧಗಳ ಕೋಶದ್ರಷ್ಯ, ಪುಂನಿಷ್ಠಲತ್ವಕ್ಕೆ 5 ಮತ್ತು ಸಾಮಾನ್ಯದವಕ್ಕೆ 
ಗಳನ್ನು ಹಾಗೂ ಎರಡು ಮೆಂಡಲ್‌ನ ಘಟಕಗಳು . ಮತ್ತು 2ಗಳನ್ನು ಭಾವಿಸಿ 


ಇತರ ಆನ್ಯಪರಾಪಸ್ಟರ್ಶ ಸಸ್ಕಗಳ ತಳಿಅಭಿವೃದ್ಧಿ 613 


ಕೊಂಡಲ್ಲಿ, ವಿಪರ್ಯಯ ಸಂಕರಗಳಲ್ಲಿ ಗಣನೀಯ ವ್ಯತ್ಯಾಸಗಳನ್ನೊಳಗೊಂಡು ಬಹು 
ಹೆಚ್ಚಿ ನ ನಿದರ್ಶನಗಳು ಈ ಕೆಳಗಿನ ಪುಂನಿಷ್ಠಲತ್ವದ ಮತ್ತು ಭಿನ್ನಯುಗ್ಮಜ ಅರ್ಥ 
ಪುಂನಿಷ್ಠಲತ್ವ ಬೀಟ್‌ಗಳನ್ನು ಸೂಚಿಸುತ್ತದೆ. 
5:%22-ಪೂರ್ಣ ಪುಯಿಷ್ಟ ಲತ್ವ 
520೩2೭ (ಅಥವಾ 5/0(72) ಅರ್ಥ ಪುಂದಿಷ್ಟಲತ್ವ ಸಾಮಾನ್ಯವಾಗಿ 
ಚೈತನ್ಯದಾಯಕ ಪರಾಗರಹಿತವಾದವು. 
52(%72-ಅರ್ಧಪುಂಿಷ್ಟ ಲತ್ವ, ಸಾವರಾನ್ಯವಾಗಿ ಸ್ವಲ್ಪ ಚೈತನ್ಯದಾಯಕ 
ಪರಾಗ ಪಡೆದಿರುವುದಂ. ಕೆಲವು ಸಲ ಸಾಮಾನ್ಯ ಉಭಯಂ 
ಲಿಂಗಿಗಳಿಂದ ಬೇರ್ಪಡಿಸಲಾಗದ್ದು. 
ವಿಶೇಷ ಸಂದರ್ಭಗಳಲ್ಲಿ ಫಲಿತಾಂಶಗಳನ್ನು ಈ ಎರಡು ಘಟಕ “ಉಹಾಧಾರದಿಂದ 
ಪೂರ್ಣವಾಗಿ ವಿವರಿಸಲಾಗಿಲ್ಲ. ಇದು ಎರಡಕ್ಕಿಂತ ಅಧಿಕ ಮೆಂಡೆಲ್‌ ಘಟಕಗಳು ಅರ್ಧ 
ಪುಂನಿಷ್ಠಲತ್ವದ ಅಂತರವನ್ನು ನಿಯಮಗೊಳಿಸಬಹುದೆಂದು ಸೂಚಿಸುತ್ತದೆ. 
ಓವನ್‌ನ ಮುಂದಿನ ವರದಿಗಳು (1948, 195೧, 1952) ಕೋಶದ್ರವ 
ಮತ್ತು ವ: ಶವಾಹಿಗಳ ಸಂಬಂಧಿಗಳನ್ನು ವಿಶದವಾಗಿ ವಿವರಿಸಿತು ಮತ್ತು ತಳಿಅಭಿವೃದ್ಧಿ 
ಯಲ್ಲಿ ಬಂಜೆತ್ವದ ಎರಡು ವಿಧಗಳ ಬಳಕೆಯ ಸಮಸ್ಯೆಗಳು ಹಾಗೂ ವಿಧಾನಗಳನ್ನು 
ಸೂಚಿಸಿತು. ಸಮಸ್ಯೆಗಳು ಮುಸುಕಿನ ಜೋಳದಲ್ಲಿರುವವಕ್ಕೆ ಸಾಮಾನ್ಯವಾಗಿ ಸಾದೃಶ 
ವಾಗಿವೆ, ಬೀಟ್‌ಗಳಲ್ಲಿ ಹಿಂಜರಿತದ ಪ್ರಂನಿಷ್ಠಲತ್ವ ವಂಶವಾಹಿಗಳು ಆಗಿಂದಾಗ್ಗೆ 
ಉಂಟಾಗುತ್ತವೆಂದೂ ವಂತ್ತು ಅವುಗಳು ಹಾಗೂ 5/ನಂತಹ ಅವುಗಳ ಯುಗ್ಕವಿಕಲ್ಪಿ 
ಗಳು, ಅಂತಃಸಂಕರ ಮತ್ತು ಹಿಂಸಂಕರಗಳಂತಹ ಮೊದಲ ಹಂತಗಳಲ್ಲಿ ವಿಶಿಷ್ಟ ಉಪ 
ಯುಕ್ತತೆಯವಾಗಬಹುದೆಂದೂ ಓವನ್‌ (1952) ಸೂಚಸಿದನು. ಬಂಜೆತ್ವ ಕೋಶ 
ದ್ರವ್ಯ ಮತ್ತು ಪುಂನಿಷ್ಟಲತ್ವಕ್ಕೆ ಕಾರಣವಾದ ವಂಶವಾಹಿಗಳ ಸಂಯೋಜನೆ 
ಫಲಿತಾಂಶವಾದ ಪುಂನಿಷ್ಫಲತ್ವ, ಹೊಲ ಪ್ರಮಾಣದಲ್ಲಿ ವಿಭೇದಗಳ ಆಥವಾ ತಳಿಗಳ 
ವ್ಯಾಪಕ ಉತ್ಪಾದನೆಗೆ ಸಹಾಯಕವಾಗಬೇಕು. 
ಸಕ್ಕರೆಯ ಎಕರೆ ಇಳುವರಿ ಮೂಲತ: ಸುಕ್ರೋಸ್‌ ಶೇಕಡಾವಾರು, ಬೇರುಗಳ 
ಉತ್ಪತ್ತಿ ಮತ್ತು ಪರಿಶುದ್ಧತೆಗಳ ಒಂದು ಸ್ವಾಭಾವಿಕ ಕ್ರಿಯೆ. ಸುಕ್ರೋಸ್‌ ಶೇಕಡಾ 
ಪಾರು ಪರಿಮಾಣಾತ್ಮಕ ವಿಧದಲ್ಲಿ ರಿಕ್ಕ ವಾಗುತ್ತವೆಂದೂ, ಅದರ ಸಂಕರಣ ಪೀಳಿಗೆಗಳು, 
ಈ ವಿಧದಲ್ಲಿ ತಮ್ಮ ಎರಡು ಜನ್ಮದಾತೃಗಳ ನಡುವೆ ಮಧ್ಯಮವಾಗಿರುವ ಪ್ರವೃತ್ತಿ 
ಯಿರುಪುದೆಂದೂ ಕಲ್‌ಬರ್ಬ್‌ ಸನ್‌ (1942) ನಿರ್ಧರಿಸಿದ. ಮಾತೃ ಬೀಟ್‌ಗಳು ಮತ್ತು 
ಅವುಗಳ ಅಂತಃಸಂಕರ ಫೀಳಿಗೆಗಳ ಸರಾಸರಿಗಳ ನಡುವೆ, ಸುಕ್ರೋಸ್‌ ಶೇಕಡಾವಾರುಗಳ 
ಅತ್ಯಧಿಕ ಗಮನಾರ್ಹ ಸಹಸಂಬಂಧಗಳನ್ನು ಪಡೆಯಲಾಯ್ತು. 
ಸಕ್ಕರೆ ಬೀಟ್‌ಗಳ ಅಂತಃಸಂಕರ ಮಾಡುವುದರಿಂದ ಚೈತನ್ಯ ಕುಂದುವಿಕೆಯನ್ನು 


614 | ದ ಸಸ್ಯ ತಳಿಅಭಿವೃಧ್ಛಿ ವಿಧಾನಗಳು 


ನಿರೀಕ್ಷಿಸಬಹುದೆಂದೂ ಮತ್ತು ಕೆಲವು ಸಂಕರಣ ಸಂಯೋಜನೆಗಳಲ್ಲಿ ಗಣನೀಯ ಸಂಕರಣ 
ಓಜದ ಮಟ್ಟ ತ ಕೂಡ ಸಂಭವಿಸಬಹುದೆಂದೂ ಹಲವು ಅಧ್ಯಯನಗಳು ತೋರಿಸಿಕೊಟಿ ವೆ 
ಸ್ಟೀವರ್ಟ್‌ ವಂತ್ತಿತರರು (1940) ಸಕ್ಕರೆ ಬೀಟ್‌ಗಳ ಇಳುವರಿಯಲ್ಲಿ ಒಂದು ವಿಶಿಷ್ಟ 
ದರ್ಜೆಯ ಸಂಕರಣ ಓಜವನ್ನೂ ಮತ್ತು ಜನ್ಮದಾತ್ಮ ಮಟ್ಟದ ಸಕ್ಕರೆ ಶೇಕಡಾವಾರಂಗಳ 
ರಕ್ಷಣೆಯನ್ನೂ ವರದಿ ಮಾಡಿದ್ದಾರೆ. ಡಾಕ್ಸ್ಪ್ಟೇಟರ್‌ ಮತ್ತು ಸ್ಕುಡರ್ನಾ (1942), 
ಸ್ಟೀವರ್ಟ್‌ ಮುಂತಾದವರು (1946) ಹಾಗೂ ಇತರರು ಅದೇ ರೀತಿಯ 
ಫಲಿತಾಂಶಗಳನ್ನು ವರದಿ ಮಾಡಿದ್ದಾರೆ. ಸಂಕರಣ ಓಜದ ಪರಿಣಾಮ ಮುಖ್ಯವಾಗಿ 
ಬೇರುಗಳ ಇಳುವರಿ ಹೆಚ್ಚಳ ಸ್ವಭಾವದಾಗಿತ್ತು ಮತ್ತು ಸುಕ್ರೋಸ್‌ ಶೇಕಡಾವಾರು 
ಅದರ ಅಲ್ಬ ಪರಿಣಾಮಗಳನ್ನು ಮಾತ್ರ ಸೂಚಿಸಿದವು ಒಂದೇ ಜನ್ಮದಾತೃ ತಳಿಯಿಂದ 
ಪಡೆದ ಮಾತೃ ಆಯ್ಕೆಯ ತೆರವು ಪರಾಗಸ್ಪರ್ಶ ತಳಿಗಳ ಸಂಕರಣಗಳಲ್ಲಿ ಗಣನೀಯ 
ಅಂಶ ಸಂಕರಣ ಓಜ ಉಂಟಾಗಬಹುದೆಂದು ಕೂಡ ಡಾಕ್ಸ್ಟೇಟರ್‌ ಮತ್ತು ಸ್ಕುಡಲ್ನಾ 
(1946) ತೋರಿಸಿಕೊಟ್ಟ ದ್ದಾರೆ. ಚೀಲವನ್ನು ತಟಕ್ಕನೆ ಅಲುಗಾಡಿಸುವ ತಂತ್ರದ 
ಮೂಲಕ ಆಯ್ಕೆಗೊಂಡ ಸಸ್ಯಗಳ ಸಂಕರಗಳನ್ನು ಮಾಡಲಾಯ್ತು ಮತ್ತು ಪರೀಕ್ಷೆಗಾಗಿ 
ಅಂತರ್‌ಕುಟುಂಬ ಸಂಕರಣ ಮೂಲವಸ್ತುಗಳನ್ನು ಪಡೆಯಲು ಬೀಜರಾಶಿಗಳನ್ನು ಒಟ್ಟು 
ಗೂಡಿಸಲಾಯ್ತು. ಅಂತಹುದೇ ಫಲಿತಾಂಶಗಳನ್ನು ಪೀಟರ್‌ಸನ್‌ ಮತ್ತು ಕೋರ್ಮನಿ 
(1950) ಪಡೆದರು. ಮೊದಲನೆಯವನು ಪರೀಕ್ಷಿಸಿದ 25 ಸಂಕರಣಗಳಲ್ಲಿ, ಮೂರು, 
ಎರಡು ಮತ್ತು ನಾಲ್ಕು ಅನುಕ್ರಮವಾಗಿ ಬೀಟ್‌ಗಳ ಎಕರೆ ಟನ್ನು ಇಳುವರಿ, ಸುಕ್ರೋಸ್‌ 
ಶೇಕಡಾವಾರು ಮತ್ತು ಎಕರೆ ಸಕ್ಕರೆ ಉತ್ಪತ್ತಿಗಳಲ್ಲಿ ತಮ್ಮ ಎರಡು ಜನ್ಮದಾತೃಗಳನ್ನೂ 
ಮೀರಿಸಿದ್ದುವು. ಆಯ್ಕೆಗೊಂಡ ಮಾತೃ ತಳಿಗಳು, ಬೀಟ್‌ಗಳ ಇಳುವರಿಯಲ್ಲಿ 
ಜನ್ಮದಾತ್ಮ ತಳಿಗಿಂತಲೂ ಗಮನಾರ್ಹವಾದ ಉತ್ತಮ ಇಳಂವರಿಯನ್ನು ಕೊಡ 
ಲಿಲ್ಲ. ಆದರೆ ಮೂಲತಃ ಎಲೆ ಚುಕ್ಕೆಗೆ ಉತ್ತಮ ಪ್ರತಿರೋಧದಿಂದ ಸುಕ್ರೋಸ್‌ 
ಶೇಕಡಾವಾರಂ ಹೆಚ್ಚಿತೆಂಬುದು ಸಾ ್ವರಸ್ಯಕರ, ೫ ಸಂಕರಣ ಮತ್ತು ಅವುಗಳ ಅಂತಃ 
ಸಂಕರ ಜನ್ಮದಾತ್ಮ ಲಕ್ಷಣಗಳ ಸಂಬಂಧಗಳನ್ನು ಕೋಹ್ಲ್ಲ್ಸ್‌ (1950) ಆಧ್ಯಯನ 
ಮಾಡಿದ, ಸಂಕರಣಗಳ ಇಳುವರಿ ಶಕ್ತಿಯನ್ನು ಜನ್ಮದಾತ್ಮೃ ಮೂಲವಸ್ತುಗಳ 
ಇಳುವರಿ ಆಧಾರದಿಂದ ಮುಂಸ್ಸೂಚಿಸಲಾಗುವುದಿಲ್ಲವೆಂದು.  ನಿರ್ಧರಿಸಲಾಯ್ತು. 
ಸುಕ್ರೋಸ್‌ ಶೇಕಡಾವಾರು, ಶುದ್ಧ ತೆ. ಮತ್ತು ಬೇರಿನ ನುಣುಪು ಸುಮಾರಾಗಿ 
ಎರಡು ಜನ್ಮದಾತೃಗಳ ನಡುವೆ ಮಧ್ಯಮವಾಗಿತ್ತು ಮತ್ತು ಸಾಕಷ್ಟು ನಿಖರವಾಗಿ 
ಮುಂನ್ಸೂಚಿಸಬಹುದಾಗಿತ್ತಾ. 

ಯು. ಎಸ್‌ 22 403 ರಿಂದ, ಬೇರುಗಳನ್ನು ಬ್ರಿಸ್‌ಬೇಕರ್‌ ಮತ್ತು ವುಡ್‌ 
(1948) ಆಯ್ಕೆಮಾಡಿದರು. ಇವುಗಳನ್ನು ನಾಲ್ಕು ಭಾಗ ಮಾಡಲಾಯ್ತು. ಮತ್ತು 
ಕಾಲು ಭಾಗಗಳ ಪ್ರತ್ಯೇಕ ಪಂಗಡ ನೆಡುವಿಕೆಯಿರುವ 4 ಭಾಗಗಳ ಪೃಶೀಕರಣ ಮಾಡಿ 


ಇತರ ಅನ್ಯಪರಾಗಸ್ಸರ್ಶ ಸಸ್ಯಗಳ ತಳಿಅಭಿವೃದ್ಧಿ 615 


ಲಾಯ್ತು. ಪ್ರತಿ ಸಸ್ಯದಲ್ಲೂ ಸ್ವಸಂಕರ ಮಾಡಲಾಯ್ತು. ಮತ್ತು ಸಂಕರ ಮಾಡಲೂ 
ಕೂಡ ಬಿಡಲುಯ್ತು. ಮೂಲ ಬೀಟ್‌ಗಳ ಪ್ರತಿಯೊಂದಕ್ಕೂ, ಆದರ 4 ಅಂಶ ಬೀಜ 
ರಾಶಿಗಳನ್ನು ಒಟ್ಟುಗೂಡಿಸಲಾಯ್ತು. ೨30 ಅಥವಾ ಅಧಿಕ ಸ್ವಸಂಕರ ಬೀಜಗಳನ್ನು 
ಉತ್ಪಾದಿಸುವ 168 ಸಸ್ಯಗಳಿಂದ ಪಡೆದ ತೆರವು ಪರಾಗಸ್ಪರ್ಶಿ ಬೀಜವನ್ನು ಒಂದು 
ತ್ರಿ-ನೆರಿಕೆ ವಿನ್ಯಾಸದಲ್ಲಿ ಆರು ಪ್ರತೀಕರಣಗಳನ್ನು ಬಳಸಿ ಪೀಳಿಗೆ ಪರೀಕ್ಷೆಗಾಗಿ ನೆಡ 
ಲಾಯ್ತು, 5  ಪೀಳಿಗೆಗಳನ್ನು ಕೂಡ ಬೆಳೆಸಲಾಯ್ತು, 

“ಉನ್ನತ-ಸಂಕರ ಪರೀಕ್ಷೆಯಲ್ಲಿ (ಓ. ಪಿ. ಪೀಳಿಗೆಗಳಲ್ಲಿ) ಎಕರೆಗೆ ಒಟ್ಟು ಸಕ್ಕರೆ 
ಉತ್ಪಾದನೆಯ ಅತ್ಯುನ್ನತ ನಿರ್ವಹಣೆಯುಳ್ಳ 10 ವಿಭೇದಗಳನ್ನು ಸ್ವ ಮತ್ತು ತೆರವು 
ಪರಾಗಸ್ಪರ್ಶ ಹೀಳಿಗೆಗಳಿಂಡರಲ್ಲ ಡೂ ಆಯ್ಕೆ "ಮಾಡಲಾಯ್ತು. ಅಂತಃಸುಕರಣ ಹಂತ 


ಕ್ರ 
ದಲ್ಲಿ 43 ಆಯ್ಕೆಗೊಂಡ ಬೇರುಗಳನ್ನು ಒಟ್ಟುಗೂಡಿಸಿ, ತೆರಪು ಪರಾಗಸ್ಪರ್ಶಿತ ಬೀಜ 
ವನ್ನು ಒಟ್ಟಾಗಿ ಕೊಯ್ಲುಮಾಡಿ ಪರೀಕ್ಷಿಸಲಾಯ್ಕು. ಈ ಹತ್ತು ವಿಭೇದಗಳಲ್ಲಿ ತೆರವು 


ಇ 
ಪರಾಗಸ್ಪರ್ಶಿ ಹೀಳಿಗೆಗಳಿಂದ ಆಯ್ಕೆ ಮಾಡಿದವುಗಳಿಂದ ಪಡೆದ ತೆರವು ಪರಾಗಸ್ಥ 
ಬೀಜರಾಶಿಗಳನ್ನು ರಕ್ಷಿಸಿಡಲಾಯ್ಕು. 

ಈ 43 ಆಯ್ಕೆಗೊಂಡ ಆಂತಃಸಂಕರ ಸಸ್ಯಗಳು ಒಂದು ಮಾರ್ಪಾಟು ಹೊಂದಿದ 
ಉಂಗಾಣು ಆಯ್ಕೆ ವಿಧಾನವನ್ನಾ, ಮತ್ತು ತೆರವು ಪರಾಗಸ್ಪರ್ಶದಿಂದ ಪಡೆದ ಪೀಳಿಗೆ 
ಗಳು ಕುಟುಂಬ ತಳಿ ಅಭಿವೃದ್ಧಿ ವಿಧಾನವನ್ನು ಪ್ರತಿನಿಧಿಸುತ್ತವೆಂದು ಬ್ರಿ ಬ್ರೀವ್‌ ಬೇಕರ್‌ 
ಮತ್ತು ವುಡ್‌ ಭಾವಿಸಿದರು. ಎಕರೆ ಇಳುವರಿ ಮತ್ತು ಸಕ್ಕರೆ ಶೇಕಡಾವಾರುಗಳನ್ನು 
ಈ ಎರಡು ಆಯ್ಕೆ ವಿಧಗಳನ್ನು ಮೂರು ನೆಲೆಗಳಲ್ಲಿ ನೆಡುವುದರಿಂದ ನಿರ್ಧರಿಸ 
ಲಾಯ್ತು. 

ಉತ್ತಮ ಸಂಯೋಜನಾಶಕ್ತಿಯ ಸಾಲುಗಳಿಂದ ಪಡೆದ 5 ಅಂತಃಸಂಕರಣ 
ಸಂಕರಗಳ ಒಂದು ಆಯ್ಕೆಗೊಂಡ ಪೀಳಿಗೆ ಮತ್ತು ಅದೇ ಮೂಲ ನೃ ಜನ್ಮದಾತ್ರ ಸಸ್ತ 
ಗಳ ತೆರವು ಪರಾಗಸ್ಪರ್ಶ ಹೀಳಿಗೆಗಳಿಂದ ಪಡೆದ ಆಯ್ಕೆಗಳ ನಡುವೆ ಹೋಲಿಕೆ 'ಾಡ 
ಲಾಗಿತ್ತು. ಸಂಯೋಜನಾಶಕ್ತಿಯ ನ್ಯ ಪರೀಕ್ಷೆಯೊಂದರಲ್ಲಿ ಅಧಿಕ ಉತ್ಸನ್ನ ಪಡೆದಿದ್ದ 
5) ಅಂತಃಸಂಕರಗಿಳಿಂದ ಆ ಅಂತಃಸಂಕರಗಳನ್ನು ಆಯ್ಕೆ ವಠಾಡಲಾಗಿತ್ತು. ಈ ಅಂತಃ 
ಸಂಕರಗಳನ್ನು ಒಂದು ಸಂಶ್ಲೇಷಣವನ್ನು ಉತ್ಪಾದಿಸಲು ಬಳಸಿದಾಗ. "ಅವ ಮೂಲ 
ತಳಿಗೆ ಹಾಗೂ ಉತ್ತಮ ಮತ್ತು ಕನಿಷ್ಟ ಅಪೇಕ್ಷಿತ ಸಾಲುಗಳೆರಡರೊಡನೆಯೂ ಸಂಕರ 
ಪಡೆಯುವ ಅವಕಾಶವಿದ್ದ ತೆರವು ಪರಾಗಸ್ಪರ್ಶ ಆಯ್ಕೆ ಸಸ್ತಗನ ಗೆ ಉತ್ತಮವಾದ, 
0.05 ಅಂತರದಲ್ಲಿ ಗಮನಾರ್ಹವಾಗಿರುವ 'ಬೇರು ಇಳುವರಿಯ ಸಣ್ಣ ಅನುಕೂಲ 
ವಿತ್ತವು, 

ಸಕ್ಕರೆ ಬೀಟ್‌ ತಳಿಅಭಿವೃದ್ಧಿ ಸಾಹಿತ್ಯದಲ್ಲಿ. ಉನ್ನತಸಂಕರವನ್ನು ಸಾಮಾನ್ಯ 
ವಾಗಿ ಫರಾವರ್ಶಿಸಿದ್ದರೂ, ಬಹಸಂಕರ ತಿಂತ್ರದ ಅತ್ಯಲ್ಪ ಪ್ರಸ್ತಾಪ ಫಕಾಡಿರುವುದಂ 


616 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳೂ 


ಸ್ವಾರಸ್ಯಕರ, ಹಾಗಿದ್ದರೂ, 43 ಆಯ್ಕೆಗೊಂಡ ಅಂತಃಸಂಕರಗಳ ಸುಕರಗಳು ಮತ್ತು 
ಬ್ರಿವ್‌ಬೇಕರ್‌ ಮತ್ತು ವುಡ್‌ರಿಂದ ಉತ್ಪನ್ನವಾದ ಸಂಶ್ಲೇಷಣಗಳು ಒಂದು ಅಪೇಕ್ಷಿತ 
ಬಹುಸಂಕರ ವಿಧಾನದ ಆದರ್ಶ. 

ಬ್ರಿವ್‌ಬೇಕರ್‌ ಮತ್ತು ಬುಷ್‌ (1942) ಒಂದೇಮಟ್ಟದ ಇಳುವರಿ ಇರವಿನ 
ಮತ್ತು ಸಕ್ಕರೆ ಉತ್ಪನ್ನಗಳಿಗೆ ಸಂಬಂಧವಾಗಿ, ಹಲವು ಸಂತತಿಗಳಲ್ಲಿ ಬೀಜದ ಸಾಪೇಕ್ಷ 
ವರ್ತನೆಯ ಮತ್ತು ಉತ್ಪನ್ನದ ನೆಲೆಗಳ ಅಧ್ಯಯನ ಮಾಡಿದರು. ಉತ್ಪಾದನೆಯ 
ಪರಿಸ್ಥಿತಿಗಳು ಅಸಮಂಜಸ ಸ್ಥಾ ್ವಭಾವಿಕ ಆಯ್ಕೆಗಳಾಗದಿರುವಂತೆ ಇರುವಲ್ಲಿ ವಿಭೇದಗಳ 
ವ್ಯಾಪಕ ರಾಶಿ ಹೆಚ್ಚಳ, ಮೂಲವಸ್ತುವನ್ನು ಪ್ರತಿನಿಧಿಸುತ್ತವೆ ಮತ್ತು ರಕ್ಷಿಸುತ್ತವೆ 
ಎಂದು ನಿರೀಕ್ಷಿಸಬಹುದೆಂದು ನಿರ್ಧರಿಸಲಾಯ್ತು, ಹಾಗಿದ್ದರೂ, ತುಲನಾತ್ಮಕ ತಳಿ 
ಮತ್ತು ಸಂತತಿ ಪರೀಕ್ಷೆಗಳನ್ನು ನಡೆಸಿಕೊಂಡು ಬರುವುದು ಅಪೇಕ್ಷಿತವೆಂದು ಭಾವಿಸ 
ಲಾಯ್ತು. 
ಏಕ ಅಂಡಾಣು ಬೀಜ : ಸಕ್ಕರೆಬೀಟ್‌ನ ಬೀಜ ಅಥವಾ “ಬೀಜ ಉಂಡೆ', 
ಒಣಪು್ರಪ್ಪಪಾತ್ರ ಮತ್ತು ಪರಿದಳಪುಂಜಗಳಿಂದಾವೃತವಾದ ಒಂದು ಅಥವಾ ಹಲವು 
ಅಂಡಗಳನ್ನೊಳಗೊಂಡಿದೆ. ಬೀಟ್‌ಗಳನ್ನು ವಾಣಿಜ್ಯ ಉತ್ಪಾದನೆಗಾಗಿ ಸಾಲಿನಲ್ಲಿ ಸಸ್ಯ 
ಗಳ ಮಧ್ಯೆ 10 ರಿಂದ 20 ಅಂಗುಲ ಅಂತರವಿರುವಂತೆ ಬೆಳೆಸುವುದರಿಂದ, ಯಾಂತ್ರಿಕ 
ಬಿತ್ತನೆ ಅಪೇಕ್ಷಿತ ಅಂತರಕ್ಕೆ ತೆಳುವು ಮಾಡಬೇಕಾಗುವಂತೆ ಸಸಿಗಳ ಅಧಿಕ ಸಂಖ್ಯೆಯನ್ನು 
ಒದಗಿಸುತ್ತದೆ. ಬಿಡಿ ಅಂಡಕ ಅಥವಾ ಏಕ ಅಂಡ ಬೀಜಗಳುಳ್ಳ ವಿಭೇದಗಳನ್ನು 
ಪಡೆಯುವುದು, ತೆಳುವು ಮಾಡುವ ಸಮಸ್ಕೆಯನ್ನು ಬಹುಮಟ್ಟಿಗೆ ಸುಗಮವಾಗಿಸು 
ತ್ತದೆ. ಅಂಡಕಗಳ ಯಾಂತ್ರಿಕ ಬೇರ್ಪಡುವಿಕೆ ಅಥವಾ ಉಜ್ಜುವುದರಿಂದ ಆಂಡಾಶಯಃ 
ಗಳ ಭಿನ್ನವಾಗುವಿಕೆ, ಪೂರ್ಣ ತೃಪ್ತಿಕರವಲ್ಲದಿದ್ದರೂ, ಸಾಧ್ಯವಾಗಿದೆ. ಏಕ ಅಂಡಕ 
ವಿಧಗಳ ಅನ್ವೇಷಣೆಯ ಫಲಿತಾಂಶಗಳನ್ನು ಬ್ರಿವ್‌ಬೇಕರ್‌ ಮತ್ತಿತರರು (1946) 
ವಿವರಿಸಿದ್ದಾರೆ. ಮಿಚಿಗನ್‌ ಹೈಬ್ರಿಡ್‌--18 ತಳಿಯಲ್ಲಿ ಪರೀಕ್ಷಿಸಿದ ಅಂಡಾಣು 3 ಲಕ್ಷ 
ಸಸ್ಯಗಳಲ್ಲಿ ಏಕ ಅಂಡಕೆ ಲಕ್ಷಣವುಳ್ಳ 5 ಸಸ್ಯಗಳನ್ನು ಕಂಡಿರುವುದನ್ನು ಸಾವಿಟ್ಲಿ, 
(1950) ವರದಿ ಮಾಡಿದ್ದಾನೆ. ಈ ಸಸ್ಮಗಳು ಸ್ವಫಲವತ್ತತೆಯವಾಗಿದ್ದವು. ಕೊನೆಗೆ 
ರಿಕ್ಕ ತೆಯಲ್ಲಿ ಹಿಂಜರಿತ ಗುಣಹೊಂದಿದವೆಂದು ಸ್ಥಿರಪಟ್ಟ ಈ ಲಕ್ಷಣಕ್ಕೆ 2 ಸಸ್ಯಗಳಂ 
ಮಾತ್ರ ತದ್ರೂಪ ಪ್ರಜನನವಾಗಿದ್ದ ಫು. 

ಏಕ ಆಂಡಕ ತಳಿಗಳೊಡನೆ ಉತ್ತಮ ವಿಭೇದಗಳ ಸಂಕರದಿಂದ ಮತ್ತು ಆ 
ಲಕ್ಷಣಕ್ಕಾಗಿ ೫, ಮತ್ತು ನಂತರದ ಸಂತತಿಗಳಲ್ಲಿ ಆಯ್ಕೆಮಾಡುವುದರಿಂದ ತಳಿಗಳಲ್ಲಿ 
ಏಕ ಅಂಡಕ ಲಕ್ಷಣಗಳನಕ್ನಿ ಒಳಸೇರಿಸಬಹುದಂ. ಇಶರ ಮುಖ್ಯ ಲಕ್ಷಣಗಳಿಗೆ ವಿವಿಧ 
ಪರಿವರ್ಧನೆಗಳುಳ್ಳ ಅಂತಃಸಂಕರ ಸಾಲುಗಳನ್ನು. ಆಯ್ಕೆಮಾಡಬಹುದು. ಒಂದರ 
ಉತ್ತಮಗೊಂಡ ತಳಿಯ ಉತ್ಪಾದನೆಯಲ್ಲಿ, ಏಕಅಂಡಕ ಶಳಿಗಳ ಮುಂದಿನ ತಳಿ ಅಭಿ 


ಇತರ ಅನ್ಯಪರಾಗಸ್ಸರ್ಶ ಸಸ್ಯಗಳ ತಳಿಅಭಿವೃದ್ಧಿ 617 


ವೃದ್ಧಿ ಅತ್ಯಾವಶ್ಯಕ ಅಂಶವಾಗುತ್ತದೆ. ಚಿತ್ರ 58ರಲ್ಲಿ, ಸಾವಿಟ್ಟಿ, (1952) 
ಕೊಟ್ಟೆರುವಂತಹ ಶುದ್ಧಸಾಲು ಮತ್ತು ರಾಶಿ ಆಯ್ಕೆ ವಿಧಾನಗಳೆಂದು ಹೆಸರು ಪಡೆದ 
ಎರಡು ವಿಧಾನಗಳ ಚಿತ್ರೀಕರಣ ಮಾಡಲಾಗಿದೆ. ಈ ಚಿತ್ರೀಕರಣಗಳು ಏಕಆಂಡಕ 
ಮೂಲವಸ್ತುಗಳನ್ನು ಪಡೆಯುವ ಸರಳತೆಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತದೆ. 


ಸಾವಿಟ್ಲ್ವಿ (1952) ಹಿಂಸಂಕರದಿಂದ ಏಕಅಂಡಕ ಬೀಟ್‌ಗಳ ತಳಿಅಭಿವೃ ೃದ್ಧಿಯ 
ಒಂದು ಎಧಾನವನ್ನು ರೇಖಾಚಿತ್ರ, ಮೂಲಕ (ಚಿತ್ರ 59) ಸ್ಪಷ್ಟಪಡಿಸಿದ್ದಾನೆ. ೫, 
ನನ್ನು ಸ್ವಯಂಬಂಜೆತ್ವ ಏಕಅಂಡಕ ಜನ್ಮದಾತೃವಿಗೆ ಓಂಸಂಕರ ಮಾಡಲಾಗುತ್ತದೆ. 
ಹಿಂಸಂಕರದಿಂದ ಪಡೆದ ಸ್ವಯಂ ಬಂಜೆತ್ವ ಸಸ್ಯಗಳಿಲ್ಲಾ ಬಹು ಆಂಡಕಗಳವು ಮತ್ತ್ತು 
ಅವುಗಳನ್ನು ರಕ್ಷಿಸಿಡಲಾಗುತ್ತದೆ. ಹಾಗೂ ಸ್ವಫಲವತ್ತು ಸಸ್ಯಗಳನ್ನು ತೃಜಿಸಲಾಗುತ್ತದೆ. 
ಕೆಲವು ಸ್ವಫಲವತ್ತು ಏಕಅಂಡಕ ಸಸ್ಯಗಳನ್ನೂ ಕೂಡ ಆವುಗಳ ಸಂಕರಗಳಲ್ಲದ್ದರಿಂದ ' 
ತೃಜಿಸಲಾಗಂತ್ತದೆ. ಸ್ವಯಂಬಂಜೆತ್ವ 8, (0) ನಪೀಳಿಗೆಗಳು, ಏಕಅಂಡಕ ಮತ್ತು 
ಬಹು ಅಂಡಕಗಳಾದ ಎರಡು ವಿಧವಾಗಿರುತ್ತವೆ. ಗಾಗ) ಸಸ್ಯಗಳನ್ನು ಪನಃ ಸ ಯಂ 
ಬಂಜೆತ್ವ ೫1%! ಜನ್ಮದಾತೃವಿನೊಡನೆ ಹಿಂಸಂಕರಮಾಡಿ, ೫ ಮತ್ತು ನ್ಶ ಸಂತತಿಗಳನ್ನು 
ಬೆಳೆಸಲಾಗುತ್ತದೆ. ನ್ಮ ವಿನಲ್ಲಿ ಸ್ವಯಂಬಂಜೆತ್ವ ೫% ಸಸ್ಯಗಳನ್ನು ಸಂಕರಮಾಡಲು 
ಅವಕಾಶಕೊಟ್ಟು, ಉತ್ಕೃಷ್ಟಬೀಜ ಉತ್ಪಾದಿಸಲಾಗುತ್ತದೆ. 


ಹಿಂದಿನ ಒಂದು ಅಧ್ಯಾಯದಲ್ಲಿ ಅನ್ಕಪರಾಗಸ್ಪರ್ಶ ಸಸ್ಯಗಳಿಗೆ ವಿವರಿಸಿರುವಂತೆ 
ಹಿಂಸಂಕರವನ್ನು ಮುಂದುವರಿಸಬಹುದು. ಸಂಕರದಲ್ಲಿ ಸಾಕಷ್ಟು ಸಸ್ಯಗಳನ್ನು ಬಳಸು 
ವುದರಿಂದ ಮತ್ತು ಪುನರಾವರ್ತಕ ಜನ್ಮದಾತ್ಮವಿನ ವಿಭೆದ ವೈಲಕ್ಷಣಗಳನ್ನು ನೆಲೆ 
ಗೊಳಿಸಲು ಮಾಡುವ ಮುಂದಿನ ಆಯ್ಕೆಗಳಿಂದ, ಪ್ರನರಾವರ್ತಕ ತಳಿಯ ಲಕ್ಷಣಗಳಿರುವ 
ಒಂದು ಹೊಸ ತಳಿಯ ಸಂಶ್ಲೇಷಣೆ ಮಾಡಬಹುದು. 


ಬಹುಗುಣಿತಿಗಳು : ಸ್ಕಾಂಡಿನೇವಿಯಾದಲ್ಲಿನ ಪರೀಕ್ಷೆಗಳು, ಕೆಲವು ಲಕ್ಷಣ 
ಗಳಲ್ಲಿ ಬಹುಗುಣಿತ ಬೀಟ್‌ಗಳು ಮೇಲ್ಮೆಯನ್ನು ತೋರ್ಪಡಿಸುತ್ತವೆಂದು ಸೂಚಿಸಿವೆ. 
ಪೆಟೋ ಮತ್ತು ಹಿಲ್‌ (1942) ಮತ್ತು ರಾಸ್‌ಮುಸ್ಸಾನ್‌ (1948) ತ್ರಿಗುಣಿತ 
ಸಕ್ಕರೆ ಬೀಟ್‌ಗಳಲ್ಲಿ ಅತ್ಯುನ್ನತ ಚೈತನ್ಯವನ್ನು ವರದಿ ಮಾಡಿದ್ದಾರೆ, ಅಜಿಗ್‌ 
(1942) ಚತುರ್ಗುಣಿತ ವಿಧಗಳು ಉತ್ತಮ ಚೈ ೈತನ್ಯ ಪಡೆದಿರಬಹುದೆಂದು ನಿರ್ಧರಿಸಿದ, 
ಮುಂದುವರಿಸಿದ ಅಧ್ಯಯನಗಳಲ್ಲಿ ಪುಷ್ಪಗುಚ್ಛ ಪಡೆಯುವ ಪ್ರವೃತ್ತಿಯ ಕುಂದು 
ವಿಕೆಯನ್ನ್ಕೂ ಮತ್ತು ಆಗಾಗ್ಗೆ ಬಿಡಿ ಅಂಡಕ ವಿಧ ಬೀಜವನ್ನು ಕೂಡ ಪಡೆದಿತ್ತೆಂದೂ 
ಕಂಡರು, ಪುಷ್ಪಕಚ್ಚುವ ಪ್ರವೃತ್ತಿಯುಳ್ಳ, ಅನ್ಯಥಾ ಉತ್ತಮ ವಿಧಗಳಲ್ಲಿ ಈ ಕ್ಲಿಷ್ಟತೆ 
ಯನ್ನು ತೊರೆಯುವ ಮಾರ್ಗವಾಗಿ ಚತುರ್ಗುಣಿತವನ್ನು ಸೂಚಿಸಲಾಯ್ತು. ವರ್ಣ 
ತಂತುಗಳನ್ನು ದ್ವಿಗುಣಗೊಳಿಸುವುದರಿಂದ ಜನ್ಮದಾತೃ ದ್ವಿಗುಣಿತಗಳಿಗಿಂತಲೂ ಉತ್ಪತ್ಪಿ 


618 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಂ 
ಹೆಚ್ಚುವ ಫಲಿತಾಂಶವೇರ್ಪಡಲಿಲ್ಲ. ಮತ್ತು ಚತುರ್ಗುಣಿತಗಳು ಪಕ್ವತೆಯಲ್ಲಿ ತಡವಾಗಂ 
ವಂತಿದ್ದವು. 

ಸಂತತಿ ಶುದ್ಧ ಸಾಲು ವಿಧಾನ ಗುಂಪ್ರ ಆಯ್ಕೆ ದಿಧಾನ 


ಹ ಭವ 


ಕೆ 
ಇ, ಸಂಕರಣ ೪೫ ೬ 778815೬0 101) 
ಏಕ ಅಂಡಕ :ಬಹುಅಂಡಕ ಸ್ವಬಂಜೆತ್ವ ಸ್ವಘಲವತ್ತು 1887) 
1888 "0600 
ಹಿ ಹಾ ಪ 
ಪ್ರವರ್ದನ ೦೯೯ ಸ್ವಫಲವತ್ತತೆ (9 *ಇತ್ಯಾದಿ 
ಸಿ. ಅಂತಃ ಸಂಕರಣ ಬಹು ಆಂಡಕ () 
8. ತೆರಪು ಪರಾಗ ಸ್ಪರ್ಶ ೩.118 8. 668 
ಕ್ಕ 
| ತೆರವು ಪರಾಗಸ್ಪರ್ಶ 
| ತ್ರ ನ್ಯ ಕ 
ಆಯ್ಕೆ ಓಣ ನಲ್ಲಿ ೪೪81 114981 
೫ ನಿಲ್ಲಿಸಿಕೊಂಡದು ತ್ಯಾಜ್ಯಗಳು. | |1| | ತ್ಯಾಜ್ಯಗಳು 
ಬಹು ಅಂಡಕ ತ್ಯಜಿಸಿದ್ದು ಗುಂಪು ಆಯ್ಕೆ 
. ೧ರ ಗ್ಯ | 
ಗ ಸಾಲು ಸ್ಲಸಂಕರ ಗುಂಪು ಆಯ್ಕೆ ವಾತು 
ದ್‌ ಕ ೨ 
ತೆ 


ಪರೀಕ್ಷಿಸಿರುವುದೆ.' ನ್ವ ಪರೀಕ್ಷಿತ 
ಏಕ ಅಂಡಕ ಬೀಜ ಅಂತಃ ಸಂಕರ ಸಾಲು ಉತ್ಕೃಷ್ಟ ಬೀಜ 


€ 
ಅ 


8 ೬೪೪ ಅಥವಾ 7/1) * ಬಹುಆಂಡಕ 
9 *ಗಗಾ * ಬಿಕಅಂಡಕ 
6(, $8-- 58 * ಸ್ವಯಂ ಬಂಜೆತ್ವದ ವಂಶವಾಹಿಗಳು 
$೯* ಸ್ವಫಲವತ್ತತೆಯ ವಂಶವಾಹಿ (61ಇತ್ಯಾದಿಗಳಿಗೆ ಯಗ್ಮವಿಕಲ್ಪ) 
8 * ಕಂಪ್ರ ಬೀಜಪತ್ರಾಧಾರ ವರ್ಣಕ್ಕೆ ಕಾರಣವಾದೆ. ವಂಪವಾಓ 
೯ *ಶಕೆಂಪು ವರ್ಣರಹಿತವಾ . ಕಾರಣವಾದ ಹಿಂಜರಿಕ ಮೌ 
೪ * ಕಾಗದ ಚೀಲಗಳಡಿ ಸ್ವಪರಾಗಸ್ಪರ್ಶಿತ 
ಚಿತ್ರ: 58. £್ಯ ಮತ್ತು ನೃವಿನಿಂದ ಏಕಅಂಡಕ ತಳಿಗಳನ್ನು ಪಡೆಯುವ ವಿಧಾನ. ಉತ್ತಮ 
ಬಹುಅಂಡಕ ತಳಿಗಳನ್ನು ಏಕಅಂಡಕ ವಿಭೇದಗಳೊಡನೆ ಸಂಕರಮಾಡಿ, ಓ್ಯ ಸಂಕರಣಗಳಿಗೆ ತೆರವು 
ಪರಾಗಸ್ಪರ್ಶ ಅಥವಾ ಸ್ವಸಂಕರವೇರ್ಪಡಿಸಿ ಮತ್ತು ನ್ಮ ಸಂತತಿಗಳಲ್ಲಿ ಏಕ ಅಂಡಕ ಬೇರ್ಪಡುಗಳನ್ನು 
ಆಯ್ಕೆಮಾಡಲಾಗುತ್ತದೆ. (ಸಾವಿಟ್ಸ್ಫೈಯಿಂದ 1952) 


ಆಸಂಬಂಧಿತ ದ್ವಿಗುಣಿತ ಸಾಲುಗಳೊಡನೆ, ಕಾಲ್ಚಿಸೀನ್‌ ಸಂಸ್ಕರಣದಿಂದ ಪಡೆದ 
ಸ್ವೈಚತುರ್ಗುಣಿತಗಳ ಸಂಕರಗಳಿಂದ ಹೊಂದಿದ, ಮೂರು ತ್ರಿಗುಣಿತ ಸಂಕರಗಳೊಡನೆಯ 


ಇತರ ಅನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಅಭಿವೃದ್ಧಿ 619 


ಮಿತಿಯುಳ್ಳ ಪ್ರಯೋಗಗಳಲ್ಲಿ, ಸ್ಟೀವರ್ಟ್‌ ಮತ್ತು ಗಾಸ್ಕಿಲ್‌ (1952) ದ್ವಿಗುಣಿತ 





ಸಂತತಿ 
ತ್ಚ್ದೆ ತ್ರಾ 
೯,ಸಂಕರಣ ಚ ತ ಆ...41 ೫. ಗ್ಯಿಜನಾರದ ರ 6 ಕಛ!) 
ನ್ಠಿ ಟಟ ೩ ೧ ಗಗ ಸ್ವಬಂದೆತ್ತ ಸ್ಪ್ಯಃ ಬಿರ ದ ಬನ ಸ[] 
ಬಹು ಅಂಡಕ ಆ 0 
ಜ್‌ ನ 
2 ಮರ / 
ಪ್ರಥಮ ಹಿಂಸಂಕರ 5; ಗ್ಕಿ ಂ ಕಟ ೬ ಸ ಣ್ಯ (`ನ ಕಂ ಜನ ಜಂ ) 
ನ್ಶ ಚಟ ೬ (ನ್ಯ ೪ » ಓಣ) ಸ್ವಬದನ್ಟ ನ ಘನದ ಡು 
₹18 181 
| 
[ 
ತ್ರ | 
ಸ್ವಬಂಜೆತ್ವ್ಯಗಳು ೩ ತಿ 
ಇ ಹ ತ ್‌ 1್ಲ( 
ಪೃವರ್ದನಗೊಳಿಸಿದ್ದು ಸ್ವಿಬಂಜ 5 ಣ್ಣ ಕತ್ತ ಐತ್ತತೆ 
881 ೨. £॥1 
ತೃಜಿಸಿಬದ್ಟು 
ತ ನರ 
ಗ್ಗಿ ಟಟ ಗಾಗಿ 18: ನ್ಮ ಇ ಡಿ!ಸಗೆರ್ಗ ಹಂಸ್‌ ೫ಗ ನಂ ಬಂದರೆ 
ಸ್ವಬಂಜೆತ್ವ ಸ್ವಬಂಜಿತ್ವ ಸ್ವಬಂಜೆತ್ತ ಸ ಬಂದಡೆತ್ವ 
88 006 1 
೮ ೬ 
ಎರಡನೆಯ ಹಿಂಸಂಕರ 8೬ ಹೊರ್ಸ;,ಅಧವಾಕ್ಯ ಪ 
ಹೊಸ ೯,ಪ್ರವರ್ದನಗೊಳಿಸಿದ್ದು ಸ್ವಬಂಜೆಿತ್ತ ೭ ಬಂಡೆ 
ಈ 6 ರ 7. ಎಂಟಿತ್ವ 
ಕ ಗ್ಗ ಕ ಶು  4ೆ 
ತೆ ೫1( ಮು ತ ಕಾ ದಪ 
ಹೊಸ ಸ್ವಬಂಜೆತ್ವದ ಹೊಸೆ ನ್ಯ ಗಗ ನ್ಟ 
ಏಕ ಅಂಡಕ ವಿಭೇದಗಳು ಸ್ವಬಂಜೆತ್ವ ಬಿಹು ೮ಂದಕ 
ಐ ರಿ 0 ರಿ ೧ 2೬೪ 





ಉತ್ತಮ ವಿಭೇದಗಳು 
ಚಿತ್ರ 59. ತಳಿಲಭಿವೃದ್ಧಿ ಯ. ಹಿಂಸಂಕರ ವಿಧಾನವನ್ನು ಬಳಸಿ ಸ್ವಯಯಂಜೆತ್ವ ಏಕ ಅಂಡಕೆ 
ವಿಭೇದಗಳು ಮತ್ತು ತಳಿಗಳನ್ನು ಪಡೆಯುವ ಎಧಾನ. (ಸಾವಿಟ್ಟಿ ಯಿಂದ 1952), 


6% ಸ್ಮ ತಳಿಆಭಿವೃದ್ಧಿ ವಿಧಾನಗಳು 


ಸಾಲುಗಳ ನಡುವಣ ಸಂಕರಗಳಿಂದ ಸಾಧ್ಯವಾಗಬಹುದಾದವುಗಳಿಗೆ ಸಾಮಾನ್ಯವಾಗಿ 
ಸಮನಾದ ಬೇರು ಇಳುವರಿಗಳು ಮತ್ತು ಎಕರೆಗೆ ಒಟ್ಟು ಸಕ್ಕರೆ ಉತ್ಪನ್ನಗಳನ್ನು 
ಪಡೆದರು. 
ವಾನ್‌ರೋಸೆನ್‌ (1949) ಬೀಟಾ ಜಾತಿಯಲ್ಲಿ ಚತುರ್ಗುಣಿತ ಉತ್ಪಾದನೆಯ 
ತಂತ್ರಗಳನ್ನು ವಿಮರ್ಶಿಸಿದ ಮತ್ತು ಕಾಲ್ಚಿಸೀನ್‌ ಬಳಕೆಯ ಹೊಸ ಅಭಿವೃದ್ಧಿಗೊಂಡ 
ವಿಧಾನಗಳನ್ನು ವಿವರಿಸಿದ. ಕಾಲ್ವಿಸೀನ್‌ ಸಂಸ್ಕರಣಕ್ಕೆ ಸಂಬಂಧಿಸಿದ ವಿವರಣೆಗಳನ್ನು 
ವಿಟ್ಲ್ಮೆ (1952) ಕೂಡ ಪುಕಟಿಸಿದ್ದಾನೆ. 


ಕಬ್ಬು 


ಪರಿಚಯ : ವಾನ್‌ಡಿಲ್ಲೇವಿನ್‌ (1952) ಕಬ್ಬಿನ ಸಸ್ಕಶಾಸ್ತ್ರಗಳ ಲಕ್ಷಣಗಳ 
ಸಂಗ್ರಹ ಮಾಡಿದ್ದಾನೆ. ಬಾಂಡ್ಸ್‌ ಮತ್ತು ಸಾರೊ ಶೀರಿಸ್‌ (1936) ಹಾಗೂ 
ಮಾಂಗಲ್ಸ್‌ ಡಾರ್ಟ್‌ (1950) ಕಬ್ಬು ತಳಿಅಭಿವೃದ್ಧಿ ಮತ್ತು ಉತ್ಪತ್ತಿಯ ಅನೇಕ 
ಸ್ಥಿತಿಗಳನ್ನು ವಿಮರ್ಶಿಸಿದ್ದಾರೆ. ಈ ಸಸ್ಯದ ತಳಿಅಭಿವೃದ್ಧಿ ಮತ್ತು ಅಭಿವರ್ಧನೆಯಂ 
ಸಂಬಂಧಿತ ಹಂತಗಳನ್ನು ಕುರಿತ ಸಾಹಿತ್ಯ ವ್ಯಾಪಕವಾಗಿದೆ. 

ಈ ಕೆಳಗಿನಂತೆ ರಾಷ್ಟ್ರಗಳಲ್ಲಿ ಸ್ಥಾಪಿತವಾಗಿರುವ ಪ್ರಯೋಗ ಕೇಂದ್ರಗಳಲ್ಲಿ ಆತ್ಯಂತ 
ವ್ಯಾಪಕ ಪರಿಶೀಲನೆಗಳನ್ನು ಮಾಡಲಾಗಿದೆ. ಜಾವಾ 1886; ಬಾರ್ಬಡಾಸ್‌ 1887; 
ಭಾರತ 1912 ; ಹವಾಯ್‌ಯಫ್ಲಿ, ಹವಾಯ್‌ ಸಕ್ಕರೆ ಬೆಳೆಗಾರರ ಸಂಘದಿಂದ, 
1900 ; ಮತ್ತು ಅಮೆರಿಕ ಸಂಯುಕ್ತಸಂಸ್ಕಾನಗಳು 1918. ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳಲ್ಲಿ ಈಗಿರುವ ತಾಣಗಳು, ಕೆನಾಲ್‌ ಪಾಯಿಂಟ್‌, ಫ್ಲಾರಿಡಾ ಮತ್ತು 
ಹೌಮಾ, ಲೂಯಿಸಿಯಾನಾಗಳಲ್ಲಿ ನೆಲೆಗೊಂಡಿವೆ. ಕಬ್ಬಿನ ತಳಿಅಭಿವೃದ್ಧಿ ಪರಿಶೀಲನೆ 
ಗಳನ್ನ ಇತರ ರಾಷ್ಠ್ರ ಗಳಲ್ಲಿ ಮಾಡಲಾಗುತ್ತಿತ್ತು ಮತ್ತು ಈಗಲೂ ಅಭಿವೃ ದ್ದ ಮಾಡ 
ಲಾಗುತ್ತಿದೆ. ರಾಷ್ಟ್ರಗಳ ನಡುವೆ ತಳಿಗಳು ಮತ್ತು ತಳಿಅಭಿವೃದ್ಧಿ ಮೂಲವಸ್ತು. ಗಳ 
ವ್ಯಾಪಕ ಪರಸ್ಪರ ವಿನಿಮಯವೂ ಮತ್ತು ಖಾಸಗಿ ಹಾಗೂ ಸಾರ್ವಜನಿಕ ಕಾರ್ಯ 
ಕರ್ತರ ನಡುವೆ' ಸಹಕಾರವೂ ಇದೆ. 

1880ರಲ್ಲಿ ಜಾವಾದಲ್ಲಿ 'ಸೆರೆ' ಎಂಬ (ಹೆಸರಿನ ಕಾರಣ ತಿಳಿದಿಲ್ಲ) ರೋಗ 
ಉಲ್ಭಣಗೊಂಡಿದ್ದು, ಕಬ್ಬನ್ನು ಅಭಿವೃದ್ಧಿ ಪಡಿಸುವ ಅಥವಾ "ಶ್ರೇಷ್ಠತೆಯುಳ್ಳ 
ದ್ಹಾಗಿಸುವ ಸಂಘಟಿತ ಪ್ರಯತ್ನಗಳ ಪ್ರಾರಂಭಕೆ ಲ ಕಾರಣವಾಯ್ತು. ಗಡಸು, ರೋಗ 
ಪ್ರತಿರೋಧ ಆದರೆ ಇತರ ವಿಧದಲ್ಲಿ ಕನಿಷ್ಠವಾದ ವಿಧಗಳನ್ನು, ಉನ್ನತ ದರ್ಜೆಯ, 
ಉತ್ತಮ ತೋರ್ಕೆಯ (ಶ್ರೇಷ್ಠ) ಆದರೆ ಸಾಮಾನ್ಯವಾಗಿ ರೋಗಕ್ಕೆ ಈಡಾಗುವ 
ವಎಿಭೇದಗಳೊಡನೆಯ ಅಂತರ್‌ಸಂಕರಣದಿಂದ ಅಭಿವೃ ದಿ ಪಡಿಸಬೇಕಾಯಿತು. ರೋಗ 
ಸಮಸ್ಯೆಗಳ ಫ್ಲಾರಿಡಾದ ಕೆನಾಲ್‌ ಪಾಯಿಂಟ್‌ ಬಳಿಯ ಅಮೆರಿಕ ಸಂಯುಕ್ತ ಸಂಸ್ಥಾನ 


ಗಳ ಪ್ರಯೋಗಕೇಂದ್ರ ಸ್ಥಾಪನೆಗೆ ಮೂಲ ಕಾರಣವಾದದ್ದು. 


ಇತರ ಅನ್ನಪರಾಗಸ್ಪರ್ಶ ಸೆಕ್ಯಗಳೆ ತಳಿಅಭಿವೃದ್ಧಿ 621 


ಈ ಮುಂದಿನ ಚರ್ಚೆಗಳು ಬಹುವಾಗಿ ಮಾಂಗಲ್ಸ್‌ ಡಾರ್ಟ್‌ (1953) ಮತ್ತು 
ವಾರ್ನರ್‌ (1953) ಗಳ ವರದಿಗಳ ಆಧಾರ ಪಡೆದಿವೆ. 

ತಳೀಯಕ ಹಿನ್ನೆಲೆ: ಮೂಲತಃ ಬೆಳೆಸ ಸಲಾಗುತ್ತಿದ್ದ ತಳಿಗಳಲ್ಲಿ ಅನೇಕವು 
ಸಕ್ಕಾರಂ ಅಫಿಷಿನಾರಂ ಪ್ರಭೇದಕ್ಕೆ ಸೇರುತ್ತವೆ ಮತ್ತು 'ಶ್ರೇಷ್ಠ' ಕಬ್ಬುಗಳೆಂದು ಕರೆಯ 
ಲೃಡುತ್ತವೆ. ಈ ಪ್ರಭೇರಗಳೊಳಗೆ ತಳಿಗಳನ್ನು ನಿರ್ಲಿಂಗ ರೀತಿಯಲ್ಲಿ ಹಿಂದುಳಿದ 
ಪೂರ್ವಜಂಂ ಅಗಿದು ತಿನ್ನಲೋಸುಗ ವಂತ್ತು ನಂತರ ವಾ ವಾಣಿಜ್ಯಕಬ್ಬು ಸಕ್ಕರೆ ಉದ್ದಿಮೆ 


ಗಾಗಿ ಪ್ರವರ್ಧಿಸಿ೧ರು. ಶ್ರೇಷ್ಠ ಕಬ್ಬುಗಳು ಮೃದುವಾಗಿ, ಯಗ ರಸಭರಿತವಾಗಿ 
ವತ್ತು ಕಡಮೆ ನಾರುಳ್ಗದ್ದಾಗಿವೆ. ಆದರೆ, ಮುಖ್ಯರೋಗಗಳಿಗೆ ಪ್ರತಿರೋಧರಹಿತ 
ವಾಗಿರುತ್ತವೆ. ಮತ್ತು ಹೆಚ್ಚು ಭಿನ್ನತಳೀಯ ಜನ್ಮದಾತೃಗಳಿಂದ ಉತ್ಪಾದಿತ ತಳಿಗಳಿ 
ಗಿಂತಲೂ ಡದ ಚೈತನ್ಮದಾಯಶಶಗಳಾಗಿವೆ. "ಕಬ್ಚುರಳಿಗಳ ಉತ್ಪತ್ತಿಯ ಅಧಿಕ 
ಜಟಿಲತೆಯನ್ನು ಚಿತ್ರ 60ರಲ್ಲಿ ಚಿತ್ರೀಕರಿಸಲಾಗಿದೆ. 

ಇನ್ನೆರಡು ಪೂರ್ವದ ಬೆಳೆಸು ಪ್ರಭೇದಗಳು, ಎಸ್‌. ಜಾರೈರೀ ಮತ್ತು ಎಸ್‌. 
ಸೆನೆನ್ಸಿಸಗಳು ಎಸ್‌. ಅಥಿಃನೇರಂದಿಂದ ಆಯ್ಕೆಮಾಡಿದ ಶ್ರೇಷ್ಠ ಕಬ್ಬುಗಳಷ್ಟು 
ಮೃದು ಮತ್ತು ಸಿಹಿಯಾಗಿ. ಹಾಗಿದ್ದರೂ, 'ಿವುಶೆ ಕ್ರೀಷ್ಠಕಬ್ಬಿ ನ ತಳಿಗಳಿಗಿಂತಲೂ 
ಅಧಿಕ ಗಡಸು. ಮನುಷ್ಯ ಸಹಾಯವಿಲ್ಲದೆ ಸ್ವಾಭಾವಿಕವಾಗಿ ಉ ುದರುವ ಎರಡು ಕಾಡಂ 
ಪ್ರಭೇದಗಳು, ಎಸ". ಸ್ಟಾಂಟೇನಿಯಂ ಮುತ ಎ೩. ರೋಬಸ್ಟಂ ಗಳಿವೆ. ಸಾಮಾನ್ಯ 
ವಾಗಿ ಆವು ಗಡಸು ಮತ್ತು ಕಡಮೆ ಸುಕ್ರೋಸ್‌ ಅಂಶ ಮತ್ತು ಅಧಿಕ ನಾರು ಹೊಂದಿ 
ರುತ್ತವೆ. 

ಇತರ ಅನೇಕ ವದಿರ್ಶಿಂಗ ವಿಧದಿಂದ ಪ್ರವರ್ಥನಗೊ ಸಸ್ಯಗಳಂಶೆಯೇ 
ಕಬ್ಬು ಅನೇಕ ಲಕ್ಷಣಗಳಿಗೆ ಅಧಿಕ ಯಾಗ ಪ್ದ ಕ ಭಿನ್ನ 
ಮಾಡಲು ಬಳಸಿದ ಲಕ್ಷಣಗಳಿಗೆ ಒಂದು ಪ್ರಭೇದದೊಳಗಿನ ಸಂಕರಗಳು ಸಾಮಾನ್ಯವಾಗಿ 
ಸಾಪೇ ಕ ಸಮಯುಗ್ಕ್ಮಜವಾಗಿರುತ್ತವೆ. 

ಜಾತಿಯ ಅನೇಕವುಗಳು ವರದಿ ಮಾಡಿರುವ 28 ಇ.48ರಿಂದ 128ರ ವರೆ 

ಗಿನ ಎಸ್‌, ಸ್ಪಾಂಟೇನಿಯಂ ನ ವರ್ಣತಂತು ಸಂಖ್ಯೆಗಳುಳ್ಳೆ, ಭಿನ್ನ ಗುಣಿತಗಳು ಇತರ 
ಪ್ರಭೇದಗಳು ಈ ಅಂತರದೊಳಗೆ ಸೇರುತ್ತವೆ. ವರ್ಣತಂತು ಸಂಖ್ಯೆಯಲ್ಲಿ ವ್ಯಾಪಕ 
ವಾಡ ವ್ಯತ್ಕಾಸಗಳುಳ್ಳೆ ತಳಿಗಳಂ ವಂತ್ರು ಪ್ರಭೇದಗಳ ನಡುವಿ ಕೂಡ ಸ ಕರ ಫಲ 
ಪತ್ತತೆ ವಾಡಿಕೆಯಾದದ್ದು. ಅನೇಕ ಸಂದರ್ಭಗಳಲ್ಲಿ ಆಧುನಿಕ ವುಣಿಷ್ಯ ತಳಿಗಳಂ, 
ಅವುಗಳ ಉತ್ಪತ್ತಿ ಯಲ್ಲಿ ಸಾಮಾನ್ಯವಾಗಿ ಎಸ್‌. ಅಫಿಷಿನಾರಂ, ಎಸ. ಸ್ವಾಂಟೇನಿಯಂ 
ಮತ್ತು ಎಸ್‌. ಜಾರೈೆರಿ ಗಳಿರುವ ಎರಡು ಅಥವಾ ಅಧಿಕ ಪ್ರಭೇದಗಳನ್ನು ಹೊಂದಿರಂ 
ತ್ತವೆ, ಪುಂನಿಷ್ಠಲತ್ವ ಸಾಮಾನ್ಯ, ಆದರೆ ಪುಂನಿಷ್ಠಲತ್ವ ಕ್ಲೋನ್‌ಗಳು ಆಗಿಂದಾಗ್ಗೆ 
ಸ್ತ್ರೀ ಫಲವತ್ಪತೆಯವಾಗಿರುತ್ತವೆ. ತಳಿಅಭಿವೃದ್ಧಿಕ ಆದನ್ನು ಸ್ತ್ರೀ ಪಿತ್ಮವಾಗಿ ಬಳಸ 


ಹೆಚ 


ಕ್‌ 
ತೆ 
ಕ 
ಣಿ 
ತಿ 
ತೆ 


62 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಬಹುದು. ಪುಂನಿಷ್ಟಲತ್ವ ತಳಿಗಳು ಆಂಶಿಕ ಮತ್ತು ಕೆಲವು ಸಮಯದಲ್ಲಿ, ಸಮೀಪ 
ಪೂರ್ಣ ಸ್ವಯಂ ಬಂಜೆತ್ವವನ್ನು ವ್ಯಕ್ತಪಡಿಸುತ್ತವೆ. ಕುಚ್ಚು ಉತ್ಪಾದನೆ ಹಲವು 
ಪರಿಸರದ ಘಟಕಗಳಿಂದ ಜೋದಿತವಾಗುತ್ತದೆ. ಕುಚ್ಚು ಅರಳಲು, ಬಿತ್ತನೆಗಳಿಗೆ 
ನೀರಾವರಿ ಒದಗಿಸುವಲ್ಲಿಯೂ ಕೂಡ ಅತ್ಯಧಿಕ ಸೂರ್ಯ ಬೆಳಕಿನ ವಾತಾವರಣಕ್ಕಿಂತಲೂ 
ಮೋಡಾವೃತ ಮಳೆಸ್ಥಿತಿಗಳು ಹೆಚ್ಚು ಅನುಕೂಲವಾದದ್ದು. ಕುಚ್ಚು ಆರಳುವಿಕೆಯನ್ನು 
ಪ್ರೇರೇಪಿಸಂವ ಇತರ ವಾತಾವರಣ ಸ್ಥಿತಿಗಳಲ್ಲಿ, ಸಮಂಜಸ ಇರುಳು ನೀಳತೆ, ಸಮುದ್ರ 
ಮಟ್ಟಕ್ಕೆ ಇರುವ ಎತ್ತರ ಮತ್ತು ಮಣ್ಣಿನ ಫಲವತ್ತತೆ ಸೇರುತ್ತವೆ. 

ಹವಾಯ್‌ನಲ್ಲಿ ಕಬ್ಬು ಮತ್ತು ಅನಾನಸ್‌ಗಳಲ್ಲಿ ನಡೆಸಿದ ತಳಿಅಭಿವೃದ್ಧಿಯ 
ಅಧ್ಯಯನಗಳು, ನಿರ್ಲಿಂಗ ರೀತಿಯಲ್ಲಿ ಪ್ರವರ್ಧನಗೊಳಿಸುವ ಈ ಬೆಳೆಸಸ್ಕಗಳ ತಳೀ 
ಯಕ ಸ್ವಭಾವ ಕುರಿತ ಸ್ವಾರಸ್ಯಕರ ಮಾಹಿಶಿಯನ್ನು ಒದಗಿಸಿದೆ. ಕಬ್ಬಿನ ಭಿನ್ನ 
ತಳೀಯ ಉತ್ಪತ್ತಿಯುಳ್ಳ ಕ್ಲೋನ್‌ ತಳಿಗಳ ನಡುವಣ ಸಂಕರಗಳು, ಹೆಚ್ಚಾಗಿ 
ಸಂಬಂಧಿತ ಚೈತನ್ಯವುಳ್ಳವುಗಳಾಗಿ ಕಂಡುಬಂದರೂ ಒಂದು ಕ್ಲೋನ್‌ ಮೂಲದ ತಳಿಗೆ 
ಸ್ವಪರಾಗಸ್ಪರ್ಶವೇರ್ಪಟ್ಟಾಗ ಪೀಳಿಗೆಗಳು ಅತ್ಯಂತ ನಿಶ್ಶಕ್ತವಾದವೆಂದು ತೋರುತ್ತದೆ, 
ಅನಾನಸಿನಲ್ಲಿ ಒಂದು ಸ್ವಾರಸ್ಯಕರ ಪ್ರಯೋಗ ಪಡೆದ ಫಲಿತಾಂಶಗಳ ಸಾಮಾನ್ಯ ವಿಧ 
ವನ್ನು ಚಿತ್ರೀಕರಿಸುತ್ತದೆ. ಕೇಯನ್ನಿ ಈ ದ್ವೀಪಗಳಲ್ಲಿ ಬೆಳೆಸುವ ಮುಖ್ಯ ಅನಾನಸು 
ತಳಿ, ಸಾಮಾನ್ಯವಾಗಿ, ಕೇಯನ್ನಿ ಬೀಜ ಉತ್ಪಾದಿಸುವುದಿಲ್ಲ. ಸ್ವಸಂಕರ ಮಾಡಿ 
ದಾಗ ಬೀಜೋತ್ಪಾದನೆ ವರಾಡಲು ಶಕ್ತವಾದ ಕೇಯನ್ನಿಯ ಕ್ಲೋನ್‌ಗಳು ಕಂಡು 
ಬಂದಿವೆ. ಇತರ ಲಕ್ಷಣಗಳಲ್ಲಿ ಅವು ವಾಣಿಜ್ಯಕ್ಕಾಗಿ ಬೆಳೆಸುವ ಕೇಯನ್ನಿ ತಳಿಯನ್ನು 
ಹೋಲುತ್ತವೆ. ಬೀಜೋತ್ಪಾದನೆ ಮಾಡಂವ ಕೇಯನ್ನಿಯ ಕ್ಲೋನನ್ನು ಸ್ವಸಂಕರ 
ಮಾಡಿದಾಗ ಪೀಳಿಗೆಗಳಲ್ಲಿ ಯಾವಾಗಲಾದರೊಂದು ಸಂಬಂಧಿತ ಚೈತನ್ಯವುಳ್ಳ ಶೆ ಸಸ್ಯ 
ಉಂಟಾಗಬಹುದಾದರೂ, ಫಲಿಸುವ ಪೀಳಿಗೆಗಳು ಒಂದೇ ರೀತಿಯಲ್ಲಿ ನಿಶ್ಶಕ್ತವಾಗಿರು 
ವುದು ಕಂಡುಬರುತ್ತದೆ. ಹಾಗಿದ್ದರೂ ಕೇಯನ್ನೀ ಮತ್ತು ಕೇಯನ್ನಿಯ ಬೀಜೋ 
ಶ್ಹಾದಕ ಕ್ಲೋನ್‌ಗಳ ನಡುವೆ ಒಂದು ಸಂಕರ ಮಾಡಿದಾಗ, ಪೀಳಿಗೆಗಳು ಸಾಪೇಕ್ಷ 
ಚೈತನ್ಯದಾಯಕವಾದವುಗಳಾಗಿ ಕಂಡುಬರುತ್ತವೆ, ಈ ಸಂಕರದಿಂದ ಆಯ್ದ ಸಸ್ಯ 
ಗಳೊಡನೆ ಕೇಯನ್ನಿಯ ಹಿಂಸಂಕರಗಳೂ ಕೂಡ ಸ್ವಲ್ಪಮಟ್ಟಿಗೆ ಎಕಸ್ವಾಮ್ಯ ಚೈತನ್ಯ 
ವುಳ್ಳವುಗಳಾಗಿವೆ. 

ತಳಅಭಿವೃದ್ಧಿ ಕಾರ್ಯ ವಿಧಾನಗಳು; ತಳಿಆಭಿವೃದ್ಧಿ ವಿಧಾನಗಳ ಎರಡು 
ಸಾಮಾನ್ಯ ವಿಧಗಳನ್ನು ಕಬ್ಬು ತಳಿಅಭಿವೃದ್ಧಿಯವರು ಬಳಸುತ್ತಾರೆ. ಅವುಗಳು 
ಯಕಾವುವೆಂದರೆ, 

1, ಎರಡು ಜನ್ಮದಾತೃಗಳೂ ತಿಳಿದಿರುವಲ್ಲಿನ ಸಂಕರಗಳು 

2. ಸಂಕರಗಳನ್ನು ಮಾಡುವ ಬಹುಸಂಕರ ವಿಧಾನ, 


ಇತರ ಅನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಅಭಿವೃದ್ಧಿ 623 


ನಿರ್ದಿಷ್ಟ ಸಂಕರಗಳ ಸಮಸ್ಯೆಗಳನ್ನು ತಕ್ಕರೀತಿಯಲ್ಲಿ ಅಧ್ಯಯನ ಮಾಡುವುದು 
ಮೂಲತ; ಜನ್ಮದಾತೃ ಕ್ಲೋನ್‌ಗಳ ಅಧಿಕ ವಿಷಮಯುಗ್ಮಜತೆಯ ಆಧಾರ ಪಡೆದಿದೆ. 





ಎರ್‌ 
ಯಾ ನಾ ಗೆ | 
ಬಾ ಹ 




















ಚಿತ್ರ 60 : ಸಂಕರಣ ಕಬ್ಬುಗಳನ್ನು ಪಡೆಯುವಕ್ಲಿನ ಸಂಕೀರ್ಣ ಸಯಿಂಧಗಳನ್ನು ತೋರ್ಪ 
ಡಿಸುವ ರೇಖಾಚಿತ್ರ ಜಾವಾ (ಪಿ. ಓ ಜಿ; ಪೋ ಎಫ್‌ ಸ್ಟೇಷನ್‌ ಊಸ್ಟ್‌ ಜಾವಾ) ತಳಿಗಳು, 
(ಬ್ರಾಂಡಿಸ್‌ ಮತ್ತು ಸಾರ್ಬೋರಿಸ್‌ 1936 ರವರಿಂದ). 


ಸುಮಾರಾಗಿ ಎಲ್ಲ ಲಕ್ಷ್ಮಣಗಳಲ್ಲೂ ಅತ್ಯು ನ್ನತಉ ್ರಷ್ಟ್ಟ ಠ್ಲೋನ್‌ಗಳ ಸಂಭವ ಅತ್ಯಲ್ಪ 
ವಾದ್ದರಿಂದ, ನಿರ್ದಿಷ್ಟ ಸಂಕರಗಳ ಸಂಬಾಧಕ ಮೌಲ್ಯವನ್ನು ನಿರ್ಧರಿಸುವುದು ಕೂಡ 
ಬಹುಕಷ್ಟ. ಈ ಕಾರಣಗಳಿಂದಾಗಿ ಕೆಲವು ವಿಶಿಷ್ಟ ಸಂಕರಗಳು, ಕಬ್ಬು ತಳಿಅಭಿವೃದ್ಧಕ 
ನಿಗ್ಗೆ. ಸ್ವಪರಾಗಸ್ಪರ್ಶ ಬೆಳೆಸಸ್ಯಗಳ ತಳಿ ಅಭಿವೃದ್ಧಿಯವನಿಗಿರುವಷ್ಟು ಮಹತ್ವದ 
ವಾಗಿರುವುದಿಲ್ಲ.. ಕಾಡುಕಬ್ಬು ತಳಿಗಳನ್ನು ಓಂದು ಜನ್ಮದಾಶೃವಾಗಿ ಬಳಸಿದಾಗ, 
ದ್ವಿಪಿತೃಸಂಕರ ಅತ್ಯಂತ ಮಹತ್ವದ್ದು (ಚಿತ್ರ. 61), ಒಂದು ಏಕ ಉನ್ನತ ಸಂಕರ 
ಬೀಜತಾಕಿನಲ್ಲಿ, ಒಂದು ಏಕ ಪ್ರಂಘಲವತ್ತು ಜನ್ಮದಾತ್ಮ ಶವಿನೊಡನೆ ವ್ಯಾಪಕ ತಳೀಯ 
ಭಿನ್ನತೆಯುಳ್ಳ ಪುಂನಿಷ್ಟಲತ್ವ ಕ್ಲೋನ್‌ಗಳನ್ನು ಸೇರಿಸುವುದರಿಂದ, ಪರಿಚಿತ ಜನ್ಮ 
ದಾಶೃಗಳ ಹಲವು ದ್ವಿಹಿತೃಕ ಸಂಕರಗಳನ್ನು ಮಾಡಬಹುದು. ಶಿಕ್ಷಿತ ಸಸ್ಕ ತಳಿ ಅಭಿ 


ಛು. ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ವೃದ್ಧಿ ಕನಿಗೆ ದ್ವಿಪಿತೃ ಸಂಕರಗಳನ್ನು ಮಾಡ(ವ ಇತರ ಕಾರಣಗಳು ಸಂವ್ಯಕ್ತವಾಗುತ್ತವೆ. 
,.. ಹವಾಯ್‌ನಲ್ಲಿ ಈ ವಿಧಾನವನ್ನು 'ಕುದಿಸುವ ಪಾತ್ರೆ ವಿಧಾನ ಎಂದು ಕರೆಯ 
ಲಾದರೂ, ಬಹುಸಂಕರ ವಿಧಾನವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಭಿನ್ನ 
ಆಯ್ಕೆಯ, ಪರಾಗಬಂಜೆ ಸ್ತ್ರೀಗಳ ಆಧಿಕ ಸಂಖ್ಯೆಯನ್ನು ಸಂಕರ ತಾಕಿನೊಳಗೆ ಸೇರಿಸಂ 
ವುದನ್ಮು ಇದು ಒಳಗೊಂಡಿದೆ. ಆಯ್ಕೆಗೊಂಡ ಪುಂಫಲವತ್ತತೆಯ ಕ್ಲೋನ್‌ಗಳ 
ಕಂಚ್ಚುಗಳನ್ನು ತಾಕಿನೊಳಗೆಲ್ಲಾ ಯಾದೃಚ್ಛಿಕವಾಗಿ ಸೇರಿಸಲಾಗುತ್ತದೆ ಮತ್ತು ಸಂಕರ 
, ಕಾಲದಲ್ಲಿ, ಆಗಿಂದಾಗ್ಗೆ ಬಹುಸಂಕರ ತಾಕುಗಳಿಗೆ ಹೆಚ್ಚಿ ನ ಕುಚ್ಚು ಗಳನ್ನು ಕೆ ಸೇರಿಸಲಾಗಂ 
ತ್ತದೆ... ಬಹುಸಂಕರ ತಾಕಿನಿಂದ ಪಡೆದ ಸಸಿಗಳ ಪುಂಪಿತ್ಚ ಅಜ್ಞ್ಯಾತವಾಗಿರುತ್ತದೆ 

ವಾರ್ಗರ್‌ (1953) ಈಗ ಬಹುಸಂಕರಗಳ ಬಳಕೆಯನ್ನು ಈ ಕೆಳಗಿನ ವಿವರಣೆ 
ಯಿಂದ ಸ್ಪಷ್ಟೀಕರಿಸಿದ್ದಾನೆ. 'ನಿರ್ದಿಷ್ಟ ಉದ್ದೇಶಕ್ಕಾಗಿ ಕಂದಿಸುವ ಪಾತ್ರೆ ವಿಧಾನವನ್ನು 
ರಚಿಸಲಾಗಿದೆ, ಉದಾಹರಣೆಗಾಗಿ ; ಮೌಕಾ ಸ್ಮಿತಿಗಳ ತಳಿಲಭಿವೃದ್ಧಿ (ಅಧಿಕ ಎತ್ತರ 
ಪ್ರದೇಶ), ಅತ್ಯಂತ ಉತ್ಕೃಷ್ಟ ತಳಿಅಭಿವೃದ್ಧಿಯ ಕಬ್ಬುಗಳನ್ನು ಏರಾಶ್ಚ್ರ ಅಂತರ್‌ 
ಸಂಕರ ವರಾಡುವುದು (ಅತೀತ ಕುದಿಸುವ ಪಾತ್ರೆ ವಿಧಾನ), ಕಾಡು ವಸ್ತುಗಿಳ ಮುಂದಿನ 
ಮಾದರಿ ಪರೀಕ್ಷೆ ಇತ್ಯಾದಿ' ವಿಶಿಷ್ಟ ಅವಶ್ಯಕತೆಗಾಗಿ ವಿಶೇಷ ಬಹುಸಂಕರ ಬೀಜತಾಕು 
ಗಳ ಸ್ಕ್ಯಾಪನ ನಿಜವಾಗಿಯೂ ಇತರ ಬೆಳೆಸಸ್ಯಗಳೊಡನೆಯವುಗಳಂತೆಯೇ ಒಂದು ತರ್ಕ 
ಬದ್ಧ ಕಾರ್ಯ ವಿಧಾನವೆಂದು ಕಂಡುಬರುತ್ತದೆ. ಬಹುಸಂಕರ ತಾಕುಗಳಲ್ಲಿ ಸೇರಿಸಲು 
ಇತ್ತೀಚಿನ ತಳಿಆಭಿವೃದ್ಧಿಯಿಂದ ಹೊಸ ಕ್ಲೋನಿ್‌ಗಳ ಆಯ್ಕೆಗಳ ಮಂಂದುವರಿಕೆ, 
ಹವಾಯ್‌ನಲ್ಲಿ ತಳಿಅಭಿವೃದ್ಧಿಯ ಒಂದು ಮುಖ್ಯ ಹಂತವಾಗಿ ಅಪೇಕ್ಷಿತವಂದು ಸ್ಚರ 
ಪಟ್ಟಿ ರುವುದು ಸಮಂಜಸವೆಂದು ಒಪ್ಪಿಕೊಳ್ಳಬೇಕಾದ ಕಾರ್ಯವಿಧಾನ. ಕಾರ್ಯಕ್ರಮದ 
ಬಹುಸಂಕರ ಮತ್ತು ದ್ವಿಪಿತೃ ಹಂತಗಳೆರಡರಲ್ಲೂ ಇತ್ತೀಚಿನ ತಳಿಅಭಿವೃದ್ಧಿಯಿಂದ 
ಪಡೆದ ಆಯ್ಕೆಗೊಂಡ ಹೊಸತಳಿಗಳ ಮುಂದಿನ ಬಳಕೆಯನ್ನು ಕೂಡ ಅನ:ಸರಿಸಲಾಗು 
ತ್ತಿದೆ. ವಖ್ಯವಾಗಿ, ಒಂದು ಪುನರಾವರ್ಶಕ ಆಯ್ಕೆ ಯಾಗಿರುವ ಈ ಪ್ರಕ್ರಿಯೆ, 
ಹವಾಯರ್‌ನಲ್ಲಿಯ ಕಾರ್ಯಕರ್ತರ ತಳಿಅಭಿವೃದ್ದಿ ತತ್ವದ ಒಂದು ಬಹು ಮುಖ್ಯ ಅಂಶ, 

ಕ್ಷೇತ್ರ ಪ್ರಯೋಸಗಳು ; ಗುಚ್ಛವಿಧಾನ ಸಸಿಗಳ ನೆಡುವಿಕೆಯನ್ನು ಒಂದಂ 
ಎಶಿಷ್ಟತಂತ್ರವಾಗಿ 11ನೆಯ ಅಧ್ಯಾಂ”'ದಲ್ಲಿ ವಿವರಿಸಲುಗಿದೆ. ಅನೇಕ ಸಂದರ್ಭಗಳಲ್ಲಿ 
ಗಂಚ್ಭ ಒಟ್ಲುಪಾತಿಯ ಆಯ್ಕೆಗಳನ್ನು ಅದೇ ಕೇಂದ್ರದಲ್ಲಿ "5೬ ತಿ' ಪರೀಕ್ಷೆಯೆಂದು 
ಹೆಸರಿಸಿರುವು ದರಲ್ಲಿ ನೆಡಲಾಗಂತ್ತದೆ. ಗುಚ್ಛನೆಡಂವಿಕೆಯ ಒಟ್ಲ ಪಾತಿ ಸುವಕಾರು 
1 ವರ್ಷ ವಯಸ್ಸಾಗಿರುವಾಗ ಮಾಡಿದ ಪ್ರತಿಯೊಂದಂ ಆಯ್ಕೆಗೊಂಡ ಕ್ಲೋನ್‌ 
ಕಾಲುವೆ ಸಾಲಿನಲ್ಲಿ ಪಕ್ಕಪಕ್ಕದಲ್ಲೇ ನೆಟ್ಟ ಎರಡು. 18 ಅಂಗುಲ ತುಂಡುಗಳನ್ನೊಳ 
ಗೊಂಡಿರುತ್ತವೆ. ಪ್ರತಿಯೊಂದು ಸಸಿಯೂ ಸಾಲಿನ 3 ಅಡಿ ಉದ್ದವನ್ನು ಬಳಸುತ್ತದೆ. 
ಮತ್ತು ಸಾಲುಗಳು 5 ಅಡಿ ಅಂತರ ಪಡೆದಿರಂತ್ರವೆ. 


ಇತರ ಅಸ್ಕಪರಾಗಸೃರ್ಶ ಸಸ್ಯಗಳ ತಳಿಅಭಿವೃದ್ಧಿ 625 


ಥಿ 2 
ಪ್ರಯೋಗಗಳಲ್ಲಿ ಪರೀಕ್ಷಿಸಲ್ಪಡುತ್ತದೆ. ಇದರಲ್ಲಿ ಪ್ರತಿಸೆಸ್ಯವೂ ಸಾಮಾನ್ಯವಾಗಿ 
ಒಂದು ನಿರ್ದಿಷ್ಟ ಕೇಂದ್ರದಲ್ಲಿ ಪ್ರತೀಕರಣಗಳಿಲ್ಲದ 6 ಅಡಿ ನೀಳದ ಸಾಲುತಾಕನ್ನು 
ವ್ಯಾಪಿಸುತ್ತದೆ... 5: 6 ಪ್ರಯೋಗಗಳಲ್ಲಿ ಪರೀಕ್ಷಿಸಿದ ಆಯ್ಕೆಗಳ ಸಂಖ್ಯೆ ಅಲ್ಲಿ 


ದೊರೆಯುವ ಅನುಕೂಲತೆಗಳ ಆಧಾರ ಹೊಂದುತ್ತದೆ. 





ಚಿತ್ರ 61. ಕಬ್ಬು ತಳಿ” ಅಭಿವೃದ್ಧಿಯ ಕೇಂದ್ರ. ಎರಡು ಜನ್ಮದಾತ್ಮ'ತಳಿಗಳ ಕುಚ್ಚುಗಳನು 
ಸಂಕರಣಕ್ಕಾಗಿ ಇಂತಹ ಎಯುಕ್ತನಗೊಳಿಸಿದ, ಚೌಕಟ್ಟಿಗೆ ಕತ್ತರಿಸಿ ಕೊಂಡೊಯ್ಯಲಾಗುತ್ತದೆ. ಪರಾಗ 
ಸ್ಪರ್ಶ ನಿರ್ವಹಣೆ ಗಾಳಿಯಿಂದ. ಒಂದು ವಿಶಿಷ್ಟ ದ್ರಾವಣದಲ್ಲಿ ಕತ್ತರಿಸಿದ ತುದಿಗಳನ್ನು ಮುಳುಗಿಸಿ 


ಡುಪುದರಿಂದ ಕುಚ್ಚುಗಳನ್ನು ಜೀವಂತವಾಗಿಡಲಾಗುತ್ತದೆ. (ಪ್ರಯೋಗ ಕೇಂದ್ರ, ಹವಾಯ್‌ನ 
ಕಬ್ಬು ಬೆಳೆಗಾರರ ಸಂಘದಿಂದ). 


ಹವಾಯ್‌ನಲ್ಲಿ. ಗುಚ್ಛ ಒಟ್ಟು ಪಾತಿ ನೆಡುವಿಕೆಯ ಪ್ರತಿ ಎಕರೆಯಿಂದ 1000 
ದಿಂದ 2000 ಸಸಿಗಳನ್ನು ಆಯ್ಕೆಮಾಡಲಾಗುತ್ತದೆ ಮತ್ತು 5:3 ಪ್ರಯೋಗಗಳಲ್ಲಿ 
40 


626 ಸಸ್ಕಿ ತಳಿಆಭಿವೃದ್ಧಿ ವಿಧಾನಗಳು 


ಬೆಳೆಸಿದ ಕ್ಲೋನ್‌ಗಳಲ್ಲಿ ಶೇ. ರಿಯಿಂದ 20 ಭಾಗವನ್ನು 5 6 ಪರೀಕ್ಷೆಗಳಿಗೆ ಮುಂದು 
ವರಿಸಲಾಗುತ್ತದೆ. 56 ಪರೀಕ್ಷೆಗಳಿಗಾಗಿ ಒಂದು ಕ್ಲೋನ್‌ ಆಯ್ಕೆಗೊಂಡಾಗ, ಅದು 
ಒಂದು ಸ್ಥಿ ರಗುರುತಿನ ಅಂಕಿತವನ್ನೂ ಮತ್ತು ಪೂರ್ಣ ಚರಿತ್ರೆ ದಾಖಾಲಾತಿ ಮಾಡುವ 
ಪ್ರಮುಖ ದಫ್ತರದಲ್ಲಿ ಒಂದು ಸ್ಥಾನವನ್ನೂ ಪಡೆಯುತ್ತದೆ. 56 ಪರೀಕ್ಷಾ 
ಹಂತವನ್ನು ಸೇರುವ 3000 ದಿಂದ 5000 ಸಸಿಗಳ ಪ್ರತಿಯೊಂದರಿಂದಲೂ, 
10.15 ಹಂತ ಪರೀಕ್ಷೆಗಾಗಿ 300 ರಿಂದ 500ನ್ನು ಆಯ್ಕೆ ಮಾಡಲಾಗುತ್ತದೆ. 
ಇವುಗಳಲ್ಲಿ, 50ರಿಂದ 8100ನ್ನು ಮಾತ್ರ 3030 ಹಂತಕ್ಕೆ ಮುಂದುವರಿಸಲು 
ಆಯ್ಕೆಮಾಡಲಾಗುತ್ತದೆ. 

10.15ರ ಹಂತ 15 ಅಡಿ ನೀಳದ ಎರಡು ಅಕ್ಕಪಕ್ಕ ಸಾಲುಗಳನ್ನೊಳ 
ಗೆೊಂಡಿವೆ, 5 ತಿ ಮತ್ತು 5. 6 ನೆಡುವಿಕೆಗಳಲ್ಲಿರುವಂತೆಯೇ, ಪ್ರತಿ 5ನೆಯ ತಾಕಂ 
ಒಂದು ಮಾದರಿತಾಕು. ಈ ಪ್ರಯೋಗಗಳ ಆಯ್ಕೆಗಳನ್ನು ಪ್ರತಿಯೊಂದು ತಾಕಿ 
ನಲ್ಲೂ 30 ಅಡಿ ನೀಳವಿರುವ 6 ಸಮಾಂತರ ಸಾಲುಗಳನ್ನು ಹೊಂದಿರುವ 30,30 
ಹಂತಕ್ಕೆ ಮುಂದುವರಿಸಲಾಗುತ್ತದೆ. ಪ್ರತಿ 3ರಿಂದ 5 ತಾಕುಂಗಳಿಗೊಂದು ತಾಳೆತಾಕಂ 
ಗಳನ್ನು ನೆಡಲಾಗುತ್ತದೆ. 

ವಕ್ರೀಕರಣ ಮಾಪಕ, ವಾಚನಗಳನ್ನು 56 ಮತ್ತು 10: 15 ನೆಡುವಿಕೆಗಳಲ್ಲಿ 
ಮಾತ್ರ ಮಾಡಲಾಗುತ್ತದೆ. 3030 ಪ್ರಯೋಗಗಳಲ್ಲಿ ಸುಕ್ರೋಸ್‌ಗಾಗಿ ಹಿಂಡು 
ಯಂತ್ರದಿಂದ ತೆಗೆದ ರಸದ ವಿಶ್ಲೇಷಣೆ ಮಾಡಲಾಯ್ತು. ವಕ್ರೀಕರಣ ಮಾಪಕ 
ದ್ರಾವಣದಲ್ಲಿ ಉಪ್ಪ ಮತ್ತು ಕ್ಷೀಣಿಸುವ ಸಕ್ಕರೆಗಳನ್ನೊಳಗೊಂಡ, ಪೂರ್ಣ ಘನ 
ವಸ್ತುಗಳ ಶೇಕಡಾವಾರನ್ನು ತೋರ್ಪಡಿಸುತ್ತದೆ. ಆಯ್ಕೆಯ ನಿರ್ಣಾಯಕಗಳಲ್ಲಿ 
ಪರಿವರ್ಧನಾಶಕ್ತಿ ಮತ್ತು ಎರಡನೆ ಬೆಳೆಯ ಪುಜ್ಚಿಕರ ಬೆಳೆಯುವಿಕೆ, ರೋಗ ಪ್ರತಿ 
ರೋಧ, ಪುಷ್ಪಗುಚ್ಛ ವಿಲ್ಲದಿರುವಿಕೆ, ದುರ್ಬಲತೆಯಿಂದ ಬಿರುಕು ಬಿಡುವುದು ವಿಶಿಷ್ಟ 
ಲಕ್ಷಣವಾಗಿರುವ ಕಾಂಡ ದಾರೆ, ಅನಪೇಕ್ಷಿತವಾದ ನಾರಿನ ಅಧಿಕಾಂಶವನ್ನು ಸೂಚಿ 
ಸುವ ದೃಢತೆ ಸ್ವಲ್ಪ ಮಟ್ಟದ್ದಾಗಿರುವ ಕಾಂಡದೃಢತೆ, ರಸಭರಿತ ಗುಣ, ಕಾಂಡದ 
ಉತ್ತಮವ್ಕಾಸ ವತ್ತು ಹೆಚ್ಚಿನ ತೆಂಡೆ ಒಡೆಯುವಿಕೆ ಸೇರುತ್ತವೆ. 

ಮಾಂಗೆಲ್ಸ್‌ ಡಾರ್ಫ್‌ (19531 ನಿಂದ ಕೊಡಲ್ಪಟ್ಟ ಈ ಕೆಳಗಿನ ವಿಧಾನ ಪ್ರನರಾ 
ವರ್ತನೆ ಕಾರ್ಯ ವಿಧಾನಗಳನ್ನು ಸೂಚಿಸಲು ಸಹಾಯಕವಾಗಬಹುದು. 

ಈ ಪ್ರಯೋಗಗಳ ಕೆಲವು ವೈಶಿಷ್ಟ್ಯಗಳು ವಿಶೇಷ ಆಸಕ್ತಿಯವೆಂದು ಕಂಡುಬರು 
ತ್ತದೆ. ಪರೀಕ್ಷೆಯ ಎಲ್ಲ ಹಂತಗಳಲ್ಲೂ ಆವೃತ್ತಿ ಅಂತರದಲ್ಲಿ ಅಂದರೆ, ಪ್ರತಿ 3ರಿಂದ 5 
ತಾಕುಗಳಿಗೊಂದರಂತೆ ವರಾನಕ ತಾಳೆಗಳನ್ನು ಬೆಳೆಸಲಾಗುತ್ತದೆ. 5: 6ರಿಂದ 30 30 
ತಾಕು ಗಾತ್ರ ಹಂತಗಳ ಮೂಲಕ ಹಲವು ಕೇಂದ್ರಗಳಲ್ಲಿ ಪರೀಕ್ಷಿಸುವುದರಿಂದ ಪ್ರತಿ 
ಸಸಿಯ ಪ್ರತೀಕರಣ ಪಡೆಯಲಾಗುತ್ತದೆ. 


ತರ ಅನ್ಯಃ ಪಠಾಗಸ್ಟ್‌ ರ್ಶ ಸ “ಟಃ ಸ್ಮಗಳ ತಳಿ ಭಿವೃದ್ಧಿ (627 


ಈ ಪ್ರಯೋಗಗಳನ್ನನುಸರಿಸಿ, ಮಾನಕಗಳಿಗೆ ಸಮ ಅಥವಾ ಉತ್ತಮವಾ 
ಕೆಲವು ಆಯ್ಕೆಗಳನ್ನು ಅ ದರ್ಜೆಯ ಪ್ರ ಯೋಗಗಳೆಂದು ಕರೆಯಲಾಗುವ, ಕೊನೆಯ 


ಪ್ರಾದೇಶಿಕ ಕೇಂದ್ರಗಳು 











ಪ್ರಯೋಗ ವಿಧ ಪರಿಕ್ಷಾ ಅವಧಿ ಪ್ರಯೋಗ ವಿಧ ಪರೀಕ್ಷಾ ಅವಧಿ 
| 

ಹೂಲಬದ ಒಟ್ಟುಪಾ ಪಾತಿ 1 ವರ್ಷ ತಾ ಬಾ 

5. 3 1 ವರ್ಷ ಜಾ ಕ್‌ 

52306 1 ವರ್ಷ ದಾ ರಾ 

10 15 1 ವರ್ಷ 10:15 1 ವರ್ಜ 
30 ೬ 30 ಸಸ್ಮ ಬೆಳೆ. 18ರಿಂದ 24 ತಿಂಗಳು. 30): 30 ಸಸ್ಯ ಬೆಳ್ಳೆ 118ರಿಂದ 24 ತಿಂಗಳು 
೬ ಗಳು 
30 : 30 ಮೊದಲ 18೦ರಿಂದ 24 ತಿಂಗಳು 30.30 ಬೊದಲ್ಲ.. 18ರಿಂದ 24 ತಿಂಗಳು 
ಕೂಲಿ ಗಳು ಕೂಳೆ 





ಪಕ್ಷ 1/25 ಎಕರೆ ತಾಕು ಗಾತ್ರವುಳ್ಳ ಪ್ರತೀಕರಣ ತೋಟ ಪ್ರಯೋಗಗಳಲ್ಲಿ ಬಳಸ 
ಲಾಗುತ್ತದೆ. ಆನೇಕ ವೇಳೆ ಈ ಪ್ರಯೋಗಗಳನ್ನು ಕೃತಕ ಸಾರಜನಕ ಗೊಬ್ಬರಗಳ 
ಏವಿಧ ಮಿಿಯಿರುವ ಶ್ರೇಣಿಲಲ್ಹ ವಿನ್ಠಾಸದಲ್ಲಿ ಜೋಡಿಸಲಾಗುತ್ತದೆ. ಸಂಕರಗಳ 
ಹೊಸ ಸಸಿಗಳ ಮೊಳಕೆಯಿಂದ. ಆ ದರ್ಜೆಯ ಪ್ರಯೋಗಗಳು ಪೂರ್ಣವಾಗುವವರೆಗೆ 
ಮತ್ತು ಹೊಸ ತಳಿಯನ್ನು ವಾಣಿಜ್ಠ ನೆಡುವಿಕೆಗಾಗಿ ಹೆಚ್ಚಳಗೊಳಿಸಲು, ಅನುಮೋದಿ 
ಸಲು ಅವಶ್ಯಕವಾದ ಪೂರ್ಣ ಕಾಲ, ಕಡಮೆ ಪಕ್ಷ 10 ವರ್ಷಗಳು ಬೇಕಾಗುತ್ತದೆ. 


ನ್ಟ 


ಸಾಮಾನ್ಯವಾಗಿ ಬೆಳೆಸುವ ಭಾನ್ಮ ಕಾಳು ಬೆಳೆಗಳಲ್ಲಿ, ರೈ ಒಂದೇ ಅತ್ಯಧಿಕ 
ಅನ್ಯ ಪರಾಗಸ್ಪರ್ಶದ್ದು. ಇದರಿಂದಾಗಿ ಬಳಸಿರುವ ಅಭಿವೃದ್ಧಿ ವಿಧಾನಗಳ ಸ ಸಂಗ್ರ ಹದ 
ಪರಿಗಣನೆ ಸಾ ರರಸ್ಯಕರವಾದದ್ದು. ಬೆಳವಣಿಗೆ ವರ್ತನೆ, (ಚಳಿಗಾಲ ಮತ್ತು ವಸಂತ) 
ಚಳಿಗಾಲ ಸಹಿಷ್ಣುತೆ, ಬೆಳವಣಿಗೆ ಚೈತನ್ಮ, ಕಾಳಿನ ಲಕ್ಷಣಗಳಲ್ಲಿ ಮುಖ್ಯ ಭಿನ್ನತೆಗಳು 
ಇದ್ದರೂ ಕೂಡ ಅಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ನಿರ್ದಿಷ್ಟವಾದ ಅತ್ಯಲ್ಪ ರೆ 
ತಳಿಗಳನ್ನು ಗುರುತಿಸಲಾಗಿದೆ. ಅನೇಕ ಪ್ರದೇಶಗಳಲ್ಲಿ ಶುಷ್ಕತೆ, ಚಳಿಗಾಲ ನಷ್ಟ ಮತ್ತು 
ನಿಶ್ಶಕ್ತ ಮಣ್ಣನ ಪರಿಸ್ಥಿತಿಗಳಲ್ಲಿ ಗೋಧಿಗೆ ಬದಲಾಗಿ ರೈಯನ ಸ್ನ ಬಳಸಲಾಗಿದೆ. ರೈ 
ತಳಿ ಅಭಿವೃದ್ಧಿ ಗೋಧಿ ಅಭಿವೃದ್ಧಿಗೆ ದ್ವಿತೀಯ ಸ್ಮಾನ ಮಾತ್ರ ನ 
ಬ್ರಿವ್‌ಬೇಕರ್‌ (1926), ಪೀಟರ್‌ಸನ್‌ (1934) ಲೀತ್‌ ಮತ್ತು ಷಾಂಡ್ಸ್‌ (1938) 
ಹಾಗೂ ಹೇಯ್ಲ್ಸ್‌ರ ಅಧ್ಯಯನಗಳು ಅಂತಃಸಂಕರ ಕುಗ್ಗುವ ಸಂಭವಿಸುತ್ತದೆಂದೂ 
ಮತ್ತು ಇತರ ಪ್ರಕ್ರಿಯೆಗಳು ಮುಸುಕಿನಜೋಳದಲ್ಲಿ ತಿಳಿದಿರುವವುಗಳೊೊಇಡನೆ ಸದೃಶ 


ಡೆ 


628 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪ್ರವೃತ್ತಿ ಪಡೆದಿರುವವೆಂದೂ ತೋರಿಸುತ್ತದೆ. ಮುಸುಕಿನಜೋಳದಲ್ಲಿರುವಂತೆಯೇ 
ತನ್ನ ತೆರವು ಪರಾಗಸ್ಪರ್ಶ ಜನ್ಮದಾತ್ಮ ತಳಿ ಚೈತನ್ಯಕ್ಕೆ ಸಮನಾಗಿ ಮುಂದುವರೆದ 
ಸಂಬಂಧಕ ಸಮಯುಗ್ಮಜ ಸಾಲುಗಳಾವುವೂ ಕಂಡು ಬರದಿದ್ದರೂ ಕೂಡ, ಸಂಬಂಧಕ 
ಚೈತನ್ಯವುಳ್ಳ ಸ್ವಸಂಕರ ಸಾಲುಗಳನ್ನು ಪಡೆಯಲಾಗಿದೆ. ಸ್ವಫಲವತ್ತತೆ ಮತ್ತು 
ಬಂಜೆತ್ವಗಳು ರಿಕ್ಚ ವೆಂದು ಬಿ,ವ್‌ಬೇಕರ್‌ ನಿರ್ಧರಿಸಿದ. ಪೀಟರ್‌ಸನ್‌, ಲೀಶ್‌ ಮತ್ತು 
ಷಾಂಡ್ಸ್‌, ಸ್ವನಿಷೇಚನ ಪಡೆದ ಸಾಲುಗಳಲ್ಲಿ ಆಯ್ಕೆಯಿಂದ ಸ್ವಯಂ ಬಂಜೆತ್ವವನ್ನು 
ಹೆಚ್ಚಿಸಬಹುದೆಂದು ತೋರ್ಪಡಿಸಿದ್ದಾರೆ. ರೈ ನಲ್ಲಿ ಬೀಜಲಕ್ಷಣಗಳ ಬೇರ್ಪಡುಗಳ 
ಸ್ವಭಾವವನ್ನು ಚಿತ್ರ *62ರಲ್ಲಿ ಚಿತ್ರೀಕರಿಸಲಾಗಿದೆ. ರೈ ತಳಿಗಳು ಅವಿಚ್ಛಿನ್ನ ಸ್ವಸಂಕರ 
ದಿಂದ ಸ್ವಯಂ ಬಂಜೆತ್ವಕ್ಕೆ ಕಾರಣವಾದ ಯುಗ್ಕವಿಕಲ್ಪಿಗಳನ್ನು ಹೊಂದಿರಬಹುದೆಂದಂ 
ಈ ಅಧ್ಯಯನಗಳಿಂದ - ವ್ಯಕ್ತಪಡುತ್ತದೆ. ಹಾಗಿದ್ದರೂ, ಸ್ವಫಲವತ್ತತೆಗಾಗಿ ಆಯ್ಕೆ 
ಯನ್ನು ಆಚರಿಸಿದರೆ ಕೆಲವೇ ಸಂತತಿಗಳಲ್ಲಿ ಅಂಶಿಕ ಸ್ಹಫಲವತ್ತತೆ ಸಸ್ಯಗಳು, ಅತ್ಯಧಿಕ 
ಸ್ವಫಲವತ್ತು ಹೀಳಿಗೆಗಳನ್ನು ಉತ್ಪಾದಿಸುತ್ತವೆ. ಆದರೆ, ಸ್ವಸಂಕರವೇರ್ಪಡಿಸಿದಾಗ 
ಮಧ್ಯಮ ಬೀಜೋತ್ಪಾದನಾ ಶಕ್ತಿಯುಳ್ಳ ಆಂಶಿಕ ಸ್ವಫಲವತ್ತು ಸಸ್ಯಗಳು, ಅವುಗಳ 
ಪೀಳಿಗೆಗಳಲ್ಲಿ ಕೆಲವು ಅತ್ಯಧಿಕ ಸ್ವಯಂ ಬಂಜೆತ್ವದ ಸಸ್ಕಗಳನ್ನು ಉತ್ಪಾದಿಸುತ್ತವೆ 

ಲೀತ್‌ (1925) ತೆರವು ಪರಾಗಸ್ಪರ್ಶ ಫಲವತ್ತತೆಯನ್ನು ಅಧ್ಯಯನ ಮಾಡಿ 
ಮತ್ತು ಸುಮಾರು 3 ಭಾಗದಷ್ಟು ಕಿರುಹೂವುಗಳು ಬೀಜ ಕಚ್ಚುವುದಿಲ್ಲವೆಂದು ಗಮನಿ 
ಸಿದ. ಹಲವು ಯೂರೋಪಿನ ಕಾರ್ಯಕರ್ತರಿಂದ ಸಾದೃಶ ವೀಕ್ಷಣೆಗಳು ವರದಿಯಾಗಿವೆ 
ಮತ್ತು, ಮುಯುಟ್ಸಿಂಗ್‌ (1946)ನಿಂದ ಉದ್ಯರಿಸಲ್ಪಟ್ಟಿವೆ. 

610 ಸಸ್ಯಗಳ ಪರೀಕ್ಷೆಯನ್ನನುಸರಿಸಿ, ತೆರವು ಪರಾಗಸ್ಪರ್ಶದ ಪರಿಸ್ಥಿತಿಗಳಲ್ಲಿ 
ಶೇ 50.2 ಭಾಗ ಆಂಶಿಕ ಬಂಜೆತ್ವೈದವಾಗಿದ್ದ ವೆಂದು ಮುಯುಂಟ್ಲೆಂಗ್‌ ಕಂಡ, ಉತ್ತಮ 
ಪರಾಗದ ಶೇಕಡಾಪಾರು 0,0ಯಿಂದ 90.0ವರೆಗಿನ ಅಂತರ ಪಡೆದಿತ್ತು. ಜನ್ಮದಾತೃ 
ಗಳು ಮತ್ತು ಪೀಳಿಗೆಗಳ ನಡುವೆ, ಬೀಜ ಕಚ್ಚುವಿಕೆ ಮತ್ತು ಪರಾಗ ಬಂಜೆತ್ವಗಳ 
ಶೇಕಡಾವಾರಿಗೆ ಸಹಸಂಬಂಧವಿದೆಯೆಂದು ಮುಂದುವರಿಸಿದ ಅಧ್ಯಯನಗಳು ಸೂಚಿಸಿ 
ದವು. ಅಂತಃಸಂಕರ ಸಾಲಂಗಳ ಏಕ ಮತ್ತು ದ್ವಯಾಂಶ ಸಂಕರಗಳಾದ ೫, ಸಂಕರಣ 
ಗಳಲ್ಲಿ ಫಲವತ್ತತೆ ಮತ್ತು ಪರಾಗ ಬಂಜೆತ್ವಗಳ ಗಮನಾರ್ಹ ವ್ಯತ್ಯಾಸಗಳನ್ನು ವರದಿ 
ಮಾಡಲಾಯ್ತಾ, "ಆಂಶಿಕ ಬಂಜೆತ್ವದ ವಿವಿಧ ದರ್ಜೆಗಳನ್ನುಂಟುಮಾಡುವ ಘಟಕಗಳಿಗೆ 
ಸಂಬಂಧಿತವಾಗಿ ರೈ ನ ಸಮಷ್ಟಿಯ ಸಸ್ಯಗಳಂ ವಂಶವಾಹಿರೂಪದ ಭಿನ್ನತೆಯುಳ್ಳ 
ವೆಂದು' ವಬಯಂಟ್ಲಿಂಗ್‌ ನಿರ್ಧರಿಸಿವೆ. 

ಸ್ಥಳೀಯ ತಳಿಗಳು ಮತ್ತು ಬೆಲ್ಜಿಯಂ, ಜರ್ಮನಿ ಮತ್ತು ಸ್ವೀಡನ್‌ನಿಂದ ಪಡೆದ 
ಉತ್ತಮ ತಳಿಗಳ ನಡುವಣ ಸಂಕರಗಳಲ್ಲಿ ಆಯ್ಕೆಯಿಂದ ರೈ ನ ಫಿನ್ನಿಷ್‌ ತಳಿಗಳ 
ಅಭಿವೃದ್ಧಿಯನ್ನು ಪೆಸೋಟಾ (1948) ವರದಿ ಮಾಡಿದ್ದಾನೆ. ಹೊಸದೇಶಗಳ 


ಇತರ ಆನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಅಭಿವೃದ್ಧಿ 629 


[ಿ ೯ 


ಉತ್ತಮ ತಳಿಗಳು ಹುಲ್ಲುಗಡಸಂತನ ಮತ್ತು ಕಾಳು ಗುಣಗಳಲ್ಲಿ ಉತ್ತಮವಾಗಿದ್ದವು. 
ಹಾಗೂ ಫಿನ್ನಿಷ್‌ ತಳಿಗಳು ಹೆ: ಚ್ಚು ಚಳಿಗಾಲ ಸಹಿಷ್ಣ ತೆಯವಾಗಿದ್ದವ. 





1 ಜಾಕಿ ಹು ಜ2ಚ ಗು 

ಚಿತ್ರ 62 ತೆರವು ಪರಾಗಸ್ಪರ್ಶ ಮತ್ತು ಅಂತಃ ಸಂಕರ ರೈ ಮೇಲಿನ ಸಾಲು, 10ವರ್ಷದ 
ಅಂತಃ ಸಂಕರಗಳು ; ಎಚಗಡೆ ಮತ್ತು ಮಧ್ಯ ಪಂಗಡಗಳು. ಭಗಿನಿ ಆಯ್ಕೆಗಳು ; ಬಲಗಡೆ, ದಪ್ಪ 
ಕಾಳಿನ ಆಂತಃಸಂಕರ. ಕೆಳಗಿನ ಸಾಲು, ತೆರವು ಪರಾಗಸ್ಪರ್ಶದ ಇಂಪೀರಿಯಲ್‌ ರೈ ; ಎಡಗಡೆ 
ದಪ್ಪ ಸಮರೂಪ ಕಾಳುಗಳುಳ್ಳ ಸ್ವಸಂಕರಣದ ಎರಡನೆಯ ಸಂತತಿ ; ಬಲಗಡೆ, ಅಲ್ಪ ತೆ ಕಾಳು 
ವಿಧದ ಸ್ಮಸಂಕರಣದ 4ನೆಯ ಸಂತತಿ. (ಲೀತ್‌ ಮತ್ತು ಷಾಂಡ್ಸ್‌ 1938ರಿಂದ.) 


ಲೀತ್‌. ಮತ್ತು ಷಾಂಡ್ಸ್‌ (1938), ಕೆಲವು ಸಂಯೋಜನೆಗಳು ನ್ಯನಲ್ಲಿ 
ಸಂಕರಣ ಓಜವನ್ನು ತೋರ್ಪಡಿಸಿದರೂ, ಆ ಸಂತತಿಯಲ್ಲಿ ತೆರವು ಪರಾಗಸ್ಪರ್ಶ ರೈ ಗೆ 
ಉನ್ನತವಾಗಿದ್ದರೂ ಕೂಡ, ವಕಾದರಿ ತಿಳಿಯಾದ ಇಂಪೀರಿಯಲ್‌ಗೆ ಚ್‌ 


ಉನ್ನತ ಸ್ವಥಲವತ್ತತೆಯ ಸಾಲುಗಳನ್ನು ಬಳೆಸಿ, ಪೀಟರ್‌ಸನ್‌ (1934) 3 
ಫಿ 


ಮಾಡಿದ. ಕೆಲಪು ಸ್ಥಿತಿಗಳಲ್ಲಿ ಜನ್ಮದಾತೃ ನಮೂನೆ ತಳಿ ಮಿನ್‌ 


ವಾಗಿರುವಂತಹ ವ್ಯತ್ಯಾಸಗಳನ್ನು ಎಲ್ಲವೂ ಪಡೆದಿದ್ದವು. ಸ್ಲಫಲವತ್ತತೆ ಮುತ್ತು ಬೀಜ 
ಗಾತ್ರಗಳಿಗಾಗಿ ಆಯ್ಕೆವಾಡಿದ ಸಾಲುಗಳ ಒಂದು ಗುಂಪನ್ನು ವಾಣಿಜ್ಯ ಬೆಳೆಯಾಗಿ ಬೆ 
ಸುಂಪ್ತದರಿಂದ ಅಭಿವೃದ್ಧಿ ಪಡೆದ ತಳಿಗಳನ್ನು ಪಡೆಯಬಹುದೆಂದು ವೀಟರಿ*ಸನ್‌ ಸೂಚಿ 
ಸಿದ್ದು ಉಂಟಾಗುವ ಜೈತನ್ಯ ತ್ಮಪ್ತಿಕರವಾಗಿರುವಲ್ಲಿ ಒಂದು ಏಕ ತಳಿಯಿಂದ ಅವುಗಳು 
ಸತನ್ನವಾಗಿರಬಹುದಾದರೂ ಕೂಡ, ಈ ಸಾಲುಗಳು ಸಂಬಂಧಿತವಾಗಿಲ್ಲದಿರುವುದಂ 
ಉತ್ತಮ. ಬೀಜವರ್ಣದಂತಹ ವಾಣಿಜ್ಯ ಮಹತ್ವವುಳ್ಳ ಬಾಹ್ಮಗೋಚರ ಲಕ್ಷಣಗಳಿಗೆ 
ಅವುಗಳು ಸಾದೃಶವಾಗಿರಬೇಕು. ನಂತರದ ಸಂತತಿಗಳಲ್ಲಿ ಸಂಶ್ಲೇಷಣಗಳ ವರ್ತನೆ 


ಯನ್ನು ಸೂಚಿಸುವ ದತ್ತಾಂಶಗಳಾವುವನ್ನೂ ಕೊಟ್ಟೆ ಲ್ಲ. 


ಹಾ 
ಭಿ 
3(3 
ಭೆ್ನೆ 
ಓ 
12 
ಕ್ವ 
೯1 ) 
| 
ತೆ 
1" 


ಧ್ರ” 

ಸಂಕರಗಳಷ್ಟೇ ಇಳುವರಿ ಕೊಡುವುದರಿಂದಲೂ ಮತ್ತು ಏಕಸಂಕರ 
ಎರಡನೆ ಸಂತತಿ ಕುಂದುವಿಕೆ ಪಡೆದಿದ್ಲವಾವ್ದರಿಂದಲೂ ದ್ವಿಗುಣ 
ಗಳು ಅಧಿಕ ಆಶಾದಾಯಕವೆಂದ: ನಿರ್ಧರಿಸಲಾಯ್ಡು, ಪ್ರತಿ ಸಸ್ಯದ ಎತ್ತರ, ಸಸ್ಯ 
ತೂಕ ಮತ್ತು ಕಾಳುತೂಕದಲ್ಲಿ ಮಾದರಿ ತಳಿಗಳಿಗಿಂತ ಸಂಕರಗಳ ಎರಡು ವಿಧಗಳೂ 
ಉನ್ನತವಾಗಿದ್ದವು. 


ಮಿನ್ನಿಸೋಟಾದಲ್ಲಿ ವ್ಯಾಪಕವಾಗಿ ಬೆಳೆಸಲಾಗುವ ಮತ್ತು ವಿಶೇಷವಾಗಿ ಮರಳು 
ಭೂಮಿಯಲ್ಲಿ ಬೆಳೆಸಿದಾಗ ಇತರ ತಳಿಗಳಿಗಿಂತಲೂ ಸ್ಥಿರವಾದ ಆಧಿಕ ಇಳುವರಿಯನ್ನು 
ಕೊಟ್ಟಿರುವ ಎಮರಾಲ್ಡ್‌ ತಳಿ, ಹಸುರು ಬೀಜವರ್ಣಕ್ಕೆ ಸಂಬಂಧಿತ ತದ್ಯೂಪ ಪ್ರಜನನ 
ವಾಡ ಅಂತಃಸಂಕರ ಸಾಲುಗಳ ಒ”-ದು ಸಂಯೋಜನೆಯ ಫಲಿತಾಂಶವಾಗಿದೆ, 

ದಕ್ಷಿಣ ಡಕೋಟಾಕ್ಕಾಗಿ ವೃದ್ಧಿ ಪಡಿಸಿದ ಹೀರಿ ಎಂಬ ಹೆಸರಿನ ಹೊಸ ತಳಿಯನ್ನು 
ಗ್ರಾಫಿಯಂಸ್‌ (1951) ವಿವರಿಸಿದ್ದಾನೆ. ಉನ್ನತ ಸಂಕರ ಪ್ರಯೋಗಗಳಲ್ಲಿ ನಿರ್ಧರಿಸಿ 
ದಂತೆ, ಚಳಿಗಾಲ ಸಹಿಷ್ಣುತೆ ಮತ್ತು ಅಂತಸ್ಥೃ ಇಳುವರಿಗಾಗಿ ಆಯ್ಕೆಗೊಂಡ 16 
ಅಂತಃಸಂಕರ ಸಾಲುಗಳ ಒಂದು ಸಂಶ್ಲೇಷಣವಾಗಿ ಇದು ಉತ್ಪತ್ತಿಗೊಂಡಿತು. ಈ 
ಹೊಸ ತಳಿಯನ್ನು ಹೋಲಿಕೆ ವಿಭೇದದೊಡನೆ ಹೋಲಿಸಿದಾಗ ಅಧಿಕ ಉತ್ಪತ್ತಿ, 
ಉನ್ನತ ಚಳಿಗಾಲ ಸಹಿಷ್ಣುತೆ ಮತ್ತು ಪರೀಕ್ಷಾ ತೂಕದಲ್ಲಿ ಬುಷೆಲ್‌ಗೆ 1, ಪೌಂಡು 


ಇ 


ಜ್‌ ಲ್ಪ ದರ್ಣಾಾ ಇತು ಡೆ ತಾ ಹಶಿ ಎದುರಿ ಜು 
ಆವಂಶಖುತತ್ತಿ, ಹೋ ಗಿ ಕರಿದ ಸಂಿತತ್ರಿಗಳ*, ಅವ್ರ ಕುುಧುರೋದವ್ತ. 
ಮ್‌ 
ಹು ಇಂತಾ ಅಸ ದಾರು ಸು ಇಷ ರಗ ಅದ್ದೆ ಸರ ಒಹುಸ ಕಾರಾ ೨ನ ಸ್‌ ಸದು ಸಾ ಸಾ ರಾಮಸ ಸ್ರ ದವ ಇ, 
ರೆ ನಕ್ಷ ರಜ ಸ೦ಕರ ಸಾಲುಗಳ ಶುರತ ೫ 'ದಜಾಂಕರ ವರ್ತನೆಗಳ; 
21 ಡ್‌ ಲ ಸಾ 
ಹತಾ ಪ್‌ ಜ್ರ 32 ಬಾ ರ್ಯ ನದೆಸೋ ಛೆ ೧ ದ್ಳಾ ಕಾರ್‌ ಜಾರ್‌ ದ ದ ಗ ಒಭಿದಲ್ರ ಗಳು ತ್ರಾ ್ಯಗ ಯತ್ತ 
ಕುವರ ಲಿ ಪುತ್ಚು ಬಳ್ಳಿ | 50) ಅಧ್ಯ ಸುನ ಪಮಾತಿಹರು, ಹಗ್‌ ಬಾತ್‌ 


ಶ್ರ 
ಲ ದಾ ರ ಸಾಬಳೆ ಗಾಳ ಕಾಕನ ಮಾಡ ೆ 
ಬೀಜರರ್ವಾಕೆ ಒಪ್ಪತಕ್ಕಂತಹ ಸಮಮಯುಗ್ಮಜತೆ ಕ್‌ ಸ 


ಇತ 


6. 6 ಅಂಗುಲ ಅಂ ರುತ 30 ಪ್ರಶೀಕರಣಗಳ (30 ಗುಬ್ಬೆಗಳು) ವೈಯತ್ತಾಕ 
ದಾ ಹಾಹಾ 


ಗಿದ ಬಂದು ಮತ್ತು 2 


ಒರ ್ವರ್ಷೂಣತ 2 ಡಾ” 
ವ 


ಎ ತಶಿ ತ ಬರಾ ಹಣ್ಣಾಗಲು 
ಎರಡು ಬಹುಸಂಕರ ಒಟು ಛಮ ₹ ಇನಯನ್ನು ಮಒಮಸಂಕರಗಳ 


ನಿ 
ಇಳುವರಿ ಪರೀಕೆಗಳನ್ಲಿ ಅಶ್ವ 
ನ್ಯ ಸ್‌ ಹ ಘಡ 
13 ಹಸುರು ಸಾಲುಗಳ ಅಧ್ಯಯನ ಮಾಡಲಾಯ್ನು 1ರಿಂದ 19 ವರ್ಷ ಸ್ಲಸಂಕರ 


ಹ ಹ ಇ ಕುಹರ ಸಗ್ಗ ಇಲ್ಲಾ ಇ. ಹ 
ಮಾಡಿದವುಗಳಿಂದ ಅಂತ್ಯಸಂಕರ ಸಾಲುಗಳನ್ನು ಪಡೆಯಲಾಗಿತ್ತು. ಮುಬ್ಯದಾಗಿ 


ಕ 


ಹ ದಾಸಿ ಗ್‌ೆ ಎದು ರಾದ ಸದ್ಯಾ ಒ್ಣಕಕ್ಕೆ ಇಳಿ ಹ ರಾ ರ ಲ ಲ್‌ 
ಅವು ಓರ ಬ ಔ ಎಶ, ಬಗೆ ಬ ಒಗರು ಇಸ್ಟ ಒಯ್ಯೋ ಮಾತ ಟ್ರಕ್‌ 


ಆಧ್ಯಯನ ವ ಮೂ ದ ಲಕ್ಷಣಗಳನ್ಲಿ, ಇಲುವಳಲ್ನಿ ಮರಕಕ ಇಲಿದ ಯ್‌ 
ಕಟ್ಟುವಿಕೆಯ ಕಾಲ, ಸಸ್ಯ ಎತ್ತ 
ತೂಕ ಮತ್ತು ಪರಾಗ ಬಂಜೆತ್ಚ ಸೇರಿದ್ದವು... ಈ ಲಕ್ಷಿಣಗಳ ಪ್ರತಿಯೊಂದಕ್ಕೂ 


ಗಾ 
೯ ಬ್ಬ ಾಯಿ ಹ ಹಾಲ ತ ಹ ತ ಹ ಹ ಕ್ವ 
ನಡುವೆ ಗದುನಾರ್ಹ ವೃತಾಸಗಳಿದ ಪ್ರ ಮತ್ತು ಆನೇಕ ಬಹುಸಂಕರ ಪೀಳಿಗೆ 


ಡಿ 
ರ 


ಮ 


ನ 
ಳುಚೆ ಶತನ್ಯ ಮತ್ತೂ ಇಳುವರಿಗಳಲ್ಲಿ ಮಾದರಿ ತಳಿಗಳಿಗುತ ಉನ್ನತವಾಗಿದ್ದ ವು. 
೦೫೬ಸಂಕರ ಸಾಲುಗಳ ಅಂತ:ಸಂಕರಣ ಮಟ್ಟ ಆಧವಾ ಸೃಫಲವತ್ತತೆ ಮತ್ತು ಬಹು 
ಸಂಕರ ಪೀಳಿಗೆಗಳ ಇಳಂದರಿಗಳ ನಡುಬೆ ಯಾವ ಗಮನಾರ್ಹ ಸಂಬಂಧಗಳೂ ಕಂಡು 
ಬರಲಿಲ್ಲ. ಬಹುಸಂಕರ ಪೀಳಿಗೆಗಳ ಬೆಲೆ ನಿರ್ಧರಿಸುವಲ್ಲಿ ಇಳುವರಿ ಕ್ಷಣವೆ ಮುಖ್ಯ 
ವಂಹತ್ತದ್ದೆಂದು ಸ ಸಹಸಂಬಂಧ ಅಧ್ಯ ಯನೆಗಳು ಸೂಚಿಸಿದವು. ತೆಂಡೆ ಒಡೆಯುವ 
ಚೈತನ್ಯ, ಫಲವತ್ತತೆ ಮತ್ತು ಬುಷೆಲ್‌ ಕಗಳು ಇಳುವರಿಗೆ ಸಂಬಂಧಪಟ್ಟಿ ವೆಯೆಂದು 
ಕಂಡುಬಂದಿತು. ಅಧ್ಯಯನ ಮಾಡಿದ ಅಂತಃಸಂಕರ ಸಾಲುಗಳಲ್ಲಿ ಹೆಚ್ಚು ಅಂ ತರದ 

ಫಲವತ ಕೈತೆಯಿದ್ದ ರ ಕೂಡ, ತಳಿಅಭಿವೃ ದ್ಕಿ ವಯತ್ಸಕ್ಕಾಗಿ ಆಯ್ಕೆ ಸಗೊಡ ಸಾಲು 
ಗಳ ಹೋಲಿಕೆಯಲ್ಲಿ ಬ ಬಹುಸಂಕರ ತಂತ್ರ ಪರಿಣಾಮಕಾರಿ ಯಂದು ನಿರ್ಧರಿಸಲಾಯ್ತು, 


ಮಿನ್ನಿಸೆ ಸೂೋಟಾದಲ್ಲಿ ಸಂಶ್ಲೇಷಣಗಳ ಮುಂದುವರೆದ ಸಂತತಿಗ ಭಲಿ ಮುಂದುವರಿಸಿದ 


ತ 


8 


632 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಆಪ್ಪಕಟೆತ ಅಧ್ಯಯನಗಳು ಇಳುವರಿ ಶಕ್ತಿಯಲ್ಲಿ ಎಮರಾಲ್ಡ್‌ ಮತ್ತು ಇಂಪೀರಿಯಲ್‌ 
ಗಳಿಗಿಂತ ಹೆಚ್ಚನ ಅಭಿವೃದ್ಧಿಗೆ ದಾರಿಯಾಗಿಲ್ಲ. ಅಂತಃಸಂಕರಗಳ ಅಧಿಕ ಭಿನ್ನತೆಯ 
ಉತ್ಪತ್ತಿ ಅಪೇಕ್ಷಿತವಾಗಿರಬಹು ದದ್ದು ಸಂಭವನೀಯವೆಂದು. ಕಾಣುತ್ತದೆ. 
ವಿಸ್ಯಾನ್ಸಿನ್‌ನಲ್ಲಿ ಇಂಪೀರಿಯಲ್‌ನ ಅಂಶಃ ಸಂಕರಣ ಸಮಯದಲ್ಲಿ ಸಾಲುಗಳ ಪುನರಾಯ್ಕೆ 
ಮತ್ತು ನಂತರ ಅವುಗಳನ್ನು ಒಂದು ಸಂಶ್ಲೇಷಣವಾಗಿ ಪುನರ್‌ಸಂಯೋಜನೆಗೊಳಿಸುವು 
ದರಿಂದ ಆಡಮ್ಸ್‌ ತಳಿ ಫಲಿಸಿತು. ಇದು, ಎರಡು ಕೇಂದ್ರಗಳಲ್ಲಿ 3 ವರ್ಷ ಪ್ರಯೋಗ 
ಗಳ ಸರಾಸರಿಯಲ್ಲಿ ಇಂಪೀರಿಯಲ್‌ಗಿಂತ ಶೇ. 11ರಷ್ಟು ಅಧಿಕ ಇಳುವರಿಯಿತ್ತಿತು. 

ತಳಿಅಭಿವೃದ್ಧಿ ಯ ಎರಡು ಇತ್ತೀಚಿನ ವಿಧಾನಗಳು, ಅಪೇಕ್ಷಿತ ತೆರವು ಪರಾಗ 
ಸ್ಪರ್ಶ ಸಸ್ಯಗಳಿಂದ ಪಡೆದ ಪೀಳಿಗೆಗಳ ಕ್ಲೋನ್‌ ಸಾಲುಗಳನ್ನು ಬಳಸುವುದು ಮತ್ತು 
ಬೀಜ ಕಟ್ಟುವಿಕೆಯಲ್ಲಿ ಸಂಬಂಧಕವಾಗಿ ಉಚ್ಚವಾಗಿರುವ 5; ಸಸ್ಯಗಳ ಬಳಕೆ. ಕ್ಲೋನ್‌ 
ಸಂಬಂಧ ವಿಧಾನವನ್ನು ಪ್ರಥಮತಃ ವೆಲ್ಲೆನ್‌ಸೀಕ್‌ (1947) ಸೂಚಿಸಿದ. ಸ್ವಾಲಾಫ್‌ 
ಕೇಂದ್ರದಲ್ಲಿ ಟೆಡಿನನಿಂದ ಈ ವಿಧಾನ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ವಸಂತದ 
ಪ್ರಾರಂಭದ ಬೆಳೆಯಿಂದ ಅಪೇಕ್ಷಿತ ತೋರ್ಕೆಯುಳ್ಳೆ ಸಸ್ಕ್ಮಗಳ ಕ್ಲೋನ"ಗಳನ್ನು 
ವಿಂಗಡಿಸಿ, ಮಾಫಿ: ನೆಡುವಿಕೆಗಳನ್ನು ಮುಂದಿನ ಯತುಂವಿನಲ್ಲಿ ಹೆಚ್ಚಳಗೊಳಿಸಲು 
ಸಾಧ್ಯವಿದೆ. ಈ ಕ್ಲೋನ್‌ಗಳನ್ನು, ಕ್ಲೋನ್‌ಗಳ ಇಳುವರಿ ಶಕ್ತಿಯನ್ನು ನಿರ್ಧರಿಸಲು 
ತೆರವು ಪರಾಗಸ್ಪರ್ಶ ಸಂಕರಗಳಲ್ಲಿ ಬಳಸಬಹುದು. ಕುಟುಂಬ ತಳಿಅಭಿವೃದ್ಧಿಯ 
ಒಂದು ವಿಧಾನದಲ್ಲಿ ಅತ್ಯುನ್ನತ ಉತ್ಪನ್ನ ಸಾಧ್ಯತೆಯಿರಂವ ಕುಟುಂಬಗಳನ್ನು ಆಯ್ಕೆ 
ಮಾಡಿ ಸಂಯೋಜನೆಗೊಳಿಸಲು ಇದು ಸಾಧ್ಯವಾಗಿಸುತ್ತದೆ. ಸ್ವಲ್ಪಮಟ್ಟಿಗೆ ಇದೇ 
ರೀತಿಯಫ್ಲಿ ಅಪೇಕ್ಷಿತ 5, ಸ್ವಸಂಕರಸಾಲುಗಳ ಸಂಯೋಜನಾಶಕ್ತಿಯನ್ನು ನಿರ್ಧರಿಸ 
ಬಹುದು ಮತ್ತು 5 ಜನ್ಮದಾತೃಗಳ ಸ್ವಸಂಕರ ಬೀಜವನ್ನು ಅಧಿಕ ಉತ್ಪಾದನಾ 
ಚೈತನ್ಯವುಳ್ಳ 5, ಸಾಲಂಗಳನ್ನು ಸಂಯೋಜನೆಗೊಳಿಸಲು ಬಳಸಬಹುದು. 

ಸ್ವೀಡನ್‌ನಲ್ಲಿ, ತಮ್ಮ ಜನ್ಮದಾತೃ ದ್ವಿಗುಣಿತಗಳೊಡನೆ (ಮುಯಿಟ್ಸೆಂಗ್‌ 
1951 ೬) ಹೋಲಿಕೆಯಲ್ಲಿ ರೃನ ಚೋದಿತ ಚತುರ್ಗುಣಿತ ವಿಧಗಳ ಬೆಲೆ ನಿರ್ಧರಿಸಲಂ 
ವ್ಯಾಪಕ ಪ್ರಯತ್ನ ವಾಡಲಾಗಿದೆ. ನಿರ್ಧಾರಗಳು ಈ ಕೆಳಗಿನಂತಿವೆ. 

ಉತ್ಪತ್ತಿ, ಹುಲ್ಲುಗಡಸುತನ, ಕ್ಲಿಪ್ಪೆತೆ, ನೀರ್ಗಲ್ಲು ಪ್ರತಿರೋಧ ಮತ್ತು ಶುಷ್ಕತೆಯ 
ಪ್ರತಿರೋಧ ಸಂಬಂಧವಾಗಿ ಅತ್ಯುತ್ತಮ ಚತುರ್ಗುಣಿತ ವಿಭೇದಗಳು ಅನುರೂಪ 
ದ್ವಿಗುಣಿತಗಳಿಗೆ ಸಮವಾಗಿವೆ. ಇಳುವರಿಯಲ್ಲಿ ಈ ಸಮಾನತೆಯ ಚತುರ್ಗುಣಿತಗಳಲ್ಲಿ, 
ಎರಡು ಧನ ಮತ್ತು 4 ಯಹಾತ್ಮಕ ಗುಣಗಳ ನಡುವಣ ಒಂದು ಸಮತೆಯ ಪರಿಣಾಮ. 
ಧನಾತ್ಮಕದವುಗಳು ದ್ವಿಗುಣಿತ ರೈ ಗಳಿಗಿಂತಲೂ ಸುಮಾರು ಶೇ. 53ರಷ್ಟು ಅಧಿಕ 
ತೂಕವಿರುವ ದಪ್ಪಕಾಳು ಮತ್ತು ಉನ್ನತ ಮೊಳೆತಶಕ್ತಿಯುಳ್ಳವು. ಖುಣಾತ್ಮಕ 
ಗುಣಗಳು ಯಾವುವೆಂದರೆ : 


ಇತರ ಅನ್ನಪರಾಗಸ್ಪರ್ಶ ಸಸ್ಮಗಳ ತಳಿಅಭಿವೃದ್ಧಿ 633 


ಬೀಜ ಕಟ್ಟುವಿಕೆಯ ಶೇಕಡಾವಾರಿನಲ್ಲಿ 20-25ರಷ್ಟು ಕಡಿತ. 
ತೆಂಡೆ ಒದೆಯುವ ದರ್ಜೆಯ ಸುಮಾರು ಶೇ. 12ರಷ್ಟು ಕಡಿತ 
ಪ್ರತಿ ಹೂಗೊನೆಯಲ್ಲಿ ಪುಷ್ಪಗಳ ಕಡಮೆ ಸಂಖ್ಯೆ. 
ಪಕ್ಚತೆಗೆ ಮುಂಚೆ ತಳಭಾಗದ ಕಿರು ಹೂಗೊನೆ "ಆನ್ನ ಉದುರಿಸುವ 
ಪ್ರಪ್ಪ ತ್ತ್ವಿಯಂ ಹೆಚ್ಚಳ 
ಇಂದಿನ ಚತುರ್ಗುಣಿತಗಳು, ದ್ವಿಗುಣಿತ ಲೈ ೈ ಗಳಿಗೆ ಈ ಕೆಳಗಿನ ಸಂದರ್ಭಗಳಲ್ಲಿ 
ಕೆಳಮಟ್ಟದ್ದಾಗಿವೆ : 

&- ಕಂಬೈನ್‌ ಯಂತ್ರದಿಂದ ಕೊಯ್ಲು ಮಾಡುವುದು ಕಷ್ಟವಾಗುವಂತೆ ಹುಲ್ಲರಿ 
ಅತಿ ನೀಳ. 

8. ಕಾಳುಗಳ ದಪ್ಪಗಾತ್ರದಿಂದ, ಸ ಸಲ್ಪಮಟ್ಟಿಗೆ ಅಧಿಕ ಮೊತ್ತ ಬೀಜವನ್ನು 
ಬಿತ್ತನೆಗಾಗಿ ಬಳಸುವುದು ಅಗತ್ಯವಾಗುತ್ತದೆ. 

€.. ಬೀಜ ಕಟ್ಟುವಿಕೆಯಲ್ಲಿ ಕಡಿತವನ್ನು. ತೊರೆಯಲು, ಜತುರ್ಗುಣಿತ 
ರೈ ಯನ್ನು ಸಾಮಾನ್ಕ ರೈ ನಿಂದ ಪ್ರತ್ಯೇಕಿಸಿ ಬೆಳೆಸಬೇಕು. 

ಚತುರ್ಗುಣಿತ ಮಟ್ಟದಲ್ಲಿ ತಳಿಅಭಿವೃದ್ಧಿ ಮತ್ತು ಆಯ್ಕೆಯಿಂದ ಚತುರ್ಗುಣಿತ 
ಗಳಲ್ಲಿನ ಕಿಲವು ದೌರ್ಬಲ್ಯ ಗಳನ್ನು ತೃಜಿಸಬಹುದೆಂದು ಭಾವಿಸಲಾಂ 

ಚತುರ್ಗುಣಿತ ರ ಮೊಳೆತ ತ ಶಕ್ತಿ ಮುತ್ತು ಬೇಯುವ ಗುಣದಲ್ಲಿ ಉನ್ನತ 
ವಾಗಿತ್ತೆಂಬುದು ಸ್ವಾರಸ್ಯಕರ... ಮೊದಲನೆಯ ಲಕ್ಷಣ ಬೀಜಗಾತ್ರಕ್ಕೆ ಸಂಬಂಧಿಸಿದಂ 
ಬೀಜವರಿಯನ್ನು ಸರಿದೂಗಿಸುವ ಪ್ರವೃತಿ, ಪಡೆದಿದೆ. ಮೂಲತಃ ಉತ್ತಮಗೊಂಡ 
ಬೇಕೆಂಗ್‌ ಗುಣದಿಂದಲೇ ದ್ವಿಗುಣಿತ ತಳಿ ಸ್ಟೀಲ್‌ ಎಂಬ ಚತುರ್ಗುಣಿತ ಸಾಲನ್ನು 
ರೈತರಿಗೆ ಬಿಡುಗಡೆ ಮಾಡಿದ್ದು. 


ದ ೧ ೪ ಈ 


ಸೂಂರ್ಮಿಕಾಂಕಿಗಳು 


ಸೂರ್ಯಕಾಂತಿ ಸಾಪೇಕ್ಷವಾಗಿ ಅಮೆರಿಕಾದ ಒಂದು ಕನಿಷ್ಕ ಬೆಳೆಯಾದರೂ, 
ಅದರ ತಳಿಅಭಿವೃದ್ಧಿಯ ಒಂದು ಅಡಕ ಪರಾಮರ್ಶೆಯನ್ನು ವಕಾಡಲಾಗುತ್ತದೆ. ಈ 
ಸಸ್ಕ, ಕಂಪಾಸಿಟೆಗಳ ಸಸ್ಯ ಅಭಿವೃ ದ್ವಿಗೆ ಸಂಬಂಧಿಸದಂತಹ ಕೆಲವೇ ಸಸ್ಯಗಳಲ್ಲಿ ಒಂದು. 

ತಳಿಅಭಿವೃದ್ಧಿ ತಂತ್ರ ಮತ್ತು ಸಸ್ಕಶಾಸ್ತ್ರೀಯ ಲಕ್ಷಣಗಳಿಗೆ ಸಂಬಂಧಿಸಿದ ಓಂದಿನ 
ಸಾಹಿತ್ಯವನ್ನು ಪ್ರಟ್‌ (1941) ಅವಲೋಕಿಸಿದ್ದಾ ನೆ, ಸಸ್ಯ ಆತ್ಮಿಧಿಕ ಅನ್ಯಪರಾಗಸ್ಪರ್ಶ 
ಪಡೆದಿದೆ ಮತ್ತು ಇಳುವರಿ ಹಾಗೂ ಫಲವತ್ತ ತೆಗಳಿರಡೂ ಅಂತಃಸಂಕರಣದಿಂದ 
ಸಾಮಾನ್ಯವಾಗಿ ಕಡಮೆಯರಾಗಿದೆ. 

ಉನ್‌ರಾವ್‌ ಮತ್ತು ವೈಟ್‌ (1944)ಗಳು ಅಂತಃಸಂಕರಣ ಸಾಲುಗಳು ತಮ್ಮ 
ಜನ್ಮದಾತ್ಮ ತಳಿಯೊಡನೆ ಹೋಲುವ ಉತ್ಪನ್ನ ಕೊಡಲಾರದೆಂದೂ ಮತ್ತು ಅಂತಹ 


634 ಸಸ್ಯ ತಅಅಭಿವೃದ್ಧಿ ವಿಧಾನಗಳು 


ಸಾಲುಗಳನ್ನು ಸಂಕರ ವಣಡುವುದು ಹೆಚ್ಚು ಅನುಕೂಲಕರವಾದದ್ದೆಂದೂ ನಿರ್ಧ 
ರಿಸದರು.. ಅಂತಃಸಂಕರಣದ ಮೊದಲ ಸಂತತಿಯ ಲ್ಲಿ ಅಧ್ಯಯನ ಮಾಡಿದ ಎರಡು 
ಆಯ್ಕೆಗಳ ಬೀಜ ಇಳವರಿಗಳು ಶೇ. 35.6 ರಷ್ಟು ಕಡಮೆಯಾಯ್ತು ಮತ್ತು ಆಂತಃ 
ಸಂಕರಗಳ ನಾಲ್ಕನೆಯ ಸಂತತಿ ಇಳುವರಿಯಲ್ಲಿ ತಮ್ಮ ಜನ್ಮದಾತೃಗಳಿಗಿಂತಲಣ ಶೇ. 
60.3ರಷ್ಟು 5 ಕಡವೆಯಾಗಿದ್ದವು. 

ಉನ೯ರಾವ್‌ ಮತ್ತು ವೈಟ೯ರ (1944) ಅಧ್ಯಯನಗಳಲ್ಲಿ ಸ್ವಾಭಾವಿಕ ಸಂಕರ 


ತಾಜ 
ತಾಕುಗಳಲ್ಲಿ ಎರಡು ಸಾಲುಗಳಲ್ಲಿ ಶಃ. 57.6 ಮತ್ತು 80.8 ಅನ್ಯಪರಾಗಸ್ಪರ್ಶ 
ವಿರುವಂತೆ ಅನ್ಯೋನ್ಯ ಪರಾಗಸ್ಪರ್ಶ ಮಾಡಲಾಯ್ತು, ಇತರ ಪ್ರಯೋಗಗಳಲ್ಲಿ 


ವಿಯುಕ್ತನಗೊಂಡ, ಜೊತೆಗೂಡಿದ ಸಾಲುಗಳ ಸಂಕರಣಗಳ ಶೇಕಡಾವಾರು 33.2 
ರಿಂದ 95.2ರವರೆಗಿನ ವ್ಯತ್ಯಾಸ ಹೊಂದಿತ್ತು ಸಾಲುಗಳ ಸಂಕರಣ ಸಂಯೋಜನೆಗಳ 
ಇರುವ ರಿ ಸಾಲುಗಳ ನಡುವಣ ಸ ಕರಗಳ 'ಿತ್ಕಧಿಕ ಅಂತಸ್ತಿನೊಡನೆ ಸ್ಪಷ್ಟ ಸಂಬಂಧ 
ಮತ್ತು ಗಣನೀಯ ಸಂಕರಣ ಓಜವನ್ನು ಮನಸಲಾಯ್ತು. 
ವಂಂದಿನ ಅಧ್ಯಯನಗಳಲ್ಲಿ ಉನ್‌ರಾವ್‌ ್‌ (1947 ವೆ ುನ್ನೋನೈಟ್‌ ತಳೆಯ 
ಅಂತ;ಸಂಕರಣ ಸಾಲುಗಳು, ಎರಡು ಪರಿಚಯಗೊಳಿಸಿದ ರಪ [ನ್‌ ಸಾಲುಗಳು 
ಸನ್‌ರೈಸ್‌ ತಳಿಗಳ ನಡುವೆ ಅನ್ಯೋನ್ಯ ಸಂಕರಗಳನ್ನು ಮಾಡಿದರು. ಸಂಕರ 
ಗಳಲ್ಲ ಪ್ರತಿ ತಳಿಯನ್ನೂ ಪ್ರತಿನಿಧಿಸಲು 2 ಸಸ್ಯಗಳನ್ನು ಉಪಯೋಗಿಸಲಾಯ್ತು. 
ಬೇರ್ಪಡಿಸುವ ಕಾಗದ ಚೀಲ ಒಂದರಲ್ಲಿ ಶೇಖರಿಸಿದ ಪರಾಗವನ್ನು ಸ್ಕ್ರೀಪಿತೃವಿನ 
ಹೊಸತಾಗಿ ಅರಳಿದ ಪುಷ್ಪಗಳಿಗೆ ಹತ್ತಿ ವೆಂತ್ರೈಯಿಂದ ಉದುರಿಸುವುದರ ಮೂಲಕ 
ಕಳೆಯದೆ ಅನ್ಕೋನ್ಯ ಪರಾಗಸ್ಪರ್ಶ ಸಾಧಿಸಲಾಯ್ತು. 3 ರಿಂದ 5 ಸಲ 
ಹಚ್ಚಲಾಯ್ತು. ಎಲ್ಲ ಸಂಕರವೂ ಸಂಯೋಜನೆಗಳನ್ನು ಪಡೆಯಲಿಲ್ಲ. ಸಾಲಂ 
ಗಳನ್ನು ಸ್ವಾಭಾವಿಕವಾಗಿ ವಿಯುಕ್ತನಗೊಂಡ ಸಂಕರಗಳ ತಾಕುಗಳಲ್ಲಿ ಸಂಕರ ಮಾಡ 
ಸಂಕರಣ ಪೀಳಿಗೆಗಳನ್ನು ಅವುಗಳ ಬೀಜ ಉತ್ಪತ್ತಿ, ಸಸ್ಯಎತ್ತರ, ಬೀಜದ 
ಅಂಶ ಮತ್ತು ಇತರ ಲಕ್ಷಣಗಳಿಗಾಗಿ ಪರೀಕ್ಷಸಲಾಯ್ತು. 
ಅಧ್ಯಯನಗಳಲ್ಲಿ 31 ವಿವಿಧ ಉನ್ನತ ಸಂಕರಗಳು, ಏಕಸಂಕರಗಳು ಮತ್ತು 
ಮಾದರಿ ವಿಭೇದಗಳು ಸೇರಿದ್ದವು. ಪಡೆದ ಇಳುವರಿಗಳು ಸಂಕರಗಳ ಶೇಕಡಾವಾರು 
ಮತ್ತು ಸಾಲಂಗಳ ಸಂಯೋಜನಾ ಶಕ್ತಿಯಸ್ಕಿಆಂತರ್‌ಕ್ರಿಯೆಯಿಂದಾದುವೆಂದು ತಿಳಿಯಂ 
ಪಡಿಸಲಾಯ್ಬು. ಸಂಕರಗಳನ್ನು ಈ ಕೆಳಗಿನಂತೆ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯ್ತು. 
].  ಜನ್ಮದಾತ್ಮಗಳ ಉತ್ತಮ ಸಂಯೋಜನಾಶಕ್ತಿಯಿಂದ ಮತ್ತು ಪಡೆದ ಅಧಿಕ 
ಶೇಕಡಾವಾರು ಸಂಕರಗಳಿಂದ ಉತ್ತಮ ಇಳುವರಿ ಉಶ್ಛ್ರಾದಿಸುವ ಸಂಯೋಜನೆಗಳು, 
2. ಪಡೆದ ಮಧ್ಯಮ ಸಂಕರಗಳಿಂದ ಕಡವೆ ಉತ್ಪತ್ತಿ ಯನ್ನು ಉತ್ಪಾದಿಸುವ 


ಆದರೆ ಸಂಕರಣ ಸಸ್ಯಗಳು ಉತ್ಪನ್ನ ಮಾಡಿದ ಬೀಜ ಮೊತ್ತದ ಅಧಿಕ ಪ್ರಮಾಣ 


ಚ 
ಛ್ದ 
ಹಾ 
ಸ 


ಇತರ ಅನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಅಭಿವ್ಣೆ 


ಇ 


ದ್ದ 635 


ಜನ್ಮದಾತೃಗಳು ಉತ್ತಮ ಸಂಯೋಜನಾ ಶಕ್ತಿಯನ 
ಸಂಯೋಜನೆಗಳು. 


ಎ 
ಷ್ಟ ಯ 


3... ಸಂಕರಗಳು ಅತ್ಯಧಿಕ ಶೇಕಡಾವಾರು ಪಡೆದಿದ್ದರೂ ಕೂಡ ಜನ್ಮವಾತ್ಮ 
ತಳಿಗಳ ನಿಶ್ಶಕ್ತ ಸಂಯೋಜನಾ ಶಕ್ತಿಯಿಂದಾಗಿ ಸಂಬಂಧಕವಾದ ಕಡಮೆ ಇಳುವರಿಗಳನ್ನು 
ಉತ್ಪಾದಿಸುವ ಸಂಯೋಜಕಗಳು. 

4, ಪಡೆದ ಸಂಕರಗಳ ಕಡಮೆ ಶೇಕಡಾವಾರು ಮತ್ತು ಜನ್ಮವಾಶ್ಮಗಳ ಕಡಮ 


ಕಾರ್ಯ ಗಾ ಸಾತ್‌ ಸ್‌ 0 ಪ ಗಾ ರಾಸ್‌ ಕಾಕಕ ಬ ಡ್‌ ತ ನ ತನ್ನ 
ಸಂಮೋಜನಾಶಕ್ಕೆಯಿಂದ ಘಲಿಸಿದ ಕಡಮ ಇಳುವರಿಯ ಸಂಯೋಜನೆಗಳು 


ನ! ಹಟ್‌ ಡಿ ಹ್ಮಕಾಾಾ, ರ ಸಾಷಾ 
ಸಂಕರಣಗಳ ಇಳುವರಿಗಳಥ್ಲಿ ವೃತ್ಯಾಸಗಳು ಅತ್ಯಧಿಕ ಗಮನಾರ್ಹದಾಗಿದ್ದವು. 
ಮ 


ಉನ್ನತ ಸಂಕರಗಳಲ್ಲಿ ಒಂದು. 1945ರಸ್ತಿ ಅನುಮತಿ ಪಡೆಯಲು ಸಾಕಾಗುವಷ್ಟು 
ಓಟ 
ಉನ್ನತವಾಗಿತ್ತು. ಮತ್ತು ಅಡ್ವಾನ್ಸ್‌ ಎಂದು ಅದಕ್ಕೆ ಹೆಸರಿಡಲಾಯ್ತು. ಉತ್ತಮ 
ದ 
ಸಂಯೋಜನಾಶಕ್ತಿಯು: ಸ ಸಾಲುಗಳ ನಡುವೆ ಶೇ, 60 ಅಥವಾ ಅಧಿಕ ಸಂಕರ ಶೇಕಷಾ 
ವಾರು ಉತ್ತಮ ಇಳುವರಿಗಳನ್ನು ಕೊಡಲು ಸಾಕೆಂದು ಭಂವಿಸಲಾಯ್ತು. 
ಕೆಲವು ಸಂಕರಣಗಳಕ್ಲಿ ಎಣ್ಣೆ ಅಂಶ ಮತ್ತು ಬೀಜ ಉಬ್ಬುಗಳ ಅಭಿವೃದಿ ಯನ್ನು 
ಘಿ ಕ್‌ ಕಾಸ್‌ 
ಬೀಜಲಕ್ಷಣಗಳ ಆವಲೋಕನ ಸೂಚಿಸಿತು. ಸಂಕರಕ್ಕೆ ಒಳಪಡುವ ಎರಡು ಜನ್ಮದಾತ್ಮೃ 
3 


ವಿಗಿಂತಆ ಇ ಅನೇಕ ಸಂಕರಣಗಳು ಶಾ ವಧಿಯವಾಗಿದ್ದವು. 

ಉನ್‌ರಾವ್‌ (1947) ಸಂಯೋಜನಾ ಶಕ್ಕಿಯಂನ್ನು ಪರೀಕ್ಷಿಸುವ ಹಲವು ಜನ್ನ 
ವಿಧಾನಗಳ ಹೋಲಿಕೆಗಳನ್ನು ಮಾಡಿದ. ಗ್ಗೆ 
ತಾಕಿನಲ್ಲಿ ಆರು ಸಾಲುಗಳನ್ನು ಬೆಳೆಸಲಾ 
ಇತರ 5ರ ಸಂಕೀರ್ಣ ಪರಾಗದಿಂದ 
ವರ್ತನೆಗಳನ್ನು ಹೋಲಿಸಲಾಯ್ತು. 
ಅಧ್ಯಯನಗಳಿಂದ ಪಡೆದವುಗಳೊಡನೆ ಹೋಲಿಸಲಾಯ 
ನೆಯ ಹೋಲಿಕೆಯಲ್ಲಿ, ಬಹುಸಂಕರಗಳಿಂದ ಪಡೆದ ನಿರ್ಧಾರಗಳ ಸಾಕಷ್ಟು ಭೇವಗಳಿ 
ದವು. ಇದು ಆಂಶಿಕವಾಗಿ ಈ ಎರಡು ಪ್ರಯೋಗಗಳಲ್ಲಿನ ಸಂಕರ ಶೇಕಡಾವಾರುಗಳ 
ಎಭಿನ್ನತೆಗಳಿಂದಾದುದೆಂದೂ, ಬಹುಸಂಕರ ವಿಧಾನ ಮುಖ್ಯವಾಗಿ ಅತ್ಯಧಿಕ ಸ್ವಯಂ 
ಬಂಚೆತ್ವ ಸಾಲುಗಳನ್ನು ಪರೀಕ್ಷಿಸುವ ಮಹತ್ವವು 
ಸಂಯೋಜನಾಶಕ್ತಿ ಸಾದೃಶವಾಗಿರುವಲ್ಲಿ ಜನ್ಮದಾತ್ಮೃ ಸ 
ವ್ಯತ್ಕಾಸಗಳನ್ನು ಮಾಡಲು ಸಾಧ್ಯವಿಲ್ಲವೆಂದೂ ನಿರ್ಧರಿಸಲಾಯ್ತು. ಸಂಯೋಜನಾ 
ಶಕ್ತಿಯ ಅಧ್ಯಯನಕ್ಕೆ ಪ್ರಭಾವ ಬೀರುವಂತೆ ಅಗಿಂದಾಗ್ಗೆ ಸ್ವನಿಷೇಚನವೇರ್ಪಡುತ್ತಿರು 
ವಲ್ಲಿ, ಬಹುಸಂಕರ ಪರೀಕ್ಷೆ ಅತ್ಯಲ್ಪ ಮಹತ್ವದ್ದೆಂದು ಗಮನಿಸಬೇಕು. ಅಂತಹ ಸಂ 
ರ್ಭಗಳಲ್ಲಿ, ಏಕಸಂಕರಗಳಲ್ಲಿ ಬಳಸಿದ ಪುಂಸತ್ತ್ವ ಕಳೆಯದ ಸ್ಟ್ರೀಪಿತೃಗಳೂ ಕೂಡ ಅತ್ಯಲ್ಪ 
ಮಾಹಿತಿ ಒದಗಿಸುತ್ತವೆ. 





636 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅಂತಃಸಂಕರಗಳ ಮೌಲ್ಯವನ್ನು ನಿರ್ಧರಿಸಲು ಎರಡು ಪರೀಕ್ಷಕ ಸಾಲುಗಳನ್ನು 
ಬಳಸಬೇಕೆಂದು ಸೂಚಿಸಲಾಯ್ತು. ಇವುಗಳಲ್ಲಿ ಒಂದು ಸಮರ್ಪಕವಾದ ಸ್ವಯಂಬಂಜೆ 
ತ್ವವಿರುವ ಸ್ವ್ರೀಸಾಲುಗಳೊಡನೆ, ಪುಂಪಿತೃವಾಗಿ ಬಳಸಬಲ್ಲ ಉತ್ತಮ ಪರಾಗ ಉತ್ಪಾ 
ದಕ ಸಾಲಾಗಿರಬಹುದು. ಅಧಿಕ ಸ್ವಯಂಬಂಜೆತ್ವದ ಪರೀಕ್ಷಕ ಸ್ವೀ ಪಿತೃ ಸಾಲಿನೊಡನೆ 
ಅಧಿಕ ಸ್ವಫಲವತ್ತತೆಯ ಸಾಲುಗಳನ್ನು ಪುಂಪಿತೃಗಳಾಗಿ ಬಳಸಬಹುದು. 

ಸಾಲುಗಳ ಸಂಬಂಧಕವಾಗಿ ಸಮಯುಗ್ಮಜವಾಗಿರುವಲ್ಲಿ ಸಾಲಿನಲ್ಲಿನ ಎರಡು 
ಸಸ್ಯಗಳಲ್ಲಿ ಕೈಪರಾಗಸ್ಪರ್ಶದಿಂದ ಪಡೆದ ಪೀಳಿಗೆಗಳು, ವಿಯುಕ್ತನಗೊಳಿಸಿರುವಲ್ಲಿ ಆ 
ಸಾಲಿನ ಸ್ವಾಭಾವಿಕ ಸಂಕರದಿಂದ ಪಡೆಯುವುದರೊಡನೆ ಸಾದೃಶವಾದ ಫಲಿತಾಂಶ 
ಕೊಟ್ಟಿತು. ಸಂಕರಣ ಅಧ್ಯಯನಗಳಲ್ಲಿ ಸಂಕರಗಳ ಮೊತ್ತವನ್ನು ನಿರ್ಧರಿಸಲು ಗುರುತಿ 
ಸುವ ವಂಶವಾಹಿಗಳನ್ನು ಬಳಸುವುದು ಅರ್ಪೆಕ್ಷಿತ ಕಾರ್ಯವಿಧಾನವೆಂದು ಅಭಿಪ್ರಾಯ 
ಪಡಲಾಯ್ತು, 


ಈರುಳ್ಳಿಗಳು 


ತರಕಾರಿ ಬೆಳೆಗಳಲ್ಲಿ, ಈರುಳಿ ಗಳ ತಳಿ ಅಭಿವೃದ್ಧಿ ಅತ್ಯಂತ ಸ್ವಾರಸ್ಯಕರವಾಗಿದೆ. 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಆಲಿಯಂ ಸೀಹಾ ಮುಖ್ಯ ಮಹತ್ವದ ಈರುಳ್ಳಿ 
ಪ್ರಭೇದವಾಗಿದೆ. ಪೌರಾತ್ಯ ದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಸಲಾಗುವ ಜಪಾನಿನ 
ಈರುಳ್ಳಿ ಎ. ಫಿಸ್ಟಿಲೋಸಂ ಹಲವು ರೋಗ ಮತ್ತು ಕೀಟಗಳಿಗೆ ಹಾಗೂ ವಿಶಿಷ್ಟ ಅನನು 
ಕೂಲ ಪರಿಸರ ಪರಿಸ್ಥಿ ತಿಗಳಿಗೆ ಅತ್ಯಧಿಕ ಪ್ರತಿರೋಧ ಹೊಂದಿರುತ್ತವೆ. ಈ ಎರಡು 
ಪ್ರಭೇದಗಳ ಅಪೇಕ್ಷಿತ ಲಕ್ಷಣಗಳನ್ನು ಒಟ್ಟುಗೂಡಿಸಲು ಅಧ್ಯಯನಗಳಾಗುತ್ತಿವೆ. 

ಈರುಳ್ಳಿ ಸಸ್ಯ ಸಾಮಾನ್ಯವಾಗಿ ಅನ್ಯಪರಾಗಸ್ಪರ್ಶದ್ದು ಮತ್ತು ಅಂಶಃ ಸಂಕರಣ 
ಮಾಡಿದಲ್ಲಿ ಚೈತನ್ಯ ಕುಂದುವಿಕೆಯನ್ನು ತೋರ್ಪಡಿಸುತ್ತದೆ (ಜೋನ್ಸ್‌ ಮತ್ತು ಡೇವಿಸ್‌ 
1944). ಹಾಗಿದ್ದರೂ ಇತರ ಸಸ್ಕ್ಯಗಳಲ್ಲಿರುವಂತೆ, ಅಂತಃಸಂಕರಣ ಮತ್ತು ಆಯ್ಕೆ 
ಗಳು, ಸಂಕರಣಗಳಲ್ಲಿ ಸಂಯೋಜನೆಗೊಂಡು ಚೈತನ್ಯವನ್ನು ಪುಸರ್‌ ಸ್ಮಾಹಿಸಬಹುದಾದ 
ಅಪೇಕ್ಷಿತ ಲಕ್ಷಣಗಳನ್ನು ಪಡೆದ ಅಂತಃಸಂಕರ ಸಾಲುಗಳನ್ನು ವಿಯುಕ್ತನಗೊಳಿಸುವ 
ಒಂದು ವಿಧಾನವನ್ನು ಒದಗಿಸುತ್ತವೆ. ಬಟ್ಟೆ ಚೇೀಲಗಳಿಂದ ಅಥವಾ ಗೂಡುಗಳಿಂದಾ 
ವರಿಸಿ, ಪರಾಗಸ್ಪರ್ಶ ಮಾಡಲು, ವಿಶಿಷ್ಟವಾಗಿ ಅಭಿವರ್ಧನೆ ಪಡಿಸಿದ ಜ್ಲೋಫ್ಲೈ 
(ಮಾಂಸದಲ್ಲಿ ಮೊಟ್ಟೆಯಿಡುವ ದಪ್ಪನೊಣ)ಯನ್ನು ಒಳಸೇರಿಸುವುದರಿಂದ ಈರುಳ್ಳಿ 
ಹೂವುಗಳಲ್ಲಿ ಸ್ವಪರಾಗಸ್ಪರ್ಶವೇರ್ಪಡಿಸಲಾಗಂತ್ತದೆ. ಜೋನ್ಸ್‌ (1946) ನೊಣ 
ಅಭಿವರ್ಧನೆ ಮತ್ತು ಪರಾಗಸ್ಪರ್ಶ ಪ್ರಕ್ರಿಯೆಗಳನ್ನು ವಿವರಿಸಿದ್ದಾನೆ. ಸಂಕರಣಗಳನ್ನು 
ಮಾಡಬೇಕಾದಾಗ, ಅಂಬೆಲ್‌ನಲ್ಲಿ ಕ್ಷಿಪ್ಪವಾಗಿ ಅರಳಂವ ಕಿರುಹೂವುಗಳನ್ನು ತೆಗೆಯಲಾ 
ಗುತ್ತದೆ. ಪುಷ್ಪ ಅರಳುವಿಕೆಯ ಶೃಂಗಸಿವ:ಯ ವೇಳೆ, ಸಮರ್ಪಕ ಕಿರು ಹೂವುಗಳಲ್ಲಿ 


ಇತರ ಅನ್ಯಪರಾಗಸ್ಸರ್ಶ ಸಸ್ಯಗಳ ತಳಿಅಭಿವೃದ್ದಿ 637 


ಕೈಯಿಂದಲೇ ಪುಂಸ್ಥೃತ ಕಳೆಯಲಾಗುತ್ತದೆ. ಪುಂಸತ್ವ ಕಳೆದ ಪುಷ್ಪಗೊಂಚಲನ್ನು ನಂತರ 
ಒಂದು ಚೀಲದಲ್ಲಿ ಮುಚ್ಚಲಾಗುತ್ತದೆ. ಗಂಡು ಅಂಬೆಲ್‌ಗಳನ ನ್ನ್ನ ಕತ್ತರಿಸಿ ಈ ಗೂಡಿ 
ನೊಳಗೆ ಸೇರಿಸಲಾಗುತ್ತ ದೆ ಮತ್ತು ಅದರ ಕಾಂಡವನ್ನು ನೀರಿರಂವ ಧಾರಕದಲ್ಲಿದ ಲಾಗು 
ತ್ತದೆ. ಸಸ್ಯಗಳನ್ನು ಕುಂಡದಲ್ಲಿ ನೆಟ್ಟಿದ್ದರೆ, ಕತ್ರ ರಿಸದೆ ಅವುಗಳನ್ನು ಅತ್ತಿಂದಿತ್ತ ಕದ 
ಲಿಸಿ ಸಂಕರಗಳಲ್ಲಿ ಬಳಸಬಹುದು. ನೊಣಗಳನ್ನು ಬಳಸದಿದ್ದಕ್ಲ, ಚಲಗಳೊಳಗೆ 
ಅತ್ಯಲ್ಲ ಪರಾಗಚಲನೆ ಏರ್ಪಡುತ್ತದೆ ಮತ್ತು ಬೀಜಕಟ್ಟುವುದು ಕಡಮೆಯಾಗುತ್ತದೆ. 
ನೊಣಗಳನ್ನು ಗೂಡಿನೊಳಗೆ ಸೇರಿಸಲು ನಳಿಕೆಹೊಂದಿದ ವಿಶಿಷ್ಟ ಧಾರಕಗಳನ್ನು ಬಳಸ 
ಲಾಗುತ್ತ ದೆ. 

ಅಂತಃಸಂಕರಣ ಮತ್ತೂ ಆಯ್ಕೆಯ ಆಧಾರವಿರುವ ತಳಿ ಅಭಿವೃ ದಿಯ ಒಂದು 
ವಿಧಾನವನ್ನು ಜೋನ್ಸ್‌ (1937) ವಿವರಿಸಿದ್ದಾನೆ, ಈ ವಿಧಾನದಲ್ಲಿ ಸಾಲುಗಳನ್ನು 
ಸಂಬಂಧವಿಲ್ಲದ ವಿಧಗಳಿಂದ ಮುಕ್ತಗೊಳಿಸುವುದು ವಂತ್ತು ಮುಖ್ಯ ವಾಣಿಜ್ಯ ಲಕ್ಷಣ 
ಗಳ ಸಮರೂಪತೆಯನ್ನು ಹೆಚ್ಚಿ ಸಂವುದು ಪ್ರಮುಖಿ ಗುರಿ ಸೂಚಿಸಿದ ಕಾರ್ಯ ವಿಧಾನ 


ವನ್ನು ವಿವರಿಸಲಾಗಿದೆ. 


ಸೆ 


ಮೊದಲ ವರ್ಷ : ತಳಿಯ ಉತ್ತಮ ಮಾದರಿಗೆ ಸಾದೃಶವಾಗಿರುವ ವಾಣಿಜ್ಯ 
ಕಂದಗಳ ಟಧಿಕ ಸಂಖ್ಯೆ (ಯನ್ನು ಆರಿಸಿ ; ಸಂ ಖ್ಶೆ ಹೆಚ್ಚಿದಷ್ಟೂ ಆಪೇಕ್ಚಿತ ಸಾಲುಗಳನ್ನು 


ಪಡೆಯುವ ಸಾಧ್ಯ ತೆಯೂ ಹೆಚ್ಚುತ್ತ ತ್ತವೆ. ಆಯೆ ಶೆ 
ಕೊನೆ, ಚಳಿಗಾಲ ಅಥವಾ ವಸಂತ ಪ್ರಾ ರಂಭದಲ್ಲಿ ಸ್ಮಳಕ್ಕನುಗುಣವಾಗಿ ನೆಡಬೇಕು. 

ಎರಡನೆಯ ವರ್ಷ ; ಸ್ವಪರಾಗಸ್ಪರ್ಶ ಮಾಡಬೇಕು 

ಮೂರನೆಯ ವರ್ಷ : ಎಲ್ಲ ಸ್ಪಸಂಕರ ಸಸ್ಯಗಳ ಹೀಳಿಗೆಗಳನ್ನು ಪ್ರತ್ನೇಕ 
ವಾಗಿ ಬೆಳೆಸಬೇಕು. ಅನಪೇಕ್ಷಿತ ಸಾಲುಗಳನ್ನು ೭ ಬೆಳೆಯುತ್ತಿ ರುವ ಸಮಯದಲ್ಲಿ ಆಥವಾ 
ಕೊಯ್ಲು ಮಾಡುವಾಗ ಅಥವಾ ಅವುಗಳನ್ನು ದಾಸ್ತಾನಿನಿಂದ ಹೊರತೆಗೆಯುವಾಗ 
ನಾಶಪಡಿಸಿ 25 ಅಥವಾ ಅಧಿಕ ಅತ್ಮಂತ ಗಣನೀಯ ಸಾಲುಗಳಲ್ಲಿ ಉತ್ತಮ ಕಂದ 
ಗಳನ್ನು ಉಳಿಸಿಕೊಳ್ಳಿ ಮತ್ತು ಸ್ವಸಂಕರ ಹಾಗೂ ಅನ್ಕಪರಾಗಸ್ಪರ್ಶಕ್ಕಾಗಿ ನೆಡಬೇಕು. 

ನಾಲ್ಕನೆಯ ವರ್ಷ : ಪ್ರತಿಸಸ್ಯದ ಅಂಬೆಲ್‌ಗಳಲ್ಲ ಆರ್ಥಭಾಗದಲ್ಲಿ ಸ್ಮಸಂಕರ 
ಮಾಡಲಾಗಂತ್ತದೆ ಮತ್ತು ಇತರವು ತೆರವು ಪರಾಗಸ್ಪರ್ಶ ಪಡೆಯಲು ಬಿಡಲಾಗುತ್ತದೆ ದೆ. 
ಈ ಕಾರ್ಯವಿಧಾನ ಅನುಸರಣೆಯಿಂದ, ರಾಶಿ ಉತ್ಪಾದನೆಗೆ ಶೀಘ್ರವಾಗಿ ಹಚ್ಚಸಬಹು 
ದಾದ ಉನ್ನತ ದರ್ಜೆಯ ತೆರವು ಪರಾಗಸ್ವಶರ್ಶ ಬೀಜ ಪೂರೈಕೆಯನ್ನು ಪಡೆಯಲು 
ಸಾಧ್ಮ, ಪ್ರಾಯೋಗಿಕವಾಗಿ, ಸಾಮಾನ್ಯವಾಗಿ ಎರಡು ಸಂತತಿಗಳಿಗಿಯ ಹೆಚ್ಚಾಗಿ 
ಅಂತಃಸಂಕರ ಮಾಡದಿರುವುದು ಉತ್ತಮ, ಏಕೆಂದರೆ, ವಾಡಿಕೆಯಾಗಿ ಸಸ್ಯ ಅತಿ 
ಹೆಚ್ಹಾಗಿ ಶಕ್ತಿಗುಂದುತ್ತದೆ ಮತ್ತು ಒಂದು ಬೀಜರಾಶಿಯನ್ನು ಪಡೆಯಲು ಕಷ್ಟವಾಗು 
ತ್ತದೆ, 


638 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಐದನೆಯ ವರ್ಷ : ನಾಲ್ಕನೆಯ ವರ್ಷದಲ್ಲಿ ಸ್ವಸಂಕರ ಮಾಡಿದ ಪೀಳಿಗೆಗಳನ್ನು 
ಪ್ರತ್ಯೇಕವಾಗಿ ಬೆಳೆಸಬೇಕು. ಪುನಃ ತೆರವು ಪರಾಗಸ್ಪರ್ಶಕ್ಕಾಗಿ 25 ಸಾಲುಗಳಷ್ಟ 
ರಿಂದಾದರೂ ಅತ್ಮುತ್ತಮ ಕಂದಗಳನ್ನು ಆಯ್ಕೆಮಾಡಬೇಕು- 

ಆರನೆಯ ವರ್ಷ : ಎಲ್ಲ ಆಯ್ಕೆಗಳನ್ನೂ ಒಟ್ಟುಗೂಡಿಸಿ, ಅಸಂಬಂಧಿತ 
ಸಾಲುಗಳ ನಡುವೆ ಸಂಕರಗಳ ಅತ್ಯಧಿಕ ಮೊತ್ತವೇರ್ಪಡುವಂತೆ ಹೊಲದಲ್ಲಿ ಅವು 
ಗಳನ್ನು ನೆಡಬೇಕು. ಬೀಜವನ್ನು ಒಟ್ಟುಗೂಡಿಸಿ ಅಧಿಕಗೊಳಿಸಬೇಕು. 

ಈರುಳ್ಳಿಯಲ್ಲಿ ಸಂಕರಣ ಓಜದ ಅನುಕೂಲ ಪಡೆಯಲು ಪುಯಿಷ್ಟಲತ್ವ 
ಬಳಕೆಯ ವೃದ್ಧಿ, ಈರುಳ್ಳಿ ಅಭಿವೃದ್ಧಿಯ ಒಂದು ಸ್ವಾ ರಸ್ಯಕರ ಸ್ಥಿತಿ. ಇದು ಜೋನ್ಸ್‌ 
ಮತ್ತು ಡೇವಿಸ್‌ (1944) ಹಾಗೂ ಜೋನ್ಸ್‌ (1946) ರಿಂದ ಅವಲೋಕಿಸಲಾಗಿದೆ. 
ಅನ್ಕ ಫಲವತ್ತತೆಯನ್ನು ಪಡೆದಿದ್ದರೂ, ಸ್ವಸಂಕರ ಮಾಡಿದಾಗ ಹೆಚ್ಚು ಹೂಕಚ್ಚಿದರೂ 
ಬೀಜ ಕಟ್ಟದ ಒಂದು ಸಸ್ಯವನ್ನು ಇಟಲಿಯ ಕೆಂಪು ತಳಿಯಲ್ಲಿ ಕಾಣಲಾಯ್ತು. ಪುಷ್ಪ 
ಮಂಜರಿಯಲ್ಲಿ ಅದು ಅಧಿಕ ಸಂಖ್ಯೆಯ ಮರಿಕಂದಗಳನ್ನು ಉತ್ಪಾದಿಸುವುದರಿಂದ, ಅವು 
ಗಳ ಕಾಯಕ ಪರಿವರ್ಧನೆ ಸಾಧ್ಯವಾಗಿತ್ತು. ಈ ಮರಿಕಂದಗಳನ್ನು ನೆಟ್ಟು, ಬೆಳೆಯಲು 
ಬಿಟ್ಟಾಗ, ದಪ್ಪ ಕಂದಗಳು ಉತ್ಪನ್ನ ವಾದವು. ಇವುಗಳನ್ನು ಸ್ವಲ್ಪ ಸಮಯ ದಾಸ್ತಾನು 
ಮಾಡಿಟ್ಟನಂತರ, ಅಪೇಕ್ಗಿತ ಪರಾಗ ಜನ್ಮದಾತೃವಿನೊಡನೆ ತಾಕುಗಳಲ್ಲಿ ಪರ್ಯಾಯ 
ವಾಗಿ ನೆಡಬಹುದು. ಇನ್ನೊಂದು ಸಾಲಿನೊಡನೆ ಈ ವಿಧದ ಒಂದು ಸಂಕರ, ಪ್ರಥಮ 
ಸಂಕರಣ ಈರುಳ್ಳಿಯನ್ನು ಉತ್ಪಾದಿಸಿತು. ಇದಕ್ಕೆ ಕ್ಯಾಲಿ ಫೋರ್ನಿಯಾ ಹೃಬ್ರಿಡ್‌ 
ರೆಡ್‌ ನಂ. 1 ಎಂದು ಹೆಸರಿಸಲಾಯ್ತು, ಪುಂನಿಷ್ಠಲತ್ವ ಲಕ್ಷಣವನ್ನು ಅನೇಕ ಈರುಳ್ಳಿ 
ಸಾಲುಗಳಿಗೆ ಸ್ಮಳಾಂತರಣ ಮಾಡಲಾಗಿದೆ. ಪುಯಿಷ್ಟಲತ್ವ ಸಾಲುಗಳನ್ನು ಉತ್ಪಾದಿಸುವ 
ವಿಧಾನವನ್ನು ಕೆಳಗಿನ ಚಿತ್ರದಲ್ಲಿ ಸೂಚಿಸಲಾಗಿದೆ. 

ಸಾಮಾನ್ಯ ಸಾಲಿಗೆ ಹಿಂಸಂಕರ ಮಾಡುವುದರಿಂದ ಪುಂನಿಷ್ಫಲತ್ವ ಸಾಲುಗಳನ್ನು 
ರಕ್ಷಿಸಿಡಲಾಗುತ್ತದೆ. ಇವುಗಳಂ ಅನುಕ್ರಮವಾಗಿ]$ 725 715 ವರಿಶ್ಚು 7 ಗಂ ೧ 
ವಂಶವಾಹಿರೂಪ ಪಡೆದಿವೆ. ಸಾಲನ್ನು ನಿರಂತರವಾಗಿಸಲು ಹಾಗೂ ಸಂಕರಣ ಬೀಜ 
ಉತ್ಸನ್ನಕ್ಕೆ ಪುಂನಿಷ್ಪಲತ್ವ ಜನ್ಮದಾತೃವನ್ನು ಉತ್ಪಾದಿಸಲು ಓಹಿಂಸಂಕರ ಬೀಜವನ್ನು 
ಬಳಸಲಾಗುತ್ತದೆ. ವಾಣಿಜ್ಯ ಸಂಕರಣದ ಬೀಜೋತ್ಪಾದನೆಯ ಸ್ವಭಾವ ಅಪ್ರಧಾನ 
ವಾದ್ದರಿಂದ, ಬಂಜೆತ್ವಕ್ಕೆ ಕಾರಣವಾದ ವಂಶವಾಹಿಗಳ ಸಂಬಂಧವಾಗಿ, ಬಳಸಿದ 
ಪುಂಷಿತೃವಿನ ನಿರ್ದಿಷ್ಟ ಸ್ವಭಾವ ಅಸಂಗತ, 

ಈರುಳ್ಳಿಗಳಲ್ಲಿ ಪುಂನಿಷ್ಠಲತ್ವದ ರಿಕ್ಕತೆಯನ್ನು ಪ್ರಥಮತಃ ಜೋನ್ಸ್‌ ಮತ್ತು 
ಕ್ಲಾರ್ಕ್‌ ( 1943) ಅಧ್ಯಯನ ಮಾಡಿದರು. ಪುಂನಿಷ್ಫ ಲತ್ವ ಸ್ಥಿತಿ ಒಂದು ಹಿಂಜರಿತ 
ವರ್ಣ ವಂಶವಾಹಿ ಮತ್ತು ಒಂದು ಸೈಟೋವಂಶವಾಹಿಯ ಅಂತರ್‌ಕ್ರಿಯೆಯಿಂದ 
ಉಂಟಾಯಿತೆಂದು ಭಾವಿಸಲಾಯ್ತು. ಸಾಭಾರಣ (ಎನ್‌) ಕೋಶದ್ರವ್ಯವಿರುವ 


ಇತರ ಅನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಆಭಿವೃದ್ಧಿ 639 


ಸಸ್ಯಗಳು ಚೈತನ್ಯದಾಯಕ ಪರಾಗ ಉತ್ಪನ್ನ ಮಾಡುತ್ತವೆ. ಆದರೆ 
ಲತ್ವ ಸಸ್ಮಗಳು (5) ಕೋಶದ್ರವ್ಯ ಪಡೆದಿರುತ್ತವೆ. ಪುಂನಿಷ್ಫಲತ್ವಕ್ಕೆ (79) ಹಿಂಜ 
ಗುಣವುಳ್ಳ ವರ್ಣವಂಶವಾಹಿ 5 ಕೋಶದ್ರವ್ಯದೊಡನೆ ಚ ಪರಾಗ 
ಪರಿವರ್ಧನೆಯನ್ನು ಪ್ರೇರಿಸುತ್ತದೆ. ಆದರೆ ೫ ವಿಧದೊಡನೆ. ಇರುವಾ ನಗಲೆಬ 
ಇರುವ ವರ್ಣವಂಶವಾಹಿ ಘಟಕ ಸಂಯೋಜನೆ ಯಾವುದೇ ಆಗಿರಲಿ ೫ ಕೋಶದ ವ, 
ಪಡೆದ ಸಸ್ಯಗಳು ಯಾವಾಗಲೂ ಪ್ರಯಿಷಪ್ಪಲತ್ತ ದವು. 115 ವಂಶವಾಹಿ ಪ್ರ ಸ 
ವುದರಿಂದ, 5 816 115 ಮತ್ತು $ 116 115 ರಚನೆಗಳ ನಮ್ನ್ನಛ್ಳ ಘ್ಛ ಏಕಸಸ್ಯಗಳು ಪುಂದಿಷ್ರ 
ಲತ್ವದವು. ಹೀಗೆ ಸಂಕರಗಳಲ್ಲಿ ಸ್ತ್ರೀತಳಿ 5 7೩ 7% ಮತ್ತು ಪುಂಗಳು ೫ ೫5 6, 
[೪ ೧75 ಗಾಲಿಥವಾ 74 75 735 ರಚನೆ ಪಡೆದಿರಬಹುದಂ, 
ಸ್ತ್ರೀದಿತ್ಯ 
( ಪುಂದನಿಷ್ರ ಲಸಾಲು) 
ಇಟಲಿಕೆಂಪು 12.೧8 


55175 1 


ಶೇ. ಇರಾ ತಾಸ 
ತೇ.50ಭಾಗ ಕಸ್ಟಲ್‌ವಾಜ ೆ 


ಕ್ಷ 










ಪೂತ ಗ 5ಣಾಗಾಾರ್‌ 


ಶೇ.೫ರಭಾಗ 13-೧1 ವಂಠಮಾಹಿಗಳು 
ಶೇ.7; ಜಾಗ ಕೃಪೆ ಲ್‌ ವಾಲ್‌ 
ವಂಶವಾಹಿಗಳು 5೧5 75 










1 ಶೇ 1೨.5 ಭಾಗ2 63 ವಂಶವಾಹಿಗಳು ತಿ ಸರ್ಟ್‌ಮಾಕ್‌ 
ಳೇ. 87. ನ್ಗ ಸ ಭಾಗ ಕ್ರೆಸ ಸ್ಟಲ್‌ ವಾಕ್‌ ೫ ಹ ರ ಸ್ಯಾ 
ವಂಶ್ರವಾಡಿಗಳು 58% 

ಮೂರನೆಯ ಹಿಂಸಂಕರ ಜ್‌ 


ತೀ.0ಿ. ಲಂ ಗೃಪಿರಿ ಭಾಗ]: 1. ರಿಶಿವಂತಿಮಾಶಿ, 
ತೇ. 93.15 ಭಾಗ ಸ 
ಮುಶವಾಹಓಗಳ) 





ಸಾಲು 5.1 ಉತ್ಪಾದಿಸುವುದು ಸಾಲು %.! ಉತ ಧಾವಿಸುವುದು 


ಕ್ರ 63 : ಹಿಂಸಂಕರದಿಂದ ಕ್ರಿಸ್ಟಲ್‌ ವಾಕ್ಸ್‌ನ ಮಂಶವಾಹಿಗಳನ್ನು ಪುಂನಿಷ್ಟಲತ್ವ ಸಾಲಿಗೆ 
ಹ ಗತಿಯನ್ನು ವ್ಯಕ್ತಪಡಿಸುವ ಇಟಲಿ ಯ ಕೆಂಪು 12-53 ರಿಂದ ಕ್ರಿಸ್ಟಲ್‌ವಾಕ್ಸ್‌ ನ ರುಳಿ | 
ಗಳ ಪುಂನಿಪ್ಜಲತ್ವ ಸಾಲುಗಳನ್ನು ವೃದ್ಧಿ ಪಡಿಸುವ ವಿಧಾನ (ಜೋನ್ಸ್‌ ಮತ್ತು ಡೇವಿಸ್‌ 10-43 
ರವರಿಂದ) 


640 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಈರುಳ್ಳಿಗಳ ಪುಂದಿಷ್ಫಲತ್ವಕ್ಕೆ ಸಾಲುಗಳಲ್ಲಿ ಸ್ವಸಂಕರದ ಮೊತ್ತವನ್ನು ಪುಂಗಳಲ್ಲಿ 
ಪರಾಗಸ್ಪರ್ಶಕ್ಕಾಗಿ ನೊಣಗಳನ್ನು ಬಳಸಿ ಕ್ಲಾರ್ಕ್‌ ಮತ್ತು ಪೋಲಾರ್ಡ್‌ (1949) 
ಯನ ಮಾಡಿದರು. ಅಧ್ಯಯನ ಮಾಡಿದ ಎಲ್ಲ ಕುಟುಂಬಗಳೊಳಗಿನ ಸ್ವಸಂಕರದ 
ಸರಸರಿ ಶೇಕಡಾವಾರು 4.1 ಆಗಿತ್ತು. ಆದರೆ ಅದು ಈ ಮಟ್ಟದಲ್ಲಿ ಒಂದು ತೀವ್ಭ 
ಸಮಸ್ಯೆಯಾಗಲಂ ಸಾಕಾಗುವಷ್ಟಿಲ್ಲವೆಂದು ಭಾವಿಸಲಾಯಬ. ಕೆಲವು ಪುಂನಿಷ್ಠಲತ್ವ 
ಸಸ್ಯಗಳು ಇತರವುಗಳಿಗಿಂತಲೂ ಅಧಿಕ ಸ್ವಸಂಕರ ಬೀಜಗಳನ್ನು ಉತ್ಪಾದಿಸುವುದು 
ಕಂಡುಬಂದಿತು ಮತ್ತು ನಿಷ್ಠಲತ್ವದ ಆಧಿಕ ಆಂಶ ಆಯ್ಕೆಮಾಡುವ ಸಾಧ್ಯತೆಯನ್ನು 
ಸೂಚಿಸಲಾಯ್ತು. 

ಈರುಳ್ಳಿಯ, ಹೆಚ್ಚು ಕಡಮೆ 25 ರೋಗಕಾರಕ ಕಾಯಿಲೆಗಳನ್ನು ವಾಕರ್‌ 
(1952) ವಿವರಿಸಿದ್ದಾನೆ. ಸಂಬಂಧಪಟ್ಟ ಜೀವಿಗಳಲ್ಲಿ ಏಳಕ್ಕೆ ರೋಗಪ್ರತಿರೋಧ 
ಇರುವುದು ವರದಿಯತಾಗಿದೆ. ವರ್ಣವಿರುವ ಈರುಳ್ಳಿಗಳ ಹೊರ ಒಣ ಹುರುಪೆಗಳಲ್ಲಿ 
ರುವ ಫಿನಾಲಿಕ್‌ ವಸ್ತುಗಳು ಬೋಟ್ರೈಟಸ" ಆಲ್ಲೈ (ಕುತ್ತಿಗೆ ಕೊಳೆ) ಮತ್ತು ಕೊಲ್ಲಿ 
ಲೋಟ್ರೈಕಂ ಸಿರ್ದಿನಾನ್ಸ್‌ (ಸ್ಮಡ್ಜ್‌) ಗಳಿಗೆ ಪ್ರತಿ ವಿಷವಸ್ತುವಾಗಿದೆಯೆಂದು ಸ್ಕಿರಪಡಿಸ 
ಲಾಗಿದೆ. (ಅಧ್ಯಾಯ 9 ನೋಡಿ.) 

ಆಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಥ್ರಿಪ್ಸ್‌ಗಳು ಬಹುಶಃ ಈರುಳ್ಳಿ ಅಭಿವರ್ಧ 
ನೆಯ ಅತ್ಯಂತ ತೀವ್ರ ಪೀಡಕಗಳು ಮತ್ತು ಈರುಳ್ಳಿ ಬೆಳೆಯುವೆಡೆಗಳಲ್ಲೆಲ್ಲಾ ಅವು 
ಕಂಡುಬರುತ್ತವೆ. ಜೋನ್ಸ್‌ ಮತ್ತಿತರರು, ಕೆಲವು ಎಲೆ ಲಕ್ಷಣಗಳೊಡನೆ ಸಂಬಂಧ 
ಪಟ್ಟೆ ರುವಂತಹ ಥ್ರಿಪ್ಸ್‌ ಪ್ರತಿರೋಧವನ್ನು ಕೆಲವು ತಳಿಗಳು ಪಡೆದಿವೆಯೆಂದು 
ಕಂಡರು. ವಾಣಿಜ್ಯ ವಿಧಗಳಲ್ಲಿ ಥಿ_ಪ್ಸ್‌ ಪ್ರತಿರೋಧವನ್ನು ಅಭಿವೃದ್ಧಿ ಪಡಿಸಲು 
ಜನ್ಮದಾತೃವಾಗಿ ಅಂತಹ ಪ್ರತಿರೋಧ ತಳಿಗಳನ್ನು ಬಳಸಲಾಗಿದೆ. 


(್ದ 
81 


ಎಲೆ ಕೋಸು 


ಅನ್ಯಪರಾಗಸ್ಪರ್ಶದ ತರಕಾರಿ ಬೆಳೆಗಳಲ್ಲಿ, ಎಲೆಕೋಸಿನಲ್ಲಿ ಅಭಿವೃದ್ಧಿ ಗಣನೀಯ 

ವಾದದ್ದು. ಮಾಗ್ರೂಡರ್‌ (1937), ಪೀಯರ್‌ಸನ್‌ (1932), ಮೆಯರ್ಸ್‌ 
ಮತ್ತು ಫಿಷರ್‌ (1944) ತಳಿಅಭಿವೃ್ಯದ್ಧಿ ವಿಧಾನಗಳನ್ನು ವಿವರಿಸಿದ್ದಾರೆ. ಕೊನೆಯ 
ಬರಹಗಾರರು ನ್ಯೂಯಾರ್ಕ್‌ ರಾಜ್ಯದಲ್ಲಿ ತಳಿಅಭಿವೃದ್ಧಿ ಕಾರ್ಯಕ್ರಮದ ಗುರಿಗಳು 
ಈ ಕೆಳಗಿನವುಗಳನ್ನು ಒಳಗೊಂಡಿದ್ದ ವೆಂದು ಸೂಚಿಸಿದ್ದಾರೆ. 

1. ತಳಿಗಳ ಏಕರೂಪತೆಯಲ್ಲಿ ಹೆಚ್ಚಳ. 

2, ದರ್ಜೆ 

3. ಕೋಸಿನ ಗಾತ್ರ ಮತ್ತು ಆಕಾರ, 

4, ರೋಗ ಪ್ರತಿರೋಧ. 


ಇತರ ಅನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಅಭಿವೃದ್ಧಿ (ಸೈ 


ಸಂ 6. ಪ್ರಾಂತೀಯ ಸ್ಥಿತಿಗಳಿಗೆ ಹೊಂದಾಣಿಕೆ. 

6, ಉತ್ಪಾದನೆ. 
ಅವುಗಳ ಪ್ರಾಮುಖ್ಯತೆ ಹೆ ಕ್ವ್ವಾಗಿ ವ್ಯತ್ಯಾಸವಾದರೂ ಕೂಡ, ಎಲೆಕೋಸನ್ನು 
ಬೆಳೆಯುವ ಆನೇಕ ಪ್ರದೇಶಗಳಿಗೆ ಈ ಗುರಿಗಳೇ ಅನ್ವಯಿಸುತ್ತವೆ. ಇತರ ಅನೇಕ 
ಸಸ್ಯ ಗಳಲ್ಲಿರುವಂತೆಯೇ, ರೋಗಪ್ರತಿರೋಧ ಅತಿ ವಬಖ್ಯವಾದದ್ದು, ಇದರಲ್ಲಿ ಮತ 


ಲಿ ಬ ಹ್‌ 
ಇತರ ವಿಷಯಗಳಲ್ಲಿ ಗಣನೀಯ ಮುನ್ನಡೆಯಾಗಿದೆ 


ಲಃ 


ಎಲೆಕೋಸು ಮತ್ತು ಅದಕ್ಕೆ ಸಂಬಂಧಿ ಸಸ್ಯಗಳ ತಳಿಶಾಸ್ತ್ರವನ್ನು ಮಾಗ್ಕೂಡರ್‌ 
ಆ ಸಂಕ್ಷ್ನೇಪ ಮಾಡಿದ್ದಾನೆ, ತಳಿಅಭಿವೃ ದ್ಧಿ ದೃಷ್ಟಿಯಿಂದ ಎಲೆಕೋಸು ಸಸ್ಯದ 
ತಾ ರ್ಣ 


ವಿಶಿಷ್ಟ ಮುಖ್ಯ ತೆಯ ಕೆಲವು ಲಕ್ಷಣಗಳನ್ನು ನ ರ್‌ಸಾ್‌ ಓವರಿಹಿದ್ದಾನವೆ. ಹೊಲ 
ಲಾ ವತಾನ್ಯವಾಗಿ ಪರಾಗಸ್ಪರ್ಶವ್ರ ಕೀಟಗಳಿಂದ, ಆದರಭೂ ವಿದಿಧ ರೀತಿಯು 


ಜೇನುನೊಣಗಳಿಂದಾಗುತ್ತದೆ. ಇತರ ಪರಾಗಗಳನ್ನು ಒದಗಿಸಿದಲ್ಲಿ, ಇಪರಾಗಸ್ಟರ್ಶ 
ಧಿ 

ದಿಂದ ಕೇವಲ ಶೇ. 6ರಷ್ಟು ಮಾಶ್ರ ಬೀಜ ಕಟ್ಟುತ್ತಬೆಂದು ಕೃತಕ ಪರೀಕ್ಷೆಗಳಲ್ಲಿ 

ಕಂಡುಬಂದಿದೆ. ಪರಾಗಸ್ಪರ್ಶದ ನಂತರ ನಿಷೇಚನವನ್ನು ಪ್ರೇರೇಷಿಸುವ ಒಂದ 


ಅನನುರೂಪತೆಯ ವ್ಯವಸ್ಥ ಎಲೆಕೋಸಿನಲ್ಲಿ ಕ್ರಿಯಾಶೀಲವಾಗಿದೆಯೆಂದು ಅನೇಕ 
ಕಾರ್ಯಕತ-ರಿಂದ ತೋರಿಸಲಾಗಿದೆ. ಸ್ನ ಮತ್ತು ಅನ್ಕ ಅನನುರೂಪತೆಗಳಿರಡಊ 
ಇರಬಹುದು. ಯೂರೋಪು ಕಾರ್ಯಕರ್ತರ ಸೂಚನೆಗಳನ್ನನುಸರಿಸಿ, ಎಯುರ್‌ಸನ್‌ 
ಒಂದಂ ಮೊಗ್ಗು ಪರಾಗಸ್ಪರ್ಶ ತಂತ್ರವನ್ನು ವೃದ್ಧಿ ಪಡಿಸಿದ. ಅದು ಸಾಭಾವಿಕವಾಗಿ 
ಅರಳುವ ಸಮಯದ 24 ರಿಂದ 48 ಗಂಟೆಗಳ ಮುಂಚೆಯೇ ಅರಳದ ಪುಷ್ಟಗಳಲ್ಲಿನ 
ಶಲಾಕಾಗ್ರಕ್ಕೆ ಪರಾಗ ಹಚ್ಚುವುದನ್ನು ಒಳಗೊಂಡಿದೆ. ಕೆಲವು ತಳಿಗಳಫಿ ಸ್ವಸಂಕರ 
ಬೀಜಕಟ್ಟಲು ಮೊಗ್ಗು ಪರಾಗಸ್ಪರ್ಶ ಬೇಕಾಗುವುದಿಲ್ಲ. ಈ ಸಮಯದಲ್ಲಿ ಹಚ್ಚಿದ 
ಪರಾಗ ಶಲಾಕೆಯೊಳಗೆ ಬೇಕಾಗುವುದಿಲ್ಲ. ಈ ಸಮಯದಲ್ಲಿ ಹಚ್ಚಿದ ಪರಾಗ ಶಲಾಕೆ 
ಯೊಳಗೆ ಬೆಳೆದು ನಾಶಹೊಂದುವ ಮೊದಲು ಹೆಚ್ಚಿನ ಕಾಲಾವಧಿ ಪಡೆದಿರುವುದರಿಂದ 
ನಿಷೇಚನದಲ್ಲಿ ಫಲದಾಯಕವಾಗಿ ವರ್ತಿಸಲು ಶಕ್ಕವಾದ ನಳಿಕೆಗಳನನ್ನು ಉತ್ಪಾದಿಸುತ್ತ 
೦ದಂ ಯೋಚಿಸಲಾಗಿದೆ. ಸ್ವ ಅನನುರೂಪ ಜೊತೆಗೊಡುವಿಕೆಯಲ್ಲಿ ಮೊನ್ಸು ವರಾಗ 
ಸ್ಪರ್ಶ ಬೀಜ ಕಟ್ಟುವಕೆಯನ್ನು ಹೆಚ್ಚಳಗೊಳಿಸುವುದು. ಏಕೆಂದರೆ, ಮೂಲತ: ಪರಾಗ 
ಸ್ಪರ್ಶದ ಮೊದಲ “ಹಂತಗಳಲ್ಲಿ ಶಲಾಕಾನಳಿಕೆಗಳಲ್ಲಿ ಪ್ರತಿಬಂಧಕ ವಪಸ್ತುವಿನಿ ಸುಬಂಧಕ 
ಕಡಮೆ ಸಾಂದ್ರತೆ ಅಥವಾ. ಇಲ್ಲದಿರುವಿಕೆಯಿಂದ ಎಂದು ಅಟ್ಟಿಯಾ (1050) 
ನಿರ್ಧರಿಸಿದ. 
ಅನೇಕ ಪರಿಶೀಲಕರ ಬಂಜೆತ್ವ್ವ ಅಧ್ಯಯನಗಳ ಫಲಿತಾಂಶಗಳು ಒಳಗೊಂಡಿರುವ 
ಸಂಬಂಧದ ಅಡಚಣೆ ಘಟಕ ಊಹಾಧಾರಕ್ಕೆ ಬೆಂಬಲವಾಗುತ್ತವೆ. 8 ಸರಬೆಯಲ್ಲಿ 
ಅಭವಾಹಕವಾಗಿದ್ದು, ಆದರೆ. 7 ದ್ವಿಗುಣಾಂದದದ್ಲಿರುವಲ್ಲಿ ಏಕ ಜಿ ಗಿಂತಲೂ 
ಕೈ 


642 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಹೆಚ್ಚು ಪ್ರಚೋದಕವಾಗಿರುವಂತಹ, 71 ಎಂಬ ಹೆಸರಿನ, ಘಟಕಗಳ ಒಂದು ಎರಡನೆಯ 
ಕ್ರೇಣಿಯಿರಬಹುದೆಂದು ಕಾಕಿರಫಾಕಿ (1933) ಸೂಚಿಸಿದ. ಹೀಗೆ, 55/7,7,ಗಳು 
ಅನನುರೂಪತೆಯವು, ಆದರೆ $ೃಕ$ೃಗ್ಯಗ್ನಗಳು ಸ್ವ ಅನನುರೂಪತೆಯವಾಗುತ್ತವೆ, 

ಜೆತ್ವ ಸಂಬಂಧಗಳ ತಳೀಯ ಸ್ವಭಾವವನ್ನು ಪೂರ್ಣವಾಗಿ ಬಿಡಿಸದಿದ್ದರೂ ಕೂಡ, 
ಆನನುರೂಪತೆ ಆತ್ಯಧಿಕ ರಿಕ್ಕವೆಂದು ತಳಿಅಭಿವ ದ್ಧಿ ಅಧ್ಯಯನಗಳು ಸ್ಥಿ ರಪಡಿಸಿವೆ. 
ಹೂವುಗಳಲ್ಲಿ ಸ್ಮಸಂಕರ ಅಥವಾ ರಕ್ತಸಂಬಂಧವೇರ್ಪಡಿಸಬೇಕಾದಲ್ಲಿ ಅವುಗಳ ಪುಂಸತ್ಥ 


ಕಳೆಯುವ ಆಗತ್ಯವಿಲ್ಲ. ಹಾಗಿದ್ದರೂ, ಸಂಕರ ಅಥವಾ ಹಿಂಸಂರಗಳನ್ನು ಮಾಡುವಲ್ಲಿ 
ಪರಾಗ ಉದುರುವ ಮುಂಚೆರ್ಯೆ ಆ 5 ಕೇಸರಗಳನ್ನು ತೆಗೆಯಬೇಕು. 

ಲತಾಗೃಹದ ಪರಿಸ್ಥಿತಿಯಲ್ಲಿ ಎಲೆಕೋಸಿನ ಗಡ್ಡೆಯನ್ನು ತೆಗೆದು ಅಧ್ಯಯನ 
ಮಾಡಿ, ನಂತರ ಅದರ ಕಾಂಡಗಳು ಮತ್ತು ಬೇರುಗಳಿಂದ ಬೀಜಕಾಂಡ ಉತ್ಪಾದಿಸಲು 
ಸಾಧ್ಯವೆಂದು ಕಂಡುಹಿಡಿಯಲಾಗಿದೆ. ಸುಪ್ತಾವಸ್ಥೆಯನ್ನು ತೆಗೆಯಲು ಮೊದಲೇ 
ದಾಸ್ತಾನು ಮಾಡಿದ್ದ ಸಸ್ಯಗಳಲ್ಲಿನ ಗಿಡ್ಡೆಗಳಿಂದ ಕೂಡ ಸಸ್ಯಗಳು ಬೀಜೋತ್ಪಾದನೆ 
ಮಾಡಬಹುದು. ಸಾಮಾನ್ಯವಾಗಿ ಈ ಕೊನೆಯ ವಿಧಾನವನ್ನೇ ಅನುಸರಿಸುವುದು. 
ಎಲೆಕೋಸಂ ಸಸ್ಮಗಳಿಗೆ ಸುಮಾರು 38%£ ಶಾಖದಲ್ಲಿ, ಹೆಚ್ಚುಕಡಮೆ ಎರಡು ತಿಂಗಳ 
ವಿಶ್ರಾಂತಿ ಅವಧಿ ಬೇಕಾಗುತ್ತದೆ. ಮೈಯರ್ಲ್ಸ್‌ ಮತ್ತು ಫಿಷರ್‌ರವರಿಗನುಸಾರವಾಗಿ 
(1944), ಮಾಫಿಯ ಪೃಥಮದಲ್ಲೇ ಹೊಲದಿಂದ ಶೀತಾಗಾರ ದಾಸ್ತಾನಿಗೆ 
ಕೊಂಡೊಯ್ಕಲಾದ ಕಾಂಡ ಮತ್ತು ಬೇರುಗಳಿರುವ ಗಡ್ಡೆಗಳನ್ನು ಡಿಸೆಂಬರ್‌ ಅಂತ್ಯದ 
ವೇಳೆಗೆ ಲತಾಗೃಹಗಳಲ್ಲಿನ 8 ಅಂಗುಲ ಕುಂಡಗಳಲ್ಲಿನ ಮಣ್ಣಿನಲ್ಲಿ ನೆಡಲಾಗುತ್ತದೆ. 
ಸಸ್ಯಗಳನ್ನು ಸಾಮಾನ್ಯ ರೀತಿಯಲ್ಲೇ ಬೇರುಗಳು ಮಣ್ಣೆ ನೊಳಗಿರುವಂತೆ ಕುಂಡಗಳಲ್ಲಿ 
ನೆಡಲಾಗುತ್ತದೆ. ಇವುಗಳನ್ನು ನಂತರ ಲತಾಗೃಹಗಳಲ್ಲಿ ಸುಮಾರು 505೯ ಉಷ್ಣತೆಯಲ್ಲಿ 
10 ದಿನಗಳಿಂದ 2 ವಾರಗಳವರೆಗೆ ಇಡಲಾಗುತ್ತದೆ, ಮಣ್ಣಿನ ಮಟ್ಟದಡಿಯಾಲ್ಲಿ ಎಲೆ 
ಗಳಂತಹ ಬೇರುಗಳು ಉತ್ಪನ್ನವಾಗಲು ಪ್ರಾರಂಭಿಸಿದಾಗ ಉಷ್ಣಾಂಶವನ್ನು 60 ರಿಂದ 
659 [ಗಳಿಗೆ ಏರಿಸಲಾಗಂವುದು ಮತ್ತು ಹೂವು ಮೊಗ್ಗು ಗಳು ತೋರ್ಪಟ್ಟಾಗ ಆದನಲ್ಗಿ 
70*£ಗೆ ಏರಿಸಲಾಗುತ್ತದೆ. ಉಷ್ಣಾಂಶ ಅಧಿಕವಾಗಿರಬಾರದಂ. ಕುಂಡಗಳಲ್ಲಿ ನೆಡುವ 
ಸಮಯದ ಗಡ್ಡೆಯ ಮೇಲ್ಭಾಗದಲ್ಲಿ ಶಿಲುಬೆಯಾಕಾರದ ಕಚ್ಚು ಮಾಡಿ, ಹೂವುಕಾಂಡ 
ಗಳು ಹೊರಬೀಳಲೇರ್ಪಡಿಸಲಾಗುವುದ.. ಎಲೆಗಳು ಸಡಿಲವಾದಂತೆಲ್ಲಾ ಅವುಗಳನ್ನು 
ಕಳಜಿ ತೆಗೆಯಲಾಗುತ್ತದೆ. ಒದಗಿರುವ ಸ್ವಳಾವಕಾಶ ಮತ್ತು ಬೀಜ ಅಗತ್ಯ ಬೇಡಿಕೆ 
ಗಳಿಗೆ ಅನುಗುಣವಾಗಿ ಕಾಂಡಗಳನ್ನು ಕುಂಠಿತವಾಗಿಸಬಹುದು ಅಥವಾ ಸವರಬಹುದು. 
ದೊಡ್ಡ ಗಾಜಿನಿಂದಾದ, ಸೆಲೋಫೇನ್‌ (ಪಾರದರ್ಶಕ ಕಾಗದ) ಅಥವಾ ಪ್ಲೆಯೋ 
ಥಿಲಂ ಚೀಲಗಳನ್ನು, ಪ್ರಷ್ಟಗೊಂಚಲನ್ನು ಆವರಿಸಿ, ಅನ್ಯಪರಾಗಸ್ಪರ್ಶ ಅಡ್ಡಗಟ್ಟಲು, 


"ತ್ಮ 
ಬಳಸಬಹುದು. 


ಬ. (6% 


[್ನಿ 
ಕ) 


ಹ 


ಇತರ ಆನ್ಯಪರಾಗಸ್ಪರ್ಶ ಸಸ್ಯಗಳ ತಳಿಆಭಿವೃದ್ಧಿ 643 


ಎಲೆಕೋಸು ಹೂಗೊಂಚಲಿನ ಸ್ವಭಾವದಿಂದಾಗಿ ಮತ ಮ ನಿಯಂತ್ರಿ 
ಪರಾಗಸ್ಪರ್ಶ ಕ್ರಿಯೆ ನಿರ್ವಹಿಸಲಾಗುವ ಲತಾಗೃಹದಲ್ಲಿ ಸಸ್ಯಗಳು ಹೂವು ಪಡೆದಿರಂವ 
ದೀರ್ಥ್ಫ್ಥಾವಧಿಯಿಂದಾಗಿ, ಸಂಬಂಧಕವಾಗಿ ಅಧಿಕ ಹೂವು ಮತ ಜ. ಪಡೆಂ 
ಬಹುದು. ಹೂವುಗಳೂ ಉತ್ತಮ ಹರವು ಪಡೆದಿರುವುದರಿಂದ, ಒಂದೇ ಕಾಂಡದಲ್ಲಿ 
ಹಲವು ಬಗೆಯ ಪರಾಗಶ್ಟರ್ಶ ಕೂಡ ಮಾಡಲು ಸಾಧ್ಯವಿದೆ : 


ಅನೇಕ ಎಲೆಕೋಸು ತಳಿಗಳಲ್ಲಿ, ವಿಶಿಷ್ಟ ಭೇದಾತ್ಮಕ ಸ್ಲಿತಿಗಳಲ್ಲಿ ಅಜೇಕ್ಷಿತ 


ಟ್ರಾ ಡು ಗ್‌ ಬಾಷ 
ವಿಧಗಳ ಆಯ್ಕೆಯ ಮುತ್ತು ಅನುಕ್ರಮ ಸಂತಶಿಗಳಲ್ಲಿ ಅವುಗಳ ಅಂತಿಮ ಸ್ಥಿರೀಕರಣದ 
ಫಲಿತಾಂಶಗಳಾಗಿವೆ. ನಿರ್ದಿಷ್ಟವಾಗಿ ವ್ಯಾಪಕ ಭಿನ್ನತೆಯ ಸಾಲುಗಳಕ್ಷನ ಸಂಕರಣ 


ಗಳಲ್ಲಿ ಸಂಕರಣ ಓಜವನ್ನು ಸಾಮಾನ್ಯವಾಗಿ ಕಾಣಲಾಗಿದೆ. ಎಲೆಕೋಸಿನ ಸ್ವಯಂ 
ಬಂಜೆತ್ವ ಮತ್ತು ಅನ್ಕಅನುರೂಪ ಸಾಲುಗಳನ್ನು ಪರ್ಯಾಯ ಸಾಲುಗಳಲ್ಲಿ ನೆಟ್ಠ 
ಕೀಟಗಳಿಂದ ನಿರ್ವಹಿತ ಸಂಕರಗಳಿಂದ ಸಂಕರಣ ಬೇಜಗಳನ್ನು ಪಡೆಯಶಾಗುತ್ತದೆ 
ಪ್ರತಿಸಾಲುಗಳಲ್ಲೂ ಕೆಲವು ಹೂವುಗಳಲ್ಲಿ ಮೊಗ್ಗು ಪರಾಗಸ್ಪರ್ಶದ ಸ್ವಸಂಕರ ಮಾಡ 
ವುದು, ಜನ್ಮದಾತೃಗಳಾಗಿ ಬಳಸಿದ ಸಾಲುಗಳು ವಿರಂತರವಾಗಿರಲು 
ಬಹುದಾದ ಬೀಜಕಟ್ಟುವಿಕೆಯ ಫಲಿತಾಂಶವೇರ್ಪಡಿಸುತ್ತದೆ. 


ಹ ಎ 
ಉಪರಮ್ಯೋಗಿಸ 


ವೆಂಯರ ಮತ್ತು ಫಿಷರ್‌ (1944), ಮೂಲವಸ್ತು ಅಶ್ವಭುಕ ವಿಷದರಿ 
ಜೆ ನಂ ಲು ಬ್‌ 
ಯುಗ್ಮಜವಾಗಿರದಿದ್ದಲ್ಲಿ, ಎಲೆಕೋಸಿನ ವಾಣಿಜ್ಯ ತಳಿಗಳನ್ಲೆ ಎರಡು ಸಂತತಿಗಳಿ 
ಗಿಂಶಲೂ ಹೆಚ್ಚಾಗಿ ಆಯ್ಕೆಯನ್ನನುಸರಿಸುವುದು ವ್ಯರ್ಥವೆಂದು ನಿರ್ಧರಿಸಿದ್ದಾರೆ. ಅತಿ 

ಖಪಕ ಭಿನ್ನತೆ ಪಡೆದಿರುವ ತಳಿಗಳಲ್ಲಿ ಆಯ್ಕೆಮಾಡಿದ ನ, ಸಸ್ಯಗಳು ಸ 
ವಿತರಣೆ ಮಾಡಲು ಸಾಕಷ್ಟು ಅನುರೂಪತೆಯವಾಗಿರಲಿಲ್ಲವೆಂದೂ ಮತ್ತು ಇತರ 
ಬೆಳೆಗಳಲ್ಲಿರುವಂತೆಯೇ ಮುಂದಿನ ಸಂತಶಿಗಳಲ್ಲಿ ಇನ್ನೂ ಅಧಿಕ ಆಯ್ಕೆ ಆಗತ್ಯವಾಯಿ 
ತೆಂದೂ ಕೂಡ ವರದಿ ಮಾಡಲಾಗಿದೆ. 


ಸ್ವಸಂಕರ ಹೀಳಿಗೆಗಳ ಅಧ್ಯಯನ ಮಾಡುವ ಒಂದು ವಿಧಾನವಾಗಿ ಮಾಗೂ 
ಡರ್‌ (1937) ಮೊಗ್ಗು ಪರಾಗಸ್ಪರ್ಶವನ್ನು ಸೂಚಿಸಿದನು. ಆಯ್ಕೆಮಾಡಿದ ಏಕ 


ಸಸ್ಮಗಳ ಅಧಿಕ ಸ್ವಸಂಕರ ಒೀಳಿಗೆಗಳನ್ನು ಮೊಗ್ಗು ಪರಾಗ ಸೆ 
ಮಾಡಲಾಗುತ್ತದೆ. ಪರಿಶೀಲನೆಯ ನಂತರ, ಇದರಫ್ಲಿನ ಹೆಚ್ಚು ಅಪೇಕ್ರಿತ ಸಾಲುಗಳನ್ನ 
ಆಯ್ಕೆ ಮುಂದುವರಿಸಲಾಗುತ್ತದೆ. ನಂತರ ಇವುಗಳನ್ನು ಒಂದು ವಿಯು್ಟ ನಗೊಳಿಸಿದ 


ತಾಕಿನಲ್ಲಿ ನೆಟ್ಟು, ಸಂಕರ ಮಾಡಲೇರ್ಪಡಿಸಲಾಗುತ್ತದೆ. ಒಟ ಜಿ 
ಮುಂಚಿನಂತೆಯೇ ಆಯ್ಕೆ ಸಸ್ಯಗಳಿಗೆ ಮೊಗ್ಗು ಪರಾಗಸ್ಪರ್ಶ ಮಾಡಲಾಗುತ್ತದೆ. ಮೊಗು 
ಪರಾಗ ಸ್ಪರ್ಶ ಪಡೆದ ಸಸ್ಯಗಳ ಪ್ರತಿಯೊಂದರಲ್ಲೂ ಪೀಳಿಗೆ ಪ್ರಯೋಗಗಳ ನಂತರ, 
ಆದರಲ್ಲಿ ಉತ್ತವ ಸಾಲುಗಳಲ್ಲಿ ಮೊಗ್ಗು ಪರಾಗಸ್ಪರ್ಶದಿಂದ ಕಾಯ್ದಿಟ್ಟ 


ಬ್ಯ 
6 


644 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಹೆಚ್ಚಳಗೊಳಸಲಿಕ್ಕಾಗಿ ಒಟ್ಟುಗೂಡಿಸಬಹುದು ಇದು ಪುನರಾವರ್ತಕ ಆಯ್ಕೆಯ 
ಒಂದು ವ್ಯವಸ್ಥೆ. 

ತಳಿಸಂಕರಗಳಿಂದ ಪಡೆದ ಎಲೆಕೋಸಿನ ಅಂತಃಸಂಕರ ಸಾಲುಗಳ ಸಂಕರೆ 
ಅಧ್ಯಯನಗಳ ಸಮಯದಲ್ಲಿ, ಅಟ್ಟಿಯಾ ಮತ್ತು ಮುಂಗರ್‌ (1950) ಅವರು, 
ಮಿಶ್ರ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಕೆಲವು ಸಸ್ಯಗಳು ಶೇ. 90ರಿಂದ 100 ಭಾಗ 
ದಷ್ಟು ಸಂಕರಎನ್ನು ತೋರ್ಪಡಿಸಿದವು. ಸಂಕರಣ ಬೀಜಗಳನ್ನು ಉತ್ಪಾದಿಸಲು ಬಳ 
ಸುವ ಮೊದಲು, ಅನುರೂಪತೆಯನ್ನು ನಿರ್ಧರಿಸಲು, ಅನ್ಯೋನ್ಯ ಸಂಕರಗಳನ್ನೊಳ 
ಗೊಂಡ ಎಲ್ಲ ಸಂಯೋಜನೆಗಳಲ್ಲೂ ಅಪೇಕ್ಷಿತ ಸಾಲುಗಳ ಸಂಕರ ಮಾಡಬೇಕೆಂದರಿ 
ಸೂಚಿಸಲಾಯ್ತು. *ಈ ರೀತಿಯಲ್ಲಿ ಅಂತರ್‌ ಅನುರೂಪತೆ ವಂತ್ತು ಸಂಯೋಜನಾ 
ಶಕ್ತಿಗಳೆರಡನ್ನೂ ನಿರ್ಧರಿಸಬಹಂದು. 

ಸಂಕರಣ ತಳಿಗಳನ್ನು ಉತ್ಪಾದಿಸಲು ದ್ವಿಗುಣ ಸಂಕರ ವ್ಯವಸ್ಥೆಯ ಬಳಕೆಯನ್ನು 
ಓಡ್‌ಲ್ಕಾಂಡ್‌ ವಂತ್ತು ನೋಲ್‌ (1950) ಸೂಚಿಸಿದರು. ಮೊಗ್ಗು ಪರಾಗಸ್ಪರ್ಶ 
ಅಗತ್ಯವಾಗುವ ಸ್ವಅನನುರೂಪ ಅಂತಃಸಂಕರ ಸಾಲುಗಳ ಏಕಸಸ್ಮಗಳಿಗಿಂತಲೂ ತಳಿ 
ಗಳೊಳಗಿನ ಅಂತರ್‌ ಸಾಲು ಸಂಕರಗಳು ಹೆ ತ ಸಂಕರಣ ಓಜವನ್ನು ತೋರ್ಪಡಿಸ 
ಬಹುದಾದ್ಧರಿಂದ ಮತ್ತು ಸ್ವಾಭಾವಿಕವಾಗಿ ಬಹಳ ಹೆಚ್ಚು ಬೀಜೋತ್ಪಾದನೆ ಮಾಡ 
ಬಹುದಾದ್ವರಿಂದ, ವಿಯುಕ್ತನಗೊಂಡ ತಾಕುಗಳಲ್ಲಿ ಪಯರ್ಕಾಯ ಸಾಲುಗಳಾಗಿ ತಳಿ 
ಗಳೊಳಗಿನ ಏಕಸಂಕರಗಳನ್ನು ಬೆಳೆಸಬಹುದಂ ಮತ್ತು ವಾಣಿಜ್ಯ ಬೀಜ ಉತ್ಪಾದಿಸ 
ಬಹಂದು. ಬಳಸಿದ ಸಾಲುಗಳು ಅಪೇಕ್ಷಿತ ಸಂಯೋಜನಾ ಶಕ್ತಿಯನ್ನು ಮತ್ತು 
ಅವಶ್ಯಕವಾದ ಅನನುರೂಪತೆಯ ಘಟಕಗಳನ್ನು ಹೊಂದಿರಬೇಕು. 

ಎಲೆಕೋಸು ಹಳದಿರೋಗ (ಫ್ಯೂಸೇರಿಯಂ ಆಕ್ಸಿಸ್ಪೋರಂ ಎಫ್‌. ಕಾಂಗ್ಲೂಟ 
ನಾನ್ಸ್‌) ಪ್ರತಿರೋಧ ಪರಿವರ್ಧನೆ ರೋಗ ಪ್ರತಿರೋಧಕ್ಕಾಗಿ ತಳಿಅಭಿವ್ರ ಕೈದಿಯ 
ಶ್ರೇಷ್ಠ ಉದಾಹರಣೆಗಳಲ್ಲಿ ಒಂದು. ಈ ರೋಗದ ಸ್ವಭಾವವನ್ನು ವಾಕರ್‌ 
(1952) ಆವಲೋಕನ ಮಾಡಿದ್ದಾನೆ. ವಿಸ್ಯಾನ್ಸಿನ್‌ ಹಾಲೇಂಡರ್‌ ಈ ತಳಿಯನ್ನು 
1916ರಲ್ಲಿ ಬಿಡುಗಡೆ ಮಾಡಿದಾಗಿನಿಂದ ಪ್ರಾರಂಭಿಸಿ ಜೋನ್ಸ್‌ ವಮಂತ್ತು ಇತರರಿಂದ 
ಪ್ರತಿರೋಧ ತಳಿಗಳು ಅಭಿವೃದ್ಧಿಗೊಂಡವು. ಪ್ರಥಮ ಪ್ರಶಿರೋಧ ತಳಿಗಳು 
ಸೋಕು ಪೀಡಿತ ಮಣ್ಣುಗಳಲ್ಲಿ ಬದುಕಿ ಉಳಿದಿರುವ ಸಸ್ಯಗಳಲ್ಲಿ ಆಂತರ್‌ಪರಾಗಸ್ಪರ್ಶ 
ಮತ್ತು ಅವಿಚ್ಛಿನ್ನ ಆಯ್ಕೆಯ ಒಂದು ಫಲಿತಾಂಶ ಪಡೆದ ಪ್ರತಿರೋಧ ವಿಧ, ಅತ್ಯಧಿಕ 
ಉಷ್ಣಾಂಶ ಅಥವಾ ಕನಿಷ್ಠ ಪೌಷ್ಠಿಕ ಹಂತಗಳಲ್ಲಿ ಪರಿಣಾಮಕಾರಿಯಾಗಿರಲಿಲ್ಲ. 
ಅಧ್ಯಾಯ 9ರಲ್ಲಿ ವಿವರಿಸುವಂತೆ, ಪ್ರತಿರೋಧದ ಎರಡು ವಿಧಗಳನ್ನು ಕಂಡುಹಿಡಿಯ 
ಲಾಗಿದೆ. ಇವುಗಳು, ಎಲ್ಲಾ ಉಷ್ಣ್ವಾಂಶಗಳಿಗೂ ಪ್ರತಿರೋಧವನ್ನು ನಿಯಮಾಧೀನ 
ಗೊಳಿಸುವ ಒಂದು ಏಕಪ್ರಬಲ ವಂಶವಾಹಿಯಿಂದಾಗಿ ಸರಳ ರಿಕೃತೆಯ & ವಿಧ 


ಇತರ ಅನ್ಕಪರಾಗಸ್ಪರ್ಶ ಸಸ್ಮಗಳ ತಳಿಅಭಿವೃದ್ಧಿ 645 


ಮಂತ್ರು ಒಂದು ತೊಡಕು ರೀತಿಯಲ್ಲಿ ರಿಕ್ಕತೆಯನ್ನು ಪಡೆದ ೫ ವಿಧ. ಎರಡನೆಯಂ 
ವಿಧದಲ್ಲಿ, 24*0 ಗಳಿಗಿಂತ ॥₹ಡಮೆ ಉಷ್ಣಾಂಶದಲ್ಲಿ ಪ್ರಶಿರೋಧ ಉಂಟಾಗುತ್ತದೆ, 
ಆದರೆ 24*€ನಲ್ಲಿ ಈಡಾಗುವಿಕೆ ವೃದ್ಧಿಗೊಳ್ಳುತ್ತದೆ. ಹಿಂದೆ ಅಭಿವೃದ್ಧಿಪಡಿಸಿದ 
ಆನೇಕ ತಳಿಗಳು ॥ ವಿಧಕ್ಕೆ ಪ್ರಶಿರೋಧ ಹೊಂದಿರುವುದು ವ್ಯಕ್ತಪಡುತ್ತದೆ. & 


ವಿಧ ಪ್ರತಿರೋಧವನ್ನು ಈಗ ವ್ಯಾಪಕ ಹವು ಇರುವ ತಳಿಗಳಲ್ಲಿ ಸೇರಿಸಲಾಗಿದೆ. 


ಅಧ್ಯಾಯ 18 
ಬೀಜೋತ್ಪಾದನೆ 


ಸಾಮಾನ್ಯವಾಗಿ ಬೆಳೆಸಸ್ಯಗಳಲ್ಲಿ ಅಭಿವ ದ್ಧಿ ಪಡಿಸಿದ ತಳಿಗಳ ತಳಿಅಭಿವೃದ್ಧಿ » ತಳಿ 
ಅಭಿವೃದ್ಧಿ ವಿಧಾನಗಳಲ್ಲಿ ತರಭೇತಿ ಪಡೆದ ಮತ್ತು ಬೆಳೆಗಾರನ ಹಾಗೂ ಗ್ರಾಹಕನ ಆವ 
ಶ್ಯಕತೆಗಳ ತಿಳಿವು ಪಡೆದಿರುವ ತಂತ್ರ ಜ್ಞರಿಂದ ನಿರ್ವಹಿಸಲ್ಪಡುತ್ತ ದೆ, ಕೆಲವು ಸಂದರ್ಭ 
ಗಳಲ್ಲಿ, ಒಬ್ಬ ಬೀಜೋತ್ಪಾದಕ ತಳಿಅಭಿವೃದ್ಧಿ ಸಮಸ್ಯೆಯನ್ನು ಕೂಡ ವಹಿಸಿಕೊಂಡರೂ 
ಬೀಜೋತ್ಪಾದಕನ ಮುಖ್ಯ ಕಾರ್ಯ, ಪರಿಚಿತ ವಹತ್ವದ ತಳಿಗಳು ಮತ್ತು ಸಾಲುಗಳ 
ಉನ್ನತ ದರ್ಜೆಯ ಬೀಜೋತ್ಪಾದನೆ ಮಾಡುವುದು. 

ಯಾವುದಾದರೂ ಕ್ಷೇತ್ರ ಬೆಳೆಯ ಉತ್ತಮ ಬೀಜವನ್ನು ಸಾಧ್ಯವಾಗುವಷ್ಟರ 
ಮಟ್ಟಿಗೆ, ಈ ಕೆಳಗಿನ ಅಂಶಗಳಲ್ಲಿ ಉನ್ನತಪಾಗಿರುವ ಒಂದು ತಳಿ ಆಥವಾ ಸಾಲಿನಿಂದ 

ತ್ಪಾದಿಸಬೇಕು. 


], 


ತ 


ಜಾ ಇ2 ಆ(2 2 222 


೦ಜಿ 


ಸ್ಥಳ ಮತ್ತು ಮಣ್ಣಿಗೆ ಹೊಂದಾಣಿಕೆ. 

ವಿಧದ ಪರಿಶುದ್ಧತೆ. 

ಇಲುವರಿ ಶಕ್ತಿ. 

ಅಪೇಕ್ಷಿತ ಕೃಷಿಶಾಸ್ತ್ರೀಯ ಲಕ್ಷಣಗಳಂ. 

ರೋಗ ಮತ್ತಾ ಕೀಟ ಪ್ರತಿರೋಧ. 

ನಿರ್ದಿಷ್ಟ ಲಕ್ಷಣಗಳ ದರ್ಜೆ. 

ಅಂಗೀಕೃತ ತಳಿಯ ಬೀಜ, ಈ ಕೆಳಗಿನ ಲಕ್ಷಣಗಳಲ್ಲಿ ಉನ್ನತವಾಗಿರಬೇಕು. 
ಮೊಳೆತ ಶಕ್ತಿ. 

ಭೀಜವರ್ಣ ಮತ್ತು ಬೀಜತೂಕ. 

ಏಕರೂಪತೆ, 

ಬೀಜದಿಂದ ಹರಡುವ ರೋಗಗಳಿಂದ ವಖಕ್ತವಾಗಿರುವುದು. 

ಕೆಡುಕಿನ ವತ್ತ ಇತರ ಕಳೆಗಳಿಂದ ಮುಕ್ತವಾಗಿರುವುದು. 
ನಷ್ಟರಹಿತವಾಗಿರುವುದು. 

ಇತರ ತಳಿಗಳು ಅಥವಾ ಬೆಳೆಗಳ ಮಿಶ್ರಣಗಳಿಂದಮುಕ್ತವಾಗಿರುವುದು. 


ಸಾಮಾನ್ಯ ವಾಗಿ ಉತ್ತಮ ಬೀಜದ ಈ ಲಕ್ಷಣಗಳು ಬೀಜೋತ್ಪಾ ದಕರಿಂದ 
ಮೆಚ್ಚುಗೆ ಪಡೆದಿದೆ, ಉತ್ತಮ ಬೀಜದ ಉತ್ಪಾದನೆಯಲ್ಲಿನ ಮೊದಲ ಹಂತ, ಬೆಳೆಸ 
ಬೇಕಾದ ತಳಿ ಅಥವಾ ತಳಿಗಳ ಆಯ್ಕೆ. 


ಬೀಜೋತ್ಪಾದನೆ ೧47 
ತಳಿಯನ್ನು ಆಯ್ಕೆ ಮಾಡುವುದು 


ಕೇಂದ್ರೀಯ ಅಥವಾ ರಾಜ್ಯ ವ್ಯವಸಾಯ ಪ್ರಯೋಗ ಕೇಂದ್ರಗಳಲ್ಲಿ ಪರಿಶೀಲನ 
ಕಾರರಿಂದ ಉತ್ಪಾದಿಸಲ್ಪಟ್ಟ ಗೋಧಿ, "ಟ್‌, ಬಾಡ್ಲಿ, ಫ್ಲಾಕ್ಸ್‌, ಹತ್ಪಿ, ವೆರೀವುಗಳು 


ದೌ 
ಮತ್ತು ಇತರ ಬೆಳೆಗಳನ್ನೊ ಗೊಂಡ | ಕ್ಷೇತ್ರ ಬೆಳೆಗಳಲ್ಲಿ ಉತ್ತಮ ಪಡಿಸಿದ ತಳಿಗಳನ್ನು 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಸಸ್ಯ ಕೈಗಾರಿಕಾ ಇಲಾಖೆ ಮತ್ತು ಅಮೆರಿಕಾ ಕೃಷಿ 


ಶಾಸ್ತ್ರೀಯ ಸಂಘಗಳ ಒಂದು ಸ ಕಾರೇ ಒಡಂಬಡಿಕೆಯ ಮೂಲಕ ದಾಖಲು ಮಾಡ 
ಲಾಗುತ್ತದೆ, ದಾಖಲಾತಿಗಳು ಕೃಷಿಶಾಸ್ತ್ರಸಂಘದ ಒಂದು ಸಮಿತಿಯ ಸೂಚನೆಗೊಳ 
ಪಟ್ಟಿದೆ. ಇದು ಕೇಂದ್ರ ಅಥವಾ ರಾಜ್ಯ ವ್ಯವಸಾಯ ಪ್ರಯೋಗ ಕೇಂದ್ರಗಳಲ್ಲಿ, 
ವರ್ಷಗಳ ಕಾಲವಾದರೂ, ಮಾದರಿ ತಳಿಗಳೊಡನೆ ಹೋಲಿಕೆಯ ಇಳುವರಿ ರ ಪ್ರಯೋಗ 
ಗಳ ಮಾಹಿತಿಯ ಆಧಾರ ಪಡೆದಿರುತ್ತದೆ. ದಾಖಲಾತಿಗೆ ಯೋಗ್ಕವಾಗಿರಲು ಒಂದು ತಳಿ 
ಯಾವುದಾದರೂ ಮುಖ್ಯ ಲಕ್ಷಣ ಅಥವಾ ಲಕ್ಷಣಗಳಲ್ಲಿ ಮಾದರಿಗೆ ಉನ್ಮತವಾಗಿದ್ದು, 
ಇತರ ಮುಖ್ಕ ಲಕ್ಷಣಗಳಲ್ಲಿ ಸರಿಸಮಾನವಾಗಿರಬೇಕು. ಹೊಸ ತಳಿಗೆ ಒಂದು ದಾಖಲಾತಿ 
ಸಂಖ್ಯೆಯನ್ನು ಕೊಡುವುದು ಮತ್ತು ಅದರ ಉತ್ಪಶ್ತಿ ಹಾಗೂ ಲಕ್ಷಣಗಳ ಒಂದು 
ವಿವರಣೆಯನ್ನು ಕೃಷಿಶಾಸ್ತ್ರಪತ್ರಿಕೆ (ಆಗ್ರಾನಮಿ ಜರ್ನಲ್‌)ಯಲ್ಲಿ ಪ್ರಕಟಿಸುವುದನ್ನು 
ದಾಖಲಾತಿ ಒಳಗೊಂಡಿರುತ್ತದೆ. ಸಸಿ ಮತ್ತು ಬೀಜ ಮಾದರಿಗಳನ್ನು ದಾಖಲಾತಿಗೆ 
ಪ್ರಾರ್ಥಿಸಿ ಅರ್ಜಿಕೊಡುವ ವ್ಯಕ್ತಿ ಆಥವಾ ಸಂಸ್ಥೆ ಒದಗಿಸುತ್ತದೆ. 

ಅನೇಕ ರಾಜ್ಯ ವ್ಯವಸಾಯ ಪ್ರಯೋಗ ಕೇಂದ್ರಗಳು ತಾವು ಶಿಫಾರಸ 


ಕ್ರ 
ಮಾಡುವ ತಳಿಗಳನ್ನು ಪಟ್ಟಿಮಾಡಿ, ಆ ತಳಿಗಳು ಅತ್ಮುತ್ತಮ ಸಂತೃಪ್ತ 


ಕೊಡುವ ಸಾಮಾನ್ಯ ಪರಿಸ್ಥಿತಿಗಳನ್ನು ವರ್ಣಿಸುತ್ತ ದೆ ಈ ಪಟ್ಟಿಗಳು ಮಾದರಿ ತಳಿ 
ಗಳೊಡನೆಯ ಹೋಲಿಕೆಯಲ್ಲಿ ಪ್ರಯೋಗ ಕೇಂದ್ರ ಅಥವಾ ರೈತರ ಹೊಲಗಳಲ್ಲಿ 
ನಡೆಸಿದ ವಾಸ್ತವಿಕ ಹೊಲ ಪ್ರಯೋಗಗಳ ಆಧಾರಿತವಾಗಿರುತ್ತವೆ. ಮಿನ್ನಿಸೋಟಾ 
ವಿಶ್ವವಿದ್ಯಾನಿಲಯದ ವ್ಯವಸಾಯ ವಿಸ್ತರಣ ಮಡಚು ಪ್ರಕಟಣೆ 22, 1955, ಅವಶ್ಯಕ 
ವೆಂದು ಕಂಡುಬಂದಾಗಲೆಲ್ಲಾ ಪುನರ್‌ ವಿವರ್ಶಿಸಲ್ಪಟ್ಟು, ಈ ಶಿಫಾರಸ್ಸುಗಳನ್ನು ರಚಿಸಾ 
ವಲ್ಲಿ ಮಿನ್ನಿಸೋಟಾದಲ್ಲಿ ಬಳಸಿದ ಮೂಲತತ್ವಗಳನ್ನು ವಎಿಶದಪಡಿಸುತ್ತದೆ. 
ಈ ಕೆಳಗಿನ ನಿರೂಪಣೆಯನ್ನು ಆ ಮಡಚು ಪ್ರಕಟಣೆಯಿಂದ ಉದ್ವರಿಸಲಾಗಿದೆ: 
ಪ್ರತಿವರ್ಷವೂ ಪ್ರಯೋಗ ಕೇಂದ್ರದ ಬೆಳೆಗಳ ಸಮ್ಮೇಳನದಲ್ಲಿ ಶಿಫಾರಸುಮಾಡಿದ 
ಕಳಿಗಳ ಪಟ್ಟಿ ಕೈಯನ್ನು ನಿರ್ಧರಿಸಲಾಗುತ್ತದೆ. ಈ ಸಮ್ಮೆ ಶಳನದಲ್ಲಿ ॥ ಭಾಗವಹಿಸುವವರು. 
ಕೃಷಿ ಶಾಸ್ತ್ರ ಬತ್ತು. ಸಸ್ಯತಳೀಶಾಸ್ತ್ರ, ಸಸ್ಕರೋಗಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ, ವ್ಯವ 
ಸಾಯ, ಜೀವರಸಾಯನ ಶಾಸ್ತ್ರ, ಕೀಟಶಾಸ್ತ್ರ, ಆರ್ಥಿಕ ಪ್ರಾಣಿಶಾಸ್ತ್ರ ಹಾಗೂ ಮಣ್ಣು 
ಗಳು, ಈ ಇಲಾಖೆಗಳ ಸಿಬ್ಬಂದಿ ವರ್ಗದವರು ; ವ್ಯವಸಾಯ ವಿಸ್ತರಣೆಯ ಪ್ರತಿನಿಧ 


ಚೆ 


648 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಗಳ ; ವಸೇಕಾ. ಮಾರಿಸ್‌, ಕ್ರುಕ್‌ಸ್ಟನ್‌, ಗ್ರಾಂಡ್‌ ರಾಷಿಡ್ಸ್‌, ಡುಲತ್‌ ಮತ್ತು 
ರೋಸ್‌ ಮಾಂಟ್‌ನಲ್ಲಿರುವ ಪ್ರಯೋಗ ಕೇಂದ್ರಶಾಖೆಗಳ ನಿರ್ವಾಹಕರು ಮತ್ತು ಕೃಷಿ 
ಜ್ಞ ರು ; ಮಿನ್ನಿಸೋಟಾ ಬೆಳೆ ಅಭಿವೃ ೈದ್ಧಿ ಸಂಘದ ಪ್ರಶಿನಿಧಿಗಳು 
ಅಸಾಮಾನ್ಯ ಪರಿಸ್ಥಿ ತಿಗಳಲ್ಲಿ ಹೊರತು, ಶಿಫಾರಸ್ಸು ಮಾಡಲು ಪರ್ಯಾಲೋಜಚಿ 
ಸುವ ಮೊದಲು, ಆ ತಳಿ ಮಿನ್ನಿಸೋಟಾದಲ್ಲಿ ಕನಿಷ್ಠಪಕ್ಷ 3 ವರ್ಪಗಳ ಪರೀಕ್ಷೆಗೊಳ 
ಪಟ್ಟಿರಬೇಕು. ಇತರ ರಾಜ್ಯಗಳಲ್ಲಿ ಅಥವಾ ಕೆನಡಾದಲ್ಲಿ ವೃದ್ಧಿಗೊಳಿಸಿದ ಹೊಸ ತಳಿ 
ಗಳನ್ನು ಬೀಜೋತ್ಪಾದನೆಗೆ ಆಥವಾ ಕ್ಷೇತ್ರಗಳಲ್ಲಿ ಬಳಸಲು ಮೂರುವರ್ಷದ ವರೀಕ್ಷೆ 
ಮುಗಿಯುವ ಮುಂಚೆಯೇ ರಾಜ್ಯಕ್ಕೆ ತರಿಸಬಹುದು. ಅಂತಹ ತಳಿಗಳನ್ನು ಸಾಕಷ್ಟು 
ಪರೀಕ್ಷೆ ಮಾಡಲಿಲ್ಲದ್ದು' ಎಂದು ಪ್ರಕಟಿಸಲಾಗುತ್ತದೆ. ಈ ತಳಿಗಳ ವಿಷಯದಲ್ಲಿ 
ಪ್ರಸ್ತುತ ಲಭ್ಯವಿರುವ ಮಾಹಿತಿಯನ್ನು ಮಾತ್ರ ಕೊಡಲಾಗುತ್ತದೆ ; ಆದರೆ ಮಿನ್ನಿ 
ಸೋಟಾ ಸ್ಥಿತಿಗಳಿಗೆ ಅದರ ಹೊಂದಾಣಿಕೆಯ ಯಕಾವ ನಿರ್ಧಾರವನ್ನೂ ರೂಪಿಸುವು 
ದಿಲ್ಲ. 

ಇಳುವರಿ ಪ್ರಯೋಗಗಳಲ್ಲಿ ಸೇರಿಸಿರುವ ಮೂರಂ ತಳಿಗಳ ಪಂಗಡಗಳಲ್ಲಿನ ತಳಿ 
ಲಕ್ಷಣಗಳ ಒಂದು ಪಟ್ಟಿರೂಪದ ಸಾರಾಂಶವನ್ನು ಸೇರಿಸಲಾಗಿದೆ. ಈ ಮೂರಂ 
ಪಂಗಡಗಳು ಶಿಫಾರಸ್ಸು ಮಾಡಿರುವ ತಳಿಗಳು ಶಿಫಾರಸ ವಾಡದ ತಳಿಗಳಂ ವಂತ್ರು 
ಸಾಕಷ್ಟು ಪರೀಕ್ಷೆ ವಕಾಡದ ತಳಿಗಳು. 

ಕೆನಡಾದಲ್ಲಿ, ಅಧಿಕೃತ ವಂತ್ತು ದಾಖಲಾತಿಯ ಬೀಜೋತ್ಪಾದನೆಗೆ ಯಾವ ತಳಿ 
ಗಳು ಅರ್ಹವಾದವೆಂದು ನಿರ್ಧರಿಸುವ ಹೊಣೆಗಾರಿಕೆಯನ್ನು ಕೆನಡಾ ಬೀಜೋತ್ಪಾದಕ 
ಸಂಘದವರು ಹೊತ್ತಿದ್ದಾರೆ. ಸಾಮಾನ್ಯವಾಗಿ, ಮಾದರಿ ತಳಿಗಳೊಡನೆಯ ಹೋಲಿಕೆ 
ಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಿದ ಕ್ಷೇತ್ರ ಪ್ರಯೋಗಗಳಲ್ಲಿ ಅವುಗಳ ವರ್ತನೆಗಳ 
ಆಧಾರದಿಂದ ತಳಿಗಳನ್ನು ಅಂಗೀಕರಿಸಲಾಗುತ್ತದೆ. ಕೆನಡಾದಲ್ಲಿ ದಾಖಲಾತಿ ಬೀಜೋ 
ತ್ನಾದನೆಯ ಬಳಕೆಗೆ ಅರ್ಹವಾದ ತಳಿಗಳ ಪಟ್ಟಿ, ನಿರ್ದಿಷ್ಟ ಪರಿಸ್ಥಿ ತಿಗಳಿಗೆ ಹೊಂದುವ 
ತಳಿಗಳನ್ನು ಆಯ್ಕೆ ಮಾಡುವ ಒಂದು ಮುಖ್ಯ ಮಾರ್ಗವಾಗಿದೆ. 

ಆಮೆರಿಕ ಸಂಯುಕ್ತ ಸಂಸ್ಥಾನಗಳ ಅನೇಕ ರಾಜ್ಯಗಳು ಬೀಜೋತ್ಪಾದನೆ ಸಮಸ್ಯೆ 
ಗಳಲ್ಲಿ ಆಸಕ್ತಿಯುಳ್ಳ ಬೆಳೆಗಾರರನ್ನೊಳಗೊಂಡಿರುವ, ಬೆಳೆ ಅಭಿವ ದ್ಧಿ ಸಂಘಗಳನ್ನು 
ಪಡೆದಿವೆ. ಕೆಲವು ಸಂದರ್ಭಗಳಲ್ಲಿ ರಾಜ್ಯಸಂಘಗಳು ಬೀಜ ಪ್ರಮಾಣೀಕರಣಕ್ಕೆ 
ಅರ್ಹತೆಯುಳ್ಳ ತಳಿಗಳನ್ನ್ನ ಆರಿಸಬಹುದು. ಕೆಲವು ಸಂದರ್ಭಗಳಲ್ಲಿ, ಬೆಳೆ ಅಭಿವೃದ್ಧಿ 
ಸಂಘದ ತಳಿಸಮಿತಿ ಕೆಲವು ತಳಿಗಳನ್ನು ಇವುಗಳ ಜೊತಗೆ ಆಯ್ಕೆ ಮಾಡಬಹುದಾ 
ದರೂ. ಈ ತಳಿಗಳು ಸಾಮಾನ್ಯವಾಗಿ ರಾಜ್ಯ ಪ್ರಯೋಗ ಕೇಂದ್ರಗಳಂ ಪ್ರಮುಖವಾಗಿ 
ಶಿಫಾರಸು ಮಾಡಿದವೇ ಆಗಿರುತ್ತದೆ. 
ಬೇಕಾ. ದೊಡ್ಡ ಮತ್ತು ಸಣ್ಣ ಬೀಜ ಸಂಸ್ಕೆಗಳಂ, ಕೆಲವು ಸಂದರ್ಭಗಳಲ್ಲಿ ಒಂದ0 


ಬೀಜೋತ್ಪಾದನೆ 649 


ಉತ್ತಮ ತಳಿಯನ್ನು ಉತ್ಪಾದಿಸಬಹುದು ಅಥವಾ ಆಯ್ಕೆ ಮಾಡಬಹುದು. ಉತ್ತಮ 
ಪಡಿಸಿದ ತಳಿಗಳನ್ನು ಬೀಜ ವಿವರ ಪಟ್ಟಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ತಳಿ 
ಗಳ ಲಕ್ಷಣವನ್ನು ಸಾಮಾನ್ಯ ಜನತೆ ಆರಿಯಲು ಸಹಾಯಕವಾಗುತ್ತದೆ. ಮುಸುಕಿನ 
ಜೋಳ ವಲಯದಲ್ಲಿ ಬಳಸುವ ಅನೇಕ ಮುಸುಕಿನಜೋಳ ಸಂಕರಣಗಳು ಬೀಜಸಂಸ್ಥೆ 
ಗಳಿಂದ ಉತ್ಪಾದಿಸಲ್ಪ ಸ್ಟ. ವಿತರಣೆ ಮಾಡಲ್ಪಟ್ಟವು. ಈ ಸಂಸ್ಥೆ ಗಳು ಕೇಂದ್ರ 
ಅಥವಾ ರಾಜ್ಯದ ಕಾರ್ಯಕರ್ತರು ಬಿಡುಗಡೆ ಮಾಡಿದವುಗಳ ಜೊತೆಗೆ, ತಾವೇ 
ಉತ್ಪಾದನೆ ಮಾಡಿದ ಅಂತಃಸಂಕರ ಸಾಲಗಳನ್ನು ಬಳಸುತ್ತವೆ. ಕೆಲವು ರಾಜ್ಯ 
ಕಾನೂನ:ಗಳನ್ನನ-ಸರಿಸಲಂ ಪೀಳಿಗೆಯ ವಿವರವನ್ನು ರಾಜ್ಯದ ಒಬ್ಬ ನಿರ್ದಿಷ್ಟ 
ಅಧಿಕಾರಿಯಕ್ಲಿ ದಾಖಲು ಮಾಡಬೇಕಾಗಿದ್ದರೂ ಕೂಡ, ಅವರು ಅನೇಕ ಸಂದರ್ಭ 
ಗಳಲ್ಲಿ ಆ ವಂಶಾವಳಿ ವಿವರವನ್ನು ಬಚ್ಚಿಟ್ಟು, ಅವರು ಕೊಟ್ಟಿರುವ ವಂಶಾ 
ವಳಿ ಹೆಸರಿನಲ್ಲೇ ವಾಣಿಜ್ಯ ಬೆಳೆಗಾಗಿ ಸಂಕರಣ ಬೀಜಗಳನ್ನು ಪರಿಚಯ ಮಾಡಿಸಿ 
ಮಾರುತ್ತಾರೆ. ಇತರ ರಾಜ್ಯಗಳಲ್ಲಿ ಬೀಜ ಕಾನೂನಿನ ಪ್ರಕಾರ ಒದಗಿಸಬೇಕಾದ 
ಸಾಧಾರಣ ಮಾಹಿತಿಯ ಜೊತೆಗೆ, ಸಂಕರಣ ವಿಧ ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ 
ಅದು ಪಕ್ಚಗೆೊೊಳ್ಳಲು ಅಗತ್ಯವಾಗುವ ಕಾಲಾವಧಿಗಳನ್ನು ಮಾತ್ರ ಕೊಡಬೇಕಾಗುತ್ತದೆ. 


ಪ್ರತಿವರ್ಷವೂ, ಮುಸುಕಿನಜೋಳ ವಲಯದ ಅನೇಕ ಪ್ರಯೋಗ ಕೇಂದ್ರಗಳಲ್ಲಿ 
ಕೇಂದ್ರ ಮತ್ತು ರಾಜ್ಯದ ಪ್ರಯೋಗ ಕೇಂದ್ರಗಳ ಸಂಕರಣಗಳೊಡನೆ ಹೋಲಿಸಿದಂತೆ, 
ವಾಣಿಜ್ಯ ಬೀಜ ಸಂಸ್ಥೆಗಳ ಸಂಕರಣಗಳ ಅಶಿವ್ಕಾಪಕ ಇಳುವರಿ ಪ್ರಯೋಗಗಳನ್ನು 
ಮಾಡಲಾಗುತ್ತದೆ. ಈ ಪ್ರಯೋಗಗಳನ್ನು ವ್ಯವಸಾಯ ವಿಸ್ತರಣಾ ವಿಭಾಗ ಮತ್ತು 
ರಾಜ್ಯದ ವ್ಯವಸಾಯ ಪ್ರಯೋಗ ಕೇಂದ್ರಗಳ ಉಸ್ತುವಾರಿಯಲ್ಲಿ ನಿರ್ವಹಿಸಲಾಗುತ್ತದೆ. 
ಪ್ರಯೋಗಗಳಲ್ಲಿ ಬೆಳೆಸಿದ ಪ್ರತಿಯೊಂದು ವಾಣಿಜ್ಯ ಸಂಕರಣಕ್ಕೂ ಒಂದು ಪ್ರವೇಶ 
ಶುಲ್ಕವನ್ನು ವಿಧಿಸಬಹಂದು. ಈ ಪ್ರಯೋಗಗಳ ಫಲಿತಾಂಶ ಪ್ರಕಟಣೆಯ ಅಧಾರ 
ವನ್ನು ಬೆಳೆಗಾರರು ತಮ್ಮ ಪರಿಸ್ಥಿ ತಿಗಳಿಗೆ ಅತ್ಯಂತ ಹೊಂದಾಣಿಕೆಯಾಗುವ ಸಂಕರಣದ 
ಆಯ್ಕೆಗಾಗಿ ಬಳಸುತ್ತಾರೆ. ನಿರ್ದಿಷ್ಟವಾಗಿ ಮುಸಂಕಿನಜೋಳದಲ್ಲಿ ಮತ್ತು ಇತರ 
ಅನೇಕ ದೊಡ್ಡ ಬೀಜ ಸಂಸ್ಥೆಗಳು, ತಾವೇ ಉತ್ಪಾದಿಸಿದ ಪೀಳಿಗೆಗಳನ್ನು ಅಥವಾ 
ಇತರ ಮೂಲಗಳಿಂದ ಪಡೆದವುಗಳನ್ನು, ಸಂಸ್ಥೆ ಯ ಪ್ರಯೋಗ ತೋಟಗಳಲ್ಲಿ 
ಅಥವಾ ರೈತರ ಹೊಲಗಳಲ್ಲಿ ಪರೀಕ್ಷಿಸುತ್ತಾರೆ. ಆವರು ಪಡೆಯುವ ದತ್ತಾಂಶ 
ಗಳನ್ನು ಅವರು ಮಾಡುವ ಶಿಫಾರಸಂಗಳಲ್ಲಿ ಬಳಸಲಾಗುತ್ತದೆ. 


ಕೊಯ್ದ ಸಮಯದಲ್ಲಿ ಅಥವಾ ಅದಕ್ಕೆ ಸ್ವಲ್ಪ ವಯಂಚತವಾಗಿ ಈ ಹಲವಾರು 


ಪ್ರಯೋಗ ಕೇಂದ್ರಗಳಲ್ಲಿ ಕ್ಷೇತ್ರೋತ್ಸವಗಳನ್ನು ನಡೆಸಿ, ಹೊಸ ತಳಿಗಳ ಮಹತ್ವ 
ಮತ್ತು ಅವುಗಳ ಲಕ್ಷಣಗಳನ್ನು ಬೆಳೆಗಾರರ ಗಮನಕ್ಕೆ ತರಲಾಗುತ್ತದೆ. ಆಗ ಇಳುವರಿ 


650 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ಪ್ರಯೋಗಗಳನ್ನೂ ಚರ್ಚಿಸುವುದರಿಂದ, ಬೆಳೆಗಾರರು ತಳಿಗಳ ನಿರ್ದಿಷ್ಟ ಲಕ್ಷಣಗಳನ್ನು 
ವೀಕ್ಷಿಸಬಹುದು. 

ವಿವಿಧ ತಳಿಗಳ ಸಾಪೇಕ್ಷ ಉತ್ತಮ ಗುಣಗಳನ್ನು ಬೆಳೆಸುಗಾರರಿಗೆ ತಿಳಿಸಲು 
ವಿವಿಧ ವಿಧಾನಗಳನ್ನು ಬಳಸಿದರೂ ಕೂಡ. ಪ್ರತಿವರ್ಷವೂ ಅತ್ಯಧಿಕವಾಗಿ ಬಳಸಿರುವ 
ಮತ್ತು ಹೊಂದಾಣಿಕೆಯಿಲ್ಲದ ಬೀಜಗಳ ಅಧಿಕ ಮೊತ್ತವನ್ನೂ ಬೀಜ ಮಾರಾಟಗಾರರ 
ಮಾರುತ್ತಾರೆ, ಉತ್ಪಾದಕನಿಗೆ ತಳಿ ಲಕ್ಷಣಗಳನ್ನು ತಿಳಿಸುವ ಹೆಚ್ಚಿನ ಪ್ರಯತ್ನಗಳಿಂದ 
ಮತ್ತು ರಾಜ್ಯ ವ್ಯವಸಾಯ ವಿದ್ಯಾನಿಲಯಗಳು, ಪ್ರಯೋಗಕೇಂದ್ರಗಳು ಮತ್ತು 
ವ್ಯವಸಾಯ ವಿಸ್ತರಣಾ ಶಾಖೆಯವರಲ್ಲಿ ಈಗ ಲಭ್ಯವಾಗಿರುವ ಮಾಹಿತಿಯನ್ನು ರೈತರಃ 
`ವ್ಯಾಪಕವಾಗಿ ಬಳಸುವುದರಿಂದ ಈ ನಷ್ಟವನ್ನು ನಿವಾರಿಸಬಹುದು. 


ಕುದ್ಧ ಬೀಜ ನರ್ಗಗಳು 


ಅಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿನ ವಿವಿಧ ರಾಜ್ಯಗಳು ಮತ್ತು ಕೆನಡಾ 
ಪ್ರಾಂತ್ಯಗಳಲ್ಲಿನ ಬೀಜ_ಪ್ರವರಾಣೀಕರಿಸುವ ಸಂಸ್ಕೆಗಳು, ಅಂತರ್‌ರಾಷ್ಟ್ರಿ ೇೀಯ ಬೆಳೆ 
ಅಭಿವೃದ್ಧಿ ಸಂಘಗಳ ಮಧ್ಯಸ್ಥಿ ಕೆಯ ಮೂಲಕ ಸಮರೂಪ ಪ್ರವಕಾಣೀಕ್ಷ ೈತ ದರ್ಜೆ 
ಗಳನ್ನು ವೃಬ್ಧಗೊಳಿಸಲು ಒಂದಾಗಿ ಸೇರಿವೆ. ಸಕ್ರಿಯ ಸದಸ್ಯತ್ವದಲ್ಲಿ ಎಲ್ಲ ರಾಷ್ಟ್ರ. 
ರಾಜ್ಯ ಅಥವಾ ಪ್ರಾಂತ್ಕಗಳಲ್ಲಿನ ಹೊಲ ಬೆಳೆಗಳು ಮತ್ತು ಬೀಜಗಳ ಅಭಿವೃದ್ಧಿಯಲ್ಲಿ 
ಆಸಕ್ತಿವಹಿಸಿ ಕಾರ್ಯಶೀಲವಾಗಿರುವ ಸಂಸ್ಕೆಗಳು ಸೇರಿವೆ. ಈ ಸಂಸ್ಥೆ 1919ರಿಂದಲೂ 
ವಾರ್ಷಿಕ ಸಭೆ ನಡೆಸುತ್ತಿದೆ. ಅದರ ಆನೇಕ ಸಮಿಶಿಗಳ ಕಾರ್ಯನಿರ್ವಹಣೆಯ 
ಮೂಲಕ, ಬೀಜ ಪ್ರಮಾಣೀಕೃತ ಮತ್ತು ದಾಖಲಾತಿಯನ್ನು ವೃದ್ಧಿಗೊಳಿಸಲಾಗಿದೆ. 
ಮತ್ತು ವಿವಿಭ ಪ್ರಮಾಣೀಕರಣ ಕರ್ತೃಗಳಿಂದ ಒಂದೇ ರೀತಿಯಲ್ಲಿ ನಿರ್ವಹಿಸಲಾಗುತ್ತಿದೆ. 
ಮೂಲತಃ ಬೀಜ ಪ್ರಮಾಣೀಕೃತ ಮತ್ತು ದಾಖಶಾತಿಯಲ್ಲಿ ಆಸಕ್ತಿಯಿರುವ ಕಾರ್ಯ 
ಕರ್ತರ ವಾರ್ಷಿಕ ಸಭೆಗಳಿಂದ ಏಕರೂಪ ಪದಗಳ ಮತ್ತು ಬೀಜ ಪ್ರಮಾಣೀಕೃತದ 
ವಿಧಾನಗಳ ಅಭಿವೃದ್ಧಿಗೆ ಸಹಾಯವಾಗಿದೆ. 

ಬೀಜ ಪ್ರಮಾಣೀಕೃತದ ಉದ್ದೇಶವನ್ನು ಅಂತರ್‌ರಾಷ್ಟ್ರೀಯ ಆದರ್ಶದಿಂದ 
ಸಂಗ್ರಹಣ ಮಾಡಲಾಗಿದೆ. 

ಬೀಜ ಪ್ರಮಾಣೀಕೃತದ ಗುರಿ ಉನ್ನತ ಬೆಳೆ ಸಸ್ಮಗಳ ಅತ್ಯುನ್ನತ ದರ್ಜೆಯ 
ಬೀಜಗಳು ಮತ್ತು ಪರಿವರ್ಧನ ವಸ್ತುಗಳನ್ನು ರಕ್ಷಿಸಿ, ಅವುಗಳ ತಳೀಯಕ ವೈಯಕ್ತಿಕತೆ 
ನಿಶ್ಚಿತವಾಗುವಂತೆ ಬೆಳೆಸಿ, ಜನತೆಗೆ ದೊರಕುವಂತೇರ್ಪಡಿಸುವುದು. ಉನ್ನತ ಪ್ರಜನನ 
ದ್ರವ್ಯವುಳ್ಳ ತಳಿಗಳು ಮಾಶ್ರ ಪ್ರಮಾಣೀಕೃತಕ್ಕೆ ಅರ್ಹವಾಗುತ್ತವೆ. ಪ್ರಮಾಣೀಕೃತ 
ಬೀಜತಳಿ ಪರಿಶುದ್ಧತೆಯಲ್ಲಿ ಉಚ್ಛವಾಗಿರುತ್ತದೆ ಮತ್ತು ಉತ್ತಮ ಬೀಜ ಮಹತ್ವ 
ಪಡೆದಿರುತ್ತದೆ. 


ಬೀಜೋತ್ಪಾದನೆ 651 


ಆಂತರ್‌ರಾಷ್ಟ್ರೀಯ ಬೆಳೆ ಅಭಿವೃದ್ಧಿ ಸಂಸ್ಥೆ 4 ವರ್ಗಗಳ ಶುದ್ಧ ಬೀಜಗಳನ್ನು 
ಅಂಗೀಕರಿಸಿದೆ. ಅವು, (1) ತಳಿಅಭಿವ ದ್ಧಿಕ ಬೀಜ, (2) ಮೂಲಬೀಜ, (3) ನೋಂದಾ 
ಯಿಸಿದ ಬೀಜ ಮತ್ತು (4) ಪ್ರಮಾಣೀಕೃತಬೀಜ. 

|, ತಳಿಅಭಿವೃದ್ಧಿ ಕ ಬೀಜ: ತಳಿಅಭಿವೃದ್ಧಿಕ ಬೀಜ ಅಥವಾ ಕಾಯಕ ಪರಿ 
ವರ್ಧನಾ ವಸ್ತು ಉತ್ಪನ್ನ ಮಾಡಿದ ಅಥವಾ ಕೆಲವು ಸಂದರ್ಭಗಳನ್ಲಿ ಅದಕ್ಕೆ ಹೊಣೆ 
ಗಾರನಾದ ಸಸ್ಯ ತಳಿಅಭಿವೃದ್ಧಿಕ ಅಥವಾ ಸಂಸ್ಥೆಯಿಂದ ನೇರ ನಿಯಂತ್ರ ಕ್ರಣಕ್ಕೊಳ 
ಪಟ್ಟಿರುವ ಮತ್ತು ಮೂಲಬೀಜದ, ಪ್ರಥಮ ಮತ್ತು ಪುನರಾವರ್ತ ಹೆಚ್ಚಳಕ್ಕೆ 
ಸಹಾಯಮಾಡುವ ಬೀಜ. 

2. ಮೂಲಬೀಜ : ಶೆನಡಾದ ಉತ್ಕೃಷ್ಟ ವಿಧಗಳ ಮೂಲಬೀಜವನ್ನೊಳೆ 
ಗೊಂಡು ನಿರ್ದಿಷ್ಟತಳೀಯ ವೈಶಿಷ್ಟ್ಯ ಮತ್ತು ಪರಿಶುದ್ಧತೆಯ ಅತಿ ಸಾಮಿಪ್ಯತೆಯನ್ನೂ 
೪ಿಸಿಕೊಂಡಿರುವಂತೆ ನಿರ್ವಹಿಸಿದ ಮತ್ತು ಒಂದು ವ್ಯವಸಾಯ ಪ್ರಯೋಗ ಕೇಂದ್ರದಿಂದ 
ಹೆಸರಿಸಿದ ಅಥವಾ ಹಂಚಿದ ಬೀಜಗಳು. ಒಂದು ವ್ಯವಸಾಯ ಪ್ರಯೋಗಕೇಂದ್ರದ 
ಪ್ರತಿನಿಧಿಗಳಿಂದ ಅದರ ಉತ್ಪತ್ತಿಯ ಮೇಲ್ವಿಚಾರಣೆಯಾಗಿ ಅವರ ಮೆಚ್ಚುಗೆ ಪಡೆದಿರ 
ಬೇಕು, ನೇರವಾಗಿ ಆಥವಾ ಪ್ರಮಾಣೀಕೃತ ಬೀಜ ಮೂಲಕ, ಮೂಲ ಬೀಜ ಇತರ 
ಎಲ್ಲ ಪ್ರಮಾಣೀಕೃತ ಬೀಜವರ್ಗಗಳ ಆಧಾರವಾಗಿರಬೇಕು. 

3. ನೋಂದಾಯಿಸಿದ ಬೀಜ: ನೋಂದಾಯಿಸಿದ ಬೀಜ, ತೃಪ್ತಿಕರ ತಳೀಯ 
ವೈಶಿಷ್ಟ್ಯ ಮತ್ತು ಪರಿಶುದ್ಧತೆಯನ್ನು ರಕ್ಷಿಸಿಟ್ಟಿರುವಂತೆ ನಿರ್ವಹಣೆ ಪಡೆದ ಮತ್ತು 
ಪ್ರಮಾಣೀಕೃತ ನಿಯೋಗದಿಂದ ಮೆಚ್ಚುಗೆ ಪಡೆದು ಪ್ರಮಾಜೇಕೃತವಾದದ್ದು. ಈ 
ಬೀಜವರ್ಗ, ಪ್ರಮಾಣೀಕೃತ ಬೀಜ ಉತ್ಪಾದನೆಗೆ ಸೂಕ್ತವಾದ ದರ್ಜೆಯದಾಗಿರಬೇಕು. 

4. ಪ್ರಮಾಣೀಕೃತ ಬೀಜ: ಪ್ರಮಾಣೀಕೃತ ಬೀಜವೆಂದರೆ ತೃಪ್ತಿಕರ 
ತಳೀಯ ವೈಶಿಷ್ಟ್ಯ ಮತ್ತು ಪರಿಶುದ್ಧತೆಯನ್ನು ರಕ್ಷಿಸಿಡುವಂತೆ ನಿರ್ವಹಣೆ ಹೊಂದಿ 
ರುವ ಮತ್ತು ಪ್ರಮಾಣೀಕೃತ ನಿಯೋಗದ ಮೆಚ್ಚುಗೆ ಪಡೆದು ಪ್ರಮಾಣೀಕೃತವಾಗಿರುವ 
ಮೂಲ ನೋಂದಾಯಿಸಿದ ಅಥವಾ ಪ್ರಮಾಣೀಕೃತ ಬೀಜ. 


ಪ್ರತಿ ಬೆಳೆಗೆ ಮತ್ತು ಪ್ರತಿ ಬೀಜವರ್ಗಕ್ಕೆ ಪರಿಶುದ್ಧತೆ ಮತ್ತು ಗುಣಗಳ ದರ್ಜೆ 
ಯನ್ನು ಪ್ರಮಾಣೀಕರಿಸುವ ಅಧಿಕೃತ ನಿಯೋಗಗಳು ರಚಿತವಾಗುತ್ತವೆ. ಕ್ಷೇತ್ರ 
ಮತ್ತು ಪ್ರಯೋಗ ಶಾಲೆಗಳಲ್ಲಿ ಆವಶ್ಶಕವಾದ ಪರಿಶಿಃಲನೆಗಳನ್ನು ನಡೆಸಿ, ರೈತನಿಂದ 
ಉತ್ಪಾದಿಸಲ್ಪಟ್ಟ ಬೀಜ ಪ್ರಮಾಣೀಕೃತ ದರ್ಜೆಯನ್ನು ಮುಟ್ಟುತ್ತದೆಯೇ ಎಂದು 
ನಿರ್ಧರಿಸುವುದು ಈ ನಿಯೋಗಗಳ ಹೊಣೆಗಾರಿಕೆ, ಪ್ರಮಾಣೀಕೃತ ಕಾರ್ಯವಿಧಾನದ 
ಎಲ್ಲ ಹಂತಗಳನ್ನು ಕುರಿತ ಕಿರುಹೊತ್ತಿಗೆಗಳು ಮತ್ತು ಇತರ ವಸ್ತುಗಳನ್ನು ವೈಯಕ್ತಿಕ 
ಪ್ರಮಾಣೀಕೃತ ಕೇಂದ್ರಗಳಿಂದ ಕೇಳಿ ಪಡೆಯಬಹುದಂ, 


652 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳೂ 
ಒಂದು ಹೊಸತಳಿ ಬೀಜದ ಪ್ರಥಮ ಹೆಚ್ಚಳ 


ಒಂದು ಹೊಸ ತಳಿಯ (&) ತಳಿ ಉತ್ಪಾದಕ ಬೀಜ ಮತ್ತು (8) ಮೂಲ 
ಬೀಜಗಳನ್ನೊಳಗೊಂಡಿರುವ ಎರಡು ವರ್ಗಗಳ ಬೀಜಗಳನ್ನು ಮೊದಲು ಹೆಚ್ಚಳ 
ಗೊಳಿಸಲು, ವಿವಿಧ ಎಭಾನಗಳನ್ನು ವೃದ್ಧಿ ಗೊಳಿಸಲಾಗಿದೆ. ಅಥವಾ ವೃದ್ಧಿ ಪಡಿಸುವ 
ಪ್ರಕ್ರಿಯೆಯಲ್ಲಿದೆ. 

ಸ್ವಪರಾಗಸ್ಪರ್ಶ ಬೆಳೆ ಸಸ್ಯಗಳಲ್ಲಿ ಪ್ರಥಮ ಹೆಚ್ಚಳ ಕಷ್ಟವೇನಲ್ಲ. ಯಥೋಚಿತ 
ಕ್ಷೇತ್ರ ಪ್ರಯೋಗಗಳ ಫಲಿತಾಂಶವಾಗಿ ಒಂದು ಹೊಸ ತಳಿಯನ್ನು ಶಿಫಾರಸು ಮಾಡಿದೆ 
ನಂತರ, ತಳಿಅಭಿವೃದ್ಧಿ ಯಲ್ಲಿರುವ ಬೀಜ ಮೊತ್ತವನ್ನು ವೃದ್ಧಿಗೊಳಿಸಬೇಕಾಗುತ್ತದೆ. 
ಕೆಲವು ಸಂದರ್ಭಗಳಲ್ಲಿ ಶುದ್ಧಪಡಿಸಬೇಕಾಗುತ್ತದೆ. ತೆನೆ ಆಥವಾ ಸಸ್ಯ ಆಯ್ಕೆ. 
ನಂತರದ ಪೀಳಿಗೆ ಪ್ರಯೋಗಗಳು ಮತ್ತು ಪ್ರಥಮ ರಾಶಿ ಹೆಚ್ಚಳಕ್ಕೆ ಬೀಜವನ್ನೊದ 
ಗಿಸಲು, ಅನುರೂಪ ಬಾಹ್ಯರಚನೆ ಲಕ್ಷಣಗಳುಳ್ಳ ಸಾಕಷ್ಟು ಪೀಳಿಗೆಗಳನ್ನು ಒಟ್ಟು 
ಗೂಡಿಸುವುದರಿಂದ ಇದನ್ನು ಸುಲಭವಾಗಿ ನಿರ್ವಹಿಸಬಹುದು. ೨300, ತೆನೆ ಅಥವಾ 
ಸಸ್ಕ ಪೀಳಿಗೆಗಳನ್ನಾದರೂ ಅಧ್ಯಯನ ಮಾಡಿದಲ್ಲಿ, ವಿಧಕ್ಕೆ ವ್ಯತಿರಿಕ್ತವಾಗಿರುವವು 
ಗಳನ್ನೆಲ್ಲಾ ತೃಜಿಸಿ, ಏಕಸಾಮ್ಯತೆಯಂವುಗಳನ್ನು ಒಟ್ಟುಗೂಡಿಸಬಹುದು. ಅಧ್ಯಾಯ 
7ರಲ್ಲಿ ವಿವರಿಸಿದಂತೆ, ಇದು ತಳಿಶುದ್ಧತೆ ಮತ್ತು ಏಕರೂಪತೆಯನ್ನು ಸ್ಮಿರಪಡಿಸಿ ಸ್ವಲ್ಪ 
ಭಿನ್ನತೆಯನ್ನು ಹೊಂದಿರುತ್ತದೆ. 

ಹುಲ್ಲಂ ಮತ್ತು ಸಣ್ಣಬೀಜ ದ್ವಿದಳ ಧಾನ್ಯಗಳಂತಹ ಅನ್ಯಪರಾಗಸ್ಪರ್ಶ ಸಸ್ಕ 
ಗಳಲ್ಲಿ. ಅನೇಕ ಸಂದರ್ಭಗಳಲ್ಲಿ ಒಂದು ತಳಿ ಒಂದು ವ್ಯಾಪಕ ಪ್ರದೇಶಕ್ಕೆ ಹೊಂದಿ 
ಕೊಂಡಿರಬಹಂದು. ರಾಷ್ಟ್ರೀಯ ಮೂಲ ಬೀಜರಾಶಿ ಕಾರ್ಯಕ್ರಮ ಈ ಬೆಳೆಗಳ ಮೂಲ 
ಬೀಜ ಹೆಚ್ಚಳಕ್ಕೆ ಸಹಾಯಮಾಡಿದೆ. ಇದರಿಂದ ಹೊಸ ತಳಿಗಳ ಬೀಜದ ತೀವ್ರ ಹೆಚ್ಚಳಕ್ಕೆ 
ಹೆಚ್ಚಾಗಿ ಅನುಕೂಲವಾಗಿದೆ. ಈ ಹೆಚ್ಚಳಗಳಿಗೆ ಅವರು ತಳಿಅಭಿವೃದ್ಧಿಕ ಬೀಜವನ್ನು 
ಬಳಸಿದ್ದಾರೆ. ಪ್ರಾಂಶೀಯ ಹೊಂದಾಣಿಕೆ ಒಂದೇ ರಾಜ್ಯಕ್ಕೆ ಅನ್ವಯಿಸುವುದರಿಂದ, 
ರಾಷ್ಟ್ರೀಯ ಮೂಲಬೀಜ ರಾಶಿ ಕಾರ್ಯಕ್ರಮದವರಿಂದ ಈಗ ಬಳಕೆಯಲ್ಲಿರುವುದಕ್ಕೆ 
ಸದೃಶವಾದ ಯೋಜನೆಗಳನ್ನು ಪ್ರಥದು ಬೀಜ ಹೆಚ್ಚಳಕ್ಕಾಗಿ ವೃದ್ಧಿ ಪಡಿಸುವುದು 
ಅವಶ್ಯಕವಾಗಬಹುದಂ. ಓರೆಗಾನ್‌ ಮಂತ್ತು ಕ್ಯಾಲಿಫೋರ್ನಿಯಾದಂತಹ ಬೀಜ ಬೆಳೆಸುವ 
ಪಶ್ರಿ:ತ್ಕಗಳಲ್ಲಿ ಮೂಲ ಹೆಚ್ಚಳವನ್ನೇರ್ಪಡಿಸುವುದು ಅನೇಕ ವೇಳೆ ಅಪೇಕ್ಷಿತವಾಗ 
ಬಹುದು, ಈ ಸಮಯದಲ್ಲಿ ಬೀಜವು ಸಾಧಾರಣವಾಗಿ ರಾಷ್ಟ್ರೀಯ ಮೂಲಬೀಜರಾಶಿ 
ನಿಯೋಗ ಅಥವಾ ಯಾವುದಾದರೊಂದಂ ಪ್ರಯೋಗಕೇಂದ್ರದ ಹಿಡಿತದಲ್ಲಿರುತ್ತದೆ. 


ಮುಸುಕಿನಜೋಳ ತಳಿಅಭಿವೃದ್ಧಿಯ ಅಧ್ಯಾಯದಲ್ಲಿ, ಹೊಲ ಮುಸುಕಿನಜೋಳ 
ದಲ್ಲಿ ಶ್ರಿ.ಮಾರ್ಗ ಮತ್ತು ದ್ವಿಗುಣ ಸಂಕರಗಳನ್ನು ಮುಖ್ಯವಾಗಿ ವಾಣಿಜ್ಯ ಮುಸುಕಿನ 


ಬೀಜೋತ್ಪಾದನೆ 653 


ಜೋಳ ಬೆಳೆಗಾರ ಓಳಸುತ್ತಾ ನೆಂದು ಪಡಿಸಲಾಯ್ನು, ಬೀಜೋತ್ಪಾದಕನಿಂದ 


ಲ ಜ್ಯ 
ಅಂತಃಸಂಕರ ಸಾಲುಗಳ ಪ ವರ್ಧನೆ “ಕನ ಕರಗಳು. ಮತ್ತು ತ್ರಿಮಾರ್ಗ ಅಥವಾ 
ದ್ವಿಗುಣ ಸಂಕರಗಳ ಉತ್ಪಾದನೆ ಮುಸಕಿನ ಜೋಳ ಬೀಜೋತ್ಪಾದನೆಯಲ್ಲಿ ಆತ್ಮಾ 
ವಶ್ಯಕ ಹಂತಗಳು ದೊ ಸಂಸ್ಥೆ ಗಳು, ತಮ್ಮದೇ ಆದ ಸಂಕರಣಗಳ ವಃಶಾ 
ವಳಿಯಲ್ಲಿ ಬಳಸುವ ಗ ಸಾಲುಗಳ ಮೂಲ ಹೆಚ್ಚಳ ಮತ್ತು ಪರಿಶುದ್ಧತೆ 
ರಕ್ಷಣೆಯ ಹೊಣೆಗಾರಿಕೆ ಹೊತ್ತಿವೆ. 
ರಾಜ್ಕ ಅಥವಾ ಕೇಂದ್ರ ಕಾ ಕಾರ್ಯಕರ್ತರಿಂದ ಬಿಡುಗಡೆಯಾದ ಸಂಕರಣಗಳಿಗೆ 

ಸಲೃದುಟ್ಟಿಗ ನಿರ್ದಿಷ್ಟವಾದ ಯೋಜನೆಗಳನ್ನು ಅನುಸರಿಸಲಾಗುತ್ತದೆ. 
ಶ್ರಿಮಾರ್ಗ ಮತ್ತು ದ್ವಿಗುಣಶಂಕರ ಬೀಜೋತ್ಪಾ ಬದನೆಗೆ ಅವಶ್ಯಕವಾದ ಅಂತಃಸಂಕರಗಳಂ 
ಮತ್ತು ಐ ಕಸಂಕರಗಳನ್ನು ಮುಂದೆ ಅಧಿಕಗೊಳಿಸುವ ಬೀಜೋತ್ಪಾದಕರಿಗೆ ಅಂತಃಸಂಕರ 
ಸಾಲುಗಳ ಶುದ್ಧ ಬೀಜದ ಸ್ವಲ್ಪಭಾಗ ಮಾರುವುದನ್ನು ಒಂದು ವಿಧಾನ ಒಳಗೊಂಡಿದೆ. 
ಕೆಲವು ಖಾಸಗಿ ತಳಿಅಭಿವ್ವ ದ್ಮಿ ಕರು ಏಕಸಂಕರಗಳ ಬೀಜೋತ್ಪಾದನೆಯಲ್ಲಿ ನಿಷ್ಠಣರಾಗಿ 


ದ್ಹಾರೆ. ಮುಸುಕಿನಜೋಳ 'ಎಲಯದಲ್ಲಿರುವ ಎಲ್ಲ ರಾಜ್ಯ ಪ್ರಯೋಗ ಕೇಂದ್ರಗಳೂ, 


ದ್ದ 
ತ 


ಹ ಣಾ ಸಂಕರ 


ಹೊಸದಾಗಿ ಬಿಡುಗಡೆ ಮಾಡಿದ ಸಂಕರಣಗಳಿಗೆ "ಅಮ್ಮ ಕವಾದ ಅಂತಃಸಂಕರಣಗಳು 
ತ್ತು ಏಕಸಂಕರಗಳ ಮೂಲಬೀಜ ಹೆಚ್ಚಳಕ್ಕೆ ಒಂದು ಯೋಜನೆಯನ್ನು ಅನುಸರಿಸು 
ವೆ, ಒಂದು ಹೊಸ ಸಂಕರಣ ಮೊದಲ ು ನಿಡುಗಡೆಯಾದಾಗಿನಿಂದ ೨ರಿಂದ 3 ವರ್ಷ 
ಳ ನಂತರವೇ ಅನೇಕ ಪ್ರಯೋಗ ಕೇಂದ್ರಗಳು ಆಂತ;ಸಂಕರಗಳನ್ನು ಬಿಡುಗಡೆ ಮಾಡು 
[ಬೆ ಅವರವರ ರಾಜ್ಯಗಳಲ್ಲಿನ ಎಲ್ಲ ಮುಸುಕಿನಜೋಳ ಬೇೀಜೊ ೋತ್ಪಾದಕರ ಅವಶ್ಶಕತೆ 
ಗನುಸಾರವಾಗಿ ಸಾಕಷ್ಟು ಮೊತ್ತದಲ್ಲಿ ಅಂತಃಸಂಕರಗಳು ಮೊದಲ ಸಂಕರಗಳ ಹೆಚ್ಚ ಕಳದ 
ವಿಧಾನಗಳನ್ನು ಹಲವು" ರಾಜ್ಕನಿಯೋಗಗಳು ವೃದ್ಧಿ ಗೊಳಿಸಿದೆ, 
ಅಂತಃಸಂಕರ ಸಾಲುಗಳಲ್ಲಿ ಪರಿಶುದ್ಧ ತೆಯನ್ನು ಕಾಪಾಡಿಡಲು ಆಧಿಕ ಜಾಗರಣ 
ಕತೆ ಆವಶ್ಯಕವೆಂಬ ನಿರ್ಧಾರಕ್ಕೆ "ನ್ನ ಸೋಟಾ ಆಧ್ಯಯನಗಳು ಕಾರಣವಾಗಿವೆ. ಬ 
ಸಿದ ವಿಧಾನಗಳು ಮತ್ತು ಸಾಧಿಸಿದ 'ಕಲವು ನಿರ್ಧಾರಗಳನ್ನು ಬೋರ್ಗೇಸನ್‌ ಮತ್ತು 
ಹೇಯ್ಸ್‌ (1941) ಸಂಗ್ರಹಿಸಿದ್ದಾ ರೆ. ಈ ಬರಹಗಾರರು ಕೊಟ್ಟೆರುವಂತೆ ಆ ಯೋಜ 
ನೆಯನ್ನ ಚಿತ್ರೀಕರಿಸಲಾಗಿದೆ. 
ಇವ ಮಧ್ಯ ಕೇಂದ್ರಗಳೆರಡರಬೂ ಮೂಲ ಬಿ 


(([ ಷ್‌ 


ದಕ್ಷಿಣ ಮತ್ತು ೮. ಬೀಜತಾಕುಗಳಲ್ಲಿ ಪ್ರತಿ 
ವರ್ಷವೂ ಮುಸುಕಿನಜೋಳ ಕಾರ್ಯಕ್ರಮಕ್ಕೆ ಅಗತ್ಯವಾದ ಎಲ್ಲ ಅಂತಃಸಂಕರ ಸಾಲು 
ಗಳ ಕೈಸಂಕರ ಮತ್ತು ಸ್ವಸಂಕರ ಬೀಜಗಳನ್ನು ನೆಡಲಾಗುತ್ತದೆ. ಎರಡು ನೆಲೆಗಳಲ್ಲಿ 
ಹಲವು" ದಿನಗಳಲ್ಲಿ ಬಿತ್ತುವ ವಂತೆ, ಎರಡು ಕೆಂದ್ರಗಳಲ್ಲಿ ಬಿತ್ತನೆ ಮಾಡುವುದರಿಂದ 


ಬೆಳೆಯ ನಷ್ಟ ಸ ರಭವವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹುಚಿದಂತಾಗುತ್ತದೆ. ಏಕಸಂಕರ 
ಗಳನ್ನು ಉತ್ಪಾದಿಸುವ ಸಂಕರತಾಕುಗಳಲ್ಲಿ “ಮುಂದಿನ ವರ್ಷಕ್ಕೆ ಅವಶ್ಯಕವಾದ ಬೀಜ 


654 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ಒದಗಿಸಲು ಸಾಕಷ್ಟು ಸ್ವಸಂಕರ ತೆನೆಗಳನ್ನು ಉತ್ಪಾದಿಸಲಾಗುತ್ತದೆ. ಸ್ವಸಂಕರ ತೆನೆ 
ಗಳನ್ನು ಒಣಗಿಸುವ ಮೊದಲು ಮತ್ತು ನಂತರ ಎರಡು ಸಲವೂ ಪರೀಕ್ಷಿಸಲಾಗುತ್ತದೆ. 
ಬೀಜವನ್ನು ಕೊಯ್ಲು ಮಾಡಿ, ಒಣಗಿಸುವ ತಟ್ಟೆಗಳಲ್ಲಿ ನವಿರು ಜಾಲರಿಯ 
ಚೀಲಗಳಲ್ಲಿಟ್ಟು ಒಣಗಿಸಲಾಗುತ್ತದೆ. ಪ್ರತಿಯೊಂದು ಅಭಿವರ್ಧನೆಯಲ್ಲಿ 20ರಿಂದ 
30 ವೈಯಕ್ತಿಕ ಸ್ವಸಂಕರಗಳನ್ನು ಪ್ರತಿನಿಧಿಸುವ ತೆನೆಗಳನ್ನು ರಕ್ಷಿಸಿಟ್ಟು. ಉಳಿದ 
ಸ್ವಸಂಕರ ಬೀಜವನ್ನು ಏಕಸಂಕರಗಳ ಉತ್ಪಾದನೆಗಾಗಿ ಬಳಸಲು ಒಟ್ಟುಗೂಡಿಸಲಾಗು 
ತ್ತದೆ. ಮೂಲತಾಕುಗಳಲ್ಲಿ ಪ್ರತಿ ಅಂತಃಸಂಕರದ 20ರಿಂದ 30 ಸ್ವಸಂಕರ ತೆನೆಗಳನ್ನು 
ಕೂಡ ಗಿಡ್ಡವಾದ `ತೆನೆಯಿಂದ ಸಾಲು' ಅಭಿವರ್ಧನೆಯಲ್ಲಿ ಬಿತ್ತಲಾಗುತ್ತದೆ. “ತೆನೆ 
ಯಿಂದ ಸಾಲು'ಗಳ ಪ್ರತಿಯೊಂದು ಸಂಯೋಜನೆಯಿಂದ ಹಲವು ಸಂಕರ ತೆನೆಗಳನ್ನು 
ಪಡೆಯುವಂತೆ ವೈಯಕ್ತಿಕ ಅಭಿಸರಣೆ ತೆನೆಗಳ ನಡುವೆ ಕೈಸಂಕರವನ್ನು ಈ ಕೆಳಗಿನಂತೆ 
ಮಾಡಲಾಗುತ್ತದೆ. 12, 2.3, 3,4 ಇತ್ಯಾದಿ. ಇದರಲ್ಲಿ 1ರಿಂದ 4 ಇತ್ಯಾದಿ, 
ಅನುಕ್ರಮವಾಗಿ ಪ್ರತಿಯೊಂದು ಅಂತಃಸಂಕರ ಸಾಲುಗಳ 'ತೆನೆಯಿಂದ ಸಾಲು' ಅಭಿಸರಣೆ 
ಯನ್ನು ಪ್ರತಿನಿಧಿಸುತ್ತವೆ.ಪ್ರತಿಯೊಂದು ಆಭಿಸರಣೆಯಲ್ಲಿನ ಕೈಸಂಕರದ ತೆನೆಗಳನ್ನು 
ಪರೀಕ್ಷಿಸಲಾಗುತ್ತದೆ, ಮತ್ತು ಅಪೇಕ್ಷಿತ ಸಂಕರಗಳನ್ನು, ಪ್ರಶಿನಿಧಿಸುವ ಅಭಿಸರಣ 
ಗಳನ್ನು ಬಳಸಿ ಒಟ್ಟುಗೂಡಿಸಲಾಗುತ್ತದೆ. ಈ ಸಂಕರದ ಒಟ್ಟುಗೂಡಿಸಿರುವ ಬೀಜ 
ವನ್ನು ಏಕಸಂಕರ ಹೆಚ್ಚಳಕ್ಕೆ ಅವಶ್ಯಕವಾದ ಸ್ವಸಂಕರ ಬೀಜಗಳ ಮುಖ್ಯ ಮೂಲವನ್ನು 
ಒದಗಿಸುವ ಬಹುಮಟ್ಟಿಗೆ ವ್ಯಾಪಕವಾದ ಕೈಸ್ವಸಂಕರ ಕಾರ್ಯಕ್ರಮದಲ್ಲಿ ಜನ್ಮದಾತೃ 
ಮೂಲವಾಗಿ ಮರುವರ್ಷ ಬಳಸಲಾಗುತ್ತದೆ. ಯಾವ ಕಾರಣದಿಂದಾದರೂ ಕೆಲವು 
ಸಾಲುಗಳಲ್ಲಿ ಸ್ವಪರಾಗಸ್ಪರ್ಶ ಸಾಧ್ಯವಲ್ಲವೆಂದು ಸ್ಮಿರಪಡುವಲ್ಲಿ, ಕೆಲವು ಖುತು 
ಗಳಲ್ಲಿ ಕೈಯಿಂದ ನಿರ್ವಹಣೆಗೊಳ್ಳುವ ರಕ್ತಸಂಬಂಧಿ ಪರಾಗಸ್ಪರ್ಶವನ್ನು ಬಳಸುವುದು 
ಅವಶ್ಯಕ. ಆಗ, ಪ್ರತಿಯೊಂದು ಅಂತಃಸಂಕರ ಸಾಲಿಗೂ ಸ್ವಸಂಕರ ಮತ್ತು ಸಂಕರ 
ಬೀಜವನ್ನು ಪರ್ಯಾಯವಾಗಿ ಉತ್ಪಾದಿಸುವ ಯೋಜನೆ ಉಂಟಾಗುತ್ತದೆ. 
ಯೋಜನೆಯ ಮುಖ್ಯಾಂಶಗಳನ್ನು ಸೂಕ್ಷ್ಮವಾಗಿ ಈ ಕೆಳಗಿನಂತೆ ಸಂಕ್ಷೇಪ 
ಮಾಡಬಹುದು. ಒಂದು ಅಂತಃಸಂಕರ ಸಾಲು ಸಂಬಂಧಕ ಸಮಯುಸ್ಮಜತೆಯದಾಗಿ 
ದ್ಹಾಗ, ಮುಂದಿನ ವರ್ಷ ಅವಶ್ಯಕವಾಗುವ ಏಕಸಂಕರ ತಾಕುಗಳಲ್ಲಿ ಬಿತ್ತಲು ಸಾಕಾಗು 
ವಷ್ಟು ಪ್ರತಿ ಅಂತಃಸಂಕರದ ಸ್ವಸಂಕರ ಗೀಜವನ್ನು ಪ್ರತಿವರ್ಷವೂ ಉತ್ಪಾದಿಸಲಾಗು 
ತ್ತದೆ. ಸ್ವಸಂಕರಕ್ಕಾಗಿ ಬಿತ್ತಿದ ಬೀಜವನ್ನು ಹಿಂದಿನ ವರ್ಷವೇ, ಸ್ವಸಂಕರ ಶೆನೆಗಳಿಂದ 
ಉತ್ಪನ್ನಮಾಡಿದ ಅಂತಃಸಂಕರ ಸಾಲುಗಳೊಳಗಣ 'ತೆನೆಯಿಂದ ಸಾಲು' ಅಭಿವರ್ಧನೆ 
ಹೀಳಿಗೆಯ ಸಂಕರಗಳಿಂದ ವರಾಡಿದ ಕೈ ಪರಾಗಸ್ಪರ್ಶ ಸಂಕರಗಳಿಂದ ಪಡೆಯಲಾಗುತ್ತದೆ. 
ಉತ್ಪನ್ನವಾದ ಬೀಜದ ನಿರ್ದಿಷ್ಟ .ಪ್ರತಿಶತವನ್ನು ಬೆಳೆಗಾರ ಇಟ್ಟುಕೊಳ್ಳಲು 
ಅನುಮತಿ ನೀಡಲಾಗಂತ್ತದೆ. ಮತ್ತು ಉಳಿದಿದ್ದನ್ನು ಇತರ ಬೀಜೋತ್ಪಾದರರಿಗೆ 


ಬೀಜೋತ್ಪಾದನೆ 655 


ಮಾರಲು ಪ್ರಯೋಗ ಕೇಂದ್ರ ಇರಿಸಿಕೊಳ್ಳುತ್ತ ಕೈದೆ ಈ ವಿಧಾನ ಮಿನ್ನಿ ಸೋಟಾದಲ್ಲಿ 
ಅನೇಕ ವರ್ಷಗಳಿಂದ ಬಳಕೆಯಲ್ಲಿದೆ. ಅಂತಃ ಸಂಕರ ಸಾಲುಗಳನ್ನು ತೃಪ್ತಿಕರ ರೀಕಿ 
ಯಲ್ಲಿ ಸಂರಕ್ಷಿಸಿಡಲಾಗಿದೆ. ಸಾಮಾನ್ಯವಾಗಿ, ಮೂಲತಃ ರಕ್ಷಿಸಿಡಲು ಮತ್ತು ಹೆಚ್ಚಳ 


ಗೊಳಿಸಲು ಅತ್ಯಂತ ತ ಕಷ್ಟ ದಾಯಕವಾಗಿದ್ದ ಕೆಲವು ಅಂತಃಸಂಕರ ಸಾಲುಗಳ ಉತ್ಪನ್ನ 


ದಲ್ಲಿ ಸಲ್ಪ ಅಭಿವೃದ್ಧಿಯ: ಒಂಟಾಗಿದೆೆ ಒಂದು ಆಂಶಃಸಂಕರದಲ್ಲಿ ವೃಕ್ತಪಡಬಹು 
ದಾದ ಅನಪೇಕ್ಷಿತ ಅಸಾಮಾನ ಗಳನ್ನು ತೊಡೆದು ಹಾಕಲು ಮತ್ತು ವಿಧ ಹಾಗೂ 


ರ 
ಉತ್ಪತ್ತಿಯ ಪರಿಶುದ್ಧತೆಯ ದೃಷ್ಟಿಯಿಂದ ಅಂತಃಸಂಕರವನ್ನು ಒಂದು ತೃಪ್ತಿಕರ 


, ವಿಧಾನ ಒಂದು ಅವಕಾಶವನ್ನು ಒದಗಿಸುತ್ತದೆ. 


ಪ್ರ 
ಬೀಜ ಪ್ರಮಾಣೀಕರಣ ಮತ್ತು ನೋಂದಾಯಿಸುವುದು 


ಕೆನಾಡದ ಬೀಜ ಬೆಳೆಗಾರರೆ ಸಂಘ ;: ಪ್ರಸ್ತುತ ಶತಮಾನದ ಮೊದಲಲ್ಲೇ 

29 ಬೀಜ ಬೆಳೆಗಾರರ ಸಂಘವು, 1886 ರಲ್ಲಿ ಸ್ಥಾಪನೆಗೊಂಡ 
ಸ್ವೀಡಿಷ್‌ ಬೀಜಸಂಘದೆ ಮಾದರಿಯನ್ನನುಸರಿಸಿದೆ. 1920ರಲ್ಲಿ ಅದು ಸಂಘಟಿತವಾದ 
ಕೆನೇಡಿಯನ್‌ ಸಂಘದ ಧ್ಯೇಯಗಳನ್ನು, ವೈನರ್‌ (1937) ಒದಗಿಸಿರುವಂತೆ, ಅದರ 
ಹಕ್ಕು ಪತ್ರದಿಂದ ಉದ ರಸ ವಿಶದಪಡಿಸಬ ಹುದು, 

(ಎ) £ನಡಾ 'ವೃವಸಾಯ ಬುದ ಹಿತಾರ್ಥವನ್ನು ಮುಂದುವರೆಸಲು, ಉನ್ನತ 
ದರ್ಜೆಯ ಉ ತೃ ಪೃತೆಯನ್ನು ರಕ್ಷಿಸಿಡಲು ಬೀಜ ಬೆಳೆಗಾರರು ಮತ್ತು ರ್ನ ರೈತ ಸದಸ್ಯರು 
ಗಳಿಗೆ ಉತ್ತೆ ಜಪ ಕೊಡುವುದು. 

(ಬ) ನೋಂದಣಿಗೆ ಅರ್ಹವಾಗಬಲ್ಲ ಸಾಲುಗಳು ಮತ್ತು ತಿಳಿಗಳ ದರ್ಜೆಯ 
ಅಂತಸ್ತನ್ನು ವೃದ್ಧಿಗೊಳಿಸುವುದು. 

(ಸಿ) ನೋಂದಣಿಗೆ ಅನುಮತಿಯನ್ನು ಪಡೆದ ಸಾಲುಗಳು ಮತ್ತು ತಳಿಗಳನ್ನು 
ಹ್ವಿರಗೊಳಿಸುವುದು ಹಾಗೂ ಅವುಗಳ ದಾಖಲೆ ಮಾಡಿಡುವುದು. 

(ಡಿ) ನೋಂದಣಿಗೆ ಅರ್ಹವಾಗಬಹುದಾದ ವಿಭೇದಗಳು ಮತ್ತು ತಳಿಗಳ ಸಂಚ 
ರಣಾ ವಸ್ತುಗಳ ವಿವಿಧ ಏರ್ಗಗಳಿಗೆ ದರ್ಜೆ ನಿರ್ಧರಿಸುವುದು. 

(ಇ) ಕ್ಷೇತ್ರದಲ್ಲಿನ ಬೆಳೆ ಮತ್ತು ಪ್ರವರ್ಥನಾ ವಸ್ತುಗಳಿಗೆ ಅಗತ್ಯವಾಗುವ 
ಪರೀಕ್ಷೆಗಳಿಗೆ ಮುನ್ನೇರ್ಪಾಡು ಮಾಡುವುದು. 

ಎಫ್‌) ಸದಸ್ಕರು ಉತ್ಪಾದಿಸಿದ ಪ್ರವರ್ಥನಾ ವಸ್ತುಗಳ ನೋಂದಣಿಯ 
ದಾಖಲಾತಿಗಳನ್ನು ಮಾಡುವುದು. 

(ಜಿ) ಉನ್ನತ ತಳಿಗಳು ಮತ್ತು ವಿಭೇದಗಳ ಪರಿಚಯ ಹಾಗೂ ಪ್ರವರ್ಥನೆಗಳಿಗೆ 
ಉತ್ತೇಜನ ಕೊಡುವುದು. 

(ಹೆಟ್‌) ನೋಂದಣಿಗೆ ಅನುಮತಿ ಪಡೆದ ಹೊಸ ತಳಿಗಳ ಪ್ರವರ್ಥನಾು ವಸ್ತು 


ವ್‌ 


656 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಗಳ ಸಂತಾನಾಭಿವೃದ್ಧಿ ವಂತ್ತು ವಿಸ್ತರಣೆ ಮಾಡುವುದಕ್ಕೆ ಅನುಕೂಲವೇರ್ಪಡಿಸುವುದು. 

(ಐ) ಸಾಮಾನ್ಯವಾಗಿ ಎಲ್ಲ ಬೆಳೆ ಉತ್ಪಾದಕರ ಪ್ರಯತ್ನಗಳೊಡನೆ ಸಂಘದ 
ತಳಿಅಭಿವೃದ್ಧಿ ಕ ಮತ್ತು ಬೀಜ ಬೆಳೆಸಂವ ಸದಸ್ಯರುಗಳ ಪ್ರಯತ್ನಗಳನ್ನು ಸುಸಂಘಟಿತ 
ಗೊಳಿಸುವುದು. 

(ಜಿ) ನೋಂದಣಿಯ ಪ್ರವರ್ಥನಾ ವಸ್ತುಗಳ ಬಳಕೆಯನ್ನು ಹೆಚ್ಚಿಸಲು, ಪ್ರಚಾರ 
ಜಾಹೀರಾತು ಮತ್ತು ಯಾವುದೇ ಇತರ ಕ್ರಮಬದ್ಧ ಮಾರ್ಗಗಳನ್ನು ಬಳಸುವುದು. 

(ಕೆ) ಅಧಿಕವಾಗಿರುವ ದಾಸ್ತಾನನ್ನು ವಿಲೇವಾರಿ ಮಾಡಲು ಒಂದು ಸ್ಮಳೀಯ 
ಮಾರುಕಟ್ಟೆ ಮತ್ತು ಅವಶ್ಯಕವದ್ದಲ್ಲಿ ಒಂದು ರಫ್ತು ಮಾರುಕಟ್ಟೆಯನ್ನು ವೃದ್ಧಿ 
ಗೊಳಿಸುವುದು. 

(ಎಲ್‌) ಕಾಲಕಾಲಕ್ಕೆ ಯುಕ್ತವಾದದ್ದೆಂದು ಕಂಡುಬರುವ ಅಂತಹ ಇತರ 
ಮಾರ್ಗಗಳು. 

ಅವುಗಳ ಕಾರ್ಯನಿರ್ವಹಣೆಯಲ್ಲಿ, ನೋಂದಾಯಿಸಿದ ಬೀಜೋತ್ಪಾದನೆಗೆ ಆರ್ಹ 
ವಾಗಿರುವ ತಳಿಗಳ ಆಯ್ಕೆ ಈ ತಳಿಗಳ ಮೂಲ ಅಥವಾ ಉತ್ಕೃಷ್ಟ ಮೂಲ ಬೀಜಗಳ 
ಉತ್ಪಾದನೆ. ವಾಣಿಜ್ಯ ಬೆಳೆಗಾರರಿಗೆ ಮಾರಲು ವೈಯಕ್ತಿಕ ಸದಸ್ಯರಂಗಳಿಂದ ನೋಂದಾ 
ಯಿಸಿದ ಮತ್ತು ಪ್ರಮಾಣೀಕೃತ ಬೀಜೋತ್ಪಾದನೆ (ಅಂತಹ ಬೀಜಗಳನ್ನು ಕ್ಷೇತ್ರ 

ನತ್ತು ಓಡೆಗಳ ಪರೀಕ್ಷೆಯ ನಂತರ ಮುದ್ರಿಕೆ ಮಾಡಲಾಗುತ್ತದೆ) ಸೇರಿರುತ್ತವೆ. 

ಒಳರಾಷ್ಟ್ರ ಸರ್ಕಾರದ ವಿನಿಯೋಗ್ಗ ಉನ್ನತ ದರ್ಜೆಯ ಉತ್ಪಾದನೆಯಲ್ಲಿ 
ಆಸಕ್ತಿ ಹೊಂದಿರುವ ಮಂಡಲಿಗಳ ಕೊಡುಗೆ ಪತ್ತು ಬೆಳೆ ಅಭಿವೃದ್ಧಿ ಯೋಜನೆಗಳ 
ವಿವಿಧ ಹಂತಗಳಲ್ಲೆ ಆಸಕ್ತಿಯುಳ್ಳ ಅಥವಾ ನಿರತರಾಗಿರುವ ಒಳರಾಷ್ಟ್ರ ಮತ್ತು 
ರಾಷ್ಟ್ರೀಯ ಸಂಸ್ಥೆಗಳ ನೆರವು ಮೂಲಕ, ಸಂಘದ ಕಾರ್ಯ ಸಾಧ್ಯಗೊಳಿಸಲಾಗುತ್ತದೆ. 

ಕೆನಾಡದಲ್ಲಿ ವೃದ್ಧಿಗೊಳಿಸಿರುವ ವಿಧಾನಗಳನ್ನು, ಅಮೆರಿಕ ಸಂಯುಕ್ತ ಸಂಸ್ಕಾನ 
ಗಳ ವಿವಿಧ ರಾಜ್ಯಗಳಲ್ಲಿ ಬೀಜ ಪ್ರಮಾಣೀಕರಣಕ್ಕೆ ಆಧಾರವಾಗಿ ಸ್ವಲ್ಪಮಟ್ಟಿಗೆ 
ವ್ಯಾಪಕವಾಗಿಯೇ ಬಳಸಲಾಗುತ್ತಿದೆ. ಈ ಕಾರ್ಯವನ್ನು ವಿವಿಧ ರಾಜ್ಯ ಸಂಘಗಳ 
ಮೂಲಕವೇ ಮಾಡಲಾಗಿದೆ. ಅಂತರರುಷ್ಟ್ರೀಯ ಬೆಳೆ ಅಭಿವೃದ್ಧಿ ಸಂಘದವರ 
ಮೂಲಕ, ವಿಧಾನಗಳಲ್ಲಿ ಏಕಸಾಮ್ಯತೆಯನ್ನು ವೃದ್ಧಿ ಪಡಿಸಲಾಗಿದೆ. 

ಅಂತರ್‌ ರಾಜ್ಯ ಸಹಕಾರ : ಉತ್ತರದ ಮಂಧ್ಯಪ ದೇಶದಲ್ಲಿ ಸುಮಾರು 
1946ರ ವೇಳೆಗೆ ಆ ಪ್ರದೇಶದಲ್ಲಿರುವ ವಿವಿಧ ರಾಜ್ಯಗಳಿಗಾಗಿ ಹೊಸ ತಳಿಗಳ ಬೀಜ 
ಗಳ ಸಹಕಾರದ ಮೂಲಕ ಹೆಚ್ಚಳ ಮತ್ತು ವಿತರಣೆಗಳ ವಿವರಗಳನ್ನು ವಿಮರ್ಶಿಸಲು 
ಬೀಜಗಳ ಬಳಕೆಯ ಒಂದು ಪಾರಿಭಾಷಿಕ ಸಮಿತಿಯನ್ನು ಏರ್ಪಡಿಸಲಾಯ್ತು. ಈ 
ಸಮಿತಿಯ ಮತ್ತು ಅದೇ ಬೆಳೆ ಸಸ್ಯದಲ್ಲಿ ಆಸಕ್ತಿ ಹೊಂದಿರುವ ಕಾರ್ಯಕರ್ತರ ಸಭೆಗಳ 
ಶಿಫಾರಸುಗಳು, ಈ ಕೆಳಗಿನ ಸಹಕಾರ ವಿಧಗಳು ಅಭಿವೃದ್ಧಿ ಗೊಳ ಲು ಮಾರ್ಗವಾಯ್ತು. 


ಬೀಜೊತ್ಪಾದನೆ 657 


1. ಪ್ರಾಂತೀಯ ಪಹರೀಸ್ಷೆ : 

ಬೀಜೋತ್ಪಾದಕರಿಗೆ ಹೊಸ ವಿಭೇದ ಅಥವಾ ತಳಿಯ ಹಂಚಿಕೆ ಸಾಧ್ಯತೆಯ 
2 ಅಥವಾ 3 ವರ್ಷಗಳ ಹಿಂದಿನ ಸಮಯದಲ್ಲಿ, ಹೊಸ ಮತ್ತು ಆಶಾದಾಯಕ 
ವಿಭೇದಗಳು ಸಾಕಷ್ಟು ಪ್ರಾಂತೀಯ ಪರೀಕ್ಷೆ ಪಡೆಯುವಂತೆ, ಆನೇಕ ಸಂದರ್ಭಗಳಲ್ಲಿ 
ಕ್ಷೇತ್ರ ಬೆಳೆಗಳ ಸಹಕಾರಿ ಪ್ರಾಂತೀಯ ಪ್ರಯೋಗಗಳನ್ನು ಮಾಡಲಾಗುತ್ತದೆ. 

2. ಏಕಕಾಲಿಕಿ ಸಂತಾನಾಭಿವೃದ್ಧಿ ; 

ಹೊಸ ತಳಿಯ ಪ್ರಥಮ ಹೆಚ್ಚಳ ಮತ್ತು ವಿತರಣೆಯಲ್ಲಿ ಭಾಗವಹಿಸುವ 
ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ ರಾಜ್ಮಗಳಲ್ಲಿ ಅನೇಕ ವೇಳೆ ಹೊಸ ವಿಭೇದಗಳನ್ನು 


ಬ ದ್ಯ ದ 


ಏಕಕಾಲಿಕವಾಗಿ ಹೆಚ್ಚಳಗೊಳಿಸಲಾಗುತ್ತದೆ. 

3. ಪ್ರಾಮಾಣೀಕೃತ ಬೀಜ ಬೆಳೆಗಾರರಿಗೆ ಏಕಕಾಲಿಕ ವಿತರಣೆ 

ಸಂಂಧಪಟ್ಟ ಎಲ್ಲ ರಾಜ್ಯಗಳಲ್ಲೂ ಒಂದೇ ವರ್ಷದಲ್ಲೇ ಒಂದು ಹೊಸ ಬಿಳೆ 
ವಿಭೇದದ ಪ್ರಥಮ ವಿತರಣೆಯನ್ನು ಪ್ರಮಾಣೀಕೃತ ಬೀಜ ಬೆಳೆಗಾರರಿಗೆ ಮಾಡಂವ 
ಒಂದು ಪ್ರಯತ್ನ ವರಾಡಲಾಗುತ್ತಿದೆ. ಸಹಕಾರ ಕೊಡುವ ರಾಜ್ಯಗಳಲ್ಲಿ ಪ್ರತಿ 
ಯೊಂದರಲ್ಲೂ ಏಕಕಾಲದಲ್ಲಿ ಪ್ರಚಾರ ಮಾಡಲು ಪ್ರಯತ್ನಗಳನ್ನು ಕೂಡ ಮಾಡ 
ಲಾಗುತ್ತಿದೆ 

ಕೆಲವು ಬೆಳೆಗಳಿಗೆ ಮಿನ್ನಿಸೋಟಾದ ಯೋಜನೆ : 1932ರಲ್ಲಿ ಬೀಜ ಪ್ರಮಾ 
ಣೀಕರಣದ ಒಂದು ಹೊಸ ಯೋಜನೆಯನ್ನು ಅಂಗೀಕರಿಸಲಾಯ್ತು. ಪ್ರಮಾಣೀಕೃತ 
ಬೀಜದ ಬಿತ್ತನೆಯಿಂದ ಪುನರ್‌ .ಪ್ರಮಾಣೀಕರಣ ಮಿತಿಗೊಂಡಿರುವಂತಹ, ಆನೇಕ 
ಇತರ ರಾಜ್ಯ ಸಂಸ್ಕೆಗಳಿಂದ ಬಳಸಲಾಗುವ ಮಿತಿಸಂತತಿ ಯೋಜನೆಯ ಒಂದು ಉದಾ 
ಹರಣೆಯಿದು. ಮಿನ್ನಿಸೋಟಾದಲ್ಲಿ ಉಪಯೋಗಿಸಿದಂತೆ, ಪ್ರಥಮ ಸಂತತಿ 
ಪ್ರಮಾಣೀಕೃತ ಬೀಜವನ್ನು ನೋಂದಾಯಿಸಿದ ಬಿತ್ತನೆ ಬಿತ್ತುವುದರಿಂದ ಮತು 
ಎರಡನೆಯ ಸಂತತಿಯ ಪ್ರಮಾಣೀಕೃತ ಬೀಜವನ್ನು, ಮೊದಲ ಸಂತತಿಯ 
ಪ್ರಮಾಣೀಕೃತ ಬೀಜ ಬಿತ್ತನೆಯಿಂದ ಉತ್ಪದಿಸಲಾಗುತ್ತದೆ. 

ಮೂಲ ಬೀಜೋತ್ಪಾದನೆ, ಮಿನ್ನಿಸೋಟಾದ ವ್ಯವಸಾಯ ಪ್ರಯೋಗಕೇಂದ್ರದ 
ನಿಯಂತ್ರಣಕ್ಕೊಳಪಟ್ಟಿ ದೆ. ಶಿಫಾರಸು ಮಾಡಿರುವ ಎಲ್ಲ ತಳಿಗಳ ಬೀಜ ದಾಸ್ತಾನು 
ಮಾಡಲಾಗಿದೆ. ಅವುಗಳನ್ನು ಅಧಿಕೃತ ಬೀಜೋತ್ಪಾದಕರಿಗೆ ಮಾತ್ರ ಮಾರಾಟ 
ಮಾಡುವ ಮಿತಿಯಿರುತ್ತದೆ. ಹೊಸ ತಳಿಗಳ ಮೂಲಬೀಜಗಳನ್ನು ಈ ಅಧ್ಯಾಯದಲ್ಲಿ 
ಹಿಂದೆಯೇ ವಿವರಿಸಿರುವಂತೆ ಉತ್ಪಾದಿಸಲಾಗುತ್ತದೆ. ಪುನರ್‌ ಪರಿಶುದ್ಧ ಗೊಳಿಸುವ 
ಅವಶ್ಯಕತೆಯಿರುವ ಹಳೆಯ ತಳಿಗಳ ಮೂಲ ಬೀಜವನ್ನು ಅದೇ ರೀತಿಯಲ್ಲಿ ಉತ್ಪಾದಿಸ 


ಲಾಗುತ್ತದೆ. 

42 ತಿದ್ದುಪಡಿ ; ಪುಟ ಸಾಲು ತಪ್ಪು ಸರಿ 
647 7 ಏಕಕಾಲಿಕಿ ಏಕಕಾಲಿಕ 
660 56 ದರ್ಜೆಗಳು ದರ್ಜೆಗಳು, 


058 ಸಸ್ಮ ತಳಿಅಭಿವೃದ್ದಿ ವಿಧಾನಗಳು 


ಬೀಜ ಪ್ರಮಾಣೀಕರಣವನ್ನು, ವಿಜ್ನಿಸೋಟಾ ಬಿಳೆ ಅಭಿವೃದ್ದಿ ಸಂಸ್ಥೆ ಎಂದು 
ಹೆಸರಿರುವ ಬೀಜ ಬೆಳೆಗಾರರ ಸಂಸ್ಥೆಯೊಂದು ಮಾಡುತ್ತದೆ. ಅವಶ್ಯಕವಾದ ಕ್ಷೇತ್ರ 
ಮತ್ತು ಪ್ರಯೋಗಶಾಲೆಯ ಪರೀಕ್ಷೆಗಳನ್ನು ಮಾಡಲು ರಾಜ್ಯದ ಅಧಿಕೃತ ಪ್ರಮಾಣೀ 
ಕರಣ ನಿಯೋಗವಾಗಿ ಅಂಗೀಕೃತವಾದ ಮತ್ತು ಶಿಕ್ಷಣ ಪಡೆದ ಕಾರ್ಯ ನಿರ್ವಾಹಕ 
ತಜ್ಞ ಸಿಬ್ಬಂದಿಗಳನ್ನು ಅವರು ನಿಯಮಿಸಿದ್ದಾ ರೆ, 

ಮಿಸ್ನಿಸೋಟಾದ ವ್ಯವಸಾಯ ಪ್ರಯೋಗ ಕೇಂದ್ರದಿಂದ ಶಿಫಾರಸು ಪಡೆದ 
೪ಿಗಳ ಜೊತೆಗೆ, ಮಿನ್ನಿಸೋಟಾದಲ್ಲಿ ಮೂಲಬೀಜ ಉತ್ಪಾದನೆ ಮಾಡದಿರುವ ಇತರ 
ಳಿಗಳನ್ನೂ ಪ್ರಮಾಣೀಕರಣಕ್ಕೆ ಅರ್ಹವಾದವೆಂದು, ಮಿನ್ನಿಸೋಟಾದ ಬೆಳೆ ಅಭಿವ ದ್ಧಿ 
ಪ್ರಕಟಿಸಬಹುದು. ಈ ತಳಿಗಳಿಗೆ ಅವಶ್ಯಕವಾದ ಬೀಜ ದಾಸ್ತಾನು ಮತ್ತು 
ಶ್ಚತ್ತಿಯ ಆಧಾರಗಳು ಮಿನ್ನಿಸೋಟಾ ಬೆಳೆ ಅಭಿವೃದ್ಧಿ ಸಂಸ್ಥೆಯಿಂದ ಆನುಮೋದಿ 
ಸಲ್ಪಡಬೇಕು. ನೋಂದಾಣಿಕೆಯ ಅಥವಾ ಪ್ರಮಾಣೀಕೃತ ವರ್ಗಗಳಲ್ಲಿ ಯಾವುದಾದ 
ರೊಂದರಲ್ಲಿರಬಹುದಾದ ಸಮರ್ಪಕ ಬೀಜ ವರ್ಗೀಕರಣಕ್ಕನಂಗುಣವಾಗಿ, ಇತರ ಮೂಲ 
ಗಳಿಂದ ಪಡೆದ ಬೀಜವೂ ಪ್ರಮಾಣೀಕೃತ ಯೋಜನೆಗೆ ಸೇರಬಹುದು. 

ಈ ಯೋಜನೆಗನುಗುಣವಾಗಿ, ನೋಂದಾಯಿಸಿದ ಬೀಜ, ಮೂಲಬೀಜದ ನೇರ 
ಹೆಚ್ಚಳ. ದಕ್ಷ ಬಿ:ಜೋತ್ಪಾದನಗೆ ಅತ್ಯಾವಶ್ಯಕ ಸೌಲಭ್ಯಗಳನ್ನು ಪಡೆದಿರುವ ವ.ತ್ತು 
ಅವಶ್ಯಕತೆಗಳ ಒಂದು ಮಟ್ಟವನ್ನು ಹೆಇಂದಿರುವ ಯಾವ ಮಿನ್ನಿಸೋಟಾ ಬೆಳೆಗಾರ 
ನಾದರೂ ನೋಂದಾಯಿಸಿದ ಬೀಜೋತ್ಪಾದನೆ. ಮಾಡಲು ಅರ್ಹನಾಗುತ್ತಾನೆ. 
ಅರ್ಹತೆಯ ಪ್ರಮಾಣಗಳು ಯಾವುವೆಂದರೆ : 

]. ಕೊನೆಯಪಕ್ಷ 5 ವರ್ಷಗಳ ತೃಪ್ತಿಕರ ಪ್ರಮಾಣೀಕೃತ ಬೀಜೋತ್ಪಾದನೆ, 

2, ಉತ್ತಮ ಬೀಜ_ ಶುದ್ಧೀಕರಣ ಸೌಲಭ್ಯಗಳ ಲಭ್ಯತೆ ಮತ್ತು ಬಳಕೆ. 

3, ಯಥೋಚಿತ ಮತ್ತು ತೃಬ್ರಕರ ದಾಸ್ತಾನು ಸ್ಥಳಾವಕಾಶ. 

4. ಮಿನ್ನಿಸೋಟಾ ಬೆಳೆ ಅಭಿವೃದ್ಧಿ ಸಂಸ್ಥೆ ಯವರಿಂದ ರಾಶಿ ದಾಸ್ತಾನು 
ವಿಧಾನ ಬಳಸಲು ಅನುಮತಿ ಬರಹ ಮೂಲಕ ದೊರೆಯದಿದ್ದಲ್ಲಿ, ಕೊಯ್ಲು ಯಂತ್ರ 
ಆಥವಾ ಕಂಬೈನ್‌ಗಳಿಂದ ಈ ಹೊಸ ತಳಿ ಬಿಡುಗಡೆಗಳ ಬೀಜವನ್ನು ಶುದ್ಧ ವಾದ ಚೀಲ 
ಗಳಲ್ಲಿ ತುಂಬಬೇಕು, 


ಸ 


2ಕ್ಕೆ (| ಂಛ 


ಸೆ 
ಡಾ 

ಹಾಸ 

ಪ್ರ 


| 


5. ಶುದ್ಧೀಕರಣ ಯಂತ್ರಗಳಿಂದ ಬಂದ ಬೀಜಗಳನ್ನು ಶುದ್ಧವಾದ ಚೀಲಗಳಲ್ಲಿ 
ತುಂಬಬೇಕು. ರಾಶಿ ಗುಂಪುಗಳಿಂದ ಅಧಿಕೃತ ಮಾದರಿಗಳನ್ನು ತೆಗೆದುಕೊಳ್ಳ 
ಲಾಗುವುದಿಲ್ಲ. 

6, ವಿತರಣೆಗೆ ಮುಂಚೆ ಬೀಜವನ್ನು ಮುದ್ರೆ ಹಾಕಿಡಬೇಕು. 

7. ಒಂದು ಹೊಸ ಬಿಡುಗಡೆಯೊಂದಿಗೆ ಒಂದು ಅಥವಾ ಅಧಿಕ ಹಳೆಯ 


ಬೀಜೋತ್ಪಾದನೆ 659 


ತಳಿಗಳನ್ನೂ ಉತ್ಪಾದಿಸಬೇಕು. ಅಂತಹ ಹಂಚುವಿಕೆಯನ್ನು ಯೋಜನಾ ಸಮಿತಿ 
ಯವರು ವಿವೇಚನೆಯಿಂದ ಮಾಡತಕ್ಕದ್ದು. 

8 ಬೆಳೆಗಾರರು ಮೂಲಬೀಜಕ್ಕಾಗಿ ಬೆಳೆಯುವ ವರ್ಷದ 14 ತಿಂಗಳುಗಳ 
ಮುಂಚೆಯೇ ಕೋರಿಕೆ ಸಲ್ಲಿಸಬೇಕು ಮತ್ತು ಅದರ ಬೆಲೆಯ ಶೇ. 25 
ಕೂಡಲೇ ಪಾವಶಿ ಮಾಡಬೇಕು. 

೨9. ಅಧಿಕೃತ ಉತ್ಪಾದಕ ಪ್ರತಿವರ್ಷವೂ ಮೂಲಬೀಜವನ್ನು ಪಡೆಯಲೇ 
ಬೇಕು. ನೋಂದಾಯಿಸಿದ ಬೀಜದ ಪ್ರನರ್‌ನೋಂದಣಿ ಇಲ್ಲ, 

ಪ್ರಮಾಣೀಕೃತ ಬೀಜೋತ್ಪಾದನೆಯ ಪರಿಮಿತಿಗಳು ಈ ಕೆಳಗಿನಂತಿವೆ : 

1. ಪ್ರಮಾಣೀಕೃತ ಬೀಜೋತ್ಪಾದಕರು ಉತ್ತಮ ಬೀಜ ಶು! ೀಕರಣ ಮತ್ತು 
ದಾಸ್ತಾನು ಅನುಕೂಲತೆಗಳನ್ನು ಹೊಂದಿರಬೇಕು. , 

2. ಪ್ರಮಾಣೀಕೃತ ಬೀಜವನ್ನು ಶುದ್ಧವಾಗಿರುವ ಚೀಲಗಳಲ್ಲಿ ವಿಶರಣೆ 
ಮಾಡಬೇಕು. ಮುದ್ರೆ ಹಾಕುವುದನ್ನು ಶಿಫಾರಸು ಮಾಡಲಾಗಿದೆ. ಆದರೆ ಅವು 
ಆಜ್ಞಾ ಪನೆಯಲ್ಲ. 

3. ಪ್ರಮಾಣೀಕೃತ ಬೀಜದ ಎರಡು ವರ್ಗಗಳನ್ನು ಉತ್ಪಾದಿಸಲಾಗುತ್ತದೆ, - 
ಮೊದಲನೆಯ ಸಂತತಿ ಮತ್ತು ಎರಡನೆಯ ಸಂತತಿ ಬೀಜದಿಂದ ಪುನರ್‌ಪ್ರಮಾಣೀ 
ಕರಣಕ್ಕೆ ಅನುಮತಿ ಕೊಡುವುದಿಲ್ಲ. 

ಕೆನಡಾದಲ್ಲಿ ನಿರ್ವಹಿಸುವ ಬೀಜ ಪ್ರಮಾಣೀಕರಣ ಯೋಜನೆ, ತೃಪಿ,ಕರ ಏ 
ರೂಪತೆ ಮತ್ತು ಗುಣ ರಕ್ಷಿಸಲ್ಪಟ್ಟಿರುವವರೆಗೆ, ಪ್ರಮಾಣೀಕೃತ ಬೀಜದಿಂದ ಬೆಳೆದ 
ಬೆಳೆಯನ್ನು ಪುನರ್‌ ಪ್ರಮಾಣೀಕರಣಗೊಳಿಸಲು ಅನುಮತಿ ಕೊಡುತ್ತದೆ. ಅಮೆರಿಕ 
ಸಂಯುಕ್ತ ಸಂಸ್ಥಾನಗಳ ವಿವಿಧ ರಾಜ್ಯಗಳಲ್ಲಿರುವ ಪ್ರಮಾಣೀಕರಣ ಸಂಸ್ಥೆಗಳು ಹಿಂದೆ 
ಸಾಮಾನ್ಯವಾಗಿ ಅನುಸರಿಸುತ್ತಿದ್ದ ಯೋಜನೆಯಿ-ದು. ಪ್ರಮಾಣೀಕೃತ ಬೀಜ ಬೆಳೆ 
ಗಾರರು ಪ್ರತಿವರ್ಷವೂ ಹೊಸ ಮೂಲಬೀಜ ವಸ್ತುವನ್ನು ವಿಸ್ಕಾನ್ಸಿನ್‌ ಪ್ರಯೋಗ 
ಸಂಸ್ಥೆ ಯಿಂದ ಪಡೆಯಬೇಕೆಂಬ ಅಗತ್ಯತೆಯುಳ್ಳೆ ಯೋಜನೆಯನ್ನು ವಿಸ್ಕಾನ್ಸಿನ್‌ ಅನೇಕ 
ವರ್ಷಗಳಿಂದಲೂ ಅನುಸರಿಸುತ್ತಿದೆ. ಪ್ರಮಾಣೀಕೃತ ಬೀಜ ಬೆಳೆಸುತ್ತಿಲ್ಲ. ತಳಿಗಳನ್ನು 
ಒಂದು ಉನ್ನತ ಮಟ್ಟದ ತಳೀಯ ಪರಿಶುದ್ಧತೆಯಲ್ಲಿ ರಕ್ಷಿಸಿಜಲು ಸಹಾಯಕವಾಗು 
ವುದೇ ಈ ಮಿಶಿಗೊಂಡ ಸಂತತಿ ಕಾರ್ಯಕ್ರಮದ ಮುಖ್ಯ ಮಹತ್ವ. 

ವಿವಿಧ ಪ್ರಮಾಣೀಕರಣ ನಿಯೋಗಗಳು ಮೂಲ, ನೋಂದಣಿ ಮತ್ತು 
ಪೃಮಾಣೀಕೃತ ಬೀಜಗಳಂತಹ ಅನುಮೋದಿತ ಬೀಜವರ್ಗಗಳ ದರ್ಜೆಯನ್ನು ಸ್ಮಾಪಿ 
ಸಿವೆ. ಉದಾಹರಣೆಯಾಗಿ, ಮಿನ್ನಿಸೋಟಾ ಬೆಳೆ ಅಭಿವೃದ್ಧಿ ಸಂಸ್ಥೆಯವರು 952ರಲ್ಲಿ 
ಪ್ರಕಟಿಸಿರುವ, ಮಿನ್ನಿಸೋಟಾದಲ್ಲಿ ಬಳಸುವ ಬ್ರೋಮ್‌ ಹುಜ್ಲು ಮತ್ತು ಟಮೋತಿ 
ಗಳ ದರ್ಜೆಗಳ ಸಂಗ್ರಹಣ ಮಾಡಲುಗಿದೆ (ಕೋಷ್ಟಕ 64) ಮೂಲ ಅಥವಾ ಪ್ರಮಾಣೀ 


( 


660 ಸಸ್ಮ ತಳಿಆಭಿವೃದ್ಧಿ ವಿಧಾನಗಳು 


ಓತ ಬೀಜಗಳಲ್ಲಿ ಯಾವುದೊಂದಕ್ಕೂ ಮೊಳಕಿ ಶೇಕಡಾವಾರುಗಳ ನಿರ್ದಿಷ್ಟ ದರ್ಜೆ 
ಗಳಿಲ್ಲವೆಂಬುದನ್ನು ಗಮನಿಸಬಹಂದು. ಮೊಳಕೆ ಶೇಕಡಾವಾರುಗಳನ್ನು ಕಾನೂನಿನಂತೆ 
ಅವಶ್ಯಕವಾದಷ್ಟು ಕೊಡಬೇಕು ; ಹಾಗಿದ್ದರೂ, ಈ ವರ್ಗದ ಬೀಜದ ಪ್ರಮುಖ 
ಆವಶ್ಯಕತೆ ತಳೀಯ ಪರಿಶುದ್ಧ ತೆ. 


ಕೋಪ್ಟಕ 64, ಬ್ರೋಮ್‌ ಹುಲ್ಲು ಮತ್ತು ಟಿಮೋತಿಗಳ ಬೀಜ ದರ್ಜೆಗಳು 
ಮಿನ್ನಿಸೋಟಾ ಬೆಳೆ ಅಭಿವ ದ್ಧಿ ಸಂಸ್ಥೆ 





ಬ್ರೋಮ್‌ಹುಲ್ಲು ಟಿಮೋಶಿ 
ಫಟಕ_ |ಎ್ಣ |ಕ್ಲಿಣ್ಧ (ಶ್ಚ 'ಇಕ್ಷ್ಪ 
1 11818/1118 
14 | ಸ್ರತ ತೆ 1 











ಶುದ್ಧಬೀಜ (ಕನಿಷ್ಟ) ೦5.0% | 95.0% 90.0% | 99.0% | 99.0%, 99.0% 
ಇತರ ಬೆಳೆಗಳು (ಅತ್ಯಧಿಕ) | 0.29 0.5%| 1.0% | 0.2% 0.5% 1.0% 
ಜಡವಸ್ತುಗಳು (ಆತ್ಯಧಿಕ) 5.0%] 5.0% 100% | 1.0%[| 1.0%| 1.0% 





ನಿಷೇದಿತ ಕಳೆ ಬೀಜಗಳು* ಎಟ ಆರಾ ಹ ಟಾ ಮ್‌ ಹ 
ಪರಿಮಿಶಿಗೊಂಡ ಕಳೆಬೀಜ 
ಗಳು (ಅತ್ಯಧಿಕ) ಪೌಂ.ಗೆ 1| ಪೌು.ಗೆ 1ಪೌಂ.ಗೆ 3 |ಪೌಂ.ಗೆ 1ಐ೧ಿಂ.ಗೆ 1|ಪೌಂ.ಗೆ 3 


ಒಟ್ಟು ಕಳೆಗಳು (ಆತ್ಯಧಿಕ) 02% 
ಗಡಸು. ಬೀಜಗಳನ್ನೊಳ 
ಗೊಂಡ ಮೊಳೆತ (ಕಾಷ್ಕ) 


0.2%, 0.5% | 0.2%್ಕ, 0.2%(| 0.51% 





85.0% 80,05 








* ನಿಷೇದಿತ ಕಳೆಬೀಜಗಳಲ್ಲಿ ಕೆನಡಾ ಥಿಸಲ್‌, ಹೊಲದ ಬೈಂಡ್‌ವೀಡ್‌, ಪತ್ಪಾವೃತ ಸ್ಟರ್‌. 
ಬಹುವಾರ್ಹಿಕ ಪೆಪ್ಟರ್‌ ಹುಲ್ಲು, ಬಹುವಾರ್ಷಿಕ ಹಂದಿ ಥಿಸಲ್‌, ರಷ್ಕನ್‌ನಾಪ್‌ ಕಳೆ ಮತ್ತು ಕ್ವಾಕ್‌ 
ಹುಭುಗಳು ಸೇರಿವೆ. 

ಕೈ ಪರಿಮಿತಿಗೊಂಡ ಕಳೆಗಳಲ್ಲಿ ಬಕ್‌ಹಾರ್ನ್‌, ಡಾಡರ್‌, ಫ್ರೆಂಚ್‌ವೀಡ್‌, ರೋಮಾವೃತ 
ಆಲೀಸಿಯಂ, ಹಾರ್ಸ್‌ನೆಟ್ಟಲ್‌, ಕಾಡು ಓಟ್ಸ್‌, ಕಾಡು ಸಾಸುವೆ ಮತ್ತು ಕಾಡು ವೆಚ್‌ಗಳು ಸೇರತ್ತುವೆ. 

ವಿವಿಧ ಬೀಜ ವರ್ಗಗಳನ್ನು ಗುರುತಿಸಲು ಪ್ರತ್ಯೇಕ ಲೋಹಕಟ್ಟುಗಳನ್ನು ಬಳಸ 
ಲಾಗುತ್ತದೆ. ಮೂಲದ ಲೋಹಕಟ್ಟು ಬಿಳುಪ್ಪು ನೋಂದಣಿಯ ಲೋಹಕಟ್ಟು 
ಕೆನ್ಸೀಲಿ ಮತ್ತು ಪ್ರಮಾಣೀಕೃತದ್ದು ನೀಲಿ, 


ಆಲೂಗಡ್ಡೆ ಬೀಜ (ಅಕಂದ) ಪ್ರಮಾಣೇಕರಣ : 
ಪ್ರಸ್ತೂತ ಸಮಯಂದಲ್ಲಿ. ಪ್ರಮಾಣೀಕೃತ ಬೀಜೋತ್ಪಾದನೆಯಲ್ಲಿ ಚಟುವಟಿಕೆ 
ಯಿಂದ ಕಾರ್ಯವೆಸಗುವ ಅನೇಕ ಲಾಜ್ಯಗಳಿವೆ. ನಾಲ್ಕು ರಾಜ್ಯಗಳಲ್ಲಿ ಇದು ಪ್ರಮಾಣೀ 


ಬೀಜೋತ್ಪಾದನೆ 661 


ಕರಣ ವ್ಯವಸಾಯ ಕಾಲೇಜಿನ ನಿರ್ದೇಶನಕೊ ಒಳಪಟ್ಟಿದೆ. ಆವುಗಳು ಕೊಲರಾಡೊ 
ಮೇರಿಲ್ಯಾ 0ಡ್‌, ಓರೆಗಾನ್‌, ಮತ್ತು ವಿಸ್ಕಾನ್ಸಿನ್‌ 17 ರಾಜ್ಯ ಗಳಲ್ಲಿ ಈ ಕಾರ್ಯ 
ರಾಜ್ಯದ ವ್ಯವಸಾಯ ಇಲಾಖೆಯ ಮೇಲಿ ಒಚಾರಣೆಗೊಳಪಟ್ಟದೆ. ಇವುಗಳು 
ಕಾ ಲಿಫೋರ್ನಿ ಯಾ, ಲೂಯಿಸಿಯಾನಾ, ಮೇಯ್ನ್‌, ಮಿನ್ನಿ ಸೋಟಾ, ನ್ಕೂ ಹಾಂಪ್‌ಪೈರ್‌. 
ಉತ್ತರ ಡಕೋಟಾ, ಪೆನಿಸಿಲೆ ಇನಿಯಾ, ಟೆನ್ನಿಸೀ, ಟೆಕ್ಸಾಸ್‌, ವರಾ ಒ೦ಟ್‌ ಮತ್ತು 
ವಾಹಿಂಗ್‌ಟನ್‌, ಇಡಾಹೋ ಕಟಕಿ ಮಿಚಿಗನ್‌, ನೆಬ್ರಾಸ್ಕಾ, ಉತ್ತರ ಕೆರೋಲಿನಾ, 
ಓಕ್ಲೋಹಾಮಾ ಮತ್ತು ವರ್ಜೀನಿಯಾಗಳಲ್ಲಿ ಬೆಳೆಗಾರರ ಸಂಘಗಳು ಪ್ರಮಾಣೀಕರಣದ 
ವ್ಕ ವಸ್ಥೆ ಮಾಡುತ್ತವೆ; ಮಾಂಟಾನಾ, ನ್ಕೂಃ ಜರ್ಸಿ, ನ್ಯೂಯಾರ್ಕ್‌, ದಕ್ಷಿಣ ಡಕೋಟ 
ಉಥಾ "ಮತು ಸವ್ಯೊ ೇಮಿಂಗ್‌ಗಳಲ್ಲಿ ಬೆಳೆಗಾರರ ಸಂಸ್ಥೆ ಗಳೂ ಮತ್ತು ಕಾಲೇಜುಗಳೂ ತ ಈ 
ಕಾರ್ಯ ಕ್ರಮದ ನಿರ್ವ ಹಣೆಯಲ್ಲಿ ಸಹಕರಿಸುತ್ತ ವೆ ಕೆನಡಾದಲ್ಲಿ ಈ ಕೆಲಸ ಒಟ್ಟಾವಾ 
ದಲ್ಲಿ ಕ್ಲಿರುವ ಒಳರಾಷ್ಟ್ರ ಡವ [ವಸಾಯ ಇಲಾಖೆಯ ಮೇ ಲ್ವಿ ಚಾರಣೆಗೊಳ ಪಟ್ಟಿದೆ. 
ಆಲೂಗಡ್ಡೆ ಯ ಬೀಜ ಪ್ರಮಾಣೀಕರಣದ ಧ್ಯ ಯಗಳಲ್ಲಿ ಸೇರಿರುವವು : 

1. ಸಾಪೇಕ್ಷವಾಗಿ ರೋಗ ಮತ್ತು ತಳಿ ಮಿಶ್ರಣರಹಿತವಾಗಿ ಹಾಗೂ ಉತ್ತಮ 
ದರ್ಜೆ ವಿಂಗಡಣೆ ಹೊಂದಿರುವ ಉನ್ನತ ದರ್ಜೆಯ ಬೀಜ ಆಲೂಗಡ್ಡೆಯ ಉತ್ಪಾದನೆ. 

2, ಸಂಬುಧಕವಾಗಿ ರೋಗರಹಿತವಾಗಿರುವ ಉತ್ತಮ ಬೀಜವಸ್ತು ಗಳ ಬಳಕೆ 
ಯನ್ನನುಸರಿಸುವ ಅಧಿಕ ಇಳುವರಿ ಮತ್ತು ಉತ್ತಮ ದರ್ಜೆ. 

ತ ಪ್ರಮಾಣೀಕೃತ ಬೀಜವನ್ನು ಎಚ್ಚರಿಕೆವಹಿಸ ಬೆಳೆಯುವವರಿಗೆ, ತಮ್ಮ 
ಬೀಜ ದಾಸ್ತಾನುಗಳಿಗೆ ಹೆಚ್ಚು ತೃ ತೃಪ್ತಿಕರ ಮಾಲ್ಕ ಸು ದೊರೆಯುವುದು. 

ಡ್ಥೆ ಬೀಜಕ್ಕಾ ಗಿ ಬಳಸುವ ಅಕಂದಗಳ ಉತ್ಪಾದನೆಯ ಉತ್ತಮ ವಿಧಾನಗಳು 

ಕಾರ್ಯದ ಬಹುಭಾಗ ವೆಚ್ಚಪ್ನ ಪ್ರಮಾಣಿಕೃತ ಬೀಜೋತ್ಪಾ ತ್ಹಾದಕನಿಂದಲೇ ಪಾವತಿ 
ಯಾಗುವಂತೆ ಪರೀಕ್ಷೆಗಾಗಿ ಸಾಕಷ್ಟು ಶುಲ್ಕವನ್ನು ವಿಧಿಸಲಾಗುತ್ತದೆ. 

ಮೇಯ್ಡ್ಸ್‌ನಲ್ಲಿ ಆಚರಿಸುವಂತಹ ಆಲೂಗಡ್ಡೆ ಬೀಜ ಪ್ರಮಾಣೀಕರಣದಲ್ಲಿನ 
ಮುಖ್ಯ ಹಂತಗಳ ಸ ಸಾರಾಂಶವನ್ನು ಸಂಗ್ರಹ ಮಾಡಲಾಗಿದೆ. 

ಪ ಕಮಾಣೀಕರಣಕ್ಕೆ ಅರ್ಹವಾದ ಆಲೂಗಡ್ಡೆ ಗಳನ್ನು ಹಿಂದಿನ ವರ್ಷ ಆಲೂಗಡ್ಡೆ 
ಬೆಳೆಸದಿದ್ದ ಹೊಲದಲ್ಲಿ ಬೆಳೆಸಬೇಕು. ಈ ಹೊಲಗಳು ಇತರ ಆಲೂಗಡ್ಡೆ ಗಳಿಂದ 
250 ಅಡಿಗಳಷ್ಟು ವಿಯುಕ ಶನಗೊಂಡಿರಬೇಕು, ಹೊಲದಲ್ಲಿ ನೆಡಲು ಪ್ರ ಮಾಜೀಕ್ಕ ತ್ರೆ 
ಬೀಜವನ್ನು ಬಳಸಬೇಕೆಂದು ಮತ್ತು ಅಂತಹ ಬೀಜಗಳನ್ನು ಕರೋಹಿವ್‌ ಸಬ್ಬಿಮೇಟ್‌ 
ನಿಂದ ಸೋಂಕು ರಕ್ಷಣೆ ಕೊಡಬೇಕೆಂದು ಶಿಫಾರಸು ಮಾಡಲಾಗಿದೆ. ಬೆಳೆಯಲ್ಲಿ ಹೆಚ್ಚು 
ಆಸಕ್ತಿವಹಿಸಿ ಸಾಧ [ವಾದಷ್ಟು ಕಳೆ ಮತ್ತು ಕೀಟ ಪೀಡನ ರಹಿತವಾಗಿರಿಸಬೇಕಾದದ್ದೆ 
ಕಡ್ಸಾ ಮ ಯವಾಗಿದೆ. ತಡೆಕೊಳೆ ನಿಯಂತ್ರ ಕ್ಕಾಗಿ ಬೋರ್ಡೊೋ ದ್ರಾವಣವನ್ನು ಬೆಳೆಗೆ 
ಸಿಂಪಡಿಸುವುದು. ಕೂಡ ಅಗತ್ಯ ವಾಗಿದೆ. 


662 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಬೆಳೆಯ ಎರಡು ಹೊಲಪರೀಕ್ಷೆ ಮಾಡಲಾಗುತ್ತದೆ ; ವಿವಿಧ ರೋಗಗಳು ಮತ್ತು 
ತಳಿ ಮಿಶ್ರಣಗಳಿಗೆ ಅನುಮತಿಯಿರುವ ಸಹಿಷ್ಣುತೆಗಳನ್ನು ಸಾರಾಂಶದಲ್ಲಿ ಕೊಡಲಾಗಿದೆ. 








ರೋಗಗಳು ಮತ್ತು ತಳಿಮಿಶ್ರಣಗಳ ಸಹಿಷ್ಣುತೆಗೆ | ಮೊದಲ ಪರೀಕ್ಷೆಯ | ದ್ವಿತೀಯ ಪರೀಕ್ಷೆಯ 
ಅಂತರೆ ಪ್ರತಿಶತ ಪ್ರತಿಶಿತ 
ಇಸ ಸು ಬು ಜಪ ಹಾ 2 | 
ನಂಜು ಬ ಕಿಸ ಹ ಧಿ ಬಿಡು ಸ ತ್ತಿ 2 
ಕಾಕಿ ಅಕುಡೆ ಸ ಗಾಗಿಯೂ ಬಸೂ ಜು ಡು ಸೂ 2 2 
ಹಳದಿ ಕುಬ್ಬ *ಜ ್‌್‌್‌್ಪೌಫಭಘಾಾೋಚ 0.5 0.5 
ಒಟ್ಟು ನಂಜುರೋಗಗಳು ,. , , . . ಜ] ತ್ರ 
ಬ್ಯಾಕ್‌ಲೆಗ್‌ _. . 2 ೩ ೬ ೬೧ ೬೧ ೩ 2 ಸ! 
ಬಾಡುರೋಗ . ,. » ೬ ಜಲಾ 2 ' 
ಮೇಲಿನ ರೋಗಗಳ ಒಟ್ಟು ಗ್ರೆ ತ್ಕ 
ದೆ ೈತ್ಯಗುಪ್ಪೆಗಳು ಬ ಜು ಇಗ ಜು ಜಂಬ ಕ 1 
ಶಳಿವಿಂಶ್ರೈಣಗಳು . . . . . ್ಛ), ೬ ] 0.25 
ಸೂಕ್ಷಾ ಣಂ ಉಂಗುರ-ಕೊಳೆ- ಸಹಿಷ್ಣುತೆ 


ಯಿಲ್ಲ 
ಕೆನ್ನೀಲಿ-ಆಗ್ರಬಾಡುರೋಗ-ತೆಗೆಯಬೇಕು 

ಆಂತಹ ಪರೀಕ್ಷೆಗಳನಂತರ ಬೆಳೆಗಾರ ರೋಗಪೀಡಿತ ಗುಪ್ಪೆಗಳಂ ಮತ್ತು ತಳಿ 
ಮಿಶ್ರಣಗಳನ್ನು ತೆಗೆದು ಹಾಕುವನೆಂದು ನಿರೀಕ್ಷಿಸಲಾಗಿದೆ. 

ರಫ್ತು ಮಾಡುವ ಸಮಯದಲ್ಲಿ, ಮೂರನೆಯ ಸಲ ಪರೀಕ್ಷಿಸಬೇಕು. ಮೇಯ್ನ್‌ 
ನಲ್ಲಿ ಪ್ರಮಾಣೀಕೃತ ಬೀಜ ಆಲೂಗಡ್ಡೆಗಳು, ಯು. ಎಸ್‌. ದರ್ಜೆ ನಂ. 1ಕ್ಕೆ ಸಮ 
ನಾಗಿ ಅಥವಾ ವೀಂರಿದಲ್ಲಿ ಮಾತ್ರ ಪ್ರವಣಣೀಕರಣಕ್ಕೆ ಅರ್ಹವಾಗುತ್ತದೆ. 





ಅಧ್ಮಾಯ 19 


ಸಾಮಾನ್ಯವಾಗಿ ಬಳಸುನ ಕೆಲವು ಮಾದರಿ ಮತ್ತು 
ಪರಿವರ್ತನೀಯತೆಯ ಮಾಪನಗಳು 


ಸಸ್ಯ ತಳಿಅಭಿವೃದ್ದಿ ಪ್ರಯೋಗಗಳಿಂದ ಪಡೆದ ದತ್ತಾಂಶದ ಸಂಕುಚಿತಗೊಳಿಸಂವಿಕೆ 


ಎ 


ಮುತ್ತು ಫಲಿತಾಂಶಗಳನ್ನು ತಿಳಿಸುವುದಕ್ಕಾಗಿ ಸಂಖ್ಯಾಶಾಸ್ತ್ರವನ್ನು ವ್ಯಾಪಕವಾಗಿ ಬಳಸ 


ಲಾಗುತ್ತದೆ. ಆಧಿಕ ಸಂಖ್ಯೆಯ ವೀ ಕ್ಷಣೆಗಳನ್ನು ಪಡೆದಿರುವಲ್ಲಿ ಆ ಅವುಗಳ ಅಧಿಕಸಂಖ್ಯೆ 
ಯಿಂದಾಗಿ ಅದರ ಪೂರ್ಣ ಮಹತ್ವವನ್ನು ಆರಿಯಲು ಕಷ್ಟವಾಗುತ್ತ ಇದರಿಂದಾಗಿ 
ಬಿಡಿಬಿಡಿಯಾದ ವೀಕ್ಷಣೆಗಳನ್ನು, ಪ್ರ] ನೋಗಗಳಿಂದ ಲಭ್ಯ. ವಾಗಿರುವ ಎಲ್ಲ ಅಥವಾ 
ಬಹುತೇಕ ಮಾಹಿತಿಯನ್ನು ಸುಲಭವಾಗಿ ಅರಿತುಕೊಳ್ಳಬಹುದಾದ ರೀತಿಯ ಕೆಲವು 
೦ಖ್ಯಿಕ ಪದಗಳಿಂದ ಬದಲಿಸಲಾಗುತ್ತದೆ. 

ತಳಿಅಭಿವೃದ್ಧಿ ಮಾಡುವ ಸಂಖ್ಯಾಶಾಸ್ತ್ರದ ಒಂದು ಆತಿ ಸಾಮಾನ್ಯ ಬಳಕೆ 
ಅದನ್ನು ತುಲನಾತ್ಮಕ ಪರೀಕ್ಷೆಗಾಗಿ ಅತ್ಯಧಿಕ ಸಂಖ್ಯೆಯ ತಳಿಗಳನ್ನು ಬೆಳೆಸಿರುವ ಕ್ಷೇತ್ಥ 
ಯೋಗಗಳಗೆ ೬ ಆನ ಸಯಿಸುವುದು. ಅಂತಹ ಪ್ರಯೋಗಗಳಲ್ಲಿ ಇಳುವರಿ ಮತ 


ಅಂದಾಜು ಮಾಡುವುದು 'ಅಪೇಕ್ಷಿತ. ರ ನಡೆಸುವಂತೆ ಪ್ರಥಮ 
ಕ ಮಾಡುವುದು ಯಾವುದಾದರೂ ತಳಿಯ ವರ್ತನೆಯಲ್ಲಿ ಗಮನಾರ್ಹ ವೃತ್ತ್ಮಾಸ 


ಯೇ ಎಂಬುದನ್ನು ನಿರ್ಧರಿಸಲು ಅಧಯನದ ನಿಷ್ಕೃಷ್ಟತೆಯ ಎಲ್ಲೆಯೊಳಗೆ, ಎಲ್ಲ 


ಸಳಗಳೂ ಏಕಸಾಮ್ಯ ತೆಯ ವರ್ತನೆಯುಳ್ಳ ವೆಂದು ಬಳಸಿದ ಸಾಂಖ್ಕಿ ಜಿ 
ದಲ್ಲಿ, ಮುಂದಿನ ಹೋಲಿಕೆಗಳು ಪ್ರಯೋಜನಕಾಂಯಲ್ಲ. ವರ್ತನೆಯಲ್ಲಿ ಗಮನಾರ್ಹ 
ವ್ಯತ್ಯಾಸಗಳಿದ್ದ ಪಕ್ಷದಲ್ಲಿ, ಅಂದರೆ, ವರ್ತನೆಯಲ್ಲಿನ ವೃತ್ಕಾಸಗಳು ಆಕಸ್ಮಿಕವಾಗಿ 
ಮಾತ್ರ ಆದುವಲ್ಲವೆಂದಾಗುವಷ್ಟು ಅಧಿಕವಾಗಿದ್ದಲ್ಲಿ. ಮುಂದಿನ ಹ ಹಂತ ವೈಯಕ್ತಿಕ 
ವಿಭೇದಗಳನ್ನು ಹೋಲಿಸುವುದು. ತಳಿ ಉತ್ಪಾದಕನಿಗೆ, ಸಾಮಾನ್ಯವಾಗಿ ಪರೀಕ್ಷೆ 
ಗೊಳಪಟ್ಟಿರುವ ಇತ್ತೀಚಿನ ಹೊಸ ಆಯ್ಕೆಗಳ ಮತ್ತು ದೊರತಿರುವವುಗಳಲ್ಲಿ ಆತ್ಮಂತ 
ಅಪೇಕ್ಷಿತವಾದುದ್ದೆಂದು ಹಿಂದೆಯೇ ಸ್ಥಿರಪಟ್ಟಿರುವ ಒಂದು ಪರಾನಕ ತಳಿಯ ನಡುವಣ 
ಹೋಲಿಕೆಯಂನ್ನು ಬಹುತೇಕವಾಗಿ ಇದು ಒಳಗೊಂಡಿರುತ್ತದೆ. 

ಪರಿಶೀಲಕನು ಇದರ ಮತ್ತು ಇದೇ ರೀತಿಯ ಇತರ ಹೋಲಿಕೆಗಳನ್ನು ಮಾಡುವ 
ಮೊದಲು ಕೆಲವು ಸಂಖ್ಯಾಶಾಸ್ತ್ರ ಪದಗಳು ಮತ್ತು ಆವುಗಳನ್ನು ಗುಣಿಸುವ ವಿಧಾನದ 
ಅರ್ಥವನ್ನು ಕಲಿಯುವುದು ಅಗತ್ಯ. 


ಸಶಿ ಇಸ್ಟ 0 


ತಾವ್‌ ತ್‌ 


ಕ ವಿಧಾನ ಸೂಚಿಸಿ 


664 ಸೆಸ್ಕ್ರ ತಳಿಅಭಿವೃದ್ಧಿ ವಿಧಾನಗಳು 
ಸಾಂಖ್ಶಿಕ ಸ್ಮ ಕತೆಗಳ ಲಕ್ಷಣ ನಿರೂಪಣೆ 

ಸಂಖ್ಯಾಶಾಸ್ತ್ರದಲ್ಲಿ ಅತಿಸಾಮಾನ್ಯವಾದವು. ವಿಧದ ಮಾಪನಗಳಾಗಿ ಸರಾಸರಿ 
ಮತ್ತು ಬಹುಲಕಗಳೂ ಹಾಗೂ ಪರಿವರ್ತನೀಯುತೆಗಳ ಮಾಪನಗಳಾಗಿ ಮಾನಕಭ್ರಂಶ 
ಮಾನಕಸ್ಟಾಲಿತ್ಯ ಮತ್ತು ಎಭಿನ್ನತೆ. 

ಸರಾಸರಿ ಅಂದರೆ ಗಣಿತೆ ಸರಾಸರಿಯ ಮಾಪನಗಳು ಅಥವಾ ವೀಕ್ಷಣೆಗಳನ್ನು 
ಅವುಗಳ ಸಂಖ್ಯೆಯಿಂದ ಭಾಗಿಸಿದೆ ಮೊತ್ತ, 

ಬಹುಲಕ ಆ ಸರಣಿಯಲ್ಲಿ ಅತ್ಯಧಿಕ ಸಂಭವ ಪ್ರಮಾಣವುಳ್ಳ ವರ್ಗ, ಮಾನಕ 
ಭ್ರಂಶ ಏಕಾಂಶಗಳ ಪರಿಭಾಷೆಯಲ್ಲಿ ಮಾಪನದ ಒಂದು ಪರಿವರ್ತನೀಯತೆ. ಒಂದು 
ನಿರ್ದಿಷ್ಟ ಸಂಖ್ಯಾಶಾಸ್ತ್ರದ ನೆಚ್ಚಕೆ ಅದರ ವಹನಕ ಭ್ರಂಶದಿಂದ ನಿರ್ಧರಿತವಾಗುತ್ತದೆ. 
ಸಂಖ್ಯಾಶಾಸ್ತ್ರ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಮಾನಕಭ್ರಂಶ ಕಡಮೆಯಾಗಿದ್ದಷ್ಟೂ. 
ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಅಷ್ಟೇ ಹೆಚ್ಚಿನ ನಂಬಿಕೆ ಇಡಬಹುದು. 

ವಾಾನಕ ವೃತಿಕಲನ ಮಾನಕಭ)_ಶಕ್ಕೆ ಸಾದೃಶವಾಗಿದೆ, ಆದರೆ ಅದು ಹೆಚ್ಚಾಗಿ 
ಅನಂತಸಮಖ್ಬಗೆ ಸಂಬಂಧಪಡುತ್ತದೆಯೇ ಹೊರತು, ಅ ಸಮಷ್ಟಿಯಿಂದ ಪಡೆದ 
ಯಾವುದಾದರೊಂದು ಮಾದರಿಗೆ ಅಲ್ಲ. 

ಪರಿವರ್ತನೆ, ಮಾನಕವ್ಯತಿಕಲನ ಅಥವಾ ಮಾನಕಭ್ರಂಶದ ವರ್ಗ, 

ಪರಿವರ್ತನೀಯತೆ ಗುಣಾಂಕ, ಅತ್ಯಧಿಕ ವ್ಯಾಪ್ತಿಯ ಭಿನ್ನತೆಯುಳ್ಳ ಎರಡು 
ಸಮಪ್ಟಿಗಳ ಸಂಬಂಧಕ ಪರಿವರ್ತನೀಯತೆಗಳ ಹೋಲಿಕೆಯನ್ನು ಸಾಧ್ಯವಾಗಿಸುವ, 
ಸರಾಸರಿ ಶೇಕಡಾವಾರನ್ನು ವೃಕ್ತಪಡಿಸುವ ಒಂದು ಪರಿವರ್ತನೀಯತೆ ಮಾಪನ, 


ಸರಾಸರಿ, ಮಾನಕಭ್ರ)ಂಶೆ, ವಿಭಿನ್ನತೆ ಮತ್ತು ಪರಿವರ್ತನೀಯಕೆ 
ಗುಣಾಂಕಗಳ ಗುಚೆತ 

ಈ ಸಂಖ್ಯೆಕಗಳ ಗುಣಿತವನ್ನು, ಒಂದೇ ಕ್ಷೇತ್ರದಿಂದ ಗೋಧಿಯ ಒಂದೇ ತಳಿ 
ಯಲ್ಲಿ ಕೊಯ್ದು 500 ಸಣ್ಣ ತಾಕಂಗಳ ಇಳುವರಿಯನ್ನು ಮೆರ್ಗರ್‌ ಮತ್ತು ಹಾಲ್‌ 
(1911) ಒದಗಿಸಿರುವ ದಶ್ತಾಂಶಗಳನ್ನು ಬಳಸಿ ವಿವರಿಸಲಾಗುತ್ತದೆ. ಕೋಷ್ಟಕ 65 
ರಲ್ಲಿ ಇಳುವರಿಗಳನ್ನು ತಾಕಿಗೆ 0.2 ಪೌಂಡಿನ ವರ್ಗಗಳಾಗಿ ಪ್ರತ್ಶೇಕಿಸಿರುವ ತಾಕಂಗಳ 
ಆವೃತ್ತಿ ಸಂಖ್ಯೆ ಸಂಭವಗಳನ್ನು ಕೊಡಲಾಗಿದೆ. 

ಸ್ಪಷ್ಟಪಡಿಸಿರಂವ ಗುಣಿತಗಳಲ್ಲಿ, ೯ ಎಂದರೆ ಸಂಕಲನ, 8, ಒಂದು ವಿಶಿಷ್ಟ 
ಇಳುವರಿಯುಳ್ಳೆ ತಾಕುಗಳ ಸಂಖ್ಯೆ ಅಥವಾ ಆವೃತ್ತಿ ಸಂಖ್ಯೆ, ೫ ವರ್ಗ ಕೇಂದ್ರ ಮೌಲ್ಯ 
ಮತ್ತು 7%, ತಾಕುಗಳ ಒಟ್ಟು ಸಂಖ್ಯೆ. 

ಸರಾಸರಿ ಗುಣಿಶಕ್ಕೆ ಸೂತ್ರ, ಈ ಕೆಳಗಿನಂತಿದೆ ; 

ಸರಾಸರಿ ಇಳುವರಿ : "ೂ$ (೧/೫ 


ಸಾಮಾಸ್ಕವಾಗಿ ಬಳಸುವ ಕೆಲವು ಮಾದರಿ ಮತ್ತು ಪರಿವರ್ತನೀಯತೆಯ ಮಾಪನಗಳು 665 


ಈ ಸಮಸ್ಯೆಯಲ್ಲಿ ; ನ್ರ(ಗೀ) ೬6 [ (4 ೫ 2.8) .್ಗೆೆ ತತಡ ನ ತೊ 
(6 5,2)] ಎ1974.6 ಸರಾಸರಿ ಇಳುವರಿಯನ್ನು ಪಡೆಯಲು ಈ ಮೌಲ್ಯವನ್ನು 
ಒಟ್ಟು ತಾಕುಗಳೆ ಸಂಖ್ಯೆಯನ್ನು ಸೂಚಿಸುವ ನಿಂದ ಭಾಗಿಸಲಾಗಂತ್ತದೆ. ಸಾಂಖ್ಯಿಕ 
ವಾಗಿ, ಇದು ಪ್ರತಿತಾಕಿಗೆ 1974.6 ೭ 500. 3,9492 ಪೌಂಡು ಆಗುತ್ತದೆ. 


ಕೋಪ್ಪಕ 65. ಇಳುವರಿಗಳನ್ನು 0,2 ಶೌಂಡು ಅಂತರಗಳಲ್ಲಿ ಗುಂಪು 
ಮಾಡಿರುವ ತಾಕುಗಳ ಆವೃತ್ತಿ ಸಂಖ್ಯೆ. 











ಇವನ ವರ್ಗ ತಾಜಿಗಳ ಸಯ್ಯೆ / ಗಃ ೧೫೩ 
7.8 4 11.2 31.36 
3.0 15 45.0 135.00 
3.2 20 64.0 204.80 
3.4 47 159.8 543.32 
3.6 63 226.8 816.48 
3.8 78 296.4 1126.32 
4.0 88 352.0 1408.00 
4.2 69 289.8 1217.16 
4.4 59 259.6 1142.24 
4.6 34 156.4 719.44 
4.8 1] 52.8 253.44 
5.0 8 40.0 200.00 
5.2 ಗ 20.8 108.16 

ಒಟ್ಟು...... | 500 1974.6 7905.72 





ಬಹುಲಕ ಅತ್ಯಧಿಕ ಆವೃತ್ತಸಂಖ್ಯೆಯ ವರ್ಗ ಈ ಸಮಸ್ಯೆಯಲ್ಲಿ ಬಹುಲಕ 
ವರ್ಗ 4.0 ಪೌಂಡು, ಬಹುಲಕ ವರ್ಗಗಳಿಂದ ಸೇರ್ಪಡೆ ಅಥವಾ ಕಳೆಯುವಿಕೆಯ 
ವ್ಯತಿಕಲನ ಅನೇಕ ವೇಳೆ ಅವುಗಳ ಆವೃತ್ತಿ ಸಂಖ್ಯೆಗೆ ಸದೃಶವಾಗಿರುತ್ತವೆ. ಅಂದರೆ, 
ವಿತರಣೆ ಸಂಭವ ಪ್ರವಕಾಣವಾಗಿ ಬಹುಲಕ ವರ್ಗಗಳ ಸುತ್ತಲೂ ಸಮ್ಮಿತಿ ಪಡೆದಿರಂ 
ತ್ತವೆ, ತಂದ್ಭಸಾಲು ವಸ್ತುಗಳಲ್ಲಿ, ಈ ವ್ಯತಿಕಲನಗಳು ಅನುಕೂಲ ಮತ್ತು ಪ್ರತಿಕೂಲ 
ಪ್ರಭಾವಗಳ ಅಂತರ್‌ಕ್ರಿಯೆಯ ಫಲಿತಾಂಶ. ಇದರಲ್ಲಿ ಎಲ್ಲ ಪರಿಸ್ಹಿ ತಿಗಳೂ ಅನು 
ಕೂಲ ಅಥವಾ ಎಬ್ಲ ಪ್ರತಿಕೂಲವಾಗಿರವ ಏಕಸಸ್ಯಗಳು ಅಥವಾ ತಾಕುಗಳು ಅಂಶಿಕೆ 
ಅನುಕೂಲತೆಯ ಮಂತ್ರಾ ಅಂಶಿಕ ಪ್ರತಿಕೂಲತೆಯವುಗಳಿಗಿಂತಲೂ ಚಿಕ್ಕವಾಗಿರುತ್ತವೆ. 
ಬೇರ್ಪಡುಪ ಸಾಲುಗಳಲ್ಲಿ, ಅಸುಪಂಶೀಯಂತೆಯ ಕಾರಣಗಳಿಂದಾಗಿ ವಿಭಿನ್ನತೆಯೇರ್ಪ 


666 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳಂ 


ಡಬಹುದು. ಕೆಲವು ಸಂದರ್ಭಗಳಲ್ಲಿ ಒಂದು ಆವೃತ್ತ ಸಂಖ್ಯೆಯ ವಿತರಣೆ ದ್ವಿ-ಬಹಂ 
ಲಕ ವಕ್ರರೇಖೆಯನ್ನು ತೋರ್ಪಡಿಸಬಹುದು. 

ವಿಭಿನ್ನತೆಯ ಸಾಮಾನ್ಯ ಮಾಪನಗಳು, ಮಾನಕಭ್ರಂಶ ಮತ್ತು ಪರಿವರ್ಶನೆ. 
ಎರಡನೆಯದು ಮಾನಕಭ್ರಂಶದ ವರ್ಗ. 

ಮಾನಕಭ್ರಂಶವನ್ನು ಈ ಸೂತ್ರದಿಂದ ಪಡೆಯಲಾಗುತ್ತದೆ, 

ಸೆ (೧/35 (೧) 5 
ಸ] 
ಇದರಲ್ಲಿ ಃ. £ ಸ ಮತ್ತು ೫! ಮೇಲಿನಂತೆಯೇ ಅಂಕಿತ ಪಡೆದಿದೆ. ಹಿಂದಿನ 


ಕೋಷ್ಟಕದಿಂದ ಅದು ಸರಾ ರಾಸ ಗಳು ಖೂ 
ನ (59 





ಕೌಂಡು ಆಗುತ್ತದೆ. ಹಿಂದಿನ ಸೂತ್ರವನ್ನು ಕ ದಸರ್ಯ್‌ ಎಂದು ಕೂಡ ನಿರೂ 
ಪಿಸಬಹುದು, ಇದು ಒಂದು ಎಕ ನಿರ್ಧಾರದ ಮಾನಕಭ್ರಂಶ. ಸಾಮಾನವಾಗಿ ತಿದ್ದು 
ಪಡಿ ಅಂಶ €5 (೯ 1) ಸನಲ್ಲಿ ಬಳಸಿದ ಸರಾಸರಿ ನ ಮೌಲ್ಯ, ಸಾಕಷ್ಟು ನಿಷ್ಠೃಷ್ಟತೆ 
- ಯಿಂದ ಗುಣಿಸಬೇಕು, ಏಕೆಂದರೆ ಮೊತ್ತದಿಂದ ಗುಣಿಸಲ್ಪಟ್ಟಾಗ, ಉತ್ಪನ್ನ ಅಪೇಕ್ಷಿತ 
ಸ್ಥಾನಕ್ಕೆ ಸರಿಯಕಾಗಿರಬೇಕು. ಸಾಮಾನ್ಯವಾಗಿ ತಿದ್ದುಪಡಿ ಆಂಶವನ್ನು [5 (೧)]*/1೪ 
ರೂಪದಲ್ಲಿ ಗುಣಿಸುವುದು ಹೆಚ್ಚು ಅನುಕೂಲ, 

ಚಿತ್ರ 64ರಲ್ಲಿ ಭಿನ್ನ ಇಳುವರಿಯುಳ್ಳ ತಾಕುಗಳ ಆವೃತ್ತಿ ಸಂಖ್ಯೆಯ ಅವೃತ್ತಿ 
ಸಂಖ್ಯಾಚಿತ್ರ ಒಂದನ್ನು ಕೊಡಲಾಗಿದೆ. ಆದೇ ಚಿತ್ರದಲ್ಲಿ ಸಾಮಾನ್ಯ ಆವೃತ್ತಿ ಸಂಖ್ಯೆ 
ವಿತರಣೆಯನ್ನು ಅಧ್ಯ್ಕಾರೋಪಿಸಲಾಗಿದೆ. ಈ ನಯ ವಕ್ರರೇಖೆ, ಒಂದು ಮಾದರಿ 
ಯೆಂದು ಪರಿಗಣಿಸಲಾದ 800 ತಾಕುಗಳನ್ನು ಪಡೆದ ಅನಂತ ವಿಶ್ವದ ವಿತರಣೆಯ 
ಒಂದು ಅಂದಾಜು. 

ಕೊಟ್ಟಿರಂವ ಚಿತ್ರದಲ್ಲಿ ಮತ್ತು ಶೆಪೆರ್ಡ್ಸ ಕೊಟ್ಟಿರುವಂತಹ (ಪಿಯರ್‌ಸನ್‌ 
1924) ಕೋಷ್ಟಕಗಳ ಬಳಕೆಯಿಂದ. ೧ ಮಾನಕ ವ್ಯತಿಕಲನವಾಗಿರವ ವಕ್ರರೇಖೆಯ 
೬! ಅಥವಾ ಸರಾಸರಿಯಿಂದ, 1, 2 ಅಥವಾ 3 ಮಾನಕ ವೃಶಿಕಲನಗಳನ್ನು (10, 20 
ಅಥವಾ 3೦, ಚಿತ್ರ 64ರಲ್ಲಿ ಸ್ಪಷ್ಟಪಡಿಸಿರುವಂತೆ) ಆಧಾರ ರೇಖೆಯಿಂದ ಪಕ್ರರೇಖೆಗೆ 
ಲಂಬಗಳನ್ನು ರಚಿಸುವುದರಿಂದ ಪ್ರಶ್ಶೇಕಿಸಲ್ಪಡುವ ಸಾಮಾನ್ಯ ವಕ್ರರೇಖೆ ಪ್ರದೇಶದ 
ಶೇಕಡಾವಾರನ್ನು ನಿರ್ಧರಿಸಲು ಸಾಧ್ಯವಿದೆ. ಅಂತಹ ಕೋಷ್ಟಕಗಳಿಂದ ವಕಾನಕ ವ್ಯತಿ 
ಕಲನದ ಧನ ಮತ್ತು ಖಣಗಳ 1ಸಲದಷ್ಟರಲ್ಲಿ ನಿರ್ಮಿಸಿದ ಎರಡು ರೇಖೆಗಳ ನಡು 
ವಣ ಪ್ರದೇಶ, ಒಟ್ಟು ಪ್ರದೇಶದ ಶೇ, 68.27 ಭಾಗವೆಂದು ಕಾಣಬಹಂದಂ. ಆದ್ದ 


ಸಾಮಾನ್ಯವಾಗಿ ಬಳಸುವ ಕೆಲವು ಮಾದರಿ ಮತ್ತು ಪರಿವರ್ತನೀಯತೆಯ ಮಾದರಿಗಳು 667 


ರಿಂದ ಒಂದು ವೀಕ್ಷಣೆ 5. 13ದೊಳಗೆ ಇರಬಹುದಾದ ಸಂಭಾವ್ಯತೆ ೫ಎ 0. 6827 
ನಿಂದ ಸೂಚಿಸಬಹುದೆಂದು ಹೇಳಬಹುದು, ವೀಕ್ಷಣೆ 7 1 ಶಿಕ್ಕಿಂತ ಹೊರಗೆರಬಹು 

ಇದ ಸಾಧ್ಯತೆಗಳು 1,000-0 6827. 0,3173 ಆಗುತ್ತದೆ. ಇದೇ ರೀತಿಯಲ್ಲಿ, 
ಒಂದು ವೀಕ್ಷಣೆ 72ರಯೊಳಗಿರುವ ಸಾಧ್ಯತೆ 0.9545 ಮತ್ತು --38 ಒಳಗಿನದಂ 
0.9973ಕ್ಕೆ ಏರುತ್ತದೆ. ಕೋಷ್ಟಕ 65ರಲ್ಲಿ ಪರಿಶೀಲಿಸಿರುವ ಸಮಸ್ಯೆಯಲ್ಲಿ ಸರಾಸರಿ 
3.95 ಮತ್ತು ಮಾನಕಭ್ರಂಶ 0.464 ಆಗಿತ್ತು. ಆದ್ದರಿಂದ _. 28 ಅಥವಾ 
3,952 (0.464) ಗಳ ಸರಾಸರಿ ನಿರ್ಮಿಸಿದ ಮಿತಿಯೊಳಗೆ ಸೇರಬಹುದಾದ 
ಒಂದು ವೀಕ್ಷಣೆಯ ಸಂಭಾವ್ಯತೆ 4.88 ಮತ್ತು 3.952 (0.464) 23.02 
ಅಥವಾ 3.02 ಮತ್ತು 4.88 ಪೌಂಡುಗಳ ನಡುವಣ ಇಳುವರಿ, 
0.9545 ಎಂದು ಹೇಳಬಹುದಾಗಿದೆ. ಯಾದೃಚ್ಛಿಕವಾಗಿ ಚುನಾಯಿಸಿದ ಒಂದು 
ತಾಕಿನ ಇಳಂಪರಿ 4,88 ಮತ್ತು 3.02ರಿಂದ ಹೊರಬೀಳುವ. ಸಂಭವ 
0.0455 ಆಗುತ್ತದೆ. ಇನ್ನೊಂದು ವಿಧದ ವಿವರಣೆಯಲ್ಲಿ, ಈ ಎರಡು 

90 


75 














ರಾ 


[ರಿ 
50 52 





2327%*೬೩ಏ೭೧೩%೫%]-:-೩್ಧ್ಞ್ಧ್ಪರ೯೪ಇ*;೯7ನರ್ಪಾರರ್ಥಇಾ 
ಇನೆ ತ ರ್ಯ ಟ್‌ ಟ 40 20 41 ರಜ 


ಚಿತ್ರ 64. ಮಾನಕ ವ್ಯತಿಕಲನದ 1, 2, 3 ಮತ್ತು 4 ಸಲಗಳಲ್ಲಿ ಎಳೆದ ಖುಜುರೇಜಿ 
ಗಳೊಡನೆ ಪ್ರತಿತಾಕಿನ ಇಳುವರಿ ಪೌಂಡುಗಳಲ್ಲಿ. 


ಅಂತರಗಳ ನಡುವೆ ಒಂದು ವೀಕ್ಷಣೆ ಸೇರುವ ಸಂಭವ ೧0.9545 ; 0.0455, 
ಅಥವಾ ಹೆಚ್ಚು ಕಡಮೆಯಾಗಿ 22 : 1 ಎಂದು ಹೇಳಬಹುದು, ಯಾದೃಚ್ಛಿಕವಾಗಿ 
ಚುನಾಯಿಸಿರುವಲ್ಲಿ, 4.88 ಮತ್ತು 3.02ರ ಮಿತಿಗೆ ಹೊರಬೀಳುವ ಸಾಧ್ಯತೆ, 22 
ತಾಕುಗಳಿಗೆ 1ರಂತಿರುತ್ತದೆ. ಒಂದು ವೀಕ್ಷಣೆ 4.88ನ್ನು ಮೀರುವ ಸಾಧ್ಯತೆಗಳು 43 ; 1 
ಆಗಿರುತ್ತದೆ. ಸಂಭವನೀಯ ಮಿತಿಯಲ್ಲಿ ಹೇಳುವುದಾದರೆ ಅದು 0.0455,2 ಮ 
0.0275 ಅಥವಾ ಶೇ. 2 ಭಾಗಕ್ಕಿಂತ ಸ್ವಲ್ಪಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಯಾದೃಚ್ಛಿಕವಾಗಿ 


668 ಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಆಯ್ಕೆಗೊಂಡ ಒಂದ ತಾಕು ಆಕಸ್ಮಿಕವಾಗಿಯೇ 4:88 ಪೌಂಡುಗಳಿಗಿಂತ ಅಧಿಕ 
ಇಳಂಪರಿಯನ್ನು ಕೊಡಬಲ್ಲದು. 

ಒಂದು ಸರಾಸರಿಯ ಮಾನಕ ಪ್ರ್ರಂಶವನ್ನು, $/ಒ/78ನಿಂದ ವಿವರಿಸಲಾಗುತ್ತದೆ. 
ಇದರಲ್ಲಿ ಃ ಜ ಏಕ ನಿರ್ಧಾರದ ವರಾನಕ ಭ್ರಂಶ ಮತ್ತು`ೆ ಸರಾಸರಿಯನ್ನು ನಿರ್ಧರಿಸಿ 
ರುಪ ವೀಕ್ಷಣೆಗಳ ಸಂಖ್ಯೆ, ಏಕ ವೀಕ್ಷಣೆಗಳಿಗಿಂತಲೂ, ಸರಾಸರಿಗಳಲ್ಲಿ ಕಡಮೆ ವಿಭಿನ್ನತೆ 
ಗಳಿರುಪ್ಪದರಿಂದ, ಒಂದು ಐಕ ನಿರ್ಧಾರದ ಮಾನಕಭ್ರಂಶಕ್ಕಿಂತ ಸರಾಸರಿಯ ಮಾನಕ 
ಭ್ರರಶ ಕಚಮೆಯಾಗಿರಬೇಕೆಂಬುದು ಸುವ್ಯಕ್ತ. 

ಪರಿವರ್ತನೀಯತೆಯ ಗುಣಾಂಕ (೧.17) ಶೇಕಡಾವಾರಿನಲ್ಲಿ ಪರಿವರ್ತನೀಯಂತೆಯ 
ಒಂದು ಸಂಬಂಧಿತ ವಕಾಪನ.. ೮೪ (6೬ 100) 7. ಇದರಲ್ಲಿ ಮತ್ತು » 
ಕ್ರವಂವುಗಿ ಮಾದರಿಯ ಮಾನಕಭ್ರಂಶ ಮತ್ತು ಸರಾಸರಿ. ವಿಎಧ ಸರಾಸರಿಗಳುಳ್ಳ ತೆ 
ಅಥವಾ ಮಾಪನ ಏಕಾಂಶಗಳಲ್ಲಿ ಭಿನ್ನಪಾಗಿರಂದ ಸಮಷ್ಟಿಗಳ ಪರಿವರ್ತನೀಯಗಳ 
ಹೋಲಿಕೆಯಲ್ಲಿ ಅದು ಮಹತ್ವವುಳ್ಳದ್ದು, 

ಅನೇಕ ಸಂದರ್ಭಗಳಲ್ಲಿ, ಪರಿಶೀಲಕನು ಎರಡು ತಳಿಗಳ ಆಥವಾ ಸಂಸ್ಕರಣಗಳ 
ಸರಾಸರಿಗಳ ನಡುವಣ ಒಂದು ಹೋಲಿಕೆಯಲ್ಲಿ ಅಥವಾ ಮಾದರಿಯೊಡನೆ ಒಂದಂ 
ಆಯ್ಕೆಯ ಹೋಲಿಕೆಯಲ್ಲಿ ಆಸಕ್ತಿ ಹೊಂದಿರುತ್ತಾನೆ. ಈ ಹೋಲಿಕೆಗಳನ್ನು ಸಂಭವ 
ನೀಯ ಆಧಾರದಲ್ಲಿ ಜೋಡಿಸುವುದು ಅತ್ಯಾವಶ್ಯಕ. ದೋಷಗಳೊಡನೆ ವ್ಯತ್ಕಾಸಗಳನ್ನು 
ಹೋಲಿಸಿ ವೀಕ್ಷಿಸಿದಷ್ಟೇ ಅಥವಾ ಅದಕ್ಕಿಂತ ಅಧಿಕವಾದ ಒಂದು ವೈತ್ಯಾಸ ಆಕಸ್ಮಿಕವಾಗಿ 
ಮಾತ್ರ ಉಂಟಾಗಿರಬಹ:ದೆಂಬ ಸಂಭವವನ್ನು ನಿರ್ಧರಿಸುವುದು ಸಾಮಾನ್ಯ ಎಧಾನ. 

ಒಂದು ವೃತ್ಯಾಸದ ವಕಾನಕ ಭ್ರಂಶವನ್ನು ಈ ಕೆಳಗಿನ ಸೂತ್ರದ ಮೂಲಕ 
ಕೊಡಲಾಗಿದೆ. 

೨/53. 5೫0-2558 
ಇದರಲ್ಲಿ ॥ ಮತ್ತು ) ಹೋಲಿಸಲ್ಪಡುವ ಎರಡು ಸಂಸ್ಕರಣಗಳನ್ನು ಮತ್ತು ; ಪರಿ 
ಮಾಣಗಳ ಪ್ರತ್ಯೇಕ ಮಾಪನಗಳ ನಡುವಣ ಸಹಸಂಬಂಧವನ್ನು ಪ್ರತಿನಿಧಿಸುತ್ತವೆ. 
7ಮು0 ಆದಾಗ ಸೂತ್ರ ಳರ್ಚ ಈ ಆಗುತ್ತದೆ. 5 ಎ68 ವಮಂತ್ತು 7ಮಂ 
ಆದಾಗ 8 ಭಿನ್ನ 5, ಆಗುತ್ತದೆ. ಇದರಲ್ಲಿ ಮತ್ತು ಇತರ ಸದೃಶ ಸಮಸ್ಯೆಗಳಲ್ಲಿ 
ಒಂದು ವ್ಯತ್ಯಾಸದ ಪ್ರಾಮುಖ್ಯತೆಯನ್ನು. ವ್ಯತ್ಯಾಸಗಳ ವಕಾನಕಭ್ರಂಶದೊಡನೆ 
ಹೋಲಿಸಿ ನಿರ್ಧರಿಸಲಾಗುತ್ತದೆ. ಈ ಸಮಸ್ಕೆಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ 
ಹೆಚ್ಚು ವಿಸ್ತಾರವಾಗಿ ವಿವರಿಸಲಾಗುತ್ತವೆ, 
ಸಹಸಂಬಂಧ ಗಂಣಾಂಕ 

ವಕಸಲದಲ್ಲಿ ಕಾರ್ಯವೆಸಗುವಾಗ ಎರಡು ಲಕ್ಷಣಗಳ ನಡುವಣ ಸಂಯೋಜ 

ನೆರ ಅಂತಕದ ಮೌಷಸವಾಗಿ ಸಹಸಯಿಂಧ ಗುಹಸಂಕ ಸ್ನ ಬಳಸಲಾಗುತ್ತದೆ. 


ಸಾಮಾನ್ಯವಾಗಿ ಬಳಸುವ ಕೆಲವು ಮಾದರಿ ಮತ್ತು ಪರಿವರ್ತನೀಯತೆಯ ಮಾದರಿಗಳು 569 


ಪರಿಪೂರ್ಣ ಧನ ಸಹಸಂಬಂಧ 3. 1, ಮತ್ತು ಪರಿಪೂರ್ಣ ಬುಣಸಂಬಂಧ, ೨.1; 
ಜ೦ ಯಾವ ಸಹಸಂಬಂಧವನ್ನೂ ಕೊಡುವುದಿಲ್ಲ; ಮಧ್ಯಮ ಮೌಲ್ಯ ಗಳು ಮಧ್ಯಮಾ 
ದರ್ಜೆಯ ಒಂದು ಸಂಯೋಜನೆಯನ್ನು ಸೂಚಿಸುತ್ತವೆ. ಒಂದು ಅನುಕೂಲ ಕ್ರಿಯಾ 

ಶೀಲ ಸೂತ್ರ 
5 (0) -5 (ಸ) 50)/ಜ ಲ 


ಇ/5 (1) - [5(%) 1/20 ೨/5 (1'- 50)]431/ 
ಇದರಲ್ಲಿ » ಒಂದು ಪರಿವರ್ತಕ ಅಥವಾ ಒಂದು ಲಕ್ಷಣದ ಮಾಪ ನಗಳನ್ನು ಮತ್ತು » 
ಮತ್ತೊಂದನ್ನು ಪ್ರತಿನಿಧಿಸುತ್ತದೆ. ಇತರ ಎಲ್ಲ ಅಕ್ಷರಗಳೂ ಹಿಂದಿನಂತಹ ಅರ್ಥವನ್ನೇ 
ಪಡೆದಿವೆ. ಸರಳ, ಸಂಕೀರ್ಣ ಮತ್ತು ಬಹ ಹ್ವಂಶ ಸಹಸಂಬಂಧ ಗುಣಾಂಕಗಳ ಗುಣಿತ 
ವನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ಕೊಡಲಾಗುತ್ತದೆ. 


70 ದಾ 


ಪರೀಕ್ಷೆಯಿಂದ ಭಿನ್ನತೆಗಳ ಹೋಲಿಕೆ 

ಎರಡು ಸರಾಸರಿಗಳ ನಡುವಣ ವ್ಯತ್ಯಾಸಗಳ ಪ್ರಾಮುಖ್ಯತೆಯನ್ನು ಪರೀಕ್ಷಿಸುವ 
ಸಾಮಾನ್ಯ ವಿಧಾನವನ್ನು । ಪರೀಕ್ಷೆ ಒದಗಿಸುತ್ತದೆ. ಅಂತಹ ಸಮಸ್ಯೆಗಳು ಸಸ್ಯತಳಿ 
ಅಭಿವೃದ್ಧಿಯಲ್ಲಿ ಸಾಮಾನ್ಯ. ಸಾಂಖ್ಯಿಕ (ಯನ್ನು ಭಿನ್ನತೆಯ ಮಾನಕ ಭ್ರ ಂಶವನ್ನು 
ಪರಿಭಾಷೆಯಲ್ಲಿ ನಿರೂಪಿಸಿದ ಒಂದು ವ್ಯತ್ಯಾಸವೆಂದು ಸ್ಪಷ್ಟಪಡಿಸಶಾಗಿದೆ. ಅವುಗಳಿಂದ 
ಪಡೆದ ಸರಾಸರಿಗಳಲ್ಲಿ ವ್ಯ ತ್ಯಾ ಸವಾಗಿರುವ ಎರಡು ತಳಿಗಳು ಅಥವಾ ಸಂಸ್ಕರಣಗಳು 
ನಮಗೆ ದೊರೆತಿರುವಲ್ಲಿ ಯಾದೃಚ್ಛಿ ಕ ನಮೂನೆಯಿಂದಂದ ವ್ಯತಿಕಲನದ ಫಲಿತಾಂಶವಾಗಿ 
ನೀಕ್ಷಿಸಿದಷ್ಟೇ ಅಧಿಕವಾದ ಅಥವಾ ಅದಕ್ಕಿಂತಲೂ ಹೆಚ್ಚಾದ ವ್ಯತ್ಮಾಸಗಳು ಈ 
ಓದರ್ಭಗಳಲ್ಲಿ ಯಾವ ಪ್ರಮಾಣದಲ್ಲಿ ಆಗುತ್ತದೆಂದು ನಿರೀಕ್ಷಿಸಬಹುದೆಂದು ನಾವು 
ಸ೪ಿಯಲಿಚ್ಛಿಸುತ್ತೇವೆ. 

ಈ ವಿಧದ ಪರೀಕ್ಷೆಗಳು ಎರಡು ವರ್ಗಗಳಿಗೆ ಸೇರುತ್ತವೆ : (1) ನಮೂನೆಗಳನ್ನು 
ತೊತೆಗೂಡಿಸಿರುವುದು, ಮುತು, (2) ಎರಡು ತಳಿಗಳಲ್ಲಿ ಅಥವಾ ಸಂಸ್ಕರಣಗಳಲ್ಲಿ 
೦ದರ ಮಾದರಿ, ಇನೆೊೊಂದರೊಡನೆ ಜೊತೆಗೂಡಿಸದಿರುವುದು. ಗೋಧಿಯಂ ಎರಡು 
ಕಳಿಗಳನ್ನು ಪಟ್ಟಿ ನೆಡುವಿಕೆಯಿಂದ ಮಿನ್ನಿಸೋಟಾದಲ್ಲಿ ಪಡೆದ ದತ್ತಾಂಶಗಳಿಂದ ಈ 
ಎರಡು ಪರೀಕ್ಷೆಗಳನ್ನೂ ವಿಶದಪಡಿಸಲಾಗುತ್ತದೆ. ಥಾಚರ್‌ ಮತ್ತು ಮಾರ್ಕಿ ಆಲ್ಲ್ಲೀ 
೫ಳಿಗಳ ಬೀಜವನ್ನು ರಾಜ್ಯದಲ್ಲಿನ ಅನೇಕ ಹೊಲಗಳ ಪ್ರತಿಯೊಂದರಲ್ಲೂ ಒಂದರ 
ನೇಗಿಲ ಅಗಲದ ಅಕ್ಕಪಕ್ಕ ಬಿಡಿಪಟ್ಟೆಯಲ್ಲಿ ಬಿತ್ತಲಾಯ್ತು. ಈ ಪರೀಕ್ಷೆಯ ಗುರಿ 
ಆಿಕವಾಗಿ ಪ ತ್ಯಕ್ಷತೆಯ್‌ ತೋರ್ಶೆ ಮತ್ತು ಆಂಶಿಕವಾಗಿ ಆನೇಕ ವಿವಿಧ ಕ್ಷೆ ಕ್ಷೇತ್ರಗಳಿಂದ 
ತುಲನಾತ್ಮಕ ಇಳುವರಿಗಳನ್ನು ಪಡೆಯಬುವುದಾಗಿತ್ತು. ಪ್ರತಿ ಪಟ್ಟಿಯಲ್ಲಿಯೂ, ಪ್ರತಿ 
ಸೊಂದು ತಳಿಯಿಂದಲೂ ಪಡೆದ ತುಲನಾತ್ಮಕ ಮಾದರಿಗಳಿಂದ ಇಳುವರಿಯನ್ನು 


670 ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


ನಿರ್ಧರಿಸಲಾಯ್ತು. ಪರೀಕ್ಷೆ ನಡೆಸಿದ ಅನೇಕ ಕ್ಷೇತ್ರಗಳ ಪೈಕಿ 12ರಲ್ಲಿನ ಈ ಎರಡು 
ತಳಿಗಳ ಇಳುವರಿಗಳನ್ನು ಮತ್ತು ಈ ಎರಡು ತಳಿಗಳ ಮೊತ್ತಗಳು ಮತ್ತು ವ್ಯತ್ಕಾಸ 
ಗಳನ್ನು ಕೋಷ್ಟಕ 66ರಲ್ಲಿ ಕೊಡಲಾಗಿದೆ. 

ಈ ಎರಡು ತಳಿಗಳನ್ನೂ ಜೊತೆಗೂಡಿಸಿದ ತಾಕುಗಳಲ್ಲಿ ಬೆಳೆಸಿದ್ದರಿಂದ, ವ್ಯತ್ಯಾಸ 
ಗಳ ಸಾಂಖ್ಯಿಕ ಸಂಶ್ಲೇಷಣೆಯಲ್ಲಿ ಈ ಅಂಶವನ್ನು ಬಳಸಿಕೊಳ್ಳಲಾಗುತ್ತದೆ. 

ಈ ಸಮಸ್ಯೆಯಲ್ಲಿ ಥಾಚರ್‌ ಮತ್ತು ಮಾರ್ವಿ ಲ್ಲೋಗಳ ನಡುವಣ ಇಳುವರಿ 
ವ್ಯತ್ಕಾಸಗಳನ್ನು 12 ಹೋಲಿಕೆಗಳಲ್ಲಿ ಪ್ರತಿಯೊಂದಕ್ಕೂ ನಿರ್ಧರಿಸಲಾಯ್ತು. _- 
ಎಂದು ಕರೆಯಲ್ಪಟ್ಟ ಸರಾಸರಿ ವ್ಯತ್ಯಾಸವನ್ನು, ಆ ವ್ಯತ್ಯಾಸದ ಮಾನಕಭ್ರಂಶದಿಂದ 
ಭಾಗಿಸಿ (ಯ ಮೌಲ್ಯವನ್ನು ಪಡೆಯಲಾಯ್ತು. 

ಕೋಷ್ಟಕ 66. 1935ರಲ್ಲಿ ಮಿನ್ನಿಸೋಟಾದಲ್ಲಿ ಕೌಂಟ ಪ್ರತ್ಯಕ್ಷತಾ 


ಪ್ರಯೋಗಗಳಲ್ಲಿ ಪರೀಕ್ಷಿಸಿದ ಥಾಚರ್‌ ಮತ್ತು ಮಾರ್ವಿ ,ಲ್ಲೋ ಗೋಧಿ ಇಳುವರಿ 
ಗಳು 





ಎಕರೆ ಇಳುವರಿ ಬುಷಲ್‌ಗಳಲ್ಲಿ 
ಥಾಚರ್‌ | ಮಾರ್ಕಿಲ್ಲೋ 














ನ7ಸಾರ್ಸರ್ಸಾರ್ಸಾತಲ್ಪ್ಚ್ಪ್ಪಾಾರ್ವಾರಾರ್ಸಾೂಾ 
2. ಮಹ್‌ನೋಮನ್‌ 27.9 15. | 43.0 ; 1೩8 

3. ಟ್ರಾವರ್ಸ್‌ 28.2 21.6 |, 49.8 ; 6.6 

4, ಬಿಗ್‌ಸ್ಟೋನ್‌ 19.8 18.2 . 38.0, 1.6 

5. ಸ್ಟೀವನ್ಸ್‌ 23.1 21.6 | 44.7. 1.5 

6. ಸ್ಟೀವನ್ಸ್‌ : 22.9 13.7 | 36.6, 9.2 

7. ಪೋಪ್‌ 25.6 24.8 | 50.4 | 0.8 

8. ಕಂಡಿಯೋಹಿ 28.7 27.8 | 56.5 | 09 

9. ಕಂಡಿಯೋಹಿ 26.2 25.2 51.4 | 10 

10. ಕಂಡಿಯೋಹಿ 25.7 19.2 ೩44.9 | 6.5 
11. ರೆನ್‌ಎಲ್‌ 37.0 340 | 71.0 | 3.0 
12. ಎಲ್ಲೋ ಮೆಡಿಸನ್‌ [- ತೆ1.5 25.2 56.7 | 63 
ಮೊತ್ತ... | 3210 | 263.9 | 5849 | 57. 





ಕಂಡುಹಿಡಿದ ಸರಾಸರಿ ವ್ಯತ್ಯಾಸವನ್ನು, 5 (2) ನ್ನು 7ಓಿಂದ ಅಥವಾ 57.1 
ನ್ಡು 12 ರಿಂದ ಭಾಗಿಸುವುದಂಿಂದ ಪಡೆಯಲಾಯ್ತು. ಇದು 4.76 ಬುಸಲ್‌ಗಳ 
ಸರಾಸರಿ ಇಳುವರಿಯನ್ನು ಕೊಡುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ 
12 ಪ್ರಯೋಗಗಳ ಸರಾಸರಿಯಾಗಿ, ಥಾಚರ್‌ ಏಕರೆಗೆ ಮಾರ್ಕ್ವಿಲ್ಲೋಗಿಂತಲೂ 4.76 
ಬುಪೆಲ್‌ ಅಧಿಕ ಇಳುವರಿ ಕೊಟ್ಟಿ ತು. 


ಸಾಮಾನ್ಯವಾಗಿ ಬಳಸುವ. ಕೆಲವು ಮಾದರಿ ಮತ್ತು ಪರಿವರ್ತನೀಯತೆಯ ಮಾಪನಗಳು 671 


ಒಂದು ವ್ಯತ್ಯಾಸದ ಮಾನಕ ಭ್ರಂಶವನ್ನು ಹಿಂದೆಯೇ ಸೂಚಿಸಿದಂತಹ ಸೂತ್ರ 
ದಿಂದಲೇ ಪಡೆಯಲಾಂಯ್ತು ; ಆದರೆ, 
5ಎ. ಇಾ/ 5717ರ ಇದರಲ್ಲಿ ಒಟ ಆಗಿರುತ್ತದೆ." 


'ಜ್‌3 

ಕೋಷ್ಟಕ 66 ರಿಂದ, ೪ (8) ವನ್ನು 12 ವ್ಯತಾ ತ್ಯಾಸ ಸಗಳಲ್ಲಿ ಪ್ರತಿಯೊಂದನ್ನೂ 
ವರ್ಗುಪಣೆ ಮಾಡುವುದರ ಮೂಲಕ 437. 85ನ್ನು ಕೂಡುವಂತೆ ಗಣನೆ ಮಾಡ 
ಲಾಯಬ್ತ ಮತ್ತು ಆಗ ;ನ ಮ 





11 

ಸರಾಸರಿ ವ್ಯತ್ಯಾಸದ ಮಾನಕ ಭ್ರಂಶ 3.89 /ಸ/73 ಅಥವಾ 1.12, 

ಸಾಂಖ್ಯಕ ( (ಸರಾಸರಿ ವೃತ್ಯಾಸವನ್ನು ಅದರ ಮಾನಕ ಭ್ರಂಶದಿಂದ ಭಾಗಿಸು 
ವುದ) ಯನ್ನು (ಎ 4.76/1.17 ಎ. 4.25 ಎಂದು ಪಡೆಯಲಾಗುತ್ತ 

ಈ ವ್ಯತ್ಕಾಸಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವಲ್ಲಿ ಸ್ವಾತಂತ್ರ್ಯತಾ ಅಂಕಗಳ 
ಭಾವವನ್ನು ಪರಿಚಯಗೊಳಿಸುವುದು ಅವಶ್ಯಕ, ಈ ಪದವನ್ನು ಸ್ವತಂತ್ರ ಹೊ ೋೀಲಿಕೆಗಳ 
ಅರ್ಥದ ಎಳಸಲಾಗಿದೆ. ಆ 12 ಹೋಲಿಕೆಗಳಲ್ಲಿನ ಒಂದು ವ್ಯತ್ಯಾಸದ ಮಾನಕ 
ಭ್ರಂ ವನ್ನು ಗುಣಿಸುವಲ್ಲಿ ಅಥವಾ ಥಾಚರ್‌ ಮತ್ತು ಮಾರ್ಕಿಲ್ಲೋ ನಡುವಣ 
ಇಳುವರಿ ವ್ಯತ್ಕಾಸಗಳಲ್ಲಿ, ಒಂದು ಮಾದರಿಯ ಸರಾಸರಿಯಿಂದ ಸ್ಥಿರಗೊಂಡಿರುವುದ 
ರಿಂದ, ಜವ ಒತಿಕಲನಗಳು ಮಾತ್ರ ವೃತ್ಯಾಸಗೊಳ್ಳಬಹುದು. ಈ ಸಂದರ್ಭದಲ್ಲಿ 
ಸ್ವಾತಂತ್ರ್ಯತಾ ಅಂಕಗಳು, ಹೋಲಿಕೆಗಳ ಸಂಖ್ಯೆ ಗೆ ಓಂದು ಕಡಮೆ ಅಥವಾ 182 


ರ ಹಾ ಹ 1777173೫' . 3.89 ಆಗುತ್ತದೆ. 


ಅನುಬಂಧದಲ್ಲಿರುವ ಕೋಷ್ಟಕ 1ರಲ್ಲಿನ 11 ಸ್ವಾತಂತ್ರ್ಯತಾ ಅಂಕಗಳಿಗೆ, 5 
1 ಪ್ರತಿಶತ ಬಿಂದುಗಳ ಮೌಲ್ಯ ಅನುಕ ಕ್ರಮವಾಗಿ 2.20 ಮತ್ತು 3.11 
ಪು ತಿಳಿಯುತ್ತೇವೆ. ಇಷ್ಟು ಅಧಿಕವಾದ । ಮೌಲ್ಯ ಗಳು, ಆಕಸ್ಮಿಕವಾಗಿ 
೦ಭವಿಸಬಹುದಾದ ಇಷ್ಟೇ ಅಧಿಕ ವ್ಯತ್ಯಾಸಕ್ಕೆ ಅನುಕ್ರಮವಾಗಿ 19: 1 


ತ 


ತ 
ಕ್ಯ 
ಟೆ 


₹] ಕು 
ಆ 8 
ಜಟೆ 


ಓ್ರ 


99; 1 ಸಂಭವ ನಿಷ್ಟತ್ತಿಯನ್ನು ಒದಗಿಸುತ್ತದೆ. (ಇ4,25 ಮೌಲ್ಯ 
ಡೆದಿರುವ, ಈ ಸಮಸ್ಯೆ ಯಲ್ಲಿ. ಈ ವ್ಯತ್ಕಾಸ ಆಕಸ್ಮಿ ಕದಿಂದಾಗಿಬವೆಂಬುದಕ್ಕೆ ಸಂಭವ 
ನಿಷ್ಪತ್ತಿ 99; ! ಕ್ಕಿಂತಲೂ ಅಧಿಕವಾಗಿದೆ. 


ಇಡ ॥ ೧ 
ಕ್ಕ 
ಕ್ಲ 


ನ 


ಸಂಗತ ಹೋಲಬಿಕೆಗಳಲ್ಲಿ ಬೆಳೆಸದಿರುವಾಗ, ಕಲ್ಪ ಸಂದರ್ಭಗಳಲ್ಲಿ, ಎರಡಂ 
ತಳಿಗಳ ಇಳುವರಿಗಳನ್ನು ಹೋಲಿಸುವುದು ಅಪ ವಾಗದಹುದು. . ಆ ಎರಡು 
ತಳಿಗಳ ಇಳುವರಿಯಲ್ಲಿನ ಸರಾಸರಿ ವಪೃತ್ತಾ 

ಹೋಲಿಸುವುದರಿಂದ ಯ ಪಸೌಲ್ಮವನ್ನು ಎಣಕೆ ಮಾಡಬಹುದಾದ ಒಂದು ವಿಧಾನ 


672 ಸಸ್ಯ ತಳಿಜಭಿವೃದ್ಧಿ ವಿಧಾನಗಳು 


ವನ್ನು ಫಿಷರ್‌ (1938) ಕೊಟ್ಟಿದ್ದಾನೆ. ಅದರಲ್ಲಿ ಮತ್ತು ಧ್ಹಸರಾಸರಿ ಇಳುವರಿ 
ಗಳು, 5ಎ. ಮಾನಕಭ್ರಂಶ ಮತ್ತು ೫ ಹಾಗೂ ಸ್ಮ ಪ್ರಶಿ ತಳಿಯಲ್ಲಿನ ತಾಕುಗಳ 


ಸಂಖ್ಯೆ, ಆಗ, 
ಗ್‌ ಇ [!,[| 
6 ಗ ನ್ಗ 


1 
ತಾಗಾಾೂ ಸ್ವಾಗರ್ನಾರ್ಟ ([5(:8)-5(ಸ,) ನ]]-- 
[5(೬|)-50() ನ] 
ಸರಾಸರಿಯ ಅಂತಹ ಹೋಲಿಕೆಗಳಿಗೆ, ಪ್ರತಿತಳಿಯ ತಾಕುಗಳ ಸಂಖ್ಯೆ ಸಮಾನ 
ವಾಗಿರಬೇಕಾಗಿಲ್ಲ. ಥಾಚರ್‌ ಮತ್ತು ಮಾರ್ಮಿ ಪರ್ಟೀಗಳ 12 ಇಳುವರಿಗಳ ವರ್ಗಗಳ 


ಮೊತ್ತಗಳನ್ನು ಗುಣಿಸಿದಲ್ಲಿ ಅನುಕ್ರಮವಾಗಿ 219.55 ಮತ್ತು 365,31ನ್ನು ನಾವು 
ಪಡೆಯುತ್ತೇವೆ. ಆಗ ಮ 


( 


5 ತಗ ಗಟ] 
ರರ್ಣರರ್ಗ್ಯಾರ್ಣ ಎ5.6 
1ಹಾ೧ 4.76 ಗಾ 476 _ 226 


515 ಜರ್ಟಾಗ[೯`' 

ಸಂಗತವಿಲ್ಬವಿರುವೆಡೆಯ ಹೋಲಿಕೆಯಲ್ಲಿ ಈ ಎರಡು ತಳಿಗಳ ಹೋಲಿಕೆಯ 
ಸ್ವಾತಂತ್ರ್ಯತಾ ಅಂಕಗಳು, ಈ ಎರಡು ತಳಿಗಳ ಪ್ರಯೋಗ ಸಂಖ್ಯೆಯ ಮೊತ್ತಕ್ಕೆ 
2 ಕಡಮೆ ಅಥವಾ ಈ ಸಂದರ್ಭದಲ್ಲಿ 22 ಯು 2.26 ಮತ್ತು 22 ಸ್ವಾತಂತ್ರ್ಯತಾ 
ಅಂಕಗಳಿಗೆ ( ಕೋಷ್ಟಕವನ್ನು ನೋಡಿದಲ್ಲಿ, । ಯ ವೀಕ್ಷಕ ಮೌಲ್ಯ ೫ ಎ0.05 
ಮತ್ತು 7.ಎ-0.01ಗಳ ಮಧ್ಯೆ ಇದೆಯೆಂದು ಕಂಡು ಬರುತ್ತದೆ. ವೀಕ್ಷಿತದಷ್ಟೇ 
ವ್ಯಾಪ್ತಿಯ ಒಂದು ವ್ಯತ್ಯಾಸ ಯಾದೃಚ್ಛಿಕ ನಿದರ್ಶನದಿಂದಾಗುವ ಸಾಧ್ಯತೆಗಳ 100 
ರಲ್ಲಿ 5ಕ್ಕಿಂತಲೂ ಕಡಮೆ ವಂತ್ರ್ವು 100ರಲ್ಲಿ 1ಕ್ಕಿಂತಲೂ ಅಧಿಕವಾಗಿರುತ್ತದೆ. 

ವೀಕ್ಷಣೆಯ ಒಂದೇ ರೀತಿಯ ಸಂಖ್ಯೆಯ ಆಧಾರ ಪಡೆದ ಎರಡು ಸರಾಸರಿ 
ಗಳನ್ನು ಹೋಲಿಸುವಲ್ಲಿ, ದತ್ತಾಂಶವನ್ನು ಮೇಲೆ ಸ್ಪಷ್ಟಪಡಿಸಿರುವ ಯಾವುದಾದ 
ರೊಂದು ವಿಧದಲ್ಲಿ ವಿಶ್ಲೇಷಣೆ ಮಾಡಲು ಕೆಲವು ಸಮಯ ಸಾಧ್ಯವಾಗುತ್ತದೆ. ಯಾವು 
ದಾದರೊಂದು ವಿಧಾನ (ಯ ಗವಂನಾರ್ಹ ಮೌಲ್ಯಕೊಟ್ಟಲ್ಲಿ ಅದರ ಸ್ಪಾಕ್ಟ ತ ಎನ್ನ 
ಕಡೆಗಣಿಸಬಾರದು. ಸಂಗತ'ಸಂಬಂಧದೊಡನೆ, ಸ್ವಾತಂತ್ರ್ಯತಾ ಅಂಕಗಳು ದತ್ತಾಂಶ 
ಗಳನ್ನು ಸಂಗತ ಮಾಡದಿರುವಾಗ ಇರುವುದಕ್ಕಿಂತಲೂ 1 |ಯಷ್ಟು ಹೆಚ್ಚಾಗಿರುತ್ತದೆ. 
ಕಡಮೆ ಸ್ವಾತಂತ್ರ್ಯತಾ ಅಂಕಗಳ ಸಂಖ್ಯೆಯಿಂದಾಗ್ಕಿ ಪ್ರಾಮುಖ್ಯತೆಯ್ದ ಭುಷ್ಮ ಮಟ್ಟ 


ಸಾಮಾನ್ಯವಾಗಿ ಬಳಸುವ ಕೆಲವು ಮಾದರಿ ಮತ್ತು ಪರಿವರ್ತನೀಯತೆಯ ಮಾಪನಗಳು 673 


ವನ್ನು ಮುಟ್ಟಲು ಅಧಿಕ ವ್ಯತ್ಯಾಸಗಳು ಅಗತ್ಯವಾಗುವ ಫಲಿಶಾಂಶ ಇದರಿಂದಂಂಟಾಗಂ 
ತ್ತದೆ, ಸಂಗತ ತಾಕುಗಳ ನಡುವಣ ಸಹಸಂಬಂಧ ಸಾಕಷ್ಟು ಅಧಿಕವಾಗಿದ್ದಲ್ಲಿ ಕಡಮೆ 
ಯಾದ ಸ್ವಾತಂತ್ರ್ಯತಾ ಆಂಕಗಳು ಇದ್ದರೂ ಕೂಡ, ಪ್ರಾಮುಖ್ಯತೆಯ 


ಕಡಮೆಯಾಗಿಬುವಂತೆ, ವೃತ್ಯಾಸದ ಮಾನಕಛ್ರಂಶ ಸಾಕಷ 


ದಶ್ತಾಂಶ ವಿಶ್ಲೇಷಣೆಗಳನ್ನು ಪ್ರತಿಶತಗಳಲ್ಲಿ ನಿರೊಪಸಿಸುವುದು 
ಪ ಛ 


ಎ | ಹ ಫ್ರಾ ಹಾ 
ರೋಗಪೀಡಿತ ಸಸ್ನಗಳ ಪ್ರಮಾಣ ಆಥವಾ ಪ್ರಶಿಶತಗ ಲ್ಲಿ 
1 
ಹಾ ಹ ತ್ಯ ಹ್ಮ ಕಾ ಜ್‌ ದ್‌್‌ 6 ರ್ಸ್‌್‌್ಪ 
ಆಗಿಂದಾಗ್ಗೆ ಸಂಧಿಸುವಂತಹ, ಓಂದು ದ್ವಿಪದೀಯ ರೂಪದಕ್ಷೆ ವೃಕ್ತಪಡಿಸಿದ ದತ್ತಾಂಶ 
( 
ವ್‌ ಇ ಎಂ ಇತ ಜೇ ಇಇಗಾ್‌ ಗಗ ದ್‌ ಕರ - ೫0ಸಿ 
ಏಶ್ಲೀಷಣೆಯ್ಯ, ಷಪೃಜಷಾಣದ ವತಾನಕಭ್ರಂಶವನ್ನು ಇ ೦/0 ಕ” 


! 


ತ್ತದೆ, ಆದರಲ್ಲಿ ಐಯು ರೋಗಪೀಡಿಐದವುಗಳ ಪ್ರಮಾಣ, 0.1) ರೊಗರಓತ 
ಪ 


ಹರಣೆಗಾಗಿ, ಒಂದು ವತಾದರಿಯ 100 ಸಸ್ಮಗಳಲ್ಲಿ ಕಾಲುಭಾಗ ರೊಗ ವೀಡಿತ 
ವಾಗಿದ್ದರೆ, [ಇಾ0.25ನ.. ಮಾನಕಬ್ರಂಶ,. ಸ (10.25) (0751100 ಷಾ 
ಇ 0001875 ಇ ಓ.ಟಿಕೆತಿ ಅಗುತ್ತದೆ 
ಮಾನಕ ಶ 4,3 ಪ್ರಶಿಶತವಾಗುತ್ತದೆ. 

ಒಂದು ಪ್ರಮಾಣ ಅಥವಾ ಪ್ರಶಿಶತದ ಮಾನಕ ಭ೧ಶ 3 ಹಾಗೂ 1 ಗಳ 
ಮೌಲ್ಯವನ್ನು ಸ್ಪಷ್ಟವಾಗಿ ಆಧರಿಸುತ್ತದೆ. ಇದು ೧.50 ಆಗಿರುವಾಗ ಅತ್ಮುನ್ನತ 
ವಾಗಿದ್ದು, ೧ ೧ಬ ೦ ಆಥವಾ 1.00 ಆದಾಗ ಶೂನ್ಯಕ್ಕೆ ಇಳಿಂರಬತ್ತವೆ. ಒಂದು 


ವಿಭಿನ್ನತೆಯ ವಿಶ್ಲೇಷಣೆಯಿಂದಾದ ಒಂದು ಸಾಮಾನ್ಯ ಭ್ರಂಶದ ಬಳಕೆಯ ಮೂಲ 


ತತಾ ವಾದರೆ ಷು ರಾಣ ಇ ಟಾ 


ಹ ಕ್ಸ ವಾಡಿಕೆ ಪ್ರತಿಶಶವಂಯ ನಿರೂಪಿಸಿದರೈೆ 


ಅಸ್ಲಿ ಚ್ಟ ಜಾ ಗ ಗ೯ಡ ಇ 4 
ಕಲ್ಪನೆ, ಪ್ರತ್ನೇಕ ಸಂಸ್ಕರಣಗಳ ಭ್ರಂಶಗಳು ಸರಾಸರಿಯಿಂದ ಸ್ವತಂತ್ರ ವಾಗಿರಬೇಕೆಂಯ 


ಸಾಗುತ ವರ್ಸ ತ್ಪಾಸ ರ್ರ್‌ ಸ ಟ್‌ ಪಯಯೃಭಬಭಬ ಸಿ ಸಷ ಸ್‌ಾ ಾತ್ಮ್ಮ್ವ ಜಾ ಜರ 8 ಎ, 


ತಿದ್ದುಪಡಿ : ಪುಟ ಸಾಲು ತಪ್ಪು ಸರಿ 
673 9 ೩/80/9 ಇ 4/೫1 
೪73 00 ಲಮ) ಆ 5(1-೧) 


ಕೆಳಗಿನ ದಿನ 


682 22 
684 31 


683 28 600) --್ಪದ” 5(ಸ)) 
ಸೇ ಎರ ತ ಇ೨/577. 2. 


43 


0009 |__ ೪೪ |_ (0 1_ (9010991 96€1 69681 90/1 16೯1 9061 ಓಟ. 3 


ಸ್ಮ ತಳಿಲಭಿವೃದ್ಧಿ 





[ 
£1( ಇಸ ಗಾಗ ಹಾಗ್‌ ಅತ ಇತ್ತಾ ಗ್ರಾಗ್‌ ಅಷ್ಟ 9 ” € | 96 | 26 
10791 1 ! 1 | 98 | 68 
6೯| € | € | £ [ 
92೯| 9 | ( | 2 
6691 ೫ | ೫ | 08 | 26 
111 1 (1. 0 
1೪ ೫? | ೫ | ೯ ೪ 
೧061 £ | ೫ | €$ ೪1 
1066| 1 | 9 | 06 | ೫6 
೯1! | 2೭ | 6 | 16 | 26 


96 | 


೭6 
೭6 
₹೭ 
ಸ 
ಸ 
ಲ 
೭ 


೧೧೯ 


08 
₹6 
82 
1 
೨ 
೫! 
8 
28 


68 


08 
68 
೧17 
0! 
೪೦ 
೫1 
18 
೮8 
61 
18 


18 
೪! 
€$9 
1/. 
1 
೨6 
19 
೫6 
88 
16 


906 | 


66 
98 
96 
8 
€8 
96 
06 
26 
€6 
€6 





(8 | 


18 
೪! 
6 
೪8 
16 
86 
*॥ 
16 
೯6 
೨( 


ಸ ಡಿ0ಟಂ೫22 0) ಣಂ ಈ ದಿ೮೮ ಇಂದು ಆದಿಂ ಬಂ ಬಂದ 


ಛೆ 








“೫೪ ೧20% 
(9 81೮ 


675 


ಸಾಮಾನ್ಯವಾಗಿ ಬಳಸುವ ಕೆಲ್ಸ) ಮಾದರಿ ಮತ್ತು ಪರಿವರ್ತನೀಯತೆಯ ಮಾಪನಗಳು 
































೫ ೧) ಸ್‌ ೩೧ ಗ೧-ವದಿ 


ಕಂಬ ಯ 
ದಗ ಡಂ 


!'1901| 61101, 1121 | 61107 | 917107 | ("196 | 2'1€£ | 9'((€ | 8966 | 2'0£/( |8'10( 
೫8686 | ₹೫11 6211 1'(( 9"£( ೧"£ಗ ೫'€9 1:€9 ) ೭19 1'(( |. 6189 
₹19೭೪ | (ಓ'6 ಕ್ತಿ ₹9 9'0( ೧9'6( ₹97 2೭'(9 . 0109 0199 | 009 
1(€£ | 6211 6211| 0'01 ಗ 6 087 0'2£ ₹66 1`₹1 €'8( | $'6( 
₹806೯ | ₹೪1 £'€1 1! €'1] [0 ಕ್ರಿ €'1! 8196 | *3"(5 0129 | (69 
611£0 | €'11| €'1|, 1೫'€9 | 9£( ಕ್ರಿ 2೫1 [8 | 37'(6 69 |, 8'9( 
€' 610೯ | 15 1`5 ಕ 00 ೪1 0೭೭ ೧11; |. 8181 615 618 
9'೭2೭£₹ | €'11: €'11 . 001 £'1| 1`॥ ೪'೪([ 29 | *1'16 911/1 | 1399 
916/೫ | 0'101/ €'11|, 621 022 689 0119 (೪9 , 9'0([ ೨೪ ( | 9'₹( 
0'೬(8 ಕ ₹1೫1! 9110 ( ! 89( ₹೪1 001 0109 . ಓ'69 (1೫( | 1'(/( 
೪೪86 | 8 (1 | ಹ 9"£( $71090 ೧'0( ೯ ತ್‌ €2( 1"(( 1.09 
| 1! [ 1 |! 1. | 0 4 ಐ 1 

ಣಿ | ೫೮೪೧೦ ಕ್‌ | ೨೪ ವೆ | 821 ಐಡಿ 





-2ಂಗೂಬ ೫೫೯7 ೧/9 872ರ ಐಣಜ ೧೫೦೫೮೧ 6/29 ಐಂಲಣಬಿಲ ಬಂ ಲಂ 6 ಬಡ 


ಎ ಛೆ 9 8ಗೊಲ 


೮76 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಇಂತಹ ರೂಪಾಂತರಣಗಳ ಬಳಕೆಯನ್ನು ಸಾಲ್ಮನ್‌ (1938)ನ ಪ್ರಕಟಣೆ. 
ಯೊಂದರಿಂದ ತೆಗೆದ ದತ್ತಾಂಶಗಳಿಂದ ಸ್ಹವ್ಟಿ ಪಡಿಸಲಾಗುತ್ತದೆ. ಕ್ಲಾರ್ಕ್‌ ಮತ್ತು 

ಲಿಯೋನಾರ್ಡ್‌ (1939) ಈ ದತ್ತಾಂಶಗಳ ಪೂರ್ಣ ವಿಶ್ಲೇಷಣೆಯೊಂದನ್ನು ಕೊಟ್ಟಿ 

ದ್ದಾರೆ. ರೋಗಕಾರಕ 10 ವಿವಿಧ ಶೇಖರಣೆಗಳಿಂದ ಸೋಂಕು. ಸೇರಿಸಿದ 5 

ಗೋಧಿ ತಳಿಗಳ ಪ್ರತಿಯೊಂದರ ಮೇಲಿನ ಬಂಟ್‌ರೋಗದ ಪ್ರತಿಶತವನ್ನು ಕೋಷ್ಟಕ 

67ರಲ್ಲಿ ಕೊಡಲಾಗಿದೆ. ಎರಡು ಪ್ರಶೀಕರಣಗಳನ್ನು ಬಳಸಲಾಯ್ತು,. ಪ್ರತಿಶತಗಳು, 

ಪ್ರತಿತಾಕಿಗೆ 200 ರಿಂದ 400 ತೆನೆಗಳ ಎಣಿಕೆಗಳ ಆಧಾರ ಪೆಡೆದಿತ್ತು. 

ಈ ದತ್ತಾಂಶವನ್ನು ೧೩ ಸೈನ್‌ ರೂಪಕ್ಕೆ ಅನುಬಂಧದಲ್ಲಿನ ಕೋಷ್ಟಕ 1%] ರ 
ಸಹಾಯದಿಂದ ರೂಪಾಂತರಗೊಳಿಸಲಾಯ್ತು. ರೂಪಾಂತರಗೊಳಿಸಿದ ದತ್ತಾಂಶ 
ವನ್ನು ಕೋಷ್ಟಕ 68ರಲ್ಲಿ ಕೊಡಲಾಗಿದೆ. 

ಕೋಪ್ಟಕ 68ರಲ್ಲಿರೇವ ರೂಪಾಂತರಗೊಂಡ ದತ್ತಾಂಶವನ್ನು ಒಂದು ವಿಭಿನ್ನತೆ 
ವಿಶ್ಲೇಷಣೆಗೆ ಒಳಪಡಿಸಬಹುದು. ಅದರಲ್ಲಿ ತಿದ್ದು ಪಾಟು ಪದ (4361.7)3/100 
ಜಾ190, 244,27 ಆಗುತ್ತದೆ. ಒಟ್ಟು ವರ್ಗಗಳ ಮೊತ್ತ 269,490, 93-190, 
244.27 ಎ. 79, 246.66 ಆಗುತ್ತದೆ. ಪ್ರತೀಕರಣದ ವರ್ಗಗಳ ಮೊತ್ತವನ್ನು 
ಎಲ್ಲ 5 ತಳಿಗಳಿಗೂ 2188,.4 ಮತ್ತು 2173.3 ಕೊಡುವಂತೆ, ಅನುಕ್ರಮವಾಗಿ 

ಮತ್ತು 2ನೇ ಪ್ರತೀಕರಣಗಳ ಮೊತ್ತಗಳನ್ನು ಕೂಡುವುದರಿಂದ ಪಡೆಯಲಾಯ್ತು, 


ಕೋಪ್ಪಕ 69. ಪ್ರತಿತಳಿಗೂ ಬಂಟ್‌ ಶೇಖರಣೆಯ ಎರಡು ಪ್ರತೀಕರೆಣಗಳ 
ದೊತ್ತಗಳು. 














2 137.8 | 138.9; 131.0 | 146.1 , 25.6 | 585.4 
3 151.8 | 129.7, 24.2 | 147.4, 19.9 , 473.0 
ಡೆ 146.1 | 139,3 . 133.8 | 34.9 21,5, 475.6 
ಶ್ರ 138.0 115.6, 24.5 |, 21.5 | 23.0 | 322.6 
7 163.8 | 90.1. 39.5 5.7 | 16.2| 315.3 
10 141,5| 110.5. 19.9 137,0 , 23,0| 431,9 
1] 121.7 | 114.2 17.2, 19.6. 29,51 308.2 
ನ 154.3 | 81.3 | 60.0, 15.71 25.4 , 337.1 
157 128,0 | 127,2| 119.8 | 137,8, 11.4 | 524.2 
189 146.0 | 127.6 | 137,0 | 150.7 | 27.1 | 588.4 


ಒಟ್ಟು 14350 11744 712.9 | 816.4 223.0 | 4361,7 





ಸಾಮಾನ್ಯವಾಗಿ ಬಳಸುವ ಕೆಲವು ಮಾದರಿ ಮತ್ತು ಪರಿವರ್ತ್ಶನೀಯತೆಯ ಮಾಪನಗಳು 677 


ಪ್ರತಿಕರಣ ವರ್ಗಗಳ ಮೊತ್ತವು. (21884) ,. (2173.3)* ದಲ್ಲಿ ತಿದ್ದುಪಾಟಂ 
50 
ಅಂಕಿಯನ್ನು ಅಥವಾ 2.28 ಕಳೆಯುವುದರಿಂದ ದೊರಕುತ್ತದೆ. 
ಕೋಷ್ಟಕ 69ರಲ್ಲಿ ಎರಡು ಪ್ರತಿಃಕರಣಗಳಿಗೆ ರೂಪಾಂತರಣಗಳ ಮೌಲ್ಯಗಳನ್ನು 
ಆ ಎರಡಕ್ಕೂ ಹ ವನ್ನೊದಗಿಸಲು ಸೇರಿಸಲಾಗಿದೆ. 
ಬಂಟ್‌ ಶೇಖರಣೆಗಳಿಗೆ ವರ್ಗಗಳ ಮೊತ್ತವು 


58443 588.4) 
ಬ ತ3 ತ * (588,438 __|90,244272 
10,982.11 











ತಳಿಗಳಿಗೆ ವರ್ಗಗಳ ಮೊತ್ತವು, 
(1435.0)1. ... . (223.0)3 


ತ್ಕ ಜಾಡ]90,244,27 
42,900.97 
ವ್ಳೆ ಯಂಕ್ರ್ಕಿಕ ಬಂಟ್‌ ಶೇಖರಣೆಗಳಿಂದ ಸೋರು ಪಡೆದ ವಿಭೇದಗಳಿಗೆ ವರ್ಗಗಳ 


ಮೊತ್ತವನ್ನು ಕೋಷ್ಟಕ 69ರಲ್ಲಿನ 50 ಸಂಖ್ಯೆಗಳಿಂದ ಎಣಿಕೆಮಾಡಬಹುದು. ಹೀಗೆ. 


137.8)3. 138.9 ಇ ಚುಟಿಕತ್ತಿ 
ತ 90.203 02437180762 


ವಿಭೇದಗಳು * ಶಪೇಖರಣೆಗಳ ವರ್ಗಗಳ ಮೊತ್ತವು 
77,931.02-10,982.1 1-42,90097- 
ಜಾ24,053,94, 


ಕೋಪ್ಟಕ 79. ರೂಪಾಂತರಗೊಂಡಿರುವ ದತ್ತಾಂಶದ ವಿಭಿನ್ನತೆಯ 
ವಿಶ್ಲೇಷಣ. 














ವಿಭಿನ್ನತೆಗೆ ಕಾರಣ | ರ ೨೨ ( [ವರ್ಗಗಳ ಮೊತ್ತ| ಸರಾಸರಿಯ ರ್ವ | ವ 
ಜಾಲ ಜಪಜಾರಾಗಾ ಬಂ! 2.28 ಹ 
ತಳಿಗಳು ಡ್ಠ 42,900,97.  180,725.24 402.00* 
ಶೇಖರಣೆಗಳು| 9 10,982.11 1,220.23,  45.74* 
ತಳಿಗಳು » ಶೇಖರಣೆ 
ಗಳು 36 24,053.94 688.17. 25.04* 
ಭ್ರಂಶ,... 49 1,307.36, 26.68 


' 99 | 79,246.66 | 


೫ ಓಂದು ಫೃತಿಶತ ಬಿಂದುವನ್ನು ಮೀರಿರುತ್ತದೆ. 


68 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವಿಚಲನೆಯ ವಿಶ್ಲೇಷಣೆಯನ್ನು ಕೋಷ್ಟಕ 70ರಲ್ಲಿ ಕೊಡಲಾಗಿದೆ. 

ತಳಿಗಳು ಬಂಟ್‌ನ ಎಲ್ಲ ಶೇಖರಣೆಗಳಿಗೂ ಅವುಗಳ ಸರಾಸರಿ ಪ್ರತಿಕ್ರಿಯೆಯಲ್ಲಿ 
ಅತ್ಯಧಿಕ ಪ್ರಾಮುಖ್ಯತೆಯ ವ್ಯತ್ಯಾಸಗಳನ್ನಿತ್ತವು. ಎಲ್ಲ ತಳಿಗಳ ಒಂದು ಸರಾಸರಿ 
ಯಾಗಿ, ಬಂಟ್‌ ಶೇಖರಣೆಗಳು ರೋಗೋತ್ಪಾದನ ಶಕ್ತಿಯಲ್ಲಿ ಗಮನಾರ್ಹ ಭಿನ್ನತೆ 
ಪಡೆದಿದ್ದವು. ಅದೂ ಅಲ್ಲದೆ. ಈ ಶೇಖರಣೆಗಳು ವಿವಿಧ ತಳಿಗಳಲ್ಲಿ ಭೇದಾತ್ಮಕ 
ಪ್ರಶಿಕ್ರಿಯೆಂಗಳನ್ನ್ನ ಉತ್ಪಾದಿಸುತ್ತವೆಂದು ಸ್ಪಷ್ಟವಾಗಿ ಸೂಚಿಸುವಂತೆ, ಶಳಿಗಳು 
ಶೇಖರಣೆಗಳ ಅಂತರ್‌ಕ್ರಿಯೆ ಅತ್ಯಧಿಕ ಗಮನಾರ್ಹವಾಗಿತ್ತು. 

ಎಲ್ಲ ಬಂಟ್‌ ಶೇಖರಣೆಗಳಿಗೆ ತಳಿಗಳ ಸರಾಸರಿಗಳ ನಡುವಣ ವ್ಯತ್ಯಾಸಗಳ 
ಮಾನಕಭ್ರಂಶ ./[575555)/20 2.1.63. ಕೋಷ್ಟಕ 68ರಲ್ಲಿನ ಮೊತ್ತಗಳನ್ನು 
ಕಾಡ ಹೋಲಿಸಬಹುದು. ಸರಾಸರಿಗಳ ನಡುವಣ ವ್ಯತ್ಯಾಸದ ಮಾನಕಭ್ರಂಶ 
ಸ/ 357 ಮತ್ತು ಮೊತ್ತಗಳ ನಡುವಣ ವ್ಯತ್ಯಾಸದ ಮಾನಕಭ್ರಂಶ್ನು/ರ್ಥಾ, 
ಎರಡು ತಳಿ ಮೊತ್ತಗಳ ನಡುವಣ ವ್ಯತ್ಯಾಸಗಳ ಮಾನಕಭ್ರಂಶ ,/7ನಸಾಶಾಣಾ 
ಹಾ32.67. 

ಎರಡು ಪ್ರತೀಕರಣಗಳ ಮೊತ್ತಗಳ ಪ್ರಮುಖ ಅಂತರಕ್ರಿಯೆಗಳನ್ನು ನಿರ್ಧರಿಸ 
ಲಿರಂವ ಮಾನಕಭ್ರಂಶ, 

ಇ/72೫ಾಕ7ಣ ಇ ಇ/2/238.2688,22ಎ12.65. 

ಶೇಖರಣೆ 3 ಮತ್ತು 4ಗಳಿಗೆ ಟರ್ಕಿ ಮತ್ತು ಆಲ್ಫಿಟ್‌ಗಳ ಪ್ರಶಿಕ್ರಿಯೆ ವ್ಯತ್ಯಾಸ 
ಗಳ ನಡುವಣ ವೃತ್ಯಾಸ (24,2-133,8).(147,4-34.9) 2 -221,1 
ಎಂದು ಕಂಡುಬರುತ್ತದೆ. ಈ ವ್ಯತ್ಯಾಸ ಅದರ ಮಾನಕಭ್ರಂಶದ 15.1 ಸಲದಷ್ಟಾಗಿರು 
ವುದರಿಂದ 3 ಮತ್ತು 4 ಶೇಖರಣೆಗಳಿಗೆ ಈ ಎರಡು ತಳಿಗಳು ಭೇದಾತ್ಮಿಕ ರೀತಿಯಲ್ಲಿ 
ಪ್ರತಿಕ್ರಿಯೆ ತೋರ್ಪಡಿಸಿದವೆಂದು ಸ್ಪಷ್ಟವಾಗುತ್ತದೆ. ಇದೇ ರೀತಿಯಲ್ಲಿ ಇದರ 
ಹೋಲಿಕೆಗಳನ್ನೂ ಮಾಡಬಹುದು. 

ಪ್ರತಿಶತಗಳಲ್ಲಿನ ಹರವು 25 ಮತ್ತು 75ರ ನಡುವಣದಾಗಿದ್ದಲ್ಲಿ, ಬಹುಶಃ 
ಯಹವ ರೂಪಾಂತರಣವನ್ನೂ ಮಾಡಬೇಕಾಗುವುದಿಲ್ಲ. ಈ ಹರವಿನಲ್ಲಿ. ಪ್ರತ್ಯೇಕ 
ತಳಿಗಳ ಭ್ರ ಸ್ಟೃಂಶಗಳು ಸಾಕಷ್ಟು ಸದೃಶಃಇಗಿರಬಹಂದಾದ್ದರಿಂದ ರೂಪಾಂತರಣ ಅನಾ 
ವಶ್ಶಕ, ಹಾಗಿದ್ದರೂ ಕೂಡ, ಪ್ರತಿಶತದ ಹರವು 25ಕ್ಕೆ ಕೆಳಗೆ ಅಥವಾ 75ಕ್ಕೆ 
ಮೇಲೆ ಹೋದಲ್ಲಿ, ರೂಪಾಂತರಣ ಸಾರ್ಥಾವಾಗಬಹಂದು. ಕೆಲವು ಪ್ರತಿಶತಗಳು 
ಅತಿ ಕನಿಷ್ಠ ಆಥವಾ ಅತ್ಯಧಿಕವಾಗಿರುವಲ್ಲಿ ನಿರ್ದಿಷ್ಟವಾಗಿ ಇದಂ ಉಪಯುಕ್ತವಾಗುತ್ತದೆ 


ಅಧ್ಯಾಯ 20 
ತಳಿಅಭಿವೃದ್ಧಿ ಸಂಬಂಧಿತ ಸಹಸಂಬಂಧ ಮತ್ತು ಹಿಂಜರಿತ 
ಸರಳ ಸಹಸಂಬಂಧ 


ವಿಭೇದಗಳ ಅಥವಾ ಸಂಸ್ಕರಣಗಳ ಒಂದ ಪಂಗಡದ ಎರಡು ಅಥವಾ ಅಧಿಕ 
ಲಕ್ಷಣಗಳ ದತ್ತಾಂಶ ದೊರೆತಿರುವಾಗ, ಅವುಗಳ ನಡುವಣ ಸಂಯೋಜನೆಯ 
ಆಂತರವನ್ನು ನಿರ್ಧರಿಸುವುದು ಆಗಿಂದಾಗ್ಗೆ ಮಹತ್ವ ಪೂರ್ಣವಾಗುತ್ತದೆ. ಇದನ್ನು 
ಸಹಸಂಬಂಧದ ಗುಣಾಂಕವನ್ನು ಎಣಿಕೆ ಮಾಡುವ ಮೂಲಕ ಮಾಡಬಹಂದು. ಸಹ 
ಸಂಬಂಧ ಗುಣಾಂಕ 1ರಿಂದ -1ರವರೆಗಿನ ಭಿನ್ನತೆ ಪಡೆದಿರಬಹುದು, ಇದರಲ್ಲಿ 
ಸಂಯೋಜನೆ ಇಲ್ಲದಿರುವಾಗ್ಯ0 ಆಗಿದ್ದು ಪೂರ್ಣ ಸಂಯೋಜನೆಗಾಗಿ .. 1 ಅಥವಾ 
೨-.1ಗೆ ಹೆಚ್ಚುತ್ತದೆ. 

ವಸಿಂತಯತು ಗೋಧಿಯ ಕಂಬಿ ಸಾಲು ಪ್ರಯೋಗಗಳಲ್ಲಿ ಪ್ರತಿ ಸ್ಪೈಕ್‌ ಕಿರು 
ಹೂಗೊನೆಯಲ್ಲಿನ ಕಾಳುಗಳ ಸಂಖ್ಯೆ ಮತ್ತು ಬುಷೆಲ್‌ಗಳಲ್ಲಿ, ಧಾನ್ಯದ ಎಕರೆ ಇಳುವರಿ 
ಗಳ ನಡುವಣ ಸಂಬಂಧದ ಒಂದು ಅಧ್ಯಯನದಿಂದ ಮಿನ್ನಿಸೋಟಾದಲ್ಲಿ ಪಡೆದ 


ದತ್ತಾಂಶವನ್ನು ಬಳಸಿ, ಗುಣಿತದ ಒಂದು ವಿಧಾನವನ್ನು ಚಿತ್ರೀ*ಕರಿಸಲಾಗುತ್ತದೆ. ಪ್ರತಿ 
ತಾಕೂ 3 ಸಾಲುಗಳನ್ನೊಳಗೊಂಡಿದ್ದವು. ಕಿರು ಹೂಗೊನೆಯಲ್ಲಿನ ಕಾಳುಗಳ ಸಂಖ್ಯೆ 
ಮತ್ತು ಇಳುವರಿಗಳನ್ನು ಪಡೆಯಲು ಮಧ್ಯ ಸಾಲನ್ನು ಮಾತ್ರ ಬಳಸಲಾಯ್ತು. 
ಪ್ರತಿತಾಕಿನಲ್ಲಿಯೂ ಯಾದೃಚ್ಛಿಕವಾಗಿ ಆಯ್ಕೆಮಾಡಿದ 100 ತೆನೆಗಳಿಂದ ಸ್ಪೈಕ್‌ ಕಿರು 
ಇ ಗೊನೆಯಲ್ಲಿನ ಕಾಳು ಸಂಖ್ಯಯನ್ನು ಪಡೆಯಲಾಯ್ತು. ಇಳುವರಿಯನ್ನು 
ಕೃತಿಯೊಂದು ಮೂರು ಸಾಲು ತಾಕಿನ ಮಧ್ಯ ಸಾಲಿನಿಂದ ಎಣಿಕೆ ಮಾಡಲಾಯ್ತು. 
ಪರೀಕ್ಷೆಯು ಒಂದು ಯಾದೃಚ್ಛಿಕವಾಗಿಸಿದ ಸಂಕೂಟ ಪ್ರಯೋಗವಾಗಿತ್ತು. ದತ್ತಾಂ 
ಗಳನ್ನು ಕೋಷ್ಟಕ 71ರಲ್ಲಿ ಕೊಡಲಾಗಿದೆ. 

ಇಳುವರಿ ಮತ್ತು ಪ್ರತಿ ಕಿರು ಹೂಗೊನೆಯಲ್ಲಿನ ಕಾಳಿನ ಸಂಖ್ಯೆಗಳ ನಡ:ವಣ 
ಸಹಸಂಬಂಧದ ಹರವಿನ ಒಂದು ಅಧ್ಯಯನ ಮಾಡುವ ಮೊದಲು, ಅಧ್ಯಯನಕ್ಕೊಳ 
ಪಟ್ಟಿರುವ ಈ ಎರಡು ಲಕ್ಷಣಗಳಲ್ಲಿ ಈ ಗೋಧಿ ವಿಭೇದಗಳು ಗಮನಾರ್ಹವಾದ 
ಭಿನ್ನತೆಗಳನ್ನು ಪಡೆದಿವೆಯೇ ಎಂಬುದನ್ನು ನಿರ್ಧರಿಸುವುದು ಪ್ರಯೋಜನಕಾರಿಯಾಗು 
ತ್ತದೆ. ಇದನ್ನು ವಿಭಿನ್ನತೆಯ ಒಂದು ವಿಶ್ಲೇಷಣದಿಂದ ನಿರ್ವಹಿಸಲಾಗುತ್ತದೆ. ಫಲಿ 


ತಾಂಶಗಳನ್ನು ಕೋಷ್ಠಕ 72ರಲ್ಲಿ ಕೊಡಲಾಗಿದೆ. 


ಪ 


ತ 


680 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


ತಳಿಗಳ ಸರಾಸರಿ ವರ್ಗಗಳನ್ನು ಭ್ರಂಶದೊಡನೆ ಹೋಲಿಸಿದಾಗ 1 ಪ್ರತಿಶತ 
ಬಿಂದುವನ್ನು ದಾಟಿತ್ತು. ಇದರಿಂದ ಈ 21 ತಳಿಗಳ ನಡುವೆ ಇಳುವರಿ ಮತ್ತು ಪ್ರತಿ 
ಕಿರು ಹೂಗೊನೆಯಲ್ಲಿನೆ ಕಾಳು ಸಂಖ್ಯೆಗಳಲ್ಲಿ ಅತ್ಯಧಿಕ ಪ್ರಮುಖ ವ್ಯತ್ಯಾಸಗಳಿವೆ 
ಯೆಂಬುದು ಸೂಚಿಸಲಾಗುತ್ತದೆ. ತಾಕುಗಳ ನಡುವೆ ಯಾವ ಲಕ್ಷಣಕ್ಕೂ ಗಮನಾರ್ಹ 
ವ್ಯತ್ಯಾಸವಿರಲಿಲ್ಲ, 
ಸಹಸಂಬಂಧ ಗುಣಾಂಕವನ್ನು ಎಣಿಕೆ ಮಾಡಲು ಅದರ ಸಹವಿಭಿನ್ನತೆಯನ್ನು 
ನಿರ್ಧರಿಸುವುದು ಅವಶ್ಯಕ, ಇದನ್ನು ವರ್ಗ ಮೊತ್ತಗಳನ್ನು ಲೆಕ್ಕಮಾಡುವ ಸದೃಶ 
ರೀತಿಯಲ್ಲೇ ಗುಣಲಬ್ಧಗಳ ಮೊತ್ತದಿಂದ ಲೆಕ್ಕಮಾಡಲಾಗುತ್ತದೆ. ಗುಣಲಬ್ಧಗಳ 
ಮೊತ್ತವನ ನ್ನು, 5 5 (ಡ್‌ ) (-೫) ಎಂದು ನಿರೂಪಿಸಬಹುದಾದ, ತಮ್ಮ ಸರಃಸರಿ 
ಯಿಂದ % ಮತ್ತು )ಗಳು ಪಡೆದಿರುವ ವ್ಯತಿಕಲನಗಳ ಗುಣಲಬ್ಧಗಳ ಮೂತ್ತದಿಂಡ 
ಪಡೆಯಲಾಗುತ್ತದೆ. ಇದನ್ನು ಅತ್ಯಂತ ಅನ, ಕೂಲವಾಗಿ $(% -6೦50)/೩. 
ನಿಂದ ಗುಣಿಸಿಬಹುದು ಮತ್ತು ಸಹ ವಿಭಿನ್ನತೆಯನ್ನು, ಗುಣಲಬ್ಬಗಳ ಮೊತ್ತವನ್ನು 
ಸಮಂಜಸ ಸಾ ತಂತ್ರ್ಯತಾ ಅಂಕಗಳಿಂದ ಭಾಗಿಸುವುದರ ಮೂಲಕ ಪಡೆಯಬಹುದು 
ಗುಣಲಬ್ಧಗಳ ಮೊತ್ತಗಳು ಧನಾತ್ಮಕ ಅಥವಾ ಖುಣಾತ್ಮಕವಾಗಿರಬಲ್ಲವು. 
ಸಹವಿಭಿನ್ನತೆಯ ಒಂದು ವಿಶ್ಲೇಷಣೆಯನ್ನು ಎಭಿನ್ನತೆಯ ಒಂದು ವಿಶ್ಲೇಷಣೆ 
ಯಂತೆಯೇ ಮಾಡಲಾಗುತ್ತದೆ. » ಮತ್ತು »ಗಳು, ಅನುಕ್ರಮವಾಗಿ ಬುಷಲ್‌ಗಳಲ್ಲಿ 
ಎಕರೆ ಇಳುವರಿ ಮತ್ತು ಪ್ರತಿ ಕಿರುಹೂಗೊನೆಯಲ್ಲಿನ ಕಾಳುಗಳ ಸಂಖ್ಯೆಗಳನ್ನು ಪೃ 
ನಿಧಿಸುವಲ್ಲಿ, ಗುಣಲಬ್ಧಗಳ ಮೊತ್ತವನ್ನು 8(/))-5(%) 80)/% ತಾ 
ಲಾಗುತ್ತದೆ. ಪ್ರತಿತಾಕಿನ ಇಳುವರಿಯನ್ನು. ಆ ತಾಕಿನ ಪ್ರಶಿಯೊಂದು ಕಿರುಹೂಗೊನೆಯ 
ಕಾಳ:ಗಳಿಂದ ಗುಣೆಸಿ, ಕೂಡಿಸಿದಲ್ಲಿ 2242.16 ಆಗುತ್ತದೆ. 8() ಇ 86.9 ಮತ್ತು 
5(9) ಎಾ1619.3 ಆಗಿರುವುದರಿಂದ ತಿದ್ದುಪಡಿ ಅಂಶವನ್ನು 86.9ನ್ನು 16193 
ದಿಂದ ಗುಣಿಸಿ, 63ರಿಂದ ಭಾಗಿಸುವುದರಿಂದ ಪಡೆಯುಬಹುದು. ಅದು 2233.606 
ಆಗುತ್ತದೆ, ಗುಣಲಬ್ಧಗಳ ಒಟ್ಟು ಮೊತ್ತ 2242,16-2233.606 28.554 
ಆಗುತ್ತದೆ, 
೫0 ವಂತ್ರು )॥ ಗಳಂ % ಮತ್ತು - ಗಳ ಸಂಕೂಟ ಮೊತ್ತವೆಂದು ಪರಿಗಣಿಸಿ 
ದಲ್ಲಿ ಸಂಕೂಟಗಳ ಗುಣಲಬ್ಧಗಳ ಮೊತ್ತ 
32 ೫0) __ 5 (ಐ 9 0) / ೫ ಅಥವಾ 2233.773-2233.606 ಎ 
0.167 ಆಗುತ್ತದೆ. 
3, ಮತ್ತು ), ಗಳು ೩ ಮತ್ತು ;/ ನ ತಳಿ ಮೊತ್ತಗಳಾಗಿರುವಲ್ಲಿ ತಳಿಗಳ 
ಗುಣಲಬ್ಧಗಳ ಮೊತ್ತ 





ತಳಿಆಭಿವೃದ್ಧಿಗೆ ಸಂಬಂಧಿತ ಸಹಸಂಬಂಧ ಮತ್ತು ಹಿಂಜರಿತ 681 


ಕೋಷ್ಟರ 71 : ವಸಂತ ಯತು ಗೋಧಿಯ ಕಂಬಿಸಾಲು ಪ್ರಬೋಗಗೆಸೆಟ್ಟಿ 
ಮೂರು ಪ್ರತೀಕರಣದ ಪ್ರತಿಯೊಂದರಲ್ಲೂ, ಪ್ರತಿಕಿರುಹೂಗೊನೆಯಲ್ಲಿನೆ 
ಕಾಳುಗಳ ಸಂಖ್ಶೆ ಮತ್ತು ಎಕಕೆ ಇಳುವರಿ 





























ಜಾಣ ಸವ ಸಮ ಸಸ ಹ 

ಸ್ರತಿಕಿರುಹೂಗೊನಿಯಲ್ಲಿನ | ಇಳುವರಿ (ಬುಭಲ್‌ಗೆಳಲ್ಲಿ) 

ಶಳಿಗಳು ಅಥವಾ ಸಂಕ ಗಳು ಎ 
1 2 | 3 [ಒಟ್ಟುಗ್ಗಲಸರ್ಯ 1 | 2 | 3 | ಬ್ಬ ಸರಾಸಕ 
ಸಸ ವು [| | | | ೆ 

ಮಾರ್ಶ್ಯ್ವಿಸ್‌ 1%25 (44 (ಕಯಗ ಬಂ 26 72626 
ಸೆರಿಸ್‌ 19 1.0! 17[ 52: 1 71೩ 329/31 || 274 9:4 3058 
ಹೋಪ್‌ . . | 1 1383 134/1133, 37 1 218 381 863, 2.2 
ಸೆರಿಸ್‌ ೬ ಹೋನ್‌ ಸಂ.1 -.| 14,17 1.445. 150 104 102 237, 02 3. 20 8 
2 1814/14, 4813348 20 13೩ ೫1 8:6 209 
೫ 3... 1814 1842, 140 ೨ ಬ 20.4% 20 8! 910 06 
ತಿಕ ಕಿ 7 41] 15 14 48,18 4%: 94 2' 04 1' 90 0' 088 208 
ಶ್‌ ಕ್ವ 1.4] 1.4 ೬೫ 411 187 0೫೩% ಊಜುಜ 24% 744 248 
ಹಬಲ್‌ ಕ್ರಾಸ್‌ ಸಂ. 80... 1812 14130, 1.30 26 8 257,305 027.7 
ಸ ೫೦ 18 1.3 1.4 42,1540 226 26 0 299 08.1) ಐ.0 
3 86. ..14/153.342114/ ೫2 ಜರ 28.8 72022 
೩ 97 1.4 1.4: 1.4, 421] 1 40 ೫2 1೩ 37ಎನೂ 281. 85.0 ಜದ 
೨ 98. 14131 542 | 1 40, 26 (| 25 8 307 82೩ ೫1.4 
5 ಆ 1 4| 1.6 18 421 ,40%292 1, 28 1: ೧೪ ಆ. 7.೩ 233 
100. (18151 ಬ 438] 152) 12-೧20 ಹಯ 274 
೫ 102 ... ! ಕೈ 1 ೩1 ೩,411 187 27.2 20 8! ಜಾ 0808 289 
ಆ 10% |1 4115144೩, 1 48 20 6 20 1] 22 ಇ 78 ॥ 262 
ಮಾರ್ಮ್ಮ ಸ್‌ು ಚ್‌44, ಸಂ. 26, 12 11, 1.2 27123, 180 237. 18.8, 54, 193 
3 381 1, 1% 13160. 1 90 27 ೪ 97 ಟಿ 238, 70 ವಿ 264 
34 30] 32 15 3389 [33 27 ಆ 21425 0. 781 245 
೩8 40118 1721.22 ೩7 1.23 2." 9.3 01 ಸ 210 ನು ೪. 213 

ಷಾ | | 





682 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


5, 
ಆತಮ (೫) 5 ೧) /4.. ಅಥವಾ 2243.937-2233.606 ೩ 


10.331 ಆಗಂತ್ತದೆ. 
ಗುಣಲಬ್ಧ್ಬಗಳ ಮೊತ್ತದ ಭ [೦ಶವನ್ನು, ಒಟ್ಟುಸಂಖ್ಯೆಯಿಂದ ಸಂಕೂಟಗಳ 
ಮತ್ತು ತಳಿಗಳ ಗುಣಲಬ್ಭಗಳ ಮೊತ್ತವನ್ನು ಕಳೆಯುವುದರಿಂದ ಪಡೆಯಲಾಗುತ್ತದೆ. 


ಕೋಷ್ಟಕ 72. ಒಂದು ಯಾದೃಚ್ಛಿಕ ಸಂಕೂಟ ಪ್ರಯೋಗದಲ್ಲಿ ವಸಂತ 
ಗೋಧಿಯ 21 ತಳಿಗಳಲ್ಲಿನ ಪ್ರತಿ ಕಿರುಹೂಗೊನೆಯ ಕಾಳುಗಳ ಸಂಖ್ಯೆ ಮತ್ತು 
ಬುಷೆಲ್‌ಗಳಲ್ಲಿ ಎಕರೆ ಇಳುವರಿಗಳ ವಿಭಿನ್ನತೆ ವಿಶ್ಲೇಷಣೆ. 


ವಿಭಿನ್ನತೆಯ ಕಾರಣ ಸ್ವಾತಂತ್ರ, ತ ವರ್ಷಗಳ ವಸ್ತು | ಸರಾಸರಿ ವರ್ಗ | ೫ 

















ಎಕರೆ ಇಳುವರಿ (1) 











ಷಾ ಬ 7ರಾರ್ನಾಾರ್ಸಾರ್ನಾ 

ತಳಿಗಳು 20 654.29 |. 32714 13.46 

ಭ್ಪಂಶ 40 378.04 9.451 

ಒಟ್ಟು 62 | 1,044.62 | .. [ 
ಪ್ರತಿ ಕಿರು ಹೂ ಗೊನೆಯಲ್ಲಿರುವ ಕಾಳಗಗಳು (2) 

ಸಂಕೂಟಗಳು 2 0.023 | 0.0115 | 1.40 

ತಳಿಗಳು 20 0.930 | 0.0465 |5.6* 


ಭ),ಂಶ 40 0.330 0.0082 





* ] ಪ್ರತಿಶತ ಬಿಂದುವನ್ನು ಮೀರುತ್ತದೆ. 

ಈ ಕೆಳಗಿನ ಕೋಷ್ಟಕದಲ್ಲಿ ವರ್ಗಗಳ ಮೊತ್ತಗಳನ್ನು (ಕೋಷ್ಟಕ 72 ರಿಂದ) 
ಮತ್ತು ಒಟ್ಟು ವಿಭಿನ್ನತೆಯ ವಿವಿಧ ಅಂಶಗಳ ಗುಣಲಬ್ಧಗಳ 'ಮೊತ್ತ ಗಳನ್ನೂ 
ಜೊತೆಗೆ ಸಹಸಂಬಂಧ ಗುಣಾಂಕಗಳನ್ನೂ ಒಟ್ಟು ಗೂಡಿಸಲಾಗಿದೆ" 


ತಳಿಅಭಿವೃದ್ಧಿಗೆ ಸಂಬಂಧಿತ ಸಹಸಂಬಂಧ ಮತ್ತು ಹಿಂಜರಿತ 683 


ಕೋಷ್ಟಕ 73 ಬುಪೆಲ್‌ಗಳಲ್ಲಿ ಎಕರೆ ಇಳುವರಿ ಮತ್ತು ಪ್ರತಿ ಕಿರುಹೂ 
ಗೊನೆಯ ಕುಳುಗಳ ಗುಣಲಬ್ಧಗಳು ಮತ್ತು ವರ್ಗಗಳ ಮೊತ್ತಗಳು ಮತ್ತು ಸಹ 
ಸಂಬಂಧ ಗುಣಇಂಕಗಳು 

















2 | 11.69 | 0167 | 0023 
ಹ 
ಸಂಕಟಗಳು | )0 | 654.29 | 10331 | 0930 | ೨.419 
40 | 378.04 | -1.944 | 0330 | ೨.179 
ಭ್ರಂಶ 
ಒಟ್ಟು... | 62 |1,044.02/ 8.554 ! 1.283 
ಸಹ ಸಂಬಂಧದ ಗುಣಾಂಕವನ್ನು ಈ ಕೆಳಗಿನ ಸೂತ್ರದಿಂದ ಕೊಡ 
ಲಾಗುತ್ತದೆ. 
ಸ)ಗಳ ಗುಣಲಬ್ಧಗಳ ಮೊತ್ತ 
ಣ್‌ ಸೈನ ವರ್ಗಗಳ ಮೊತ್ತ. 72 ನ ವರ್ಗಗಳ ಮೊತ್ತ 
ತಳಿಗಳ ನಡುವಣ ಸಹಸಂಬಂಧವು 
ಜ್ಜ ಚ ತ್‌್‌ ಹ್‌, ,613 ಎಂದು ಕಂಡು ಬಂದಿದೆ. 


_/ಕ್‌ಡಾ. ಇರ್ಸಾ 

ಒಂದು. ಸಹಸಂಬಂಧ ಗುಣಾಂಕದ ಪ್ರಮುಖತೆಯನ್ನು ಅನುಬಂಧದಲ್ಲಿನ 
ಕೋಷ್ಟಕ 1/ ಪರಾಮರ್ಶೆಯಿಂದ ನಿರ್ಧರಿಸಬಹುದು. ಅದರಲ್ಲಿ ಸ್ವಾತಂತ್ರ್ಯತಾ ಅಂಕ 
ಗಳು ಜೋಡಿಗಳ ಸಂಖ್ಯೆಗೆ 2 ಕಡಮೆಯಾಗಿರುತ್ತದೆ. ತಳಿಸಹಸಂಬಂಧ ...419, 
19 ಸ್ವಾತಂತ್ರ್ಯತಾ ಅಂಕಗಳಿಗೆ 5 ಪ್ರತಿಶತ ಬಿಂದುವಿನಲ್ಲಿ ೬433 ಮೌಲ್ಯಕ್ಕಿಂತಲೂ 
ಸ್ವಲ್ಪ ಕಡಮೆಯಾಗಿತ್ತು. 

ಒಂದು ಸಹಸಂಬಂಧ ಗುಣಾಂಕವನ್ನು, ಒಂದು ವಿಭಿನ್ನತೆ ಮತ್ತು ಸಹ 
ವಿಭಿನ್ನತೆಯ ಒಂದು ವಿಶ್ಲೇಷಣೆ ನೆರವೇರಿಸದೆ ಎಣಿಕೆ ಮಾಡಲು ಅಪೇಕ್ಷಸುವಲ್ಲಿ 
ಉದಾಹರಣೆಗೆ ಇಳುವರಿ ಮತ್ತು ತಳಿಗಳ ಪ್ರತಿ ಕಿರುಹೂಗೊನೆಯಲ್ಲಿನ ಕಾಳುಗಳು 
ಓಂದು ಅನುಕೂಲವಾದ ಸೂತ್ರ. 

| 5(%1)-5(%) 5()/7 
£ಜಾ 


5(28-[5(ಸ)]3/70) ' / 5()-[50)1374 


(ಔಟ ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕೋಪ್ಪಕ 71ರಲ್ಲಿನ ತಳಿಗಳಿಗೆ ಪ್ರತಿ ಕರು ಹೊಗೊನೆಯ ಕಾಳುಗಳು ಮತ್ತು 
ಬುಷೆಲ್‌ನಲ್ಲಿ ಇಳುವರಿಯ ಸರಾಸರಿ ಒಳಕೆಯಿಂದ ಗಂಣಿತವನ್ನು ಸ್ಪಷ್ಟಪಡಿಸಲಾಗುವುದಂ 
ಪ್ರತಿ ಕಿರು ಹೂಗೊನೆಯ ಸರಾಸರಿ ಕಾಳುಗಳನ್ನು ಪ್ರಶಿ ತಳಿಯ ಸರಾಸರಿ ಇಳುವರಿ. 
ಯಿಂದ ಗುಣಿಸಿ ಒಟ್ಟುಗೂಡಿಸುವುದರಿಂದ 5) ಎ747.773 ಲಭ್ಯವಾಗುತ್ತದೆ. 
ಪ್ರತಿ ಕಿರುಹೊಗೊನೆಯ ಕಾಳುಗಳ ಮತ್ತು ಇಳುವರಿಯ ಬುಷೆಲ್‌ಗಳ ಸರಾಸರಿಗಳ 
ವರ್ಗಗಳನ್ನು ಒಟ್ಟುಗೂಡಿಸುವುದರಿಂದ $(0ಟೆ) ಎ 40,2199 ಮತ್ತು 50)*5- 
14,098.53 ಕೊಡುತ್ತದೆ.[ಸರಾಸರಿಯ ಮೊತ್ತ 650) ಎ28,95 ಮತ್ತು 500) ಷಾ 
539.9 ಆಗಿರುವುದರಿಂದ, ಸಹ ಸಂಬಂಧ ಗುಣಾಂಕವು, 

ನದ 747.773-(28.95 (539.9) 121 
/50.275:08897, 11466551 ತ ದ್‌್‌ 

ಇದು ಕೋಷ್ಟಕ 73ರಲ್ಲಿ ಪಡೆದಿರುವ ಎ ...41 9ನೊಡನೆ ಸಮೀಪ ಸಂಬಂಧಿ 
ತವಾಗಿದ್ದು, ವ್ಯತ್ಯಾಸವು ಸರಾಸರಿಯ ನಿರೂಪಣೆಯಲ್ಲಿ ಅಂಕಿಗಳನ್ನು ಪೂರ್ಣಗೊಳಿಸಶಿ 
ವುದರಿಂದಾಗಿದೆ. 

ಸಹ ಸಂಬಂಧ ಗುಣಾಂಕಕ್ಕೆ ಮೇಲೆ ಬಳಸಿರುವ ಸೂತ್ರವನ್ನು?4/ನಿಂದ ಗುಣೆ 
ಸಿದಲ್ಲಿ, 


423 


7೫5(%))-5(%) 501) 
ದೂ ಸರಸಪಘಪರರ್ಯ ॥ರ್ಮ್ಪರ್ಪಾರ್ಪಾಪ್ಗಾಲಗುತ್ತದೆ. 
ಇ ೫5(03)-[5(5)]* ಸ/೫6/(3)-[5()]* 
ಇದು ಬಹುಶಃ ವೇಗದ ಯಾಂತ್ರಿಕ ಗುಣಿತಕ್ಕೆ ಉತ್ತಮರೂಪ, ಸಾಂಖ್ಯಕವಾಗಿ 
ಅದು. 
21(747.773)(28.95) (539.9) 


2ಷಾ ದಾಸರ ರರರರಾರಾರರರರ್ಯಾ್‌  .್ಲ,423 
ಇ/21(40.2199)-(28.95)3 ,/21(14,098,53)-(5359.9)3 





ರೇಖೀಯ ಹಿಂಜರಿತ 


ಎರಡು ಪರಿವರ್ತಕಗಳ ನಡುವಣ ಸಂಬಂಧವನ್ನು ಹಿಂಜರಿತ ಗುಣಕದ ಮೂಲು 
ಕೂಡ ನಿರೂಪಿಸಬಹುದು. ಹಿಂಜರಿತ ಗುಣಕ ಒಂದು ಪರಿವರ್ತಕದಲ್ಲಿನ (ಅವಲಂಬಿತ 
ಪರಿವರ್ತಕ) ವೃತ್ಕಾಸ ಪ್ರಮಾಣವನ್ನು ಇನ್ನೊಂದರಲ್ಲಿನ (ಸ್ವತಂತ್ರ ಪರಿವರ್ತಕ) 
ಏಕಮಾನದ ವ್ಯತ್ಯಾಸ ಪರಿವರ್ತಕದಲ್ಲಿ ವ್ಯಕ್ತಪಡಿಸುತ್ತದೆ. ಹಿಂಜರಿತ ಗುಣಾಂಕವನ್ನು 
ಈ ಕೆಳಗಿನದು ಕೊಡಂತ್ತದೆ. 


ತಳಿಅಭಿವ ದ್ಧಿ ಗೆ ಸಂಬಂಧಿ ಸಹಸಂಬಂಧ ಮತ್ತು ಹಿಂಜರಿತ 685 


ಶ್ರ 53 310039 ಎ .5(01-5(ಬಿ ನಲ )/14) 
5(ಸ-೬)2 `5(13)- [5(1)1374.. 


ಗ ಹ ಗ ತ್‌ ನಷ್ಟ ಕೂ ರ! ಓರ ಪಿಸಬಹುದು. 


ಸಾಂಖ್ಯಕವಾಗಿ. ಕೋಷ್ಟಕ 33ರಲ್ಲಿನ 21 

ರುವ ಕಾಳುಗಳ ಸಂಖ್ಯೆಯ ಮೇಲೆ ಇಳುವರಿಯ ಹಿಂಜರಿತ, 10.331 ೭0,930 

-.11.109 ಇದರ ಅರ್ಥ, ತಳಿಗಳ ಪ್ರತಿ ಕಿರುಹೂಗೊನೆಯ ಕಾಳು ಸಂಖ್ಯೆ 1/0 

ಯಿಂದ ಹೆಚ್ಚಿದಂತೆ, ಸರಾಸರಿಯಾಗಿ ತಳಿಗಳ ಇಳುವರಿ 1 1.1 ಬುಪೆಲ್‌ಗಳಿಂದ ಹೆಚ್ಚಿ ತು. 
ವೆ ] 


ಆಥವಾ ಕಿರುಹೂಗೊನೆ ಸಂಖ್ಯೆಯು 0. ಪುದರಿಂದ ಇಳುವರಿ "1 


ತೆ 
ಕ್ಕ 
ಗ 
(ಸ 
( 
(ುಂ 
ಜೆ 
( 
ಎ ಶ್ರ 
ಲ್ಸ 
[ 
31 


ಕ ಟಾರ್‌” 1ನ ಜ್‌ ಇಳ 


ಡಾ ರ ಇ 
ಓಂದ ಕ್ತಿ ಓತ ಗುಣಾಂಕ ಪ್ರಮುಖಖತೆಯನ್ನು “ರದು ಎಭಿನ್ನತೆ ವಿಶೆ ಣೆ 
ಧೀ ಟ್‌ ದ್‌ ಸ ಕ್ಯ 
ಯಿಂದ ಪರೀಕ್ಷಿಸಬಹುದು. ಕೋಷ್ಟಕ ?3ರದ್ಲಿ ತಳಿಗಳಿಗೆ ಒಟ್ಟು ವರ್ಗಗಳ ಮೊತ್ತ 
ಹ ಕೆ..ಡಲಾಗಿದೆ. ಕೋಷ್ಟಕ 14ರಲ್ಲಿ ಹಿಯರಿತದ ಪ್ರಮುಖತೆಯ ಪರೀ ಕ್ಷೆಯನ್ನು 
ಕ್ಟ 1 ಪ *ಗಲಿಗೆ ಸಣ ರಾರಾ ಹಸ್ಕುರ್ಯ್ಯಾರಾಣಕ್ಣ್‌ ವರ್ಗಗಳ ನೆಡದ ದ್‌ 
ಟಿ ಲಾಗಿದೆ. ತಳಿಗಳಿಗೆ ಉಟತವಿಂ೦ಂದಾವ ವರ್ಗಗೌಸಿ ವಾಲ ವ ದಿಲ್ಲ 


(೬ ಗುಣಲಬ್ಧ್ಬಗಳಮೊತ್ತ)  (10.331)3 
`ನಷ್ರ'ಭರ್ಗಗಳ ಹೊತ್ತ 0.836 
ಪಡೆದ £॥ನ ಮೌಲ್ಯ 4,04, ಗೃ ಜಾ ಮತ್ತು ಗ್ಲಾನಾಟ9 ಸ್ವಾತಂತ್ರ್ಯತಾ ಅಂಕ 
ಗಳ 5 ಪ್ರಶಿಶತ ಬಿಂದುವನ್ನು (4.38) ಸೇರಲು ಆಶಕ್ತವಾಗಿದೆ. 





ಕೋಪ್ಪಕ 74 : ಒಂದು ಹಿಂಜರಿತ ಗುಣಾಂಕದ ಪರೀಕ್ಷಾ ಪ್ರಾಮುಖ್ಯತೆ. 











ಡ್‌ ಜರಾ ಸ್ವಾತಂತ್ರ್ಯ ತಾ ಹ ರ ಬ ಗಾ: ಇ ಬಜ ದಾಗ 
ಇನ್ನ ತೆಯ ಕಾರಣ ಳ್‌ ಪರ್ಗಗ* ಮೂತ್ರ | ಸರಾಸರಿ ವರ್ಗ [ಣ್‌ 
ಅಂಕಗಳು 











ಹಿಂಜರಿತಗಿಂದ 19 539,53 28.40 
ವೃತಿಕಲನ | 





ಸ್ಹ ಕಳಿ ಕಕ ಭಲ ಲ ಅಧಕ ಇ 


| 
ಹಿಂಜರಿತ ] 114.76 


ಒಟ್ಟು | 20 654.29 | 
| 


ಸ ಜಾತೆ ಓಗಿ ಹಾ ಬಕ್‌ ಚ, ಆತಾ ಶ್ಯ 
ಹಸಂಬಂಧ ಗುಣಾಂಕ / ಮತ್ತು ಹಿಂಜರಿತ ಗುಣಾಂಕ 0 ಗಳೆರಡನ್ನೂ ಅವು 
ಗಳ ಪ್ರವಂಖತೆಗಳಿಗಾಗಿ ಪರೀಕ್ಷಿಸಿದಾಗ, ಎ೦ಂಡೂ ಗಮನಾರ್ಹವನ್ನಿವೆಂದು ಗಮನಿಸ 





686 ಸಸ್ಯ ತಳಿಲಭಿವೃದ್ಧಿ ವಿಧಾನಗಳು 


ಲಾಯ್ತು. ಮತ್ತು 8ಗಳ ಪ್ರಮುಖತೆಯ ಪರೀಕ್ಷೆ ಸಮಾನವಾದವು. ಒಂದಂ 
ಗಮನಾರ್ಹವಾಗಿರುವಲ್ಲಿ, ಇನ್ನೊಂದೂ ಗಮನಾರ್ಹವಾಗಿರುತ್ತದೆ ಮತ್ತು ವಿಪರ್ಯ 
ಯವಾಗಿಯೂ ಕೂಡ ಹಾಗೇ ಆಗುತ್ತವೆ. ಪ್ರಮುಖತೆಯ ಎರಡು ಪರೀಕ್ಷೆಗಳಿಂದಲೂ 
ನಿರ್ದಿಷ್ಟವಾಗಿ ಅದೇ ಸಂಭವಗಳನ್ನು ಪಡೆಯಲಾಗುತ್ತದೆ. 

ಹಿಂಜರಿತದಿಂದಾದ ವರ್ಗಗಳ ಮೊತ್ತವನ್ನು, ಒಟ್ಟು ವರ್ಗಗಳ ಮೊತ್ತದಿಂದ 
ವಿಭಜಿಸಿದಲ್ಲಿ, ಹಿಂಜರಿತ ಕಾರಣವಾಗಿರುವ ಒಟ್ಟು ವರ್ಗಗಳ ಮೊತ್ತವನ್ನು ಪ್ರತಿಶತದಲ್ಲಿ 
ನಿರೂಪಿಸಬಹುದು. ಅಂತಹ ಒಂದು ಮೊತ್ತ ೫. ಸಹಸಂಬಂಧ ಗುಣಾಂಕದ ವರ್ಗ 
ವನ್ನು ಕಾರಣ ವಿವರಿಸಿರುವ ಒಟ್ಟು ವಿಭಿನ್ನತೆಯ ಶೇಕಡಾವಾರಿನ ಒಂದು ಮಾಪನ 
ವಾಗಿ ಬಳಸಬಹುದು. 3೦0.419 ಸಹಸಂಬಂಧ ಇಳುವರಿಯಲ್ಲಿನ ಶೇ. 18 ಭಾಗ 
ದಷ್ಟು ಪರಿವರ್ತಕಕ್ಕೆ ಪ್ರತಿ ಕಿರು ಹೂ ಗೊನೆಯಲ್ಲಿನ ಕಾಳಂಗಳ ಸಂಖ್ಯೆಯೊಡನೆಯ 
ಸಂಯೋಜನೆ ಕಾರಣವಾದದ್ದೆಂದು ಸೂಚಿಸಿತು. ಹಾಗಿದ್ದರೂ ಸಹ ಸಂಬಂಧ ಗಮ 
ನಾರ್ಹವಾಗಿರದಿದ್ದರಿಂದ ಆದಕ್ಕೆ ಹೆಚ್ಚಿನ ಮಹತ್ವಕೊಡಲಾಗುವುದಿಲ್ಲ. 

ಮುನ್ಸೂ ಚನೆಯ ಉದ್ದೇಶಕ್ಕಾಗಿ ಈ ಕೆಳಗಿನ ಹಿಂಜರಿತ ಸಮೀಕರಣವನ್ನು ಬಳಸ 
ಬಹುದು : 


ಇಜಾರದ (1-೫) 
ಇದರಲ್ಲಿ ೫ ಜಮುನ್ಸೂಚಿತ ಇಳುವರಿ 
ಜ್ಯ ಷವೀಕ್ಷಿತ ಸರಾಸರಿ ಇಳುವರಿ 


ಇ್ಯದಾ1619 3.2.6325 703, ಎ 86.9 - 63.21.3794 ಮತ್ತು 
ತಳಿಹಿಂಜರಿತಕ್ಕೆ ಯು .- 11.109 ಆಗಿರುವುದರಿಂದ, 
125.70 11.109 (ಬ-1.3794) 
1.3794ನ್ನು 11.109 ರಿಂದ ಗುಣಿಸಿ ಮತ್ತು 25.70ನ್ನು 
ಸೇರಿಸುವುದರಿಂದ 
ಜಷಾ10,38, 11.109 ; ಕೊಡುತ್ತದೆ. 

ಈ ಸಮೀಕರಣದಿಂದ, ಗಯ ಮುಯನ್ಸೂ ಚಿತ ಮೌಲ್ಯವನ್ನು (ಎಕರೆ ಇಳುವರಿ) 
ಪ್ರತಿ ಕಿರು ಹೂಗೊನೆಯಲ್ಲಿ ವಿವಿಧ ಸಂಖ್ಯೆಯ ಕಾಳುಗಳುಳ ತೆ ತಳಿಗಳಿಗಾಗಿ ಗುಣಿಸ 
ಬಹುದು. ಅಂತಹ ಕೆಲವನ್ನು ಸ್ಪಷ್ಟೀಕರಣಕ್ಕಾಗಿ ಎವರಿಸಲಾಗಿದೆ. 

ವೀಕ್ಷಿತ ಮತ್ತು ಮುನ್ಸೂಚಿತ ಇಳುವರಿಗಳನ್ನು ಕಾರ್ಯವಿಧಾನದ ಉದಾಹರಣೆ 
ಯಣಾಗಿ ಮಾತ್ರ ಕೊಡಲಾಗಿದೆ. ಸಹಸಂಬಂಧ ಅಥವಾ ಸಮಾಶ್ರಯಣ ಗಮನಾರ್ಹ 


ತಳಿಅಭಿವೃದ್ಧಿಗೆ ಸಂಬುಧಿತ ಸಹಸಂಬಂಧ ಮತ್ತು ಹಿಂಜರಿತ 687 


ಷ್ಠ 


ಅಥವಾ ಸಂಬಂಧಕವಾಗಿ ಅಧಿಕವಾಗಿರದಿರುವಲ್ಲಿ, ಮುನ್ಸೂಚಿತ ಮೌಲ್ಯಗಳು ನಿರ್ದಿಷ್ಟ 


ವಾಗಿರುವುದಿಲ್ಲವೆಂಬುದು ಸುವ್ಯಕ್ತ. 


ಕೋಪ್ಪಕ 75. ನಾಲ್ಕು ಗೋಧಿ ತಳಿಗಳ ವೀಕ್ಷಿತ ಮತ್ತು ಮುನ್ಸೂಚಿತ 
ಇಳುವರಿಗಳು ಪ್ರತಿ ಕಿರುಹೂಗೊನೆಗೆ ಸರಾಸರಿ ಕಾಳ.ಗಳ ಆಧಾರ ಪಡೆದದ್ದು 














ತಳಿ ಸರಾಸರಿ ಕಾಳು ಸಯ್ಯೆ (ಸ) ವೀಕ್ಷಿತ (1) | ಮುನ್ಸೂ ಚತ(1) 
ಮಾರ್ಕಸ್‌ 1.47 ,. 24.6 26.7 
ಸೆರಿಸ್‌ 1.73 |. 30,5 29.6 
ಹೋಪ್‌ 1.13 (ತಿಷ ಪ 22.9 
ಸೆರಿಸ್‌. ಹೋಪ್‌ ನಂ.1 1,50 20.8 21.0 








ಸಹಸಂಬಂಧ ಗುಣಾಂಕಗಳ ವ್ಯತ್ಕಾಸಗಳು ಮತ್ತು ಸರಾಸರಿಗಳು 

ಆಗಿಂದಾಗ್ಗೆ ಎರಡು ಸಹಸಂಬಂಧ ಗುಣಾಂಕಗಳ ನಡುವಣ ಒಂದು ವ್ಯತ್ಯಾಸದ 
ಪ್ರುಮುಖ್ಯತೆಯನ್ನು ನಿರ್ಧರಿಸುವುದು ಅಪೇಕ್ಷಿತವಾಗುತ್ತದೆ. ಆಸೀಮಸ್‌ ಮತ್ತಿತ 
ರರು (1939) ಕೊಟ್ಟೆರುವಂತೆ ರಾಜ್ಯದ 4 ಸ್ಮಳಗಳಲ್ಲಿ ವಿಹಿತ ಕಂಬಿಸಾಲು ಒಟ್ಟು 
ಪಾತಿಗಳಲ್ಲಿ ಬೆಳೆಸಿದ ವಸಂತ ಗೊಧಿ ವಿಭೇದಗಳ ಮತ್ತು ತಳಿಗಳ ಕಾಳುಗಳಿಂದ ನಿರ್ಧರಿ 
ಸಿದ ರೊಟ್ಟಿ ಪ್ರಮಾಣ ಅಂತರ ವಾರ್ಷಿಕ ಸಹಸಂಬಂಧ ಗುಣಾಂಕಗಳನ್ನು ಬಳಸಿ ಈ 
ವಿಧಾನವನ್ನು ಸ್ಪಷ್ಟಪಡಿಸಲಾಗುತ್ತದೆ. 

ಸಹಸಂಬಂಧ ಗುಣಾಂಕವನ್ನು ನೇರವಾಗಿ ಸರಾಸರಿಯಾಗಿಸಲು ಸಾಧ್ಯವಿಲ್ಲವಾದ್ದ 
ರಿಂದ, ಗುಣಾಂಕಗಳನ್ನು ಸಾಂಖ್ಯೆಕ 2 (ಭಂಶದ ಮೂಲಕ ; ಮೌಲ್ಯಗಳ ನಡುವಣ 
ವ್ಯತ್ಕಾಸಗಳ ಪ್ರಾಮುಖ್ಯತೆಯನ್ನು ಪರೀಕ್ಷಿಸುವುದು ಅಗತ್ಯವಾಗುತ್ತದೆ (ಫಿಷರ್‌1938) 
7ನ ಮಾನಕ ಭ್ರಂಶ 1 /ಾ ನ 

25 ತಳಿಗಳಿಂದ 1929.1930ರಲ್ಲಿ ನಿರ್ಧರಿಸಿದ ರೊಟ್ಟಿ ಪ್ರಮಾಣದ ಅಂತರ 
ಮರ್ಷಿಕ ಸಹಿಸಂಬಂಧ ಗುಣಾಂಕಗಳು ಮತ್ತು 1931.32ರಲ್ಲಿ 16 ತಳಿಗಳಿಂದ 
ನಿರ್ಧರಿಸಿದವುಗಳ ನಚುವಣ ವ್ಯತ್ಯಾಸಗಳ ಪ್ರಾಮುಖ್ಯತೆಯನ್ನು ಪರೀಕ್ಷಿಸುವ ಗುಣಿತ 
ವನ್ನು ಕೋಷ್ಟಕ 76ರಲ್ಲಿ ನಿರೂಪಿಸಲಾಗಿದೆ. 

ಮೊದಲು ಅನುಬಂಧ ಕೋಷ್ಟಕ 1೪ನ್ನು ಬಳ ಕ್ಷೆ 
2ಗೆ ವಹನ ಮಾಡಲಾಗಿದೆ. ಅ ಎರಡು ಸಹಸಂಬಂಧ ಗುಣಾಂಕಗಳಲ್ಲಿ ಪ್ರತಿಯೊಂದೂ 
25 ಮತ್ತು 16 ಯುಗಲ ವೀಕ್ಷಣೆಗಳ ಆಧಾರ ಪಡೆದವು ; ಅದ್ದರಿಂದ ಜ-ತಿಯು 
ಅನುಕ್ರಮವಾಗಿ 22 ಮತ್ತು 13,..1೩.3ಯ ಪ್ರತಿರ್ಲೋಮಗಳ ಮೊತ್ತವು ; ಮೌಲ್ಯ 
ನಡುವಣ ವ್ಯತ್ಯಾಸಗಳ ಎಭಿನ್ನತೆ. 0.1224ನ ವರ್ಗ ಮೂಲವು 0,350 ಮತ್ತು 


2 
ಜು 
೭ 
₹3 
ತ್‌ 
(ಕಿಂ 
(ಡೈ 
₹1 
" 
್ಷೆ 
ದ 
ದ 
ಸ 
ತ್ಸ 


688 ಸಸ್ಕ ಶೆಂಅಭಿವೃದ್ಧಿ ವಿಧಾನಗಳು 


ಗಳ ಅದು ವ್ಯತ್ಯಾಸದ ಮಾನಕ ಭ್ರಂಶ ವ್ಯತ್ಯಾಸವು ಅದರ ಮಾನಕಭ್ರಂಶಕ್ಕಿಂತ 
ಕಡಮೆಯಾಗಿತ್ತು ; ಅದ್ದರಿಂದ 7ನ ಎರಡು ಮೌಲ್ಯಗಳು ಗಮನಾರ್ಹವಾಗಿ ಭನ್ನವಾಗಿರ 
ಲಿಲ್ಲವೆಂದು ನಿರ್ಧರಿಸಬಹುದು. 


ಕೋಷ್ಟಕ 76. ಒಂದು ಸಹಸಂಬಂಧ ಗುಚಾಂಕಗಳ ನಡುವಣ ವೃತ್ಮಾಸದ 
ಪ್ರಮುಖತೆಯ ಪರೀಕ್ಷೆ 





ಸಹ ಸಂಬಂಧ ವರ್ಷಗಳು | ವೀಕ್ಷಿತ 2 7-3 . ಪ್ರತಿಶೋಮ 
ನ್‌್‌ 929-19307743 0.460 2೩ 1'0.0455 
19311932 _ *.15 0.151 13 |0.0769 


ವ್ಯತ್ಯಾಸಗಳು ಎ 0.309 0.350. ಮೂತ್ತ ಜ0,1224. 

ಒಂದೇ ರೀತಿಯ ಲಕ್ಷಣಗಳಿಗೆ ಹಲವು ಸಹಸಂಬಂಧ ಗುಣಾಂಕಗಳು ಲಭ್ಯವಾಗಿರು 
ವಲ್ಲಿ, ಸರಾಸರಿ ಸಹಸಂಬಂಧವನ್ನು ನಿರ್ಧರಿಸ:ವುದು ಆಗಿಂದಾಗ್ಗೆ ಅಪೇಕ್ಷಿತವಾಗುತ್ತದೆ. 
ನಿಂದ ೫ಗೆ ವಹನಗಳಿಂದ, 2ನ ಸರಾಸರಿ ಮೌಲ್ಯವನ್ನು ಗುಡೆಸುವುದರಿಂದ ಮತ್ತು 
ನಂತರ, ಸರಾಸರಿ 2ನ್ನು ಗೆ ಹಿಂದಿರಂಗಿಸಿ ವಹನವೇರ್ಪಡಿಸಂವುದರಿಂದ ಇದನ್ನು ಮಾಡ 
ಬಹುದು. * 0.81, , 0.43, ಮತ್ತು 40.15 ಸಹಸಂಬಂಧ ಗುಣಾಂಕಗಳನ್ನು 
ಅನುಕ್ರಮವಾಗಿ 11,25 ಮತ್ತು 16 ಆಧಾರದ ನಿರ್ಧಾರಗಳನ್ನು ಪಡೆದಿರುವ ದತ್ತಾಂಶ 
ಗಳನ್ನು ಅದೇ ಅಧ್ಯಯನದಿಂದ ಆಸೋಮಸ್‌ ಮತ್ತಿತರರು ಬಳಸಿದ ಗುಣಿತಗಳನ್ನು 
ಕೋಷ್ಟಕ 77ರಲ್ಲಿ ನಿರೂಪಿಸಲಾಗಿದೆ. 


ಕೋಷ್ಟಕ 77. ಸರಾಸರಿ ಸಹಸಂಬಂಧ ಗುಣಾಂಕಗಳು 














ಸಹ ಸಂಬಂಧಿತ ವರ್ಷಗಳು ವೀಕ್ಷಿತ 2 743 | (7-3) 
1927-1928 *.೪81 1.127 8 9.016 
1929-1930 “43 0.460 22 | 10.120 
1931-1932 *.15 | 0.151 13 | 1.963 


|. 1.455 | 0.491 | 43 |] 21.099 


ಅನುಬಂಧದ ಕೋಷ್ಟಕ 1೪ ನ್ನು ಬಳಸಿ ಪ್ರಥಮವಾಗಿ : ಮೌಲ್ಯಗಳನ್ನು 7ಗೆ 
ವಹನ ಮಾಡಲಾಯಿತು. 21.099 ಪಡೆಯಲು ; ನ ಪ್ರತಿ ಮೌಲ್ಯವನ್ನೂ ೫-3 
ನಿಂದ ಗುಣಿಸಲಾಯ್ತು ಮತ್ತು ಸೇರಿಸಲಾಯ್ತು. 21.099ನ್ನು ೫-3 ಅಥವಾ 
43 ರಿಂದ ಭಾಗಿಸಿದಲ್ಲಿ, 2ನ .ಸರಾಸರಿಮೌಲ್ಯ 0.491 ಎಂದು ಆಗುತ್ತದೆ. ನಂತರ 
ಇದನ್ನು ಅನುಬಂಧ ಕೋಷ್ಟಕ [೪ ನ್ನು ಬಳಸಿ ; ನ್ನುಪುನರ್‌ ವಹನ ಮಾಡಿ, ; `ಕೈ55 


ತಳಿಅಭಿವೃದ್ಧಿ ಸಂಬಂಧಿತ ಸಹಸಂಬಂಧ ಮತ್ತು ಹಿಂಜರಿತ 6೮806 


ಸರಾಸರಿ ಸಹಸಂಬಂಧ ಕೊಡುವಂತೇರ್ಪಡಿಸಲಾಗುತ್ತದೆ. 7ಎ ೨..455 ನ ಮಾನಕ 
ಭ್ರೆಂಶವು 1//23 ಅಥವಾ ೧1೨ ಆಗು. ಸಕಕಾಸಲಿಕರ ಹತತದ ॥ ನಿಷ್ಕ 
ಪೃತೆಯು 43 32.46 ಯುಂಗಲ ವೀಕ್ಷಣೆಗಳನ್ನು ಒಳಗೊಂಡಿರುವ ಒಂದು ಜಿಡಿ 
ಪರೀಕ್ಷೆಗೆ ಸರಿಸಮಾನವಾಗಿರುತ್ತದೆ, ಈ ಸರಾಸರಿ ಸಹಸಂಬಂಧ ಅತ್ತ ಧಿಕ ಪ್ರಾಮುಖ್ಯತೆ 
ಯದಾ. 

ಸಹಸಂಬಂಧ ಗುಣಾಂಕಗಳನ್ನು ಸರಾನರಿ ಮಾಡುವ ಮೊದಲು, ಅವುಗಳು ಸಮ 


ತ ಹಸಾತ ಯ ಕಾನ ಸ ಫಂ ಇ ಇರ ಸೂಚ ಡರ್‌ದುದ್‌ ತರ್‌ ಇ. ಬದರಿ ಯಸ್‌ ಮುಂರಾರ್ಛರೆ ಎರದರ ಧಗ್ರ್‌ಂ ಹ 

ರೂಪತೆಯವಾಗಿದವೆಮೇ ಎಂದು ಹ ಆಪಸನ್ಪತ, ಅಂದರ ಅಲೆವ್ರ ಛು ಸಶಾಹಸ 
ಜಿ 
ಅಗ ದಾವ ಇದಾರ ಗ್ಯಾಕ್ಕು? ಇ ಮ ಅಟ ಭಂ ಅಜಾ ದ ಕಾಕಾಣ್‌ ಜೋ ಜಗ್ಗ ಐ. ೧೫೧ ಇ ಕಾಡ್‌ ತದ್ದ ಹಾಟ್‌ ಗ್ಗ ಡಾಸ್‌ ನ್ನಾ ಆ 
ಸಿಹಸಂಬರಂ ಗ.ಣಾಂ2ಪರುವ ಒಂಪದ. ಪೃುಷ್ಟಯಜ, ಮಿಟಾಷ ಜಾ ಬಒದರ್ಶರದ 
2 ಬನ್ನ 

ಆ ದಾ ಕ್ಯಾಡ್‌ ಪಾತಾಳ ಅರ್‌ ಬ್ಬ ಆಲ್ಟ್‌ ಜಗದ ಸಾನ ಇಲ್ಲಾ ನ ಯಾ ಜಾರ್‌, ಪರಕಾಲ ಧ್ರ 

ಮೂಲಕ ಯಉಂಟಾವ ಭ್ರಂಶಗಳಿಂದ ಉತ್ಪನ್ನವಾಗಿರಬಹುದೆಂದು. ಭಾವಿಸಿಕೊಳ 


ಕ 


3. ಮುತ ಎಕ್‌, 0ಂದಾಟ್‌ ಸರದು ತಕಕ ಧಕ್‌ ಷ್ಟ ಹ 
ಎದಿ ₹ಪ್ಚ್ರ ರಸ್ತ ಕೊಟ್ಟಿರುವ ಔತವ್ವಿಂಶ (ನ್ನ್ನ ಸಭ ಕೋಷ್ಟ 
ಹ ತ ಗ್‌ ಸಾಕ್‌ ಸ ಹ 
78ರಲ್ಲಿ ಆ ಗುಣಿತಗಳನ್ನು ನಿರೂವಿಸಲಾಗಿದೆ. 


ಕೊ.ಪ್ಟಕ 7ರ. ಸಹಸಂಬಂಧ ಗುಣಾಂಕಗಳ ಸಮರೂಪತೆಯ ಪರೀಕ್ಷೆ 


ಸಂಬಂಧಿತ 
ರ್ಷಗಳ;ು | ಶಿ | 2 


ಸಾಸ 1.811 ”1.137 
1929-1930 . ...43 . 0.460 . 
1931-1932 | ..15 | 0.051 ; 








ಸಹ 


ತ 





(೩-೨೭ | (3೫ 
9.0.6. 10.161 
10.120 .. 4,655 
1.963 | 0.296 


ಚ್‌ 
ತೆ 











ಟಟ ಜು 
ಓಡಿ! ಕೌ (2 ೦೮. 








ಮೊತ್ತ... |... | ಚ | 21.099 : 15.122 
£ 
2ನ ಸಮರೂಪಶೆಯನ್ನು 3 ಪರೀಕ್ಷೆಯ ಮೂಲಕ ಪರೀಕ್ಷಿಸಬಹುದು. 


(1 ಮು2 ಸ್ವಾ ತಂತ 


ಕ್ಷೆ 


೩ (2. 1.006)8 ಜು 
ಹಟ 3 ಎ83. 33೬3... 
(1-3 43 
ಇದರಲ್ಲಿ ( ಜಸಹಸಯಂಧೆ ಗುಣಾಂಕಗಳೆ ಸಂಖ್ಯೆ. ಈ ಸಮಸ್ಯೆಯಲ್ಲಿ ಪಿ 
5 


ಸ್ವಾತಂತ್ರ್ಯತಾ ಅಂಕಗಳಿಗೆ, 5.99ರ ಶೇ, 5 ಪ್ಹತಿಶತ ಬಿಂದುವನ್ನು ಟೆ ತರುಸುವುದಿದ 


(ಆ ಅನುಬಂಧ ಕೋಷ್ಟಕ 111). £ಷಾ - 455 ಸರಾಸರಿಯನನ್ನ ದೈಂದು ಹಿಂದೆಯೇ ಕಂಡ 


ಶಾ ಅಂಕಗಳಿಗೆ. 5-93 


ನಿದಿರುವ ಸವ ನ ಸಹಸಂಬಂಧ ಸಮನ್ಟಿಗಳುದ ಈ ಮುರು ಸಹಸಂಬಂಧ 

ಗುಣಾಂಕಗಳೂ ಒಂದಿರಬಹುದೆಂದು ದಿರ್ಧರಿಸ 
ಟಿ 

ಕಿಕೆತಿದ್ದುವಡಿ : ಪುಟ ಸಾಲು ಶಪ್ಪ್ರ ಸ 

700... 26 ಈ ಕೆಳಗಿನ ಮುಂದಿನ 

701 10 ಬಾಂಡ್‌ ೫ ಡಬಲ್‌ಕ್ರಾಸ್‌ ಬಾಂಡ್‌ ೩ ಡಬಲ್‌ಕ್ಟಾಸ್‌ 


690 ಸಸ್ಯ ಶಳಿಅಭಿವೃದ್ಧಿ ಏಧಾನಗಳು 


ಆಂಶಿಕ ಸಹನಂಬಂಧ 

ಸಹಸಂಬಂಧ ಕಲ್ಪನೆಯ ಒಂದು ವಿಸ್ವರಣೆ ಎರಡು ಪರಿವರ್ತಕಗಳಿಗಿಂತಲೂ, 
ಅಧಿಕ ಪಂಗಡಗಳಿಗೆ ಆದನ್ನು ಅನ್ನ ಸಯಿಸುವುದಕ್ಕೆ ಮಾರ್ಗವಾಗುತ್ತದೆ, ಆಂಶಿಕ ಮತ್ತು 
ಬಹ್ಹಂಶ ಸಹಸಂಬಂಧಗಳು ಆಗ ಅತ್ಯಧಿಕ ಆಸಕ್ತಿಯ ವಿಷಯವಾಗುತ್ತವೆ. ಅನೇಕ 
ವೇಳೆ ಎರಡಕ್ಕೂ ಸಂಬಂಧಪಟ್ಟ ಕ್ರ ಮೂರನೆಯ ಪರಿವರ್ತಕದಿಂದ, ಎರಡು ಲಕ್ಷಣಗಳಂ 
ಸಂಬಂಧಪಡುತ್ತವೆ. ಇತರ ಪರಿಒರ್ತಕಗಳ ಪರಿಣಾಮವನ್ನು ಕಳೆದುಬಿಟ್ಟಾಗ, ಆಂಶಿಕ 
ಸಹಸಂಬಂಧದಿಂದ ಎರಡು ಪರಿವರ್ತಕಗಳ ನಡುವಣ ಸಂಬಂಧವನ್ನು ನಿರ್ಧರಿಸಬಹುದು. 

ಅಧಿಕ ಇಳುವರಿಯ ತಳಿಗಳು ಮತ್ತು ಉನ್ನತ ದರ್ಜೆಯ ಧಾನ್ಯಗಳು ಬೆಳೆ ಅಭಿ 
ವೃದ್ಧಿಯ ವಬಖ್ಯ ಗುರಿಗಳಲ್ಲಿ ಎರಡು. ಇಳುವರಿ ಮತ್ತು ಬೆಳೆಯ ಗುಣವನ್ನು ರೋಗ 
ಗಳು ತಾಕುವುವಾದಲ್ಲಿ, ರೋಗ ಪ್ರತಿರೋಧವೂ ಕೂಡ ಅತಿ ಮುಖ್ಯವಾಗುತ್ತದೆ. ತಳಿ 
ಅಭಿವೃದ್ಧಿ ಕಾರ್ಯಕ್ರಮದ ಯೋಜನೆ ತಯಾರಿಸುವಲ್ಲಿ, ವಿಶಿಷ್ಟ ಪರಿಸರದ ಸ್ಮಿತಿ 
ಯಲ್ಲಿ ಅತ್ಯಧಿಕ ಮಹತ್ವದ್ದಾದ ಲಕ್ಷಣಗಳ ಮತ್ತು ಅವುಗಳ ನಡುವಣ ಆಂತರ ಸಂಬಂಧ 
ಗಳ ತಿಳಿವಳಿಕೆಗಳನ್ನು ತಳಿಅಭಿವೃದ್ಧಿಕ ಪಡೆದಿರುವುದು ಆವಶ್ಯಕ. ಅನೇಕ ಲಕ್ಷಣಗಳ 
ನಡುವಣ ಅಂತರ ಸಂಬಂಧವನ್ನು ನಿರ್ಧರಿಸುವಲ್ಲಿ, ಇತರ ಪರಿವರ್ತಕಗಳಿಂದಾದ 
ಸಹಚರಿ ಭಿನ್ನತೆಯಿಂದ ಸ್ವತಂತ್ರವಾದ ಎರಡು ಲಕ್ಷಣಗಳ ನಡುವಣ ಸಂಬಂಧ 
ವನ್ನು ನಿರ್ಧರಿಸಲು ಅಂಶಿಕ ಸಹಸಂಬಂಧ ಉಪಯಂುಕ್ಕ. 

ವಿಶ್ವವಿದ್ಯಾನಿಲಯ ಕ್ಷೇತ್ರ, ಸೆಯಿಂಟ್‌ ಪಾಲ್‌, ಮಿನ್ನಿಸೋಟಾದಲ್ಲಿ, ಪ್ರತಿ 
ಯೊಂದು ತಳಿ ಅಥವಾ ವಿಭೇದದಲ್ಲೂ ಮೂರು ತಾಕಳಳನ್ನು ಬೆಳೆಸಿದ ಮತ್ತು 
ಮೂರು ಪ್ರತೀಕರಣ ಸರಾಸರಿಗಳನ್ನು ಬಳಸಿದ, ಓಟ್ಸ್‌ನ ಕಂಬಿಸಾಲು ಪ್ರಯೋಗಗಳಿಂದ 
ಶೇಖರಿಸಿದ ದತ್ತಾಂಶದಿಂದ ಗುಣಿತ ವಿಧಾನದ ಒಂದು ಸ್ಟಷ್ಟೀಕರಣ ಮಾಡಲಾಗುವುದು 
ಇಳುವರಿಯನ್ನು ಎಕರೆಗೆ ಬುಷೆಲ್‌ಗಳಲ್ಲಿ ನಿರೂಪಿಸಲಾಯ್ತು; ಧಾನ್ಯ ಪುಷ್ಟಿ. ಶೇಕಡವಾ 
ರಾಗಿ ಪರಿಗಣಿಸಿದ ವೀಕ್ಷಣುಲಕ್ಷಣ ಮತ್ತು ಅಗ್ರತುಕ್ಕುರೋಗ ಅಂತರವನ್ನು ಶೇಕಡಾ 
ವಾರಿನಲ್ಲಿ ನಿರ್ಧರಿಸಲಾಯ್ತು. 

ಕಿರು ಧಾನ್ಯಗಳಲ್ಲಿ ಪುಷ್ಪತೆ, ಇಳುವರಿಯೊಡನೆ ನೇರವಾದ ಸಹಸಂಬಂಧ ಪಡೆದಿ 
ರುವುದು ಕಂಡುಬಂದಿದೆ. ಅನೇಕ ವೇಳೆ ಇಳುವರಿ ಕ್ಷಿಪ್ರತೆಯೊಡನೆ ಸಂಯೋಜನೆ 
ಗೊಂಡಿದೆ. ಇಳುವರಿ ಮತ್ತು ಧಾನ್ಯ ಪುಷ್ಪತೆಗಳೆರಡೂ ತುಕ್ಕುರೋಗದಿಂದ ಗಣನೀಯ 
ವಿಸ್ಮರದ ವ್ಯಾಪಕತೆಯಲ್ಲಿ ಪ್ರಚೋದನೆಗೊಳಪಡುತ್ತವೆ. ಅಂಶಿಕ ಸಹಸಂಬಂಧದ 
ಮೂಲಕ, ತುಕ್ಕುರೋಗ ಪ್ರತಿಕ್ರಿಯೆಯಿಂದಾದ ವ್ಯತ್ಯಾಸಗಳ ಪರಿಣಾಮವನ್ನು ವಿಸ 
ರ್ಜಿಸಿದಾಗ, ಇಳುವರಿ ಮತ್ತು. ಪ್ರಷ್ಟತೆಯ ನಡುವಣ ಸಂಯೋಜನಾ ಅಂತರವನ್ನು 
ನಿರ್ಧರಿಸಲು ಸಾಧ್ಯವಾಯ್ತು. ಆಂಶಿಕ ಸಹಸಂಬಂಧ ಗುಣಾಂಕಗಳ ಗುಣಿತವನ್ನು ಸ್ಪಷ್ಟ 
ಪಡಿಸುವ ದತ್ತಾಂಶವನ್ನು ಕೋಷ್ಟಕ 79ರಲ್ಲಿ ಕೊಡಲಾಗಿದೆ. 


ತಳಿಅಭಿವೃ ದ್ವಿಗೆ ಸಂಬಂಧಿತ ಸಹಸಂಬಂಧ ಮತು ಹಿಂಜರಿತ 


ಕೋಷ್ಟಕ 79 : 




















ಶೇಕಡಾವಾರು, 
ಒಟ್ಲುಪಾತಿಯ 
ಭನ ಭನ ಭಷ ಮೂಲಸ್ಯಸ್ಸು, ಇಳುವರಿ ಫುಪ್ಪೃತಿ 
_ಸಂಖ್ಯೆಗ | 
ಹ 514 ಜು $ 
512 ೩89 ಜೆ 
ತಗತೆ ಕೆ ರಸ್ಕ್‌. 11-1837 | 602 | 8 
ದ್ದ್ದಾ್‌ ಸ್‌ ೫.1.1 4 2 1೩ 
ಡಬಲ್‌ ಕ್ರಾಸ್‌ 21-02-38 86.8 17 
ಶೆ 11-22-30 40 0 15 
| 11-22-37 518 43 
ಸ 11-22-38 ₹೫.೩ 28 
ನ.೨1) ೨.6.14... 11-22-39 &೦.0ಿ್‌ ಶಿ 
ಸ್‌ 11-22-40 40.0 12 
ಭು ಎಂಎ ೬ ಸ ಜ |. 11-22-41 448 1 
| 11-22-42 89 4 ಗ್ಗ 
ನ 11-22-48 | 485 8 
ಸ 11-22-44 407% 2 
ಕ 11-22-45 4? 37 
ಜ್ಯ (11-22-48 | 310 28 
ನ | 11-೬2-47 ೌೆ 5 
ತತ 1 11-22-48 88 8 ತ 
ಶ್ರ ೫1 1. 11-22-49 40] 10 
ತ 11-22-50 597 80 
ಪ್ಲ 11-22-8 41ೌ7 ಶ್ರ 
ತಿ 11 2-52 33 0 7 
3 11-22-53 4೪5 48 
ಪ 1-22-54 539 27 
1. 11-232-55 5ಕ್ಕೆ ೫0 
33 1-22-88 ತು 82 
ತ 11-22-57 305 ಬ್ರ 
ತ 11-22-58 4ರ. 8 32 
ಕ 31-22-58 470 15 
ಸ 11-22-60 51.2 23 
ತ್‌ ಲಿಯಾ ಬೀರು ಯಜ 11-22-61 63.4 23 
ಕತಿ ಗ ಯ್‌ ಚಿಸು ಳಿ ತವ 8.9 52 
ತ 11-23-6 09 68 
ಕೆ ತ ಜ್‌ ಜೋಮಿಹಿ ತ 40 2 15 
೫೫ ಬ 11-202-5 49.3 20 
ಆಟ ಊಲಲಭಾಭಫೀಫ ಬಚಅಚಟ 11-22-86 4ರ 4 238 
ಗಡ. ೭೬೫೪ ೪ಊ೪ ೪೭ ೪ ಚ೫ 71-22-07 544 23 
ಇ ಲ 71-22-68 52.1 23 
ತ ಮಾರಿ 11-22-63 ೫08 67 
ಸ್ತತ 41%8111%13. 11-22-70 72.9 ೪7 
ಕೀ ಶೆ 11-22-71 2೬ 3 1 
ಕ 11-22-72 24,6 0 
೫ 11-22-73 532 ಕ7 
ಟ್ಟು 11110111133 337 11-22-74 ಶಿ0.9 17 
| ಬಾ ಜ್‌ 11-22-78 | 617 30 
೬.4 ಉರ್ನಜ್ಜಜ ಚ] 11-22-76 ಕ 4 ಸಿ 
81 ವಾರಾ ಬಿಹಾಯಿಯೂಾ 1!.22-77 40.1 22 
೨ ...... 11-29-78 54 7 83 
ಶ್‌ ಕ 11.22.79 57.2 47 
3 11-22-0 388 10 











ಟ್ಟುವಿಕ 








7.5 


7-7 
ಇ 

1-5 
7-1 
7-7 
7-3 
1-3 
7-4 
7-5 
7.3 


7-3 


7-3 





& 


ರಷ ಜರ ಭಶ ಜರಿ ಶಶಿಶಿರ ರಜದ ಭರಣ 8088 


೮91 


ಓರ್ಟ ಕಂಜಿಸಾಲು ಪ್ರಯೋಗಗಳಲ್ಲಿ ಸರಾಸರಿ ಇಳುವರಿ 


ನಾಳಿನ ಫುಷ್ಪಕೆ, ಗರ್ಭಕಟ್ಟು ವಿಕೆ ತಾರೀಖು ಮತ್ತು ಅಗ್ರತುಕ್ಕುಕೋಗಗಳ 


ಗರ್ಭಕಆಗ್ರ ತುಕ್ಕು 





* ಎರಡು ತಾಕುಗಳಲ್ಲಿ ಬೆಳೆಸಿದ್ದು. 


692 ಸಸ್ಯ ತಳಿಅಭಿವೃದ್ಮಿ ವಿಧಾನಗಳು 


ಆಂಶಿಕ ಮತ್ತು ಬಹುಗುಣಿತ ಸಹಸಂಬಂಧದ ಅಧಿಕ ಸಂಪೂರ್ಣತೆಯ ಎವರಣೆಗೆ 
ಸ್‌ ಮತ್ತು ಸ್ನೇಡೆಕೋರ್‌ (1931)2 ಕಡೆಗೆ ಓದುಗರ ಗಮನ ಸೆಳೆಯಲಾಗಿದೆ. 
ಕೊಡಬೇಕಾದ ವಿಧಾನಗಳಲ್ಲಿ, ಮೊದಲ ಹೆಜ್ಜೆ, ಸರಳ ಆಥವಾ ಒಟ್ಟು ಶಿ ಸಹ 
ಸಂಬಂಧ ಗುಣಾಂಕಗಳನ್ನು ಎಣಿಕೆ ಮಾಡುವುದು. ವಿವರಣೆಯ ಅನುಕೂಲಕ್ಕಾಗಿ 
ಈ ಕೆಳಗಿನ ಸಂಕೇತಗಳನ್ನು ಬಳಸಲಾಗುತ್ತದೆ. 

ಹಿ ಎಬುಷೆಲ್‌ಗಳನ್ಬಿ ಎಕರೆ ಇಳುವರಿ. 

| ಎಕಾಳಿನ ಪ್ರಷ್ಟತೆ. 

೧ ಗರ್ಭಕಟ್ಟುವಿಕೆಯ ತಾರೀಕು. 

1) ಎಾಅಗ್ರುತುಕ್ಕುರೋಗ ಸೋಂಕಿನ ಶೇಕಡಾವಾರು. 

ಈ ನಾಲ್ಕು ಪರಿವರ್ತಕಗಳ ನಡುದೆ ಸಾಧ್ಯವಾಗುವ ಎಲ್ಲ ಸಂಬಂಧಗಳ ಒಟ್ಟು 

ಸಹಸಂಬಂಧ ಗುಣಾಂಕಗಳನ್ನು ಕೋಷ್ಟಕ 80ರಲ್ಲಿ ಕೊಡಲಾಗಿದೆ. 


ಲ 
ಗ್ರೆ 


ಗ 


ಕೋಪ್ಟಕ 80 ಇಳುವರಿ, ಪುಷ್ಪತೆ. ಗರ್ಭಕಟ್ಟುವಿಕೆಯ ತಾರೀಕು ಮತ್ತು 
ಅಗ್ರತುಕ್ಕುರೋಗದ ಶೇಕಡಾವಾರುಗಳ ನಡುವೆ ಎಲ್ಲ ಅಂತರ್‌ಸಂಬಂಧಗಳ ಒಟತ್ಪಿ 
ಸಹಪಸಂಬಂಧ ಗಾಣಾಂಕಗಳು. 








ಹಾರ್ಪತಾಾಚಾ ಪಾಜಕ 
8 .7344 * _ 
4898 * | -_.4968 * 
2 ೨3195, | ೨2320 | ೨4012 * 


* ಗಮನಾರ್ಹತೆಯ 1 ಪ್ರತಿಶತ ಬಿಂದುವನ್ನು ಮೀರುತ್ತದೆ. 

1 ಗವಣಾಾರ್ಹತೆಯ 5 ಪ್ರಶಿಶತ ಬಿಂದುವನ್ನು ಮೀರುತ್ತದೆ. 
ಈ ಅಧ್ಯಯನದಲ್ಲಿ, ಮಾದರಿಯಲ್ಲಿ 50 ಯುಗಲಗಳಿದ್ದವು ಮತ್ತು ಒಂದು 
ಒಟ್ಟು ಸಹಸಂಬಂಧ ಸಹಗುಣಿತದ ಗಮನಾರ್ಹತೆಯನ್ನು ಪರೀಕ್ಷಿಸುವ ಸ್ವಾತಂತ್ರ್ಯತಾ 
9ಕಗಳು 7 - 2 ಅಥವಾ 48 ಆಗಿರುತ್ತದೆ. ಅನುಬಂಧ 1/ರಲ್ಲಿನ ಕೋಷ್ಟಕವನ್ನು 


ಸ್‌ 
ಹ್‌ 
ಮನಿಸಿದದ್ದಿ ಪ್ರಷ್ಟತೆ ಮತ್ತು ಆಗ್ರತುಕ್ಕುರೋಗ ಸೋಂಕುಗಳ ನಡುವಣದನ್ನು ಬಿಟ್ಟು 


ಗ ಹ 

ಎಲ್ಲ ಸಹಸಂಬಂಧ ಗುಣಾಂಕಗಳು, ೧೧ ೨320, 5 ಪ್ರತಿಶತ ಬಿಂದುವನ್ನು ಮೀರು 
ತ್ತದೆಯೆಂದೂ ಮತ್ತು ಈ ಸಹಸಂಬಂಧ ಹಾಗೂ ೧ ಇ-ಎ.ತಿ195ನ್ನು ಬಿಟ್ಟು 
ಉಳಿದವೆಲ್ಲವೂ 1 ಪ್ರತಿಶತಬಿಂದುವನ್ನು ಮೀರುತ್ತವೆಂದೂ ಗಮನಿಸಲಾಯತ್ತು. 


ಆಂಶಿಕ ಸಹಸಂಬಂಧ ಗುಣಾಂಕವನ್ನು ಎಣಿಕೆ ಮಾಡಂವ ಒಂದು ಸರಳ ವಿಧಾನ 


ಬು 
ಮವನು ವ್ಯ ತಾ ಳ್‌ ೬ ಹಿ ಕ್‌ ಎಮು ಸವಯ ಸಾನ ಎ ಾರರ್ರರ 
ಓರ ಾಲ್ಸ ವಿಶದವಾಗಿ ಸ್ಪಷ್ಟೀಕರಿಸಲಾಗುತ್ತದೆ. 7.9”: ಹಾ ಸ್ಕ ರ್ಯ ನೀ ಗೈಸ್‌ 


ಹಾ 


693 


ೈದ್ದಿಗೆ ಸಂಬಂಧಿತ ಸಹಸಂಬಂಧ ಮತ್ತು ಹಿಂಜರಿತ 


ಗೆ 
ಇಂ ರಡ ಲ 2 ಯಣ ೮ ಜನಭ ಔಟದರ109 35 ರಿ ೭ ಗೀಣಂಅಿಕಿಕಿ 7 ಜಲಜ 


| 36(£- 1 98603. | 16/[[5 


| 
99('7” _೭862" '_ 6103೧ ಸ (|| ಹಾ 
| 60೭0 ೯! 67ರ ರ್ಗ [ (41 6028.” ಇಾಟ2-ಆಳ[| 


1೪201 [ನ೯ 61೪೫7 0000] ಹ ಯರ ಸೋ ಲ ಟಟ ] ] 





9665 | 1] 9966 ಇಐಗಟಳ್ಯ' 











₹69೭೯” ರ್ಣ” 41 ಸೊಳ ಸಾಹಿ ಚಾ? ಗ ಐಂ 00 ೫ (1 ನಿರತ ಇದಿರ. ನಜಿಟಾದ (0 
1 
ಕ್ತಿ 


ಟಿ ಯೈ ಹ ಬ ಚಾ ಜಾ ಟೋ ಟಾ ಜು ಇಂದ ಇ "(ಇನ ದಾಯ 49 3೬9 (ಸ ಇಚ್ಛರ 


ಒಬಿ ಷರ 



































96001:7- | 0೫£('* | 00001 |[೧ರರದರ ಅರರ ರಲ ಲಲ ಐಂಯ 02 7! ೫೦6 ಇಂಬ 583 46) 
₹[ 

೭6£೪:*. |99£(' | (£0(*' : 0000575 ದರದರ 00 | ಬಂಗರ ೂ3್ಗ 

889೯೧7 / 081977 | 6089೧. 0088" ಇರರ ರ ರ ಭೋಜ ಇರಲು ಜಂ 6 ಗೇಟ ೫... '`ಭ 

0610. | 88217 1060: 7೨ 0197ದ [7ರ | 0 (| ಗೌಜಿ ॥ ಭಧ ಇರಿ ( 2” ನ ತ ಚ 

88೧೧7 | 868977 8968177 000011 ಗಿ [ ಗಗ 0 | 
೪61೧೯3: | 0೭೯೭ | ೭10೫'  |0000 (7! 2 'ಇ€ಉಲಾಬಣ ಜರ 0೧ 

(907. $618-- | 02277 210977 000011 || | ಆ ಜು ಜಟ ಟು ಜಸು 
ಕ ( ವ 











ಇರ್ಲಾ | | | ೨ | | ಣಿ | 





೧ ಂಜ೦೫೬೧ "`ಜಣಟಬಂಕೀಲಡ ರೀಲು ೧೦೧೬ 'ಜಪಿಟ8೦೭ಹಂಟ ೫೦22೦9) 94೦೧ ೦ರೀಜ : 18 ೩ ಂಲ॥ 


694 ಸಸ್ಕ ತಳಾಭಿವೃದ್ಧಿ ವಿಧಾನಗಳು 


ಎಂಬ ಅಂಶವನ್ನು ಬಳಸಿ, ಮಾದರಿಯ ಆಂಶಿಕ ಹಿಂಜರಿತ ಗುಣಾಂಕಗಳಿಂದ, ಆಂಶಿಕ 
ಸಹಸಂಬಂಧ ಗುಣಾಂಕಗಳನ್ನು ಗುಣಿಸಲಾಗುತ್ತದೆ. ಇದರಲ್ಲಿ ೧... 3 ಮತ್ತೂ 
4 ಪರಿವರ್ತಕಗಳನ್ನು ವಿಸರ್ಜಿಸಿದನಂತರ 1 ಮತ್ತು 2 ಪರಿವರ್ತಕಗಳನ್ನು ನಡುವಣ 
ಸಹಸಂಬಂಧವೆಂದೂ ಮತ್ತು ಥಕ್ಕ್ಮೈ ಮತ್ತು ಗ್ರ್ಮಗಳು ಮಾದರಿ ಹಿಂಜರಿತ 
ಗಂಣಾಂಕಗಳೆಂದೂ ಅರ್ಥವಾಗುತ್ತದೆ. ಈ ಹಿಂಜರಿತ ಗುಣಾಂಕಗಳನ್ನು ಕೋಷ್ಟಕ 81 
ರಲ್ಲಿ ಸ್ಪಷ್ಟಪಡಿಸಿರಂವಂತೆ, ಸಾವಕಾನ್ಯ ಸಮೀಕರಣಗಳ ಸಂಕುಲಗಳನ್ನು ಬಗೆಹರಿಸುವುದ 
ರಿಂದ ಗುಣಿಸಲಾಗಂತ್ರದೆ. 

ಮೊದಲು ಸಹಸಂಬಂಧ ಗುಣಾಂಕವನ್ನು ಕೋಷ್ಟಕದಲ್ಲಿ ಸೇರಿಸಿ, ಮೊತ್ತವನ್ನು 
ಪಡೆಯಲು ಕೂಡಿಸಲಾಗುತ್ತದೆ. :ಂ೧ಯ ಸಹಸಂಬಂಧ ಇ. ಕೋಷ್ಟಕದಲ್ಲಿ 3ನೇ 
ಸಾಲಿನ ಮೊತ್ತವನ್ನು ಪಡೆಯಲು ಈ ಸಾಲಿನಲ್ಲಿನ ಮೂರು ಸಹಸಂಬಂಧ ಗುಣಾಂಕ 
ಗಳನ್ನು ಕೂಡಿಸಿ 7೧೧ಯನ್ನು ಸೇರಿಸಬೇಕು. 7ನೇ ಸಾಲಿನ ಮೊತ್ತವು ಈ ಸಾಲಿನಲ್ಲಿನ 
ಒಟ್ಟು ಸಹಸಂಬಂಧಗಳ ಮೊತ್ತದ ಜೊತೆಗೆ ೧ ಮತ್ತು ಗಾಣ ಸೇರಿದವು. 1ರಿಂದ 
11ರವರೆಗೆ ಕೋಷ್ಟಕದಲ್ಲಿ ಸೂಜಿಸಿರುವಂತೆ ಪ್ರಶಿಸಾಲಿಗೂ ಮುಂದುವರೆಯಬೇಕು. 
'ಮೊತ್ತ'ದ ಕಲಮು ಹಿಂದಿನ ಎಲ್ಲ ಕಾರ್ಯಗಳ ಒಂದು ತಾಳೆಯಾಗಿ ಸಹಾಯಕವಾಗು 
ತ್ತದೆ. [/ಎಂದಂ ಗುರುತಿಸಿರುವ ಅಂಕಿಗಳು, ವಂಶಮಾಂಶವನ್ನು ಪೂರ್ಣವಾಗಿಸು 


ವಂತೆ ಮೊತ್ತ ಕಲಮಿನ ಎಡಕ್ಕಿರುವ ಆ ಸಾಲಿನಲ್ಲಿನ ಅಂಕಿಗಳ ಮೊತ್ತದೊಡನೆ ತಾಳೆ 
ಹೊಂದಬೇಕು. 

ಆಂಶಿಕ ಹಿಂಜರಿತದ ಗುಣಾಂಕಗಳನ್ನು ಗುಣಿಸಲು ಕಲಮು ಕಿನಲ್ಲಿರುವ ಅಂಕಿಗ 
ಳನ್ನು 


ಸ, ಸಾಲು 11,6 ಮತ್ತು 2, ಈ ಕ್ರಮವಾಗಿ ಕೆಳಕ್ಕಿಳಿಸಿರಿ ಮತ್ತು ಕಲಮು, & 
1, 11, 111 ರಚಿಸಲು ಅಂಕಿತವನ್ನು ಬದಲಾಯಿಸಿ. ಒಂದು ಕಲಮು ಎಡಗಡೆಗೆ 18ನಲ್ಲಿ 
ಅಂಕಿಯನ್ನು ಬರೆಯಿರಿ. ಇದು ಥ್ಷೈಜ,(೧ 18ಯನ್ನು 6.8 ಮತ್ತು 2.8ಗಳಿಂದ 
ಗುಣಿಸಿ ಹಾಗೂ ಗುಣಲಬ್ಧಗಳನ್ನು ಅನುಕ್ರಮವಾಗಿ 118 ಮತ್ತು 1118ಗಳಡಿ ಬರೆದಿಡಿ 
ಹೀಗೆ (೬. .4249) , (..7031) ಎ ..2987 ಹಾಗೂ (_.,4249) » 
(2320) ಒ...0986. 11೦ಲಯನ್ನು ಪಡೆಯಲು 11& ಮತ್ತು 118ಗಳನ್ನು 
ಕೂಡಿ. ಇದೇ ಆಂಶಿಕ ಹಿಂಜರಿತ ಗುಣಾಂಕ ಕೈ 8೧ ನಂತರ 11ಲಯನ್ನು 2.0 
ಯಿಂದ ಗುಣಿಸಿ ಅಥವಾ (-...4379) . (.೬.4012) ಎ .1757 ವಂತ 
ಅದನ್ನು 1110೮ಯೆಂದು ದಾಖಲು ಮಾಡಿ. 1110ಯನ್ನು ಪಡೆಯಲು 1114-1118 -- 
111೧ಯನ್ನು ಕೂಡಿ. ಇದೇ ಆಂಶಿಕ ಸಮಾಶ್ರಯಣ ಗುಣಾಂಕ ಗೈೈಂ.8೮, 

ಕೋಷ್ಟಕ 81ರಲ್ಲಿ, & ಓಂದು ಪರತಂತ್ರ ಪರಿವರ್ತಕವಾಗಿ ಆಂಶಿಕ ಹಿಂಜರಿತ 
ಗುಣಾಂಕವನ್ನು ನಿರ್ಧರಿಸಿರಂವುದನ್ನು ಗಮನಿಸಲಾಗಿದೆ. ಇದರ ಸೂತ್ರ, ಕೊನೆಯರಿ 
ಕಲವಿ€ನಲ್ಲಿನ ಪರಿವರ್ತಕ (ಮೊತ್ತದ ಕಲಮನ್ನೂ ಪರ್ಜಿಸಿದಲ್ಲಿ, ಹಿಂಜರಿತ ಗುಣಾಂಕಗಳ 


ತಳಿಅಭಿವೃದ್ಧಿಗೆ ಸಂಬಂಧಿತ ಸಹಸಂಬಂಧ ಮತ್ತು ಓಂಜರಿತ 695 


ಪ್ರಥಮ ಮಿತಿ : ಆದೇ ಕಲಮಿನ ಶ್ಶಂಗದಲ್ಲಿರುವುದೇ ದ್ವಿತೀಯ ಮಿತಿ. 
ಎಲ್ಲಾ ಸಂಭವನೀಯ ಆಂಶಿಕ ಹಿಂಜರಿತ ಗುಣಾಂಕಗಳನ್ನು ಪಡೆಯ 
ಪ್ರತಿ ಪರಿವರ್ತಕವನ್ನೂ ಕೊನೆಯ ಕಲಮಿನಕ್ಲಿಡಬೇಕಾಗುತ್ತದೆ. ಸಾಮಾನ್ನ ಸಮೀಕ 
ರಣಗಳ ಸಂಕುಲವನ್ನು ಹೊಸದಾಗಿ ಬಗೆಹರಿಸಬೇಕು. ಕಾಲಹರಣವಿಲ್ಲ್ಬದಿರುವಂತೆ 
ಕೊನೆಯೆರಡರಲ್ಲಿ ಬರುವ ಲಕ್ಷಣಗಳು ಯುಗಲಗಳಾಗಿರುವಂತೆ ಜೋಡಿಸುವುದು 
ಉತ್ತಮ, ಉದಾ : ೫.೮.೫, &: ಐ.೮.&.8 ಮತ್ತು &.8.0,೮: &.೫,೮.೧. ಹೀಗೆ 
ಮಾಡುವುದರಿಂದ. ಲಕ್ಷಣಗಳ ಪ್ರಥಮ ಯುಗಲ ಒಂದರ ಗುಣಿತದ ಭಾಗದ ಅದರ 
ನಕಲನ್ನು ಎರಡನೆಯದಕ್ಕೆ ಅನ್ವಯಿಸಬಹುದು. 
ಆಂತಹ ಗುಣಿತಗಳಿಂದ ರೊೂಲದನ _..4249 ಮತ್ತು 
ಗೇಟಿನ 3.,5102, ಅಂಶಿಕ ಸಹಗುಜೆತ ಗುಣಾಂಕವು 


೩8೧೦ ೧೧೫/ ರೈ 624೧0 
ಮು ಸ್ಳೆ249 ಜ ೬೨5102 2 ,.4656 ಆಗುತ್ತದೆ. 
ಆಂಶಿಕ ಸಹಸಂಬಂಧ ಗುಂಣಾಂಕಗಳ ಪ್ರಮುಖತೆಯನ್ನು, ೫.4 ಅಥವಾ 46 
ಸ್ವಾತಂತ್ರ್ಯಾ ಅಂಕಗಳಿಗಾಗಿ ಅನುಬಂಧ ಕೋಷ್ಟಕ ೪ ನ್ನು ಗಮನಿಸುವುದರ ಮೂಲಕ 


ನಿರ್ಧರಿಸಬಹುದು. ಸಾಮಾನ್ಯವಾಗಿ ಸ್ಲಾತಂತ್ರ್ಯತಾ ಅಂಕಗಳು 71-8-2 ಆಗಿರುತ್ತದೆ, 
ಬ 


ಅದರಲ್ಲಿ ನ್ನು ವೀಕ್ಷಣೆಗಳ ಸಂಖ್ಯೆ ಮತ್ತು 8 ಯು ವಿಸರ್ಜಿಸಲಾದ ಪರಿವರ್ತಕಗಳ 
ಸಂಖ್ಯೆ. ಇದು ವೀಕ್ಷಣೆಗಳ ಸಂಖ್ಯೆಯಲ್ಲಿ ಪರಿವರ್ತಕಗಳ ಸಂಖ್ಯೆಯನ್ನು ಕಳೆದುದ 
ರಷ್ಟಾಗುತ್ತದೆ. 


ಹೆಚ್ಚು ಸ್ವಾರಸ್ಯಕರ ಆಂಶಿಕ-ಸಹಸಂಬಂಧ ಗುಣಾಂಕಗಳನ್ನು ಹೋಲಿಕೆಗಾಗಿ 
ಪೂರ್ಣ-ಸಹಸಂಬಂಧ ಗುಣಾಂಕಗಳ ಜೊತೆಗೆ ಕೊಡಲಾಗಿದೆ. 
748ಮ ೬13665 748 (0೧55 ಹ6ೆ6564 
4೧ ನಾರಾ 4ೇ98 74೧ ೫0 ರಾರಾಾಟ5464 
7.40 ಮಾಾ3 195% ಗಿ.೫ಲನಾರಾಾ600* 
* 1 ಪ್ರತಿಶತ ಬಿಂದುವನ್ನು ಮೀರುತ್ತದೆ. 
1 5 ಪ್ರತಿಶತ ಬಿಂದುವನ್ನು ಮೀರುತ್ತದೆ. 
ಗರ್ಭಕಟ್ಟುವಿಕೆಯ ತಾರೀಕು ಮತ್ತು ಅಗ್ರತುಕ್ಕುರೋಗ ವ್ಯಾಪ್ತಿಯ ಪ್ರತಿಕ್ರಿಯೆ 
ಯನ್ನು ವಿಸರ್ಜಿಸಿದ ನಂತರವೂ, ಇಳುವರಿ ಮತ್ತು ಪುಷ್ಪತೆಯ ನಡುವಣ ಆಂಶಿಕ 
ಸಹಸಂಬಂಧ ಅತ್ಯಂತ ಗಮನಾರ್ಹವಾಗಿತ್ತು. ಒಂದು ತಳಿಅಭಿವೃದ್ಧಿ ಕಾರ್ಯಕ್ರಮ 
ದಲ್ಲಿ, ಇಳುವರಿ ಪರೀಕ್ಷೆಗಳು ಪ್ರಾಯೋಗಿಕವಲ್ಲದಿರುವಾಗ, ಇಳುವರಿ ಮತ್ತು ಪುಷ್ಪತೆ 


ಹ 


ಗಳ ನಡುಎಣ ಈ ದೃಢಸಂಬಂಧವನ್ನು ಬೇರ್ಪಡುವ ಸಂತತಿಗಳ ಅಂತರದಲ್ಲಿ ಬಳಸ 


696 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ಬಹುದು. ಇಳುವರಿಯೊಂದಿಗೆ ಪುಷ್ಪತೆ ದೃಢವಾದ ಸಂಯೋಜನೆ ಪಡೆದಿದೆಯೆಂದು 
ಗುರುತಿಸಿರುವಲ್ಲಿ, ಕಾಳಿನ ಪ್ರಷ್ಟತೆಯನ್ನನುಸರಿಸಿ ಆಯ್ಕೆಮಾಡಬಹುದು. ಇಳುವರಿ 


ಕ 
ಮತ್ತು ಗರ್ಭಕಟ್ಟುವಿಕೆಯ ತಾರೀಕುಗಳ ನಡುವಣ ಸಂಯೋಜನೆ, ಪ್ರಷ್ಟತೆ ಮತ್ತು 
ಆಗ್ರತುಕ್ಕುರೋಗ ವ್ಯತ್ಯಾಸಗಳನ್ನು ಶ್ಯಜಸಿದ್ಧಾಗಲೂ, ಅವುಗಳು ಇದ್ದಾಗ ಇದ್ದಂತ 


ಹುದೇ ಮಟ್ಟದ ಪ್ರಮುಖತೆಯನ್ನು ಹೊಂದಿದ್ದವು. ಇಳುವರಿ ಮತ್ತು ಆಗ್ರತುಕ್ಕಾ 
ರೋಗದ ಶೇಕಡಾವಾರುಗಳ ನಡುವಣ ಆಂಶಿಕ ಸಹಸಂಬಂಧವು, ಗರ್ಭಕಟ್ಟುವಿಕೆಯ 


ತಾರೀಕು ಮತ್ತು ಬೀಜಪ್ರಷ್ಟತೆಯ ಪರಿಣಾಮಗಳನ್ನು ವಿಸರ್ಜಿಸಿದಾಗ, ಆತ್ಯಂತ 


ಕ ಕ 
ಪ್ರಮುಖತೆಯದಾಗಿತ್ತು, ಧಾನ್ಯದ ಪು್ರಷ್ಪತೆ ಮತ್ತು ಗರ್ಭಕಟ್ಟುವಿಕೆಯ ತಾರೀಕುಗಳ 
ಪ್ರಭಾವ ಕಳೆದಲ್ಲೂ, ಅಗ್ರತುಕ್ನುರೊಗ ಇಳುವರಿಯನ್ನು ಗಮನಾರ್ಹವಾಗಿ ಕಡಮೆ 


ಬಕ್ತ್ಟ್‌ಂಶ ಸಹಸಂಬಂಧ 

ಬಹ ಂಶೆ ಸಹಸಂಬಂಧ ಗುಣಾಂಕವು ಅಧ್ಯಯನಕ್ಕೊಳಪಟ್ಟಿರುವ ಇತರ ಘಟಕಗಳ 
ಸರಣಿಯಿಂದ ಒಂದು ಪರತಂತ್ರ ಪರಿವರ್ತಕ ಪ್ರಜೋದಿಠವಾಗುವ ಮಟ್ಟವನ್ನು ಮಾಪನ 
ಮಾಡುತ್ತದೆ. ಆದನ್ನು ಒಟ್ಟು ಸಹಸಂಬಂಧ ಗುಣಾಂಕಗಳು ಮತ್ತು ಮಾನಕ ಆಂಶಿಕ 
ಹಿಂಜರಿತ ಗುಣಾಂಕಗಳಿಂದ ಗುಣಿಸಬಹುದು. ಆದರ ಸೂತ್ರವು, 

೧೫.0೧೧ 78 * 14800) * (೧ * ರೈ 8೦) (ಗಿ ೫ 

8೧.8೧ * ಸಮಸ್ಯೆಯಲ್ಲಿ ಪಡೆದ £ ಮತ್ತು 0 ಮೌಲ್ಯಗಳನ್ನು ಬದಲಿ 

ಸುವುದರಿಂದ, 

೫೫ [೫೧೧ ಎ(.7344 /.4249) ._. (4898, 4379) 

(3195, 3966) ಎ.6532, 

೫ ಜಾ.8082, 

ಅನುಬಂಧದ ಕೋಷ ಕ ಇ/ನ್ನ್ನು ಜಿ ಇರರ ಸಾ ತಂತ್ರ ಚೌ ಆಂಕಗಳಿಗಾಗಿ 
ಮತ್ತು ನಾಲ್ಕು ಪರಿವರ್ತಕಗಳ ಕಲಮನ್ನು ಸೇರಿದಂತೆ ಬಳಸುವುದರ ಮೂಲಕ ಒಂದು 
ಬಹ್ವಂಶ ಸಹಸಂಬಂಧ ಗುಣಾಂಕದ ೪ ಮುಖತೆಯನ್ನು ಪರೀಕ್ಷಿಸಬಹುದು. 8 ಇ. 
೬8082 ಇರುವ ಬಹ್ಹಂಶ-ಸಹಸಂಬಂಧ ಅತ್ಯಧಿಕ ಗಮನಾರ್ಹತೆಯದು. ಈ ಸಹ 
ಸಂಬಂಧ ಗುಣಾಂಕದ ಚದುರಾವಣೆ, ಧಾನ್ಯಪುಷ್ಟತೆ, ಗರ್ಭಕಟ್ಟು ವಿಕೆಯ ತಾರೀಕು 
ಮತ್ತು ಅಗ್ರತುಕ್ಕುರೋಗದ ಶೇಕಡಾವಾರುಗಳೊಡನೆಯ ತನ್ನ ಸಂಯೋಜನೆಯಿಂದ 
ಒದಗಿದ ಇಳುವರಿಯ ಪರಿವರ್ಶಕವಾದ ಶೇ. 65ನ್ನು ಕೊಡುತ್ತದೆ. 


ಅಧ್ಯಾಯ 21 
ಖೈ-ಚದುರ ಪರೀಸ್ತೆಗಳು 


ಅಳವಡಿಕೆ ಯೋಗ್ಯತೆಯ ೫ರೀಕ್ಷೆಗಳು : ಹಾರಿಸ್‌ (1912) ತೋರಿಸಿಕೊಟ್ಟಿ 
ರುವಂತೆ ಮೆಂಡಲ್‌ನ ಅನುಪಾತಗಳ ಅಳವಡಿಕೆ ಯೋಗ್ಯತೆಯನ್ನು ಪರೀಕ್ಷಿಸಲು 4 
ಪರೀಕ್ಷೆ ಒಂದು ಉಪಯುಕ್ತ ವಿಧಾನ. ವಿವಿಧ ಉದಾಹರಣೆಗಳಿಂದ ವಿಧಾನಗಳನ 
ಸ್ಪಷ್ಟಪಡಿಸಲಾಗುವುದು. 

ಪಸುರು ವರ್ಣಸಸಿಗಳನ್ನು (11181 8) ಉತ್ಪನ್ನಮಾಡುವ ಬಾಡಿಯ ಎರಡು 
ಸಾಲು ತಳಿ ಒಂದನ್ನು, ಹಗಃರ ಹಳದಿ ಸಸಿಗಳುಳ್ಳಿ (1812) ಆರಂ ಸಾಲು ತಳಿಯ 
ನಡುವಣ ಒಂದು ಸಂಕರದ ನ್ಮ ಸಂತತಿಯಲ್ಲಿ, ನಾಲ್ಕು ದೃಶ್ಮರೂಪ ವರ್ಗಳಲ್ಲಿ ಈ 


ಕೆಳಗಿನ ಸಸ್ಯಗಳ ಸಂಖ್ಯೆಗಳನ್ನು ಪಡೆಯಲಾಯ್ತು. 





11.೯ | 11 | ೪08 | 2 ೪11.೬ 








281 59 ; 60 458 


ಓ್ಯಃ 
೧೮ 


ಹಾ ಎಕಾ 





ಚಿವನ್ನು ಗುಣಿತ ಮಾಡುವ ಸಾವರಾನ್ಯ ಸೂತ್ರವನ್ನು ಈ ಕೆ.ಗಿನಂತೆ ಬರೆಯ 
ಬಹುದು. 
32 ಎ5(೧-೧)* 
( 
ಇದರಲ್ಲಿ 5 ಸಂಕಲನ ೦, ವೀಕ್ಷಿತ ಆವೃತ್ತಿ ಸಂಖ್ಯೆ ಮತ್ತು €ಯು ನಿರೀಕ್ಷಿತ 
ಅಥವಾ ಗುಣಿತ ಆವೃತ್ತಿ ಸಂಖ್ಯೆಗೆ ಅನ್ವಯಿಸುತ್ತದೆ. 
ಏಕ ಘಟಕ ಅನುಪಾತ ೫, ಯ ವ್ಯತಿಕಲನಗಳ ಪರೀಕ್ಷೆಯನ್ನು ಈ ಕೆಳಗಿನಂತೆ 


ಮಾಡಬಹುದು. 
ಧಾ ಸ ಸಾಸ ಕಬ ಸಿಮನ್‌ 





ದೃಶ್ಯರೂಪ ವೀಕ್ಷಿತ (೦) ಗುಣಿತ (€) | ಏ.೧ ಎ 
ಸ್ಯ 340 3435 ಎತ್ತಿ 0.036 


1 


118 114,5 3,5 107 


ರ್ರ 774587 | 45807[- 9.07,7-850:%37 
ಎಷ್ಟರ ಕ ಕಕ ತ ಕತ 


ಓ] 


698 ಸ್ತ್ರ ತಳಿಅಭಿವೃದ್ದಿ ವಿಧಾನಗಳು 


೮ 


೫ರ ಕೋಷ್ಟಕದಲ್ಲಿ (ಅನುಬಂಧ ಕೋಷ್ಟಕ 111) 1 ಸ್ವಾತಂತ್ರ್ಯತಾ ಅಂಕಕ್ಕಾಗಿ 
ವೀಕ್ಷಿಸಿದಲ್ಲಿ, ವೀಕ್ಷಿತ 33, ೫ ೬0.95 ಮತ್ತು 0.50ಗಳ ನಡುವೆ ಇದೆಯೆಂದು 
ಕಂಡುಬರುತ್ತದೆ. ಸ್ವಾತಂತ್ರ್ಯತಾ ಅಂಕಗಳು ವರ್ಗಗಳ ಸಂಖ್ಯೆಗಿಂತ ಒಂದು ಕಡಮೆ, 
ವೀಕ್ಸಿತದಷ್ಟೇ ಅಧಿಕವಾದ »* ಮೌಲ್ಯ, ಯಾದೃಚ್ಛಿಕ ಮಾದರಿಯ ಭ್ರಂಶಗಳ 
ಕಾರಣದಿಂದ 100 ಪ್ರಯೋಗಗಳಲ್ಲಿ 50ರಿಂದ 95 ಸಲಗಳ ಆಂತರದಲ್ಲಿ ನೆರವೇರ 
ಬಹುದೆಂದು ನೀರಿಕ್ಸಿ ಸಬಹುದು. 
ಒಂದು 3; 1 ಅನುಪು:ತದ 38೬೮ನ್ನು ಈ ಕೆಳಗಿನ ಸೂತ್ರದಿಂದ ಕೂಡ ಗುಣಿಸ 
ಬಹುದು203 ೬ (ಓ-3)3 
ಜು” 
ಇದರಲ್ಲಿ & » ಪ್ರಬಲವರ್ಗದಲ್ಲಿ ವೀಕ್ಷಣೆಯ ಸಂಖ್ಯೆ 
೩ *ಹಿಂಜರಿತ ವರ್ಗದಲ್ಲಿನ ಸಂಖ್ಯೆ 
7೫ *ಓಟ್ಟು ಸಂಖ್ಯೆ 
ಈ ಹಿಂದಿನ ಸಮಸ್ಯೆಗೆ, 
೫೫ ಎ [340.3 (118), 
345877 
ನೀಳ ಮಾರ್ಗದಿಂದ ಕಂಡುಹಿಡಿದಷ್ಟೇ ಆಗುತ್ತದೆ. 
ಕೆಳಗೆ, ದಿ ವರ್ಗ ಬೇರ್ಪಡುಗಳಿಗೆ ಉಪಯುಕ್ತವಾಗಬಹುದಾದೆ ಕೆಲವು ಸೂತ್ರ 
ಗಳನ್ನು ಪಟ್ಟಿ ಮಾಡಲಾಗಿದೆ. 


ಪಾರಿ.ಸ143, ಇದು ಹಿಂದಿನ 


ನಿರೀಕ್ಷಿತ ಬೇರ್ಪಡಿಕೆ ೫೩ ಸತ್ರ 
ಹ! 
1:1 ೫೫ ಐ(ಹಿ-&)*/1 
2:1 ಸೆ (ಯಿ-22)*/ಗಿಳ 
ತಿ:1 ೫3 ಎ.(ಕಿ-38)3/31 
15:1 ಕೆ ಹಾ(ಗಿ-.158)3/151 
9:7 ಟೆ ಇ (74/-95)3/631 


ಎರಡು. ಘಟಕ ಜೋಡಿಗಳ ಸ್ವತಂತ್ರರಿಕೃತೆಯ ಆಧಾರದಿಂದ ನಿರೀಕ್ಷಿತ 
ಪ್ರಮಾಣ ಮತ್ತು ವೀಕ್ಷಿತ ಪ್ರಮಾಣಗಳ ನಡುವಣ ಸಾದೃಶವನ್ನು, :*ವನ್ನು ಆಳ 
ವಡಿಕೆ ಯೋಗ್ಯತೆಗಾಗಿ ಒಂದು. 9: 3; 3: 8 ಪ್ರಮಾಣದವರೆಗೆ ಗುಣಿಸುವುದರಿಂದ 
ಪರೀಕ್ಷಿಸಬಹುದು. ಹಿಂದೆ ತಿಳಿಸಿದ್ದ ಪ್ರಯೋಗದಿಂದ ಪಡೆದ ದತ್ತಾಂಶದ ಒಳಕೆ 
ಯೊಡನೆ ಗುಣಿತಗಳನ್ನು ಕೋಷ್ಟಕ 82ರಲ್ಲಿ ಕೊಡಲಾಗಿದೆ. 


ಖೈ-ಚದುರ ಪರೀಕ್ಷೆಗಳು 699 





ದೃಶ್ಯರೂಪ ಎೀಕ್ಷೀತ (೦) ಗುಣಿತ (0) | ೦೨೧. | ಇ. 
| 
11.೯ 25281 257.625 | ೧3.375 2.121 


11 ಏಷಾ 59 85.875 | ೨-26 875 ೩.411 
118 ೦೫೧ 60 85.515 '!...25.815 7.796 
೪18 61 58್ಕ 28.625 29.375 | 30.145 





ಒಟ್ಟು ... 1 ೬458 458.000 0-000 |2* ೬48.473 





ಆ ನಾಲ್ಕು ದೃಶ್ಯರೂಪ ಪಂಗಡಗಳ ಗುಣಿತ ಆವೃತ್ತಿ ಸಂಖ್ಯೆಗಳು 
ವಾಗಿ ಒಟ್ಟು ಸಂಖ್ಶೆಯ 9/16, 3/16, 3:16 ಮತ್ತು 
3ನ ಕೋಷ್ಣಕದಲ್ಲಿ ಜಾರ ಕೋಷ್ಟಕ (11) 3 ಸ್ವಾತಂತ್ರೃೃತಾ ಆಂಕಗಳಿಗಾಗಿ 
ವೀಕ್ಷಿಸಿದಕ್ಲೆ 18 ಎ48.473ಯ ವೀಕ್ಷಿತ ಮೌಲ್ಯವು, 1 ಪ್ರತಿಶತ ಬಿಂದುವನ್ನು 

ಅತ್ಯಧಿಕವಾಗಿ ಮೀರಿದೆಯೆಂದು ಕಂಡುಬರುತ್ತದೆ. ಇದರಂತಹ ಆಳವಡಿಕೆ ಯೋಗ 
ಪರೀಕ್ಷೆಗಳಲ್ಲಿ ಸ್ವಾತಂತ್ರ್ಯತಾ ಅಂಕಗಳು ವರ್ಗಗಳ ಸಂಖ್ಯೆಗಿಂ-ಲೂ 1 ಕಡಮೆಯಾಗಿರು 
ತ್ತದೆ, ಅದ್ದರಿಂದ ಒಂದು 98 :3 ; 3:1 ಟಿನುಪಾತದಿಂದ ವೃತಿಕಲನ 
ಗಮನಾರ್ಹವಾಗಿತ್ತೆಂದು ನಿರ್ಧರಿಸಬಹುದು. 

ಒಂದಂ 9:33:11 ಪ್ರಮಾಣದವರೆಗೆ ಅಳವಡಿಕೆ ಯೋ ಚ ತ್ತು 
ಕ್ಲಿಸಲು ಸ್ವಲ್ಪಮಟ್ಟಿಗೆ ಒಂದು ಲಘು ವಿಧಾನವನ್ನು ಬಳಸಬಹುದು. ಹೀಗೆ, 

ತೆ ಎ 10 (23. 313 ತೆ ೬63; 
971 

ಇದರಲ್ಲಿ ೩, %. € ವತ್ತು 6 ಹಾ ಕೋಪ್ಪ ಕ 82ರಲ್ಲಿ ಕೊಟ್ಟಿ ರುಪವಂತಹ ಹ ವೀಕ್ಷಿತ 
ಆವೃತ್ತಿ ಸಂಖ್ಯೆ. ಆಗ. ಮೊದಲಿನಂತೆಯೇ ಚ 
16 [2813 , 3(59*) , 3(003) , 9(583)] 
8 1. 

ಸ್ವತಂತ್ರ ರಿಕ್ಕತಯ ಆಧಾರದಿಂದ ನಿರೀಕ್ಷಿ ಸಿದವುಗಳಿಂದ ವೀಕ್ಷಿತ ಪ್ರಮಾಣದ 

ವ್ಯತಿಕಲನದ ಸ್ವಭಾವವನ್ನು ಅನ್ನು ಅದರ ವಿವಿಧ ಅಂಶಗಳಾಗಿ ಬೇರ್ಪಡಿಸುವುದರಿಂದ 
ನಿರ್ಧರಿಸ ಬಹುದು, ಅಳವಡಿಕೆ ಯೋಗ್ಯತೆ ಪರೀಕ್ಷೆಯೆ 3 ಸ್ವಾತಂತ್ರ್ಯತಾ ಅಂಕಗಳನ್ನು 
3: 8 ಪ್ರಮಾಣದಿಂದ 1% ಬೇರ್ಪಡುಗಳು ವ್ಯಶ್ತಿಕಲನಗಳಿಗೆ ಒಂದು, 3 : ] 
ಪ್ರಮಾಣಗಳ 18-1 ಬೇರ್ಪಡ:ಗಳ ವ್ಯ ಕಿಕಲನಗಳಿಸೆ ₹ ಒಂದು ವುತು ಎ೦ಂಡು ಘಟಕ 
ಜೋಡಿಗಳ ಸಂಯೋಜನೆಯನ್ನು (ಸಂಲಗ್ನತೆ) ಕಂಡುಹಿಡಿಯಲು ಓಂದು-ಕೀಗೆ ವಿಭಾಗ 
ನಖಡಿಕೊಡಬಹುದು. ಅದಕ್ಕೆ ಅನುಕೂಲ ಸೂತ್ರಗಳು- 


(ಟೆ 





೬158 ಎ 48.473 





೫ ಕಾ 





700 ಸ್ಮ ತಳಿಅಭಿವೃದ್ಧಿ ವಿಧಾನಗಳು 


7೪ ಬೇರ್ಪಡುವಿಕೆ ;% ಎ (೩ 4 0-30-36)*/31% 
ಓ8 1| ಬೇರ್ಪಡುವಿಕೆ ;8 ೬ (೩-20 « ೦-36)3/374 
ಸಂಲಗ್ನತೆಗೆ 23 ೬ (0-38-30 4 9673/97 
ಏಕಘಟಕ ಪ್ರಮಾಣಗಳ ವೃತಿಕಲನಗಳ ಸೂತ್ರ ಈ ಕೆಳಗೆ ಕೊಟ್ಟಿರುವ ರೂಪಕ್ಕೆ 
ಕುಗ್ಗುತ್ತದೆ. ಈ ಮೂರು ಸೂತ್ರಗಳಲ್ಲಿ ವೀಕ್ಷಿತ ಪ್ರಮಾಣಗಳನ್ನು ಬದಲಿಸಿದಲ್ಲಿ 


ಸ್ಮ್ಗ್ಳಾಃ ಬೇಕ ರ್ಪಡುವಿಕೆಯ ತತ ಇ ಛಿ, [43 ] ಸಾ ತಂತ್ರ ಕಶ ಅಂಕಕ್ಕೆ 
7 ಬೇರ್ಪಡುಗಳಿಗೆ »* ಎ 0.073 1 ಸ್ವಾತಂತ್ರ್ಯತಾ ಆಂಕಕ್ಕೆ 
ಸಂಲಗ್ಗತೆಗೆ »* ಎ 48,257 1 ಸ್ವಾತಂತ್ರ ತಾ ಆಂಕಕ್ಕೆ 


ಸು | 


ಅಳವಡಿಕೆ ಯೋಗ್ಯತೆಗೆ ೩ ೬ 48,473 3 ಸ್ವಾತಂತ್ರ್ಯತಾ ಅಂಕಗಳಿಗೆ 
ಬಿದಿನ ಕೋಷ್ಟಕವನ್ನು ಗಮನಿಸಿದಲ್ಲಿ (ಅನುಬಂಧ ಕೋಪ ಸಕ 111) 3: 
ಪ ಮಾಣದೊಡನೆ, ಎರಡು ಏಕಘ “ಟಕ ಪ್ರಮಾಣಗಳ ಹೊಂದಾಣಿಕೆ ಉ ತ್ತ ಗ 


ಜಾ 


4. 


ದು ಕಂಡುಓರುತ್ತದೆ. 8 ಸಂಲಗ್ನತೆ ಪ್ರತಿಶತ ಬಿಂದುವನ್ನು ಮಿ "ರುತ್ತದೆ. 

ಸಂಲಗ್ನತೆಯನ್ನು ಗುಣಿಸಲು ಗುಣಲಬ್ಧ ವಿಧಾನವನ್ನೂ (ಫಿಷರ್‌ 1938) 
ಮತ್ತು ಇಮ್ಮರ್‌ (1930) ಒದಗಿಸಿರುವ ಕೊಷ್ಟ ಗಳನ್ನು ಬಳಸಿದಾಗ ಈ ಎರಡು 
ಘಟಕಜೋದಿಗಳ ನಡುವಣ ಪನರ್‌ ಸಂಯೋಜನೆಯು 30.2 --2.7 ಆಗಿತ್ತು. 

ಸ್ವಾತಂತ್ರ್ಯತೆ : ಎರಡು ಆಥವಾ ಅಧಿಕ ಗುಂಪುಗಳಾಗಿ ವರ್ಗೀಕರಿಸಿದ, ಎರಡು 

ಲಕ್ಷಣ ಸ್ವತಂತ್ರ ವಾಗಿವೆಯೇ ಎಂಬುದನ್ನು ನಿರ್ಧರಿಸಲು »* ಪರೀಕ್ಷೆಯನ್ನು ಬಳಸ 
ಬಹಂದು. ಓಟ್‌ ತಳಿಗಳ ನಡುವಣ ಸಂಕರಣಗಳನ್ಲಿನ ಲಕ್ಷಣಗಳ ರಿಕ್ಕ ತೆಯ ಒಂದು 
ಅಧ್ಯಯ ಯದಲ್ಲಿ ಹೇಯ್‌, ಮೂರ್‌ ಮತ್ತು ಸ್ಟಾಕ್‌ಮನೇರಿಂದ (1939) ಪಡೆದ 
ದತ್ತಾಂಶಗಳಿಂದ ಗುಣಿತಗಳನ್ನು ಸ್ಪಷ್ಟಪಡಿಸಲಾಗುತ್ತದೆ. 

ಕ ನನಕ್ಕೊಳಐಟ್ಟ ಲಕ್ಷಣಗಳಲ್ಲಿ ಧಾನ್ಯಪ್ರಷ್ಟತೆ ಮತ್ತು ಊಬು ವಿಧಾನ 
ಸೇರಿದ್ದವು. ಜನ್ಮದಾತ್ಮಗಳಲ್ಲಿ ಒಂದಾದ ಬಾಂಡ್‌, ಗಿಡ್ಡ, ದುರ್ಬಲ ಊಬಂಗಳನ್ನು 
ಸತ್ಪನ್ನ ಮಾಡಿತು ; ಡಬಲ್‌ಕ್ರಾಸ್‌ ಎಂದು ಹೆಸರು ಪಡೆದ ಇನ್ನೊಂದು ಜನ್ಮದಾತ್ಮ, 
ನೀಳವಾದ ದಪ್ಪ ಊಬುಗಳನ್ನು ಉತ್ಪಾದಿಸಿತು, ಈ ಕೆಳಗಿನ ಕೋಷ್ಟಕದಿಂದ ತಿಳಿಯ 
ಬಹುದಾದಂತೆ, ಎರಡು ಜನ್ಮದಾತೃಗಳೂ ಧಾನ್ಯಪುಷ್ಟತೆಯಲ್ಲಿ ಭಿನ್ನವಾಗಿದ್ದವು. 

ಧಾನ್ಯ ಪುಷ್ಪತೆಯು ರಿಯಿಂದ 100ರ ಮಾನದ ಒಂದು ವೀಕ್ಷಕ ಲಕ್ಷಣ ಮತ್ತು 
ಇಳುವರಿಯೊಡನೆ ಗಮನಾರ್ಹ ಸಹಸಂಬಂದ ಪಡೆದಿದೆಯೆಂದು ಕಂಡು ಬಂದಿದೆ 
(ಕೋಷ್ಟಕ 83). 


1701 


ಖೈ-ಚದುರ ಪರೀಕ್ಷೆಗಳು 


ತಳಿಗಳ ಏಕಸಸ್ಮಗಳ ಭ 


ದಾತ್ಮ 


ಜನ್ಮ 


ಕೋಪ್ಪಕ 82. 


ಶೇಕಡಾವಾರು. 


76.100 . ಒಟ್ಟು 


| 51.175 


26.50 





0.25 





61 








54 
26 


28 








ಪಾ 
ಶ್‌ 


ಡ್‌ ಕಾರಾ ಒದ 
ಶು 


ತ 
ಆ 5ರ ಲ್ಟ್‌ 


ಕಸ ಧ್ಲ್‌ಯೆ ಕ್‌ 


ಪ್ದ 
ಜ್ರ 


ಷ್ಟ 


ಗಳ 


2 


- ಬಾಂಡ್‌ ೫ ಡಬಲ್‌ಕ್ರಾಜ್‌ ಖಂಕರದಲ್ಲಿನ |: 


ಕೋಪ್ಪಕ 84 


[್‌್‌ 








] 


0. 














ಸಳ 
ಇಣ.,.. 


| 


ಕ್‌ 
| 


10266 
'ಕಪದಿಂದ ; 


2 


0.80732 


ಇಷು ರಾ ಹ 
ಬ ಟಸ್‌ ತ 


ವ್ರ 
ಬ 


ಈ 


ತ) 

ಗ) 
ತ 
ಬ! 
(2 ತ 
4! (| 
] ಗ್ಗೆ 
11 (1 
ಬ 
1 
1 17 
1 
11 
ಜ್ಯ 
ಕ್ವ) 
ಜು 8 
ಕ 
ಡಾ (್ತ 
ನ 
4 
( ಹ. 
(1) 
ಟು 
ತೆ 

ಸ 
ಹ್‌ 
72 1 
2 ಡ್ತ 
ಹಗ್ಗ 
ಹ 11 
12 ಟ್ಟಿ 
ತ್ಸು 
ಡೆ 
ಣಿ 
೫ ಛೂ 
ಸ] 
ಹ 
1 ಕ 
ಖಿ 33 


ಗ್‌” 


ಕೋಷ್ಟಕದ ಎಡಗಡೆ! 


ತರಾ ದರಾ 
ಗ ಹಂ 


ತಸ್‌ ಜು] ಆಂ 
ಆ ೧1. 


ಕಕ ಕಣ್‌ ಅರಾ ತಾ 


ಗ 


ಹಯಾ ಜ್‌ 


ಇಾಲ್ಸ ಗದಯ ಗ್ಯ 
ಕಿ) 


ಡಾ 


702 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


(331. 54)/410 43.60ರ ಗುಣಲಬ್ಧವಾಗುತ್ತದೆ. ಇತರ ತಾತ್ವಿಕ ಆವೃತ್ತಿ 
ಸಂಖ್ಯೆಗಳನ್ನು ಅದೇ ರೀತಿಯಲ್ಲಿ ಗುಣಿಸಬಹುದು. ಗುಣಿತವನ್ನು ತ್ವರಿತಗೊಳಿಸಲಂ 
ಪ್ರತಿಸ್ತಂಭದ ಸಂಪೂರ್ಣ ಮೊತ್ತವನ್ನು ಮೊದಲು ಗುಣಿಸಬೇಕು. ಕೋಷ್ಟಕ 84ರಲ್ಲಿ 
ಇದನ್ನು “ಪ್ರಮಾಣ” ವೆಂದು ಕರೆಯಲಾಗಿದೆ. ದುರ್ಬಲ ಮತ್ತು ಮಧ್ಯಸ್ಥ ಊಬು 
ಸಸ್ಯಗಳ ಪ್ರಮಾಣವನ್ನು ತಾತ್ವಿಕ ಆವೃತ್ತಿ ಸಂಖ್ಯೆಯನ್ನು ಪಡೆಯಲು, ನಂತರ ಪುಷ್ಪ 

೦ತ ಮೊತ್ತಗಳಿಂದ ಗುಣಿಸಬಹುದು, ಅಂದರೆ 54,209 ಮತ್ತು 
147. ಕೋಷ್ಟಕ 85ರಲ್ಲಿ »*ನ ಸ್ವಾತಂತ್ರ್ಯತೆಯ ಗುಣಿತವನ್ನು ಕೊಡಲಾಗಿದೆ. 


ಸಿರ ನೀಮಾಂತ ಮೊತ್ತಗಳಿಂದ 8 ಅನ್ನು ಎಣಿಕೆ ಮಾಡಿರುವುದರಿಂದ 
ಛು 


ಕೋಷ್ಟಕ 84ರಲ್ಲಿರುವ ಸಾಲುಗಳು ಮತ್ತು ಸ್ತಂಭಗಳ ಸಂಖ್ಯೆಯನ್ನು ಸೂಚಿಸುತ್ತವೆ. 
2ಸ್ವಾತಂತ್ರ ತಾ ಅಂಕಗಳಿಗಾಗಿ 3ನ ಕೋಷ್ಟಕವನ್ನು ಪರಿಶೀಲಿಸಿದಲ್ಲಿ ವೀಕ್ಷಿತ »8, 
0.50ಯಿಂದ 0.70ರವರೆಗಿನ ೫ ಮೌಲ್ಯವನ್ನು ಕೊಡುತ್ತದೆಂದು ಕಾಣಲಾಗಿದೆ. 
ಆದ್ದರಿಂದ, ಈ ಬೇರ್ಪಡುವ ಸಮಸ್ಟಿಗಳಲ್ಲಿ ಧಾನ್ಯ ಪುಷ್ಪತೆ ಮತ್ತು ಊಬು ಅಭಿವೃದ್ಧಿ 
ಗಳ ನಡುವೆ ಯಾವ ಸುಯೋಜನೆಯೂ ಇಲ್ಲವೆಂದು ಈ ದತ್ತಾಂಶಗಳು ಸೂಚಿಸುತ್ತವೆ. 
ಕೋಷ್ಟಕ 84ರಲ್ಲಿ ಸ್ಪಷ್ಟಪಡಿಸಿರುವಂತೆ, ಪ್ರತಿಲಕ್ಷಣದ ದತ್ತಾಂಶವನ್ನು ಒಟ್ಟುಗೂಡಿಸಿ 
ಬರೆದಿಟ್ಟಾಗ, ತಳಿಅಭಿವೃದ್ಧಿಯ ಅಧ್ಯಯನಗಳಲ್ಲಿ ವಿವಿಧ ಲಕ್ಷಣಗಳ ಸ್ವಾಂತ್ರ್ಯತೆ 
ಯನ್ನು ಆಗಿಂದಾಗ್ಗೆ ಪರೀಕ್ಷಿಸಲು 13 ಪರೀಕ್ಷೆ ಅನುಕೂಲಕರವಾಗಿತ್ತದೆ. 


ಕೋಪ್ಪಕ 85. ಊಬು ವಿಧ ಮತ್ತು ಧಾನ್ಮಗ್ಯ ಪುಷ್ಪತೆಯ ಸ್ವಾತಂತ್ರ್ಯಕ್ಕೆ 
2೫3ನ ಗುಣಿತ 


` ಈ 


ವಡ ಕತರ್‌... ಮೈಗೆ ಗಾಣ” ಹಾ 
ದೀಕ್ಷಿತ ಆವೃತ್ತಿ ನಿಂಖ್ಯ ಗುಣೆತ ಆವೃತ್ತಿ ಸಂಖ್ಯೆ ಗ” 








46 43.60 2.40 2132 
165 168.73 -3.73 082 
120 118.68 1.32 015 

8 10.40 ೨೩.40 554 

44 40.27 3.73 345 

27 28.32 1.32 .062 


ಮೊತ್ತ 410 |..410.00 ೨ 0.00 ೫3 ೬ 1.190 


ಖೈ-ಚದುರ ಪರೀಕ್ಷೆಗಳು 703 


ವಿಭಿನ್ನತೆಗಳ ಸಮರೂಪಕೆಗಾಗಿ ಹೈನರ್ಗೆ ಪರೀಕ್ಷೆ 
ಹಲವು ಎಿಭಿನ್ನತೆಗಳ ಸಮೀಪ ಸಮರೂಪತೆಯ ಒಂದು ಪರೀಕ್ಷೆಯಾಗಿ »* 
ವಿತರಣೆಯನ್ನು ಬಳಸಬಹುದು. ಇಳುವರಿ ಮಂತ್ತು ಇತರ ಲ 
ರೀತಿಯ ಪ್ರತ್ಯೇಕ ಪ್ರಯೋಗಗಳಲ್ಲಿ ಅಧ್ಯಯನ ಮಾಡಿದಂತಹ ಪ್ರಯೋಗಗಳಿಂದ 
ಅಂತಹ ದತ್ತಾಂಶವನ್ನು ಪಡೆಯಬಹುದು. ಪ್ರತ್ಯೇಕ ಪರೀಕ್ಷೆಗಳಿಗೆ ಗುಣಿತಮಾಡಿದ 
ವಿಭಿನ್ನತೆಗಳನ್ನು ಸಮರೂವತೆಯವೆಂದು ಎನೇ ಅಂದರೆ, ದ್ರು ಬಾಸ ತೆಗಳ 
ಸರಾಸರಿಯಿಂದ ಯಾದ್ಮ ದೃಚ್ಛಿಕ ಮಾದರಿಯ ವೃಶಿಕಲ 
ಬಹುದೇ ಎಂದು ವಿರ್ಧರಿಸಲು, ಬಾರ ಲೆಟ್‌ ೫ ಸೂಚಿಸಿದ ನ್ನು 


` ಹ 
ಬಳಸಲಾಗುವುದು. ॥-1 ಸ್ವಾತಂತ್ರ್ಯತಾ ಆಡಗಳಿಗೆ ಸವಿನ ಸೂತ್ರ 


ಕ್ಕಿ ತ್ಮ ಹಾವ ಲ, ಗಾಗ, (ರೀ ಇರ್‌ 
ಹಾ 1! 1086 ಇತಿ ಲ್ಲ (೧ 1086 23) ಸ ಆಗುತ್ತದೆ. ಇದರಲ್ಲಿ ಓ, ಮೋದಿ 


ಇ ಡ್ಯ ಗ್ರಾ ಇಂ ದ್‌್‌ 
ಸುತ್ತಿರುವ ವಿ ವಿಚಲನೆಗಳ ಸಂಖ್ಯೆ, ಗ್ಗ ಪ್ಹತಿ ತಿಯೊಂದಂು ವಿಭಿನ್ನ ತಮಿ ಸಾ ತಂತ -ಶೆ 


ಅಂಕಗಳು॥ ಪ್ರತ್ಯೇಕ ವಿಭಿನ್ನ ತೆಗಳ ಮತ್ತು 5(೧, ). ಒಟ್ಟು ಸ್ವಾತಿಃ 


2 


ಬ್ರ 


೦ ಹಿ 
ಅಂಕಗಳು, ೬8 ವೈಯಕ್ತಿಕ ವಿಭಿನ್ನ ತೆಗಳು, 53ಅನ್ನು 5(078ಗೆ):ಇನಿಂದ ಗುಣಿತ 
ಮಾಡಿದ ಓಒಗ್ಗೂ ಡಿಸಿದ ವಿಭಿನ್ನತೆ ಮತ್ತು € ಕೆಳಗಿನ ಸೂತ್ರದಿಂದ ಸ್ಪಷ್ಟಪಡಿಸಲಾದ 
ಒಂದು ತಿದ್ದು ಪಾಟುಮಿತಿ. 


1 
"ಹಾ ಏ1 ಎ | ಕರು 
. | ಸಾ) | ( ೧7 ) ಗ 


1932 ಮತ್ತು 1955ರ ಎರಡು ವರ್ಷಗಳಲ್ಲಿ ನಾಲ್ಕು ನೆಲೆಗಳ ಪ್ರತಿಯೊಂದ 
ರಲ್ಲೂ ಮೂರುಸಲ ಪ್ರತೀಕರಣ ಪಡೆದ ಬಾರ್ಲಿಯ 5 ತಳಿಗಳ ಇಳುವರಿಗಳನ್ನು ಈ 
ಅಧ್ಯಯನ ಒಳಗೊಂಡಿತ್ತು. ವಿವಿಧ ಕ್ಷೆ ಸೇತ್ರಗಳಲ್ಲಿನ ವೈ ಯಕ್ಷಿಕ ಪ್ರಯೋಗಗಳ ಭ್ರೆಂಶದ 
ವಿಭಿನ್ನತೆಗಳನ್ನೂ ಮತ್ತು ಎರಡು ವರ್ಷಗಳ ಪ್ರ ಪ್ರತಿಯೊಂದಕ್ಕೂ ಭ್ರಂಶ ವರ್ಗಗಳ 
ಪ್ರತಿಯೊಂದು ಮೊತ್ತವನ್ನು ಯೋಗ್ಯ ಸ್ವಾತಂತ್ರ್ಯತಾ ಅಂಕಗಳಿಂದ ಅಥವಾ 8ರಿಂದ 
ಭಾಗಿಸುವುದರಿಂದ ಪಡೆಯಬಹುದು, ಭ್ರಂಶಕ್ಕೆ ವರ್ಗಗಳ ಮೊತ್ತಗಳನ್ನೂ ಮತ್ತು 
ಸಮರೂಪತೆಗೆ ೫ ಪರೀಕ್ಷೆಯ ನಿರ್ಧಾರಕ್ಕೆ ಅತ್ಯಾವಶ್ಯಕವಾದ ಗುಣಿತಗಳನ್ನು 
ಕೋಷ್ಠಕ 86ರಲ್ಲಿ ಕೊಡಲಾಗಿದೆ. . 

ಪ್ರತಿಯೊಂದು ಪರೀಕ್ಷೆಗೂ ಸ್ವಾತಂತ್ರ್ಯ ತಾ ಅಂಕಗಳು ಒಂದೇ ಆಗಿರುವುದರಿಂದ, 
8(೧೫3) ಗುಣಲಬ್ಧಗಳ ಮೊತ್ತ ಮತ್ತು 5(1/10865' ಗಳನ್ನು ಕೋಪ್ಬಕ 86 
ರಲ್ಲಿರುವ 3, 4 ವಂತ್ತು 5ನೇ ಕಲಮುಗಳ ಒಟ್ಟು ಸಯ್ಯೆಗಳಿಂದ ಗುಣಿಸಬಹುದು; 
ಇಲ್ಲದಿದ್ದಲ್ಲಿ ೧೯೯5೯೫ ಮತ್ತು 7೭1065 £ಗಳ ಪ್ರತಿಯೊಂದು ಮೌಲ್ಯ ಬವನ್ನೂ ಗುಣಿಸಿ 
ಮೊತ್ತ ವನ್ನು ಪಡೆಯಲು ಆ ಶ್ರೇಣಿಯನ್ನು ಕೊಡಬೇಕಾಗುತ್ತದೆ. ತೆ ಸಮಸ್ಯೆಯಲ್ಲಿ 


704 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಾ 


€(೧, 53) ಎ1221,52 ಅನ್ನು, 152.69ನ್ನು 8ರಿಂದ ಗುಣಿಸುವುದರಿಂದ ಮತ್ತು 
5(ಗ೧, 1080 ಈಟಿ) ತಾ 178,5784ನ್ನು 22,.3223ನ್ನು 8ರಿಂದ ಗುಣಿಸುವುದರಿಂದ 
ಪಡೆಯಲಾಗುತ್ತದೆ. 

ಮತ್ತು ವಿಭಿನ್ನತೆಗಳ ಸಮರೂಪತೆಗೆ 2* ಪರೀಕ್ಷೆಯ ಗುಣಿತ. 


























ಸ್ವಾತಾತ್ಪ ಪ್ರತಿಪರೀಕ್ಷೆಯ] 
ಕೇಂದ ಕ ಮುತು [ಭ್ಪಃ `ಶಕ್ಕೆ ರ್ವ ಸ್ಯಾ ಸ್‌ು ಲಘು ಲ್ಪ 1 ಹಸಿ 
ಸ್ಟ್‌ ಲ ತ ತ ಪ್ರಶ ವಸತ ೩ ಗನ 
ಪರೀಕ್ಷೆ “ಜು ವರ್ಷ ಗಳ ವೆ ಮೂತ್ರ ಗಳು 'ಪರೀಕ್ಷೆರ್ಗ ಷ್‌ ರ್ಟ 
ಯು. ಎಫ್‌ ಸ 41.59 | &8 5.20 ಸಟ 
ಯು. ಎಫ್‌ 1935 273.73 | 8 | 34,22 |3.5328 
ಡಬ್ಲ್ಯೂ 1932 239.41 | 8 | 29.93 |3.3989 
ಡಬ್ಬೂ 1935 7657 | 8 | 9.82 :2.2844 
ಕ 1933 154.42 | 8 | 19,30 | 2.9601 
ಷ್ಟ 1935, 162.81 | 8 | 20.35 |3.0131 
ಜಿ. ಆರ್‌... 1932. 189.70 | 8 | 23.71 |3.1659 
ಜ. ಆರ್ಥ 1935: 81,32 6 10.16 | 2,3184 
ಹ ಗ 222112 [ಊ್ಚಾ 
ಮೊತ್ತ 1221.55 64 (152, 22. 3223" ಗೆ 
೫ ನಾಗತಿ 
ಯ ತಪಸ್‌ ಎಂ ಬೆೌಕಕ್ಕ 


7 1086 5 ಹಾ ೧ 00 %2.04801, 188.7302 
೧೫. 141/21 |8*83*1*838383*838) ಫ್ರೈ] 1.0469 
ಆಗಿರುವುದರಿಂದ 
ಎ 1388,7302-178,5784 ; 10, 7 ಸ್ವಾತಂತ್ರ್ಯತಾ 
1.0465 
ಅಂಕಗಳಿಗೆ ಆಗುತ್ತದೆ. 
7 ಸ್ವಾತಯ್ರ್ಯತಾ ಅಂಕಗಳಿಗೆ 3ನ ಕೋಪ್ಪಕದ ಪರಿಶೀಲನೆಯಿಂದ (ಅನುಬಂಧ 

ಕೋಷ್ಟಕ 1 | ` ಇ.20 ಆಗಿರುವಾಗ »ಚ ಎ9.80 ಎಂದು ನಾವು ಕಾಣುತ್ತೇವೆ. 
ತವಾದಷ್ಟು ಆಧಿಕ ವಿಭಿನ್ನತೆಗಳ ನಡುವಣ ವ್ಯತಿಕಲನಗಳು ಯಣದ್ಧಜ್ಛೆ | 


`ಶಗಳಿಂದಾಗಿ 100ಕ್ಕೆ 20 ಸಲದಷ್ಟು ಸಂಭವಿಸಬಹಂದೆಂದು ನಾವು 


ಖೈ-ಚದುರ ಪರೀಕ್ಷೆಗಳು 705 


ನಿರ್ಧರಿಸಬಹುದು. ಆದ್ದರಿಂದ, ಈ ಎಂಟು ಭ್ರಂಶ ವಿಭಿನ್ನತೆಗಳನ್ನು ಸಮರೂಪತೆಯ 


್‌ೆ 
ಹಾಸಿ ಒದ ಎರ್‌ 
ವೆಂದು ಎಣಿಸಬಹುದು ಮತ; 


ನ್ನ 
ಹ ಆಲಿ ಇತ್ತೆ. ಸಸರ, 
_ ಎಲ್ಲಾ ದತ್ತಾಂಶ ವಿಭಿನ್ನತೆಯ ವಿಶ್ಲೇಷಣೆಯಲ್ಲಿ ಈ 


ಜ್ಯಾ 


ಎಂಟು ಪ್ರತ್ಯೇಕ ವಿಭಿನ್ನತೆಗಳನ್ನು ಅವುಗಳ ಸರಾಸರಿ ವಿಭಿನ್ನತೆಯಿಂದ (19.09) 
ಪುನಃ ಸ್ಥಾಪಿಸ:ವುದು ನ್ಯಾಯವಾದದ್ದು. 


ಇನ್ನೊಂದು ಉದಾಹರಣೆಯಲ್ಲಿ, ವಿಸ್ಮಾನ್ಸಿನ್‌ ಕೇಂದ್ರದಲ್ಲಿ ಆಲ್ಫ್ಭಾಲ್ಮಾಬ್ರೋಮ್‌ 
ಹುಬ್ಬುಗಳ ಮಿಶ್ರಣಗಳಲ್ಲಿ, ಆಲ್ಫಾಲ್ಫಾದೊಡನೆ  ಬ್ರೋಮ್‌ಹುಲ್ಲು ತಳಿಗಳೊಳಗಿನ 


ವೃತ್ಯಾಸಿಗಳ ಅಧ್ಯಯನಗಳನ್ನು ಮಾಡಲಾಯ್ತು. ವಾಸ್ತವಿಕ ಬೇರ್ಪದುವಿಕೆಯಿಐದ 
ಪಡೆದ ಒಣತೂಕದ ಶೇಕಡಾವಾರುಗಳೊಡನೆ, ವ್ಯತ್ಯಾಸಗಳ ನಿರ್ಧರದ ನಾಲ್ಕು ವಿಧಾನ 
ಗಳನ್ನು ಬಳಸಿ, ಹೋಲಿಸಲಾಯ್ತು. ಬಳಸಿದ ವಿಧಾನಗಳು (1) ಇಳುಕಲು ಬಿಂದ 
ಏನ ಚಚ್ಚ್‌ಕ, ಮೊದಲ ಬೆಳೆ (2) ಇಳಕಲು ಬಿಂದುವಿನ ಚ ತಕ ವರ್ಷದ ಎಲ್ಲಾ ಬೆಳೆ 
(3) ಇರುವ ಬೆಳೆಯ ಹೊಲ ಆಂದಾಜು ಮತ್ತು (4) ಕೊಯ್ಸು ಮಾಡಿದ ಹಸುರು 
ವಸ್ತುವಿನ ಆಧಾರದ ಒಂದು ಅಂದಾಜು. ಈ ವಿಧಾನವನ್ನು 4 ಹೊಲಗಳಲ್ಲಿ ಮತ್ತು 
6 ಪ್ರತೀಕರಣಗಳಲ್ಲಿ ಅನುಕರಿಸಲಾಯ್ತು. ಅಥವಾ ಪ್ರತಿವಿಧಾನಕ್ಕೂ 24 ಓಿರ್ಧರ 
ಗಳನ್ನು ಬಳಸಲಾಯ್ತು. 
ನಾಲ್ಕು ಹೊಲಗಳಲ್ಲಿ ಅನುಸರಿಸಿದ ವಿಧಾನಗಳ ಒಂದು ಸಂಯೋಜನಾ ವಿಶ್ಲೇಷಣೆ 
ಯನ್ನು ಸಮರ್ಥಿಸಲಾಗುತ್ತದೆಯೇ ಎಂದು ಸ್ಥಿರಪಡಿಸಲು, ನಾಲ್ಕು ಹೊಲಗಳಿಂದ 
ಪಡೆದ ಭ್ರಂಶದ ಏಕರೂಪತೆಯನ್ನು ನಿರ್ಧರಿಸಬೇಕೆಂದು ಆಪೇಕ್ಷಿಸಲಾಯ್ತು. ಸಂಯೋ 
ಜನಾ ವಿಶ್ಲೇಷಣೆಯಲ್ಲಿ, ಬೇರ್ಪಡಿಸಿದ ನಂತರದ ಐದನೆಯ ಅಥವಾ ವಾಸ್ತವಿಕ ಒಣ 
ತೂಕದ ಶೇಕಡಾವಾರಿನೊಡನೆ, ನಾಲ್ಕು ಅಂದಾಜು ವಿಧಾನಗಳ ನಡುವಣ ಹೋಲಿಕೆ 
ಗಳನ್ನೂ ಮಾಡಲಾಯ್ತು. ವಿಶ್ಲೇಷಣೆಯಲ್ಲಿ ಒಳಸಿದ ಮೌಲ್ಯಗಳು, ಬ್ರೋಮು್‌ 
ಹುಲ್ಲ: ಮತ್ತು ಆಲ್ಫಾಲ್ಪಾಗಳ ನಡುವಣ ವ್ಯತ್ಕಾಸಗಳ ಶೇಕಡಾವಾರು. 
ಸಂಯೋಜನಾ ವಿಶ್ಲೇಷಣಗಳ ಸ್ಥಾತಂತ್ರ್ಮತಾ ಅಂಕಗಳು ಈ ಕೆಳಗಿನಂತಿದ್ದವು : 
ಎಥಾನಗಳು 4 
ಹೊಲಗಳು ತಿ 
ಹೊಲಗಳಲ್ಲಿನ ತಾಕ:ಗಳು 20 
ತಾಕುಗಳು 23 
ಹೊಲಗಳು » ವಿಧಾನಗಳು 12 
ಭ್ರಂಶ 80 
ವಿಶ್ಲೇಷಣೆಯನ್ನು ಈ ಹಿಂದೆಯೇ ತೋರಿಸಿರುವಂತೆ ಮಾಡಲಾಯ್ತು. 


ಕ್ವ 


ಹ] 
ಗ 
ಎ 

ಈ 


45 


ಅಧ್ಮಾಯು 22 
ಹೊಲತಾಕು ಪ್ರಯೋಗ ವಿಧಾನ 


ಆಶಾಜನಕ ವಸ್ತುಗಳಿಂದ ಪ್ರಥಮ ಆಯ್ಕೆಗಳನ್ನು ವಕಾಡಿದ ನಂತರ, ಸಸ್ಯತಳಿ 
ಅಭಿಪ ದ್ಮಿ ಅಧ್ಯಯನಗಳ ಅತಿತಿದಂ ಪರೀಕ್ಷೆ, « ಆಯ್ಕೆ ಗೊಂಡ ವಸ್ತುವನ್ನು ಮಾದರಿ 


ತಳಿಗಳೊಜಡನೆ ಹೋಲಿಸುವಂತರಹ ಹೋಲಿ ಘ ಲೋ ಗಗಳನ್ನೊ ಳಗೊಂಡಿರುತ್ತ ಶಾ] 


ಹೆಲ್‌ ಬಯ ಇ ಉ ದಾಸ್ಯದ ಡ್‌ ತ ತ ಇತ ಗೆ 
ಚಳಿಗಾಲ ಸಮಿಸುತೆ ಮುಶತ್ರಿ ಶುಷ್ಕತ ಪ್ರಶಿರೊ ಧ್ಯ, ರೋಗ ಪ್ರ ಕಿರೋಧ ಮತ್ತು 


ಅಧ್ಯಯನ ಮಾಡಲು ವಿಶೇಷ ತಂತ್ರಗಳನ್ನು 
ವರಿ ಹೋಿತೆ ಪ್ರಯೋಗಗಳನ್ನು 


ಘಿ 
ಕ ಹ ಟು ತದ ಹಾ ಶೌ 
ಒಳಸಬಹುದು: ದರೂ, ಆನೇಕ ಸಂದರ್ಭಗಳಲ್ಲಿ ಇಳು 


ವಾಸ್ತವಿಕ ಹೊಲಪರಿಸ್ಥಿ ತಿಗಿಳಲ್ಲೆ ಐವಾದುವ್ರದು ಅಗತ್ಯವಾಗುತ್ತದೆ. ಸಾಕಷ್ಟು ಪ್ರತೀಕರ 

ವುಳ್ಳ ಸಣ್ಣತಾಕುಗಳನ್ನು ಬಳ, ವಾಸ್ತವಿಕ ಹೊಲಪರಿಸ್ಥಿ ತಿಯಲ್ಲಿ ತುಲನಾತ್ಮಕವಾದ 
ಸ 

ಇಳುವರಿ ಶಕ್ತಿಯ ವಿಶ್ವಾಸಾರ್ಹ ಸೂಚಿಯನ್ನು ಒದಗಿಸುವಂತಹ ರಿ:ತಿಯ ನಿರ್ವಹಣೆ 

ಯನ್ನು ಸಾವಾಾನ್ಯವಿಧಾನ ಒಳಗೊಂಡಿದೆ, ಆಪೇಕ್ಷತ ಫಲಿತಾಂಶಗಳನ್ನು ಐಡೆಯಂಲಂ 

ಸಾಧ್ಯವಾದಷ್ಟು ಮಟ್ಟಿಗೆ, ಪ್ರಗತಿಪರ ರೈತರು ಅನುಸರಿಸುವ ಪದ್ಧತಿಗಳನ್ನು ಅನುಕರಿ 


ಸುವಂತ್ಕೆ, ಪ್ರಯೋಗ ಕ್ಷೇತ್ರದ ನಿರ್ವಹಣೆ ಅಗತ್ಯವಂದು ಕಂಡುಬಂದಿದೆ. ಆಂದರೆ 

ನೇತ್ರ ನಿರ್ವಹಣೆಯಲ್ಲಿ ರೂಢಿಯರಾಗಿರುವ ಸೂತ್ರಗಳನ್ನು ಅನುಸರಿಸುವುದು. ಕೆಲವು 

ಮಖ್ಯ ಪರಿಶೀಲನೆಗಳನ್ನು ಸಂಗ್ರಹ ಮಾಡಬಹುದು. 

ಸಾಧ್ಯವಾದಷ್ಟು ಮಟ್ಟಿಗೆ. ಪ್ರಯೋಗ ನಡೆಸ:ವ ಕೂಲದ ಮಣ್ಣು ಮತ್ತು 
ಕು 


ಸಾ ಶೆ 
ವಾತಾವರಣ ಪರಿಸ್ಥಿ ಗಳು, ರೈತರಂ ಬೆಳೆ ಬೆಳಸುವ ಪರಿ ತೆಗೆ ಸದ್ಭ ಶಪಾಗಿರಬೇಕು. 

2, ಉತ್ತಮ ರೈತರು ಆನುಸರಿಸುವ ಅತ್ಯಂತ ಸಹ್ಯೀಪವರ್ತಿ ಯಾಗಿರುವ ಬೆಳೆ 
ಪರಿವರ್ತನೆಯ ವಿಧಾನವನ್ನು ಅನುಸರಿಸಬೇಕು. 

3. ಪರೀಕ್ಷಾ ಪ್ರಯೋಗಗಳನಂತರ ಬಿತ್ತಿದ ಒಂದು ಪೂರ್ಣಬೆಳೆ ಮಣ್ಣಿನ 
ಫಲವತ್ತನ್ನು ಒಂದೇ ಮಟ್ಟದಲ್ಲಿಟ್ಟಿರಿಲು ಸಹಾಯಕವಾಗುತ್ತದೆ. 


ತ್ರ 
ಡಾ 
ಸ್ನ 
ಕ! 
4. 
₹1 
ಗ್ಗ 
೫ 
ಕೆ 
ತ್‌ 
ಭ್ರ 
ಸ 
ಲ 
£೭ 
ಈ 
ಖಿ 
[[ 
₹[ [ 
(ಡಡ 
ಹ್‌ 
ಷ್‌ 
ದ್ರ 
ಕ 
ಕ್‌ 
೯ 
೯ 
1 
ತ 
₹ 
ಜ್‌ 
೯ 
[ 
೯ 
ತೆ 1 


ದ 


ಹೊಲತಾಕು ಪ್ರಯೋಗ ಏದಾನ 707 


ಬೇಸಾಯ, ಕೊಯ್ಲು ಮತ್ತು ಬೆಳೆಯ ಒಕ್ಕಣಿಗಳನ್ನೊಳಗೊಂಡಿರುವ ಪ್ರಯೋನತಾಕ್ಕ 


' ನು “ಇ 
ಗಳ ನಿರ್ವಹಣೆಗ ತೃಪ್ತಿಕರ ವಿಧಾನಗಳನ್ನು ಕಲ್ಪಿಸಬೇಕು. 
6. ಪ್ರತೀಕರಣ ಮತ್ತು ಪ್ರಯೋಗದ ಒಂದು ಮಾನಕ ಭ್ರಂಶದ ಗುಣಿತ 


ನಂಬಲರ್ಹವಾದ ನಿರ್ಧರಗಳ ಆಧಾರವನ್ನು ಒದಗಿಸಲು ಸಹಾಯಕವಾಗುತ್ತವೆ ಮುತ್ತು 


ಸಮರ್ಪಕ ವಿನ್ಯಾಸದ ಪ್ರಯೋಗ, ಮಣ್ಣಿನ ಭಿನ್ನರೂಪತೆಯ ಪರಿಣಾಮವನ್ನು 
ನಿಯಂತ್ರಿಸಲು ಸಹಾಯಕವಂಗುತ್ತದೆ 

ಈ ಕೆಲವು ಆಂಶಗಳು ಸ್ಹಯಂಂವ್ಯಕ್ತ. ಇತರವನ್ನು ಹೆಚ್ಚು ವಿಶದವಾಗಿ ವಿವರಿಸ 
ಬೇಕಾದದ್ದು ಅವಶ್ಯಕ. ಪ್ರತಿಯೊಂದು. ಪ್ರಯೋಗವನ್ನೂ ಅಪೇಕ್ಷಿತ ಮಾಹಿತಿಗನು 
ಸಾರವಾದ ಆಧಾರದಿಂದ ಯೊ:ಜಿಸಬೇಕಾಗ:ತ್ತದೆ. ವ್ಯಾಪಕ ಆನ್ಪಯುವುಳ್ಳ ತತ್ವ ಗಳ 
ಸೂತ್ರಾನಂಸರಣಯನ್ನು ಮಾತ್ರ ಇಲ್ಲಿ ಪ್ರಯತ್ನಿಸಲಾಗುತ್ತದೆ. 

ವಾಸ್ತವಿಕ ಹೊಲಪರಿಸ್ಥಿತಿಗಳಿಗೆ ತಳಿಗಳ ಹೊಂದಾಣಿಕೆಯನ್ನು ನಿರ್ಧರಿಸಲು 
ಹೊಲ ಪ್ರಯೋಗಗಳನ್ನು ವಿವಿಧ ಪ್ರದೆ:ಶಗಿಳಲ್ಲಿ ಆಚರಿಸುವುದು ಅವಶ್ಯಕ, ಈ 


ಕಾರಣದಿಂದಾಗಿ, ರೈತನಿಗೆ ಶಿಫಾರಸಮಾಡಿದನಂತರ ಆವುಗಳು ಎದುರಿಸಬೇಕಾದ ಪರಿ 
ಸ್ಥ ತಿಗಳಡಿಯುಲ್ಲಿ ಹೊಸ ವಿಭೇದಗಳನ್ನು ಪರೀಕ್ಷಿಸಲು, ಅವುಗಳನ್ನು ಬೆಳೆಉವ ಪ್ರವೇಶ 
ಗಳನ್ನು ಪ್ರತಿನಿಧಿಸುವ ಸ್ಥಳಗಳಲ್ಲಿ ಕೇಂದ್ರ ಶಾಖೆಗಳನ್ನು ವೃದ್ಧಿಗೊಳಿಸುವುದು ಆಥವಾ 


ಚುನಾಯಿತ ಕೇಠತ್ರಗಳಲ್ಲಿ ಪರೀಕ್ಷಿಸುವುದು ಒಂದು ಆದರ್ಶ ವಕಾರ್ಗವಾಗಿದೆ, 


ಇದು ಗ ಗೆ 


ಈ ನ 
ಡುವ ಒಂದು ಸಮರ್ಪಕ ವ್ಯವಸ್ಥೆಯ ಪ್ರಾಮುಖ್ಯತೆಬುನ್ನು ಸಾಮಾನ್ಯವಾಗಿ ಒಪ್ಪ 


ಗಿದೆ... ಅನೇಕ ಸಂದರ್ಭಗಳಲ್ಲ ಬೆಳೆ ಪರಿವರ್ತನೆ ಅಪೇಕ್ಷಣೀಯವಾಗತ್ತದೆ. 


ಪ್ರಯೋಗ ಸ್ಲೇತ್ರಗಳಲ್ಲಿ ಬೆಳೆಪರಿನರ್ತನೆ 


ಕೂಡ, ಅಂತಹ ಹಲವು ಪರಿಐರ್ತನೆಗಳನ್ನು ಚಿತ್ರೀಕರಿಸಬಹುದು. 
ಸೆಯಿಂಟ್‌ಪಾಲ"ನ ವಿಶ್ವವಿದ್ಯಾನಿಲಯ ಕ್ಷೇತ್ರದಲ್ಲಿ, ಮುಸುಕಿನಜೋಳ : 
ಪ್ರಯೋಗಗಳಿಗೆ 3 ವರ್ಷದ ಒಂದು ಬೆಲೆ ಪರಿವರ್ತನಯನ 
ಈ ಸಂದರ್ಭದಲ್ಲಿ ಇಳುವರಿ ಪ್ರಯೋಗಗಳಲ್ಲಿ ಭೂಮಿಯ | ಭಾಗವನ್ನು ಬಳ 
ಲಾಗುತ್ತದೆ, ಬೆಳೆ ಪರಿವರ್ತನೆ ಕೆಳಗಿನಂತಿದೆ. 
1. ಮುಸುಕಿನಜೋಳ ಇಳುವರಿ ಪ್ರಯೋಗಗಳು : ಹಟ್ಟೀಗೊಬ್ಬರ ಹಂಡ 


ಕೆ 
ಕೆ 
ಕ್ಯ 
₹([ 
ಅ 


ಕಷ್ಣ ಇಷ ತವ ಇ ತಾಪ 
ಆಅನಿಸವಿಸಲಾಗುತ್ತವು. 


ಸಸ್ಯ ತಳಿಆಭಿವೃದ್ಧಿ ವಿಧಾನಗಳು 


708 


ಹಣಾ 
ಓಂದು 


ನ್ನ ಶಿಫಾರಸುಮೂಡಿವ 


12 


ದ 
ಸಂತರ, 


ಳದ 


ಇ 
ತೆ 


ಎ ಇಸಿ, 
ಮು:ಸಾಕಿನಜೊ 


2. 


ಗಾಗಿ ಒಳಸಲಾಗುತ್ತದೆ. 


ಕಾರಕ 
ಲದ ಎ ಸಗ 
ಕಾ 


ಒದು 


«ನೆ 


ದಲಿ ಎಕರೆಯ 
ಕ್‌ 


ಹಾಸ, 


ಮುಸುಕಿ 


ಸ” 


ಹಿ 
ಲು 


ವ 


ಣ್ಯ ದ್‌ೆ ೫1 ಧಾವಿ 
ಇಲ ಗೋಧಿಯ ಅಂತಿಮ ಪ್ರಯೋಗಗಳಿ 


ಡಾ 
1 
ಕಂ 
ನ್‌ 


ಸ್ರ 
ಇ ಇ 44. 


ಯೋಗ. 
ವಿಗಾಗಿ (41೩80) ಸ 
ಗಾಗಿ (೧0) ಓ 


ತ) 


ಕಾ 


ಹಿ 


ರ 


ಇಳುವರಿ 
ಒಣ ಹುಲಿ 


ಜಾ ಗಾತ ಸಾಸ ಷ್ಣ 


ಹ ಗೆ ತಣ್‌ 
ನು] ದ 


ಕಾರ್ಡ್‌ ನೆಗಾಗಿ 


ಚಳಿಗಾಲ ಗೋಧಿ 


ಟಟ ಮು (2 
ವಂ 


ಚಳಿಗಾಲ 


' 


೨ ಭಾಗವನ್ನು 


ಕ್‌ 
ಹ 


ಈ ಚಳಿಗಾಲ ಗೋಧಿಸರಣೆಯ ಒಂ 


ಮಾಡಲಾಗುತ್ತದೆ. 


ಘ್‌ 
ಬಿಟಿ ಕ 
ಬ | 


ಶಿಗಳವು 


ಅರಾ 
ಭ್ಯ 


ದ ಒಟ್ಟ 
ಗ್‌ 


ಷು 
ಛು 


ನಗಳಿಗಾಗಿ ಬ 


ಕ 
02 
ನರು 


ಕಾಗ 
ಓ್ರ 


ಯುಟಿ 


ಗೆ ಪೃಶಿಕ್ರಿಯೆಯ 


ಟ್ರಾ 
ಇ ಲ್ಲಿ 
ಪ್ರಿ 
ಸ್ರ 
ಲ್ಸ ದ 
ಜಸಿ 
ಬ 1 
ಟೆ 
ಸ | 
ಗ್ಗೆ 
ಸಿ 
ಡೆ 
66) 
ಗ 1 
ಟೆ 
ನ್ನ 
೫ 4 
ದ ತ 
ಲ 2 
ಚ್‌ 
೫ 
2 6% 
1 
7 ತ್ತ 
ಬ 
13. ಟ್ಟಿ 
1 
1 
2 ರ್ಪಿ 
ನತ 
ಸಟ 
ಲ್ಲ 
ಡಿ 0 
ಓತ ೋ್ತ 
ಬ 
| 
೪ (ತಿ 


ರುಮತೆ 2 ವಷ 


ತಾ 
ಆ 


ಹಿ 


ರ್ರಿ 


3 ರಿಂದ ವರ್ಷ ಅಂತರ 


ತ್ತದೆ. 


ಗ 
ಗ್‌! 


ಬೆಳೆಸಲಾಗ 


ಎ 
ಜ್‌) 


ಸಾಂದ್ರಬೆಳೆಯ 


ಗ 


ಈ ಕೆಳಗಿನಂತಿದೆ : 


ಹ್ಯಾ 
ಜ್‌ 


ಜನೆಯ. 


ಯೊ 
ಸುರು ಗೊಬ್ಬರವಾಗಿ ಬೆಳೆಸಿ ಊ 


ಯಾಗಿ ಈ ಕೆಳಗಿನವನ್ನು ಬಳಸಲಾಗಿದೆ. 


ವುದು. 


2 
ತ 


ತ್ತಿ ಬಿಡ 
ಹಾಲೆ. 


ತ್ರ 
ರ ಒದಗಿಸಿದ ಹಗೇವು 


ಕ 


ಪ 


ಸೋರಿಕಾಬೀನನ್ನು ಸಹ 


ವಿಗಾಗಿ 


ತ ಧು 


೧೬ 


ಟ್‌ ಸೇರಿಸಿದ ಗೊ 
ಇಳುವರಿ ಪ್ರಯೋಗಗಳು, 


ುು 
ಅಥವಾ 


ಮುಸುಕಿನಜೋಳೆ 
ಪ್ರಯೋಗಗಳು. 


ಹಾ 
ವ 


ಬ 


709 


ನ ಅಜ 


” ಗ! 
ರಂ 


ಹ್‌ 
ಕಣ 
ಹ್‌ 


ಹ 
ಕಿ0ೋ ಮರ 


ಎರೆ 


ಸ 


ಹ 


ಗ್‌ ಟು ಜಾ ' 
ಗ! 


ಲಾಲ 
ಕರಾಡ ಸಣದ ಅ ಕಸಾ 
ಹ ಔಎಸಟ 


ಕಳ್‌ ಟ್ಟ 


ಕ್ರ 


ಜಾಇ ಸ್ಥ ವ್‌” 
ಕರ್ಮ ಸರಾಗ ಇದ ಲ್ಲ 
ಒಪಪ 


ಗ್‌ 


ಸಂದ ಇಷ್ಟ ಗಳ ತಣ್‌ ಹಾಡ ಎ ಬಣಣ 
ನೀ ಸರೂ! 

ಬ್‌ 

ಭಗ್ಗಿ 


ಕೆ 


ಗಾಧ ಸಿದ್ದ ಒನದ್ದ ನಾ 
ಜಾತು 


ಕ 


ಯ್‌ 
ಗದ ದಶ ರರ್‌ ಹ 


ಕೆ ಮವ 
ಡ್‌ 
ತೆಸಟಲ. ಬ್ಯ ಆರ 


ಹಾಸ 
ರಾ 
ಬಾ ಜ್‌ಡ 
ಲ್ಕ 
ಧು 
ಷ್‌ 


ದಾಗ ದ್ಯಾ್ಮಾ]ಶ್ರ ಜಾಯೆ ಸಾಹ ಇಲ್ಲಿ 
ತ ರ 


ಫ್ರಸ್ಪದಾ 
ಗಗ್‌ 
ನಾ 
ಉತ್ತ 
ಜ್‌ 


ಗ, (2) 


ಧರ್‌, 
ಕೆ 
ಹ 
ದಮ ಂ ಗ್‌ 


ಡೆ 


ಗ 


1 
ಡಂ 


ಆ ಯಗ 
7 


ಔ 


ತವ ಲಗ 
ಹಬ 


ಕ] 
ಕಾ 

ಮಾಪ್ರ ರತ, 
ಐದೇ 

ಇತಿ 
ಸ 
ಜ್‌ 
ಕ್‌ 


ಡ್‌ 
; 
ಮ 
ಟಿ 
ಮ 
ಟ್‌ 


ಕಾರ್ಣದ್ಯಾಜ್‌' 
ಭೂ ಯೂದ 
ಸಾನೆ. ತ ಇಚ್‌ 
ನುಸರಿಸುವ 
೧೨ೇ3-ಆಡ 
ಟ್‌ 
ತರ ನಂ 
ಇಬ ಸರಾ” 
ಹು ಸ ನ 
ಮಾಡಿ ಮತ್ತು ನಂತರ ಮೂರ 


ಇವು 


ಗ್‌ 


ಹ 
ಇ 
ಜ್‌ 


ಒಂದ 
ರ 
“ಷ್ಟ 


ಹ ವ ಅ 
ಡಾ 


ತ 


ನ 
ದ ಬ 


ಎ 
ಅಧ 


ಧ 


ತ್ತೆ 
ರಲ ಬಾಲನ 


ಹಾ 


ಮ 
್ಲ್ಲೋವರನ್ನು ಒ 


ಇಂ 
ಮತ್ತು 
ಈ ಯೋಜ 
(3) ಕೆ 





1. ೧ ಕ್ಲ 
ಇಗ ಕ 1 10 ್ತ 
ಇ 1 1] ಡೆ 
ಜಿ 1 ಎಪಿ ಸೂ 
ಜಟ ಟೈ ಟೆ 
ಆ (| ಕ 
1 ಣ 11 14 
ವ ಟಃ ಲ್‌ 
1 [್ರ ಕಣ ಹ್ತ 6) 
ಇಕ್ಸ ಅ್ರ 12 ಬ ಜತೆ 
(ಬ “ಗ್ಯ ಆ 
1 1 ' ಗಿ 
೫ 11 ಆ 
೧ 1೫ ೬೯ ಕ ಕ 
1] ಕಜ. 3 ಭು ಲ 
ಇ ಗಿ ಟ್ಛ 1 ಜ್‌ 4 
ೆ ಗ್ರ 1) 
( | ಹ 
ತ ()ಸೆ ಇ ಕೆ ದೆ 
3 ಟ್ಟ ಸಕ್ತಿ 
(2 ಟಟ 72 
ಗ ಕಟ ಲ್ಯಾ 12 
ಬ 14 11 832 
ಇ ಟೆ 72 “10 
ಅ ಯ“೯ ಇ 1 
ಟಟ ಇ“ ಸ 
."(್ಗೆ 1 ಣಿ 
೪ ಗ ಟಃ 
1: ಡ್ಯ 
11 0 ದ್ರಿ 
ನೆ ಗೆ ಸಿ] 641 
ಸ 1 ಘಿ 
(3 ಗ 
೫. 1೪ 4 
ಗಟ ಬ 1 ([ 
ಚ ಸರ್ಧ್ಚ ಡ್ಯ ಇ 
ಆ (0 ಘ್‌ 
0 44 ಬೀ 12 
ಎರೆ ಗಿ) ಜು ಟ್ಟ ೩. 0 
1ಒಬ.ಂ 1 171 ದ ಜರಿ 
ಔ. ಗಕೆಟಿ ಲ್ಪ ತೆ 
ಟಟ ಜುಗ 


ಜೆ, ಆರ್ಥರ್‌ ಹ 


ವೆಂದು ತಾನು ಹೆಸರಿಸಿದ ಪ್ರಮಾಣ 


1915ರಫ್ಲಿ 


710 ಸೆಸ್ಕ್ರ ತಳಿಅಭಿವೃದ್ಧಿ ವಿಧಾನಗಳು 


ಸೂಚಿಸಿದ. 5 ವರ್ಷಗಳ ನಂತರ, ಹ್ಯಾರಿಸ್‌ (1920) ಪ್ರಪಂಚದ ಎಲ್ಲೆಡೆ ವಿವಿಧ 
ಬೆಳೆಗಳ ಮತ್ತು ಲಕ್ಷಣಗಳನ್ನೊಳಗೊಂಡ ಪ್ರಯೋಗಗಳ ಒಂದು ವ್ಯಾಪಕ ನಿರ್ವಹಣೆಯ 
ಪ್ರಕಟಿತ ದತ್ತಾಂಶಗಳಲ್ಲಿ ಮಾಡಿದ ಪರೀಕ್ಷೆಯ ಫಲಿತಾಂಶವನ್ನು ವರದಿವಕಾಡಿದ 
ಮತ್ತು ಮಣ್ಣಿನ ಭಿನ್ನರೂಪತೆ ಸಾಮಾನ್ಯವಾಗಿ ವಿಶ್ವವ್ಯಾಪಿಯಾದದ್ದೆ €ದು ಸ್ಪಷ್ಟವಾಗಿ 
ವ್ಯಕ್ತಪಡಿಸಿದ. ತನ್ನ ಪ್ರಕಟಣೆಯನ್ನು ಮುಕ್ತಾಯಂಮಾಡತ್ತಾ ಹ್ಯಾರಿಸ್‌ ಹಿಂದೆ ತಾಕಂ 
ಪರೀಕ್ಷೆಗಳನ್ನು ನಡೆಸಿರುವ ಹೊಲಗಳು ಸಾಮಾನ್ಯವಾಗಿ ಯಾವೊಂದು ವಿನಾಯತಿಯೂ 
ಇಲ್ಲದೆ, ತಾಕುಗಳ ಇಳುವರಿಯ ಮೇಲೆ ಹೆಚ್ಚು ಪ್ರಭಾವ ಬೀರುವಷ್ಟು ಭಿನ್ನವಾಗಿದ್ದ 
ವೆಂದು ಸ್ಪಷ್ಟಪಡುತ್ತದೆ. ವ್ಯವಸಾಯ ಸಮಸ್ಯೆಗಳನ್ನು ಬಗೆಹರಿಸಲು ಮುಖ್ಯವಾಗಿ 
ತಾಕು ಪ್ರಯೋಗಗಳ ದತ್ತಾಂಶದ ವಿಶ್ಲೇಷಣೆಯಲ್ಲಿ ಸಾಂಖ್ಯಿಕ ವಿಧಾನದ ಹೆಚ್ಚು 
ವ್ಯಾಪಕ ಬಳಕೆ ಮತ್ತು ಕೃಷಿಶಾಸ್ತ್ರ ಪ್ರಯೋಗ ತಂತ್ರಗಳ ಬಳಕೆಯಲ್ಲಿ ಹೆಚ್ಚಿನ ಎಚ್ಚರಿ 
ಕೆಯ ಅವಶ್ಯಕತೆಯನ್ನು ಎತ್ತಿತೋರುತ್ತದೆ' ಎಂದು ಹೇಳಿದ್ದಾನೆ, ಆ ಸಮಯದಿಂದಲೂ 
ನಿರ್ವಹಿಸಿರುವ ಅನೇಕ ಅಧ್ಯಯನಗಳು ಈ ನಿರ್ಧಾರಗಳನ್ನು ಸಾಕಷ್ಟು ದೃಢಪಡಿಸಿವೆ 

ಮಣ್ಣಿನ ಭಿನ್ನರೂಪತೆಯ ಸ್ವಭಾವ ಮತ್ತು ಹರವಿನ ಆಧ್ಯಯಶನದಲ್ಲಿ ಏಕ 
ಸಾಮ್ಯತೆಯ ಪ್ರಯೋಗಗಳನ್ನು ಅಥವಾ ಶೂನ್ಯ ಪರೀಕ್ಷೆಗಳನ್ನು ವ್ಯಾಪಕವಾಗಿ ಬಳಸ 
ಲಾಗಿದೆ. ಆಂತಹ ಏಕಸಾಮ್ಯತೆಯ ಪ್ರಯೋಗಗಳಲ್ಲಿ ಹೊಲದಲ್ಲಿ ಒಂದೇ ತಳಿಯನ್ನು 
ಬಿತ್ತಿ ಸಣ್ಣ ತಾಕುಗಳಾಗಿ ಕೊಯ್ಲು ಮಾಡಲಾಗುತ್ತದೆ. ಪೂರ್ಜ ಹೊಲಕ್ಕೆ ಒಂದೇ 
ರೀತಿಯ ಬೀಜವರಿಯಂನ್ನು ಬಿತ್ತಲಾಗುತ್ತದೆ ಮತ್ತು ಪೂರ್ಣಪ್ರದೇಶಕ್ಕೆ ಬೇಸಾಯ 
ಕ್ರಮವೂ ಒಂದೇ ಆಗಿರುತ್ತದೆ. ಕೊಯ್ಲು ಮಾಡಿದ ಏಕವತಾನ ತಾಕುಗಳನ್ನು, ನಂತರ 
ಏವಿಧಗಾತೃ್ರದ ಮತ್ತು ಆಕಾರದ ತಾಕುಗಳಿಗಾಗಿ ಒಟ್ಟುಗೂಡಿಸಲಾಗುತ್ತದೆ. ಇದರಲ್ಲಿನ 
ಒಂದೇ ಪರಿವರ್ತಕ ತಾಕುಗಳ ಗಾತ್ರ ಅಥವಾ ಆಕಾರ, ಕ್ರೋಕಾನ್‌ (1937) ಅವುಗಳ 
ಹೊಲಪರೀಕ್ಷೆಗಳೊಂದಿಗೆ ಪಟ್ಟಿ ಮಾಡಿದ್ದ, 191 ಏಕಸಾಮ್ಯತೆ ಪ್ರಯೋಗಗಳಲ್ಲಿ 135ರ 
ದತ್ತಾಂಶಗಳು ಪ್ರಕಟಗೊಂಡಿದ್ದ ಒಂದು ಏಕಸಾಮ್ಯತೆ ಪ್ರಯೋಗ ದತ್ತಾಂಶದ ವಿಷಯಂ 
ಪಟ್ಟಿಯನ್ನು ಪ್ರಕಟಿಸಿದ. 

ಏಕಸಾಮ್ಯತೆಯ ಪ್ರಯೋಗಗಳಲ್ಲಿ ಪಡೆದ ದತ್ತಾಂಶಗಳಿಂದ ಸಮಪಾತಳಿ ನಕ್ಷ 
ರಚಿಸುವುದರ ಮೂಲಕ ಮಣ್ಣಿನ ಭಿನ್ನ ಸೂಪತೆಯ ಸ್ವಭಾವವನ್ನು ಆಲೇಖ ರೂಪದಲ್ಲಿ 
ವ್ಯಕ್ತಪಡಿಸಬಹುದು. ಸಕ್ಕರೆ ಬೀಟಿನ ಒಂದು ಏಕ ಸಾಮ್ಯತೆಯ ಪ್ರಯೋಗದಿಂದ 
ಪಡೆವ ಇಳುವರಿಯ ದತ್ತಾಂಶದಿಂದ ಅಂತಹ ಒಂದು ಸಮಪಾತಳಿ ಭೂಪಟದ ಒಂದು 
ಉದಾಹರಣೆ ಇಮ್ಮರ್‌ ಮತ್ತು ರಾಲೀ (1933)ರವರಿಂದ ಕೊಡಲಾಗಿದೆ. 

ಈ ಅಧ್ಯಯನದಲ್ಲಿ, ಪ್ರತಿಯೊಂದೂ ಎರಡು ಕಂಬಿಯ ಅಕತೆಯುಳ್ಳ 6 ಸಾಲು 
ತಾಕುಗಳ ಇಳುವರಿಗಳನ್ನು ಬಳಸಲಾಯ್ತು, ಸರಾಸರಿ ಇಳುವರಿಯಿಂದ. 15,-10,-5, 
0,*5ಮತ್ತು 110 ಪ್ರತಿಶತಗಳಷ್ಟು ವ್ಯತಿಕಲನ ಪಡೆದ ಬಿಂದಂಗಳನ್ನು, ತಾಕುಗಳ 


ಹೀಡ್‌ 


711 


ವ 
ಬಿಂದ 


ನ್ಯ 


ತಾರಾ 


ಎಡ ಕುದು ಇಲ್ಲಿ 
ಪರಿಯ ಮಾಪನ 


2ಕು ಪ್ರಯೋಗ ವಿಧಾನ 


ಇದ್‌ ಗ ತ್ರಾ ದೆ 1 
ಇ ಟ್‌ ಗ್ರ ಸ್ಕಿ ಟ್ಕ | 
ನ ಗ ಛೆ ಬ ಕ 
1 ಖು ೫] 32 ಡು ಓದ ಇ. ಟಧ ಅಡ ಗ ೧೦೧೦೮ ರ ರದು 
ಚಿ ಸ? 1 ಆ (3- 1 1 ೧೧1 ೧೯೧೨ ೧) “ವ್ರ (ಟ್ರ ೯1 (೧1 ೧೧ ೧ ಲ) ಧಿ 
ಕ ಬ 8 ೬ ಛೃ 2 | ಲೃ ಲಲಲುದ್ದಲ್ದಲ್ಲಿ 
೧ 1೪ ಬ ಕ್ಟ ಗ್ರ. ಟೆ ] [15/1131 1:41 11111111] 
ತೋ ಜಂ ಬ. 1 ು೫ೆ ಟೆ ೧1 ರ ಓಣ ಸ ಓಣ ೦೦೦೦ ದ ರಾದಾ 
ಬ ಇ ಟರ 3ನ | | ಓಳ ರ್ತ ಕ್ಷಯ ತ್ತಿ 
ಜಟ ಲೆ ಓಲ |ಟಿ 00 ಬಗ ಎ ಟೆ ಎಂ ಟು ಭಜ ಬಃ 
2 ೪ ಹ 1 1 ಡಾ 
ಒಡಿ 13 ಹಟ್ಟ ಕ್ಯಾ ಗ॥ ಹ 
15. ೬0 0 ಸ | ಜತೆ (1 ಆತೆ ಗಡ 
12 (2 ಜ್ಲ ( 3 (ಪ ಗಡ 2ರ, ಡಿ ಎರಿ |) ಇಡ ಗಡೆ ಗ ೧೧1) 
ಇಡ ಬಟೆಟ ಕೆ ಸ್ಸ ಟ್‌ ಜ.00 
1 ಭ್ರ ಟ್ರಿ ೫ [ಸ ಗ ತ ಹ ಟ್‌ ಭಜ ್ಪ್ರಧ ಜಗ್‌ ಟ್‌ ಛ್‌ 
ಎ ಜಟ್‌ ಜಿ 1 1 ಬ್‌ ಭರ್‌ 
ಗ ಳೀಜಳೆ ಆಟಿ | | ವಿಬ್‌ ಅ ಐ ಖೆ ಬಯ 
ಗಣ ಬರ ೧ ಔಚ ನ್‌ 1 (3 | || 32? 22 ಇ ಬ ೫ 2? ೭ ೩೬ ಡು 
7; 172 ಬ. ಗಿ ಸ ಆ "1೧ಇ 1] ಸಾ ಇ ಗಡ 13 ೧೧೪ ೪ ಸಕ ಗಾ ಇಟಿ ಇಪ ಐ ಗ್ಗ 
ಸ ಗ್‌ೆ ಕ ಹೀ ಇದು ೧ ಗಿ 1 ಕ್‌ ಜ್‌ (1) ವ ಕ್ಯ ಆಗಲೆ ಜ.1. 
ಜು ಭಾ ಪಡೆ ನೇ 1 ಗ್ದ ಸ ಗ ಗು ಇಗೆ ) ಟ್ರ ಜುಗ 1 ಡು ಜು 
3 33 (೧. 32 ಟ್ರಿ 4 1]. ೪ ನಭ 2 1 ಜು ಭೂ 
1 1 ನೆ ಗ್‌ 1 ಗ್ಪ ಲಿ 1 ಲೆ ೌ 1 ಟೆ ಶೆ] 11) 1) 1 
ಬ ಚ | 1 ಜೆ ರಾ ತ 
ಇಟ್ಮಶ್ಸಿ 9ಟ್ಛ 83ಸಿ || | ಶೃಟ್ಷಿ ಗ ಗಟ 0 0|ಟಟಟ 1 
ರ ಲ್‌ ಡ್‌ 1 ೫ ವಟ ಎಲು ವಿ ಏವಿದಟದ೦ 
ಗ ಇಡಿ ಜ್ರ (ಕಿ ನ ೫೪ 1 ಕ ಗ ಗಾ ದ್‌ ಕಾ ಉತ್ತ ಗ, ಸರ್‌ ಇಡ 
7 ( ಣೆ ಬಾಸ ಬಾ ವ 
11... ್ತ ಚ ಹಾರ 2 ಇ ಹಾ ಪದದ ವ್ಯಗಡದರಾ ದ್‌ೆ 
ಟಿ "ಜ್‌ `ಿ ಕ 
೧ 3 7೫ ಟಿ 2 
ಇರ್‌ (0 ್ಪ ೧ ಹ 
ಟಿಇ ಗಿ ವಳ ಸ್ಮಾಗ್ಗೆ ಡಿ; ಕ| 
1 ಟೆ ಳು ಇ ನ ಡಿ ಡೆ 
ಬ. (ಸೆ ್ವ ೫ ರ್‌ 
ಜಲ 2? ತ ಟ್ರಿ ಬ ಟಿಕೆ 
1! ಕ್ಕ ಣಿ ಜು ಸ್ಯ ಇ 4 ; 
ಡ್‌ 1 [ ಇ ಭಾ ತ ಜು ರಿ ಹ 
1. ಭಾರ್ತಿ 7 ನಟ 
ವ್‌ (ಜಿ ಟ್ರ 1 ಗ್ದ ು | ಜೌ 1 
ಎ ತ ಹಾ 
ಹ 1 2 | ಛೆ ಆತೆ 13 


028 


೨114 ..118 
ಅಥವಾ ಅಧಿಕ 


| 


ಜಾಗ 
ರ್ಟ 


| 


552 7.೦68 


293 
ತ್ತು £ಃ 


ಕ್ಕ 
ಜ್‌ 


ದ 
ದಾಗ, 
ನ 


ಇ 


ವಣ 


ಕ 
ಜ್‌ 


ಸ್ಸ 


ಪಕ ಹದ ಕಂಬಿಸಾಲುಗಳ ನಡ 


ಕ 


ಣಿ 
ಸಹಸಂಬಂಧ ಪರಿನಿತಿಯನ್ನು ವಿರ್ಧರಿಸುವುದರಿ 


ಮತ್ತು ಗಾರ್ಬರ್‌ (1927), ಓಟ್ಸ್‌, ವ 


ಪರೀಕ್ಷೆಗಳ 


ಅಕ್ಷ 


ಮಣ್ಣು ಭಿ 
ಮ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಾಾಾಪಾಪಾಸಾವಾಸಾಘಾಘಾಾಪ್ರಾಘಾಣಾಾಥಾನಾಸಾವಾನಾಸನಾ ಮಾರಾ ಸಹಾರಾ ಭಾವಾ ಅ ಚಚ 


070'-- (99 ೩೮ 660'0 “೮8 
ಚ ಉಜಐಂದ '$161 
€೫0'--290' ೧೩೮ 680'0 ಇಂ, 
1. ಉಣ 0161 
೭9011೯೯8೪೫೯ ೧9೮ 6800 1500೮ ಜಐಂರ 161 
೮೬%೦೮೧ ಇಧೆ ೦% “ಉಂಬ 
660'3- (09' ಟು೮೦ಗಾ 210೧ ಓದುಗ ಎಡ. | 0೮ 6800 (1616ಯಬಡ “೦೫೦0೬ ಡೌಂಡಿಂಂ 
610`3- 0£8 (6681) ೨೦೦೦೭೮೦ ಥಒ "2% ೧೩೮ 011 ಗು '೦೦ಗಿಒ | ಗಿರಾಬಳರಂದ 
ಡಿಜಿ ಇಂದಂಎ ( 
£೫0೦:7 11£' 3ದೀಗುಣ ೮೧ 2 'ಊನ೧೮೬ ೦೫೦0ಒ ೧೬% ಣೂ 
(ಐಸೀ) 
(£0`1:999' | 00ರ ಎದೀ ಗೂ: ಗೀ | ೧೮ 002/1 ೦೫ರ "೦ಬಂಡಿಬ | ೦80೫ 
1 (ಐ ಜಂ2೮2೦0) 
೫0799೧ | ಖಖುಲುಂಒ ಇದೀ "ಗಂಡಿ ೦ಜಿ | ೯ 000] ೧8೦೧೫೩ '೦ಣೀಡಿಓ ೦8, ದಿಟಂದಾ 
6€£0'1: 669" 'ಜ/ರಿಣಭ 28೦2 ೧85 06/1 "ನೀರಿ “೦ಡಂಡಿಒ ಎಣ 
7903-61]" 'ಜಗಭ ೦೦ಜುಲ  ಇಂಲಂಚಿ ಲ೧€' 6616 ಇಂಎ೧ 8೧೧೭೬ ರಾಗ! 


ಳ್ಹಿ 





6703 £೧೦- "ಇಬ ೧೧೫೨೮೧ /;ಇ3೦೬೧೫ ಎಂ (66 ಳಿ “೧೦೦೫೬ ಲಾಲ್‌ 













8೦722೮.) ಬಿಂಗಂಜ ಕಡ ಖಂ "1 ೫೮೦ | ಉಣ | 8 


“€ಡಿಟ೩0ೇಬಂ॥ ಹಂಣಂಜಣಣಜ ಲಔ ಐಂಂಇಂಗೇ 
ಬ ಸಾ ಆ ಕ 
"ಜೀಜಲಣ ಗದ. "ಬಜ ಜರಿಯ ೫ ಬಂಟ ಜಐಲ್ಲಾಟಣ ದಿಲಿ ಗೋಜ ಔಡಟಂ ದಿಲಆ. 88 8ಗಾ 


ಹೊಲತಾಕು ಪ್ರೈಯೋಗ ವಿಧಾನ 713 


ತಾಕುಗಳಿಂದ ಪ್ರತ್ಯೇಕಿಸಲಾದ ಕಂಬಿ ಸಾಲುಗಳ ಸಹಸಂಬಂಧ ಗುಣಾಂಕವನ್ನು ಕೊಡುವ 
ದತ್ತಾಂಶಗಳನ್ನು ಪ್ರಕಟಿಸಿದ್ದು. ಈ ದತ್ತಾಂಶಗಳನ್ನು ಕೋಷ್ಟಕ 87ರಲ್ಲಿ ನಿರೂಪಿಸ 
ಲಾಗಿದೆ. 
ಸಹಸಂಬಂಧ ಅಕ್ಕಪಕ್ಕದ ಸಾಲುಗಳ ನಡುವೆ ಆತ್ಮ ಬಧಿಳವಾಗಿದೆಯೆಂದೂ ಮತ್ತು 
ತಾಕುಗಳ ನಡುವಣ ಅಂತರ ಹೆಜ್ಜಿ ಸದಂತೆಲ್ಲಾ ಕಡಮೆಯಾಗುತ್ತದೆಂದೂ ವ್ಯಕ್ತಪಡು 
ತ್ತದೆ, ಇಗಿದ್ದರೂ 10 ಸಾಲುಗ ಷ್ಟು ಅಧಿಕವಾಗಿ ಪ್ರತ್ಯೇಕಿಸಲಾದ ಕಂಜಿ- 
ಸಾಲೇತಾಕುಗಿಳ ಇಳುವರಿಯ ನಡಂವೆ ಒಂದು ಗ್ರಾಹ್ನ ಸಹಸಂಬಂಧವಿ 
ಹ್ಯಾರಿಸ್‌ (1920) ಆನೇಕ ಅನ್ವೇಷಕರು ಏಕಸಾಮ್ಯತೆ ಪ್ರಖೆ ಎೋಗಗಳಿಂದ ಪಡೆದ 


ರ್ಟ 
ಆ 


ಕು 
ದತ್ತಾಂಶವನ್ನು ಅರತು ಅಂತರ್‌ ವರ್ಗ ಸಕಸಂಒಓಂಧಥ ಗಜರಣಾಂಕಗಳನ್ನು ಒಳಸಿ, 
ಮಣ್ಣಿನ ಅನ್ನರೂರತೆಯ ಒಂದು ವ್ಯಾಪಕ ಅಧ್ಯಯನ ಮಾಡಿದ. ಅಕ್ಕಪೆಕ್ಕವಲ್ಲಿರುವ 
ತಾಕುಗಳು ಎಷ್ಟರಮಟ್ಟಿಗೆ ಒಂದರೊಡನೊಂದು ಹೋಲುತ್ತವೆಂಒಂದನ್ನು ಆಂತರ್‌ 
ವರ್ಗ ಸಹಸಯಾಧ ಮಿತಿಯಿಂದ ಮಾಪನ ಮಾಡಲಾಯಬ್ಬ. ಗುಣಾಂಕ ತಚ್ಚಾ 
ಗಿದ್ದಷ್ಟೂ ಮಣ್ಣಿನ ಭಿನ್ನರೂಪತೆಯ ಪರಿಮಿತಿ ಅಧಿಕವಾಗಿತ್ತು. ಫಲಿತಾಂಶಗಳನ್ನು 


ಕೋಪ್ಪಿಕ 88ರಲ್ಲಿ ಕೊಟ್ಟಿರುವ ದತ್ತಾಂಶ ಲಭ್ಯವಿರುವುದರ ಒಂದು ಸಣ್ಣಅಂಕ 
ಮಾತ್ರ, ಆದರೆ ತಾಕುಗಳ ಅಧ್ಯಯನದಲ್ಲಿ ಮಣ್ಣಿನ ಭಿನ್ನರೂಪಶತೆಯು ಸಾಮಾನ್ಮ ಹರ 


ವನ್ನು ಸಷ ಪಡಿಸಲು ಕೊಡಲಾಗಿದೆ. 


ಕ 


ಶೆ ವಿಧಾನವನ್ನು ಅಧ್ಯಾಯ 19 
ರಲ್ಲಿ ವಿವರಿಸಲಾಗಿದೆ... ಅಂತರವರ್ಗ ಸಹ್ಪಂಬಂಭ ಭವಿಭಾನನನ್ನು ಇಲ್ಲಿ ಸ್ಥಷ್ಟ ಪಡಿಸ 
ಲಾಗುತ್ತದೆ. ಅಂತ೦ವರ್ಗ ಸಹಸಂಬಂಧ ಗ:ಣಾಂಕವನ್ನು, ಹಾರಿಸ್‌ (ಅತ ಅದಕ್ಕೆ 
ಮಣ್ಣನ ಭಿನ್ನರೂಪತೆಯು ಗುಣಾಂಕವೆಂದು ಹಸರಿಟ್ಟಿದ್ದನು) ಒಂದು ಸಮಾಂಗತೆ 


ಸಹಸಂಬಂಧ ಕೋಷ್ಟಕದ ವಿಶ್ಲೇಷಣೆಗೆ ಸಮರ್ಪಕವಾದ ಸೂತ್ರದಿಂದ ಗುಣಿ*ದನು. 
ಪ್ರತಿಯೊಂದರಲ್ಲೂ 4 ಭಾಗ ಇರುವ 4 ಸಂಕೂಟಗಳಾಗಿ ವಿಂಗಡಿಸಿದ ಹೊಲ ಒಂ 
ರಲ್ಲಿನ, 16 ತಾಕುಗಳಿಂದ ಪಡೆದ ದತ್ತಾಂಶಗಳನ್ನು ಭಾಗಿಸಿಕೊಂಡು |! ಅಂತರವರ್ಗ 
ಸಹಸಂಬಂಧವನ್ನು ಗುಣಿಸುವ ವಿಧಾನವನ್ನು ಫಿಷರ್‌ (193ರ) ಒದಗಿಸಿಐುವುದನ್ನುು 
ಈ ಕೆಳಗೆ ಕೊಟ್ಟರುವ ಸರಳ ಚಿತ್ರದಲ್ಲಿ ಸ್ಥ ಸ್ಪಷ್ಟಪಡಿಸಿಲಾ ಗಿದೆ. 

16ತಾಕು ಇಳುವರಿಗಳ ಮೊತ್ತ ಶೃಷು 80 ಮತ್ತು ಅದರ ಸರಾಸರಿ 80 _. 16ಎ 
5. ಒಟ್ಟು ವರ್ಗಗಳ ಮೊತ್ತವನ್ನು 6(/3)-5(%) 7 ನಿಂದ ಗುಣಿಸಲಾಗುತ್ತದೆ. ಆದರಲ್ಲಿ 
೩೩ ಬಿಡಿತಾಕ:ಗಳ ಇಳುವರಿಗಳು, ಇ ಜಸರಾಸರಿ ಇಳುವರಿ ಮತ್ತು 6 ಎವೆ 
ಮಾಡಿರುವುದು ಅಥವಾ 416.80) (5) ಇ16.4 ಸಂಕೂಟಗಳಲ್ಲಿನ 4 ತಾಕುಗಳ 


ಪ್ರತಿಯೊಂದರ ಇಳುವರಿಗಳ ಮೊತ್ತಗಳು 20, 16, 24 ಮತ್ತು 20. ಈ ನಾಲ್ಕು 


714 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


ಮೊತ್ತಗಳನ್ನು ವರ್ಗಾವಣೆ ಮಾಡಿ, ಪ್ರಶಿ ಮೊತ್ತದಲ್ಲಿಯೂ ಇರುವ ತಾಕುಗಳ 
ಸಂಖ್ಯೆಯಿಂದ ಭಾಗಿಸಿ, ಮತ್ತು 5(;) 7 ಭ್ರಂಶ ಘಟಕವನ್ನು ಕಳೆಯುವುದರಿಂದ 
ಸಂಕೂಟಗಳ ನಡುವಣ ವರ್ಗಗಳ ಮೊತ್ತವನ್ನು ಕೊಡುತ್ತದೆ. ಸಾಂಖ್ಯಿಕವಾಗಿ ಅದು 
1632/4-400 ಎ8 ಸಂಕೂಟಗಳೊಳಗಿನ ವರ್ಗಗಳ ವೊತ್ತವನ್ನು ಕಳೆಯುವುದರ 
ಮೂಲಕ ಪಡೆಯಲಾಗುತ್ತದೆ. ಒಟ್ಟು ಮತ್ತು ಸಂಕೂಟ ವಿಚರಣೆಗೆ ಇರುವ 
ಸ್ವಾತಂತ್ರ್ಯತಾ ಅಂಕಗಳು ಒಟ್ಟುತಾಕುಗಳು ಅಥವಾ ಸಂಕೂಟಗಳ ಸಂಖ್ಯೆಗೆ 1 ಕಡಮೆ 
ಯಾಗಿರುತ್ತದೆ. ವಿಚಲನೆಯ ಒಂದು ವಿಶ್ಲೇಷಣೆಯನ್ನು ಕೋಷ್ಟಕ 89ರಲ್ಲಿ ಕೊಡ 
ಲಾಗಿದೆ. 








ತ್ಕ | 5 _ ಡ್ಠೆ _ ತ್ರ 
ಜು 6 ಜಾ] ಶೆ 
ಲ 5 











ವರ್ಗಗಳ ಮೊತ್ತಗಳನ್ನು ಅವುಗಳ ಅನುಕ್ರಮ ಸ್ವಾತಂತ್ರ ಶೌ ಅಂಕಗಳಿಂದ 
ಭಾಗಿಸುವುದರಿಂದ ಸರಾಸರಿ ವರ್ಗ ಪಡೆಯಲಾಗುತ್ತದೆ. ೫ ಸಂಕೂಟಗಳ ಸರಾಸರಿ 
ವರ್ಗವನ್ನು ಸಂಕೂಟಗಳೊಳಗಿನ ವಿಭಿನ್ನತೆಯ ಸರಾಸರಿ ವರ್ಗದಿಂದ ಭಾಗಿಸಲ್ಪಟ್ಟ ಕೆ 
ದ್ಹಾಗುತ್ತದೆ. 
ಕೋಪ್ಪಕ 89. ವಿಚಲನೆಯ ವಿಶ್ಲೇಷಣೆ 











ವಿಭಿನ್ನತೆ ಹತಾ ಷ್ಟು ತ. ಸರಾಸರಿ ವರ್ಗ | 
ಸಂಕೂಟಗಳ ನಡಂವೆ ತ್ರಿ 8 2.667 4.00 
ಸಂಕೂಟಗಳೊಳಗೆ 12 8 0.667 
ಟ್ಟು ಡಾ ಬ ಜೇ 1 167ಊಓಶರ್ಣಶಾತ್ಟ್‌್ಪ 





ಸಂಕೂಟಗಳೊಳಗಿನ ಸರಾಸರಿ ವಕಾರ್ಗವನ್ನು ೫ಗೆ ಸರಿಸಮವಾಗಿಸಿದಲ್ಲಿ ವಂತ್ತು 
, ಸಂಕೂಟಗಿಳ ನಡುವಣ ಸರಾಸರಿ ವರ್ಗ (ಓ&, ೫)ಗೆ ಸಮನಾಗಿದ್ದಲ್ಲಿ, (ಅದರಲ್ಲಿ ॥ 


ಹೊಲಶಾಕು ಪ್ರಯೋಗ ವಿಧಾನ 715 


ಪ್ರತಿ ಸಂಕೂಟದಲ್ಲಿರುವ ತಾಕುಗಳ ಸಂಖೆ ಆಂತರವರ್ಗ ಸಹಸಂಬಂಧ ಗುಣಾಂಕವನ್ನು 


ಲ 
ತಿಕ 
[ 
ಗಿ 
ಇ 
ಕಶ 
ಚ 
[ 
(ಸ್ಕಿ 
ಣು 
(| 
ದು 
ಹ 
ಲ 
ತ 
ರ್ಯ 
|| 
ತ 
(£([_ 


ಸಷ್ಟೀಕರಣದ್ದ್‌ ತ್ತು ಓಸಿ. 0೬ 2.667 
ಆದ್ದರಿಂದ &೩ಎ 2.000 ವಂಶ್ರು & 0.500 ಅಂತರವರ್ಗ ಸಹಸಂಯಂಭ, 
0,500 
0.500 , 0.667 


ತಾ ಕಾಗ, ಹಾಗೆ ದಾರ ಇನ್‌ ಹ ಡಲ ತಿ ಮಲ ಕ 
ಆಂತರವರ್ಗ ಸಹಸಯಂಧ ಗುಣಾಂದ ಪ್ರಾಮುಖಿ ತೆಯನ್ನು ಸಂಕೂಟಗಳೊಳ 


ಎ ್ಲೆ28 


ಎಳ ಸಾರ ಹ ಕ ಗೌ ದರಿ ದು ಷ್ಟ] ರಣ 
ಗಿನ ಮತ್ತು ನಡುವಣ ಸರಾಸರಿ ವರ್ಗಗಳ ಒಂದು. ಹೊೋಲಿಕೆಯಿಂದ ನಿರ್ಧರಿಸ 


ಗಾಗ 
ಹಾವ 
ಸರರ್ಜರಗ ಷು ಮಹ ಎವಾ ದಾರಾ ಜ್‌ 
ಹುದಾ. ಈ ಸಂದರ್ಧ ದವ ಸಂಕೂಟಗಳ ನಡುವಣ ಸರಾಸರಿ ಜರ್ಗ ಮಧ ಸಂಕೂಟ 
ಸ 


ಸ 
ಆತ್ರ ತ ಹ 
ಗಳೊಳಗಿನ ಸರಾಸರಿ ವರ್ಗದಿಂದ ಭಾಗಿಸಿದಲ್ಲಿ ಕ.00ಯ 5 ಮೌಲ್ಯವನ್ನು ಕೊಡು 
ದೆ ಗ ಮತ್ತು ಣೃ ಅನುಕ್ರಮವಾಗಿ ದೊಡ್ಡ ಮತ್ತು ಸಣ್ಣ ಸರಾಸರಿ ವರ್ಗಗಳ 
ಟ್ರ ₹ 


ವ 
ತಾ ಅಂಕಗಳಾಗಿರುವಲ್ಲಿ ಗೃ ಇ ಮತ್ತು ಗೃ ೬1 
ಗಳಿಗೆ 4 00ಯ ೧, 5 ಪ್ರಶಿಶತ ಬಿಂದುವಿಗೆ ಆಧಿಕಮುಗುತ್ತದೆ 
71) ಆದ್ದರಿಂಟಿ ಅಂತರವರ್ಗ ಸಹಸಂಬಂಧ ಗಮನಾರ್ಹ ೯ವಾದದ್ದೇಂದು 
ಬಹುದು. ಈ ಗುಣಾಂಕ, ಸಂಕೂಟಗಳೊಳಗಿನ ವತ್ತ ನಡ:ಐಣ ವಿಚರಣೆಯ ವಿಷ 


ತ್ರ 
ಸಹಸ ಬಂಧ ದಲ್ಲಿ ತೋರ್ಪಡಿಸುತ್ತದೆ. ಆಧ್ಯಯನ ಮಾಡಿದ ಪಕ್ಕದ 


ಬ ಲ್ಲ ಬ್ಯ! ಎಣಿ ಗ ತ ದಡ ರ ಕಾತ್‌ ಡೆ 
ಒಂದು ಯತುವಿನಲ್ಲಿ ಕಡಮೆ ಇಳುವರಿ ನ್ನು ಉತ್ಪನ್ನ ಮಾಡುವ ತಾಕುಗಳಲ್ಲಿ 


ವ್ರ ಇ ಬ ಬಾ 
ಮುಂದಿನ ಖುತುಗಳನ್ಲೂ ಕಡಮೆ ಉತ್ಪತ್ತಿಕೊಡುವ ಪ್ರವೃತ್ತಿಯಿದೆಯೇ ಮುಬುದನ್ನರಿ 
ಯುವುದು ಮುಖ್ಯವಃದದ್ದು, ಕೆಲವು ವಿನಾಯತಿಗಳು ಇದ್ದರೂ ಕೂಡ, ಹ್ಯಾರಿಸ್‌ 
ಸ ಶ್ರಂಂದಗಳು ವರ್ಷದಿಂದ 


ಮತ್ತು ಸ್ಫೋಫೀಲ್ಡ್‌ (1520.1920 ಕೊಟ್ಟಿರುವ ಫಲಿತ 
ರ್ಷಕ್ಕೆ ಇವು ಒಂದೇ ರೀತಿಯ ಇಳುವರಿಯನ್ನು "ಕೊಡುವ ಪ್ರವೃತ್ತಿಯನ್ನು ಸೂಚಿಸು 
ವೆ, 1923ರಲ್ಲಿ 210 ತಾಕುಗಳಲ್ಲಿನ ಓಟ್ಸ್‌ ಒಣಹುಲು ಇಳುವರಿ ಮತ್ತು 

ದೇ ತಾಕುಗಳಲ್ಲಿ 1924ರಲ್ಲಿನ ಗೋಧಿಧಾನ್ಯಗಳ ಇಳುದರಿಗಳ ನಡುವಣ ಆಂತರ 
ವಾರ್ಷಿಕ ಸಹಸಂಬಂಧ ..,364 ಆಗಿತ್ತೆಂದು, ಗಾರ್ಬರ್‌, ಮಾಕ್‌ ಇಲ್‌ವೇನ್‌ ಮತ್ತು 
ಹೂವರ್‌ (1926) ಕಂಡರು. ಏಕಸಾಮ್ಕತೆ ಪ್ರಯೋಗಗಳಲ್ಲಿನ ತಾಕುಗಳ ಇಳುವರಿಗಳ 
ಮತ್ತು ಆನುಕ್ರಮ ವರ್ಷದಲ್ಲಿ ಅದೇ ತಾಕುಗಳಲ್ಲಿ ಬೆಳೆಗಳ ಒಂದು ಪರಿವರ್ತನೆಯ 
ಚ್ಮ 


ಪರೀಕ್ಷೆಯ ಇಳುವರಿಗಳ ನಡುವಣ ಅಂತರವಾರ್ಷಿಕೆ ಸಹತುಸಂಬಂಧವು ನಿರ್ವಹಿಸಿದ ಪ್ರತಿ 
ಯೊಂದು ಪರೀಕ್ಷೆಯಲ್ಲೂ ಧನಾತ್ಮಕವಾಗಿತ್ತೆಂದು. ಗಾರ್ಬರ್‌ ಮತ್ತು ಹೂವರ್‌ 


(1 21 


(2 


716 ಸಸ್ಯ ತಳಅಭಿವೃದ್ಧಿ ವಿಧಾನಗಳು 


(1930) ಕಂಡರು. ತಾಕುಗಳ ಸ್ವಾಭಾವಿಕ ಉತ್ಪನ್ನಶಕ್ತಿಯ ವ್ಯತ್ಯಾಸಗಳು ಹಲವು 
ವರ್ಷಗಳ ಕಾಲ ಶಾಶ್ವತವಾಗಿದ್ದವು. 

ಅನೇಕ ವರ್ಷಗಳ ಅಂತರದಲ್ಲಿ, ಬೆಳೆಗಳ ಇಳಂವರಿಗಳಲ್ಲಿನ ವ್ಯತ್ಯಾಸಗಳ ವರ್ತನೆಯ. 
ಒಂದು ಅಧ್ಯಯನದ ವ್ಯಾಪಕ ದತ್ತಾಂಶವನ್ನು ಸಮ್ಮರ್‌ಬಿ (1934) ನಿರೂಪಿಸಿದ್ದಾನೆ 
ಅಂತರವಾರ್ಷಿಕ ಸಕಸಂಬಂಧ ಗುಣಾಂಕಗಳು ಬಹುತೇಕವಾಗಿ ಧನಾತ್ಮಕವಾಗಿದ್ದವು. 
ಆದರೆ 1943ರಲ್ಲಿ 13 ಹುಣಾತ್ಮಕವಾಗಿಯೂ ಮತ್ತು 3,5 ಪ್ರತಿಶತ ಬಿಂದುವನ್ನು 
ಮೀರಿದ್ದೂ ಆಗಿದ್ದವು. ಆತನ ಅಧ್ಯಯನದ ಫಲಿತಾಂಶವಾಗಿ, ಈ ಪ್ರಯೋಗದ 
ಪರಿಸ್ಥಿ ತಿಗಳಡಿಯಲ್ಲಿ, ಮುಂದಿನ ಪ್ರಯೋಗಗಳ ಇಳುವರಿಗಳನ್ನು ಹಿಂಜರಿತದಿಂದ ಕ್ರಮ 
ಪಡಿಸುವ ಉದ್ದೇಶಕ್ಕಾಗಿ, ಪೂರ್ವಭಾವಿ ಏಕಸಾಮ್ಯತೆ ಪ್ರಯೋಗಗಳ ಬಳಕೆಯು 
ಅದರ ನಿಷ್ಕೃಷ್ಟತೆಯನ್ನು ಹೆಚ್ಚಿ ಸುವಲ್ಲಿ, ಪ್ರಯೋಗ ವರ್ಷದಲ್ಲಿ, ಪ್ರಯೋಗ ಪ್ರತೀ 
ಕರಣಕ್ಕೆ, ಅಷ್ಟೇ ಭೂವಿಸ್ತ್ವಾರ ಮತ್ತು ದುಡಿಮೆಯನ್ನು ಬಳಸುವಷ್ಟು ಪರಿಣಾಮಕಾರಿ 
ಯಾಗುವುದು ಬಹು ಅಪರೂಪ" ಎಂದು ಸಂಮ್ಮರ್‌ಬಿ ನಿರ್ಧರಿಸಿದ್ದಾನೆ. 


ಪೈ ಪೋಟ 

ಆನೇಕವೇಳೆ, ಶಾಕುಗಳ ತುದಿಯಲ್ಲಿ ಮತ್ತು ಅಂಚುಗಳಲ್ಲಿ ಬೆಳೆಯುವ ಸಸ್ಯಗಳು 
ಅಧಿಕ ಫಲವತ್ತತೆ ಅಥವಾ ನೀರು ಸರಬರಾಜಿನ ಹೊಂದಾಣಿಕೆಯಿಂದಾಗಿ, ತಾಕು ಮಧ್ಯ 
ದವುಗಳಿಗಿಂತಲೂ ದಪ್ಪವಾಗಿರುತ್ತವೆ. ತಾಕುಗಳು ಬಂಜರು ಪ್ರದೇಶದ ಪಕ್ಕದಲ್ಲಿರುವಾಗ 
ಅಥವಾ ಹಾದಿಗಳಿಂದ ಸುತ್ತುಗಟ್ಟಿರಂವಾಗ ಇದು ನಿಖರವಾದ ಸತ್ಯವಾಗುತ್ತದೆ. ತುಲ 
ನಾಶ್ಮಕ ಬೆಳೆ ಪರೀಕ್ಷೆಗಳಲ್ಲಿ, ಈ ಅಂಚು ಪರಿಣಾಮದ ಹರವು ಮತ್ತು ಸ್ವಭಾವ 
ಮುಖ್ಯವಾಗುತ್ತದೆ. 

ಆದ್ನಿ ಮತ್ತು ಹೇಯ್ಲ್‌ (1918) ಮತ್ತು ಆದ್ಮಿ (1921,1922) ಬಹ್ವಂಶ 
ಸಾಲಂ ತಾಕುಗಳ ಅಂಚು ಪರಿಣಾಮದ ಹರವನ್ನು ಅಧ್ಯಯನ ಮಾಡಿದರು. ಕೋಷ್ಟಕ 
90ರಲ್ಲಿ 6 ಅಂಗುಲ ಅಂತರವಿತ್ತ ಸಾಲುಗಳಲ್ಲಿ ಕೂರಿಗೆಯಿಂದ ಬಿತ್ತಿದ ತಾಕುಗಳಿಂದ 
ಆರ್ಲಿ ಮತ್ತು ಹೇಯ್ಲ್ಸ್‌ ಪಡೆದ ದತ್ತಾಂಶವನ್ನು ಪ್ರಕಟಿಸಲಾಗಿದೆ. ಪ್ರತಿ ತ:ದಿಯಲ್ಲೂ 
ರಸ್ತೆಯಿದ್ದು ತಾಕುಗಳನ್ನು 18 ಆ.ಗುಲ ಅಗಲದ ಹಾದಿ ಸುತ್ತುಗಟ್ಟಿತ್ತು. ತಾಕ:ಗಳು 
17 ಕೂರಿಗೆ ಸಾಲುಗಳಷ್ಟು ಅಗಲವಾಗಿದ್ದು, 132 ಅಡಿ ನೀಳಕ್ಕೆ ಕತ್ತರಿಸಲಾಗಿಶ್ತು 
ಹೊರ ಅಂಚಿನ ಪ್ರತಿಯೊಂದು ಸಾಲುಗಳನ್ನೂ ಪ್ರತ್ಯೇಕವಾಗಿ ಕೊಯ್ದು ಮಾಡ 
ಲಾಯ್ತು, ಮತ್ತು ನಡುವಣ 13 ಸಾಲುಗಳೊಡನೆ ಇಳುವರಿಯನ್ನು ಹೋಲಿಸಲಾಯ್ತು 
ತುದಿಯಲ್ಲಿನ ಸಸ್ಯಗಳನ್ನು 1 ಆಡಿಯವರೆಗೆ ಕತ್ತರಿಸಿ ತೆಗೆಯಲಾಯ್ತು. 

ಇದರಿಂದ ಅಂಚು ಪರಿಣಾಮ ಇಳುವರಿಯ ಮೇಲೆ ಅಗಾಧವಾದ ಪ್ರಭಾವ 
ಬೀರುತ್ತಡೆಂಬುದು ಸ್ಪಷ್ಟವಾಗುತ್ತದೆ, ಸುತ್ತುಗಟ್ಟಿದ ಹಾದಿಗಳಿಂದ ಎಲ್ಲಾವಿಭೇದಗಳು 


ಹೊಲಶಾಕು ಪ್ರಯೋಗ ವಿಧಾನ 717 


ಒಂದೇ ರೀತಿಯ ಪರಿಣಾಮ ಹೊಂದಲಿಲ್ಲ. ಇಳಂವರಿ ಶ್ರೇಣಿಯ ಸಂಖ್ಯೆ ಅನೇಕವೇಳೆ 
ಅಂಚುಸಾಲು ಸಮೇತ ಮತ್ತು ರಹಿತವಾಗಿರುವಲ್ಲಿ, ಒಂದೇ ಸಮನಾಗಿರಲಾರದು. 
ವಸಂತದ ಧಾನ್ಯ ತಾಕುಗಳ ನಡುವೆ ಇರುವ ಹಾದಿಗಳಲ್ಲಿ ವಸಂತದಲ್ಲಿ ಚಳಿಗಾಲದ 
ಗೋಧಿ ಬಿತ್ತುವುದರಿಂದ ಆಂಚು ಪರಿಣಾಮವನ್ನು ಸ್ವಲ್ಪಮಟ್ಟಿಗೆ ಕಡಮೆಮಾಡಿತೆಂದೂ 
ಆದರೆ ಪೂರ್ಣವಾಗಿ ತಪ್ಪಿ ಸಲಿಲ್ಲವೆಂದೂ ಆರ್ಮಿ (1922) ಕಂಡ. 6 ಅಂಗುಲ ಅಗಲ 
ವಿರುವ ಎರಡು ಹೊರಸಾಲುಗಳನ್ನು ಇಳುವರಿಗಾಗಿ ಕೊಯ್ದು ಮಾಡುವ ಮೊದಲೇ 
ತೆಗೆಯುವುದರಿಂದ, ಅಂಚು ಪರಿಣಾಮದ ಬಹು ಅಂಶ ಕಡಮುಯರಾಗಂತ್ತದೆ. ಮಸ್ತು 
ಉತ್ತಮ ವ್ಯವಸಾಯ ಕ್ಷೇತ್ರ ಪರಿ ಶಿಗಳಡಿಯಲ್ಲಿ ನಿರೀಕ್ಷಿತ ಇಳುವರಿಗಳ ಹೆಚ್ಚು 
ನಿಖರವಾದ ಕಲ್ಪನೆಯನ್ನು ಕೊಡುತ್ತದೆ, 


ಕೋಪ್ಟಕ 90. ಓಟ್ಸ್‌, ಗೋಧಿ ಮತ್ತು ಬಾಧ್ಲಿಯ 132. 8,5 ಅಡಿಯ 
ತಾಕುಗಳಲ್ಲಿ ಕೊಯ್ಲು ಮಾಡಿದ ಅಂಚುಸಾಲುಗಳಮತ್ತು ಮಧ್ಯದ ಸಾಲುಗಳ ಸರಾ 
ಸರಿ ಇಳುವರಿಯ ಹೋಲಿಕೆ 











| ಓಟ್ಸ್‌ ಗೋಧಿ ಬಾತ್ಲಿ 
ದಾ 1 ಸ ಗರ ರ್‌ ಸ ಜೀರಾ ಸ ಹೆ ಉಡ 
ಮುಖ್‌ 'ಎಕರೆ ದಲ 1ಏಕರೆ ಇಲ), ದಕರ ಸು 
ಕ ತಾಕುಗಳ ತಾಕ್ಕುಗಳ ; ! ತಾಕುಗಳ 5 
ಮಿ ಬುಷೆಲ್‌ ಕಿ, ವರಿ ಬುಪೆಲ್‌, ವರಿ ಬುಪ್ಪೇ 
ಸಂಖೆ ಮ” ಸಂಖೆ ಸ ಹಾಗ ಬ ಪ” ವಿ ಧಿ ಬಟರ ವಜ, ಗಾರ್‌. 
ರ ಕ ೨. 
| ಗಳಲ್ಲಿ (| ಗಳಲ್ಲಿ | 5 ಗಲ್ಲಿ 





ಹೊರ ಆಂಚಿನ 
ಸಾಲುಗಳು 44 | 132.0 20 550 16 


ಒಳ ಅಂಚಿನ | 

ಸಾಲುಗಳು ಷೆ 88.0 | 20 41:0 16 ( 64.5 
ಮಧ್ಯದ 13 

ಸಾಲುಗಳು 44 | 71.4 | 20 27.5 16 42,9 

ಸಣ್ಣ ತಾಕುಗಳಲ್ಲಿನ ತಳಿ ಪ್ರಯೋಗಗಳಲ್ಲಿ, ಸಾಮಾನ್ಯವಾಗಿ ತಾಕುಗಳ ನಡುವೆ 

ಹಾದಿಯನ್ನು ಬಿಡುವುದಿಲ್ಲ. ಅದರಿಂದಾಗಿ ಬೆಳವಣಿಗೆಯ ವಿಧಾನದಲ್ಲಿ ವ್ಯತ್ಯಾಸ ಪಡೆ 
ದಿರುವ ತಳಿಗಳು ಒಂದರಪಕ್ಕದಲ್ಲೊಂದು ಬೆಳೆಯುತ್ತವೆ. ಗಿಡ್ಡ ತಳಿಗಳ ಪಕ್ಕದಲ್ಲಿ 
ಮೂರುಸಲ ಪುನರಾವರ್ತನ ಮಾಡಿದ ಎತ್ತರ ಬೆಳೆದ ತಳಿಗಳ ಮೂರುಸಾಲು ತಾಕುಗಳ 
ಅಂಚು ಸಾಲುಗಳು, ಮಧ್ಯದ ಸಾಲಿಗಿಂತಲೂ ಅಧಿಕ ಇಳುವರಿಕೊಟ್ಟತು ಎಂದು 
ಹೇಯ್ಸ್‌ ಮತ್ತು ಆದಿ (1917) ತೋರ್ಪಡಿಸಿದ್ದಾರೆ. ಅನೇಕವೇಳೆ ಸ್ಪರ್ಧೆ ಒಂದೇ 
ತಳಿಯ ಮಧ್ಯ ಸಾಲಿನೊಡನೆಯ ಹೋಲಿಕೆಯಲ್ಲಿ ಅಂಚುಸಾಲುಗಳ ಇಳುವರಿ ಎಕರೆಗೆ 4 
ಅಥವಾ 5 ಬುಷೆಲ್‌ಗಳಷ್ಟು ವ್ಯತ್ಕಾಸವನ್ನುಂಟುಮಾಡಲು ಸಾಕಾಗುವಷ್ಟು ಅಂತರ್‌ 
ತ್ರಳಿ ಸ್ಫರ್ಧೆಯಿತ್ತು. 








ಜ್ಕ್ಯ 
ಆ 
ಭೃ 


718 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕಿರುಧಾನ್ಯಗಳಲ್ಲಿ ಅಂತರ್‌ ತಳಿ ಪೈಪೋಟಿಯ ಪರಿಣಾಮದ ಬಗ್ಗೆ ವಿಶದಪಡಿ 

ಸುವ ಮಾಹಿತಿಯನ್ನು ಕೀಸಲ್‌ಬಾ (1918) ಕೊಟ್ಟಿದ್ದಾನೆ. ತಿಯೊಂದೂ 

3ರಿಂದ 5ಸಾಲುಗಳಿರುವ ವಏವಿಧತಳಿಗಳ ಅಕ್ಕಪಕ್ಕದ ಏಕಸಾಲು ತಾಕುಗಳ ಇಳುವರಿಯ 
ರಿ 


ಬಗ್ಗೆ 

81 

ಪ್ರ 
ಕ್‌ 

ವ್ಯತ್ಯಾಸಗಳನ್ನು ಪರ್ಯಾಯ ಸಂಕೂಟಗಳಲ್ಲಿ ಬೆಳೆದ ಅದೇ ತಳಿಗಳ ಇಳುವ 


ಗಳೊಡನೆ ಆತ ಹೋಲಿಸಿದ. ಕೆಲವು ಸಂದರ್ಭಗಳಲ್ಲಿ ಅಂಚು ಸಾಲುಗಳ ಇಳುವರಿ 
ಯನ್ನು ಸಂಕೂಟಗಳ ಇಳುವರಿಯಲ್ಲಿ ಸೇರಿಸಲಾಯ್ತು. 


ಕ್ರಾಶ್ರಾ 
ಬರ 


ತ 


ಇ, 
ಬಾ 
ಹೆ 


ಏಕಸಾಲು ತಾಕುಗಳಲ್ಲಿ ಪಕ್ಕಪಕ್ಕದಲ್ಲಿನ ತಳಿಗಳ ನಡುವಣ 
ಳುವರಿಯನ್ನು ತೀವ್ರವಾಗಿ ಕ್ಷೋಭೆಗೊಳಿಸುತ್ತದೆಂದು ದತ್ತಾಂಶ ಚೆ 
ದೆ ಸಾಮಾನ್ಯವಾಗಿ, ಪರ್ಯಾಯ ಸಾಲುಗಳಲ್ಲಿ ಬೆಳೆದ ತಳಿಗಳು, ಬಹ್ವಂಶ 
೫೪ರುವ ಪರ್ಯಾಯ ಸಂಕೂಟಗಳಲ್ಲಿ ಬೆಳೆಸಿದವುಗಳಿಗಿಂತಲೂ ಹೆಚ್ಚಿನ 
ಸಗಳನ್ನು ತೋರ್ಪದಿಸುತ್ತವೆ. ಉನ್ನತ ಇಳುವರಿಯ ತಳಿಗಳನ್ನು ಸಾಮಾನ 
ಏಕಸಾಲುಗಳಲ್ಲಿ ನೆಡುವುದರಿಂದ ಪ್ರಯೋಜನವಾಗುತ್ತದೆ. ಆದರೆ 


ಗ್ದ 
ಆ ಬಗ್ಗ 
ಆ 


| .!! ಶ್ರ 


ತೆ 
ನೆ 
೯ 
ಬ್‌ 
(ಸ 
ಓಟ 


ತ್ಸ. ಹಾವ ಹ 
ನೆಟ್ಟು, ಕೊಯ್ದ್ಲುವ ಗಾ ಇಡುವ. ದೊದಲು 


ಬಹ್ವಂಶ- ಸಾಲುಗಳುಳ್ಳ ತಾಕುಗಳನ್ನು 
ಅಂಚುಸಾಲುಗಳನ್ನು ತ್ಯಜಿಸುವುದರಿಂದ ಅಂತರ ತಳಿ ಪೈಪೋಟಿಯನ್ನು ನಿವಾರಿನ 


ಬಹುದು. ಪ್ಲ್‌ಶಿ ಪಕ್ಕದಲ್ಲೂ ಒಂದು ಸಾರನ್ನು ತ್ಯಜಿಸಲು ಸಾಧ್ಯವಾಗುವ ಮೂರ 
ರಿಂದ ಐದು ಸಾಲು ತಾಕುಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಮಿನ್ನಿ 
ಸೋಟಾದಲ್ಲಿ ಕಂಬಿ-ಸಾಲು ಪ್ರಯೋಗಗಳಿಗೆ ಮೂರುಸಾಲುತಾಕುಗಳು ಆದರ್ಶದಾಗಿದೆ. 
ಬೆಳೆವಣಿಗೆ ಮತ್ತು ಪಕ್ಚತೆಯ ಸದೃಸನ ವರ್ತನೆಯುಳ್ಳ ಸಾಲುಗಳನ್ನು ಮಾತ್ರ ಒಂದರ 
ಪಕ್ಕದಲ್ಲಿ ಒಂದನ್ನು ಬೆಳೆಸುವಂತೆ ವಸ್ತುಗಳನ್ನು ''ಂಪುಕೂಡಿಸಿದಲ್ಲಿ ಪೈಪೋಟಿಯ 
ಪರಿಣಾಮವನ್ನು ಕಡಮೆಗೊಳಿಸಿ, ಪೂರ್ಣತಾಕಿನ ಕೊಯ್ಲು ಸಾಧ್ಯವಾಗಿಸುವ ಪ್ರವೃತ್ತಿ 
ಯುಂಟಾಗುತ್ತದೆ, ಹಾಗಿದ್ದರೂ ಇಂತಹ ವಿಧಾನದ ಅನುಸರಣೆಯಿಂದ ಪೈಪೋಟಿ 
ಒಂದು ಆತಂಕಕಾರಿ ಘಟಕವೇ, ಅಲ್ಲವೇ ಎಂಬುದನ್ನು ಮುಂಚೆಯೇ ನಿರ್ಧರಿಸಲು 
ಪ್ರಯೋಗ ನಿರ್ವಾಹಕ ಶಕ್ತನೆಂಬ ಅಭಿಪ್ರಾಯ ಬರುತ್ತದೆ. ಆದರೆ ಸಾಮಾನ್ಮವಾಗಿ 


ಪ್ರಯೋಗವನ್ನು ನಿರ್ವಹಿಸುವ ಸಮಯಕ್ಕಿಂತ ಮುಂಚೆ ಈ ಊಹೆಗೆ ಯಾವ ಆಧಾರವೂ 
ಇಲ್ಲ, 


7 ಅಂಗುಲ ಅಂತರದಲ್ಲಿ ಕೂರಿಗೆಯಿಂದ ಬಿತ್ತಿದ, ಆಲ್ಫಾಲ್ಫಾ ಹಾರ್ದಿಸ್ಟಾನ್‌ 
ಮತ್ತು ಲಡಾಕ್‌ ತಳಿಗಳ ಶಾಕುಗಳು ತೀವ್ರ ಆಂತರ್‌ತಾಕು ತಳಿ ಪೈ ಪೈ ಪೋಟಿಗೆ ನಿರ್ದಷ್ಮ 
ವಾಗಿ ಒಳಪಡುತ್ತವೆಂದಂ ಟಿಸ್ನಾಲ್‌ ಮತ್ತು ಕೀಸಲೇೆಬಾಕ್‌ 939) ಕು:ಡರ: 
ಅಂಚು ಸಾಲುಗಳನ್ನು ತೆಗೆಯುವುದರಿಂದ ಇದನ್ನು ಬಗೆಹರಿಸಬಹುದು. 12 ಅಂಗುರಿ 


ಹೊಲತಾಕು ಪ್ರಯೋಗ ವಿಧಾನ 719 


ಅಂತರವಿರುವ ಸಾಲಗಳಲ್ಲಿ ಭೇದಾತ್ಮಕ ಅಂತರ್‌ತಾಕು ಪೈಪೋಟಿ ಅತ್ಮಲ್ಪ ಅಥವಾ 
ಸ್ವಲ್ಪವೂ ಇಲ್ಲದಿರುವುದನ್ನು ಅವರು ಕಂಡರು. 

ಓಲ್ನಟೈಪ್‌ ಮತ್ತು ಎಕ್ಸ್‌ಟ್ರೀಮ್‌ ಪಯೋನೀರ್‌ ಎಂಬ ಎರಡು ವಿಧ ಸಕ್ಕರೆ 
ಬೀಟ್‌ಗಳೊಡನೆ ಮಾಡಿದ ಪರೀಕ್ಷೆಗಳ ಫಲಿತಾಂಶಗಳನ್ನು ಇಮ್ಮರ್‌ (1934) ವರ 
ಮಾಡಿದ್ದಾ. ನೆ, ಈ ಎರಡು ವಿಭೇದಗಳನ್ನು ಪರ್ಯಾಯ ಪಡೆದೆ ಏಕಸಾಲು ತಾಕು 
ಗಳಲ್ಲಿ ನತ್ತು ಮಧ್ಯದ ಎರಡು ಸಾಲನ್ನು ಕೊಯ್ಲು ಮಾಡಿದ ಪರ್ಯಾಯ ಪ 
ನಾಲ್ಕು ಸಾಲು ತಾಕುಗಳಲ್ಲಿ, ಬೆಳೆಸಲಾಯ್ತು. 1930 ವಂತ್ರು 1931ರಲ್ಲಿ ಈ 
ಸಾಲುಗಳು 22 ಆಂಗುಲ ಅಂತರ ಮತ್ತು 1932ರಲ್ಲಿ 20 ಆಂಗುಲ ಅಂತರ ಪ 
ವ್ರ, ಮೂರು ವರ್ಷಗಳ ಪ್ರತಿಯೊಂದರಲ್ಲೂ 10 ಪ್ರತೀಕರಣಗಳ ಒಂದು ಸ 
ಯಾಗಿ ಏಕಸಾಲು ತರ್ಲಿ: ಓಲ್ಡ್‌! ಟೈಪ ಪ್‌ ತಳಿ, ಎಕ್ಸ್‌ಟ್ವೀಮ್‌ ಪಯೋನೀರ್‌ 
ಗಿಂತಲೂ 3.78 7:0.44 ಟನ್ನುಗಳಷ್ಟು ಅಧಿಕ ಇಳುವರಿ ಕೊಟ್ಟಿತು. ಆದರೆ ನಾಲ್ಕು 
ಸಾಲು ಶಾಕುಗಳಲ್ಲಿ 1.78 ರ ವ ಟನ್ನುಗಳಷ್ಟು ಮಾತ್ರ ಆಧಿಕವಾಗಿತ್ತು. ಈ 
ಎರಡು ವ್ಯತ್ಯಾಸಗಳ ನಡುವಣ ವ್ಯತ್ಯಾಸ 2 00 20.54 ಟನ್ನುಗಳಾಗಿದ್ದವು. 
ಅಂಚುಸಾಲುಗಳನ್ನು ತ್ಯಜಿಸಿದ್ದ ಒಂದು ಒಹ್ವೇಂಶ ಸಾಲು ತಾ ಕಿನೊಡನೆ ಹೋಲಿಸಿದಾಗ, 
ಏಕಸಾಲು ನಾಕುಗಳಲ್ಲಿ ಅಧಿಕ ಇಳುವರಿ ಕೊಡ:ಐ ತಳಿ ಕಡಿಮೆಯವುಗಳಂದ ಲಾ 
ಪಡೆದಿದೆ. 

ಅನೇಕ ವೇಳೆ ಮುಸುಕಿನಜೋಳದ ಗುಪ್ಪೆಗಳೊಳಗೆ ಮತ್ತು ಅವುಗಳ ನಡುವೆ 
ಪೈಪೋಟಿಯ ಪರಿಣಾಮಗಳು ಓಹಳ ಗಮನ ಸೆಳೆಯಬವಂತಿರುತ್ತವೆ, ಭಿನ್ನ ನಿಲವುಳ್ಳ 
ಗುಪ್ಪೆಗಳಿಂದ ಸ:ತ್ತುಗಟ್ಟಲಾಗಿರುವ ಆಥವಾ ಪಕ್ಕದಲ್ಲಿರುವ ಒಂದು, ಎರಡು ಆಥವಾ 
ಮೂರು ಸಸ ಸ್ಕಗಳುಳ್ಳ ಗುಪ್ಪೆಗಳ ಸಾಪೇಕ್ಷ ಇಳುವರಿಗಳ ಬಗ್ಗೆ ಕೀಸಲ್‌ಬಾಕ್‌ (1923) 
ಸಮಂಜಸ ಮಾಹಿತಿ '_ದಗಿಸಿದ್ದಾನೆ. ಈ ದತ್ತಾಂಶಗಳನ್ನು ಕೋಪ್ಟಕ 91ರಲ್ಲಿ ಕೊಡ 
ಲಾಗಿದೆ. 

ಒಂದು ಶೂನ್ಯಗುಪ್ಪೆಯ ಪಕ್ಕ ದಲ್ಲಿರುವ ನಾಲ್ಕು ಗುಪ್ಪೆಗಳು, 414 ಎ50 
ಪ್ಪ ಸಸಿಶತಗಳಷ್ಟು ಹಚ್ಚ ಚ್ಚಳಗೊಂಡವು. ರಿದ್ದರಿಂದ ತ ತಪ್ಪಿಸಿಕೊಂಡಿರುವ ಗುಪ್ಡೆಯ ಅಂತಸ್ಟ್‌ 

ಇಳುವರಿಯ ಶೇ. 44 ಭಾಗ ಮಾತ್ರ ಕಳೆದುಹೋಯಿತು. ಈ ಪುನಃ ಸಂಪಂದನೆ 

ಶೂನ್ಯಗುಪ್ಪೆಯ ಮೂಲೆಯಲ್ಲಿರುವ ಗುಪ್ಪೆಗಳಿಂದ ಪಡೆಯಬಹುದಾದ ಸ್ವಲ್ಪ ಹೆಚ್ಚಳ 
ಎನ್ನು ಗಣನೆಗೆ ತೆಗೆದುಕೊಳ್ಳದೆ ದೊರೆತಿದ್ದು. ಮೂರು ಕಾಂಡ ಗುಪ್ಪೆಗಳಿಂದ ತರಾ 
ಗಟ್ಟಿರುವ, ಒಂದು ಏಕಕಾಂಡಗುಪ್ಪೆ, ಮೂರು ಕಾಂಡಿಗುಪ್ಪೆಗಳಿಂದ ಸುತ್ತುವರೆದಿರುವ 
ಮೂರು ಕಾಂಡಗುಪ್ಪೆಗಳ ಶೇ. 61 ಭಾಗದಷ್ಟು ಮಾತ್ರ ಇಳುವರಿಯಿ-ತ್ತವ್ಪ. ಇದರಿಂ 
ಇಳುವರಿಯ ಶೇ. 39 ಭಾಗದಷ್ಟು ನಷ್ಟವಾಯಿತು. ಒಂದು ಏಕಸಸ್ಯಗುಪ್ಸಯ ಪಕ್ಕ 
ದಲ್ಲಿನ ನಾಲ್ಕು ಮೂರು-ಸಸ್ಕಗುಪ್ಪೆಗಳು ಸಾಮಾನ್ಯ ಇಳುವರಿಗಿಂತಲೂ 4.7 ಜ2ರ 


೪1. 


ತ 


720 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪ್ರಶಿಶತಗಳಷ್ಟು ಕೆ ಹೆಚ್ಚಿದವು. ಇದರಿಂದ, ಇಳುವರಿ ನಿರ್ಧಾರದಲ್ಲಿ ಒಂದು ಏಕಕಾಂ 

ುಪ್ಬೆ ಮತ್ತು ಪಕ್ಕದ ನಾಲ್ಕು ಮೂರು-ಕಾಂಡಗುಪ್ಪೆಗಳನ್ನು ಸೇರಿಸಿದ್ದರಿಂದ, 
39-28 ..11 ಪ್ರತಿಶತದಷ್ಟು ನಿವ್ಹಳನಷ್ಟದ ಫಲಿತಾಂಶವೇರ್ಪಟ್ಟಿತು, ಎರಡು 
ಕಾಂಡಗುಪ್ಪೆಗಳಲ್ಲಿ ಇಳುವರಿಯ ನಷ್ಟ ಶೇ. 18 ಭಾಗವಾಗಿತ್ತು. ಆದರೆ ಆದರ ಶೇ. 
8 ಭಾಗವನ್ನು ಪಕ್ಕದ ನಾಲ್ಕು, ಮೂರು ಕಾಂಡಗಂಪ್ಪಿಗಳಿಂದ ಪ್ರನಃ ಪಡೆಯಲಾಯತ್ತಿ. 


ಕೋಪ್ಟಕ 91. ಭಿನ್ನ ನಿಲುವಿನ ಗುಪ್ಪೆಗಳಿಂದ ಸುತ್ತುವರೆಯಲಾದ ಅಥವಾ 
ಅವುಗಳ ಪಕ್ಕದಲ್ಲಿರುವ ಒಂದು-, ಎರಡು-, ಮತ್ತು ಮೂರು ಸಸ್ಕಗುಪ್ಪೆಗಳ 
ಸಾಪೇಕ್ಷ ಇಳುವರಿಗಳು. 


100 ಸಸ್ಯಗಳಲ್ಲಿ! ಸಾಪೇಕ್ಷ ಇಳುಮು 
| ಸಾಪೇಕ್ಷ 

















ಹೋಲಿಕೆಯ ಏಧ ಗುಪ್ಪೆಗಳ ಹಟ | ತಗಳ ರ ಜ್‌ 
ಸಿಂಖ್ಕೆ 
3-ಸಸ್ಯಗುಪ್ಪೆಗಳು, 3- ಸಸ್ಯ ಗಂ ಇ 598 89 100 
ಗಳಿಂದ ಸುತ್ತು ಗಟ್ಟಿ ರುವುದು. 
2 ಸಸ್ಮಗುಪ್ಪೆಗಳು. 3 ಸಸ್ಕಗುಪ್ಪೆ ಪ್ಭ್ಪ- 120 30 82 
೪೦ದ ಸುತ್ತುಗಟ್ಟಿ ರುವುದು. 
]-ಸಸ್ಮಗಬ್ಚ್‌, 3. ತಗಳ - 80 141] 0] 
ಗಳಿಂದ ಸುತ್ತುಗಟ್ಟಿರುವುದು. 
3_ಸಸ್ಯಗುಪ್ಪೆ ಗಳ ಪಕ್ಕದಲ್ಲಿ ಎರಡು 360 9! 102 
ಸಸ್ಮಗಳಿರುವ ೬. 
3-ಸಸ್ಯಗುಪ್ಪೆಗಳ ಪಕ್ಕದಲ್ಲಿ 1% 302 ೦4 107 
ವಿರುವ ಒಂದುಗು ಡಿ 
ತ_ಸಸ್ಯಗಂಪ್ಪೆಗಳ ಪಕ್ಕದಲ್ಲಿ 1- 366 94 114 
ಶೂನ್ಯಗುಪ್ಪೆ 


ಮಿನ್ನಿಸೋಟಾದಲ್ಲಿ (1931) ಬ್ರಿವ್‌ಬೇಕರ್‌ ಮತ್ತು ಇಮ್ಮರ್‌ಗಳು ಶೂನ್ಮ 
ಗುಜ್ಜೆ ಗಳ ಅಥವಾ ಕಡಮೆ ನಿಲುವಗಳ ಗುಪ್ಪೆಗಳ ಪರಿಣಾಮವನ್ನು ಮುಸುಕಿನಜೋಳದ 
ಅಂತಃಸಂಕರ ಸಾಲುಗಳಲ್ಲಿ ಮತ್ತು ೯] ಸಂಕರಗಳಲ್ಲಿ ಅಧ್ಯಯನ ಪನಾಡಿದರು. 
ಸಂಕರಗಳ, 2 ವರ್ಷದ ಸರಾಸರಿ ದತ್ತಾಂಶವನ್ನು ಕೋಷ್ಟಕ 92ರಲ್ಲಿ ಕೊಡಲಾಗಿದೆ. 
ತಾಳೆಗುಪ್ಪೆಗಳ ಸರಾಸರಿ ಇಳುವರಿ 1928ರಲ್ಲಿ ಎಕರೆಗೆ 76,3 ಟುಷೆಲ್‌ಗಳು ಮತ್ತು 
1929ರಲ್ಲಿ 78.4 ಬುಷೆಲ್‌ಗಳು ಆಗಿದ್ದವು. ನಾಲ್ಕು ಪಕ್ಕಗಳಲ್ಲೂ ಹಾಗೂ ನಾಲ್ಕು 
ಮೂಲೆಗಳಲೂ ಸುತ್ತುಗಟ್ಟಿರುವ ಮೂರು, ಕಾಂಡಗುಪ್ಪೆ ಗುಪ ಗಳ ಇಳುವರಿಯನ್ನು, ಇತರೆ 
ಇಳುವರಿ ಹೋಲಿಕೆಗಾಗಿ ಬಳಸಲಾಯಬ್ರ. 


ಹೊಲತಾಕು ಪ್ರಯೋಗ ವಿಧಾನ 721 


ಕೋಪ್ಟಕ 92. ಮುಸುಕಿನಜೋಳದ ಕ್ಯ ಸಂಕರಗಳಲ್ಲಿ ಗುಪ್ಪೆಗಳ ನಡುಷೆ 
ಮತ್ತು ಅವುಗಳೊಳೆಗೆ ಪೈಪೋಟಿಯ ಪರಿಣಾಮ. 





ಸುತನ ಮ್ಯಾ 
ಗುಪ್ಪೆಗಳ (ತಾಳೆಯ ಫ್ಲ್‌ತಿಶತ- 
ಹೋಲಿಕೆಯ ವಿಧ ಬ 
3 
ಸಂಖ್ಯೆ ದಲ್ಲಿ ಇಳುವರಿ 








ಎರಡು ತಗ ಗಳ ನಡಂವೆ ಚ ಗ 117 108.9 


ಒಂದು ಶೂನ್ಯಗುಪ್ಪೆಯ ಎದಿರು 3-ಸಸ್ಮಗುಪ್ಪೆಗಳು 78 105.6 
) ಮೂಲೆಗಳಲ್ಲಿ ಶೂನ್ಯಗುಪ್ಪೆಗ ಗು ']-ಸಸ್ಯಗುಪ್ಪೆಗಳು 60 100,2 
2 ಏಕಕಾಂಡ ಗುಪ್ಪೆ ಗಳ ನಡುವೆ 3-ಸಸ್ಯಗುಪ್ಪೆಗಳು ದ್ರ 1೧4,5 
1 ಏಕಕಾಂಡ ಗುಪ್ಡ್‌ ಯ ಎದಿರು ತಿ-ಸಸ್ಯಗಂಪ್ಪೆಗಳು 72 103.7 


2 ಎರಡು ಕಾಂಡಗುಪ್ಪೆ ಗಳ ನಡುವೆ 3-ಸ ಸೃಗುಪ್ಪಗ ಗಳು 76 107.5 
] ಎರಡು ಕಾಂಡಗುಪ್ಪೆಯ ಎದಿರು ತಿ-ಸಸ್ಯಗುಪ್ಪೆ ಗಳು 77 101,5 





ತ ಸಸ್ಯಗುಪ್ಪೆಗಳಿಂದ ಸುತ್ತು ಗಟ್ಟಿದ ತೆ ಗಳು 87 75.4 
ತ ಸಸ್ಯಗುಪ್ಪೆಗಳಿಂದ ಸುತ್ತು ಗಟ್ಟ ದ 1-ಸಸ್ಯಗುಪ್ಪೆಗಳು 96 41.0 


ಸರಾಸರಿಯಾಗಿ ಒಂದು ಶೂನ್ಯಗುಪ್ಪೆಯ ಪಕ್ಕದಲ್ಲಿನ ಮೂರು-ಕಾಂಡಗಂಪ್ಪಗಳ 
ಇಳುವರಿಯ ಹೆಚ್ಚಳ ಶೇ. 5-6ರಪ್ಪಿತ್ತು. ಒಂದು ಪಕ್ಕದಲ್ಲಿ ಒಂದು ಆಥವಾ ಎರಡ 
ಕಾಂಡಗಳಿರುವ ಮೂರು ಕಾಂಡಗುಪ್ಪೆಗಳ ಇಳುವರಿ ಹೆಚ್ಚಳ ಅನುಕ್ರಮವಾಗಿ, ಶೇ. 
3.7 ಮತ್ತು 1.5 ಆಗಿತ್ತು. ವಿಕಕಾಂಡಗುಪ್ಪೆಗಳು ಮತ್ತು ಎರಡು ಕಾಂಡಗುಪ್ಪೆಗಳು, 
ಅನುಕ್ರಮವಾಗಿ, ಮೂರುಕಾಂಡಗುಪ್ಪೆಗಳ ಶೇ. 41.0 ಮತ್ತು 75.4 ಭಾಗದಷ್ಟು 
ಮಾತ್ರ ಇಳುವರಿಯಿತ್ತವು. ಆದ್ದರಿಂದ ಏಕ ಆಥವಾ ಎರಡು ಕಾಂಡಗುಪ್ಪೆಗಳನ್ನು 
ಸೇರಿಸುವುದರಿಂದ ಸುತ್ತಲಿರುವ ಮೂರು ಸಸ್ಯಗುಪ್ಪೆಗಳ ಇಳುವರಿಯ ಬೀಲೆ ಅವುಗಳ 
ಪರಿಣಾಮವನ್ನು ಉಪೇಕ್ಷೆಮಾಡುವುದಕ್ಕಿಂತಲೂ "ಹೆಚ್ಚಿನ ಭ್ರಂಶವನ್ನು ಸೇರಿಸುತ್ತ 
`ಜೆಂಬುದು ಸಿದ್ಧಪಡಂತ್ತದೆ, ಪೂರ್ಣ ನಿಲುವಿನ ಗುಪ್ಪೆ ಗಳನ್ನು ಮಾತ್ರ ಕೊಯ್ದು 


ಗೆ 


ದೂ 


ಮಾಡುವುದರಿಂದ, ಕೆಲವು ಸಮಯ ಭೌತಿಕವಾಗಿ ಕೊಯ್ಲಿಗೆ ಲಭ್ಯವಿರುವ ಗುಪ್ಪೆಗಳ 
ಸಂಖ್ಯೆಯನ್ನು ಕಡಮೆಮಾಡಿ, ಅಂತರ್‌ತಾಕು ಭ್ರಂಶ ಹೆಚ್ಚಳದ ಪರಿಣಾಮವೇರ್ಜಡಿಸು 


ಡೆ ತ ಟೆ ಆ ಶಾ ಆತಿ ಜು ಡ್‌ ದಾಗ 
ಶ್ರದ ಮಿನ್ನಿಸೋಟಾದಲ್ಲಿ, ಪುಂಸತೆನಜೋ ಆದ ಉದ್ದಿ ಹ 2ಐರಿ ಪ್ರಯೂಃ: ಸ್ಯ ಗ್‌ ಬೂ 
೯ ಜ್‌ ಇ ಹಾ ತ ಹ ಕರಾಯ ತ ತ್‌ಲ ಡು ಡ್‌ 
ಒಂದು. ಎರಡು- , ಜುಂ ಮೂರು ಸಸ (ಸುಪ್ಟೆ ಗಳಿಂದ ಸುತ್ತುವರೆದ 'ಬುರಿಬು ಟಯಿ ಒ್ಗರ್ಜ ಸಷ್ಟ 


ಗುಪ್ಪೆಗಳನ್ನು ಮಾತ್ರ ಕೊಯ್ಲು ಮಾಡಿ, ಫಲಿತಾಂಶಗಳನ್ನು ಆರ ಎತ್ತ ಷ್ಟ ಗ ಎಂ ಚಣ್ಣ 
ಆಧಾರದ ಮೇಲೆ ಏರ್ಪಡಿ:ಲಾಗುತ್ತದೆ. 
ನೆಬ್ಬಾಸ್ಕಾದ ಪರಿಸ್ಥಿತಿಗಳಡಿಯಲ್ಲಿ, ಇಳುವರಿಯ ಮೇಲೆ ನ್ನ ನಿಲುವಿನ 
ರು ಾ 


ಸಾ ರ್ಜ ದ 
ಪರಿಣಾಮವನ್ನು ನಿರ್ಧರಿಸಲು, ಒಂದೇ ಒಟ್ಟು ಸಂಖ್ಯೆಯ ು ಸಸ್ಯಗಳಿರಿಯ ತಂಕುಗಳಲ್ಲಿ 


ಕೇಸಲೌಬಾಳ್‌ ಮತ್ತು ವೈಹಿಂಗ್‌ (1933) : 1 ಬಾ ಚ ಸಚ್‌ ಇ ಭಟ 


ಔರಸಿಯ್ಯ ಸಸ್ಯಗಳ ಪರಿಣಾಮವನ್ನು ಆಧ್ಯಯನ ಮಾಡಿದರು. ಶಂಕ 
46 


728 ಸಸ್ಯ ಶಳಿಅಭಿವೃದ್ದಿ ವಿಧಾನಗಳು 


ಮುಸುಕಿನಜೋಳವನ್ನು ಪ್ರತಿಗುಪ್ಪೆಗೆ ಸರ.ಸರಿಯಾಗಿ 3 ಸಸ್ಯಗಳಿರುವಂತೆ ನೆಡ 
ಸಂಸ್ಕರಣಗಳು ಏಕಸಾಮ್ಯತೆಯ ಮೂರಂ. ಸಸ್ಯ ಗುಪ್ಪೆಗಳು ಮತ್ತು ಪ್ರತಿ 


ಗುಪ್ಪಗೂ 2.. 4 3_5ಮತ್ತು 1೨2_3.4.5 ಸಸ್ಯಗಳಿರುವ ವಿಭಿನ್ನತೆಯ ನಿಲುವು 
ಗಳನ್ನು ಒಳಗೊಂಡಿದ್ದವು. 14 ವರ್ಷಗಳ ಅವಧಿಯನ್ಲಿ, ಈ ನಾಲ್ಕು ಸಂಸ್ಕೃರಣಗಳ 
ಸರಾಸರಿ ಇಳುವರಿಗಳು, ಎಕಥೆಗೆ 49.9, 50.6, 49,3 ಮತ್ತು 50.0 ಬುಪೆಲ್‌ 
ಗಳಾಗಿದ್ದವು. ಈ ದತ್ತ್ವಾಂಶಗಳಿಂದ, ಒಟ್ಟು ನಿಲವು ಒಂದೇ ಆಗಿದ್ದ ಕ್ಲಿ ಪ್ರತಿತಾಕಿನ 
ಇಳುವರಿಯೂ ಅವಶ್ಯಕವ:ಗಿ ಒಯೇ ರೀತಿಯವಾಗಿರುತ್ತದೆಂದು ಕಂಡುಬರುತ್ತದೆ. 


೦ 


ಹ 
2ಎಂಯು 


( 


ವ 
ದ” 


ಕ 
೯ 


"ಗೆ 


ತಾಕುಗೆಳ ಗಾತ್ರ ಮತ್ತು ಆಕಾರ 


ಸಾಮಾನ್ಯವಾಗಿ, ಎರಡು ವಿಧ ಪ್ರಯೋಗ ತಾಕುಗಳಿವೆ. ಒಟ್ಟುಪಾಶಿಗ 
ತಾ ಷು ಹಾವೆ” ಯ ಇಷ್ಟರ ದ್‌ೆ 
ಸಾಮಾನ್ಯವಾಗಿ ಸಣ್ಣ ವಾಗಿರುತ್ತದೆ. ಕೆ.ಯಿಂದಲೇ ಅಥವಾ ವಿಶಿಷ್ಠ ಒಟ್ಟು ಸಲಕರಣೆ 
ಕ್ರ ೧ ಇ ಲ ಲ) ೯೧. 
ಎ ರ್ನ ಇ ಆ ತ್ಯ ಜ್‌ ಡ್‌ ಇ 
ಗಳಿಂದ ನೆಡಲ್ಬಡುತ್ತವೆ. ಕೆ ಬೇಸಾಯದಿಂದಲೇ ಅವುಗಳನ್ನು ಪಾಲಿಸಲಾಗುತ್ತದೆ. 


ಹೊಲ-ತಾಕು:ಗಳು ಸಾಮಾನ್ಯವಾಗಿ ದೊಡ್ಡ ವಾಗಿರುತ್ತವೆ, ಮತ್ತು ಮಾದರಿಯ.ಎ 
ವ್ಯವಸಾಯ ಕ್ಷೇತ್ರಯಂತ್ರಗಳ ಬಳಕೆಗೆ 4 ಸೊಂದಾಜಕೆಯದಾಗಿರುತ್ತವೆ. ಕೇಪು 
ಸಂದರ್ಭಗಳಲ್ಲಿ, ಈ ಎರಡು ವಿಧ ತಾಕುಗಳ ನಡುವಣ ವ್ಯತ್ಥ್ತಾಸ ಹೆಚ್ಚು ಕಡಮೆಬುಗಿ 
ಅನಿಯಂತ್ರಿತವಾಗಿರಬಹುದು. 


ಧಾನ್ಮ ಕಾಳುಗಳಿಗೆ, ಕಂಬಿ.ಸಾಲು ತಾಕು, ಈ ರಾಷ್ಟ್ರದಲ್ಲಿ ಸಾಪೇಕ್ಷ ಮಾಡು, 
ಅಂತಹ ತಾಕಂಗಳು ಸಾವಕಾನ್ಯವಾಗಿ 18 ಆಡಿ ಉದ್ದವಿರುತ್ತವೆ, ಮತ್ತು ತಾರು 


ಎರಡು ತುದಿಗಳಲ್ಲೂ 1 ಅಡಿ ದೂರದವರೆಗೆ ಸ ಸಸ್ಮಗಳನ್ನು ಕೊಯ್ಲಿಗೆ ಮುಂಚೆ ತೆಗೆಬ: 
ಲಾಗಂತ್ರ್ತದೆ. ಗೋಧಿಯಲ್ಲಿ ಸಾಲುಗಳ ನಡುವೆ 1 ಅಡಿ ಅಂಶರವಿರಂವ 16 ಆಡಿ 
ಉದ್ದದ ಒಂದು ಏಕಸಾಲಿನ ಗ್ರಾಂಗಳಲ್ಲಿನ ಇಳುವರಿಯನ್ನು, 0.1 ರಿಂದ ಗುಣಿಸಿದಾ” 
ಅದು ಬುಷೆಲ್‌ಗಳಲ್ಲಿ ಎಕರೆ ಇಳುವರಿಗೆ ಮಾರ್ಪಡುತ್ತದೆ. ವಿವಿಧ ಪ್ರಯೋಗ ಸರ 


(ಡಿ 


ಗಳಲ್ಲಿ ಮತ್ತು ವಿವಿಧ ಕೇಂದ್ರಗಳಲ್ಲಿ ಕಂಬಿ-ಸಾಲು ತಾಕುಗಳು ಒಂದರಿಂದ 5-ಸಾಲು”- 
ತಾಕುಗಳವರೆಗಿನ ವೃತ್ಕಾಸ ಪಡೆದಿರುತ್ತದೆ. ಬಹ್ವಂಶ ಸಾಲು ತಾಕುಗಳಲ್ಲಿ, ತಾಕಿನ ಎ. 


ಪ್ರಿ ತ್ಕಾ 
ಯೊಂದು ಕಡೆಯಲ್ಲಿನ ಒಂದು ಅಂಚುಸಾಲನ್ನು ಸಂಭವನೀಯ ಭೇದಾತ್ಮಕ ಆಂತರವ” 
ಪೈಪೋಟಿಯನ್ನು ಸರಿಪಡಿಸಲೋಸುಗ ಅನೇಕ ವೇಳೆ ತ್ಯಜಿಸಲಾಗುತ್ತದೆ. ಕೆ೭. 
ಕಾರ್ಯಕರ್ತರು ಕಡಮೆ ಬೀಜವರಿಯಂನ್ನನುಸರಿಸಿದರೂ ಕೂಡ್ಕ ಕಂಬಿಸಾಲು ತ: 
ದೇ ಪದೇ ಆ ಪ್ರದೇಶದ ವಾಣಿಜ್ಯ ಕ್ಷೇತ್ರ ಬಿತ್ತನೆಗಾಗಿ ಶಿಫಾರಸುಮಾದಿನ 
ಬೀಜವರಿಯನ್ನೇ ಬಿತ್ತಲಾಗುತ್ತದೆ. ಕಳೆಯನ್ನು ತೃಪ್ತಿಕರವಾಗಿ ನಿಯಂತ್ರಿಸಿರಿ- 
ಸಾಲುಗಳ ನಡುವಣ ಅಂತರ ವಾಣಿಜ್ಯ ಕ್ಷೇತ್ರಗಳ ಕೂರಿಗೆ ಬಿತ್ತನೆಗಳಿಗಿಂತಲೂ ೮-೪ 


ವಾಗಿರುತ್ತದೆ. 


ಕ 


54 
ಕ 
36 
ಣ್‌ 


ವು 

ತ್ರ 
` 
1) 


ಮ 


ಹ 
ಹ ಗಾ 
ಕೂ 
ಬು 
೨ 
ಹದ 
ಹತ್ತ 
ಸ 


723 
ಕ 


ಕ್‌ 
ನ 
ಯ 


ನಗಳ 


ಗ ಭರಿ ಒಟ್ಟು ರದ 


ನೆ 


ಹ 
ಪ್ರಾ ಇದಿ 
ಯಜ 


ಗ್ರ 
ಗ 
ಎ 
ಜ್‌” 
ಹರ್ಟ್‌ 
ಲ 
ಡಾ ಇತ್ತಿ 
ಹ (ಜಗಿದ 
ಹಾ 


2 
ಇಡ 
ಅತಿ 
ದ್ದ 

ಧಾ 


ಪ 


ಹ ವ ದ್ದ ಲ. 
ಹ ವ ಅನ (ಬಂ 


ಬಗೆ... 
ಗ 
ಇರ 


ಆವ ಗ ಜತ 


ಪಾಮರ ಯ 
3 ಹಂದ ಸಡ ಕ ರುಡಮ್ಯ 
ಬ್ಟ್ನ್ಲಿ ಪರಿ ಗಿ 


ವ ಂತ್‌ಲ್‌ ಗಲ ಓಜಾ: 


ಇವ 


ಆ 
ಕಷ 
ಒ್ಯ್‌ಕಗೆ 
2] ಲ 
ಹಾ ಗರ ಇಂಚ ಯಾ 
ಘರ ಬಯ 


ಆವ 
ತಾ ಅಜಗರ ಗಂ ಜಾ 2 


ರಸದ ಕಾಯಿಯ 
ಕಫ ಬಾ ಎಚ ಸ್‌ ಬಹೂ 
11) 


[1 


ಎ ವ ಲ! 


ರಳ 


ದ್‌ 


ಷ್‌ 
ಒಂ 


ಕಾರಾ 


ಕ್ಯಸೀನೇಕ 
ಬಯ 


ತಸ 
ಮಬ 

5 
ಇಟ ಕ? 


ಕಡಿ ಇಳದ ಕ 
ಆ ಜ್‌ 
ಇ 
ಆ 
ಜ್‌ 
ಕಾ 
ವರ 
ಕಾ 
್ಫ್‌ 
5 
ನೆ 
ಜಾರ್ಜ ಗಲೆ ಆ 
ಶ್ರ 
ಗ ಹಾ 


ದ್‌್‌ 
ವ ದಗದಿ ಇಧಾರ ಕು ನತ್ಳು 
ಕ್‌ 
ಹ 
ಸಜನ 
ಕಾತ್‌ 
ಇತರ್‌ ಸ 
ಇಂ ದಿರಿಟ್ಟು ಟಟ 
ಇಷ್ಟ 
41 


ಇ ಇಡಿ 
ಆರತಿ ಜಾ ಒರ ಶಾ 
ಎಡಾನಎ ೫! 
ಗಿದ್ಣರಾ ಜರಾ ಕಾರದ 

ಛು 

ರ್ಡ್ಗಾರಾದರ್‌ ನು 

ತ್‌್‌ 

ವ್ಸ. 

೪ 


ಬು 
ಹ 


ಕಾರಾ ರ ತ್ಗ ಇವಾಗಿ 
4 


ಆಕಾರಗಳ 


ಗಿ 


ಬು 


ಕ 
ಕಾ 
ಕ 
ಕ್ಯ 


ಹಾಡೆ 
ತಾರಾ 


ಹ್ಮ 
ತ್‌ 


ಸ್ತ 
ರ್‌ 


ಹ 
ಓದಗಿ 
ಎಲ್ಲ 
ನೆನ ದ 
ಸ 
೨ ಓಿಯಮಗಳಿಗನುಸಾರ 
ಜಗಳ 
ಕ 


"ಷೆ 


ದು ಕ 
ಣತಾಕ:ಗ 
ನ 


ರ್‌ 


ಆತ ಆರ 
ಪರೀಕ್ಷಿಸಿ, ಈ ಕಲ್ಪನೆಗೆ ಸಮರ್ಥನೆ ಪ 


ಪ್ಯಾಕ್ಸ್‌ ಕರರ ಲ್ಲ 


ಉಿಲ್ರ 
ಗರ ಇರಾ 


ಜಿದುರವಾಗಿ 


ಯ ರ್ಯ 
ಲ 


ದ 
ಎಪತೆಯನ್ನು 


ಬ 


ಹಾಡೆ! 
ಕಾನ ಕಾ 


*ಕವಾಡ 
ವ 


ತಾಡಿ 
ಇತ |. 
ರೂ 


ಕಾಡ್‌ 
ಕಂಡ: 
ಡಾ. 
ಮುಕು 
ಇಷ್ಟ 


ಇ:ತಿಸಿದ. 


ವ 
ಕಾಕ್‌ 
*ಕ 
ಇ 
ಲ್‌ 


ಣದ ಪಾಪ 
ಮಾಳ 
ಡುಬಂದಿ 
ಗಳಿಗೆ ಹೊಂದಾಣಿಕೆಯಾಗಿರುವ 
ಹದ 
ಣ 


ಕ್ರಿಸ್ಟಿಡಿಸ್‌ (1931) 


ಶವನ 


ಹ 
ಧರಾ ಭೆ 
ತ್‌ 
ಥಾಟ್‌ 


ರ 


ಗ್ರಾ 
ಪರೀಕೆ 
ಧಿ 


ಗು 


ಟಾ 
ನೇಕ ಶಾಕುಗಳ ಗಾ 


:ಗುತ್ತ 
ದೇಶವನ್ನು ಆಕ್ರ 


ಕ್ಟ 
ಕಯ 
ವಾಗಿ ಕ 


ಬಂದಿದೆ. 


ಇ 


ಟೆ 


ಅಧಿ 
ನ 


ಹಾಡ್‌ 


ಆನಗತ್ಯವಾದ ಕೆಲವು ಕಾರ್ಯವಿಧಾನಗಳ 
ನ್ನ್ನ 


ಪ 
ತ್ರೆ 


ರೂ 


ದ ತಾಕುಗಳು ಮುಣ್ಣಿನ ಬಿನ್ನ 


ಹೊಲತಾಕ:ಗಳು 
ದ ಕಂಡ 


ಕ್‌ 


ಪಂ 
ಜ್‌ 
ಎ 
ದೆಂದು ಸಾವತಾ 
ಬ 
ಇಪ 
ವ 
ಹೆ 


ಅಧ್ಯಯನಗಳು 


ಪರಿವರ್ತಕಗಳ: 
ಪರೀಕೆಗಳಿಗೆ 


ಡಾ 
ಗರ್‌ 

ಅತ 

ಜ್‌ 


ಕ 
ಸ್‌ 


ಣಿ 


ದೊಲತಾಕು ಪ್ರಯೋಗ ವಿಧಾನ 


13 


2 
ಹಾಗ, 
| 


(೬5 


ಯ ಓ.ಜಂ 


ದೆರಾ ರಾ 


ಗು? 


ಲಗಳಲ್ಲಿ ಆ 


ಕಾರ್ಯಸಮರ್ಥತೆ ಹೊ 


724 ಸಸ್ಯ ತಳಿಅಭಿವೃದ್ದಿ ವಿಧಾನಗಳು 


ಆಧಾರ ಹೊಂದುತ್ತವೆ. ಈ ಸಮಪಾತಳಿಗಳ ದ್ರಬಲ ದಿಕ್ಕು ತಿಳಿದಿರುವಲ್ಲಿ ಫಲವತ್ತ 
ತೆಯ ಸಮಪಾತಳಿ ದಿಕ್ಕಿಗೆ ಸಮಕೋನದಲ್ಲಿ 1:5 ಕಡಿದಾದ ನೀಳ ತಾಕುಗಳಲ್ಲಿ ನೆಡು 
ವುದರಿಂದ, ಸಂಕೂಟಗಳೊಳಗಿನ ಭಿನ್ನತೆಗಳು ಕನಿಷ್ಠ ಅಂಶಕ್ಕೆ ಕಡಮೆಯಾಗಿ ಕೆಳಮಟ್ಟದ 
ಭ್ರಂಶಕ್ಕೆ ದಾರಿಯಾಗುತ್ತದೆ. 

ಸ್ವಾಭಾವಿಕವಾಗಿ ಅನ್ಯಪರಾಗಸ್ಪರ್ಶದ ಬೆಳೆಗಳನ್ನೊಳಗೊಂಡ ಪರೀಕ್ಷೆಗಳಲ್ಲಿ, 
ಒಂದು ನಿರ್ದಿಷ್ಟ ನಿಷ್ಕೃಷ್ಟತೆಯನ್ನು ಪಡೆಯಲು ಅಗತ್ಯವಾದ ತಾಕುಗಾತ್ತ, ವಸ್ತುವಿನ 
ಸ್ವಭಾವವನ್ನು ಸ್ವಲ್ಪಮಟ್ಟಿಗೆ ಅವಲಂಬಿಸುತ್ತದೆ. ಅಂತಃಸಂಕರ ಸಾಲುಗಳ ನಡುವಣ 
ಸಂಕರಗಳ ಇಳುವರಿ ಶಕ್ತಿಯನ್ನು ತೆರವು ಪರಾಗಸ್ಪರ್ಶ ತಳಿಗಳೊಡನೆಯ ಹೋಲಿಕೆಯ 
ಪರೀಕ್ಷೆಗಳಲ್ಲಿ, ಅದೇ ಮಟ್ಟದ ನಿಷ್ಕೃಷ್ಟತೆಯನ್ನೂ ಪಡೆಯಲು ಮುಸುಕಿನಜೋಳದ 
ಸಸ್ಯಗಳ ಅಥವಾ ಗುಪ್ಪೆಗಳ $ ದಷ್ಟು ಅಧಿಕಸಂಖಬ್ಯೆ ಆವಶ್ಯಕವೆಂದು ಬ್ರಯಾನ್‌ 
(1933) ಗಮನಿಸಿದ. ತೆರವು ಪರಾಗಸ್ಪರ್ಶ ತಳಿಗಳಿಗಿಂತಲೂ ಅಂತಃಸಂಕರ ಸಾಲುಗಳ 
ನಡುವಣ ಸಂಕರಗಳು ಕಡಮೆ ಭಿನ್ನತೆಯವಾಗಿರುವುದರಿಂದ, ಸಂಕರಣಗಳ ತಾಕು 
ಗಳೊಳಗಿನ ವಿಭಿನ್ನತೆ ಕಡಮೆಯಾಗುತ್ತದೆ. ಇದು ಸರದಿಯ ಮೇಲೆ ತಾಕುಗಳ ನಡುವೆ 
ಗುಣಿಸಿದ ಚಲಕವನ್ನು ಕಡಮೆ ಮಾಡುತ್ತದೆ. 

ಪ್ರತೀಕರಣ 
ಪ್ರತೀಕರಣ ಎರಡು ಗುರಿಗಳಿಗೆ ಉಪಯುಕ್ತವಾಗುತ್ತದೆ. (1) ಒಂದು ಬಿಡಿ 

ಶಾಕಿಗಿಂತಲೂ, ಹಲವು ಪ್ರತೀಕರಣಗಳ ಸರಾಸರಿ ವಿಭೇದ ವರ್ತನೆಯ ಹೆಚ್ಚು ನಿಷ್ಕೃಷ್ಠ ಸ 
ಪನವನ್ನು ಒದಗಿಸುವುದರಿಂದ, ಪ್ರತೀಕರಣ, ಪ್ರಯೋಗದ ನಿಷ್ಕೃಷ್ಟತೆಯನ್ನು 
ಹೆಚ್ಚೆ ಸುತ್ತದೆ. (2) ಪ್ರತೀಕರಣಪಡಿಸಿದ ಪ್ರಯೋಗಗಳಿಂದ ಪ್ರಯೋಗದ ಭ್ರಂ` 
ನ್ನು ಎಣಿಕೆಮಾಡಲು ಸಾಧ್ಯವಿದೆ. 

ಬಳಸುವ ಪ್ರತೀಕರಣಗಳ ಸಂಖ್ಯೆಯು ಮಣ್ಣನ ಭಿನ್ನತೆ, ಪರೀಕ್ಷಿಸಬೇಕಾದ 
ವಸ್ತುವಿನ ಭಿನ್ನತೆ, ಅಪೇಕ್ಷಿತ ನಿಷ್ಕೃಷ್ಟತೆಯ ಪರಿಮಿತಿ ಮತ್ತು ಲಭ್ಯವಿರುವ ಬೀಜ 
ಮೊತ್ತಗಳನ್ನವಲಂಬಿಸುತ್ತದೆ. 

`ಯಾದೃಚ್ಛಿಕ ಸಂಕೂಟಗಳನ್ನು ಬಳಸಿದ ಪ್ರಯೋಗಗಳಲ್ಲಿ, ಸರಾಸರಿಯ ಮಾನ 
ಭ್ರಂಶ ; "೫ ಆಗಿರುತ್ತದೆ. ಇದರಲ್ಲಿ ; ಒಂದು ಏಕನಿರ್ಧರದ ಮಾನಕಭ್ರಜಿ 
ಮತ್ತು 7೪ ಪ್ರಶಿತಳಿ ಅಥವಾ ಸಂಸ್ಕರಣ ತಾಕುಗಳ ಸಂಖ್ಯೆ. ಆದ್ದರಿಂದ, ಸರಾಸರಿಯ 
ಮಾನಕಭ್ರಂಶವನ್ನು ಸಾಕಷ್ಟು ಪ್ರತೀಕರಣಗಳ ಮೂಲಕ ಅಪೇಕ್ಷಿತವಾದ ಯಾವ ಮಟ್ಟಿ 
ಕ್ಕಾದರೂ ಇಳಿಸಬಹುದು. ಅಪೇಕ್ಷೆತ ಗಾತ್ರ ಮತ್ತು ಆಕಾರದ ತಾಕುಗಳಿಗೆ ಒಂದು 
ಏಕ ನಿರ್ಧಾರದ ಮಾಸಕಭ್ರಂಶವನ್ನು ಆರಿತನಂತರ, ಮಾನಕಭ್ರಂಶವನ್ನು ಒಂದು ನಿಐರ 
ವಾದ ಪರಿಮಿತಿಯ ನಿಷೃೃಷ್ಟತೆಗೆ ಇಳಿಸಲು ಅವಶ್ಯಕವಾದ ಪ್ರತೀಕರಣಗಳ ಸಂಖ್ಯೆ 
ಯನ್ನು ಈ ಕೆಳಗಿನ ಸೂತ್ರದಿಂದ ಪಡೆಯಬಹುದು. 


ಟಃ 


ತೆ 


ಕ 


ಹೊಲತಾಕು ಪ್ರಯೋಗ ವಿಧಿ 725 


("5 ಏಕ ನಿರ್ಧಾರದ ಮಾನಕಛ್ರ ೫1 


ಪೇಕ್ಷಿತ ಮಾನಕಭ್ರಂಶ 


ಕಿರುಧಾನ್ಯ ಇಳುವರಿ ಪ್ರಯೋಗಗಳನ್ನು ಮಾಡುವ ವಿಧಾನಗಳು 


ಈ ಕೆಳಗಿನ ಚರ್ಚೆ ಮಿನ್ನಿಸೋಟಾದಲ್ಲಿ ಬಳಕೆಯಲ್ಲಿರುವ ವಿಧಾನಗಳನ್ನು ವಿವ 
ರಿಸುತ್ತದೆ.. ಇತರೆಡೆಗಳಲ್ಲಿ ಅನುಸರಿಸುವ ಕಿರುಧಾನ್ಮ ತಳಿಅಭಿವೃದ್ಧಿ ಕ್ರಮಗಳೂ 
ಸಾವಕಾನ್ಯವಾಗಿ ಇದಕ್ಕೆ ಸದೃಶವಾಗಿರಂತ್ವದೆ. ಅಡ್ಡ ಬೀಳುವಿಕೆ, ಚಳಿಗಾಲ ಸಹಿಷ್ಣುತೆ, 
ಮತ್ತು ರೋಗಗಳಿಗೆ ಪ್ರತಿಕ್ರಿಯೆ ಮೊದಲಾದ ಎಲ್ಲ ಲಕ್ಷಣಗಳಿಗೂ 
ಟಿಪ್ಪಣಿಯಂನ್ನು. ರಚಿಸಿದರೆ. ಮತ್ತು ವ್ಯಾಪಕವಾಗಿ ಇಳುವರಿ ಪ್ರಯೋಗಗಳನ್ನು 
ಮಾಡುವ ಮೊದಲು ನಿಕೃಷ್ಟ ತಳಿಗಳು ಅಥವಾ ವಿಭೇದಗಳ ನ ತ್ಯಜಿಸಿದರೆ, ಅನೇಕ 
ಸಂದರ್ಭಗಳಲ್ಲಿ ಇದು ಇಳುವರಿ ಶಕ್ತಿಗಾಗಿ ಅಧ್ಯಯನ ಮಾಡಬೇಕಾದ ವಿಬೇದಗಳ 
ಸಂಖ್ಮೆಯನ್ನು ಕಡಮೆ ಮಾಡುತ್ತದೆ. 

ತಳಿಗಳು ಅಥವಾ ವಿಭೇದಗಳ ನಿಯಶಸಂಖ್ಯೆಯನ್ನು ಮಾತ್ರ ಸೇರಿಸಿರುವಲ್ಲಿ, 
ಯಾದೃಚ್ಛಿಕವಾಗಿಸಿದ ಸಂಕೂಟಗಳು ಇತರ ವಿಧಾನಗಳಿಗಿಂತ ಅಧಿಕ ಅನುಕೂಲ ಯನ್ನು 
ಪಡೆದಿವೆ, ಗ್ರತಿಯೊಂದು. ಸಂಕೂಟದಲ್ಲಿಯೂ ಸೇರಿಸಿರುವ ವಿಭೇದಗಳ ಸಂಖ್ಯೆ, 
ಪ್ರತಿಸಂಕೂಟದಲ್ಲಿಯೂ 25 ಅಥವಾ ಕಡಮೆ ತಳಿಗಳು ಸಾಪೇಕ್ಷವಾದ ತೃಪ್ತಿಕರ 
ಫಲಿತಾಂಶಗಳನ್ನಿ ತ್ತಿವೆ. ಅಧಿಕ ಸಂಖ್ಯೆಯ ತಳಿಗಳನ್ನು ಪರೀಕ್ಷಿಸುವಲ್ಲಿ ನೆರಿಕೆನ್ಶಾಸ 
ವಿವಿಧ ವಿಧಾನಗಳನ್ನು ಕೂಡ ಬಳಸಲಾಗಿದೆ. ವಸಂತಕಾಲದ ಗೋಧಿಗಾಗಿ ಮಿನಿ 
ಸೋಟಾದಲ್ಲಿ ನಿರ್ವಹಿಸುತ್ತಿರುವಂತಹ ಇಳುವರಿ ಪ್ರಯೋಗ ವಿಧಾನಗಳನ 
ಪಡಿಸಬಹುದು. 

ಪ್ರಥಮವರ್ಷ : ಲಭ್ಯವಿರುವ ಬೀಜ ಮೊತ್ತವನ್ನವಲಂಬಿಸಿ, ವಿಶ್ವವಿದ್ಯಾ 
ನಿಲಯ ವ್ಯವಸಾಯ ಕ್ಷೇತ್ರ ಸೆಯಿಂಟ್‌ಪಾಲ್‌ನಲ್ಲಿ, 2ರಿಂದ 4 ಪ್ರತಿಕರಣಗಳುಳ್ಳ ಏ 
ಸಾಲು ತಾಕುಗಳಲ್ಲಿ ಕಂಬಿಸಾಲು ಪ್ರಯೋಗಗಳನ್ನು ಮಾಡಲಾಗುತ್ತದೆ. ಈ ಅಧ್ಯಯನ 
ಗಳಲ್ಲಿ, (1) ಕಾಂಡ ಮತ್ತು ಎಲೆ ತುಕ್ಕುರೋಗದ ಪ್ರತಿಕ್ರಿಯೆಯ ಅಧ್ಯಯನಗಳಿಗಾಗಿ, 
(2) ಬಂಟ್‌, ಬೇರು. ಕೊಳೆ, ಕಪ್ಪು ಹೊಟ್ಟು, ಮತ್ತು ಇತರ ರೋಗಗಳಿಗೆ ಪ್ರತಿ 
ಕ್ರಿಯೆಯ ಅಧ್ಯಯನಗಳಿಗಾಗಿ, ಪ್ರತಿಯೊಂದು ಯಾದೃಚ್ಛಿಕ ಸಂಕೂಟಗಳಲೂ ಮಾದರಿ 
ವಿಭೇದಗಳ ತಾಳೆ ತಾಕುಗಳನ್ನು ಬೆಳೆಸಲಾಗುತ್ತದೆ. ಬತ್ತು ಎರಡು ರೋಗ ಒಟ್ಲು 
ಪಾತಿಗಳ ಪ್ರತಿಯೊಂದರಲ್ಲೂ ಕೂಡ ತಳಿಗಳನ್ನು ಬೆಳೆಸಲಾಗುತ್ತದೆ. ಇಳುವರಿ 
ಪ್ರಯೋಗಗಳಲ್ಲಿ ಕೃಷಿಶಾಸ್ತ್ರೀಯ ಲಕ್ಷಣಗಳು ಮತ್ತು ರೋಗ ಪ್ರಶಿಕ್ರಿಯೆಯ ಟಿಪ್ಪಣಿ 
ಬರೆದಿಡಲಾಗುತ್ತದೆ. ಮತ್ತು ತಾಳೆ ಮಾದರಿಗೆ ಯಾವುದಾದರೂ ಮುಖ್ಯ ಲಕ್ಷಣದಲ್ಲಿ 
ನಿಕೃಷ್ಟವಾಗಿರುವ ಎಲ್ಲ ತಳಿಗಳು ಮತ್ತು ವಿಭೇದಗಳನ್ನು ವಿಸರ್ಜಿಸಲಾಗುತ್ತದೆ. ` 


726 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
ಎರಡರಿಂದ ನಾಲ್ಕನೆಯ ವರ್ಷಗಳು 


ವಸೇಕಾ, ಮಾರೀಸ್‌ ಮತ್ತು ಕ್ಟುಕ್‌ಸ್ಟನ್‌ ವಿಶ್ವವಿದ್ಕಾನಿಲಯ ವ್ಯವಸಾಯ 
ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಸಂಕೂಟದಲ್ಲಿಯೂ 2 ಅಧವಾ ೨ ಮಾದರಿ ವಿಭೇಧಥ 
ಗಳನ್ನು ಸೇರಿಸಿರುವ ಮತ್ತು ಪ್ರತಿ ಸಂಕೂಟದಲ್ಲಿ 25 ವಿಭೇದಗಳಿಗಿಂತ ಅಧಿಕವಿಲ್ಲದ 
ಯಾದೃಚ್ಛಿಕ ಸಂಕೂಟಗಳಲ್ಲಿ ಕಂಬಿ ಸಾಲು ಪ್ರಯೋಗಗಳನ್ನು ಮಾಡಲಾಗಂತ್ತದೆ. 
ಮೂರು-ಸಾಲು ತಾಕುಗಳನ್ನು 3 ಸಲ ಪ್ರತೀಕರಣಗೊಳಿಸಿ ಬಳಸಿ ಪ್ರತಿಯೊಂದು 
ತಳಿಗೂ 12 ಪ್ರತೀಕರಣ ಮಾಡಲಾಗುತ್ತದೆ. ಪ್ರತಿಯೊಂದು ತಾಕಿನ ಮಧ್ಯ 
ಸಾಲನ್ನು ಹಿಟ್ಟು ಮತ್ತು ಬೇಯಿಸುವ ಪರೀಕ್ಷೆಗಳಿಗಾಗಿ ಬಳಸಲಾಗುತ್ತದೆ. ಇಳು 
ವರಿಯಕ್ಲಿ ಗವ ನನಾರ್ಹ ವ್ಯತ್ಕಾಸಗಳಿವೆಯೇ ಎಂದು ನಿರ್ಧರಿಸಲು ಪ್ರತಿಯೊಂದು 
ಕೇಂದ್ರದಕ್ಷನ ದತ್ತಾ ೦ಶವನ್ನು, ಅದರ ವಿಭಿನ್ನತೆ ವಿಶ್ಲೆ ಷಣದ ಮೂಲಕ ಎಶ್ಲೆ ಹಸ 
ಲಾಗುತ್ತದೆ. ಒಂದು ಏಕನಿರ್ಧಾರದ ಮಾನಕಭ್ಸ್ರೃ ೦ಶವನ್ನು ಪ್ರತೀಕರಣಗೆಳ ಸಂಖ್ಯೆಯ, 
ಆಂದರೆ ಯಾದೃಚ್ಛಿಕ ಸಂಕೂಟಗಳ ವರ್ಗಮೂಲದಿಂದ ಭಾಗಿಸುವುದರಿಂದ ಒಂದು 
ಗುಣಿತ ಮಾನಕಭ್ರಂಶವನ್ನು ಪಡೆಯಲಾಗುತ್ತದೆ. ಸರಾಸರಿ ವೃತ್ಯಾಸದ ದ್ವಿಗುಣ 
ಮಾನಕಭ್ಪಂಶವನ್ನೂ ಒಂದು ಗಮನಾರ್ಶು ವ್ಯತ್ಯಾಸವೆಂದು ಎಣಿಸರಾಗಿದೆ. ಇದರಲ್ಲಿ 
ಮತ್ತು ಮುಂದಿನ ಪ್ರಯೋಗಗಳಲ್ಲಿ ಎಲ್ಲಾ ತಳಿಗಳನ್ನೂ ರೋಗ ಒಟ್ಟು ಪಾತಿಗಳಲ್ಲ 
ಕೂಡ ಬೆಳೆಸಲಾಗುತ್ತದೆ. ಮತ್ತು ಯಾವುದಾದರೂ ಮುಖ್ಯ ಲಕ್ಷಣದಲ್ಲಿ ಮಾದರಿ ತಳಿ 
ಗಳಿಗೆ ನಿಕೃಷ್ಟವೆಂದು ಕಂಡುಬಂದಲ್ಲಿ ತ್ಯಜಿಸಲಾಗುತ್ತದೆ. ಉತ್ತಮ ಆಶಾಜನಕ ತಳಿ 
ಗಳನ್ನು, ನಾಲ್ಕು ಕೇಂದ್ರಗಳ ಬೀಜ ಮಿಶ್ರಣವನ್ನೂ ಬಳಸಿ, ಹಿಟ್ಟು ಮತ್ತು ಬೇಯಿ 
ಸುವ ಪ್ರಯೋಗಗಳಲ್ಲಿ ಕೂಡ ಪರೀಕ್ಷಿಸಲಾಗುತ್ತದೆ. 
ಪರೀಕ್ಷೆಗಾಗಿ ದೊರೆತಿರುವ ವಿಭೇದಗಳ ಸಂಖ್ಯೆ ಅತ್ಯ ಧಿಕವಾಗಿರದಿದ್ದಲ್ಲಿ ಮತ್ತು 
ಸಾಕಷ್ಟು ಬೀಜವಿರುವಲ್ಲಿ, ಪ್ರಥಮ ಅಥವಾ ದ್ವಿತೀಯ ವರ್ಷಗಳಲ್ಲಿ ಅವುಗಳನ್ನು 

ಹಲವು ಕೇಂದ್ರಗಳಲ್ಲಿ ಪರೀಕ್ಷಿಸಬಹುದು. 


ಐದಂಂದ ಏಳನೆಯ ವರ್ಷಗಳು 

ಕಂಬಿಸಾಲು ಪ್ರಯೋಗಗಳಲ್ಲಿ ಉತ್ತಮ ಭರವಸೆಯಿತ್ತ ತಳಿಗಳನ್ನು ಹೆಚ್ಚಳ 
ಗೊಳಿಸಿ, ಪ್ರತಿ ಕೇಂದ್ರದಲ್ಲಿಯೂ ಮೂರು ಪ್ರತೀಕರಣಗಳುಳ್ಳ 1/40 ಎಕರೆ ತಾಕಿನ 
ಯಾದೃಚ್ಛಿಕ ಸಂಕೂಟಗಳಲ್ಲಿ ಬೆಳೆಸಲಾಗುತ್ತದೆ. ಈ ಪರೀಕ್ಷೆಗಳನ್ನು ರೋಸ್‌ಮೌಟ್‌. 
ವಸೇಕಾ, ಮಾರಿಸ್‌, ಕ್ಪುಕ್‌ಸ್ಟನ್‌, ಗ್ರ್ಯಾಂಡ್‌ರಾಷಿಡ್ಸ್‌, ಡೂಲತ್‌, ದಕ್ಷಿಣ ಮಿನ್ನಿ 
ಸೋಟಾ ಮುತ್ತು ಉತ್ತರ ಮಿನ್ನಿಸೋಟಾಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಸಹಕುರದಿಂದ 
ನಡೆಸಲಾಗುತ್ತದೆ. ಕಂಬಿಸಾಲು ಪ್ರಯೋಗಗಳಲ್ಲಿ ಅತ್ಯ ೦ ಭರವಸೆ ತೋರ್ಪಡಿಸುವ 
ತಳಿಗಳನ್ನು 5ನೆಯ ವರ್ಷಕ್ಕೆ ಮೊದಲೇ 1/40 ಎಕರೆ ತಾಕುಗಳಿಗೆ ಮುಂದುವರಿಸ 


727 


ತ] 
ಟು ಚೌ 
ನತ 
ರೌ 
೪ 
ಶಿ 1 
| 
1 ಜು 
ಕಭಿ 
ಇ ಯ್ದ 
( ಭ್ಹ 
೯ 
ಕ್ಕಿ 
ಅ 
ತಾ 
ಠಃ 


ಡಿಕೆಯಾಗಿ, ಪ್ರತಿ ವರ್ಷವೂ ಹಲವು ಸಾ 


ಹಾ, 
ಬಾ 


ಬಹುದು. 


ಆರ್‌ 


ಚ 


ಬೆಳೆಸಲಾದರೂ ಕೂಡ, ಈ ಇಳುವರಿ ಪರೀಕ್ಷೆಗಳ 


ವ ಮೊದಲು ಮೂರು ಮರ್ಮ್‌ಗಳ 


ಪಾಡುವ 


ಡದ 
ಹಾ 


ದು ಶಿಫಾರ 


ಹ 
ಇಲ್‌ 


ಆಕಾ 
ನರಿ 


ರೀಕ್ಷೆಯಾಗಬಹುದೆ 
ಗಳ ಮತ್ತು ಕೆಂದ್ರಗಳ ಸರಾಸರಿ 


ಕ್‌ 
ಹಿತ 


ಇ 


ಕಟ 


ಎತ ಪ ಜಾವ 
ಟ್ಯಾರಟ್‌ ಪಾರ್ಟ್‌ 


ಮಾನಕ 


5ನ ಗು 


ಕ್ಯ ಕ ಕ್ಯಾತ 


ತಿಷ ಧಾ 
ಗಜ? 


| ` ಚಿ ್ಮ 


೨ಗಗಭ ಸಂಖ್ಯೆ 


ನಹಿಹಿದ ಪ್ರಜನೊ 


ನಿವ 


ಟ್ಟ! 


೭ 


ನಶವಾಗಿ 


ಹ 
ಜ್‌ 


ರ್ಟ 


ಒಳಸಲಾಗ 


ವಿಧಾನ, 


ಗ 


ಹಾ 


ದು ಸಾಮಾನ 


ದು ವ್ಯತ್ಕಾಸದ ಮಾನಕಭೃ 


ಕ 
ಕಷಿ ರ” 


ಸೆ 


ಹಾ, 
ಶ್ರ 


ಗುತ ಮಾಡು 


ವಾಸ 
ದ್‌ 
ತ. 


ರಿ 


ಪಡ್‌ 
ಸ 


ಧಾರಣಂದ ಸದ 


ಬೊ 
ಆ 


ಹ 
ಶವ 


ರ 
ಕಾಕು ಕ್‌ ಇ್ರಾಗ್ಗ ಹರ್ಷ ಜ್‌ ಇ 
ಹೋಲಿಸಬಹುದು, 


ರ್ಥರಿಸಒಹುದು. 


ಡೆ 


ಹಿಂದೆಯೇ ವಿವರಿಸಿರುವಂತೆ, 


ಕ 
ಣೆ 


ಹ ಇಾ1 
ಅ *ಕತೆಡ ವಲಿ 
೯ 


ಟಾಟಾ ದಂ ಸುರ 


ವ 
ಗ 


ಸರಂಸರಿಗಳನ 


ಈ 


ಗಗಳ 


ಬ 
ಹ್ತ 


ಪ್ನಯೊ 


ಬಉಂದಿನ 
ರ್ರ 


4 
ಶ್ರ 


ಸ 


ಮಮು 


ವ್ರ 
ಮ 


ಸಾತ 
ಆಟವ 


ಬ 


ಕಾರ್ಯಕರ್ತ ಗ್ರ 


ಗ್ಯ 
ಜ್‌ 
ಣ್‌ 


೯ 


ಸ್ರ ಗು 7ಳ್ಸೀ ರಸ್‌ ಸ್‌ ಐ। ಇ 
ಳ್ಲ್ಯಾಚೆಸಲು ಅವುಗಳನ್ನು ಬಳಸಲಾಗುವು 


ತ 


ಹಾ 
ಕಾ 


ಕ್ಕೆ 


ಮಃ 


ಅಧ್ಯಾಯ 23 


ಸರಳ ಸಸ್ಯತಳಿಅಭಿವೃದ್ಧಿಯ ಪ್ರಯೋಗಗಳಿಗೆ 
ಅನುಕೂಲವಾದ ಪ್ರಯೋಗ ವಿನ್ಯಾಸಗಳು ಮತ್ತು 
ಸಾಂಖ್ಯೆಕ ವಿಧಾನಗಳು 


ಈ ಪುಸ್ತಕದಲ್ಲಿ ಕ್ಷೇತ್ರತಾಕು ಮತ್ತು ಇತರ ಪರೀಕ್ಷಾ ಪ್ರಯೋಗಗಳನ್ನು ನಡೆ 
ಸುವ ವಿಸ್ತೃತ ನಮೂನೆಗಳು ಮತ್ತು ಕಾರ್ಯವಿಧಾನಗಳಲ್ಲಿ ಅನೇಕವನ್ನು ವಿವರಿಸು 
ವುದು ಅಪೇಕ್ಷಿತವೆಂದು ತೋರುವುದಿಲ್ಲ. ಪ್ರಯೋಗ ವಿನ್ಯಾಸಗಳು ಮತ್ತು ಜೀವ 
ವಿಜ್ಞಾನ ಗಣಿತಗಳ ವಿಷಯದ ಹಲವು ಅತ್ಯುತ್ತಮ ಪುಸ್ತಕಗಳು ದೊರಕುತ್ತವೆ. 
ಎಸ್ತ್ಪತ ಗಣಿತಶಾಸ್ತ್ರ ತರಬೇತಿ ಪಡೆಯದಿರುವ ಅಥವಾ ಸಸ್ಯ ತಳಿಅಭಿವೃದ್ಧಿ ಸಮಸ್ಯೆ 
ಗಳಿಗೆ ಜೀವವಿಜ್ಞ್ಞಾ ನ ಗಣಿತ ವಿಧಾನಗಳನ್ನು ಅನ ್ವಯಿ:ಸುವುದರಲ್ಲಿ ಹಿಂದೆಯೇ ಅನುಭವ 
ಪಡೆಯದೆ ಪ್ರಾರಂಭಿಸುತ್ತಿರುವ ಅಭ್ಯರ್ಥಿಗಾಗಿ, ತಳಿಅಭಿವೃ ದ್ಧಿ ಕರು ಸಾಮಾನ್ಯವಾಗಿ 
ಬಳಸುವ ಆಯ್ದ ಸರಳ ಪ್ರಯೋಗ ವಿನ್ಯಾಸಗಳನ್ನು ಮತ್ತು ಸಾಂಖ್ಯಕ ವಿಧಾನಗಳನ್ನು 
ಸ್ಪಷ್ಟಪಡಿಸಲಾಗುತ್ತದೆ. 


ಯಾದೃಚ್ಛಿಕ ಸಂಕೂಟಗಳು 


ವಿಶಿಷ್ಟವಾಗಿ ಸಂಖ್ಯೆಯು ವಿಪರೀತವಾಗಿರದಿರುವಲ್ಲಿ, ಅಂದರೆ 25ಕ್ಕಿಂತಲೂ 
ಕಡಿಮೆಯಾಗಿರುವಲ್ಲಿ, ತಳಿಗಳ ಒಂದು ಪಂಗಡದ ಇಳುವರಿ ಶಕ್ತಿಯನ್ನು ಪರೀಕ್ಷಿಸು 
ಅತಿಸರಳ ಪರೀಕ್ಷಾ ವಿನ್ಯಾಸಗಳಲ್ಲಿ ಯಾದೃಚ್ಛಿಕ ಸಂಕೂಟಗಳು ಒಂದು. ತಹ 
ವಿನ್ಯಾಸಗಳಲ್ಲಿ, ಹಲವು ಪರಿಪೂರ್ಣ ಪ್ರತೀಕರಣ ಸರಣಿಗಳಲ್ಲಿ ಅಥವಾ ಸಂಕೂಟ 
ಗಳಲ್ಲಿನ ಪ್ರತಿಯೊಂದರಲ್ಲೂ ವಿಭೇದಗಳನ್ನು ಯಾದೃಚ್ಛಿಕ ಕ್ರಮದಲ್ಲಿ ಬೆಳೆಸಲಾಗುತ್ತದೆ. 
ಬಳಸಿದ ಪ್ರತೀಕರಣಗಳ ಸಂಖ್ಯೆ, ತಳಿ ಸರಾಸರಿಯ ಹೋಲಿಕೆಗಳಿಗೆ ಅಪೇಕ್ಷಿತ ನಿಷ್ಕೃಷ್ಟ 
ಪರಿಮಿತಿಗೆ ಅನುಗುಣವಾಗಿರಂತ್ತದೆ. 

ಓಂದು ಮುನ್ನೊಲವು ರಹಿತ ಭ್ರಂಶದ ಅಂದಾಜನ್ನು ಪಡೆಯಬೇಕಾದರ್ಲಿ, 
ಸಂಕೂಟಗಳಲ್ಲಿ ತಳಿಗಳ ಶ್ರೇಣಿಯನ್ನೂ ಯಾದ್ಭೃಚ್ಛಿಕಗೊಳಿಸುವುದನ್ನು ಅನುಸರಿಸ 
ಬೇಕೆಂದು ಆರ್‌. ಎ. ಫಿಷರ್‌ ಹೇಳಿದ್ದಾನೆ. ಟೆಡಿನ್‌ (1931) ಈ ಭಾವನೆಯ 
ಸಪ್ಪವಕಾಣತೆಯನ್ನು ಪರೀಕ್ಷಿಸಿದ ಮತ್ತು ಫಿಷರ್‌ನ ನಿರ್ಧಾರಗಳನ್ನು ಪುಷ್ಟೀಕರಿಸಿದ. 
ಯಾದೃಚ್ಛಿಕ ಸಂಕೂಟಗಳಲ್ಲಿನ ಅಧ್ಯಯನಗಳನ್ನು ವಿವರಿಸುವ ಮೊದಲು, 20 ತಳಿ 


ಸರಳ ಸಸ್ಯ ತಳಿಅಭಿವೃದ್ಧಿಯ ಪ್ರಯೋಗ ವಿನ್ಯಾಸಗಳು ಮತ್ತು ಸಾಯ್ಕಿಕ ವಿಧಾನಗಳು 729 


ಗಳನ್ನು ಹೋಲಿಸುವಲ್ಲಿ ಸಸ್ಯ ನೆಡಲು ಒದು ಯಾದೃಚ್ಛಿಕ ಶ್ರೇಣಿಯನ್ನು ಪಡೆಯುವ 
ವಿಧಾನವನ್ನು ವಿವರಿಸಲಾಗುತ್ತದೆ. 

ಈ ಕೆಳಗಿನ ಯೋಜನೆ ಫಿಷರ್‌ (1937) ತನ್ನ 'ಪ್ರಯೋಗಗಳ ವಿನ್ಯಾಸ' 
ಸೂಚಿಸಿದವುಗಳಲ್ಲಿ ಒಂದು 1ರಿಂದ 100ರವರೆಗಿನ ಸಂಖ್ಮೆಯಿರುವ ರಟ್ಟಿನ ಚೀಟಿಯ 
ಕಟ್ಟನ್ನು ಬಳಸಬೇಕು. ಅನುಕರಣವಾಗಿ ಕಲಸುವಿಕೆಯಿಂದ ಅದನ್ನು ಯಾದೃಚ್ಛಿಕ 
ಶ್ರೇಣಿಯಲ್ಲಿ ಜೋಡಿಸಿ 20ತಳಿಗಳನ್ನು ಪರೀಕ್ಷಿಸಬೇಕಾಗಿದ್ದಕ್ಲಿ, ಅವುಗಳನ್ನುಆಗ 1ರಿಂದ 
20ರವರೆಗೆ ಸಂಖ್ಯೆ ಕೊಟ್ಟು, ಕಟ್ಟಿನಿಂದ ರಟ್ಟು ಚೀಟಿಗಳನ್ನು ಪಡೆಯಲಾಗುತ್ತದೆ. 
ತೆಗೆದೆ ರಟ್ಟು ಚೀಟಿಯ ಸಂಖ್ಯೆಯನ್ನು 20 ರಿಂದ ಭಾಗಿಸಿದಲ್ಲಿ ಶೇಷಸಂಖ್ಯೆ ಮೊದಲ 
ತಾಕಿನಲ್ಲಿ ನೆಡಬೇಕಾದ ತಳಿಯನ್ನು ಸೂಚಿಸುತ್ತದೆ. ಮೊದಲು ತೆಗೆದ ರಟ್ಟು ಕಾಗದದ 
ಸಂಖ್ಯೆ 33 ಎಂದು ಭಾವಿಸೋಣ. 20ರಿಂದ ಭಾಗಿಸಿದಲ್ಲಿ, 13 ಶೇಷ ಉಳಿಯುತ್ತದೆ. 
ಆದರಿಂದ 13ನೆಯ ತಳಿಯನ್ನು ಮೊದಲು ತೆಗೆದುಕೊಳ್ಳಲಾಗುತ್ತದೆ. ಎರಡನೆಯ 
ರಟ್ಟು ಕಾಗದ 20 ಎಂದು ಭಾವಿಸೋಣ, ಇದರಿಂದ ಶೇಷ 0 ಆಗುತ್ತದೆ. 20 ರಿಂದ 
ಭಾಗಿಸಬಹುದಾದ ಸಂಖ್ಮೆಗಳ ತಳಿ 20ಕ್ಕೆ ಸರಿಸಮವಾಗಿರುತ್ತದೆ. ಈ ರೀತಿಯಲ್ಲಿ 
ಎಲ್ಲ ತಳಿಗಳ ಕೃಮವನ್ನು ಪಡೆಯುವವರೆಗೂ ರಟ್ಟು ಕಾಗದಗಳನ್ನು ತೆಗೆಯಲಾಗುತ್ತದೆ. 
ಒಂದು ಸಂಕ ುಟದಲ್ಲಿ ಮೊದಲ ಸಲ ಒಂದು ಸಂಖ್ಯೆ ಬಂದನಂತರ ಯಾವದಾದರೂ 
ತಳಿಗೆ ಸರಿಸಮವಾಗುವ ಶೇಷವನ್ನು ಗಮನಿಸುವುದಿಲ್ಲ. ಒಂದು ಸಂಕೂಟದ ವ್ಯವಸ್ಥೆ 
ಪೂರ್ಣವಾದನಂತರ, ರಟ್ಟು ಕಾಗದಗಳನ್ನು ಎರಡನೆಯ ಸಂಕೂಟಕ್ಕಾಗಿ ತೆಗೆಯುವ 
ಮುನ್ನ ಪುನಃ ಕುಲುಕಲಾಗುತ್ತದೆ. 

100 ಸಂಖ್ಕೆಯು 20ರಿಂದ ಭಾಗವಾಸುವುದರಿಂದ ಪ್ರತಿಯೊಂದು ತಳಿಯೂ 
ಕಟ್ಟಿನಲ್ಲಿ 5 ಸಲ ನಿರೂಪಿತವಾಗುತ್ತದೆ. 19 ತಳಿಗಳನ್ನು ಯಾದೃಚ್ಛಿಕ ಕ್ರಮದಲ್ಲಿಡ 
ಬೇಕಾದಲ್ಲಿ, ಅದೇ ರಟ್ಟು ಕಾಗದ ಕಟ್ಟನ್ನು ಬಳಸಬಹುದು, ಆದರೆ ೨5 ಸಂಖ್ಯೆಯನ್ನು 
ಶೇಷ ಉಳಿಯದೆ 19 ರಿಂದ ಭಾಗಿಸಬಹುದಾದ್ದರಿಂದ, 95 ಕಿಂತ ಅಧಿಕ ಸಂಖ್ಯಯ 
ರಟ್ಟು ಕಾಗದಗಳನ್ನು ತ್ಯಜಿಸಬೇಕು. 

ಟಿಪ್ಪೆಟ್‌ (1927) ಮತ್ತು ಫಿಷರ್‌ ಮತ್ತು ಏಟ್ಸ್‌ (1938) ಕೊಟ್ಟಿರುವಂತಹ 
ಯಾದ ೈಚ್ಛಿಕ ಸಂಖ್ಯೆಗಳ ಕೋಷ್ಟಕಗಳನ್ನು ಅವು ದೊರೆಯು:ವಾಗ, ಶ್ರಮ ಉಳಿಸಲಂ 
ರಟ್ಟುಕಾಗದ ಕಟ್ಟಿಗೆ ಬದಲು ಉಪಯೋಗಿಸಬಹುದು. ಅಂತಹ ಕೋಷ್ಟಕಗಳಲ್ಲಿ 
ಯಾರೊಬ್ಬರು ಯಾವ ಬಿಂದುವಿನಿಂದಲಾದರೂ ಪ್ರಾರಂಭಿಸಿ ಯಾವ ದಿಕ್ಕಿಗಾದರೂ 
ಮುಂದುವರೆದು ಪ್ರತಿ ಜೋಡಿ ಅಂಕಿಗಳೂ 100 ರಟ್ಟುಕಾಗದ ಕಟ್ಟನಲ್ಲಿನ ಒಂದು 
ಅಂಕಿಯನ್ನು ನಿರೂಪಿಸುತ್ತವೆಂದು ತಿಳಿಯಬಹುದು. ಈ ಕೋಷ್ಟಕಗಳಲ್ಲಿ 100 ಸಂಖ್ಯೆಗೆ 
ಬದಲು 00ಯನ್ನು ಬಳಸಲಾಗುತ್ತದೆ. ` 


730 ಸಸ್ಕ್ರ ತಳಿಅಭಿವೃದ್ದಿ ವಿಧಾನಗಳು 


ಯಕಾದೃಚ್ಛಿಕ ಸಂಕೂಟ ವಿನ್ಯಾಸಗಳಿಂದ ಪಡೆದ ಫಲಿತಾಂಶಗಳ ಪ್ಹಾಮುಖ್ಯತೆ 
ಯನ್ನು ನಿರ್ಧರಿಸಲು ವಿಭಿನ್ನತೆಯ ವಿಶ್ಲೇಷಣೆಯನ್ನು ಬಳಸಲಾಗುತ್ತದೆ. ಫಿಷರ್‌ 
(1938) ವೃದ್ಧಿಗೊಳಿಸಿದ ಈ ಕಾರ್ಯ ವಿಧಾನದಿಂದ, ವ್ಯಕ್ತ ಅಥವಾ ನಿಯಂತ್ರಿತ 
ವಿಭಿನ್ನತೆಯ ಮೂಲಗಳಿಗೆ ಸೇರಿದ್ದೆಂದು ಹೇಳಬಹುದಾದ ಒಂದಂ ಬಿಡಿ ಆಂಶಗಳ 
ಸಂಖ್ಯೆಗೆ ಒಟ್ಟು ವಿಭಿನ್ನತೆ ಬೇರ್ಪಡಿಸಲ್ಪಡುತ್ತದೆ, ಮತ್ತು ಅನಿಯಂತ್ರಿತ ಕಾರಣ 
ಗಳಿಂದಾಗಿ ಭ್ರಂಶವೆಂದಂ ಕರೆಯಲಾಗುವ ಒಂದು ಶೇಷ ಭಾಗವನ್ನು ಬಿಟ್ಟಿರುತ್ತದೆ. 

ಇಮ್ಮರ್‌, ಹೇಯ್ಸ್‌ ಮತ್ತು ಪವರ್ಸ್‌ (1934) ವರದಿಮಾಡಿರುವ, ಬಾಡ್ಲಿಯ 
10 ತಳಿಗಳ "ಓಂದು ಯಾದೃಚ್ಛಿಕ ಸಂಕೂಟ ಪ್ರಯೋಗದ ದತ್ತಾಂಶವನ್ನು, ಎಣಿಕೆ 
ಮಾಡುವ ವಿಧಾನವನ್ನು ಸ್ಪಷ್ಟ ಪಡಿಸಲು ಇಲ್ಲಿ ಬಳಸಲಾಗುತ್ತದೆ. ದತ್ತಾಂಶವನ್ನು 
ಕೋಷ್ಟಕ 93ರಲ್ಲಿ ಕೊಡಲಾಗಿದೆ. 


ಕೋಪ್ಪಕ 93. ಸೆಯಿಂಟ್‌ಪಾಲ್‌ನ, ವಿಶ್ವವಿದ್ಯಾನಿಲಯದ ವೈವಸಾಯ ಕ್ಷೇತ್ರ 
ದಲ್ಲಿ ಬೆಳೆಸಿದ ಬಾದ್ಲಿಯ 10 ತಳಿಗಳ ಎಕರೆ ಇಳುವರಿಗಳು, ಬುಷೆಲ*ಗಳಲ್ಲಿ 

















ತಳಿ ತುಂಡಿನ ಸಂಖ್ಯೆ 

1 ಒಂ ಸಕ ಸರಾಸರಿ 

ು೦ಚೂರಿಯಾ . . . .| 29.2 | 25.0 | 26.8 81.0 | 27.0 
ಸಾವ . ೬ ೨ ೫ ೬೪೮ 446 | 39.1, 45.5 | 129.2 43, 
ಸ್ವಾನ್ಲೋಟಾ . . . .| 33.9 |) 39.4 | 32.1 | 105.4 35.1 
ವೆಶರ್ಟ ... ೬ ೬| 367/| 410, 4200111977. 39.9 
ಟ್ರಿ .. ೬.೬.೬ ೬| 41.2 319 | 36.6 | 109.7 36.6 
ಮಿ 457 . . . .| 458/ 388 45.2 | 129.8 433 
ಮಿನ್ನಿ. 462 , . . ., 35.8 ! 360 , 38.0 | 109.8 | 36.6 
ಪೀಟ್‌ಲ್ಯಾಂಡ್‌ , ೬೩ ೬(| 385 | 29.6 ; 30.2 , 98.3] 328 
ಮಿನ್ನಿ. 475 . . . .| 15.5. 328 |, 25,77 | 740 24.7 
ಬಾರ್ಚಲೆಸ್‌.. , . ೬, 44.3 | 37.4 | 36.2 | 117.9 | 39.3 
ಮೊತ್ತ . . . . (ಸರ 7|31771355.311074.8 75” 








ಮೊದಲು ಒಟ್ಟು ವಿಭಿನ್ನತೆಗೆ ಮತ್ತು ಸಂಕೂಟಗಳಿಗೆ ಹಾಗೂ ತಳಿಗಳಿಗೆ ವೃತಿ 
ಕಲನಗಳ ವರ್ಗಗಳ ಮೊತ್ತವನ್ನು ಗುಣಿಸಂವುದು ಅಗತ್ಯವಾಗುತ್ತದೆ. ಭ್ರಂಶದ ವರ್ಗ 
ಗಳ ಮೊತ್ತವನ್ನು, ಒಟ್ಟುಸಂಖ್ಯೆಯಿಂದ ಸಂಕೂಟಗಳು ಮತ್ತು ತಳಿಗಳ ವರ್ಗಗಳ 
ಮೊತ್ತವನ್ನು ಕಳೆಯಂವುದರಿಂದ ಪಡೆಯಲಾಗುತ್ತದೆ. 

ಒಟ್ಟು ವರ್ಗಗಳ ಮೊತ್ತವನ್ನು 5(1*)-5(%) 7 ಕೊಡುತ್ತದೆ. 30 ಬಿಡಿ 
ತಾಕು. ಇಳುವರಿಗಳನ್ನುು. ಪರ್ಗಮಾಡಿ ಒಟ್ಟು ಗೂಡಿಸುವುದರಿಂದ ಇ) 


ಸರಳ ಸಸ್ಮ ತಳಿಅಭಿವೃದ್ಧಿಯ ಪ್ರಯೋಗ ವಿನ್ಯಾಸಗಳು ಮತ್ತು ಸಾಂಖ್ಮಿಕ ವಿಧಾನಗಳು 731 


39,949.06 ಕೊಡುತ್ತದೆ. ಒಟ್ಟು ಸಂಖ್ಯೆ ಅಥವಾ 5(0) ಜ1074.8, ಸರಾಸರಿ 
ಸ್ಯ 3೩೬ 1074.8. 30 .35.826,667 ಆಗ, 5(:)7" ತಿದ್ದುಪಡಿ ಅಂಶವು 
1074.8 35,826,667 ..38,506.50 ಆಗುತ್ತದೆ. ಸರಾಸರಿಯನ್ನು ಸಾಕಷ್ಟು 
ನಿಷ್ಕೃಷ್ಟತೆಗೆ ಗುಣಿಸಲು ಎಚ್ಚ ರಿಕೆ ವಹಿಸಬೇಕು. ಒಟ್ಟು ಸಂಖ್ಯೆಯ ವರ್ಗೀಕರಣಮಾಡಿ 

ತಾಕುಗಳ ಒಟ್ಟು ಸಂಖ್ಯೆ ಯಿದ ಭಾಗಿಶುವುದರಿಂದ ಈ ತೊಡಕನ್ನು ನಿವಾರಿಸಬಹುದು. 


ಆದ್ದರಿಂದ, 10೫ ಷು (82 38,506.50. ಒಟ್ಟು ವರ್ಗಗಳ 


ಮೊತ್ತ 5 (ಬ) - $ (1) ಲ ಹಾತ9,949.06 - 38,506.50...1442.56 
ಸಂಕೂಟ ಮೊತ್ತಗಳ ವರ್ಗಗಳನ್ನು ಕೂಡಿ, ಪ್ರತಿ ಮೊತ್ತದಲ್ಲಿನ ತಾಕುಗಳ 
ಸಂಖ್ಯೆಯಿಂದ ಭಾಗಿಸಿ ಮತ್ತು ತಿದ್ದುಪಡಿಯ ಅಂಶವನ್ನು ಕಳೆಯುವುದರಿಂದ 


ಸಂಕೂಟಗಳ ವರ್ಗಗಳ ಮೊತ್ತವನ್ನು ಪಡೆಯಲಾಗುತ್ತದೆ. ಇದನ್ನು ಒಂದು ಸೂತ್ರ 
ವಾಗಿ ವ್ಯಕ ಪಡಿಸುವುದಾದಲ್ಲಿ ಅದು 6 ಉೃ 3)-5 (ಬ) ಆಗುತ್ತವೆ.ಅದರಲ್ಲಿ ಸ 


ಸಂಕೂಟ ಮೊತ್ತ ಗಳನ್ನು ಸೂಚಿಸುತ್ತದೆ. ಸಾಂಖ್ಯೆಕವಾಗಿ ಇದು 
383.104 _ 38,5(6,50-.10,51 


ತಳಿಗಳ ವರ್ಗಗಳ ಮೊತ್ತವನ್ನು ಸಂಕೂಟಗಳಿಗೆ ಸದೃಶವಾದ ರೀತಿಯಲ್ಲೇ 
ಗುಣಿಸಲಾಗುತ್ತದೆ. ಸ. ತಳಿ ಮೊತ್ತವನ್ನು ಪ್ರತಿನಿಧಿಸುವಂತಲ್ಲಿ ವರ್ಗಗಳ ಮೊತ್ತ 





ಶ್ತ 
ಆ 5(ಬರ ಆಗುತ್ತದೆ 
ಅದು 115.668,30 __38,506.50 ಎಾ1049,62, 
ಒಟ್ಟು ಸಂಖ್ಯೆಯನ್ನು ಬಳಸಿದ ಇವುಗಳಲ್ಲಿ ಪತ ಇತರ ಗುಣಿತಗಳಲ್ಲಿ ವರ್ಗಗಳ 
ಮೊತ್ತವನ್ನು "ದು ಏಕಮಾನ ಆಧಾರದಿಂದ ಗುಣಿಸುವುದು ಆವಗ ಕ. ಓಟ್ಟು ಸಂಖ್ಯೆ 


ಶ್ಯ 
ಗಳ ವರ್ಗಗಳನ್ನು, ತಿದ್ದುಪಡಿ ಅಂಶವನ್ನು ಕಳೆಯುವ ಮೊದಲೇ ಪ್ರತಿಯೂ ುದರಲ್ಲಿರುವ 
ಏಕಮಾನ ತಾಕುಗಳ ಸಂಖ್ಯೆಯಿಂದ ಭಾಗಿಸುವುದರಿಂದ ಸಾಧಿಸಬಹುದ 
ಪೂರ್ಣ ವಿಭಿನ್ನತೆಯ ವಿಶ್ಲೇಷಣೆಯನ್ನು ಕೋಷ್ಟಕ 94 ರಕ್ಷಿ ಕೊ ಲಾಗಿದೆ. 
ಸಂಕೂಟಗಳು, ತಳಿಗಳು ಮತ್ತು ಒಟ್ಟು ಸಂಖ್ಯೆಯ ಸ್ವಾತುತ್ರ್ವೃತಾ ಅಂಡಗಳು 
ಅನುಕ್ರಮವಾಗಿ, ಸಂಕೂಟಗಳು, ತಳಿಗಳು ಮತ್ತು ಒಟ್ಟುತಾಕುಗಳ ಸಂಖ್ಯೆಗೆ 1 ಕಡಮೆ. 
ಒಟ್ಟುಸಂಖ್ಯೆಯಿಂದ ಸಂಕೂಟಗಳು ಮತ್ತು ತಳಿಗಳ ಸ್ವಾತಂತ್ರ್ಯಶಾ ಅಂ ಕನರನ್ನು ಕಳೆದ 
ನಂತರ ಉಳಿಯುವ ಶೇಷ ಭ್ರಂಶದ ಸ್ಟಾ ್ವತಂತ್ಯತಾ ಅಯದಾಗುತ್ತದೆ. ಯಾದೃಚ್ಛಿಕ ಸಂ 
ಕೂಟ ಪ್ರಯೊಗಗಳಲ್ಲಿ, ಸ್ವಾತಂತ್ರ್ಯತಾ ಅಂಕೂಗಳಭ್ರಂಶವು, ಸಂಕೂಟಗಳ ಸ್ವಾ ತಂತ ತಾ 
ಅಂಕಗಳನ್ನು ತಳಿಗಳ ಸ್ವಾತಂತ್ರ್ಯತಾ ಅಂಕದಿಂದ ಗುಣಿಸಿದ, ಗಂಉಲಬ್ಧ ಕೂಡ “ಆಗುತ್ತದೆ. 


732 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕೋಷ್ಟಕ 94ರಲ್ಲಿನ ಸರಾಸರಿ ವರ್ಗಗಳ ಶ್ರೇಣಿಯನ್ನು, ವರ್ಗಗಳ ಮೊತ್ತಗಳನ್ನು 
ಸಮುಚಿತ ಸ್ವಾತಂತ್ರ್ಯತಾ ಅಂಕಗಳಿಂದ ಭಾಗಿಸುವುದರ ಮೂಲಕ ಪಡೆಯಲಾಗಿದೆ. ಈ 
ಮೌಲ್ಯಗಳು ಒಂದು. ಏಕ-ತಾಕು ಆಧಾರದಿಂದ ಅಂದಾಜು ಮಾಡಿರುವ ಎಭಿನ್ನತೆಗಳ 
ನಿರೂಪಣೆ, ಒಂದು ಏಕತಾಕಿನ ಮಾನಕಭ್ರಂಶ, ಭ್ರಂಶದ ಸರಾಸರಿ ವರ್ಗದ ಒಂದು 
ವರ್ಗ ಮೂಲ, ಅಂದರೆ ,/31.5 ಎ 4.61. 


ಕೋಪ್ಟಕ 9ಕ, ಬಾಧ್ಲಿಯ 10 ತಳಿಗಳ ಒಂದು ಯಾದೃಚ್ಛಿಕ ಸಂಕೂಟ 
ಪ್ರಯೋಗದಲ್ಲಿ ಇಳುವರಿಗಳ ವಿಭಿನ್ನತೆಯ ವಿಶ್ಲೇಷಣೆ. 


ಸ್ವಾತಂತ್ರ್ಯತಾ | ವರ್ಗಗಳ ಸರಾಸರಿ 





ಬ ಚು ಅಂಕಗಳು ಮೊತ್ತ ವರ್ಗ | * 

ಸಂಕೂಟಗಳು 2 10.51 5.26/ 0.25 

ತಳಿಗಳು 9 1049,62 | 116,62| 5.493 

ಭ್ರಂಶ 18 382,43 |. 21,25 4.61 
ಒಟ್ಟು 29 1442,56 





೫ ] ಪ್ರತಿಶತ ಬಿಂದುವನ್ನು ಮೀರುತ್ತದೆ. 

ಸಂಕೂಟ ಅಥವಾ ತಳಿ ಭಿನ್ನತೆಗಳು ಪ್ರಾವಂಖ್ಯವಾದವೇ ಎಂದು ನಿರ್ಧರಿಸಲು 
[ನ ವಿಭಿನ್ನತೆಯ ಪ್ರಮಾಣಗಳನ್ನು ಅಥವಾ ಮೌಲ್ಯಗಳನ್ನು ಗುಣಿಸಲಾಗುತ್ತದೆ. ಇವು 
ಗಳು, ಸಂಕೂಟಗಳು ಮತ್ತು ತಳಿಗಳ ಸರಾಸರಿ ವರ್ಗಗಳ ಪ್ರತಿಯೊಂದನ್ನು ಭ್ರಂಶದ 
ಸರಾಸರಿ ವರ್ಗದಿಂದ ಭಾಗಿಸಿರುವುದು. ತಳಿ ಮತ್ತು ಭ್ರಂಶದ ಸರಾಸರಿ ವರ್ಗಗಳನ್ನು 
ಹೋಲಿಸಲು, ಸ್ನೇಡೆಕೋರ್‌ (1940) ಪ್ರಕಟಿಸಿದ ಮತ್ತು ಅನುಬಂಧ ಕೋಷ್ಟಕ 
11ರಲ್ಷಿ ಯಥಾ ಮತ್ತು ನಕಲು ಮಾಡಿರುವ 7ನ ಕೋಷ್ಟಕವನ್ನು ಉಪಯೋಗಿಸ 
ಬಹುದು. ನ ನಿರೀಕ್ಷಿತ ಮೌಲ್ಯ ಇೃಗೆಡ ದೊಡ್ಡ ಸರಾಸರಿ ವರ್ಗದ ಸ್ವಾತಂತ್ರ್ಯತಾ 
ಅಂಕಗಳು ಮತ್ತು ಣ್ವಗೆ ಎ ಸಣ್ಣ ಸರಾಸರಿ ವರ್ಗದ ಸ್ವಾತಂತ್ರ್ಯತಾ ಅಂಕಗಳು ಅಥವಾ 
ಈ ಸಂದರ್ಭದಲ್ಲಿ, ಗ ಹಾಳಿ ಮತ್ತು ಜ್ಯಾ 18, ಅನುಕ್ರಮವಾಗಿ 5 ಮತ್ತು 1 
ಪ್ರತಿಶತ ಬಿಂದುಗಳಲ್ಲಿ 2.46 ಮತ್ತು 3.60 ಎಂದು ಕಂಡುಬಂದಿದೆ. ತಳಿ ಮತ್ತು 
ಭ್ರಂಶಗಳ ಸರಾಸರಿ ವರ್ಗದ ೫ನ ವೀಕ್ಷಿತ ಮೌಲ್ಯ 1 ಪ್ರತಿಶತ ಬಿಂದುವನ್ನು ಮೀರಿ 
ರುತ್ತದೆ. ಆದ್ದರಿಂದ, ವೀಕ್ಷಿತದಷ್ಟು ಅಧಿಕವಾದ ತಳಿ ವ್ಯತ್ಯಾಸಗಳು 100 ಪ್ರಯೋಗ 
ಗಳಲ್ಲಿ ಓಂದು ಸಲಕ್ಕೆಂತ ಕಡಮೆಯಾಾಗಿ ಮಾತೃ ಆಕಸ್ಮಿಕವಾಗಿ ಪಡೆಯಬಹುದೆಂದು 


ಸರಳ ಸೆಸ್ಯ ಶಳಿಅಭಿವೃದ್ಧಿಯ ಪ್ರಯೋಗ ವಿನ್ಮಾಸೆಗಳು ಮತ್ತು ಸಾಂಖ್ಯಿಕ ವಿಧಾನಗಳು 733 


ನಾವು ನಿರ್ಧರಿಸಬಹುದು, ಇದರಿಂದ “ಅತ್ಯಧಿಕ ಪ್ರಾಮುಖ್ಯತೆಯದು' ಎಂಬ ಪದವನ್ನು 
£ನ ವೀಕ್ಷಿತ ಮೌಲ್ಯಪ್ತು 1 ಪ್ರತಿಶತ ಬಿಂದುವನ್ನು ದಾಟಿರುವಲ್ಲಿ ಬಳಸಿ, ಕೆಲವು ತಳಿ 
ವ್ಯತ್ಮಾಸಗಳು ಅಧಿಕ ಪ್ರಾಮುಖ್ಯತೆಯುವು ಎಂದು ನಾವು ಹೇಳಬಹುದು. 

ಸಂಕೂಟ ಸರಾಸರಿ ವರ್ಗ ಭ್ರಂಶದಕ್ಕಿಂತಲೂ ಕಡಮೆಯಾಗಿತ್ತು. ಯಾದೃಜ್ಜಿ ಕ 
ಮಾದರಿಯಿಂದ ಮಾತ್ರ ನಿರೀಕ್ಷಿತದವುಗಳಿಗಿಂತಲೂ ಸಂಕೂಟ ಮೊತ್ತಗಳ ನಡುವಣ 
ವಿಭಿನ್ನತೆ ಕಡಮೆ ಎಂದು ಇದು ತೋರ್ಪಡಿಸುತ್ತದೆ, ಸಂಕೂಟಗಳು ಮತ್ತು ತಳಿಗಳ 


ಗತ 


ಡೆ ಲ 
ಸರಾಸರಿ ವರ್ಗ, ಭ್ರಂಶದ ಸರಾಸರಿ ಯ ಕಡಮೆಯಾಗಿಯವಾಗಲೆಲ್ಲಾ 
೯ನ ಪ್ರಾಮುಖ್ಯ ತೆಯನ್ನು ಗುಣಿಸುವುದರಲ್ಲಿ ಮತ್ತು ಪರೀಕ್ಷಿಸುವುದರಲ್ಲಿ ಅರ್ಥವಿಲ್ಲ. 


ಸಂಕೂಟಗಳಿಂದಾದ ಪರಿವರ್ತಕವನ್ನು ತೆಗೆದು ಹಾಕುವುದರಿಂದ ಭಿನ್ನೆಉತ್ಪನ್ನಶಕ್ತಿ 
ಯಿರುವ ಬೇರೆ ಭೂಮಿಯಲ್ಲಿ ಒಂದು ಸ ೦ಕೂಟವನ್ನು ಏರ್ಪಡಿಸುವುದರಿಂದುಟಾಗುವ 
ವ್ಯತ್ಯಾಸಗಳು ತಪ್ಪುತ್ತ ಪೆ ಅಪೇಕ್ಷಿಸಿದ್ದ್ದಿ ಪ್ರತಿಸಂಕೂಟವನ್ನು ಒಂದು ಪ್ರಶ್ಯೇಕ 
ಹೊಲದಲ್ಲಿ ಏರ್ಪಡಿಸಲು ಇದು ಸಾಧ್ಯವಾಗಿಸುತ್ತದೆ. 

1934ರಲ್ಲಿದ್ದ ಮಾನಕ ಮಾಲ್ಟ್‌ ತಯಾರಿಸುವ ಬಾರ್ಲಿತಳಿಗಳು ಮಂಚೂರಿಯಾ, 
ವೆಲ್ವೆಟ್‌ ವ.ತ್ತು ಬಾರ್‌ಲೆಸ್‌. 'ಈ ಪರೀಕ್ಷೆಯಲ್ಲಿ ಈ ಮೂರು ತಳಿಗಳ ಇಳುವರಿ 
ಪ್ರಮುಖ ವೃತ್ಯಾಸ ಪಡೆದಿರುವ ಸಾಧ್ಯತೆಗಳು ಏನ ಏನು ?' ಎಂಬ ಪ್ರಶ್ನೆಯನ್ನು ಕೇಳ 
ಬಹುದು. ಮಂಚೂರಿಯಾ, ವೆಲ್ವೆಟ್‌ ಮತ್ತು ಬ ಬಾರ್ಸ್‌ ಲೆಸ ಲೆಸ್‌ಗಳ ಸರಾ 
ಅನುಕ್ರಮವಾಗಿ ಎಕರೆಗೆ 270, 39.9, ಮತ್ತು 39.3 ಬುಷೆಲ್‌ಗಳಾಗಿದ್ದವು, 


೯? 
ತ 
ಟ್‌ 
ತ 

[1 
(2 
ಹ 
ದ್‌ 
ಕ್ಲ 


ಮೂರು ತಾಕುಗಳ ಒಂದು ಸರಾಸರಿಯ ಮಾನಕಭ್ರ €ಶವನ್ನು , ಒಂದು ಏಕ ನಿರ್ಧಾರದ 
(೪) ಮಾನಕ ಭ್ರಂಶವನ್ನು ಸ್ಮ/ ವಿಂದ ಭಾಗಿಸುವುದರಿಂದ ಪಡೆಯುಲಾಗ ತ್ತದೆ, ಇದರಲ್ಲಿ 
1೫ ಪ್ರತೀಕರಣಗಳ ಸಂಖ್ಯೆ, ಮೂರು ತಾಕುಗಳ ಎರಡು ಸರಾಸರಿಗಳ ನಡುವಣ 
ವ್ಯತ್ಯಾಸಗಳ ಮಾನಕಭ್ರಂಶವನ್ನು, ಸರಾಸರಿಯ ಮಾಸಕವ್ರಂಶವನ್ನು ಇ 3 ರಿಂದ 
ಗುಣಿಸುವುದರಿಸೆದ ಪಡೆಯಬಹುದು. ಇದು ಅವುಗಳ ಸರಾಸರಿ ಇಳುವರಿಯನ್ನು ಗಣ: ನಗೆ 
ತೆಗೆದುಕೊಳ್ಳದೆ ಎಣಿಕೆ ಮಾಡಿದ ಬುಷೆಲ್‌ಗಳಲ್ಲಿನ ಭ್ರಂಶ, ಎಲ್ಲ ತಳಿಗಳಿಗೂ ಒಂದೇ 
ರೀತಿಯಾಗಿರುತ್ತ ದೆಂಬ ಆಧಾರ ಹೊಂದಿದೆ. ಎರಡು ಸರಾಸರಿಗಳ ನಡುವಣ ವೃಶ್ಯಾಸಗಳ 
ಮಾನಕಭ್ರಂಶವನ್ನು 1/28 3/231.25 3.76 ಬುಷೆಲ್‌, ಎಂದು ಗಸ 


[1 3 
ಬಹುದು. ಇದರಲ್ಲಿ ೫ ಪ್ರತಿ ಸರಾಸರಿಯಲ್ಲಿನ ತಾಕುಗಳ ,ಸಂಖ್ಕೆ. 19.1 ಅಥವಾ 
99:1 ಸಂಭವನಿಷ್ಟತ್ತಿಗಳಿಗೆ ಅಗತ್ಯವಾದ ಕನಿಷ್ಠ ವ್ಯತ್ಯಾಸಗಳನ್ನು ನಿರ್ಧರಿಸಲು, 
ವ್ಯತ್ಯಾಸದ ಮಾನಕ ಭ್ರಂಶವನ್ನು ವಾಗ ಜೆ ಮತ್ತು 1 ಪ್ರತಿಶತ ಬಿಂದುಗಳನ್ನು 
ಬಿಭನ್ನತೆ ವಿಶ್ಲೇಷಣೆಯಲ್ಲಿನ ಭ್ರಂಶದ ಸ್ವಾತಂತ್ರ್ಯತಾ ಅಂಕಗಳ ಮೌಲಾದಿಯ ಗುಣಿಸ 


ಬೇಕು, 18 ಸ್ವಾತಂ್ರ್ಯತಾ ಅಂಕಗಳಿಗೆ ಮೌಲ್ಯ 5 ಪ್ರಶಿಶತಬಿಂದುವಿನಲ್ಲಿ 2.10 


734 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮತ್ತು 1 ಪ್ರತಿಶತಬಿಂದುವಿನಲ್ಲಿ 2.88 ಎಂದು ಆನುಬಂಧ ಕೋಷ್ಟ ಕ 1 ರಿಂದ ಕಂಡು 
ಬರುತ್ತದೆ. 3.76ನ್ನು 2.10 ಮತ್ತು 2.88ರಿಂದ ಗುಣಿಸುವುದರಿಂದ, ಅನುಕ್ರಮ 
ವಾಗಿ 7.90 ಮತ್ತು 10.83 ದೊರಕುತ್ತದೆ. ವೆಲ್ವೆಟ್‌ ಮತ್ತು ಬಾರ್‌ ಲೆಸ್‌ಗಳ ಇಳು 
ವರಿ ಅನುಕ್ರಮವಾಗಿ 39.9 ಮತ್ತು 39.3 ಬುಷೆಲ್‌ಗಳಾಗಿದ್ದವು, ಆದರೆ ಮಂತೂರಿ 
ಯಾದ ಇಳುವರಿ 27.0 ಬುಷೆಲ್‌ ಮಾತ್ರವಿಶ್ರಿತ್ತು. ಮಂಚೂರಿಯಾದಿ:ದ ವೆಲ್ವೆಟ್‌ 
ಮತ್ತು ಬಾರ್‌ ಲೆಸ್‌ಗಳು ಅನುಕ್ರಮವಾಗಿ 12,9 ಮತ್ತು 12.3 ಬುಷೆಲ್‌ಗಳಷ್ಟು 
[ತ್ಯೌಸ ಪಡೆದಿದ್ದರಿಂದ, ಈ ಇಳುವರಿ ವ್ಯತ್ಯಾಸಗಳು ಆಕಸ್ಮಿಕವಾಗಿ ಆದದ್ದು ಎನ್ನಲು 
100ರಲ್ಲಿ 1ಕ್ಕಿಂತ ಕಡಮೆ ಅವಕಾಶವಿರುತ್ತದೆ, ಎಂದು ನಾವು ಹೇಳಬಪ.ದು. 
ಆದರೆ, ವ್ಯತ್ಯಾಸಗಳ ದಿಕ್ಕನ್ನು ಲಕ್ಷಿಸದೆ, ಈ ತಳಿಗಳ ನಡುವಣ ವ ಬತ್ಕಾಸಗಳನ್ನು 
ಹೊ:ಲಿಸುವ ಬದಲು, ಇಳುವರಿಯಲ್ಲಿ ಮಂಚೂರಿಯಾವನ್ನು ವೆಲ್ವೆಟ್‌ ಮತ್ತು ಬಾರ್ಟ್‌ 
ಲೆಸ್‌ ಮೀರಿರುವ ಸಂಭವವನ್ನು ನಾವು ನಿರ್ಧರಿಸಬೇಕಾದಲ್ಲಿ, ಸಂಭವತೆ ವಕ್ಫ ರೇಖೆಂು 
ದು ಕೊನೆಯನ್ನು ಮಾತ್ರ ನಾವು ಬಳಸಬೇಕಾಗುತ್ತದೆ. ಆ ಸಂದರ್ಭದಲ್ಲಿ, ಯಾದ್ಮ 
ಚ್ಛಕ ಮಾದರಿಯ ಮೂಲ ಕ 5 ಮತ್ತು ರದ ಕ ಲದಲ್ಲಿ ಒಂದು ದಿಕ್ಕಿನ) 
ಮಾತ್ರ ದ ಒಂದು ವ್ಯತಿಕಲನವನ್ನು ಪಡೆಯಲು, 0.05 ಮತ್ತು 
0.01ಗೆ ಬದಲು (ಯನ್ನು [2 ಎಾಲಿ,10 ಮತ್ತು 0.02 ಆಗಿ ನಾವು ಬಳಸಬೇಕು. 
ಆಗಿುದಾಗ್ಗೆ, ವಿವಿಧ ಪ್ರಯೋಗಗಳಲ್ಲಿ ಬೆಳೆಸಿದ ತಳಿಗಳ ಇಳುವರಿಗಳನ್ನು 
ಹೋಲಿಸುವುದು. ಆ ಆಪೇಕ್ಷಿತವಾಗಓಹುದು. ವಿವಿಧ ಪ್ರಯೋಗಗಳಲ್ಲಿ, ಆದೇ ತಾಳೆ ತ 
ಗಳನ್ನು ಸೇರಿಸಿದ್ದಲ್ಲಿ ಹೊಸ ತಳಿಗಳ ಹೋಲಿಕೆಯನ್ನು ತಾಳೆಗಳೊಡನೆ ಹೋಲಿಸು 
ವುದರಿಂದ ಮಾಡಬಹುದು. ಹೀಗೆ, ವಿವಿಧ ಪ್ರಯೋಗಗಳಲ್ಲಿ & ವಂತ್ತು ೫8 ಎರಡ: 
ತಳಿಗಳ ಇಳುವರಗಳಾಗಿದ್ದಲ್ಲಿ ಮತ್ತು ಪ್ರತಿ ಪರೀಕ್ಷೆಯಲ್ಲೂ ಅದೇ ತಾಳೆಯನ್ನು (0%) 
ಸೇರಿಸಿದ್ದಲ್ಲಿ, .& ಮತ್ತು ಔ8ಗಳ ಇಳುವರಿಯ ನಡುವಣ ಸಾಪೇಕ್ಷ ವ್ಯತ್ಯಾಸವನ್ನು 
(&ಿ-೦ಗ)-(8-ಯ್ಯ) ಎಂದು ಕೊಡಬಹುದು. ಇದರಲ್ಲಿ, ಊ ಮತ್ತು ಉೃಗಳು 
ಅನುಕ್ರಮವಾಗಿ & ಮತ್ತು ೫ ಗಳನ್ನೊಳಗೊಂಡಿರುವ ಪ್ರಯೋಗಗಳಲ್ಲಿ, ತಾಳೆಗಳ 
ಇಳುವರಿಗಳು. 
ಹಿಂದಿನ ವ್ಯತ್ಯಾಸಗಳ ಮಾನಕಭ್ರಂಶ ಸ/3* , ಶ್ಹತ್ಕ ಆಗುತ್ತದೆ. ಇದಲ್ಲಿ 
5,* ಮತ್ತು ಕೈಕಬಿ ಗಳು ಈ ಎರಡು ಪರೀಕ್ಷೆಗಳಿಗೆ ಸರಾಸರಿಗಳ ವಿಭಿನ್ನತೆಗಳು. 
ಪ್ರತಿಪರೀಕ್ಷೆಯಲ್ಲೂ ಒಂದಕ್ಕಿಂತ ಅಧಿಕ ತಾಳೆ ತಳಿಯನ್ನು ಸೇರಿಸಿದ್ದು 
(1ಿ-ಪ್ಯ್‌--(8-ವ್ಯಾ) ಗಳ ಹೋಲಿಕೆ ಮಾಡಬಹುದು. ಇದರಲ್ಲಿ ಕ್ಸ್‌ ಮತ್ತು ಠ್ಕ 
ಆ ಹಲವು ತಾಳೆಗಳ ಸರಾಸರಿಗಳು, ಈ ವ್ಯತ್ಕಾಸದ ಮಾನಕಭ್ರಂಶ, 


ಟು] $ಸ್ಕಿ 53 
ಟೋ ಬಜ) 


735 


ಗಿರುವಾಗ 


ಡ್‌ 


ಹ ಜ್‌, ದ ಜಗು ್ಯೂ 
ಲ ಸರಿಸವ್ಲಿ ಕರಾವಿನ 
ಘಿ 


ಸಾರು 4ರೀದ 10ರವ 


ಕಾಗ 
ಧ್ರ 


ಡ್ಡ” 
ದರೆ ಸ 


ಬಿ. 


1 
ಲಿ 

ಗಿ ಕಿ 
ಇ ..! 
ಬ 

01 ಸೆ 
(ಡಿ) 

1 ಬ 
4 

ರ್ಕ ಗ್ಯ, 
ಗ್ಗೆ 
[ಲೆ ಟಿ 

* ಲ 
13 
1 
ಸ ಟ್ರಿ 
ಇ ಕ್‌ 
ಕೆ ಡೆ 
ಟು ಧ್ವ 4 
ಜೃ ಜತ್ತಿ | 
ಸಕ್ಛ್ಸ 
ಾ ಜು ಸ) 
ಟೂ 
13 ಬೆ 
1 ಗ್ರ ಪಿ 
ಒಬ ಟ್ರಿ 
* ಬ್ಲ ಛಿ 
ಸ 2 ಡೆ 
ಕುತ (| 1ಡಿ 
ಇ ಸಟ 
೪ 12 ದ 
32 ನ! 

ಟೆ ಜ್‌ 
ಜು ಜೆ 


ಸಂಸ್ಕರಣಗಳಪ್ಪ 


ಣೌ 


ಕ್ರ 


ವ್ಯಾಸದಲ್ಲಿ 


ಪ್ರ 


ಜೌ 


ನದು ಲ್ಯಾಟಿನ್‌ 


ಓಸಗಿಜ ಗಜಲ್‌ 


ಟ್ರ 


ಸ 
ಸ್‌ 


ಹ 
ಜೆ 


ಇ 
ಬ 
ಸ್‌ 


ಕ್ರ 


ಗಳನ್ನು 


ರಣ 
೦ 


ರ್‌ 
ಹ ಬಾ 


ಗಳಿವೆ, 


ಗದಾ 
ಳನು 


| 12 ತ 
2 ಟಿ ].] 
ಜೆ (ತ್ರೆ 
ತಾತ ರ್‌ ಸ 
ಗ್ರ ಟ್ಟ ೬8 
ಟ್ಟ ಡ್‌ 
1) 2. (1 
ಕಾ ಸ ಲ 
1 ಕ್‌ ಕ 
32೨. ಭೈ. 1ೌ್‌ಿ 
ಈಕಿ (ಸ್ಥ ಲ್ಲ 
ಎ 1% ೪ 
ತಾ 
ಕ ಧಿ ಡಾ 
6 ಗಿ ಸಾ 
ರ್‌ ಸ್ಹ 
ನ್‌ ಹಾ ಗ್ಕು 
ಇ ಕ 
ಜೆ ಉ 
ಜಟೆ ಶ್ಚ ಹ 
(ಕ್ರ ಸ ೫೫. 
12 [ನ 
ವ್ರ ಟೆ ೪ 
ಕ [) 
ತ |). 
ಸ 1 ರ್ಥ; 
ಜ್‌ ೫ 
1 ಖಿ ೆ 
ಡಿ 
ಚ ಬ 1 
ಇ ಸಜಿ ಕ್ಯ 
ಡೆ ಟಿ ಟಿ 
೭ ಘಭ) ಟಿ 
೪ ಚಂ 
[ 1೪ ರಾ 
33 ರ 2 ಸ 
ಆ ಬ 
ಟಗ ಭು ಆಧ 


ಲ್ಯಾಟಿನ್‌ ೪ 


ಟ್ಟ 
ಇಷ 


ಹಿ.॥.(.12 ಓಗಳ 5 ಸಂಸ್ಕೃರಣಗಳ ಒಂದ 


ಲಾಗಿದೆ. 


ಔಣ €' 4 
ಹಟ 8೧ 
88೯86೩೮೧೧೮ 


0 08ಸಿ 80 
೧ಷ೩೮ಓ£8 


ಟು 
ಇಟ್‌. 


ಡಿಸುಹಹುದ 


1 


ಕತ 
ಕೆ 
(3 
ಟ್‌ 
ಇ 
ಕ 
34 
[ಅಡೆ 
ತಿ 
1; 
ಕ 
1 
11 
ಸಃ 
42 


736 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವರ್ಗಗಳ ಮೊತ್ತದ ಗುಣಿತವನ್ನು ಯಯದೃಚ್ಛಿಕ ಸಂಕೂಟಗಳಿಗೆ ವಿವರಿಸಿರು 
ವಂತೆಯೇ ಮಾಡಲಾಗುತ್ತದೆ. ೫ ಅಪ್ರತಿತಾಕಿನ ಇಳುವರಿ. ಸ. ಸ ಮತ್ತು ಸ್ಯ 
ಪ್ರತಿಸಾಲು ಸ್ತಂಭ ಅಥವಾ ಸಂಸ್ಕರಣದ ಒಟ್ಟು ಇಳುವರಿ ಮತ್ತು 0, ಸಾಲುಗಳು, 
ಸ್ನಂಭಗಳು ಮತ್ತು ಸಂಸ್ಕರಣಗಳ ಸಂಖ್ಯೆಯಾಗಿದ್ದಲ್ಲಿ, ಸಾಲುಗಳು ಸ್ವಂಭಗಳು ಮತ್ತು 
ಸಂಸ್ಕ ರಣಗಳ ವರ್ಗಗಳ ಮೊತ್ತ ಮತ್ತು ಒಟ್ಟಿನ ವರ್ಗಗಳ ಮೊತ್ತವನ್ನು ಈ ಕೆಳಗಿನಂತೆ 
ಗುಣಿಸಬಹುದು. 





ಸಾಲುಗಳಿಗೆ ವರ್ಗಗಳ ಮೊತ್ತ. 5) -5(7) 7” 
ೆ 501 ) ಪ್ರ 
ಆ ಸ್ಪಂಭಗಳಿಗೆ ವರ್ಗಗಳ ಮೊತ್ತ. ನ _5() 2 





ಇ್ರಣ್‌ ರಣ ಹ್‌ ಡ್‌ 5(25 ) ಪಾ 
ಸಂಸ್ಕೃ ಇಗಳಿಗೆ ಐರ್ಗಗಳ ಮೊತ್ತ ದರ್ಯಾ 8%) ೫ 


ಒಟ್ಟಿನ ವರ್ಗಗಳ ಮೊತ್ತ. 5(8ೆ)-5(2) 

ಭ್ರಂಶದ ವರ್ಗಗಳ ಮೊತ್ತವನ್ನು, ಒಟ್ಟಿ ಕ್ರಿನಿಂದ ಸಾಲುಗಳು, ಸ್ತಂಭಗಳು ಮತ್ತು 
ಸಂಸ್ಕ್ರರಣಗಳ ವರ್ಗಗಳ ಮೊತ್ತವನ್ನು ಕಳೆಯುವುದರಿಂದ ಪಡೆಯಬಹುದು. 

ಒಂದು ಲ್ಯಾಟಿನ್‌ ಚೌಕದಲ್ಲಿನ ತಾಕಿನ ಆಕಾರ ಚೌಕವೇ ಆಗೀಿಬೇಕಾಗಿಲ್ಲ. ಅದು 
ಆಕಾರದಲ್ಲಿ ನೀಳ ಚೌಕವಾಗಿಲಬಹುದು. ಹಾಗಿದ್ದರೂ, ಆದು ಅತಿ ನೀಳ ಮತ್ತು 
ಕಡಿದಾದದ್ದಾಗಿದ್ದಲ್ಲಿ, ಕಡಿದಾಗಿರುವ ಓಕ್ಕಿನಲ್ಲಿನ ಮಣ್ಣು ಫಲವತ್ತತೆಯ ವಿಭಿನ್ನತೆ 
ಕಡಮೆಯಾಗಿರುತ್ತದೆ, ಆದ್ದರಿಂದ ಈ ದಿಕ್ಕಿನಲ್ಲಿನ ವಿಭಿನ್ನತೆಯನ್ನು ಕಳೆಯುವುದ 
ರಿಂದ ಲಾಭವಿಲ್ಲ... ಉದ್ದ ಮತ್ತು ಆಗಲದ ನಿಷ್ಟತ್ತಿ ಅತ್ಯಧಿಕವಲ್ಲದ ತಾಕುಗಳಲಿ, 
ಯಾದೃಚ್ಛಿಕ ಸಂಕೂಟಗಳೊಡನೆ ಹೋಲಿಸುವಲ್ಲಿ, ಎರಡು ದಿಕ್ಕುಗಳಲ್ಲಿನ ಪರಿವರ್ತಕ 
ವನ್ನು ತೆಗೆಯುವುದರಿಂದ ಭ್ರ/ಂಶ ಕಡಮೆಯಾಗುತ್ತದೆ. 


ಒಂದು ಉುಪ್ತತಾಕಿಸ ಇಳುವರಿಯನ್ನು ಅಂದಾಜು ವತಾಡುವುದು 


ಯಾವುದೋ ತಾಕು ಅಥವಾ ತಾಕುಗಳ ಇಳುವರಿ ಲುಪ್ಪವಾಗಿದೆ ಅಥವಾ ವಿಶ್ವಾ 
ಸಾರ್ಹವಲ್ಲವೆಂದು ತಿಳಿದುಬರುವು.3,, ಕೆಲವು ಸಮಯ ಸಂಭವನೀಯ. ಈ ರೀತಿ 
ಆಧಾರ, ವಿಭಿನ್ನತೆಯ ವಿಶ್ಲೇಷಣೆಯನ್ನು ಪೂರ್ಣಗೊಳಿಸುವ ಮೊದಲು, ಈ ಲುಪ್ತ 
ತಾಕುಗಳಿಗಾಗಿ ಇಳುವರಿಗಳನ್ನು ಒಳಸೇರಿಸುವುದು ಅಪೇಕ್ಷಿತವಾಗಬಹುದಂ. 

ಒಂದು ಲುಪ್ತೃತಾಕಿನ ಇಳುವರಿಯನ್ನು ಅಂದಾಜು ಮಾಡಲು ಯೇಟ್ಸ್‌ (1935) 
ಒಂದು ಸೂತ್ರವನ್ನು ಕೊಟ್ಟಿದ್ದಾನೆ. ಭ್ರಂಶ ವಿಭಿನ್ನತೆಯನ್ನು ಕನಿಷ್ಠವಾಗಿಸುವ ರೀತಿ 
ಯಲ್ಲಿ, ಮಧ್ಯ ಸೇರಿಸುವ ಇಳುವರಿಯನ್ನು ಗುಣಿಸಲಾಗುತ್ತದೆ. ಯಾದೃಟ್ಛಿಕ-ಸಂಕೂಟ 
ಪ್ರಯೋಗಗಳಿಗೆ ಸೂಕ್ತವಾದ ಈ ಸೂತ್ರ ಕೆಳಗಿನಂತಿದೆ : 


ಸರಳ ಸಸ್ಯ ತಳಿಲಭಿವೃದ್ಧಿ ಯ ಪ್ರಯೋಗ ವಿನ್ಯಾಸಗಳು ಮತ್ತು ಸಾಂಖ್ಯಿಕ ವಿಧಾನಗಳು 737 


ಚ 07 ೦-7 
(೧-1) (6-1) 
ಇದರಲ್ಲಿ ೫ ಇ. ಲುಪ್ತತಾಕಿನ ಇಳುವರಿ 
7 ನ ಸಂಸ್ಕರಣಗಳ ಸಂಖ್ಯೆ 
ಆ ದ ಸಂಕೂಟಗಳ ಸಂಖ್ಯೆ 
೫ ಎ. ಒಂದು ಲುಪ್ತತಾಕನ್ನೊಳಗೊಂಡಿರುವ ಸಂಸ್ಕರಣದ 
ತಿಳಿದ ಇಳುವರಿಯ ಮೊತ್ತ 
೧ ಎ.ಒಂದು ಲುಪ್ತತಾಕನ್ನೊಳಗೊಂಡಿರುವ ಸಂಕೂಟದ 
ತಿಳಿದ ಇಳುವರಿಯ ಮೊತ್ತ 
7 ಇ ತಿಳಿದಿರುವ ತಾಕುಗಳ ಓಟ್ಟು ಇಳುವರಿ. 
ಉದಾಹರಣೆಗೆ, ಕೋಷ್ಟಕ 93, ವಿಭಾಗ ॥ಟರಲ್ಲಿ ಮಿನ್ನಿ 462ರ ಇಳುವರಿ 


ಒು 


ಕಳೆದುಹೋಗಿದೆಯಂದು ಭಾವಿಸೋಣ. ಆಗ. 


ಜಾ (10 « 73,8) . (3 .315.0)-1038,8 
ದರ್‌ 5 
ಇದು ಕಳೆದುಹೋಗಿರುವ ತಾಕಿನ ಅಂದಾಜು ಇಳುವರಿ. 


35.8 


" ಎರಡು ಆಥವಾ ಅಧಿಕ ತಾಕುಗಳು ಲುಪ್ಪವಾಗಿದ್ದಲ್ಲಿ ಹಿಂದಿನ ಸೂತ್ರದ ಆಧಾರ 
ಪಡೆದಿರುವ ಒಂದು ಅಂದಾಜು ವಿಧಾನವನ್ನು ಬಳಸಬಹುದು. ಉದಾಹರಣೆಗೆ : 
ಎರಡು ತಾಕುಗಳು ಲುಪ್ತವಾಗಿರುವಲ್ಲಿ, ಲುಪ್ತವಾಗಿರುವ ತಾಕುಗಳಲ್ಲಿ ಒಂದರ ಇಳು 
ಪರಿಯನ್ನು ಭಾವಿಸಿಕೊಂಡು, ಎರಡನೆಯದನ್ನು ಅಂದಾಜು ಮಾಡಲು ಸೂತ್ರವನ್ನು 
ಬಳಸಲಾಗುತ್ತದೆ. ನಂತರ, ಮೊದಲನೆಯ ಲುಪ್ತತಾಕಿನ ಊಹಿತ ಇಳುವರಿಯನ್ನು 
ವರ್ಜಿಸಿ, ಅದನ್ನು ಅಂದಾಜು ಮಾಡಲು ಸೂತ್ರವನ್ನು ಬಳಸಲಾಗುತ್ತದೆ. ಮೊದಲು 
ಅಂದಾಜು ಮಾಡಿದ ಇಳುವರಿಯನ್ನು ಪುನಃ ಗುಣಿನಲಾಗುತ್ತದೆ ಮತ್ತು ಅಪೇಕ್ಷಿತ 
ನಿಷ್ಪಷ್ಟತೆಯನ್ನು ಪಡೆಯಲು ಅದೇ ಕಾರ್ಯವಿಧಾನವನ್ನು ಪರ್ಯಾಯವಾಗಿ ಅನ್ವ 
ಯಿಸಲಾಗುತ್ತದೆ. 

ಲುಪ್ತತಾಕಿನ ಅಂದಾಜು ಇಳುವರಿಯನ್ನು ಪಡೆದ ನಂತರ, ವಿಚಲನೆಯ ವಿಶ್ಲೇ 
ಪಣೆಯನ್ನು ಸಾಮಾನ್ಯ ವಿಧಾನದಲ್ಲೇ ಮಾಡಲಾಗುತ್ತದೆ. ಆದರೆ ಮಧ್ಯ ಸೇರಿಸಿ 


47 ತಿದ್ದುಪಡಿ: .. ಪುಟು. ಸಾಲು. ತಪ್ಪು ಸರಿ 
743 13 ಳ್ಯ್ಗಿ 5 
750 12 €1 ಲಿ 


751 9 ೧1 6] 


738 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ರುವ ಪ್ರತಿಯೊಂದು ತಾಕಿಗೂ ಭ್ರಂಶದಿಂದ ಮತ್ತು ಮೊತ್ತದಿಂದ 1 ಸ್ವಾತಂತ್ರ್ಯತಾ 
ಅಂಕವನ್ನು ಕಳೆಯಲಾಗುತ್ತದೆ. ಯಾದೃಚ್ಛಿಕ ಸಂಕೂಟಗಳ ಸಸ್ಯ ತಳಿಅಭಿವೃದ್ಧಿ 
ಪ್ರಯೋಗಗಳಲ್ಲಿ, ಬಳಸಿದ ಸ್ನಾತಂತ್ರ್ಯತಾ ತಾ ಅಂಕಗಳು ವಾಸ್ತವಿಕವಾಗಿ ವಿಶ್ಲೇಷಣೆಯಲ್ಲಿ 
ಬಳಸಿದ ತಳಿಗಳಾಗಿರುವಲ್ಲಿ, ವಿಭಿನ್ನತೆಯ ಎಶ್ಲೇಷಣೆಯನ್ನು ಗುಣಿಸುವಾಗ ಒಂದಂ 
ಅಥವಾ ಅಧಿಕ ತಾಕುಗಳು ಲುಪ್ತವಾಗಿರುವ ತಳಿಯ ದತ್ತಾಂಶವನ್ನು ವರ್ಜಿಸಬಹುದು. 
ಲ್ಯಾಟಿನ್‌ ವರ್ಗಗಳಲ್ಲಿ, ಒಂದು ಲುಪ್ಹತಾಕಿನ ಇಳುವರಿಯನ್ನು ಆಂದಾಜು 
ಮಾಡುವ ಸೂತ್ರ, 
0ರ * 7೦ -. 7()--2'8 ಆಗಿರುತದೆ. 
೯-1) (೧-1 | 
ಇದರಲ್ಲಿ ೫ ಇ ಲುಪ್ತತಾಕಿನ ಇಳುವರಿ. 
2ಾಸಾಲುಗಳು, ಸ್ವಂಭಗಳು ಅಥವಾ ಸಂಸ್ಕರಣಗ 
೫ »ಶಘ್ಛಿ . ಶ್ಯ ,ವಾಹಿಂದು ಲುಪ್ತತಾಕು ಪಡೆದಿರುವ ಸಾಲು, 
ಸಂಸ್ಕರಣದ ತಿಳಿದ ಇಳುವರಿಗಳ ಮೊತ್ತ. 
'ಆಾಕಿಳಿದ ತಾಕುಗಳ ಒಟ್ಟು ಇಳುವರಿ, 


ಟಿ 1 
ಆ. 

24. 
(4. ಸ] 
ಟೆ 


ಸೀಳುತಾಕು ಪ್ರೆ ಯೋಗಗಳು 


ಎರಡು ಅಥವಾ ಅಧಿಕ ಘಟಕಗಳನ್ನೊ ಳಗೊಂಡಿರುವ ಪ್ರಯೋಗಗಳನ್ನು ರಚಿಸಂ 
ವಲ್ಲ ಸೀಳುತಾಕು ಪ್ರಯೋಗಗಳು ಅನೇಕ ವೇಳೆ ಉಪಯುಕ್ತವಾಗುತ್ತವೆ. ತಾಕುಗ 
ಜೋಡಣೆ ಮತ್ತು ದತ್ತಾಂಶಗಳ ಗುಣಿತ ವಿಧಾನವನ್ನು, ಎ. ಸಿ. ಆದ್ಮಿ ಪಡೆದ 
ದತ್ತಾಂಶಗಳನ್ನು ಬಳ ಚಿಶ್ರೀಕರಿಸಲಾಗುತ್ತದೆ. 

ಸೋಯಾೂಬೀನ್ಸ್‌ನಲ್ಲಿ ಸಾಲುಗಳ ನಡುವಣ ಅಂತರವನ್ನು ಮತ್ತು ಸಾಲಿನಲ್ಲಿ 
ಬೀಜ ಮಧ್ಯದ ಅಂತರವನ್ನೂ ವ್ಯತ್ಯಾಸವಾಗಿರುವಂತೇರ್ಪಡಿಸಿದಲ್ಲಿ ಇಳುವರಿಯ 
ಮೇಲಿನ ಪರಿಣಾಮವನ್ನೂ ನಿರ್ಧರಿಸಲು ಈ ಪ್ರಯೋಗವನ್ನು ರಚಿಸಲಾಗಿತ್ತು 
ಸಾಲುಗಳ ನಡುವೆ 16, 20, 24, 28, 32 ಅಥವಾ 40 ಅಂಗುಲ ಅಂತರವಿರುವ 
132 ಅಡಿ ನೀಳದ ನಾಲ್ಕು ಸಾಲು ತಾಕುಗಳನ್ನು ನೆಡಲಾಯ್ತು, ನಂತರ ಈ ನೀಳ 
ತಾಕುಗಳನ್ನು 33 ಅಡಿಯ 4 ಉಪಶಾಕುಗಳಾಗಿ ವಿಂಗಡಿಸಿ, ಈ ಉಪತಾಕುಗಳೊಳಗೆ 
ಸೋಯಾಜೀನ್ಲಿಗೆ ತ, 1, 2 ಅಥವಾ 3 ಅಂಗುಲ ಅಂತರಕೊಡಲಾಯ್ತು. ಈ 
ಪೂರ್ಣ ಪ್ರಯೋಗವನ್ನು ನಾಲ್ಕಾವರ್ತಿ ಪುನರಾವರ್ತ ಮಾಡಲಾಯ್ತು ಮತ್ತು ಪ್ರತಿ 
ನಾಲ್ಕು ಸಾಲು ಶಾಕುಗಳಲ್ಲಿಯೂ ಮಧ್ಯದ ಎರಡು ಸಾಲುಗಳನ್ನು ಮಾತ್ರ ಕೊಯ್ಲು 
ಮಾಡಲಾಯ್ತು. ಸಂಕೂಟ 11[ರಲ್ಲಿನ ತಾಕುಗಳ ಕ್ನೇತ್ರ ಜೋಡಣೆಯನ್ನು ಈ ಕೆಳಗೆ 
ಕೊಡಲಾಗಿದೆ. 


ಸರಳ ಸಸ್ಯ ತಳಿಅಭಿವೃದ್ಧಿಯ ಪ್ರಯೋಗ ವಿನ್ಯಾಸೆಗಳು ಮತ್ತು ಸಾಂಖ್ಯಿಕ ವಿಧಾನಗಳು 739 


ಪ್ರತಿಯೊಂದು ಸಂೂಟದೊಳಗಿರುವ ತಾಕು ಅಗಲಗಳ ಜೋಡಣೆ ಕ್ರಮ 
ಯಾದೃಚ್ಛಿಕ ಮತ್ತು ಪ್ರಏೀಯೊಂದು ಮುಖ್ಯ ಅಥವಾ ಆಗಲ ತಾಕಿನೊಳಗೂ, ನಾಲ್ಕು 
ಅಂತರಗಳನ್ನು ಯಾದ ಸಿಕಗೊಳಿಸಲಾಯ್ತು, ಪ್ರಶಿಯೊಂದು ಸಂಕೂಟದ ಅಳತೆ 










































































16 |] 3 2 
32 11 |3 2 
28 | 3 ||... 
40 12 || 

; 
24 | 1 ೨ 
20 | 3 _ 





96 ಬಿಡಿಶಾಕು ಇಳುವರಿಗಳ ವರ್ಗ ಮಾಡುವುದರಿಂದ $(%8) -೨41,045,92 
ದೊರಕುತ್ತದೆ. ಆದರ ತಿದ್ದುಪಡಿ ಅಂಶ. 5 (೧) ೫ ಹ (1971,0)3/96 
40,467.09 ಆಗುತ್ತದೆ ಆಗ ಒಟ್ಟು ವರ್ಗಗಳ ಮೊತ್ತ 41,045,92. _ 
40,467.09 578.83 ಆಗುತ್ತದೆ 


ಸಂಕೂಟದ ವರ್ಗಗಳ ಮೊತ್ತವು, 


50 ಬ್ಲ 5 ದಾ 311,4600.74__ 40,467.09 ೩. 
)೫ ತ್‌ ದರು 24 


ಇದರಲ್ಲಿ 13, ಸ೦ಕೂಟ ಮೊತ್ತಗಳ ವರ್ಗಗಳನ್ನು ಪ್ರತಿನಿಧಿಸುತ್ತದೆ. 
ಮೂಲ ಅಥವಾ ಆಗಲ ತಾಕುಗಳ ವರ್ಗಗಳ ಮೊತ್ತವನ್ನು ಕೋಷ್ಟಕ 95ರಲ್ಲಿ 
ಬಲಭಾಗದಲ್ಲಿರುವ ಮೊತ್ತಗಳ ಸ್ತಂಭದಿಂದ ಗುಣಿಸಲಾಗುತ್ತದೆ. ಅದರಿಂದ 
90,82 , 895೩, .,.,.. 4. 33.13 





ಐಾ225,05 


ಸಸ್ಯ ತ9ಅಭಿವೃದ್ಧಿ ವಿಧಾನಗಳು 


740 


ನ ಎಕರೆ ಇಳುವರಿ ( ಬುಷೆಲ್‌ಗಳಲ್ಲಿ?, 


ಸೋಯಾಜೀನ್ಸ್‌ 


ಕೊಕಷ್ಟಳ ೨6 


ತ 
ಜತ 
ಇ 
ಕ 
೧ 
2 
ಡ್‌ 
ಕು 
ಕಾ 
ದ 
2 
ದ 
6 
ಭೀ 
ಜೆ 
ಇ 
೫ 
ತ 
ಇ 





ಕಾಜ 4 ಕಸ ಅಧಿ ಬ. ಯಿ 


ನನನಸಣಣಿ 





ಸರಳ ಸಸ್ಯ ತಳಿಅಭಿವೃದ್ಧಿಯ ಪ್ರೆಯೋಗ ವಿನ್ಯಾಸಗಳು ಮತ್ತು ಸಾಂಖ್ಯಕ ವಿಧಾನಗಳು 741 


ಪ್ರತಿಯೊಂದು ಸಾಲಿನ ಅಂತರ ಮತ್ತು ಸಾಲುಗಳೊಳಗಿನ ಅಂತರಗಳ ನಾಲ್ಕು 
ಪ್ರಶೀಕರಣಗಳ ವರ್ಗಗಳನ್ನು ಪಡೆಯಲೋಸುಗ ಕೋಷ್ಟಕ 95ರಲ್ಲಿನ ದತ್ತಾ ರಶಗಳನ್ನು 
ಮುಂದೆ ಕೋಷ್ಟಕ 96ರಲ್ಲಿ ಕೊಟ್ಟೆರುವ ರೀತಿಯಲ್ಲಿ ಜೋಡಿಸಲಾಗಿದೆ. 


ಕೋಷ್ಟಕ 96, ನಾಲ್ಕು ಪ್ರತೀಕರಣಗಳಲ್ಲಿ ಪ್ರತಿಯೊಂದು ಸಾಲಿನ 
ಅಗಲಕ್ಕೆ ಮತ್ತು ಸಾಲಿನಲ್ಲಿನ ಅಂತರಗಳಿಗೆ ಒಟ್ಟು ಇಳುವರಿ. 


ಸಾಲಿನೊಳಗಿನ ಅಂತರ, ಅಂಗುಲಗಳಲ್ಲಿ 








ಹಾಲಿನ ಅಂತರ ಲ ಮೊತ ಚ್ಯಾ 
16 89,8 | 91.8 , 79.6 | 886 | 349.9 | 21.9 
20 92.7 | 856, 87.2 | 87.1 /|352.6 , 22.0 


24 ಇತತ 90.6 | 82.3 |, 84.3, 80.7 | 331.9 , 21.1 


28 86.0 | 83.0 | 82.4 178.3 ! 329.7 | 20.6 
32 85.1 78.4 | 74.6 729 311.0 19.4 
40 718.4 70.7 71.7 69.2 | 290.0 18.1 

ಮೊತ 522.6 "ನತ್ತ  ಕ22,61491 8 479.811 479.8 476.8 | 1971,0 

ಸರಾಸರಿ 21.8 : 20.5! 20.0 1 19.9 | 

















ಸಾಲುಗಳ ಅಗಲದ ವರ್ಗಗಳ ಮೊತ್ತ 5/2) __ 


10 
630,386-30 _ (0,46790--182,05 ಆಗುತ್ತದೆ. ಇದರಲ್ಲಿ 18 
ಪ್ರತಿಯೊಂದು ಅಗಲಕ್ಕೂ 16 ತಾಕುಗಳ ಮೊತ್ತಗಳ ವರ್ಗ. 
5(*5) __ 972524.28 
1 ಬುಕು ತ್‌ ಗ್ರ ಸುಸು 
ಅಂತರಗಳ ವರ್ಗಗಳ ಮೊತ್ತ ಸ 5(1)% ಷಾ 
--40,467.09 ಎಾ54.75 ಇದರಲ್ಲಿ ೫, , ಪ್ರತಿಯೊಂದು ಆಂತರಕ್ಕೂ 24 
ತಾಕುಗಳ ಮೊತ್ತಗಳ ವರ್ಗ 
ನಂತರ, ಕೋಷ್ಟಕ 96ರೊಳಗಿನ 24 ಮೊತ್ತಗಳನ್ನು ವರ್ಗಾವಣೆ ವಕಾಡಿಕೊಡ 


ಲಾಗುತ್ತದೆ. ಹೀಗೆ. ಈ 23 ಸ್ವಾತಂತ್ರ್ಯ ತಾ ಅಂಗಗಳಿಗೆ, 
89.88 92,73. ...... 569.23 ___ 40,467.09--267,23, 


ಎ61 





ಹ 


742 ಸಸ್ಕ ತಳಿಅಭಿವೃದ್ಧಿ ವಿಧಾನಗಳಂ 


ಈ ವರ್ಗಗಳ ಮೊತ್ತದಿಂದ, ಆಗಲ ಮತ್ತು ಅಂತರೆಗಳ ವರ್ಗಗಳ ಮೊತ್ತಗಳನ್ನು 
ಕಳೆದಲ್ಲಿ, ಅಗಲ ಅಂತರದ ಆಂತರ್‌ಕ್ರಿಯೆಯ ವರ್ಗಗಳ ಮೊತ್ತವಾಗಿ 267.23... 
182.05.54.75 30.43 ಕೊಡುತ್ತದೆ. 

ಕೋಷ್ಟಕ 97ರಲ್ಲಿ ವಿಭಿನ್ನತೆಯ ಪೂರ್ಣ ವಿಶ್ಲೇಷಣೆಯನ್ನು ಕೊಡಲಾಗಿದೆ. 

ಭ್ರಂಶ ಯ ವರ್ಗಗಳ ಮೊತ್ತ ಮತ್ತು ಸ್ವಾತಂತ್ರ್ಯತಾ ಅಂಕಗಳನ್ನು, 23 
ಸ್ವಾತಂತ್ರ್ಯತಾ ಆಂಕಗಳನ್ನು ಪಡೆದಿರುವ ಮತ್ತು ವರ್ಗಗಳ ಮೊತ್ತವು 225.05 
ಆಗಿರುವ, ಮುಖ್ಯ ತಾಕುಗಳಿಂದ ಸಂಕೂಟಗಳು ಮತ್ತು ಅಗಲಗಳ ವರ್ಗಗಳ ಮೊತ್ತ 
ಮತ್ತು ಸ್ವಾತಂತ್ರ್ಯತಾ ಅಂಗಗಳನ್ನು ಕಳೆಯುವುದರಿಂದ ಪಡೆಯಲಾಗುತ್ತದೆ. 
ಭ್ರಂಶ ಗೆ ಸ್ವಾತಂತ್ರ್ಯತಾ ಆಂಕಗಳು 95.15.3.23- 254 ಆಗುತ್ತದೆ. 
ಭ್ರಂಶ ಯ: ವರ್ಗಗಳ ಮೊತ್ತವನ್ನು ಆದೇ ರೀತಿಯಲ್ಲಿ ಕಳೆಯುವುದರ ಮೂಲಕ 
ಪಡೆಯಲಾಗುತ್ತದೆ. 


ಕೋಪ್ಟಕ 97, ಸೋಯಾಬೀನ್ಸ್‌ನ ಅಂತರ ಪ್ರಯೋಗದಲ್ಲಿ ಬುಪೆಲ್‌ಗಳಲ್ಲಿ 
ಎಕರೆ ಇಳುವರಿಯ ವಿಚಲನೆಯ ವಿಶ್ಲೇಷಣೆ, 








| ಸ್ವಾತಂತ್ರ ತಾ ಸ್ಯ 
ಎಭಿನ್ನತೆಗೆ ಕಾರಣ ಡೆ ಹ್‌ [ವರ್ಗಗಳ ಮೊತ್ತ ಸರಾಸರಿ ವರ್ಗ | ವ 
ಸಂಕೂಟಗಳು ತ್ತಿ 10,44 ಡಿ.48 1.60 
ಸಾಲು ಅಗಲ ಜು 182 05 ೨6.41 16,78, 
ಭ್ರಂಶಃ 15 32.56 2.115 
ಮುಖ್ಯತಾಕುಗಳು  ಮುಖ್ಯಕಾಕಗಳು | 2 23 225.05 | | 
ನಯ ತ್ತ 5ಷ75 18.25 3.67% 
ಲ ಅಂತರ 15 30.43 2.03 . 
1 33 ಶಿ 54 268.60 | 497೬ ಕಿ 
ಒಬ 95 | 578.83 | | 








* 5 ಪ್ರತಿಶತ ಬಿಂದುವನ್ನು ಮೀರುತ್ತದೆ. 

1 1 ಪ್ರತಿಶತ ಬಿಂದುವನ್ನು ಮೀರುತ್ತದೆ. 
ಸಾಲು ಅಗಲಗಳ ಸರಾಸರಿ ವರ್ಗಗಳ ಒಂದು ಹೋಲಿಕೆಗಾಗಿ ಭ್ರಂಶ ೩ ಒಡ 
ಗೂಡಿರುವ ೯ ಮೌಲ್ಯ ಅತ್ಯಧಿಕ ಗಮನಾರ್ಹವಾಗಿಕ್ತೆಂದು ಕಂಡುಬರುತ್ತದೆ. ಅಂತರಗಳ 


ಸರಳ ಸಸ್ಯ ತಳಿಅಭಿವೃದ್ಧಿಯ ಪ್ರಯೋಗ ವಿನ್ಯಾಸಗಳು ಮತ್ತು ಸಾಂಖ್ಯಿಕ ವಿಧಾನಗಳು 743 


ಸರಾಸರಿ ವರ್ಗವನ್ನು ಭ್ರಂಶ 8ಯೊದನೆ ಟೋಲಿಸಲಾಯ್ತು. ಅದು 5 ಪ್ರತಿಶತ 
ಬಿಂದುವನ್ನು ಮೀರಿತ್ತು ಆದರೆ 1 ಪ್ರಶಿಶತ ಬಿಂದುವನ್ನು ಸಮೀಪಿಸಿರಲಿಲ್ಲ. ಆಗಲ: 
ಅಂತರದ ಅಂತರ್‌ಕ್ರಿಯೆಯ ಸರಾಸರಿ ರ ವರ್ಗ್ನ ಭ್ಹಂಶ ॥ಯಂ ಸರಾಸರಿ ವರ್ಗಕ್ಕಿಂತ 
ಸಂಖ್ಯಾತ್ಮಕವಾಗಿ ಕಡಮೆಯಾಗಿತಂ, ಮತ್ತು ಗಮನಾರ್ಹವಲ್ಲವೆಂದು ಸ್ಪಷ್ಟವಾಗಿತ್ತು 
ವಿವಿಧ ಅಂತರ ಪಡೆದ ಸಾಲುಗಳಲ್ಲಿ ಬಿತ್ತಿರುವ ಈ ಪರೀಕ್ಷೆಯಲ್ಲಿ ಸೋಯಾ 
ಬೀನ್ಸ್‌ ಇಳುವರಿಯಲ್ಲಿನ ವ್ಯತ್ಯಾಸಗಳು, ನಾಲುಗಳೊಳಗಿನ ಅಂತರದಿಂದ ಸ್ವತಂತ್ರವಾ 


ಗಿದ್ದವೆಂದು, ಈ ದತ್ತಾಂಶಗಳಿಂದ ನಾವು ನಿರ್ಧರಿಸಬಹುದು. ಅತ್ಯಧಿಕ ಇಳುವರಿಯ 
ಲಿತಾಂಶ ಕೊಡಬಹುದಾದದ್ದೆ ೦ಬ ನಿರೀಕ್ಷಣೆಯುಳ್ಳ ನೆಡುವಿಕೆಯ ನಿರ್ಣಯ, ಪ್ರತಿ 
ಸಾಲಿಗೂ ಆತ್ಮಧಿಕ ಸರಾಸರಿ ಅಗಲ ಮತ್ತು ಸಾಲಿನೊಳಗಿನ ಅಂತರಗಳ ಸಂಯೋಜನೆ. 
ಸಾಲಿನ ವಿವಿಧ ಅಗಲಗಳ ಎರಡು ಸರಂಸರಿಗಳ ನಡುವಣ ವ್ಯ ತ್ಕಾಸದ ಮಾನಕ 
ಭ್ರಂಶವು, 


2 ತ್ಕಾ 3:1.2.17 
ದ್ಯರ್ಯ ಹಾ ರ್ಕ ಜಾ 0,521 ಆಗುತ್ತದೆ. 


ಹ ಡ್ರಾ ದಿ ್ಯ್ಯಾಊ್‌ ಕಣು ಶಾ ಇ ದಾಲ ಕಾಲ ರ್ಯ ಸ್ನ 
ಇದರಲ್ಲಿ, ಸರಾಸರಿಯು ತಾಕುಗಳ ಸಂಖ್ಯೆಯ ಆಧಾ! ಪಡೆದಿರುವುದರಿಂದ 5ಕ್ಮ 


ಯನ್ನು 6ಲದ ಭಾಗಿಸಿ, ಓಂದು ವೃತ್ಯಾಸದ. ಮಾನಕಭ್ರಂಶ ಅಪೇಕ್ಷಿತವಾದ್ದರಿಂದ, 

2ರಿಂದ ಗುಣಿಸಬೇಕು. 5 ಪ್ರತಿಶತ ಬಿಂದುವಿನ ( 15 ಸ್ನಾತಂತ್ರ್ಯತಾ ಅಂಕಗಳಿಗೆ 

2.13 ಆಗಿರುವುದರಿಂದ. ಪ್ಲಾಮುಖ್ಯತೆಯ ಮಟ್ಟ 2,13 ,0.521..1.11 
ಆ ತು ಗ್‌ 

ಬುಪೆಲ್‌ಗಳು. 20 ಅಂಗುಲ ಸಾಲುಗಳುಳ್ಳ ಎಲ್ಲ ತಾಕುಗಳ ಸರಾಸರಿ ಇಳುವರೆ ೨2.0 

ಬುಪೆಲ್‌ಗಳು ಮತ್ತು 28 ಅಂಗುಲ ಸಾಲುಗಳ ಸರಾಸರಿ ಇಳುವರಿ 19.4 ಬುಜೆಲ್‌ 

ಗಳಾಗಿತ್ತು. 1,4: ಬುಜೆಲ್‌ಗಳ ವ್ಯತ್ಯಾಸ, ಪಾ ವಮುಖ್ಯ ಯು ನಿಷ್ಕ ಮಟ್ಟವನ್ನು 


ಮೀರಿರುವುದರಿಂದ. ಪಾ ಪ್ರಮುಖ್ಯ ವಾದದ್ದೆ ದು ನಿರ್ಣಯಿಸಬಹುದು. 
ಎರಡು ಅಂತರಗಳ ಸರಾಸರಿಗಳ ನಡುವಣ ವ್ಯತ್ಯಾ ಸದ ಮಾನಕಭ್ಚಂಶಪು, 


೨ ತೆ (2.437 0644 
24 ಕಾ ದ್‌ ಸ್ಯ ದ್‌ ೩ ಹು 


5 ಪ್ರತಿಶತ ಬಿಂದುವಿನಲ್ಲಿ ಮತ್ತು 54 ಸ್ವಾತಂತ್ರ್ಯತಾ ಅಂಕಗಳಲ್ಲಿ (ಯು 
2.00 ಆಗಿರುವುದರಿಂದ, 2.00 0.644 ೬1.30ಕ್ಕಿಂತಲೂ ಅಧಿಕವಾಗಿರುವ 
ಸರಾಸರಿ ವ್ಯತ್ಯಾಸಗಳನ್ನು ಪ್ರಾಮುಖ್ಯವಾದದ್ದೆಂದು ನಿರ್ಣಯಿಸಬಹುದು. ಸಾಲಿನಲ್ಲಿ 
ತ ಅಂಗುಲ ಅಂತರದಲ್ಲಿ ಸೋಯೂಬೀನ್ಸ್‌ ನಟ ಶದ್ವರಿಂದ ಸ್ಥಿ ಅಂಗುಲ ಆಂತರದವುಗಳಿ 
ಗಿಂತ ಎಕರೆಗೆ 1,8 ಬುಷೆಲ್‌ಗಳಷ್ಟು ಇಳುವರಿ 'ಕಡಮೆಯಾಜಬ್ಬ, ಇದು ಗಮನಾರ್ಹ 
ಇಳಿತ, 


744 ಸಸ್ಯ ತರಿಅಭಿವೃದ್ಧಿ ವಿಧಾನಗಳು 


ಎರಡು ಅಥವಾ ಅಧಿಕ ಘಟಕಗಳನ್ನು ಒಂದು ಪ್ರಯೋಗದಲ್ಲಿ ಪರೀಕ್ಷಿಸಬೇಕಾಗಿ 
ರುವಲ್ಲಿ ವಂತ್ತು ಒಂದು ಘಟಕಕ್ಕಾಗಿ ದೊಡ್ಡ ತಾಕನ್ನು ಬಳಸಿ ಎರಡನೆಯ ಘಟಕಕ್ಕಾಗಿ 
ದೊಡ್ಡ ಅಥವಾ ಮುಖ್ಯ ತಾಕುಗಳನ್ನು ಸೀಳಿಸಬೇಕಾಗುವಂಶಹ ನೆಡುವಿಕೆಯ ತೊಡಕು 
ಗಳಿರುವಲ್ಲಿ ಸೀಳುತಾಕು ಪ್ರಯೋಗಗಳು ಅತಿ ಉಪಯುಕ್ತ. ನೆಡುವ ತಾರೀಕುಗಳು 
ಸೇರಿರುವ ತಳಿ ಪರೀಕ್ಷೆಗಳು ಈ ವಿಧದವು. ಇದರದ್ದಿ ನೆಡುವ ತಾರೀಕುಗಳನ್ನೊಳ 
ಗೊಂಡವು ಮುಖ್ಯ ತಾಕುಗಳು ಮತ್ತು ತಳಿಗಳಿರುವವು. ಉಪತಾಕುಗಳಂ. ವಿವಿಧ 
ತಳಿಗಳ ಮೇಲೆ ಶಿಲೀಂಧ್ರನಾಶಕ ಧೂಳುಗಳ ಪರೀಕ್ಷೆಗಳಲ್ಲಿ, ಧೂಳಿಸುವಾಗ ಧೂಳು 
ಗಾಳಿ ಹೊಡೆತಕ್ಕೆ ಒಳಗಾಗದಿರುವಂತೆ ತಡೆಯಲು ವಿವಿಧ ಧೂಳು ಸಂಸ್ಕರಣಗಳಿಗೆ ಸ್ವ ಲ್ಪ 
ಮಟ್ಟಿಗೆ ದೊಡ್ಡತಾಕುಗಳೇ ಆಗತ್ಯವಾಗುವುದು ಸಾವರಾನ್ಯ. ಇವು ಮುಖ್ಯ ತಾಕುಗಳೇ 
ಆಗಿರಬಹುದು ಮತ್ತು ಪ್ರತಿಯೊಂದು .ಮುಖ್ಯ ಅಥವಾ ಧೂಳು ಸಂಸ್ಕರಣೆ ತಾಕಿ 
ನೊಳಗೆ ಹಲವು ತಳಿಗಳನ್ನು ನೆಟ್ಟಿರಬಹುದು. ಇಂತಹ ಪರೀಕ್ಷೆಗಳಿಗೆ ಸೀಳುತಾಕು 
ಎನ್ಯಾಸ ಅತಿ ಸೂಕ್ತವಾದದ್ದು. 


ಅಧ್ಯಾಯ 24 


ವಂಶಾನುಗಮ್ಯತೆ 


ವಂಶಾನುಗಮ್ಯತೆ ಮೂಲಶಃ ವಿವಿಧರೀಶಿ ಪೀಳಿಗೆಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿ 
ಗಾಗಿ ಆಯ್ಕೆಮಾಡುವ ಮಹತ್ವವುಳ್ಳದ್ದಾಗಿ ಮತ್ತು ವಾಹ್ಯತೆಯ ಒಂದು ಸೂಚಿಯಾಗಿ, 
ತಳಿಅಭಿವೃದ್ಧಿಕನಿಗೆ ಸ್ವಾಂಸ್ಕೃಕರವಾದದ್ದು, ಜನ್ಮದಾತ್ಮಗಳು ಮತ್ತು ಪೀಳಿಗೆಗಳ 
ನಡುವಣ ಸಂಬಂಧವನ್ನು ನಿರ್ಧರಿಸಲು ಸಹಸಂಬಂಧ ಮತ್ತು ಹಿಂಜರಿತ ಗುಣಾಂಕ 
ಗಳನ್ನು ಈ ಹಿಂದೆಯೇ ಬಳಸಲಾಗಿದೆ ಮತ್ತು ಈ ವಿಷಯದಲ್ಲಿ ಉಪಯುಕ್ತವಾಗಿಯೇ 
ಮುಂದುವರೆದಿದೆ. 

ವಾರ್ಮರ್‌ (1952) ವಂಶಾನುಗಮ್ಯತೆ ಮತ್ತು ಬಾಹ್ಯಲಕ್ಷಣ ಅಭಿವ್ಯ 
ಸರದ ಕೊಡುಗೆಗಳ ಅಧ್ಯಯನಗಳಿಗೆ ವಿಧಾನಗಳ ಅಭಿವೃದ್ಧಿಯ ಐತಿಹಾಸಿಕ ಅನುಕ್ರಮ 
ವನ್ನು ಸಂಕ್ಷಿಪ್ತವಾಗಿ ವಿಮರ್ಶಿಸಿದ್ದಾನೆ. 

ಪರಿಸಿಎದ ಪರಿಣಾಮಕ್ಕೆ ಸಂಬಂಧಿಸಿದ ತಳೀಯ ವಿಭಿನ್ನತೆಯನ್ನು ಫಿಷರ್‌ 
(1918) ಆಧ್ಯಯನಮಾಡಿದ್ದಾ ನೆ. ವಂಶವಾಹಿಗಳ ಸಂಕಲನಾ ಪರಿಣಾಮಗಳು 
ಮತ್ತು ಯುಗ್ಕವಿಕಲ್ಪಿಯಲ್ಲದ ವಂಶವಾಹಿಗಳ ಅಂತರ್‌ಕ್ಲಿಯೆಯಿಂದಾದುದೆಂದು ತಿಳಿದ 
ವೃತಿಕಲನಗಳಿಗೆ ತಳೀಯ ಅಂಶ ಸೇರಿದೆ ಎಂದು ಹೇಳಲಾಗಿದೆ. ವ್ರೈಟ್‌ (1921) 
ಕೂಡ ಈ ಅಂಶಗಳನ್ನು ನಿರ್ದೆಶಿಸಿದ್ದಾನೆ. ರಾಬಿನ್‌ಸನ್‌ ಮತ್ತಿತರರು (1949) 
ಜನ್ಮದಾತೃಗಳನ್ನು ಪೀಳಿಗೆಗಳು ಹೋಲಬಲ್ಲ ಸಂಭವೀಯತೆಯ ಅಂತರವನ್ನು ಸಂಕ 
ಲನಾ ತಳ:ಯಕ ವಿಭಿನ್ನತೆಗಳು ಸೂಚಿಸುತ್ತವೆಂದು ಅಭಿಪ್ಪಾಯಪಟ್ಟರು. 

ವಂಶಾನುಗಮ್ಯತೆ ಮತ್ತು ದೃಶ್ಯರೂಪ ಕುರುಹುಗಳಿಗೆ ಪರಿಸರದ ಕೊಡುಗೆಗಳ 
ನಡುವಣ ಸಂಬಂಧವನ್ನು ಸ್ಪಷ್ಟಪಡಿಸುವ ಈ ಕೆಳಗಿನ ಸಾಮಾನ್ಯ ಸೂತ್ರವನ್ನು ಲಷ್‌ 
1943) ಸೂಚಿಸಿದ್ದಾನೆ, 


ಐ 


3 $ 
ಎ ಕಟ 6" 
೫ | ೫ 
0113-63 ಅಂಗಂ ಮತ್ತು ಆ ಗಿ ” ಗ್ರ 


ಇದರಲ್ಲಿ ಕ್ಟ ಅನುವಂಶೀಯತೆಯಿಂದಾದ ವ್ಯತ್ಕಾಸದ ಭಾಗ, ಉಕ್ಚೊ ವಿವಿಧ 
ಪರಿಸರದಲ್ಲಿ ವಂಶವಾಹಿರೂಪದ ಪ್ರತಿಕ್ಷಿಯೆಯಿಂದಾದ ವ್ಯತ್ಯಾಸಗಳ ವಿಭಿನ್ನತೆಯನ್ನು 
ಆಥವಾ ವಂಶಿವಾಹಿರೂಪದ ಪರಿಸರ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಮತ್ತು 
ವು ಒಟ್ಟು ವೀಕ್ಷಿತ ವಿಭಿನ್ನತೆ. ಹೀಗೆ ಒಂದು ವಿಶಾಲಭಾವನೆಯಲ್ಲಿ, ಒಟ್ಟು 
ಎಭಿನ್ನತೆಗೆ ವಂಶವಾಹಿರೂಪದಿಂದಾದ ವಿಭಿನ್ನತೆಯ ಸಂಬಂಧವನ್ನು ಮಂಶಾನುಗಮ್ಯತೆ 


746 ಸಸ್ಯ ತಳಅಭಿವೃದ್ಧಿ ವಿಧಾನಗಳು 


ನಿರೂಪಿಸುತ್ತದೆ. ಮತ್ತು ಅದನ್ನು ಶೇಕಡಾವಾರುಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. 
ಶೇಕಡಾವಾರು ಹೆಚ್ಚಾಗಿದ್ದಲ್ಲಿ ಲಕ್ಷಣವು ಅಧಿಕ ವಂಶಾನುಗಮ್ಯ. ಅದು ಅತಿಕಡಮೆ 
ಯಾಗಿದ್ದಲ್ಲಿ ಆ ಲಕ್ಷಣವನ್ನು ವ್ಯಕ್ತಪಡಿಸಲು ಪರಿಸರ ಅನುರೂಪ ಪ್ರಾಮುಖ್ಯತೆ 
ಪಡೆಯುತ್ತದೆ. 

ಪರಿಸರದಿಂದಾದ ವಿಭಿನ್ನತೆಯ ಅಂಶವನ್ನು ಕಡಮೆಮಾಡಬಹುದಾದಲ್ಲಿ ವಂಶ 
ವಾಹಿ ರೂಪರಜಚನೆಗೆ ಸೇರಿದ್ದೆಂದು ಹೇಳಬಹುದಾದ ಆಂಶ ಅಧಿಕಗೊಳ್ಳು ತ್ತದೆ ; 
ಹಾಗೆಯೇ 0*// ಅಂಶದ ಹೆಚ್ಚಳ ೧3 ಸ್ಥಿರವಾಗಿರುವಲ್ಲಿ ಮಶಾನುಗಮ್ಯತೆಯ ಶೇಕಡಾ 
ವಾರಿನ ಹೆಚ್ಚಳದಕ್ಲಿ ಪರಿಣಮಿಸುತ್ತದೆ. ಅಧ್ಯಯನಮಾಡಿದ ವಂಶವಾಹಿರೂಪಗಳ 
ಸಮಯಯಗ್ಮಜತೆಯನ್ನು ಹೆಚ್ಚಿಸುವುದರಿಂದ ಮತ್ತು ದೃಶ್ಯರೂಪ ಭಿನ್ನತೆಗಳನ್ನು ರಕ್ಷಿಸಿ 
ಡುಪ್ಪದರಿಂದ ಇದನ್ನು ನೆರವೇರಿಸಬಹುದು. ಆಗ ವಂಶಾನ:ಗಮ್ಯತೆಯ ಪ್ರಾಮು 
ಖ್ಯತೆ, ಜನ್ಮದಾತೃ ಮತ್ತು ಹೀಳಿಗೆಗಳ ನಡುವಣ ತಳೀಯ ಸಂಬಂಧದ ಒಂದು ಮಾಪನ 
ವಾಗುತ್ತದೆ. 

ರಾಬಿನ್‌ಸನ್‌ ಮತ್ತಿತರರು (1949) ವಂಶಾನುಗಮ್ಯತೆಯನ್ನು 'ಒಟ್ಟು ವಿಭಿನ್ನ 
ತೆಯ ಶೇಕಷಾಮಾರಾಗಿರುವ ಸಂಕಲನಾ ತಳೀಯ ವಿಭಿನ್ನತೆ'ಯೆಂದು ವಿವರಿಸಿದ್ದಾರೆ. 
ಸ್ಮಿತ್‌ (1952) ವಂಶಾನುಗಮ್ಮತೆಯನ್ನು 0330೧ 03% ಮೊತ್ತಕ್ಕೆ ಸಂಕಲ 
ನಾತ್ಮಕ ಸ್ಹಿರಪಡಿಸಬಲ್ಲ ವಂಶವಾಹಿ ಪ್ರತಿಕ್ರಿಯೆಗಳ ಕ್ರಾ ಕಾರಣದಿಂದಾದ ವಿಭಿನ್ನತೆ 


ಅಂಶವನ್ನು ಪ್ರತಿಶತದಲ್ಲಿ ವ್ಯಕ್ತಪಡಿಸಿರುವ ನಿಷ್ಟತ್ತಿ' ಎಂದು ವಿವರಿಸಿದ್ದಾನೆ. 0ಕ್ಟಾಯು 
ಸಂಕಲನ ವಂಶವಾಹಿ ಪರಿಣಾಮಗಳಿಂದಾದ ವಿಭಿನ್ನತೆ ಮತ್ತು 6ಕಯು ಪ್ರಬಲತೆ 
ಯಿಂದಾದ ವಿಭಿನ್ನತೆ. 

ಒಟಂ್ಬಿ ತಳೀಯಕ ವಿಭಿನ್ನತೆಗೆ ನೆರವಾಗುವ ಹಲವು ಅಂಶಗಳು ವೈಯಕ್ತಿಕವಾಗಿ 
ಕೂತೂಹಲಕಾರಕವಾಗಿದ್ದರೂ, ಅವುಗಳ ಪರಿಣಾಮಗಳು ವಂಶಾನುಗಮೃತೆಯ 
ನಿರ್ಧಾರದಲ್ಲಿ ಪೂರ್ಣವಾಗಿ ಬೇರ್ಪಟ್ಟಿರುವುದಿಲ್ಲ. 

ವಾರ್ನರ್‌ (1952) ವಂಶಾನುಗಮ್ಮತೆ ಅಂದಾಜುಮಾಡುವ ವಿಧಾನಗಳನ್ನು ಈ 
ಕೆಳಗಿನ ಆಧಾರ ಪಡೆದಿರುವ ವರು ಮುಖ್ಯಪಂಗಡಗಳಾಗಿಸಿದ, 

1, ಜನ್ಮದಾತೃ-ಸಂತತಿ ಹಿಂಜರಿತಗಳು. 

2, ಒಂದು ವಿಭಿನ್ನತೆ ವಿಶ್ಲೇಷಣೆಯ ವಿಭಿನ್ನತಾ ಅಂಶಗಳು, 

ತ, ಒಟ್ಟು ತಳೀಯ ವಿಭಿನ್ನತೆಯ ಅಂದಾಜುಮಾಡಲು ವಂಶಾನುಗಮ್ಮವಲ್ಲದ 
ಎಭಿನ್ನತೆಯನ್ನು ತಳೀಯಕ ಸಮಸಾಮ್ಯ ಸಮಪ್ಪಿಗಳಿಂದ ಉಪಸಾಮ್ಯವಾಗಿಸುವುದು. 


ಲಷ್‌ (1940) ಸ್ವೀಪಿಶೃವಿನಿಂದ ಸಂತತಿಯ ಹಿಂಜರಿತ ಅಧಾರದ ಅಂದಾಜು 
ಮಾಡುವ ವಿಧಾನವನ್ನು ಸೂಚಿಸಿದ. ಒಂದೇ ಗಂಡನ್ನು ಅನೇಕ ಹೆಣ್ಣುಗಳೊಡನೆ 


ಮಂಶಾನುಗಮೃತೆ 767 


ಜೊತೆಗೂಡಿಸಿ, ಫಲಿತಾಂಶಗಳನ್ನು ಹೋಲಿಸುವದರಿಂದ ಇದನ್ನು 
ರಾಬಿನ್‌ಸನ್‌ ಮತ್ತಿತರರು. (1949) ಮುಸುಕಿನಜೋಳದಲ್ಲಿ ಪ್ರಬಲತೆಯ 
ವಂಶಾನುಗಮ್ಯುತೆಯನ್ನು ಅಂದಾಜು ಮಾಡುವ ಒಂದು ಅಧ್ಯಯನದ 
ಫಲಿತಾಂಶಗಳ ವರದಿ ಮಾಡಿದ್ದಾರೆ ,. ಈ ಅಂದಾಜುಗಳು ಧನ್ಯ ಮತ್ತು ಥ್ಶ ಸಂತತಿ 
ಗಳಲ್ಲಿ ಜನ್ಮದಾತ ಕ ಸಂತತಿ ಹಿಂಜರಿತ ಮತ್ತು ಣ್ಮ ಸಂತತಿಯಿಂದ ಪಡೆದ ದತ್ತಾಂಶ 
ವಿಶ್ಲೇಷಣೆಯ ವಿಭಿನ್ನತಾ , ಅಂಶಗಳ ಆಧಾರ ಪಡೆದಿದ್ದವು. ಅಧ್ಯಯನ ಮಾಡಿದ 
ಲಕ್ಷಣಗಳಲ್ಲಿ ಸಸ್ಯಎತ್ತರ, ತೆನೆಎತ್ತರ, ತೆನೆಸಿಪ್ಪೆಗಳ ಮುಂಚಾಚುವಿಕೆ, ಸಿಪ್ಪೆಸಂಖೈ, ತೆನೆ 
ಸಂಖ್ಯೆ, ತೆನೆನೀಳ, ತೆನೆದ್ಯಾಸ ಮತ್ತು ಇಳುವರಿಗಳು ಸೇರಿದ್ದವು. ಈ ಕೆಳಗಿನ ವಿಶದೀ 
ಕರಣದಲ್ಲಿ, ಅವರ ವಿವರಣೆಯನ್ನು ಬಹುಮಟ್ಟಿಗೆ ಅನುಸರಿಸಲಾಗಿದೆ. ಮತ್ತು ವೈಕಲ್ಪಿಕ 
ವಾಗಿ ಅಕ್ಷರಶಃ ಬಳಸಲುಗಿದೆ. 

ಕೊನೆಯಪಕ್ಷ 10 ಸಂತತಿಗಳವರೆಗಾದರೂ ಸ್ವಸಂಕರ ಪಡೆದ ಆಂತಃಸಂಕರ 
ಗಳನ್ನು ಬಳಸಿ, ಮೂರು ಏಕಸಂಕರ ಮುಸುಕಿನಜೋಳ ಸಂಕರಣಗಳ ಅಧ್ಯಯನ ಮಾಡ 
ಲಾಯ್ತು. ಸಂಕರಣಗಳ ಪ್ರತಿಯೊಂದು ೫. ಸಮಷ್ಪಿಗಳನ್ನು ನಾಲ್ಕು ಪ್ರತೀಕರಣ 
ವುಳ್ಳ ಏಳು ೨೮ ಸಂಕೂಟಗಳಲ್ಲಿ ಬೆಳೆಸಲಾಯ್ತು. 3] ಅಡಿ ಅಗಲ ಅಂತರವುಳ್ಳ 
25 ಗುಪ್ಪೆಗಳಿರುವ ಸಾಲಗಳಲ್ಲಿ ಸಸಿಗಳಿಗೆ 18 ಅಂಗುಲ ಅಂತರವೀಯಲಾಯ್ತು. 
ಗ್ಯವಿನಲ್ಲಿ: ಪ್ರತಿಯೊಂದು ಸಮಪ್ಟಿಯಲ್ಲೂ 'ದ್ವಿಪಿತೃಸಂಕರ'ಗಳನ್ನು ಮಾಡಲಾಯ್ತು, 
ಪ್ರತಿಯೊಂದು ? ಸಾಲು ಸಂಕೂಟದ ಮಧ್ಯ ಸಾಲನ್ನು ಪುಂಸಿತೃವಾಗಿ ಪ್ರತಿ ಪಕ್ಕ 

ಲೂ ಇರುವ ತಿ ಸಾಲುಗಳೊಡನೆಯ ರಕ್ತಸುಬಂಧಿತಗಳ ಸಂಕರಗಳಲ್ಲಿ ಬಳಸಲಾಯ್ತು 

ಪರಾಗಸ್ಪರ್ಶದ ನಂತರ ಯಾವ ಆಯ್ಕೆಯನ್ನೂ ಮಾಡಲಿಲ್ಲ. ಹೆಣ್ಣು ಸಸ್ಯಗಳಿಂದ 
ಪಡೆದ ಬೀಜವನ್ನು ಮುಂದೆ ಕ್ಕ ಸಂತತಿ ಪರೀಕ್ಷೆಯಲ್ಲಿ ಬೆಳೆಸಲಾಯ್ತು, ಪ್ರತಿ 
ಯೊಂದು ಗಂಡಿನೊಡನೆಯೂ, 4 ಸ್ತ್ರೀ ಸಂಕರಗಳನ್ನು ಪಡೆಯಲು ಪ್ರಯತ್ನಿಸಲಾಯ್ತು. 
ಮತ್ತು ಇಳುವರಿ ಮಾಪನ ಮಾಡಬೇಕಾಗಿದ್ದು ದರಿಂದ, ಬೀಜ ಕಟ್ಟುವಿಕೆಯನ್ನು ವೃದ್ಧಿ 
ಗೊಳಿಸಲು ಅನುಕರಣ ಪರಾಗಸ್ಪರ್ಶ ಮಾಡಲಾಯ್ತು. "ಪ್ರತಿ ಹೆಣ್ಣಿನಲ್ಲಿ ಮೇಲಿನ 
ತೆನೆಗೆ ಮಾತ್ರ ಕೈಪರಾಗಸ್ಪರ್ಶ ಏರ್ಪಡಿಸಿ, ಉಳಿದವನ್ನು ತೆರವು ಪರಾಗಸ್ಪರ್ಶಕ್ಕೆ ಬಿ 
ಲಾಯ್ತು, ಕೊನೆಗೆ, ಕೆ೧ಪು ಸಂಕರಗಳಲ್ಲಿ ಅಸಮರ್ಪಕ ಬೀಜ ಕಟ್ಟುವಿಕೆಯಿಂದಾಗಿ, 
ಒಂದು ಗಂಡಿನಿಂದ ಪರಾಗಸ್ಪರ್ಶ ಪಡೆದ 3 ಅಥವಾ 4 ಹೆಣ್ಣು ಗಳೆರಡನ್ನೂ ಹೊಂದಿ 
ರುವ ದ್ವಿಪಿತೃ ಸಂಕರಗಳನ್ನು ಬಳಸಲಾಯ್ತು, 

ದ್ವಿಪಿತ್ಛ ಸಂಕರಗಳ ೫್ಮ ಸಂತತಿಗಳನ್ನು ಸಸಿಗಳ ನಡುವೆ 18 ಅಂಗುಲ ಅಂತರ 
ವಿರುವ ಎರಡು ಸಾಲುಗಳ ಆಗಲ ಮತ್ತು 10 ಗುಪ್ಪೆಗಳ ನೀಳ ತಾಕುಗಳಲ್ಲಿ ಬೆಳಿಸ 
ಲಾಯ್ಡು, ತಾಕುಗಳನ್ನು ಪ್ರತಿಯೊಂದರಲ್ಲೂ 30 ಅಥವಾ 32 ತಾಕುಗಳುಳ್ಳೆ 


748 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸಂಕೂಟಗಳಾಗಿ ಗುಂಪು ಮಾಡಲಾಯ., 32 ತಾಕು ಸಂಕೂಟಗಳಲ್ಲಿ ಪ್ರತಿಯೊಂದ 
ರಲ್ಲೂ 4 ಸಂತತಿಗಳಿರುವ 4 ಗಂಡುಗಳ 16 ಸಂತತಿಗಳ, 2 ಪ್ರತೀಕರಣಗಳಿದ್ದವು. 
30 ತಾಕು ಸಂಕೂಟಗಳಲ್ಲಿ ಪ್ರತಿಯೊಂದರಲ್ಲೂ 3 ಸಯತಿಗಳುಳ ಕ 5 ಗಂಡುಗಳ 15 
ಸಂತತಿಗಳ ಎರಡು ಪ್ರತೀಕರಣ ಸೇರಿದ್ದವು. ಒಂದು ಸಂಕೂಟದೊಳಗಿನ ಸಂತತಿಗಳು, 
ಹಿಂದಿನ ಪೀಳಿಗೆಯಲ್ಲಿ ಅಕ್ಕಪಕ್ಕದಲ್ಲಿದ್ದ ಗಂಡು ಸಸ್ಯಗಳಿಂದ ಪಡೆದವಾಗಿದ್ದವು. 

ಪ್ರತಿಯೊಂದು ಲಕ್ಷಣಕ್ಕೂ ಬಳಸಿರುವ ವಿಶ್ಲೇಷಣೆಯ ವಿಧಾನವನ್ನು ಕೋಷ್ಟಕ 

5 98ರಲ್ಲಿ ತೋರಿಸಲಾಗಿದೆ. ನ್ಯ ಸಂತತಿ ತಾಕುಗಳಿಂದ ಪಡೆದ ದತ್ತಾಂಶವನ್ನು ವಿಶ್ಲೇ 

ಷಣೆಗೆ ಸಹಾಯಕವಾಗುವಂತೆ ಸಂಕೂಟಗಳಲ್ಲಿ ಸಾರಣೀಕರಣ ಮಾಡಲಾಗಿದೆ. "ಸಂಕೂಟ 
ದಲ್ಲಿರುವ ಗಂಡುಗಳು ಸಂಕೂಟಗಳಲ್ಲಿನ ಪ್ರತೀಕರಣಗಳು' ಮತ್ತು ಸಂಕೂಟಗಳಲ್ಲಿರುವ 
ಗಂಡುಗಳಲ್ಲಿನ ಹೆಣ್ಣುಗಳು : ಸಂಕೂಟಗಳಲ್ಲಿನ ಪ್ರತೀಕರಣಗಳು',-ಈ ಎರಡು ಅಂತರ್‌ 
ಕ್ರಿಯೆಯ ವರ್ಗಗಳ ಮೊತ್ತಗಳನ್ನು, ಒಂದು ತಾಕಿನ ಭ್ರಂಶದ ಎಭಿನ್ನತೆಯನ್ನು ಪಡೆ 
ಯಲು ಒಟ್ಟುಗೂಡಿಸಲಾಯ್ತು, ಸಸ್ಯದಿಂದ ಸಸ್ಯಕ್ಕಿರುವ ವಿಭಿನ್ನತೆಯ ಅಂದಾಜನ್ನು ಪಡೆ 
ಯಲು ಸುಮಾರು ಪ್ರತಿ 12ನೆಯ ತಾಕಿನಲ್ಲಿ, ಏಕಸಸ್ಯ ದಶ್ತಾಂಶಗಳಿಂದ 'ತಾಕುಗಳಲ್ಲಿನ 
ಸಸ್ಯಗಳ' ವಿಭಿನ್ನತೆಯನ್ನು ಪಡೆಯಲಾಯ್ತು, ಈ ಮೌಲ್ಯವನ್ನು %ಯಿಂದ ಭಾಗಿಸಿ 
ದಾಗ ಕೋಷ್ಟಕ 98ರಲ್ಲಿ .0017 ಸಂಖ್ಯೆಯ ಫಲಿತಾಂಶ ದೊರಕಿತು. 'ನಾಲ್ಕರ 
ಗುಂಪುಗಳಂ' ಮತ್ತು. "ಮೂರರ ಗುಂಪುಗಳ' ವರ್ಗಗಳ ಮೊತ್ತವನ್ನು ಮತ್ತು 
ಸ್ವಾತಂತ್ರ್ಯತಾ ಅಂಕಗಳನ್ನು ಒಟ್ಟುಗೂಡಿಸಲಾಯ್ತು ಮತ್ತು ಇದರಿಂದ ಪಡೆದ 
ಸಂಯೋಜಕ ವಿಶ್ಲೇಷಣೆಯಿಂದ ವಎಭಿನ್ನತೆಯ ಅಂಶಗಳನ್ನು ನಿರ್ಧರಿಸಲಾಯ್ಡು. 

ಒಟಂ್ಬ ಶಳೀಯ ವಿಭಿನ್ನತೆ, (೪), ಸಂಕಲನ ತಳೀಯ ವಿಭಿನ್ನತೆ (೪) ಮತ್ತು 
ಪ್ರಬಲ ವ್ಯತಿಕಲನಗಳಿಂದಾದ ವಿಭಿನೃತೆಗಳಿಗೆ (1/6), ಸೂತ್ರಗಳ ಉತ್ಪತ್ತಿಯ ಯಶಸ್ಸು 
ಕಾಮ್‌ಸ್ಟಾಕ್‌ ಮತ್ತು ರಾಬಿನ್‌ಸನ್‌ರಿಗೆ ಸಲ್ಲಬೇಕೆಂದು ರಾಬಿನ್ಸನ್‌ ಮತ್ತು ಇತರರು 
ಅಭಿಪ್ರಾಯ ಪಟ್ಟಿದ್ದಾರೆ. ಪುಸ್ತುತದಂತಹ ಒಂದಂ ತಳಿಅಭಿವೃದ್ಧಿ ಯೋಜನೆ 
ಯಲ್ಲಿ ವಿಭಿನ್ನತೆ (1/()ನ ಪುಂಅಂಶ, ಸಂಕಲನ ತಳೀಯ ವಿಭಿನ್ನತೆಯ ಕಾಲು ಭಾಗವನ್ನು 
ಪಡೆದಿರುತ್ತದೆಂದೂ ಕೂಡ ಅವರು ತೋರಿಸಿಕೊಟ್ಟಿ ದ್ದಾರೆ. 

ದ್ವಿಗುಣ ಜನ್ಮದಾತ್ಮ ಸಂತಶಿ ಹಿಂಜರಿತ ವಂಶಾನುಗಮ್ಯತೆಯನ್ನು ಪ್ರತಿನಿಧಿಸುತ್ತ 
ದೆಂದು ಲಷ್‌ ಕಂಡುಹಿಡಿದದ್ದನ್ನು ಬಳಸಿ, ರಾಬಿನ್ಸನ್‌ ಮತ್ತು ಇತರರು. (1949) 
ಕೂಡ, ಇಳುವರಿಯ ವಂಶಾನುಗಮ್ಮತೆಯನ್ನು ಸಹವಿಭಿನ್ನತೆಯ ವಿಶ್ಲೇಷಣೆಯಿಂದ 
ಕೋಷ್ಟಕ 99ರಲ್ಲಿ ತೋರಿಸಿರಂವಂತೆ ಎಣಿಕೆ ಮಾಡಿದರು. 


4 
ವಂ ಜಗಮ್ಮೃತೆವ ಮಾ ಶೇ. 29.6 
ಶಾನುಗಮ್ಯತೆ -ಸಾರ್ಷಾರ್ಕಾಾಶೇ 
ಗ 


749 


ಇಂ ೭೫1 ಗಾಂಬಸೌೇಡ ಜು (1 “ಎಣ ಜನದ ದಾ 9 ಭಲ ` 8೯(ನ್‌ಶ2ಸ 69% 
ಲೌ 


ದ್‌ (1 ೫*೦%ಟ% ಬಬ ಭಂದಿವ್ಮ್ಮೃ೫[ ರವಾ ಟಂ ಹ ೫ 66 ಣಂ ಇರಾಭ ಹಟ ಇಂಜಾಂಗಾನ ೫ `9100'0 ಮತೆಗಿ 


3 
ಷ್‌ ನಾಯ ಜಿಣ೩೦೫ ಐ೭ಂ೦೧ೂ ಸೂಟಭೂಂ( 8ಬ ಹಾ “ೆ ಜಿಡಿ ಮ ಸಲ (20010 0,4 ಕ *ಸೆಗ ಫಿ ಜಾಗಿಯರ ಐಂಬ್ಣದಣೂ0ಜ 
ಭ27 ಇಂಬ ಇಲಿಂಗಂಜ ಇಂ. ೨ಎ ಟಂಬಂಡಗೇಂ ದ ಇಸು *0ಿಸಿತ್ಷೆ 8, $.. ಯಿದ ಬಹಲ ಬಗ್ಗಡ ಜಂಭದ ಇಟಗಿಂ ೧2೬ ಇಂ 

೧ 


ತಬಲಾನಾಳ್‌ 910010 ರಜ 2 ಬರ್ಯಾ ನಿರಾ ಅಕಾ . ಉಂ ಗೆಡು ''ದಿದದ ೧೧೦೫ ಬದ-ಐಣ ಎಟ" ಯಸ ನರಂ ವಾ ಗಡ 

















೭೬$(00'0 





ಈ 3 ೫ ೭1000 092 1333 ಕಡತ ಜರಾ ಕಕತ ಸಂಪ ಂ ಂ್ಗ ಅಯ ಕಲಂ ್ಪರ್ಯನಒೂ ಸಿ ಸಗ ಔೌಸಿಟಂ222 
೪ ಗಿಡ 
_00€. ಭಜ 2 11] ತಾತ _॥8£ ಗ್ಯ್ಮ್ಯ 
ಡ್ರತ್ಷಚ ಸಾಗ _ 

೪ | ₹£₹00'0 | 962. ಓ£000 . 99 ! £1£00'0! 801 : ಏಂ ಔ1೮೮? ೫% 

ಚಚ ರೆಡ್‌ | _ | ತ್‌ “ಎಐ ಔಟ 
ಹಾ ೭8000 | 181 | 29100. 0 | 69000 : 9೫1 | €ಐಂಟ ಜಔಸಿಟಣರಂಜ 

೫[.13-ಡೈ] 3 ಗಡ್ಡ ಇಂ ಇಂದ] | | ೦೧//೦ಐ೦/) 
ಳ 1 ಉದ ಚ ೭೫ | 16200, 91 | (9100 . 9£ ಬಗ್ರಣಿಟಾಇಲಂಡ 

| | . ಓಓಿಟಬಂಖ$'ನ 
91 . 010010 : €900'0 | ಗಡೆ | ಧಗ 3೩೦% 


(೧೮80೬ 





5೧೦೫/೦೧ ಯಿಯ ೧೪೮೦೫ ಉಂ 





ತ | "(661 €೧೧ ೦೩ 
3೩ 7೧೭೦) (0ಗಿಟೀಐಲ್ನಿಣ ೦೫೮೦೫ ಟ2೬ೂ೪7ೂ. ೦೧೦೫೬ ೫ ಎ೨೭ * 12 12) "ಎಜು ಮ `ಬಿ ಐಇನಿಣ ೧ಐಣ `'ಜಂಟ 


80೧ €೦೩'ನರೌಲಿ ಐರಾನಣ ಜಲಂಡ ನಇ೬ಬಐಂಧ 760 3ನಜ ೦002೧೧೩ ಗಜ 2 ಉಟೀನೀ00ಜಿ : 86 87 


750 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಸ್ತ್ರೀ ಪಿತೃವಿನ ಮೌಲ್ಯಗಳನ್ನು % ಪರಿವರ್ತಕಗಳಾಗಿಯೂ ಮತ್ತು ೫, ತಾಕು 
ಮೌಲ್ಯಗಳನ್ನು » ಪರಿವರ್ತಕಗಳಾಗಿಯೂ ಬಳಸಲಾಯ್ತು. . * ಸಂಕೂಟದಲ್ಲಿನ 
ಪುಂಗಳು ೬ ಸಂಕೂಟಗಳಲ್ಲಿನ ಪುಂಗಳಲ್ಲಿನ ಬ್ರ್ರೀಗಳು ' ವರ್ಗಗಳ ಮತ್ತು ಗುಣಲಬ್ಧಗಳ 
ಒಟ್ಟುಗೂಡಿಸಿದ ಮೊತ್ತವನ್ನು ಜನ್ಮದಾತೃಸಂತತಿ ಹಿಂಜರಿತದ ಗುಣಾಂಕವನ್ನು 
ಗುಣಿಸಲು ಬಳಸಲಾಯ್ತೂ. ಹಾಗೆಯೇ ಪುಂಪಿತೃವಿನ ಮೇಲೆ ಸಂತತಿಯ ಹಿಂಜರಿತದ 
ಆಧಾರದ ವಂಶಾನುಗಮ್ಯತೆಯನ್ನು ಗುಣಿಸಲಾಯ್ತು. 


ಕೋಪ್ಪಕ 9, ಸ್ವೀ ಪಿತೃ ಏನ ಮೇಲೆ ಓ(() ಸಂತತಿಯ ಹಿಂಜರಿತವನು  () 
ದ್ವಿಗುಣಿತಗೊಳಿಸುವುದರ ಮ ವಂಶಾನುಗಮ್ಮತೆಯ ಅಂದಾಜುಗಳನ್ನು 
ಪಡೆಯಲು ಬಳಿಸಿದ ಸಹವಿಭನ್ನತೆಯ ವಿಶ್ಲೇಷಣೆ. (ರಾಜನ್ಹನ್‌ ಮತ್ತಿತರರು 1949) 








3 ಮತ್ತು 4 ಪಂಗಡಗಳು ಸಂಕಲನಗೊಂಡಿರುವವುಗಳೊಡನೆ 


ಮು 


(೭1 21:70 7ರ ಇಳುವರಿ 











ವರ್ಗಗಳ ಮೊತ್ತ 
ವಿಭಿನ್ನತೆಯ ಮೂಲ (| ಭಾಷ್‌ 
ಸ್ವಾತಂತ್ರ್ಯತಾ ಆಂಸ| 523 5 | 53 
ಒಟ್ಟು 250 |6.8340/ -0.3396 ಫ 1.4306 
ಸಂಕೂಟಗಳು 14 0. 4986 -0.೧180 | 0 0968 
ಸಂಕೂಟಗಳ್ಳಿ ಪುಂಗಳು 5). || 6728, -೧.1836 . 0.334 
ಸಿಂಕೂಟಗಳಲ್ಲಿನ ಪುಂಗಳಲ್ಲಿ 184 4.6626 -0.1380  0.8004 
ಸ್ವ್ರೀಗಳು 
ಸಂಕೂಟಗಳಲ್ಲಿನ ಪುಂಗಳು 236 6,3354, -0,3216 | 1,3338 
ಸ್ವ್ರೀಗಳು | 


ಹಿಂಜರಿತ ಗುಣಾಂಕ (8) ಎ. -.0508 --.0297. 
ವಂಶಾನುಗಮ್ಯ ತೆಎ -10.2 2. 5.91್ಕ 


12 ) 


5113 
೫ (೧ - 25 





ವಂಶಾನುಗಮ್ಮತೆ 751 


ಈ ಕೊನೆಯದರ ಸಂದರ್ಭದಲ್ಲಿ ಪುಂಪಿಶ್ಚವಿನ ಮೌಲ್ಯಗಳನ್ನು ೬ ಎಂದು 

ಪ 
ಬಳಸಿದ ಸಂಕೂಟಗಳಲ್ಲಿನ ಪುಂಗಳ ವರ್ಗಗಳ ಮತ್ತು ಗುಣಲಬ್ಧಗಳ ಮೊತ್ತವನ್ನು, 
ಸಹವಿಭಿನ್ನತೆ ಮತ್ತು ವಂಶಾನುಗಮ್ಯತೆಯ ಅಂದಾಜಿನ ಒಂದು ಆಧಾರವಾಗಿ ಬಳಸ 


ಲಾಯ್ತು. ಇದು ಕೋಷ್ಟಕ 100ರಲ್ಲಿ ತೋರಿಕಿದಂತಿದೆ. 


ಕೋಪ್ಪಕ 100, ಪುಂಪಿತೃವಿನ (() ಮೇಲೆ ಸಂತತಿ (1) ಹಿಂಜರಿತವನ್ನು 
ದ್ವಿಗುಣಿತಗೊಳಿಸುವುದರ ಮೂಲಕ ಮಶಾನುಗಮ್ಮತೆಯ ಅಂದಾಜುಗಳನ್ನು 
ಪಡೆಯಲು ಬಳಸಿದ ರಹ ವಿಭಿನ್ನತೆಯ ವಿಶ್ಲೇಷಣೆ (ರಾಬಿನ್ಸನ' ಮತ್ತಿತರರು 1949) 











4 ಪಂಗಡಗಳು ಸಂಕಲಸಗೊಂಡಿರುವಪುಗಳೊಡನೆ (೧1 21 ೬ ೫೧. 7 ಇಳುವರಿ 








ವರ್ಗಗಳ ಮೊತ್ತ 





5217 ಕ್ರಾ 
| 01321! 

66 2.0944' ೧.1321 1 0,1781 
ಸಂಕೂಟಗಳು 4 0.5654 0.0316 | 0.0253 
ಸಂಕೂಟ? '“ಲ್ವಿನ ಪುಂಗಳು 52 1.3290. 0,1005 | 0.1528 














೯. ಹ್‌ ಕ 
ಹಿಂಜರಿತ ಗುಣಾಂಕ (0) ಜ್‌ 0657 -7.0433, 
ಎಲ್ಲ್ಲ ಸಂಕರಣಗಳೂ ಸೇರಿರುವಲ್ತಿ ವಂಶಾನುಗಮೃ್ಮತೆಯನ್ನು ಆಂದಾಜು 


ತೆ 
ಮಾಡುವ ಹಲವು ವಿಧಾನಗಳ ತುಲನಾತ್ಮಕ ಫಲಿತಾಂಶಗಳನ್ನು ಕೊಃಷ್ಟಕ 401ರಲ್ಲಿ 
ತೋರಿಸಲಾಗಿದೆ. ವಿಶ್ಲೇಷಣೆಯ 3 ವಿಧಾನಗಳ ಫಲಿತಾಂಶಗಳೂ ಅವಶ್ಯಕ ಅಂಶ 


ಗಳಲಿ ಸಾಧ್ಯಶವಾಗಿದೆಯುಂದು. ರಾಬಿನ್ನನ್‌ ಮತ್ತಿ ವಟಿ ತು 
ಠಾ ₹) ತ ಖಿ ಹ್‌ 
ಕೋಷ್ಟಕ 101ರಲ್ಲಿ ಪಟ್ಟೆ ಮಾಡಿರುವ ಕೊನೆಯ ನಾಲ್ಕು ಲಕ್ಷಣಗಳು ಅತಿ ಕಸಿಷ್ಟ 


ವಂಶಾನುಗಮ್ಮತೆಯನ್ನು ತೋರ್ಪಡಿಸಿದಮೆದು.. ಈ ಕಾರ್ಯಕರ್ತರಿಂದ ಗಮನಿಸ 
ಲಾಯ್ತು, ಸಾವನಾನ್ಯವಾಗಿ, ವಿಭಿನ್ನತೆಯ ಅಂಶಗಳ ಆಧಾರ ಪಡದ ವಂಶಾನ 
ಗಮ್ಯತೆಯ ಅಂಬಾಜುಗಳು, ಜನ್ಮದಾತೃ ಸಂತತಿ ಹಿಂರಿತದಿದ ಎಜೆಕೆ ಮಾಡಿದವನ್ನು 
ಮೀರುವುದೆಂದು ನಿರೀಕ್ಷಿಸಬಹುದೆಂದು ಕೂಡ ನಿರ್ಧರಿಸಲಾಯುು. ಎ 
ಕೊನೆಯ ಸಂದರ್ಭದಲ್ಲಿ ವಂಶವಾಹಿರೂಪ ಪರಿಸರ ಅಂತರ್‌ಕ್ರಿಯೆ ಅಡ್ಡವಾಗಿ ಬ 
ಬಹುದು. 

'ಎಷ್ಟರಮಟ್ಟಿಗೆ ಆಯ್ಕೆಗಳು ಪರಿಣಾಮಕಾರಿ' ? ಎಂಬ ಪ್ರಶ್ನೆಗೆ ಉತ್ತರ 
ಕೊಡಲು ಹಿಂದಿನ ವಿಧಾನಗಳಾವುವೂ ಸಸ್ಯೃತಳಿಅಭಿವೃ ದ್ಧಿ ಕರಿಗೆ ಪೂರ್ಣ ಸಮರ್ಪಕವಾದ 
ದ್ವಲ್ಪವೆಂದು ವಾರ್ನರ್‌ (1952) ನಿರ್ಧರಿಸಿದ. ಬೇರ್ಪಡುವ ಸಮಸ್ಟಿಗಳಲ್ಲಿ ಮೂರರ 


752 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕೋಷ್ಟಕ 101. ಎಲ್ಲಾ ಸಂಕರಣಗಳೂ ಒಟ್ಟುಗೂಡಿರುವಲ್ಲಿ ವಿವಿಧ ಸಸ್ಕ 
ಲಕ್ಷಣಗಳಿಗೆ ವಂಶಾನುಗಮ್ಮತೆಯ ಅಂದಾಜು. (ರಾಬಿನ್ಸನ್‌ ಮತ್ತಿತರರು 1949). 





ಅಂದಾಜು ಮಾಡುವ ವಿಧಾನ 

ಲಕ್ಷಣ ವಿಭಿನ್ನತೆಯ ಅಂಶ , ಸ್ತ್ರೀ-ಸಂತತಿ ಹಿಂಜರಿತ | ಪುಂ-ಸೆಂತತಿ ಓಂಜರಿತ 
ಸಸ್ಯ ಎತ್ತರ 70.1 42.6--4.0 59.7 --6.6 
ತೆನೆ ಎತ್ತರ 55.4 41.0--5.3 46.8 --8.4 
ಸಿಪ್ಪೆಮಂಂಚಾಚುವಿಕೆ 49,5 71.8 --7.5 61.7 --9.8 
ಸಿಪ್ಪೆಸಂಖೈೆ 35.9 47.7-.7.1 44.8, 8,8 
ತೆನೆಸಂಖ್ಯೆ 23.6 15.9 3.4 24.3 2-4,8 
ತೆನೆಉದ್ದ 17.3 16.2 73.6 13.425.7 
ತೆನೆವ್ಯಾಸ 14.1 22.6 73.8 14.1 275.8 
ಇಳುವರಿ 20.1 9,573.8 15.557 


ವಿಧ ಎಭಿನ್ನತೆಗಳ ಆಧಾರ ಪಡೆದ ಒಂದು ವಿಕಲ್ಪವಿಧಾನದ ಸಲಹೆ ಮಾಡಲಾಯಂಿ 
ಫಿಷರ್‌ ಮಶ್ತಿತರರ (1932) ಹಿಂದಿನ ಆಧ್ಯಯನಗಳ ಮತ್ತು ವಾಾಥರ್‌ (1949) 
ರಿಂದ ಇನ್ನೂ ಹೆಚ್ಚಿನ ಎಶದೀಕರಣದ ಆಧಾರವನ್ನು ಇದು ಪಡೆದಿತ್ತು. 

ವಾರ್ನರ್‌ನ ಸೂಜನೆಯ ಪ್ರಕಾರ ವಂಶಾನ:ಗಮ್ಯತೆಯ ಅಂದಾಜು, ನೃವಿನ 
ಮತ್ತು ಎರಡು ಹಿಂಸಂಕರಗಳ ಒಟ್ಟು ವಿಭಿನ್ನತೆಯ ಆಧಾರ ಪಡೆದಿರುತ್ತದೆ. ಪರಿಸರ 
ಮತ್ತು ಒಟ್ಟು ತಳೀಯಕ ವಿಭಿನ್ನತೆಗಳನ್ನು ಎಣಿಕೆ ಮಾಡುವ ಆವಶ್ಯಕತೆಯನ್ನು ಇದು 
ತೊಡೆದು ಹಾಕುತ್ತದೆ. ಹಾಗಿದ್ದರೂ, ಗೃವಿನ ಹಿಂಸಂಕರಗಳು ಮತ್ತು ವಂಶಾನು 
ಗಮ್ಯವಲ್ಲದ ವಿಭಿನ್ನತೆಗಳು ಹೆಚ್ಚು ಕಡಮೆ ಸದೃಶ ಪ್ರಮಾಣವಾಗಿರಬೇಕೆಂದು ತೋರಿಸ 
ಲಾಯ್ತು. ಇತರ ವಿಧಾನಗಳಲ್ಲಿರುವಂತೆಯೇ ಇದರಲ್ಲಿನ ಮೂಲಕಲ್ಪನೆಗಳು ಬಿಂದು 
ವಿನಿಂದ ಬಿಂದುವಿಗೆ ಸಂಕಲನ ವಂಶವಾಹಿ ಪರಿಣಾಮಗಳು (ಅಧಿರೋಹಣ ಇಬ್ಬದಿರು 
ವಿಕೆ) ಮತ್ತು ತಳೀಯ ಹಾಗೂ ಪರಿಸರದ ವಿಭಿನ್ನತೆಗಳ ಸ್ವಾಂತ್ರ್ಯತೆ, 

ವಾರ್ನರ್‌ನಿಂದ (19523 ನೇರವಾಗಿ ಉದ್ಭರಿಸಿದ ಸೂತ್ರೀಕರಣಕ್ಕೆ ಆಧಾರವಾದ 
ಕಲ್ಪನೆಗಳನ್ನು ಕೆಳಗೆ ಕೊಟ್ಟಿದೆ ; 

ಈ ಯೋಜನೆಉಂಲ್ಸಿ ಓಂದು ಏಕಬಿಂದುವಿನಲ್ಲಿನ ವಂಶವಾಹಿಗಳ ವಿವಿಧ ಸಂಯೋ 
ಜನೆಗಳ ಪರಿಣಾಮ ಮಾಪನಕ್ಕೆ ಬಳಸಿದ ವರೂಲವು ಮಧ್ಯ ಜನ್ಮದಾತೃ (ಯ ಮೂಲ 
ದಿಂದ ಧನಾತ್ಮಕ ಆಥವಾ ಯಣಾತ್ಮಕ ದಿಕ್ಕಿನಲ್ಲಿರುವ ಸಂಕಲನ ವಂಶವಾಹಿ ಪರಿಣಾಮ 
ವನ್ನು ನಿರೂಪಿಸುತ್ತದೆ, ಮತ್ತು ॥, ಪ್ರಬಲತೆಯ ಪರಿಣಾಮಗಳಿಂದಾದ ಸಂಕಲನರಹಿತ 
ಪ್ರಭಾವವನ್ನು ಸೂಚಿಸುತ್ತದೆ, 


ಫಂಶಾನುಗಮ್ಯತೆ 753 
28 ೩ ಕು ಹಿ 


ಕ ಇ 
ಕ ಆಲಂ ಕ 
ಆ ಹ 

ಕ 


ಕಶ ಭಗವ ಶಿಜತತ 
ಜಣಬ 


(ಮಾರರ್ದಾಾಾಾರಾಸಾಾಣತಮ್ಮ) 

ಅನೇಕ ವಂಶವಾಹಿಗಳಿಂದ ವ್ಯವಸ್ಥೆ ಗೊಳಿಸಲಾದ ಒಂದು ಲಕ್ಷಣದ ವಿಷಯದಲ್ಲಿ 

ಒಂದು ಸಮಯುಗ್ಮಜ ಜೀವಿಯ ದೃಶ್ಶರೂಪ. 
5(3 6) *5(-6) ೮ ಆಗುತ್ತದೆ. 

ಇದರಲ್ಲಿ $( . 6). ಪ್ರಸಕ್ಕ ಲಕ್ಷಣದ ಮೇಲೆ ಧನಾತ್ಮಕ ಪರಿಣಾಮವನ್ನು ವಂಶ 
ವಾಹಿಗಳು ಒದಗಿಸುವುದಾದಲ್ಲಿ, ಬಿಂದುವಿನ ಕೊಡುಗೆಗಳ ಒ ಖ್ಟು ಗೂಡುವಿಕೆಯನ್ನು 
ಪ್ರತಿನಿಧಿಸುತ್ತದೆ, 5-4) ಒಂದು ಯುಣಾತ್ಮಕ ಪರಿಣಾಮವನ್ನು ಒದಗಿಸುವ ಯುಗ್ಮ 
ವಿಕಲ್ಬಿ ಜೋಡಿಗಳ ಒಟ್ಟುಗೂಡುವಿಕೆಯನ್ನು ಸೂಚಿಸುತ್ತದೆ. ೧ಯು ಪರಿಶೀಲನೆ 
ಗೊಳಪಡದ ವಂಶವಾಹಿಗಳ ಮತ್ತು ಪರಿಸರದ ಪರಿಣಾಮಗಳ ಆಧಾರ ಪಡೆದ ಒಂದರಿ 
ಸ್ಥಿರ 'ಮೂಲ' ಮಟ್ಟ ॥ ಚಿನ್ಹೆಯನ್ನು ಗಣನೆಗೆ ತೆಗೆದುಕೊಂಡು, ಪ್ರಸಕ್ತ ಲಕ್ಷಣಕ್ಕೆ 
ಸಂಬಂದಪಟ್ಟಂತೆ ಹಲವು ವಂಶವಾಹಿಗಳಿಂದ ವ್ಯತ್ಯಾಸಹೊಂದುವ ಎರಡು ಸಮಯಂ 
ಗ್ಮಜ ವಿಭೇದಗಳ ನಡಂವಣ ಒಂದು ಸಂಕರದ ॥ೃನ್ನ 6(8) - ೮ಯಿಂದ ನಿರೂಪಿಸ 
ಬಹುದೆಂಬುದು ಸಹಜವಾಗುತ್ತದೆ. ಆಗ, ಮಧ್ಯ ಜನ್ಮದಾತೃವಿನಿಂದ ಕೈನ ವ್ಯತಿಕಲನ 
ಪ್ರಬಲತೆಯ ಸೂಚಿಯಾಗುತ್ತದೆ. ಆದರೆ 5(0) ಎ೦ ಎಂಬ ವೀಕ್ಷಣೆ, ಅಂದರೆ ಠ್ಶ 
ಮಧ್ಯ ಜನ್ಮದಾತೃವಿನೊಡನೆ ಸಹಘಟಿಸುತ್ತದೆಂಬುದು, ಪ್ರಶಿಯೊಂದು ಬಿಂದುವಿಗೂ 
1ನ ವೈಯಕ್ತಿಕ ಮೌಲ್ಯ ೦ಯಾಗಿರಬೇಕೆಂಬುದನ್ನು ಆವಶ್ಯಕವಾಗಿ ಸೂಚಿಸುವುದಿಲ್ಲ. 
ವಿವಿಧ ಬಿಂದುವಿಗೆ ॥ನ ಈ ವೈಯಕ್ತಿಕ ಮೌಲ್ಯಗಳ ಪ್ರತಿಯೊಂದೂ ಒಂದು ನೈಜ 
ಪ್ರಮಾಣ ಹೊಂದಿರಬಹುದು. ಆದರೆ ಅವುಗಳ ಬೀಜಗಣಿತ ಪ್ರಕಾರ ಮೊತ್ತ ಶೂನ್ಯ 
ವಾಗುವಂತೆ ಭಿನ್ನ ಚಿನ್ಹೆಯವಾಗಿರಬಹುದು. 5(1)ನ ಪ್ರಮಾಣ ದೃಶ್ಯರೂಪದ ಪ್ರಬ 
ಲತೆಯ ಒಂದು ಮಾಪನ. ಅದೇ ಸಮಯದಲ್ಲಿ, ತಳೀಯ ಪ್ರಬಲತೆ ॥ನ ವಿವಿಧ ವೈಯ 
ಕಿಕ ಮೌಲ್ಯಗಳ ಪ್ರಮಾಣವನ್ನು ನಿರ್ದೇಶಿಸುತ್ತದೆ. ಹೀಗೆ ದೃಶ್ಯರೂಪ ಪ್ರಬಲತೆಯ 
ಇರವು (8(8) ಆ: 0) ಕೊನೆಯಪಕ್ಷ ಕೆಲವು ಜೊತೆಗಳಲ್ಲಿ ತಳೀಯ ಪ್ರಬಲತೆ ಇರುವಿಕೆಯ 
ಒಂದು ಸೂಚನೆ. ಆಗ ಒಂದು ದೃಶ್ಯರೂಪ ಪ್ರಬಲತೆ (ಪ್ರಬ೭ ತೆ ರಹಿತ, 5(೧) ಎ೦) 
ತಳೀಯ ಪ್ರಬಲತೆ ಇರುವಿಕೆಯನ್ನು ಪ್ರತಿಬಂಧಿಸುವುದಿಲ್ಲ, 

ಅದೇ ಮಾಪನ ಯೋಜನೆಯನ್ನು ಬಳಸಿ, ವಿಭಿನ್ನತೆಯ ಒಂದು ಸಾಂಕೇತಿಕ 
ವಿಶ್ಲೇಷಣೆಯಿಂದ, ಒಂದು. ಕ್ಯ ಸಮಪ್ಪಿಯ ತಳೀಯ ಐಭಿನ್ನತೆಯು 5 (48) 3- 
158₹) ಆಥವಾ ಕ್ವ . ;ಟ ಆಗುತ್ತದೆಂದೂ ನಿರೂಪಿಸಬಹುದು (ಮಾಥರ್‌ 1949) 
48 


ಕಿದ್ದುಪಡಿ: ಪುಟ ಸಾಲು ತಪ್ಪ ಸರಿ 
757 ಷ್ಠ ನ್ಮ (ಮೊದಲನೆಯದು) ಗ 
758 31 ಷ್ಯಾನಿಕಲ್‌ ಪ್ಯಾನಿಕಲ್‌ 
761 : 28 ಅರ್ಥಸೂತ್ರಕ ಅರ್ಧಸೂತ್ರಕ 


ತಮೆ ಇ ತದ ಕಳನ ಅದೆ ದಳತ್ಸಗಾ 


754 ಸಸ್ಯ ತಳಿಲಅಭಿವೃದ್ಧಿ ವಿಧಾನಗಳು 


ಇದರಲ್ಲಿ 1). 5(63) ಮತ್ತು ವಂಶವಾಹಿಗಳ ಸಂಕಲನ ಪರಿಣಾಮಗಳು ಕಾರಣವೆಂದು 
ಹೇಳಬಹುದಾದ ವಿಭಿನ್ನತೆಯ ಅಂಶವನ್ನು ನಿರೂಪಿಸುತ್ತದೆ ಮತ್ತು ದ್‌ 5(೧*) 
ಸಂಕಲನದಿಂದ (ಪ್ರಬಲತೆ) ಇರುವ ವ್ಯಶಿಕಲನಕ್ಕೆ ಕಾರಣವಾದ ವಿಭಿನ್ನತೆಯ ಅಂಶವನ್ನು 
ನಿರೂಪಿಸುತ್ತದೆ. ಆದೇ ರೀತಿಯಲ್ಲಿ ೫, ಮತ್ತುಣ್ಳಗಳ ತಳೀಯ ವಿಭಿನ್ನತೆಗಳ ಮೊ ಸತ್ತವು 
31); ]1! ಎಂದು ಸುಲಭವಾಗಿ ತೋರ್ಪಡಿಸಬಹುದು. ಇದರಲಿ ಛಿಕ್ಕ ಮತ ಣ್ಠ 
ಎರಡು ಜನ್ಮದಾತ್ಮಗಳೊಡನೆ ನೃ ಹಿಂಸಂಕರಗಳನ್ನು ನಿರೂಪಿಸುತ್ತ ದೆ ೫,-ನ್ಕ ಮತ ತ್ತು 
`ಔ೫,ಗಳ ತಳೇ ದು ವಿಭಿನ್ನತೆಗಳ ಆಂದಾಜು ಮೌಲ್ಯಗಳಿಂದ ೧ ಮತ್ತು 11 ಅಂಶಗಳನ್ನು 
ಗುಣಿಸಬಹುದು. ಬೇರ್ಪಡುವ ಸಮಪ್ಪಿಗಳ ಒಟ್ಟು ತಳೇಯ ವಿಭಿನ್ನತೆಗಳನ್ನು ಅಂದಾಜು 
ಮಾಡಲು ಸಾಧ್ಯವಾಗದಿದ್ದರೂ, ಒಟ್ಟು ತಳೀಯ ವಿಭಿನ್ನ ತೆಯ ಒಂದು ಅಂಶವಾದ 
2ಯ ಸರಿಯಾದ ಅಂದಾಜನ್ನು. ಎಲ್ಲಾ ಐೂರು ಬೇರ್ಪ ಸಮಷ್ಟಿಗಳಲ್ಲೂ (ಗೃ, 
ಶೃಮತ್ತು ನ್ಮ) ವಿಭಿನ್ನ ತೆಯ. ಪರಿಸರ ಆಂಶ (ಐ) ತು ಾತ್ಮಕವ ಇದದ್ದೆಂಬ ಕಲ್ಪನೆ 
ಯಿಂದ ಒಟ್ಟು ಒಳಸಮಷ್ಟಿ ವಿಭನ್ನತೆಗಳಿಂದ ನೆಲೆ ಮತ್ತು ಪ್ರತೀಕರಣ ಪರಿಣಾಮ 
ವನ್ನು ತೆಗೆದು, ಪಡೆಯಬಹುದು. ಈ ಕಲ್ಪನೆಯಿಂದ, 
ಇ,ನಾಕ್ಷಿ೧- 81.0 
ಸ 1.೬. 0 ಹ. 31128. 

'[ನ,ವನ್ನು 2ರಿಂದ ಗುಣಿಸಿದ ನಂತರ, ಅದರಿಂದ ಒಟ್ಟುಗೂಡಿಸಿದ ಹಿಂಸಂಕರ 
ವಿಚಲನೆಗಳನ್ನೂ, ಎರಡಂ ಸಂಕಲನವಾಗದ ಆಂಶವನ್ನೂ ಕಳೆಯುವುದರಿಂದ, 1 ಮತ್ತು 
ಪರಿಸರದ ಅಂಶ, £ ಹೊರಬೀಳುತ್ತವೆ. ಉಳಿದ 0. ನ್ಮವಿನ ವಿಭಿನ್ನತೆಯ ಸಂಕಲನ 
ತಳೀಯ ಅಂಶವಾಗುತ್ತದೆ. 

ಈ ಮೂರು ಸಮಷ್ಟಿಗಳ ಒಟ್ಟು ಒಳವಿಥಿನ್ನತೆಗಳಿಂದ ॥ ಅಂಶದ ಅಂದಾಜು 
ಮಾಡದೆ, ಗನ ಅಂದಾಜನ್ನು ಎಣಿಕೆ. ಮಾಡಲಾಗುವುದಿಲ್ಲ. ಔಯನ್ನು ಆಂದಾಜು 
ಮಾಡಲು ಸಾಧ್ಯವಾಗುವಲ್ಲಿ, ಬೇರ್ಪಡುವ ಸಮಷ್ಟಿಗಳೆ ತಳೀಯ ವಿಭಿನ್ನತೆಗಳಿಂದ, 
ಗ್ಶ ವಿಭಿನ್ನತೆಯ ಸಂಕಲನವಾಗದ ಅಂಶದ ಒಂದು ಅಂದಾಜು ತ್ವ 1;ನ್ನು ಹಿಂಸಂಕರಗಳ 
ಒಟ್ಟು ತಳೀಯ ವಿಭಿನೃತೆಗಿಳಿಂದ, ಣ, ವಿನ ತಳೀಯ ವಿಭಿನ್ನತೆಯನ್ನು ಕಳೆಯುವುದ 
ರಿಂದ ಪಡೆಯಬಹುದು. ಹೀಗೆ, ತಳೀಯ ವಿಭಿನ್ನತೆಗಳನ್ನು ಬಳಸಿ, ॥ 11ಎ (೪,೫ 
ಇ 887 ೯; ಲೆಗುತ್ತ ದೆ ತಳೀಯ ಕಲ್ಪ _ನಾಧಾರವನ್ನು ಸೂಶ್ರೀಕರಿಸುವಲ್ಲಿ ಸಂಕಲನ 
ರಹಓತ ಅಂಶದ ಅಂದಾಜು ಮಾಡುವುದು ಸಹಾಯಕವಾಗಬಹ ಹುದು. 

ಉದಾಹರಣೆಯಲ್ಲಿನ, ಮುಸುಕಿನಜೋಳದ ಎರಡು ಅರಶಃಸಂಕರ ಸಾಲುಗಳ 
ಸಂಕರಣ ಸಂತತಿಗಳಲ್ಲಿನ ಲಕ್ಷಣಗಳನ್ನು ಆಧ್ಯಯನಮಾಡಲಾಯ್ತು ; 

ಆ ಎರಡು ಅಂತಃಸಂಕರಗಳು, ಅವುಗಳ ೫, ನ್ಮ ಮತ್ತು ಪ್ರಶಿ ಜನ್ಮದಾತೃವಿಗೆ 
ಸೈನ ಹಿಂಸಂಕರಗಳು, ಆರು ತಳೀಯಕ ಸಮಷ್ಟ್ರಿಗಳನ್ನು ಕ ಬರವು, ಸಾಯ್ಕಕ 


ಮಶಾನುಗಮ್ಮತೆ 755 


ಸ್ಯ ಡ್‌ ದ್‌ ವಾ ದ್‌ ಆ ತ್‌ ಎ 
ತಂತ್ರಗಳನ್ನು ಸ್ಪಷ್ಟಪಡಿಸುವ ಜೀವಶಾಸ್ಟ್ರೀಯ ದತ್ತಾಂಶಗಳ ಮೂಲವಾಗಿ ಅವುಗಳಲ್ಲಿ 
ಏಕಸಸ್ಯಗಳನ್ನು ಅಧ್ಯಯನ ಮಾಡಲಾಯ ನ 

ನ್ನು ಅಧ್ಯಯನ ; 


ನ್ಯ ಮತ್ತು ಹಿಂಸಂಕರಗಳನ್ನು ಮಾತ್ರ ಬಳಸಲಾಯಬ್ರ. ಇತರ ಅಧ್ಯಯನಗಳಿಗಾಗಿ 


ಪಾರ್‌ ಧ್‌ ತರದ ಈ ಫಕ್‌ ಹಾಡ ಸ 
ವಂಶಾನುಗಮ್ಮತೆಯ *ಅಲದಾಜುಗಳಲ್ಲಿ 
₹ಾ 


ಬಾ ರ್‌” 
ಹ ತ ತಂತ ಹ ಒಂ ನ ಹ ಸ 
ಇತರ ಸಮಪಷ್ತಿ ಗಳನ್ನು ಬೆಳೆಸಲಾಯುು. ಅವುಗಳ ವಂಶಾನುಗಮ್ಮವಲ್ಲದ ವಿಭಿನ್ನ 
ಡೆ ಗ ತೆ ಸ್ವನ ಸಯ 
ಹಾ, ಬಾ 
ತ್ತಿ, ಜನ್ಮದಾತೃ 


ಗಳನ್ನು ಒಂದು ಸ್ವಾರಸ್ಯಕರ ವಿಷಯವಾಗಿ ವರದಿ ಮಾಡಲಾಯು 
ಜಾ 


ಹ. 
ಆಂತಃಸಂಕರಗಳಲ್ಲಿ, ೩ 158 ಉದ್ದತೆನೈ, ಕನಿಷ್ಠ ತೆನೆವ್ಯಾಸ ಮತ್ತು ಕನಿಷ್ಠ ಕಾಳಂ 


ಭು 
ಕ ವ ಬ ದ ಹ್ತ ದ್‌ ಗರ 
ಸಾಲುಸಂಖೈಗಳ ವೃಶಿಷ್ಟ್ಯತೆ ಪಡೆದಿತ್ತು ; ಇನ್ನೊಂದು ಜನ್ಮದಾತ್ಮ, 3, ಸಂಬಂಧಿ 
ಬಿ ಹಾಟ 3 ಆಸ್ಟರ್‌ ಕಾಜಾರಾ ಸ್ಸ ಇಂ 
ವಾಗಿ ಗಿಡ್ಡತೆನೆ, ಆಗಲತೆನೆ ವ್ಯಾಸ ಮಂತ್ತು ಅಧಿಕ ಕಾಳುಸಾಲು ಸಂಖ್ಯೆ ಹೊಂದಿತ್ತು. 
ಚ ಕ್ರಾ ಡಾ ಆ ಜ್‌ ಇಗ! ಲ 
ಪ್ರಯೋಗ ವಿನ್ಮಾಸವು 12 ಪ ತೀಕರಣಗಳುಳ ಯಸಾಶದೃ ಜಿಕ ಸತೂಟಗಳು ಅದರಲಿ, 
ಜ್‌ ಲೆ ಜ್ರ ೪ ಲ ಣ್‌ 
ತ್ತ ಜಾ ಕ್ರಾ. ಬಾಗೆ ಇ (ನ 
ಪ್ರತೀಕರಣಗಳಂ ತಳೀಯ ಸಮತ್ಟ್ರಿಗಿಳು. ಪ್ರಶೀಕರಣಗಳು ಮತ್ತು ಸವಶ್ಟಿಗಳ 
ಕಾಳ ಗಾಲ್‌ ಇ ದಂದ, ಎ ಜಟ್‌ 1 ಎ ತ್ಮ ಇದ ಶ್ರ 
ನಡುವಣ ಅಂತರ್‌ಕ್ರಿಯ ಹಾಗೂ ಪ್ರಶೀಕರಣಗಳ ಸ ಗೆ ಎತ್ತು ಸಮವ್ಟಿಗಳೂಳಗೆ 
ತ ್ಗ್‌ ಡ್‌ ಡಕ್‌ ತಾಣ! ಅ ಹ ಗಾಣ ಬಾವಿ ಸದು. ಗ ಕ್ಯ ಎಸ್ಲೆಾತೆ ಕಾಜ ಹಡೂ 
ಸಸ್ಯದಿಂದ ಸಸ್ಯಕ್ಕರು ವೃತ್ಯಾಸಗಳು ಕಾಂಣವನ್ನ ಬಹುದಾದ ಎಭಿನ್ನತೆಗಳ ಹಂಚುವಿಕೆಗೆ 
ದ ತಾ ರ ಭ್ರ ಕಸಾಲ್ಗ, ಜಾ ರ್ಕ ದ 
ಅವಕಾಶವೇರ್ಪಡಿಸಲಾಗಿತ್ತ. ಎಲ್ಲ ದತ್ತಾಂಶಗಳನ್ನು ೭ಕಸಸ್ಯ ಆಧಾರದಿಂದ ಪಡೆಯ 


ಲಾಗಿತ್ತು. ಆ ಪ್ರಯೋಗದಲ್ಲಿ ಸರಿಸುಮಾರಾಗಿ & 158ರ 350 ಸಸ್ಯಗಳೂ, ೪ರ 
ಸಸ್ಮಗಳೂ. ಪ್ರತಿಯೊಂದು ಹಓಂಸಂಕರದ 610 ಸಸ್ಮಗಳೂ 


ಮತ್ತು ವಿನ 1280 ಸಸ್ಮಗಳೂ ಸೇರಿದ್ದವು. ಅಧ್ಯಯನಮಾಡಿದ ಲಕ್ಷಣಗಳು, 


ಬ ಬು 2 
ಕಾಳು. ಸಾಲುಸಂಖ್ಯೆ, ತೆನೆವ್ಯಾಸ, ದಿಂಡುವ್ಯಾಸ, ಕಾಳು ಉದ್ದ, ತೆನೆ ಉದ್ದ, ಪ್ರಶಿಸಾಲಿ 
ನಕ್ಷೆನ ಕಾಳುಸಂಖ್ಯೆ, ಕಾಳುಗಳ ಒಟ್ಟುಸಂಖೈ, ಕಾಳು ಇಳುವರಿ, ಪ್ರಶಿಶಾನನ ತೂಕ 
ಮತ್ತು ರೇಷ್ಮೆ ಹೊರಡುವ ತಾರೀಕು, 

ಸಾಂಖ್ಕಿ ವಿಶ್ಲೇಷಣೆಯ ಕ್ರಮ ಪ್ರತಿಯೊಂದು ಸಮಷ್ಟಿಯ ಸರಾಸರಿಗಳು 
ಮತ್ತು ವಿಭಿನ್ನತೆಗಳನ್ನು ಎಣಿಕೆ ಮಾಡುವುದನ್ನು ಒಳಗೊಂಡಿತ್ತು. ವಿಶ್ಲೇಷಣೆಯ 
ಆಧಾರವಾಗಿದ್ದ ಮಾನ ಊಹಿಗಳನ್ನು ಹೆಚ್ಚು ಪರಿಪೂರ್ಣವಾಗಿ ತೃಪ್ತಿಪಡಿಸಲೋಸುಗ, 
ಮೂಲದತ್ತಾಂಶವನ್ನು ಇನ್ನೊಂದು ಎಸಾನಕ್ಕೆ ವಹನ ಮಾಡುವುದು ಸೂ'ಕವಾಗಿರು 


ವಲ್ಲಿ, ಅದನ್ನು ನೆರವೇರಿಸಲುಯ್ತು. ಮತ್ತು ಸಮಂಜಸ ಸ ಖ್ಯಾಶಾಸ್ತ್ರವನ್ನು ಪ್‌ 
ಗುಣಿತ ಮಾಡಲಂಯ್ತು. ವಂಶಾನುಗಮ್ಮತೆಯು 
(೬0 ತ್‌ ಎಣೆ ಇಡಾ ಗ ಭಾ ಅಂ ಇ 
ಟ್ರ ್‌ಗೈೆ ಸಮವೆಂದುಗುಣಿಸಲಾಯ್ಡು. 
3 


ಇದರಲ್ಲಿ | ಜು ನ್ಯವಿನ ವಿಭಿನ್ನತೆಯ ಸಂಕಲನ ತಳಿಯಕ ಆಂಶ 

ಮತ್ತು ೪॥, ಎ ಹ್ಮವಿನ ಒಳಗಡೆಯ ವಿಭಿನ್ನತೆ ಮೊತ್ತ 

ಹಾಗೂ (೬) 2(% ಣ್ಯಾ)--(೪ 9, ಇಸ 82) ಇದರಲ್ಲಿ ಭ್ರ) ಮತ್ತು 
8 ,ಗಳು ತನ್ನ ಅನುಕ್ರಮ ಜನ್ಮದಾತೃಗಳೊಡನೆ ನ ಹಿಂಸಂಕರಗಳ ಒಳಗಡೆಯ 
ವಿಭಿನ್ನತೆ ಮೂತ್ತಗಳು. 


756 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಂ 


ಕೋಷ್ಟಕ 102ರಲ್ಲಿನ ಕಾಳು ಸಾಲುಸಂಖ್ಯೆ ದತ್ತಾಂಶವನ್ನು ಬಳಸಿ ಇದನ್ನು ಈ 
ಕೆಳಗಿನಂತೆ ಸ್ಪಷ್ಟಪಡಿಸಲಾಯ್ತು. 





ಬೆಳಗಡೆಯ ವಿಭಿನ್ನತೆ ವಿಭಿನ್ನತೆಯ ಅಂಶಗಳು ವೀಕ್ಷಿತ ವಿಸನ್ನತೆ 
7, (30.1) 14£ 0.00277 
2(೯,) ಕ ಗಟ) 1..28 ” 0.00554 
8-೫ (1)... (೬). 28 0.00399 
2೨-೨೫-8)! (110 0.00155 
ವಂಶಾನುಗಮ್ಮತೆ ಎ. ಟೈ) (1/2೧ 
ಳರ್ಮ "(ಏರಡು ೯ 
_0.00155 


ಷಾ0.56 ಅಥವಾ ಶೇ. 56% 





ನೇಕ 

ಹೊಂದಿರುವ ವಂಶಾನುಗಮ್ಮತೆಯ ಮೌಲ್ಯವು ತನಿಖೆಗೊಳಪಟ್ಟ ಸಸ್ಯವಸ್ತು, ಲಕ್ಷಣ, 
ಪರಿಸರ ಸ್ಥಿತಿಗಳು ಮತ್ತು ನಿಯಂತ್ರಣವನ್ನು ಅವಲಂಬಿಸುತ್ತದೆಂದು ಹಲವು ಕಾರ್ಯ 
ಕರ್ತರ ಅಧ್ಯಯನಗಳ ಫಲಿತಾಂಶಗಳು ತೋರ್ಪಡಿಸಿದೆ. 

ಸ್ಟ್ರೇಗ್‌ ಮಂತ್ರಾ ಬ್ರಿನ್‌ಹಾಲ್‌ (1950), ಮಂಸುಕಿನಜೋಳ ಕಾಳುಗಳಲ್ಲಿನ” 
ಎಣ್ಣೆ ಶೇಕಡಾವಾರನ್ನು ಮಾರ್ಪಡಿಸಲು ಅಂತಃಸಂಕರ ಮತ್ತು ಪುನರಾವರ್ತ ಆಯ್ಕೆ 
ಯನ್ನು ಬಳಸುವಲ್ಲಿ, ಆಯ್ಕೆಯ ತುಲನಾತ್ಮಕ ಕಾರ್ಯಸಮರ್ಥತೆಯ ಒಂದು ಮಾಪನ 
ವಾಗಿ ವಂಶಾನುಗಮ್ಯತೆಯನ್ನು ಬಳಸಿದರು. 

ಬೀಜ ತೂಕ ಹಾಗೂ ಎಣ್ಣೆ ಶೇಕಡಾವಾರಿಗೆ ಸಂಬಂಧಿತವಾಗಿ ಕಡಮೆ ಇತ್ತು. 
ಹೂವು ಆಗುವ ಮತ್ತು ಪಕ್ಚತೆ ತಾರೀಕು ವಂಶಾನುಗಮ್ಯತೆಯಲ್ಲಿ ಉನ್ನತವಾಗಿತ್ತು. 

ವಿಎಧ ಲಕ್ಷಣಗಳಿಗೆ ಆಯ್ಕೆ ಮಾಡುವ ಸಾಪೇಕ್ಷ ಕಾರ್ಯ ಸಮರ್ಥತೆ ಮಶಾನು 
ಗಮ್ಯತೆ ಸೂಜಿಯಿಂದ ಸೂಚಿಸಲ್ಪಡುತ್ತದೆ. ಹೀಗೆ, ಇಳುವರಿಯ ವ್ಯತ್ಯಾಸಗಳು 
ಮುಖ್ಯವಾಗಿ ಪರಿಸರದಿಂದಾಗುತ್ತದೆ ಮತ್ತು ಆಯ್ಕೆ ಪರಿಣಾಮಕಾರಿಯಲ್ಲವಾಗುತ್ತದೆ. 
ಹಾಗಿದ್ದರೂ ಪಕ್ಚತೆಗಾಗಿ ಮಾಡುವ ಆಯ್ಕೆ ಸಾಮಾನ್ಯವಾಗುತ್ತದೆ. 


757 





'7ಊ03 ಲೌ ಇಂಡ $ 


“ಭಟೀಣರ್ಭೀಣ ಉಡ (22//95320ಯಣ ಎಐೂಂಗೌಐಣರಂಉ ಬಲುಬಜು' ನ ಈ 


ತೊ ಾವಾಕಾನಾಸಾಘಾ ಗ) ಕಾಗಓಾಗಓಾಗೂಗ/ಗೂಗಾದಾಗಾಸಾಕಾಸಾಸಾಾಕಾಸಾಪಾಘಾ/) /7ಘಾಕಾಗಘಗಾಗ/ಗ್ವಾಕಾರಾ7ಗ)ೂಐರಾರ್ಶಾಣಾಾೂಾೂಾ[ಸ ಠ ೌಅಈೌಾ ಪೋ ಲಾ ೂ ಗಘಗಾ 7]ಔಾರಗಾ ಗ) ರ ್ಲ್ರೂಕ 


೭೯0 
820 | €€(% 098'£ ೭೭11 80೭'2 ೭೪81 866೭ 82009 ಐಂುಂಉಹಗೆಜುಂ 
620 668 €8( 66 669 (6£ 925 |((೦'ಂಇ) ೩೮ಐ ಇರಲ 9೧ 
0910 | 881%(೭8 881೯೧೯೪ ೭608£ 1619£2 £919£2 ೯೯೯೪1 (0೮105) ೦ಬ೦ದಿಒ ಊಲೂ 
9£'0 €€೯£01 6006 (19( (699 €909% 6894, '೫ಂಜ ಓಣ ಈ 2 
೭೯0 | 926೭ ೭1:1೭ 0902 €8(1 28'6 9916 ?ಸಂಉಂಡೀ೩ ಜಾ$ 
೪೫'0 60'£0£ ೭98೭20 01182 00 £€1 6616೭1 691161 (ಉಡ) ಡಿ 
890 | £01/'£ ££೭1'£ 8€69೭ 660೭ £669 €(€೯'1 (ಆಣ) ಗ೮ಡ 
6910 | (೭997 €€9೯£ 6896'£ ೪1೫£'£ 09£6'! 010811 (ಅ ೮೮) ೫ ಊಂಐಂಛ 
96'0 | 12೭೭0000 18810000 | 89900010 | 0££00010 | 181000'0 | 6೭10000 *(€0 0೮) ಜೌೇಂಭ 
8910010 |81100'0 |66100'0 ೫ "01 ೧೧೭೫೧೧೮೩ 


(₹೭000 | ೭20010 [1000 


ಇಂಟ ಗಿಟೀಜೀಬಂಥಿ  ಉ2ೇಜರಟೀನೀ2ಂಡಿ 


ತ್‌” 
೪ 
ಗ್ರಜಟಗೋಜಿಜ ಉಂಡಿಔ (ಓಣ ೧80೫ ೮2೦% ಗಿಟಂಣಿಲು ೧80%:8೦ಎ ೦೮ ಬಗ್ಗಾಳಜನಳೀದ 


(೭061 ಗೋಣ) 
೦008 ಹ. ೫ಟ6೮ಭಟಂ೫ಗಡ ಗೌಣ ಭ0ಟಟೌಣ 11 
"201 872೮9 


758 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಕೋಪ್ಪಕ 103. ಮೂರು ಸೋಯಾಬೀನ್‌ ಸಂಕೆರಗಳ ಪ್ರತಿಯೊಂದರಲ್ಲೂ 
ಬೀಜ ಇಳುವರಿ, ಪುಪ್ಪ ಅರಳುವ ಸಮಯ, ಪಕ್ವತೆಯ ತಾರೀಕು, ಹೂವು ಅರಳು 
ವಿಕೆಯಿಂದ ಪಕ್ವತೆಯ ಅವಧಿ, ಎತ್ತರ, ಬೀಜತೂಕಗಳಿಗೆ ವಂಶಾನುಗಮ್ಮತೆ 
(ವೇಬರ್‌ ಮತ್ತು ಮೂರ್ತಿ 1952) 



















ಜಸಿ ಆಡಮ್ಸ್‌ « |] ಆಡಮ್‌ » | ಹಬಾರೋ ೬ | ತಿ ಸಂಕರಗಳ 
ತ ಹಾಕ್‌ ಐ , ಹಬಾರೋ ಮಾಂಡೆಲ್‌ ಸರಂಸ 
ಭಾಮ ರು ಸಾ 
| 
ಬೀಜ ಇಳುವರಿ. ., , . 60 78 3 1.7 
ಪುಷ್ಪ ಅರಳುವ ಸದುಯ . 83 66 78 75.6 
ಪಕ್ಕತೆಯ ತಾರೀಕು * , ೬ 67 73 86 15.3 
ಪ್ರಷ್ಟ ಅರಳುವಿಕೆಯಿಂದ ಪಕ್ಚ 
ತೆಮೆಗಿನ ಆವಧಿ .. .,, 72 5 42 55.7 
ಸಸ್ಯ ಎತ್ತರ .....೬.. 50 | 60 76 62.0 
ಬೀಜ ಶೂಕ. - ,... 62 54 ಡೆ 54.3 
ಎಣ್ಣೆ ಶೇಕಡಾವಾರು , 40 56 59 54.7 
ತ ರಾವಾ 
ಇಳುವರಿಯನ್ನು ಬಿಟ್ಟು ಕೆ 
ಉಳಿದ ಎಲ್ಲಾ ಲಕ್ಷಣಗಳಿಗೂ! 64 60 65 63.0 








ಸರಾಸರಿ ವಂತಾನುಗಮ್ಮತೆ 


ಕಾ ನನ ಇ.ಇ.ಎ್ವ...ಿಂ-ಸೇ್ಞ  ೃ.ಶ. ಇ. ೃಇ.್ಯ್ಯ್ಯತ್ಯ್ಮ್ಮ್ಯ ಸಸ ಸಸ ಸಸ್ಯ ಜಾ 





ತಳಿಅಭಿವೃದ್ಧಿ ಕಿಗೆ ವಂಶಾನುಗಮ್ಯತೆ ಅಧ್ಯಯನಗಳ ಮಹತ್ವ 

ಒಂದು ಬೇರ್ಪಡುವ ಸಮಷ್ಟಿಯಲ್ಲಿನ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಆಯ್ಕೆ 
ಮಹತ್ವದ ಹರವು ಎಷ್ಟರಮಟ್ಟಿಗೆ ಇದೆ ಎಂಬುದರ ಅಂದಾಜನ್ನು ಸಹಸಂಬಂ ಮತ್ತು 
ಹಿಂಜರಿತ ಗುಣಾಂಕಗಳನ್ನು ಬಳಸಿ, ಗಣನೀಯ ನಿಷ್ಕೃಷ್ಟತೆಯ ಪ್ರಮಾಣದಲ್ಲಿ ನಿರ್ಧರಿಸ 
ಬಹುದು. ಹೀಗೆ, ಸಾಪೇಕ್ಷವಾಗಿ ಉತ್ತಮ ಬೆಳವಣಿಗೆಯ ಪರಿಸ್ಥಿ ತಿಯಲ್ಲಿ, ಸರಳವಾಗಿ 
ಮತ್ತು ನಿರ್ದಿಷ್ಟವಾಗಿ, ಹಲವು ಸುಲಭವಾಗಿ ಗುರ:ತಿಸಬಲ್ಲ ವರ್ಗಗಳಾಗಿ ಬೇರ್ಪಡುವ 
ಒಂದು ಲಕ್ಷಣ ಒಳಗೊಳ್ಳದಿರುವಲ್ಲಿ, ಪೃತ್ಯೇಕ ಅಂತರ ಪಡೆದ ಸಸ್ಮಗಳ ಮತ್ತು ಅವು 
ಗಳ ಸಂತತಿಗಳ ಇಳುವರಿಯ ನಡುವೆ ಸಮೀಪ ಸಹಸಂಬಂಧ ಯಾವುದೂ ಇಲ್ಲ ಎಂದು 
ಧಾನ್ಯ ತಳಿಅಭಿವೃದ್ಧಿಕ ನಿರ್ಧರಿಸಿದ್ದಾನೆ, ಥ್ಯವಿನಲ್ಲಿನ ಕುಬ್ಜ ಮುಸುಕಿನಜೋಳ ಸಸ್ಯ 
ಗಳು ನಿಖರವಾಗಿ ಸಾಧಾರಣ ಸಸ್ಯಗಳಿಗಿಂತಲೂ ನ್ಯನಲ್ಲಿ ಕಡಮೆ ಇಳುವರಿ ಕೂಡುತ್ತವೆ. 
ಸಾಂಕ್ರಾಮಿಕ ಸ್ಥಿಶಿಗಳಲ್ಲೂ ಕೂಡ, ಕಾಂಡ ತುಕ್ಕುರೋಗಕ್ಕೆ ಈಡಾಗುವ ಸಸ್ಯಗಳಿವು- 

ತೋಟ ಹುಲ್ಲು ಕ್ಲೋನ್‌ಗಳು ಮತ್ತು ಅವುಗಳ 5 ಅಂತರವಿತ್ತ ಸಸ್ಯ ಸಂತತಿ 
ಗಳ ವಸಂತದ ಚೈತನ್ಯ, ಪತ್ರಾವ್ನ ತ ಸ್ಥಿತಿ, ಸಸ್ಯಎತ್ತರ, ಷ್ಯಾನಿಕಲ್‌ ಸಂಖ್ಯೆ ಮತ್ತು 


ವಂಶಾನುಗಮ್ಮತೆ 759 


ಹಾವ ಹ ಹ ಹ 
ಇಳುವರಿಗಳ ವಂಶಾನ:ಗಮ್ಮತೆಯ ಮೌಲ್ಯಗಳನ್ನು ಕಾಲ್ಪನ್‌ ಮತ್ತಿತರರು (1952) 
ನಿರ್ಧರಿಸಿದರು. 
ಕೃಷಿಶಾಸ್ತ್ರೀಯ ವರ್ತನೆಯ ಒಂದು ಕರವನ್ನು ಪ್ರತಿನಿಧಿಸುವ 28 ಕ್ಲೋನ್‌ 
ತ ತಾವೆ ಇದ್ಯ ಗದತ ಷಿ 
ಗಳನ್ನು ಆಯ್ಕೆಮಾಡಲಾಯ್ತು, ಮುತ್ತು ಇವುಗೆಳನ್ನು ಅವುಗಳ ಇ ಸಂತತಿಗಳೊಡನೆ 
ಮೂರು ಪ್ರತೀಕರಣಗಳುಳ, ಯಾದ ಪ್ರೌ ; 
ಕ್ಕ್ಯ ಲ್‌ ಸ್‌ ನಿಕ 
ಒಂದು ತಾಕಿನಲ್ಲಿ ಕೃ ಸಸ್ತ್ಮಗಳು ಮೊದಲು ಇರುದಪುತ್ತೆ. ಒಂದು ಸಾರಿನಲ್ಲಿ ಮೂರು 
ಇ ಟಂಂದ ಕಲ್ರೃ ಸಸ್ಯಗಳು ದೂಪಲು ಇರುವಂತ್ತೆ ಓಂದು ಸಾರಿನ ಮೂರು € 
ಕೋ ಡಾ! ತಾಸ 
ಮತ್ತು ಮೂರು ಕೃ ಸಸ್ಮಗಳಿದ್ದವು. ಕೃ ಸಸ್ಯಗಳು ನ್ಮದಾತೃಗಳ ಕ್ಲೋನ್‌ ಚೂರು 


ಗಿದ ದ ಯ್‌ ಕ ಪ ಎ ಲು 
ಗಳಾಗಿದ್ದವು ಮತ್ತು 6, ಸಸಿಗಳಪ್ಟೇ ಗಾತ್ರದವಾಗಿದ ವು. ಬೆಳೆವಣಿಗೆಯ ಎರಡನೆಯ 
ವಾ 


ವರ್ಷ ವೀಕ್ಷಣೆಗಳನ್ನು ಮಾಡಲಾಯ್ತು. ವಿಭಿನ್ನತೆಯ ವಿಶ್ಲೇಷಣೆಗಳು ಒಂದು ಏಕ 


ತ 
[೯ 
ಘಿ 
ಟಿ (! 
6ತೆ 
೪ 
1] 
೨ 
ದಿ 
ಕ 
(6 
ಸ್‌ 
ಹಾ 
ತ್‌ 
(ಗ್ಯ 
ಕ್ಯ 
1 
ಛಿ 
[ 
ಸ 


೪ 


ಇಫಫ ನಾ ಇಂದಗ ವ ಗಾಣ ಸಾವ ಕ್ತ ನಾ ತ್ಯ ಕ ಕ 
ಸ್ಕ ಆಧಾರದ, ತಾಕು ಸರಾಸರಿ ಆಧಾರ ಪಡೆದಿತ್ತು. ಗುಣಿತಗಳು, ಗಣಿತ ಮಧ್ಯಮ 
ರಗಳ ಇಗ ತಾನ, ಇತ್‌ ಆ ಲ ಗಾ ೯ 
ಏಭಿನ್ನತೆ ಮುತ್ತು ಪ್ರತಿ ಲಘುಗಣಕ ವುಧ್ಯಮು ದಿಭಿನ್ನತೆಗಳೆರಡರ ಆಧಾರ ಹೊಂದಿತ್ತು. 
ತಾತ ಒಫ ವ್ರ ಇ ಪಾನ ಇ. ತ ತ್‌ ಹ ಸ ಹ ಕಾ ತ 
ವಸಂತದ ಚೈತನ್ಯ, ಎಲೆಗಳ ಸಂಖ್ಯೆ ಮತ್ತು ಸಸ್ಮ ಎತ್ತರಗಳಿಗೆ ಸುಮಾರು ಹೆಚ್ಚಿನ 
` ಕ್ರೆ ಹಿ ಸಾ ಕ್ರ ು ಸೆ 
ಾರಾಯ್ಯಾಗ್‌್ಗ ಹ ಎ ಎ ಇ ವ ದದ ಎ 
ವಂಶಾನಂಗಮ್ಮತೆ ಕಂಡು ಬಂದಿತು. ಅದು ಒಹುಶಃ ಆಕಷ್ಮಿಕವಾಗಿ ಸಾಧ್ಯಃ ಇದ್ದರಿಂದ 
ರ್ಥ ನೆ 
ಪ್ಯಾನಿಕಲ್‌ ಸಂಖ್ಯೆಯ ಸಂಬಂಧ ಯುಣಾತ್ಮಕವಾಗಿತ್ತು. ಇಳುವರಿಯ ವಂಶಾನ್ಯ 
ಗಮ್ಯತೆಯಂ ಗಣ್ಯವಲದ್ದು ಮತ್ತು ಆಸಂಗತವಾದದಾಗಿತ್ತು. 
ರಾ ದು ತ್‌ು 
ಹ ೬ ಸಿರೆ 
ಬಾರ್ಬಿ ಮತ್ತು ವೇಬರ್‌ (1952) ನೃ ಸಶ್ಯಗಳ ಮೇಲೆ ನ್ಮ ಸಂತತಿಯ 


ಮತ್ತು ನ್ಮ ಸಸ್ಯಗಳ ಮೇಲೆ ನ್ಮ ಸಂತತಿಗಳ ಹಿಂಜರಿತವನ್ನು ಸಂಕರಣ ಸೋಯಾರ್ಜಿನ್ಸ್‌ 
ನಲ್ಲಿ, ಬೀಜ ಇಳುವರಿ, ಪಕ್ವತೆಯ ತಾರೀಕು. ಸನ್ನ ಎತ್ತರ ಮತ 
ವಂಶಾನುಗಮ್ಮತೆಯ ವಕಾಪನವಾಗಿ ಬಳಸಿದರು. 

ವೇಬರ್‌ ಮತ್ತು ಮೂರ್ತಿ (1952) 4 ಜನ್ಮದಾತ್ಮ ತಳಿ ವಿಭೇದಗಳನ್ನೊಳ 
ಗೊಂಡ ಸೋಯಾಬೀನ್‌ ನ ಮೂರು ಸಂಕರಣ ಸಂತತಿಗಳಲ್ಲಿ ಹಲವು ಲಕ್ಷಣಗಳ ವಂಶಾ 


ಪ 

ದ್‌ ಇ ಹ ತ * | 
ನುಗಮೃತೆಯನ್ನು ಗುಣಿಸಿದರು. ಇತರ ಲಕ್ಷಣಗಳಲ್ಲಿ ಕೂಡ ಅಪ್ಪ ಭಿನ್ನವಾಗಿದ್ದರೂ, 

ಳೆ ಬ ಒ್ಯ ವ ದು 5 ಬು 
ತಳಿಗಳನ್ನು ಮುಖ್ಯವಾಗಿ ಅವುಗಳ ಹೆಚ್ಚು ಅಥವಾ ಕಡದು ಎನ್ನೆ ಅಂತಕ್ಕಾಗಿ ಆಯ್ಕೆ 
ಮಾಡಲಾಯ್ತು. ಏಳು ಲಕ್ಷಣಗಳಿಗೆ ಪರಿಸರದ ಮತ್ತು ವಯಮಾಹಿರೂಪದ ವಿಭಿನ್ನ 
ತೆಯ ಅಂದಾಜು ಮಾಡಲಾಯ್ತು. ವಂಶಾನುಗಮೃತ್ತೆ, ಪ್ರತೀಕರಣ ವೃತ್ಯಾಸಗಳಿಗೆ 

ವ ಕ್‌ 
ಕ್‌ೆ ತ ನ ಕ್ರಾ 
ಹೊಂದಿಸಿಕೊಂಡಂತೆ ಒಟ್ಟು ಕ್ಕ ವಿಭಿನ್ನತೆಯಲ್ಲಿ ವಂಶಪಾಹಿರೂಪ ವಿಭಿನ್ನತೆಯ 
ಬ ಗ3 ರರು ನ್‌ ಡ್‌ 


. ಘಶಿತಾಂಶಗಳನ್ನು ಕೋಷ್ಟಕ 103ರಲ್ಲಿ 


ವ 
ಹೆ 


ಶೇಕಡಾವಾರಿನ ಮೇಲೆ ಆಧಾರ ಹಡೆದಿತ 
ಸೂಚಿಸಲಾಗಿದೆ. 


760 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಪ್ರತಿರೋಧವಿರುವ ಜನ್ಮದಾತ್ಮ ಸಸ್ಯಗಳೆರಡನ್ನೂ ಸೇರಿಸಂವುದರಿಂದ ಗಣನಾರ್ಹ ಸಹ 
ಸಂಬಂಧ ಮೌಲ್ಯಗಳನ್ನು ಕೊಡುತ್ತವೆ. 

ಸಂಬಂಧಪಟ್ಟ ಲಕ್ಷಣಗಳು ಪರಿಸರದ ಪರಿಸ್ಥಿತಿಗಳಿಂದ ಅತಿಹೆಚ್ಚಾಗಿ ಮಾರ್ಪಾಟು 
ಪಡೆಯದಿದ್ದಲ್ಲಿ, ಏಕಸಾಮ್ಯ ಕಾಲ ಪುತ್ತು ಅಂತರಸಂಬಂಧವಿರುವಲ್ಲಿ, ಸಹಸಂಬಂಧ 
ಮತ್ತು ಹಿಂಜರಿತ ಜನ್ಮದಾತೃ ಸಂತತಿ ಗುಣಾಂಕಗಳು ಮತ್ತು ವಂಶಾನುಗಮ್ಯತೆಯ 
ಹರವಿನ ಇತರ ಅಂದಾಜುಗಳು, ಸಂಬಂಧಕವಾಗಿ ಉನ್ನತ ಮೌಲ್ಯಗಳನ್ನು ಕೊಡುತ್ತ 
ವೆಂದು ನಿರೀಕ್ಷಿಸಲಾಗುತ್ತದೆ. ಲಕ್ಷಣಗಳಲ್ಲಿ ವ್ಯತ್ಕಾಸಗಳನ್ನು ಉಂಟುಮಾಡುವ 
ತಳೀಯಘಟಕಗಳಲ್ಲಿ ಸಸ್ಯಗಳು ಹೆಚ್ಚಾಗಿ ಭಿನ್ನ ವಾಗಿರದಿದ್ದಲ್ಲಿ, ಆ ಲಕ್ಷಣಕ್ಕೆ ವಂಶಾನು 
ಗಮ್ಯತೆ ಕಡಮೆ:ಯಾಗಿದುತ್ತದೆ ಮತ್ತು ಪರಿಸರದ ಪರಿವರ್ತಕಗಳು ಪ್ರಭಾನ ಪ್ರಾಮುಖ್ಯ 
ತೆಯವಾಗುತ್ತವೆ, ಆದ್ದರಿಂದ, ಒಂದು ಲಕ್ಷಣದ ವಂಶಾನುಗಮ್ಯತೆಯ ಹರವು ಸಂಕರ 
ದಿಂದ ಸಂಕರಕ್ಕೆ ಹೆಚ್ಚಾಗಿ ವ್ಯತ್ಕಾಸ ಹೊಂದುತ್ತದೆ ಮತ್ತು ಅವು ಜನ್ಮದಾತೃಗಳ ವಂಶ 
ವಾಹಿ ರೂಪವನ್ನು ಆಧರಿಸಿರುತ್ತವೆ. 

ಪ್ರಸ್ತುತದ ಅಧ್ಯಾಯದಲ್ಲಿ ಸ್ವಲ್ಪಮಟ್ಟಿಗೆ ಸಂಕ್ಷಿಪ್ತವಾಗಿ ವಿವರಿಸಿರುವ ಹೊಸ 
ಸಾಂಖ್ಯಿಕ ವಿಧಾನಗಳು, ಪರಿಸರ ಏಂತ್ತು ತಳೀಯಕ ಕಾರಕಗಳಿಗೆ ಕಾರಣವೆಂದು ಹೇಳ 
ಬಹುದಾದ ಒಟ್ಟು ಪರಿವರ್ತಕಗಳ ಶೇಕಡಾವಾರಿನ ಸ್ವಲ್ಪಮಟ್ಟಿಗೆ ನಿಖರವಾದ ಹೋಲಿಕೆ 
ಗಳನ್ನು ಸೂಚಿಸುತ್ತವೆ. ರಿಕ್ಕತೆಯ ಮತ್ತು ಪರಿಸರದ ವಿಭಿನ್ನತೆಯಿಂದಾದ ಪರಿವರ್ತಕ 
ವನ್ನು ಹೆಚ್ಚು ನಿಕೃಷ್ಟವಾಗಿ ಬೇರ್ಪಡಿಸಲು ಒಂದು ವಿಶೇಷ ಸಾಧನವಾಗಿ, ಅವು 
ಸಾಕಷ್ಟು. ಮಹತ್ವವುಳ್ಳವುಗಳಾಗಿ ಕಂಡುಬರುತ್ತದೆ. ಒಂದು ನಿರ್ದಿಷ್ಟ ಲಕ್ಷಣಕ್ಕೆ 
ಅಯ್ಕೆಮಾಡುವ ಮಹತ್ವವನ್ನು ಅಂದಾಜುಮಾಡುವ ದೃಷ್ಟಿಯಿಂದ, ಹಿಂದಿನ ಸಹ 
ಸಂಬಂಧ ವಿಧಾನಗಳಿಗಿಂತಲೂ ಇವು ಹೆಚ್ಚು ಪ್ರಾಯೋಗಿಕ ಅನುಕೂಲತೆಯವೆಂದು 
ಕಂಡಂಬರಂವುದಿಬ್ಲ. 


ಅರ್ಥಕೋಶ 


ಅಗುಣಿತ : ರ್ಮಾತಂತುಗಳ ಒಂದೇ ಪೂರ್ಣಕೂಟ ಹೊಂದಿರುವ ಜೀವಿ 
ಆಥವಾ ಕೋಶ. 

ಅಂಡಾಣು : ಹೂವು ಸಸ್ಯಗಳಲ್ಲಿ ಬೀಜಾಂಡಕಾಯ ಮತ್ತು ಪಟಲಗಳನ್ನೊಳ 
ಗೊಂಡಿರುವ ಬೀಜಾಣು ಚೀಲ. 

ಅಂಡಾಶಯ: ಅಂಚಕಗಳನ್ನು ಹೊಂದಿರುವ ಶಲಾಕೆಯ ಉಬ್ಬಿ ದ ಭಾಗ. 

ಅಡ್ಡ ಜಾಯಏಕೆ ; ಜೊತೆಗೂಡಿದ (ಸದ್ಭಶ) ವರ್ಣತಂತುಗಳಲ್ಲಿ ವರ್ಣಸೂತ್ರಗಳ 
ನಡುವೆ ಅನುರೂಪ ತುಂಡುಗಳ ವಿಪರ್ಯಯ. ಸಂಲಗ್ನತೆಯ ಘಟಕಗಳ ಹೊಸ 
ಸಂಯೋಜನೆಯಿಂದ ತಳೀಯಕವಾಗಿ ಅದ ಒಂದು ಪ್ರತಿಕ್ರಿಯೆ ಎಂದು ಊಹಿಸಿದ್ದು 
ಮತ್ತು ವರ್ಣತಂತು ಭಾಗಗಳ ಹೊಸ ಸಂಯೋಜನೆಗಳಿಂದ ಕೋಶ ಶಾಸ್ತ್ರೀಯವಾಗಿ 
ಆದದ್ದೆಂದು ಊಹಿಸಲಾದದ್ದು, ಇವೆಂಡನ್ನೂ ವಿಷಮಯುಗ್ಮಜಗಳಲ್ಲಿ ಕಾಣಬಹುದು. 
ಇದು ಮಶವಾಹಿ ವಪರ್ಯಯದಲ್ಲಿ ಪರಿಣಮಿಸುತ್ತದೆ. ಇದರಿಂದಾಗಿ ಹಿತೃಗಳೊಡನೆ 
ಒಂದಕ್ಕಿಂತ ಹೆಚ್ಚು ಬೇರೆ ಸಂಯೋಜನೆಗಳಲ್ಲಿರಂತ್ತವೆ. ಈ ಹೊಸ ವಂಶವಾಹಿ ಸಂಯೋ 
ಜನೆಗಳಿಗೆತಳೀಯಕ ಅಡ್ಡ ಹಾಯುವಿಕೆ ಎಂಬ ಪದವನ್ನು ಅನ್ವಯಿಸಬಹುದು. 

ಅಡಿಗಟ್ಟು : ಕೆಲವು ಹುಬ್ಬುಗಳ ಸುಂಕಗಳಲ್ಲಿರುವಂತಹ ದೋಣಿಯ ಅಡಿ 
ಗಟ್ಟನ್ನು ಹೋಲುವ ಮಧ್ಯ ಮವಣು ; ಹಾಗೂ ದ್ವಿದಳಧಾನ್ಮಗಳಲ್ಲಿನ ಪ್ರಷ್ಟದಳ. 

ಅಂತಿರ್ವಿನಿಮುಯ : ಅಸದೃಶ ವರ್ಣತಂತುಗಳ ತುಂಡುಗಳ ಅದಲು ಬದಲು. 

ಆಂತ;ಪಂಕರಸಾಲು : ಅಂತಃಸಂಕರಣ ಮತ್ತು ಆಯ್ಕೆಯಿಂದ ಉತ್ಪನ್ನಮಾಡಿದ 
ಸಂಬಂಧಕವಾಗಿ ಸಮಯುಗ್ಕ್ಮಜವಾಗಿರುವ ತಳಿ, 

ಅಂತ;ಸಂ$ರಿತ ಶಳಿಸಂಕರ : ಓಂದು ತಳಿಯೊಡನೆ ಒಂದು ಅಂತಃಸಂಕರ ಸಾಲಿನ 
೫ನ ಸಂಕರ. ಮುಸುಕಿನ ಜೋಳದಲ್ಲಿ ಇತ್ಯಾದಿ. 

ಆತಿಕ್ರಮಿತ ಬೇರ್ಪಡುಎಕೆ : ಪಿತೃಗಳಲ್ಲಿ ಯಾವೊಂದಕ್ಕಿಂತಲೂ ಒಂದು ಲಕ್ಷಣದ 
ಶೀವ್ರ: ಅಭಿವೃದ್ಧಿಯನ್ನು ೯, (ಅಥವ ನಂತರದ) ಸಂತತಿಗಳಲ್ಲಿ ತೋರ್ಪಡಿಸುವ 
ವೈಯಕ್ತಿಕ ಸಸ್ಕ, ಮೂಲಸಂಕರಣದ ಪಿತ್ರಗಳಿಂದ ಒದಗಿದ ವಂಶವಾಹಿಗಳ ಒಟ್ಟು 
ಗೂಡಿದ ಮತ್ತು ಪೂರಕ ಪ್ರತಿಕ್ರಿಯೆಯಿಂದಾದುದೆಂದಂ ಭಾವಿಸಲಾಗಿದೆ. ಅದರ ಸಂಭ 
ವವನ್ನು ಸ್ಥಿರಪಡಿಸಲು ಹಿತೃಗಳಲ್ಲಿ ಸಾಕಷ್ಟು ವೃತ್ಯಾಸಗಳಿರುವುದರ ಸಮರ್ಪಕ ಪರೀಕ್ಷೆ 
ಯಾಗಬೇಕು. 

ಅರ್ಥಸೂತೃಕ ಸಮಸೂತ್ರಣ : ಉನ್ನತ ಸಸ್ಮಗಳಲ್ಲಿ ಲೈಂಗಿಕ ಬೀಜಾಣುಗಳನ್ನೂ 


762 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮತ್ತು ಪ್ರಾಣಿಗಳಲ್ಲಿ ಲಿಂಗಾಣಂಗಳನ್ನೂ ಉತ್ಪಾದಿಸುವ ಕೇಂದ್ರಕದ ಎರಡು ವಿಭಜನೆ 
ಗಳು, ಆರ್ಧಸೂತ್ರಣವನ್ನು ಪೂರ್ಣಗೊಳಿಸಲು ಎರಡು ವಿಭಜನೆಗಳೂ ಆಗತ್ಯ. 

ಅರ್ಧಕೂತ್ರಣ : ಐರ್ಣಕ್ಷವಂ ವಸ್ತುವು ಪರಿಮಾಣಾತ್ಮಕವಾಗಿ ಹಾಗೂ ಗುಣಾ 
ತ್ಮಕವಾಗಿ ಜೈವಿಕ ವರ್ಣತಂತು ಸಂಖ್ಯೆಯ ಅರ್ಧದಷ್ಟಕ್ಕೆ ಕಡಮೆಯಾಗುವ 
ಪ್ರಕ್ರಿಯೆ. ಪ್ರಾಣಿಗಳಲ್ಲಿ ಲಿಂಗಾಣು ಮತ್ತು ಸಸ್ಮಗಳಲ್ಲಿ ಬೀಜಾಣುಗಳ ಉತ್ಪಾದನೆಗೆ 
ಕಾರಣವಾಗುವ ಎರಡು ವಿಭಜನೆಗಳಾದ ಅರ್ಧಸೂತ್ರಕ ಸಮಸೂತ್ರಣಗಳಿಂದ (ಅರ್ಥ 
ಸೂತ್ರಣ ವಿಭಜನೆಯ ನಂತರದ ಕೋಶ ವಿಭಜನೆ) ಇದು ಪೂರ್ಣಗೊಳ್ಳುತ್ತದೆ. 

ಅಧಿರೋಹಣ : ನಿಗ್ರಹಿಸಲ್ಪಟ್ಟವುಗಳಿಗೆ ಯುಗ್ಮವಿಕಲ್ಪಿಯಾಗದಿರುವ ಒಂದು 
ವಂಶವಾಹಿ ಅಥವಾ ವಂಶವಾಹಿಗಳಿಂದ, ಒಂದು ವಂಶವಾಹಿ ಅಥವಾ ವಂಶವಾಶಿ ಗಳ 
ಕ್ರಿಯೆಯ ಆಧಾರ ಪಡೆದಿರುವ ಒಂದು ಲಕ್ಷಣದ ನಿಗ್ರಹ, ನಿಗ್ರಹಿಸಲ್ಪಟ್ಟ ಲಕ್ಷಣಗಳು 
ಅಭಿವಾಹಿ ಎಂದು ಕರೆಯಲ್ಪಟ್ಟಿವೆ. ಒಂದು ಯುಗ್ಮವಿೀಕಲ್ಬಿ ಜೋಡಿಯ ಅಂಶಗಳಿಗೆ 
ಅನ್ವಯಿಸುವ ಪ್ರಬಲತೆಯಿಂದ ಇದು ಪ್ರತ್ಯೇಕವಾದದ್ದು. 

ಅನ್ಕಪರಾಗಸ್ಟರ್ಶ: ಇನ್ನೊಂದು ಸಸ್ಯದ ಪರಾಗದಿಂದ ಒಂದು ಸಸ್ಯದ ಪರಾಗ 
ಸ್ಪರ್ಶ. 

ಅನ್ಯಬಹುಗುಣಿತ; ಪ್ರತ್ಯೇಕ ತಳಿಗಳಂತಹ, ಭಿನ್ನ ಮೂಲಗಳಿಂದ ವರ್ಣತಂತು 
ಜೋಡಿಗಳನ್ನು ಪಡೆದಿರುವ ಬಹುಗುಣಿತ, ಉದಾಹರಣೆಗೆ ಎರಡು ಅಥವಾ ಅಧಿಕ 
ಪ್ರಭೇದಗಳಿಂದ ತಳೀಯಕವಾಗಿ ಭಿನ್ನವಾದ ವರ್ಣತಂತು ಜೋಡಿಗಳನ್ನು *ಹೊಂದಿ 
ರುವ ಬಹುಗುಣಿತ. 

ಅನಿಶೇಚಕ ಜನನ ;: ಒಂದು ಅಂಡಾಣುಕೋಶದಿಂದ ನಿಶೇಚನವಿಲ್ಲದೆ ಒಂದು 
ಹೊಸ ವ್ಯಕ್ತಿಯ ಪರಿವರ್ಧನೆ. 

ಅನ್ಯೋನ್ಯಸಂಕೆರ : ಹಿತೃಸಸ್ಕಗಳು ಅಥವಾ ತಳಿಗಳನ್ನು ಹೆಣ್ಣು ಮತ್ತು ಗಂಡು 
ಗಳಾಗಿ ಎ೦ಡು ವಿಧದಲ್ಲಿ ಬಳಸುವ ಸಂಕರಗಳು, 

ಅಪಕರ್ಷಣ ವಿಧಜನೆ, ವಿಷಮ ವಿಭಜನೆ : ಹಿಂದೆ ಅರ್ಧಸೂತ್ರಣ ಮತ್ತು ಬೇರ್ಪ 
ಡಿಕೆ ಸಂಭವಿಸುವುದೆಂದು ನಂಬಲಾಗಿದ್ದ ಒಂದಂ ಅರ್ಧಸೂತ್ರಕ ಸಮಸೂತ್ರಣಕ್ಕೆ ಅನ್ವ 
ಯಿಸಿದ್ದ ಪದ. 

ಅಪ್ರಬಲ : ಇನ್ನೊಂದು ಅಥವಾ ಪ್ರಬಲ ಅಂಶವಿರುವಲ್ಲಿ, ಪೂರ್ಣವಾಗಿ 
ಅಥವಾ ಆಂಶಿಕವಾಗಿ ಮೈದೋರುವ ಶಕ್ತಿಯಿಲ್ಲದಿರುವ ಒಂದು ಯುಗ್ಕವಿಕಲ್ಫ 
ಜೋಡಿಯ ಒಂದು ಅಂಶಕ್ಕೆ ಈ ಪದವನ್ನು ಅನ್ವಯಿಸಲಾಗುತ್ತದೆ. 

ಅಪುನರಾವರ್ತಿಶ ಪಿತೃ: ಹಿಂಸಂಕರ ಸಂತತಿಗಳಲ್ಲಿ ಬಳಸದ ಮೂಲ ಹಿತವನ್ನು 
ನಿರ್ದೇಶಿಸಲು ಹಿಂಸಂಕರಗಳಲ್ಲಿ ಒಳಸುವುದು. 

ಅಭಿವಹನ ; ಅಧಿರೋಹಣ ನೋಡಿ, 


ಅರ್ಥಕೋಶ 763 


ಅಭಿಸರಣ ಅಭಿವೃದ್ಧಿ: ಆವುಗಳ ೫, ಸಂಕರದ ಇಳುವರಿಯನ್ನು ಹೆಚ್ಚಾಗಿ 
ಮಾರ್ಪಡಿಸದೆ ಎರಡು ಅಂತಃಸಂಕರ ಸಾಲುಗಳ ಪ್ರತಿಯೊಂದನ್ನೂ ಉತ್ತಮಗೊಳಿಸುವ 
ಉದ್ದೇಶದಿಂದ ದ್ವಿಗುಣ ಹಿಂಸಂಕರವೇರ್ಪಡಿಸುವ ವಿಧಾನ. 

ಆಲ್ಮೂರಾನ್‌ : ಪಕ್ಚಬೀಜಗಳಲ್ಲಿನ ಭ್ರೂಣಾಹಾರದಲ್ಲಿ ಕಂಡುಬರುವ ಸಸಾರ 
ಜನಕ ಕಣಗಳು, 

ಆಲ್ಮೂರಾನ್‌ ಪದರ; ಗೋಧಿ ಮತ್ತು ಮುಸುಕಿನ ಜೋಳದಲ್ಲಿ ಭ್ರೂಣಾ 
ಹಾರದ ಹೊರಭಾಗದಲ್ಲಿ ಭಿನ್ನವಾಗಿರುವ ಕೋಶೀಯ ಪದರ. ಅವು ಅಲ್ಕೂ 
ರಾನ್‌ ಕಣಗಳಿಂದ ತುಂಬಿರುವುದರಿಂದ ಈ ಹೆಸರು ಬಂದಿದೆ. 

ಆಸಂಗ ಜನನ : ಅಂಡ ಸಾಮಾನ್ಯವಾಗಿ ಏಕಗುಣಿತವಾಗಿ ಅಥವಾ ಆರ್ಧ 
ಸೂತ್ರಣ ವಿಭಜನೆಯ ವಿಫಲತೆಯಿಂದ ಅಸಮಾನ್ಯ ದ್ವಿಗುಣಿತವಾಗಿರುವಲ್ಲಿ, ಲೈಂಗಿಕ 
ಒಕ್ಕೂಟವಿಲ್ಲದೆ, ನಿಶೇಚನ ಪಡೆಯದ ಆಂಡದಿಂದ ಒಂದು ವ್ಯಕ್ತಿಯ ಪರಿವರ್ಥನೆ. 
ವಿಶಾಲ ಭಾವನೆಯಲ್ಲಿ ವಿವಿಧ ವಿಧದಿಂದ ನಿರ್ವಹಿ 
ಗಳನ್ನು ಕೂಡ ಓಳಗೊಂಡಿರಬಹುದು. 

ಅಳವಡಿಕೆ ಯೋಗ್ಯತೆ : ಒಂದು ವೀಕ್ಷಿತ ಮೆಂಡೆಲಿನ್‌ ಪ್ರಮಾಣದ ಒಂದು 
ತಾತ್ವಿಕ ಪ್ರ.ಟಾಣದೊದನೆ ಹೋಲಿಕೆ. 

ಇಲ್ಲದಿರುವಿಕೆ : ಜೀವಸಾಸ್ತ್ರಕ್ಕೆ 
ಸಾಂಖ್ಯಿಕ ಎಧಾನವನ್ನು ಅನ್ವಯಿಸುವುದು. 

ಉತ್ಸರಿವರ್ತಕ : ಸಮರ್ಪಕ ವರಿಸ್ಮಿತಿಯಲ್ಲಿ ಉತ್ಪರಿವರ್ತನವನ್ನು ಉಂಟು 
ಮಾಡಬಲ್ಲ ಒಂದು ವಸ್ತು ಅಥವಾ ಸಂಸ್ಕರಣೆ. 

ಉತ್ಪರಿವರ್ತನ : ರಿಕ್ಕವಾಗುವ ಒಂದು ಹಠಾತ್ತಾಗಿ ಉಂಟಾಗುವ ಹೊಸ 
ವಿಭಿನ್ನತೆ, ವೈಯಕ್ತಿಕ ವಂಶವಾಹಿ ಮತ್ತು ವರ್ಣತಂತು ಮಾರ್ಪಾಟುಗಳು ಸೇರಿರುವಂತೆ 
ಓಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ. 

ಉನ್ನತ ಸಂಕರ : ಸಂಕರ ಸುಲಿನ ನಡುವಣ ಒಂದು ಸಂಕರ. 

ಉಭಯಗುಣಿತ : ಎರಡು ಪ್ರಭೇದಗಳ ದೈಹಿಕ ವರ್ಣತಂತು ಸಂಖ್ಯೆಗಳನ್ನು 
ಸೊಂದಿರುವ ಸಸ್ಯ. 

ಉಭಯ ಲಿಂಗಾಶ್ರಯಿ : ಒಂದೇ ಸಸ್ಯದಲ್ಲಿ ಗಂಡು ಮತ್ತು ಹೆಣ್ಣು ಹೂವುಗಳು 
ಸೃತ್ಯೇಕವಾಗಿರುವುದು. 

ಉಊಟು : ಮುಳಿ ನ ಆಕಾರದ ಒಂದು ಅಂಗಾಂಶ ಅಥವಾ ಸುಂಕ. ಅಕೀನ್‌, 
(ಸರ ಇತ್ಯಾದಿಗಳ ಮುಂಚಾಚು, 

ಎಕಗುಣಿತ : ೧ ವರ್ಣತಂತು ಸಂಖ್ಯೆಯನ್ನು ಮಾತ್ರ ಪಡೆದಿರುವುದು. ಏಕ 
ತಕ್ಕ ಸೌದ ಕಶ ಆದರೆ ಬಹುಶಃ ಬಹುಗುಣಿತ ಸಸ್ಯಗಳಲ್ಲಿ ದ್ವಿಗುಣಿತ ಸಂಖ್ಯೆಯ 


ತೆ 
ಕ್‌ 
೧ 
ಲ 
ಗ 
ಇ 
ಸ 
1 
ಕ್ಷ) 
2 
( 
₹1 
* 


ಸಂಬಂಧಿಸಿದ ಸಮಸೆ ಟಗಳ ಆಧ್ಯಯನಕೆ 


764 ಸಸ್ಯ ತಳಅಭಿವೃದ್ಧಿ ವಿಧಾನಗಳು 


ಅರ್ಧದ ಸೂಚನೆಯ ತೊಡರನ್ನು ನಿವಾರಿಸಲು ಬಳಸುವುದು, 

ಏಕಲಿಂಗಾಶ್ರಯಿ : ಗಂಡು ಮತ್ತು ಹೆಣ್ಣು ಹೂವುಗಳನ್ನು ಪ್ರತ್ಯೇಕ ಸಸ್ಯಗಳಲ್ಲಿ 
ಹೊಂದಿರುವುದು. 

ಏಕ ಸಂಕರ : ಮುಸುಕಿನಜೋಳ ಇತ್ಯಾದಿಗಳಲ್ಲಿ ಎರಡು ಅಂತಃಸಂಕರ ಸಾಲು 
ಗಳ ನಡುವಣ ಒಂದು ಸಂಕರ. 

ಏಕ ಸಂಯೋಗ ಶಕ್ತ : ಅರ್ಧಸೂತ್ರಣ ವಿಭಜನೆಯ ಸಮಯದಲ್ಲಿ ಜೊತೆ 
ಗೂಡದಿರುವ ಒಂದು ವರ್ಣತಂತು. 

ಏಕಾಂಶ ಬಕ್ಷಣ : ಒಂದು ಏಕ ವಂಶವಾಹಿ ಕೇಂದ್ರದಲ್ಲಿ ಯುಗ್ಕವಿಕಲ್ಪಿಗಳಿಂದ 
ನಿರ್ಧರಿತವಾದದ್ದೆಂದು ನಂಬಲಾಗಿರುವ ಒಂದು ಲಕ್ಷಣಕ್ಕೆ ಬಳಸುವ ಪದ. 

ಕಂಬಸಾಲು : ಸುಮಾರು 5ತ್ವಿ ಗಜ ಉದ್ದವಿರುವ ಕಂಬಿಸಾಲು ಕ್ಷೇತ್ರತಾಕಿನ 
ಒಂದು ವಿಧ. ನಿರ್ದಿಷ್ಟವಾದ ಅಂತರ ಕೊಡದೆ ಬಿತ್ತುವಂತಹ ಕಿರುಧಾನ್ಯಗಳಲ್ಲಿ ಇದನ್ನು 
ಬಳಸಲಾಗುತ್ತದೆ. ೯ 

ಕಾ:ಡರಹಿತ ಪುಷ್ಪದುಂಜರಿ : ಕೆಂಪು ಕ್ಲೋೊವರ್‌ ಅಥವಾ ಸೂರ್ಯಕಾಂಶಿಯಲ್ಲಿರು 
ವಂತಹ ಒಂದು ಅತಿಗಿಡ್ಡ ಅಕ್ಷ ಅಥವಾ ಅಕ್ಷಕಾಂಡದ ಮೇಲಿ ಕಾಂಡರಹಿತ ಅಥವಾ 
ಸಮೂಪಕಾಂಡರಹಿತ ಪುಷ್ಪಗಳ ಒಂದು ದಟ್ಟ ಗಿಡ್ಡಗುಂಪು. 

ಕಾಯ$ ;: ದೇಹದ ಅಂಗಾಂಶಗಳಿಗೆ ಸಂಬಂಧಪಟ್ಟದ್ದು ; ಲಿಂಗಾಣು ಕೋಶ 
ಗಳನ್ನು ಉತ್ಪಾದಿಸುವ ಲಿಂಗಾಣು ಉತ್ಪಾದಕ ಅಂಗಾಂಶಕ್ಕೆ ವ್ಯತಿರಿಕ್ತವಾಗಿ, ಸಾಮಾನ್ಯ 
ವಾಗಿ ಒಂದು ಕೂಟ ಹೆಣ್ಣಿನಿಂದಲೂ ಇನ್ನೊಂದು. ಗಂಡಿನಿಂದಲೂ ಹೊಂದಿರುವ 
ವರ್ಣತಂತುಗಳ ಎರಡು ಕೂಟ. 

ಕಾಯಕ ನಮ್ಮಬಂಜೆತ್ವ : ಕ್ಷೋಭೆಗೊಂಡ ಭ್ರೂಣ-ಭ್ರೂಣಾಹಾರ ಸಂಬಂಧ 
ದಿಂದಾಗಿ ಪ್ರಥಮ ಪರಿವರ್ಧನಾ ಹಂತದಲ್ಲಿ ನಿಷೇಚನ ಪಡೆದ ಅಂಡಕಗಳ ಕುಸಿತ. 

ಕಾಯಕ ಸಮಸೂತ್ರಣ : ಪರಿಮಾಣಾತ್ಮವಾಗಿ ಮತ್ತು ಗುಣಾತ್ಮಕವಾಗಿ ಮರಿ 
ಕೇಂದ್ರಕಗಳು ಏಕರೂಪವಾಗಿರುವ ಪ್ರಕ್ರಿಯೆ. 

ಕಾರಿಯೂಹ್ಲಿಸ್‌ : ಅನೇಕ ಹುಲ್ಲುಗಳಲ್ಲಿರುವಂತೆ ಬೀಜಕ್ಕೆ ಫಲಭಿತ್ತಿ ಅಂಟಿ 
ಕೊಂಡಿರುವಂತಹ ಏಕಬೀಜದ ಓಣಹಣ್ಣು. 

ಕಾಳು : ಧಾನ್ಯ ಬೀಜಗಳ ರಾಶಿ. ಯಾವುದೇ ಧಾನ್ಯಹುಲ್ಲಿನ ಬೀಜದಂತಹ ಹಣ್ಣು. 

ಕಿಮೆಕಾ : ಒಂದು ಜೀವಿಯ ಒಂದೇ ಅಂಗದಲ್ಲಿ ತಳೀಯಕವಾಗಿ ಭಿನ್ನವಾಗಿರುವ 
ಅಂಗಾಂಶ ರಚನೆಯ ಒಂದು ಮಿಶ್ರಣ. ಇದು ಉತ್ಪರಿವರ್ತನ, ಅವೃಪ್ಮಿತ ಕೋಶ 
ವಿಭಜನೆ, ಜೈವಿಕ ಅಡ್ಡ ಹಾಯುವಿಕೆ ಅಥವಾ ಕೃಶಕ ಬೆಸುಗೆ-(ಕಸಿ)ಗಳ ಫಲಿತಾಂಶವಾಗಿರ 
ಬಹುದಂ. ಅದರಲ್ಲಿ ಮೂರು ಮುಖ್ಯ ವಿಧಗಳಿವೆ. ಪರಿಪ್ರವಣ, ಶ್ರಿಜ್ಯವೃತ್ತಖಂಡದ್ದು 
ಮತ್ತು ಮೆರಿಕ್ಲೈನಲ್‌, 


ಅರ್ಥಕೋಶ 765 


ಕಿರುಹೂಗೊನೆ : ನಿರ್ದಿಷ್ಟವಾಗಿ ಹುಲ್ಬುಗಳಲ್ಲಿರುವಂತಹ ಒಂದು ಸಣ್ಣ ಅಥವಾ 
ದ್ರಿ ರ್ವತೀಯ ದರ್ಜೆಯ ಹೂಗೊನೆ, 

ಕಿರುಹೂವು : ಹುಲ್ಲುಗಳು ಮತ್ತು ಕಂಪಾಸಿಟಿಗಳಲ್ಲಿರುವಂತಹ, ಒಂದು ಪುಷ್ಪ 
ಗುಚ್ಛದಲ್ಲಿರುವ, ಒಂದು ಕಿರುಹೂವು. 

ಕ್ಲೀನಿಯ : ಬೀಜ ಸಸ್ಮಗಳಲ್ಲಿ ದ್ವಿಗುಣ ನಿಶೇಚನದ ಆಸಾಧಾರಣ ಘಟನೆ 
ಯಿಂದಾಗಿ ಭ್ರೂಣಾಹಾರದ ಮೇಲೆ ಪರಾಗದ ತತ್‌ಕ್ಷಣದ ಪರಿಣಾಮ. 

ಕೀವರ್ಗ (3) ಕರೀಕ್ಷೆ : ತಾಶ್ವಿಕದೊಡನೆ ವೀಕ್ಷಿತ ಪ್ರಮಾಣಗಳ ಸಾಂಖ್ಯೆಕ 
ಹೋಲಿಕೆ, 

ಕುಚ್ಚು ತೆಗೆಯುವುದು : ಮುಸುಕಿನ ಜೋಳದಲ್ಲಿರುವಂತೆ, ಕುಚ್ಚು ತೆಗೆಯುವುದು, 

ಕ್ಲೋನ್‌ ;: ಒಂದು ವೈಯಕ್ತಿಕ ಸಸ್ಯದಿಂದ ವಾರ್ಧಿಕ ಪ್ರವರ್ಧನೆಯ ಮೂಲಕ 
ಪಡೆದ ಎಲ್ಲಾ ಸಸ್ಯಗಳು. 

ಗರ್ಭಧಾರಣೆ : ಒಂದು ಪುಂಯುಗ್ಮಕ (ರೇತಸ್ಸು) ಒಂದು ಸ್ತ್ರೀಯುಗ್ಮಕದೊಡನೆ 
(ಅಂಡ) ಐಕ್ಯವಾಗುವುದು. ಇದಿಬ್ಬದಿದ್ದ ಲಿ ಅವುಗಳ ಮುಂದಿನ ಪರಿವರ್ಧನೆ ಸಾವ 
ವಾಗಿ ಅಸಾಧ್ಯ. 

ಗುಣಾಶ್ಮಕ ಲಕ್ಷಣಗಳು : ಪ್ರಶ್ಯೇಕ ವರ್ಗಗಳಾಗಿ ಬೇರ್ಪಡಿಸಲಂ ಕಷ್ಟವಾಗು 
ವಂತೆ, ವ್ಯತ್ಯಾಸಗಳ ಒಂದು ಸಂತತ ಹರವುಳ್ಳ ಲಕ್ಷಣಗಳು. ಸಾಮಾನ್ಯವಾಗಿ ಸಂಖ್ಯೆಗಳ 
ಮೂಲಕ ವಿವರಿಸಲಾಗುತ್ತದೆ. 

ಘಟಕ : ವಂಶವಾಹಿಗಳಂತೆಯೇ, 

ಚತುರ್ಯೋಗಶಕ್ತ : ಸದೃಶ ವರ್ಣತಂತುಗಳು ನಾಲ್ಕರ ಗುಂಪುಗಳಾಗಿ ಸಂಯೋ 
ಜನೆ, 

ಚಾಫ್‌ : ಒಕ್ಕಣೆ ಅಥವಾ ತೂರುವಾಗ ಕಾಳಿನಿಂದ ಪ್ರತ್ಮೇಕಗೊಳ್ಳು ವ ಧಾನ್ಯ 
ಗಳ ಪ್ರಷ್ಟಭಾಗಗಳು, 

ಜನೋಮು : ಒಂದಂ ಪಿತೃವಿನಿಂದ ಒಂದು ಏಕಮಾನವಾಗಿ ರ್ದ ವಾದ ವರ್ಣ 
ಕಂತುಗಳ ಒಂದು ಪೂರ್ಣಕೂಟ- 

ಜೀವದ್ರವ ಪಂಶವಾಹೀಯ : ರಿಕೃವರ್ತನೆಯ ಮೇಲೆ ಪ್ರಭಾವ ಬೀರುವ 
ಓೋಶರಸದಲ್ಲಿನ ಘಟಕ. 

ಜೀವ ಎಚ್ಡ್ವಾನ ಗಣಿತ : ಜೀವಶಾಸ್ತ್ರಕ್ಕೆ ಸಂಬುಧಿಸಿದ ಸಮಸ್ಯೆಗಳ ಅಧ್ಯಯನಕ್ಕೆ 
ಇಂಖ್ಯಿಕ ವಿಧಾನವನ್ನು ಅನ್ವ ಯಿಸಂವುದು. 

ಚೈವಿಕ ಮಾದರಿ: ಏಕಸಾಮ್ಯ ತಳೀಯ ರಚನೆಯನ್ನು ಪಡೆದಿರುವ ವ್ಯಕ್ತಿಗಳ 
“ದು. ಸಮಷ್ಟಿ, ಜೈವಿಕ ಮಾದರಿಗಳು ಸಮಯುಗ್ಮಜ ಆಥವಾ ವಿಷಮಯಿಗ್ಮಜ 
ಸಗಿರಬಹುದು, 


766 ಸಸ್ಯ ತಳಿಅಭಿವೃದ್ಧಿ ' ವಿಧಾನಗಳು 


ಜೊತೆಗೂಡುವಿಕೆ : ಸಂಲಗ್ನತೆಯ ರಿಕ್ಕತೆಯಲ್ಲಿ ಎರಡು ಜೊತೆ ಘಟಕಗಳಲ್ಲಿ 
ವಿಷಮಯುಗ್ಮಜವಾಗಿರುವ ಒಂದು ವೈಯಕ್ತಿಕ ಸಸ್ಯ ಒಂದು ಪಿತೃವಿನಿಂದ ಎರಡು 
ಪ್ರಬಲ ಅಂಶಗಳನ್ನೂ ಮತ್ತು ಇನ್ನೊಂದಂ ಪಿತೃವಿನಿಂದ ಎರಡು ಹಿಂಜರಿತದವನ್ನೂ 
ಪಡೆದ ಸ್ಥಿತಿ. ಉದಾ : && ೫೫ - ೩೬ 00. 

ಟಿ ಪರೀಕ್ಷೆ: ಒಂದು ವ್ಯತ್ಯಾಸದ ಗಮನಾರ್ಹತೆಯನ್ನು ಪರೀಕ್ಷಿಸುವ ಒಂದು 
ವಿಧಾನ. 

ತಳ ಅಭಿವೃದ್ಧಕ ಬೀಜ : ತಳಿಅಭಿವೃದ್ಧಕ ಪರಿವರ್ಥನೆಗೊಳಿಸಿರುವ ತಳಿಯ 
ಬೀಜದ ಮೂಲ ಹೆಚ್ಚಳ. ಅದರಿಂದ ಮೂಲ ಬೀಜವನ್ನು ಪಡೆಯಲಾಗುತ್ತದೆ. 

ತಳಅಭವೃದ್ಧಿ ಪೀಳಿಗೆ ವಿಧಾನ : ಪೀಳಿಗೆಯ ಸಸ್ಯಗಳನ್ನು ಸಾಮಾನ್ಯವಾಗಿ ಆಂತರ 
ವಿತ್ತು ಪ್ರತ್ಯೇಕಗೊಳಿಸಿರುವ ಮತ್ತು ನಿರ್ದಿಷ್ಟ ಆಯ್ಕೆಯ ವಂಶಾವಳಿ ತಿಳಿದಿರುವಂತಹ 
ಬೇರ್ಪಡಿಕೆ ಸಂತತಿಗಳ ಅಂತರದಲ್ಲಿ ಬಿಡಿಸ ಆಯ್ಕೆಯ ಒಂದು ಪದ್ಧತಿ. 

ತಳಿಅಭವೃದ್ಧಿಯ ರಾಶಿ ಎಧಾನ : ರಾಶಿ ಆಯ್ಕೆಯನ್ನನುಸರಿಸಿ ಅಥವಾ ಅನು 
ಸರಿಸದೆ, ಒಂದು ರಾಶಿತಾಕಿನಲ್ಲಿ ಸ್ಹಪರಾಗಸ್ಪರ್ಶ ಬೆಳೆಯ ಒಂದು ಸಂಕರಣದ ಬೇರ್ಪಡು 
ಸಂತತಿಗಳನ್ನು ಬೆಳೆಸುವುದು. 

ತ್ರಿಗುಣಿತ: ಮೂರು ಏಕಗುಣಿತ ಅಥವಾ ಅಗುಣಿತ ವರ್ಣತಂತುಕೂಟವುಳ್ಳ 
ಕೋಶಗಳನ್ನು ಪಡೆದಿರುವ ಒಂದು ಜೀವಿ, 

ತ್ರಿಮಾರ್ಗಸಂಕರ : ಮುಸುಕಿನ ಜೋಳ ಇತ್ಯಾದಿಗಳಲ್ಲಿ ಒಂದು ಏಕಸಂಕರ 
ಮತ್ತು ಒಂದು ಅಂತಃಸಂಕರ ಸಾಲಿನ ನಡುವಣ ಒಂದು ಸಂಕರ. 

ತ್ರಿಯೋಗಶಕ್ತ : ಅರ್ಧಸೂತ್ರಣ ವಿಭಜನೆಯ ಸಮಯದಲ್ಲಿ ಮೂರು ಸಾದೃರ 
ವರ್ಣತಂತುಗಳ ಒಂದು ಸಂಯೋಜನೆ. 

ತಿರುಳು : ಬೀಜದಲ್ಲಿ ಪಟಲಗಳೊಳಗಿರುವ ಒಳಭಾಗ. ಹಾಗೂ ಒಂದು ಧಾನ್ಯ 
ಬೆಳೆಯ ಪೂರ್ಣಕಾಳು. 

ತೆಳುಕವಚನರೆ : ಹುಲ್ಲುಗಳಲ್ಲಿ ಪ್ರತಿಯೊಂದು ಕಿರುಹೂವನ್ನು ಎಡೆಬಿಡದೆ ಆವ 
ರಿಸಿರುವ ಎರಡು ಪೃಷ್ಟ ಉಪಪತ್ರಗಳಲ್ಲಿ ಮೇಲಿನದು. 

ತೆನೆ: ಮುಸುಕಿನ ಜೋಳದ ತೆನೆಯಂತೆ ಒಂದು ದಪ್ಪ ಒತ್ತಾದ ಆಥವಾ ಸ್ಮೂಲಿ 
ಹೂಗೊನೆ ಅಥವಾ ಕಿರುಹೂಗೊನೆಯಂತಹ ಪುಷ್ಪಮಂಜರಿ. ಸಾಮಾನ್ಯವಾಗಿ ಗೋ, 
ಬಾಡ್ಲಿ, ಟಿಮೋತಿ ಮತ್ತು ರೈಗಳಂತಹ ಹುಲ್ಲುಗಳ ಹೂಗೊನೆಯಂತಹ ಸಂಕೀರ್ಣ 
ಪುಷ್ಪಗುಚ್ಛಗಳಿಗೂ ಅನ್ವಯಿಸುತ್ತದೆ. 

ದ್ವಿಗುಣಿತ : ವರ್ಣತಂತುಗಳ ಎರಡು ಸರಣಿ ಪಡೆದಿರುವ ಒಂದಂ ಜೀವಿ. 

ದ್ವಿಪ್ರತಿ ವಂಶವಾಹಿಗಳು : ಓಂಟಿಯಾಗಿ ಅಥವಾ ಜೊತೆಯಾಗಿ ಸಾದೃಠ ಪರಿ 
ಹಾಮ ಕೊಡುವ ಎರಡು ಪ್ರತ್ಯೇಕ ರಿಕ್ಕ ಘಟಕಗಳು. 


ಅರ್ಥಕೋಶ 767 


ದ್ವಿಪ್ರತೀಕರಣ : ಒಂದೇ ವರ್ಣತಂತು ಅಥವಾ ಜೀನೋಮಿನಲ್ಲಿ ಒಂದು ತುಂಡು 
ಒಂದು ಸಲಕ್ಕಿಂತಲೂ ಅಧಿಕವಾಗಿರುವುದು. 

ದ್ವಿಯೋಗಶಕ್ತ ; ಒಂದು ಜೊತೆ ಸಂಯೋಜಿತ ಸಾದ್ಮಶೆ ಅಥವಾ ಪರಿಸ್ಥಿತಿಗೊಳ 
ಪಟ್ಟ ವರ್ಣತಂತುಗಳು. 


ಎ ಎರ ಹಗು ದುದು 6 ಸರಕ್‌ ಇ ಪಟಾ 
ದ್ವಿಸಂಕರ ು: ನಾ ನ್ಯ ಅಂತ್ಯಸಂಕರ ಸಾಲುಗಳನ್ನು ಹಿತ ಗಳಾಗಿ ಬಳಸಿರುವ, 


ನ 


ಸ 
ಪ ಈ ಕ ಹಾ. ಹ ತ್‌ ಟ್‌ ಹ್‌ 
ಅದರಲ್ಲೂ ನಿರ್ದಿಷ್ಟವಾಗಿ ಮುಸುಕಿನ ಜೋಳಕ್ಕೆ ಅನ್ನಯಿಸುವ ಪದ. 


ಪ 
ಓತ ನ ಇನ 


ಕ ಷೆ ಎ (7 ಹ 2733] 
ದೃಶ್ಯರೂಪ , ಡಳೇೀಯ ಸ್ವಭಾವಕ್ಕೆ “ರೀ ಪಸದ ಒಂದು ಸಸ್ಯದ ವೀಕ್ಷೆ 


ಲಕ್ಷಣ. ಸಾದೃಶ ದೃಶ್ಶರೂಪ ಸಸ್ಮಗಳು ಒಂದೇ ರೀತಿಯಾಗಿ ಕಾಣುತ್ತವೆ. ಅದರೆ ಒಂದೇ 


0 ಕ [ 
ತ 
ರೀತಿಯುಲಿ ತಳಿಅಭಿವ ದಿ ಸಲಾರವ್ಪ. 
ರಿ ಗ್‌ ಡ್‌ 
೩ ಡಾ ಗ! ಎಕ್‌, ರಾಗ್‌ ಸ್‌ « ಜಯಿ ₹ ತ್ಮ ಪಾ 
ದೋಷ : ಒಂದು ವರ್ಣತಂತುವಿನ ಒಂದು ಶುಂಡಿನ ಇಲ್ಬಮು, 'ವಿಸರ್ಜನೆ? 
ಹ ಹಾಗ ಐ ತ್‌ಗ್ದ 
ಆಥವಾ ಕಾರ್ಯಮಾಡದಣಿರು:ವಿಕೆ. 
ರ ಸದಕ್ಕೆ 
ನುಣುಪು : ನುಣುಪು, ರೋಮರಹಿತ. 
ಸ ಆ ಹಾ ದಾ” ಹಾ ಇತರ್‌ ಹ ಒರ ಅ್ರ ಕರ್‌ ತ 
ನೋಂದಾಲು.ಸಿದ ಬೀಜ : ನೇಂಪಾ ಮೂಲಜೀಜಕ್ಕೆ ಸಂಬಂಧ್ಯಸಿದ್ದ. ಮತ್ತು 
ಅರ್ಥ 


ಹ ಗ ರಜದ ಇ. ಸಣ ಪ್ರಶ್ರ ೧% 
ಅದರಿಂದಲೇ ಹೆಚ್ಚಳಗೊಂ ಒಂದು ತಳಿಯ ಸಂತತಿ ಬೀಜ 


ಆ ಡಾಗಿ ಸಣ ತ್ರ ಇತರೆ ತ್‌ ಕಣ್ಣಾಗ 
ತಕ್ಕಸಸ್ಮಪ್ರಕಿರೋಧ : ಪ್ರತಿರೋಧ ಸಸ್ಯಪ್ರಶಿಕ್ತಿಯೆಯೊಡನೆ ಸಹಸಂಬುಧ 
ಕ ಎ ಎರವ ದಹದ ಒಪ ಸಷ್ಯಗೃೂ ಡರ್ಲಉತ್ತ ತ್ನ ಹ 
ಪಡೆಯದಿರುವಾಗ, ಹೂಕಚ್ಚುವಾಗಿನಿಂದ ಪಕ್ಚತೆಯವರೆಗಿನ ಹಂತಗಳಲ್ಲಿ ಕಾಂಡತುಕ್ಕು 
ರೋಗ ಪ್ರಶಿರೋಧಕ್ಕೆ ನಿರ್ದಿಷ್ಟವಾಗಿ ಅನ್ನಯಿಸುವ ಪದ. 
ಭಕ್ಕ ತ 
ಕ್‌” ಜಗ 
ಪ್ರತೀಕರಣ ಪ್ರಯೋಗಗಳಲ್ಲಿ ಸಂಸ್ಕರಣಗಳ ಪ್ರನರಾವೃತ್ತಿ. 
ಜನ ಕ ನು ದವ 


ಧಾ, ಹ ತಲೆ ಹೋ ಜಾ ಗಾಗ ರಾ” ತರ ದ್ದ 
ಪ್ರಸ್ರಲ್ರನಕಾಲ : ರೂಪವು ಅರಳುವ ಕೈಯು ಅಧವಾ ಹಂತ. 
₹೯ ಗತ್‌ 


ಪ್ರಬಲ: ಇನ್ನೊಂದು. ಆಂಶವನ್ನು ಪೂರ್ಜವಾಗಿ ಅಥವಾ ಹೆಚ್ಚಾಗಿ 
ಹೊರಚ್ಚುಮಾಡುವಂತೆ ಮೈದಳೆಯುವ ಗುಣವಿರುವ ಒಂದು ಯುನ್ಮ ವಿಕಲ್ಪ ಜೋಡಿ 
ಲಕ್ಷಣಗಳ ಒಂದು ಆಂಶಕ್ಕೆ ಅನ್ವಯಿಸುವ ಪದ. 

ಪ್ರಭೇದ : ಒಂದು ಸಾಮಾನ್ಮ ಮೂಲದಿಂದ ಉತ್ಪನ್ನವಾಯಿತೆಂದು ವಿವೇಕ 


ಯುತವಾಗಿ ಊಹಿಸಬಹುದಾದಂತೆ ಸಾಷ 
ಗುಂಪು. 

ಪ್ರಮಾಣೀಕೃತ ಬೀಜ : ಮೂಲ, ನೋಂದಾಯಿಸಿದ ಅಥವಾ ಪ್ರಮಾಣೀಕ್ಷತ 
ಬೀಜದಿಂದ ಉತ್ಪಾದಿಸಿದ ವಾಣಿಜೃ ಬೆಳೆ ಉತ್ಪಾದನೆಗಾಗಿ ಬಳಸಲಾಗುವ ಬೀಜ, 
ಸಾವಹಾನ್ಯವಾಗಿ ಒಂದು ಸಾರ್ವಜನಿಕ ಸಂಸ್ಥೆಯ ಉಸ್ತುವಾರಿ ಮತ್ತು ನಿಯವಂಗಳಿಗನು 
ಸಾರವಾಗಿ ಬೆಳೆಸ, ಸಂಸ್ಕರಣ ಹೊಂದಿ, ಗುರುತು ಚೇಟಿ ಪಡೆಯುತ್ತದೆ. 

ಪರಿವರ್ತಕ ಅಥವಳ ಕ್‌ರಿವರ್ತಕ ಐಂಶದಾಹಿ ;: %೧ 
ಮಶವಾಜ ಪೃಕ್ತಪಡಿಸುವುದರ ಮೇಲೆ ಪ್ರಭಾವ ಬೀರುವ ಒಂದು ವಂಶವಾಹಿ, 


768 ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


ಪರಿವರ್ತನ : ಮಾನಕ ವೃತಿಕಲನದ ಅಥವಾ ಮಾನಕ ಭ್ರಂಶದ ವರ್ಗ. 

ಕರಿವರ್ತನೀಯತೆಯ ಗುಣಾಂಕ ; ಶೇಕಡಾವಾರಿನಲ್ಲಿ ವಿವರಿಸಿದಂತಹ ಪರಿವರ್ತಕದ 
ಒಂದು ಮಾಪನ. ಸ 

ಪ್ರಿಷ್ಠಿ ಇತ್ಯಾದಿ: ಒಂದು ಪಿತೃವಿನಿಂದ ಪಡೆದ ಪ್ರಥಮ ದ್ವಿತೀಯ 
ಇತ್ಯಾದಿಯ ಪಿತೃಸಂತತಿಗಳು. 

ಪುಂ ಪೂರ್ವಿ : ದ್ವಿಲಿಂಗ ಪ್ರಷ್ಟಗಳಲ್ಲಿ ಅಥವಾ ಏಕಲಿಂಗ ಸಸ್ಕಗಳ ಒಂದೇ ಸಸ್ಯ 
ದಲ್ಲಿನ ಪ್ರತ್ಯೇಕ ಹೂವುಗಳಲ್ಲಿ ಶಲಾಕೆಗೆ ಮೊದಲು ಕೇಸರಗಳು ಪಕ್ಷವಾಗಿ ಕ್ರಿಯಾಶೀಲ 
ವಾಗುವುದು. 

ಪುಂಸತ್ವಗುಂದಿಸುವಿಕೆ : ಒಂದು ಹೂವಿನಿಂದ ಕೇಸರಗಳನ್ನು ತೆಗೆಯುವ ಕ್ಸಿಯೆ. 

ಪ್ರನಂ” ಸ:ಯೋಜನೆ : ಪಿತ್ಸುಗಳು ತೋರ್ಪಡಿಸುವ ಸಂಯೋಜನೆಗಳಿಗೆ ಬೇರೆ 
ಯಾಗಿ ವ್ಯಕ್ತಪಡ:ವ ಲಕ್ಷಣಗಳ ಹೊಸ ಸಂಯೋಜನೆಗಳು. ವಂಶವಾಹಿಗಳು ಸಾಪೇಕ್ಷ 
ವಾಗಿ ಒಂದರೊಡನೊಂದು ಸಮಿಾಪದಲ್ಲಿರುವಾಗ ಮಾತ್ರ ಪನರ್‌ಸಂಯೋಜನೆಗಳ 
ಶೇಕಡಾವಾರು ಅಡ್ಡಹಾಯುವಿಕೆಗಳ ಶೇಕಡಾವಾರಿಗೆ ಸಮವಾಗಿರುತ್ತವೆ. ಕೋಶ 
ಶಾಸ್ತ್ರೀಯ ಆಡ್ಡಹಾಯುವಿಕೆ ಆ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ : ಪುನರ್‌ ಸಂಯೋ 
ಜನೆ ಆಥವಾ ತಳೀಯಕ ಅಡ್ಡಹಾಯುವಿಕೆ ವೀಕ್ಷಿತ ತಳೀಯಕ ಫಲಿತಾಂಶವನ್ನು 
ಸೂಚಿಸುತ್ತದೆ. 

ಪುನರಾವರ್ಶಪಿತೃ : ಪ್ರಥಮಸಂಕರ ಮತ್ತು ಹಿಂಸಂಕರ ಸಸ್ಯಗಳೊಡನೆ ಸಂಕರ 
ಮಾಡುವ ಪಿತೃವನ್ನು ಸೂಚಿಸಲು ಹಿಂಸಂಕರಗಳಲ್ಲಿ ಬಳಸಲಾಗುತ್ತದೆ. 

ಪ್ರಪ್ಪವೃಂತ : ಒಂದು ಬಿಡಿ ಹೂವನ್ನು ಧಾರಣಮಾಡಿರುವ ಒಂದು ತೊಟ್ಟು. 

ಪುಸ್ತಾವಳಿ ವೃಂತ : ಒಂದು ಬಿಡಿ ಹೂವು ಅಥವಾ ಒಂದು ಪುಷ್ಪಮಂಜರಿಗೆ 
ಆಸರೆಯಾಗಿರುವ ಮೂಲಕಾಂಡ. ಹುಲ್ಲುಗಳಲ್ಲಿ ಉಂಡದ ತುತ್ತತುದಿಯ ಅಂತಿರ 
ಗೆಣ್ಣು. 

ಫಲಭಿತ್ತಿ : ಅಂಡಕದ ಸುತ್ತಇರಂವ ಪಕ್ವ ಅಥವಾ ಹಣ್ಣಾದ ಅಂಡಕ ಭಿತ್ತಿ. 

ಫಲನಂತಿಕೆ : ಚೈತನ್ಯದಾಯಕ ಸಂತತಿಯನ್ನು ಉತ್ಪಾದಿಸುವ ಶಕ್ತಿ, 

ಫಾಟುವಾಯತ್ಚ್‌ : ಬೆಳಸಿದ ಓಟ್ಸ್‌ ಅಭಿವರ್ಧನೆಗಳಲ್ಲಿ ಸಂಭವಿಸುವ ಮತ್ತು 
ಉಡು ಓಟ್ಸ್‌, ಅವೇನಾ ಫಾಟ್ಕುವಾದ ಲಕ್ಷಣಗಳನ್ನು ಹೊಂದಿರುವ ಉಶ್ಪರಿವರ್ತನಗಳು. 

ಬಂಜಿತ್ವ್ಯ : ಚೈತನ್ಯದಾಯಕ ಪೀಳಿಗೆಯನ್ನು ಉತ್ಪಾದಿಸುವ ಶಕ್ತಿಯಿಲ್ಲದಿರುವಿಕೆ. 

ಬಹ್ವಂಶ ಭಟಕ ಊಹುಾಧಾರ : ಅನೇಕ ಭಿನ್ನವಂಶವಾಹಿಗಳು ಅಥವಾ ಘಟಕ 
ಗಳನ್ನು ಒಂದು ಲಕ್ಷಣ ಅವಲಂಬಿಸಿರುವ ರೀತಿಯ ರಿಕೃತೆ. 

ಬಹ್ವಂಶ ಯುಗ್ಮ್ಕವಿಕಲ್ಬಿಗಳು : ಸಂಬಂಧಿತ ವರ್ಗಗಳಲ್ಲಿನ ಸಾದೃ ಶ ವರ್ಣತಂತು 
ಗಳ ಏಕರೂಪ ನೆಲೆಗಳಲ್ಲಿರುವ ಯುಗ್ಮ್ಕವಿಕಲ್ಪ್ಬಿಗಳ ಒಂದು ಸರಣಿ, 


ಅರ್ಥಕೋಶ 769 


ಬಹ್ಮಂಶ ಸಂಕರ : ಎರಡಕ್ಕಿಂತಲೂ ಅಧಿಕ ಭಿನ್ನ ಉತ್ಪತ್ತಿಯ ಹಿತೃಸಾಲುಗಳ 
ನಡುವಣ ಒಂದು ಸಂಕರ. 

ಬಹುಗುಣಿತ : ವರ್ಣತಂತುವಿನ ಮೂಲ ಅಥವಾ ಏಕಗುಣಿತ ಸಂಖ್ಯೆಯ 
ಎರಡು ಕೂಟಗಳಿಗಿಂತ ಅಧಿಕ ಸಂಖ್ಯೆಯನ್ನು ಹೊಂದಿರುವ ಒಂದು ಜೀವಿ. ಉದಾ : 
ಶ್ರಿಗುಣಿತ, ಚತುರ್ಗುಣಿತ, ಪಂಚಗುಣಿತ, ಸಪ್ತಗುಣಿತ, ಅಷ್ಟಮಗುಣಿತ ಅಥವಾ ವಿವಿಧ 
ಭಿನ್ನಗುಣಿತಗಳು. 

ಬಹುಸಂಕರ : ವಿಯುಕ್ತನಗೊಳಿಸಿದ ತಾಕುಗಳಲ್ಲಿರುವ ಆಯ್ಕೆಗೊಂಡ ಸಸ್ಯಗಳಂ 
ಅಥವಾ ವಿಭೇದಗಳನ್ನು ಅವುಗಲಲ್ಲಿರುವಲ್ಲಿಯೇ ತೆರವು ಪರಾಗಸ್ಪರ್ಶಮಾಡಿಸುವುದು. 
ಇದರಿಂದ ಪ್ರತಿಯೊಂದರ ಸಂತತಿಯನ್ನು ಅವುಗಳ ಪಿತೃವಿನ ಬರ್ಜೆ ನಿರ್ಧರಿಸಲು 
ತುಲನಾತ್ಮಕವಾಗಿ ಬೆಳೆಸಬಹುದು. 

ಬೀಜ : ತಿರುಳು ಮತ್ತು ಪಟಲಗಳನ್ನೊಳಗೊಂಡಿರುವ ಪಕ್ವ ಅಂಡಾಶಯ, 
ಧಾನ್ಯಗಳಲ್ಲಿ ಬೀಜದಂತಹ ಹಣ್ಣುಗಳಿಗೂ ಕೂಡ ಬಳಸಲಾಗುತ್ತದೆ. 

ಬೃಹತ್‌ ಬೀಜಾಣು : ಓಂದು ಸ್ಕ್ರೀಯುಗ್ಮಕವನ್ನು ಮಾತ್ರ ಪಡೆಯುವ 
ಲಿಂಗಾಣುಜನಕಕ್ಕೆ (ಭ್ರೂಣಕೋಶವನ್ನು ಉತ್ಪಾದಿಸುವ ಗುಣಹೊಂದಿರಂವ ಓಂದಂ 
ಬೀಜಾಣು) ಬೃಹತ್‌ ಬೀಜಾಣು ತಾಯಿ:ಕೋಶದ ಎರಡು ಅರ್ಧಸೂತ್ರಣ ವಿಭಜನೆ 
ಗಳಿಂದ ಉತ್ಸನ್ನವಾದ 4 ಕೋಶಗಳಲ್ಲಿ ಒಂದು. 


ಬೇರ್ಪಡಿಕೆ: ಅರ್ಧಸೂತ್ರಣ ವಿಭಜನೆ ಸಮಯದಲ್ಲಿ ಪಿತ್ಫ ಮತ್ತು ಮಾತೃ 
ವರ್ಣತಂತುಗಳು ಬೇರ್ಪಡುವುದು ಮತ್ತು ನಂತರದ ಪೀಳಿಗೆಯಲ್ಲಿ ಕಂಡು ಬರುವಂತಹ 


ತಳೀಯಕ ವ್ಯತ್ಯಾಸಗಳ ಬೇರ್ಪಡುವಿಕೆ. 

ಭನ್ನಗುಣಿತ : ಏಕಗುಣಿತ ಅಥವಾ ಮೂಲಸಂಖ್ಯೆಯ ನಿಕೃಷ್ಟ ಗುಣಿತವಲ್ಲದೆ 
ಇತರ ವರ್ಣತಂತು ಸಂಖ್ಯೆಯನ್ನು ಪಡೆದಿರುವ ಒಂದು ಜೀವಿ ಆಥವಾ ಕೋಶ. ಹೈಪರ್‌ 
ಪ್ಲಾಯ್ಡ್‌-ಅಧಿಕಗುಣಿತ, ಹೈಪೋ-ಕಡಮೆ. 

ಭ್ರೂಣಾಜಾರ : ಬೀಜ ಸಸ್ಯಗಳಲ್ಲಿನ ಭ್ರೂಣಕೋಶದೊಳಗೆ ರಚಿತವಾಗುವ 
ಪೋಷಕ ಅಂಗಾಂಶ, ಭ್ರೂಣಕೋಶದ ಎರಡು ಮೂಲ ಭೂಣಾಹಾರ ಕೇಂದ್ರಕ 
ಗಳನ್ನು ಒಂದು ಅಥವಾ ಎಂಡು ಪುಂರೇತಕ್ಷಿನಿಂದ ನಿಶ್ಶೆಚನದ ನಂತರ ಸಾಮಾನ್ಯವಾಗಿ 
ಉತ್ಪನ್ನವಾಗುತ್ತದೆ. ಒಂದು ದ್ವಿಗುಣಿತ ಜೀವಿಯಲ್ಲಿ ಭ್ರೂಣಾಹಾರವು ತ್ರಿಗುಣಿತ 
ವಾಗಿರುತ್ತದೆ. 

ಮಧ್ಯೆಬರುವುದು : ಒಂದು ಅಡ್ಡಹಾಯುವಿಕೆಯ ಸಂಭವ ತನ್ನ ನೆರೆಯಲ್ಲಿ 
ಇನ್ನೊಂದರ ಸಂಭವವನ್ನು ಕುಂಠಿತಗೊಳಿಸುವ ಗುಣ. 

ವಾನಳಛ್ಟಂ॥ : ಮಾನಕ ವ್ಯತಿಕಲನಕ್ಕೆ ಸಾದೃಕವಾದದ್ದು, ಆದರೆ ಇದನ್ನು 
ಒಂದು ಮಾದರಿಯಿಂದ ಗುಣಿಸಲಾಗುತ್ತದೆ. 

49 


770 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಮಾನಕ ವ್ಯತಿಕಲನ : ವರಾಪನ ಏಕವಾನ ಪದಗಳಲ್ಲಿ ಪರಿವರ್ತಕದ ಒಂದು 
ಮಾಪನ. ಸಾಮಾನ್ಯ ವಾಗಿ ನಿರ್ದಿಷ್ಟ ಸಮಪ್ಚಿಳಿಗೆ ಅನ್ವಯಿಸುತ್ತದೆ. 

ಮಿಶ್ರಣಶಕ್ತಿ : ಒಂದು ಸಮಾನಜೀವಿ ತನ್ನ ಸುಕರಗಳಿಗೆ ಅಪೇಕ್ಷಿತ ವರ್ತನೆ 
ಗಳನ್ನು ವಹನ ವಾಗಿಸಬಲ್ಲ ಸಂಬಂಧಕ ಶಕ್ತಿ, 

ಮೂಲಬೀಜ ದಾಸ್ತಾನು : ಮೂಲ ತಳಿಲಭಿವೃದ್ಧಿಕ ತನ್ನ ನಿಯೋಗಿಯಾಗಿರುವ 
ಅಥವಾ ಒಂದು ರಾಜ್ಯ ಅಥವಾ ಕೇಂದ್ರ ಪ್ರಯೋಗಕೇಂದ್ರದ ಪೈತಿನಿಧಿ. 

ಮೃದು ತುಪ್ಪುಳು :. ಸಾಮಾನ್ಯ ಅಭಿಪ್ರಾಯದಲ್ಲಿ ಕೂದಲುಳ್ಳದ್ದು ; ನಿರ್ದಿಷ್ಟ 
ಬಳಕೆಯಲ್ಲಿ ಗಿಡ್ಡ ಮೃದು ಕೂದಲಿಂದಾವೃತವಾಗಿರುವುದು. 

ಮೆಟಿಕ್ಷೀನಿಯ : ಹಣ್ಣಿನ ಮೂಲ ಅಂಗಾಂಶಗಳ ಪರಿವರ್ಥನೆಯ ಮೇಲೆ 
ಪರಾಗದ ತಕ್ಷಣದ ಪರಿಣಾಮ. 

ಮೋಡ್‌ : ಆವೃತಿ ಸಂಖ್ಯೆಯ ವಿತರಣೆಯಲ್ಲಿ ಅತ್ಯಧಿಕ ಸಂಭವ ಪ್ರಮಾಣದ 
ವರ್ಗ. 

ಯಾದೃಚ್ಛಿಕ ಸಂಕೂಟಗಳು : ಸಂಕೂಟಗಳು ಅಥವಾ ಪ್ರಶೀಕರಣಗಳೊಳಗೆ 
ಸಂಸ್ಕರಣಗಳನ್ನು ಯಾದೃಚ್ಛಿಕವಾಗಿ ಜೋಡಣೆವಾಡಿರುವ ಒಂದು ಪ್ರಯೋಗ 
ಎನ್ಯಾಸ, 

ಯುಗ್ಮ : ಸಂತಾನೋತ್ಪತ್ತಿಯಲ್ಲಿ ಎರಡು ಕೋಶಗಳ (ಲಿಂಗಾಣಂ) ಮಿಳಿತ 
ದಿಂದ ಉತ್ಪನ್ನವಾದ ಒಂದು ಕೋಶ ಹಾಗೂ ಅಂತಹ ಕೋಶದಿಂದ ವೃ ದ್ಧಿ ಗೊಳ್ಳುವ 
ವೈಯಕ್ತಿಕ ಸಸ್ಮ. 

ಯುಗ್ಕವಿಕಲ್ಪಿ : ಗುಣವಾಚಕ. ಯುಗ್ಮವಿಕಲ್ಬೀಯ. ಸದೃಶ ವರ್ಣತಂತುಗಳ 
ನಿರ್ದಿಷ್ಟ ಬಿಂದುಗಳಲ್ಲಿರುವ ಘಟಕಗಳ ಜೋಡಿ ಅಥವಾ ಸರಣಿಯಲ್ಲಿ ಒಂದು. ೮ 
ಕಾರಣದಿಂದಾಗಿ ವಿಕಲ್ಪ ಜೋಡಿಗಳಲ್ಲಿ ರಿಕ್ಮತೆ ಪಡೆಯುತ್ತವೆ. ವಂಶವಾಹಿಯ 
ಒಂದು ವಿಕಲ್ಪರೂಪ. 

ರಕ್ತಸಂಬಂಧಿ ಸಂಕರ : ಒಂದೇ ಪಿತ್ಮಗಳ ಒಂದಂ ಅಥವಾ ಅಧಿಕ ಸಸ್ಯಗಳು 
(ಅಣ್ಣ, ತಂಗಿ ಜೊತೆಗೂಡುವೆ), ರಕ್ತಸಂಬಂಧಿಗಳ ಸಂಕರ, 

ರಾಶಿ ಆಯ್ಕೆ : ಸಸ್ಯಗಳ ಸಂತತಿ ಆಥವಾ ಆಯ್ಕೆಗೊಂಡ ತೆನೆಗಳನ್ನು ಒಟ್ಟು 
ಗಿ೩ ಬೆಳೆಸುವಲ್ಲಿ € ಇಪ್ರದಾದರೂ ಅಪೆ' ಕ್ಷಿತ ಲಕ್ಷಣ ಅಥವಾ ಲಕ್ಷಣಗಳ ಆಯ್ಕೆ. 

ರೆೋೀಗಹೀಡಿತ ಅಗಪಾತಿ : ನಿರ್ದಿಷ್ಟ ರೋಗಕಾರಕಕ್ಕೆ ಇರುವ ಪ್ರತಿಕ್ರಿಯೆ: 
ಗಳನ್ನು ಆಧ್ಯಯನ ಡಲು ಸಹಾ: 2ಕವಾದ ವಿಶಿಷ್ಟ ಅಗೇಪಾತಿ, 

ರೊಗಿ.ಗ್‌ : ಹೊಲದಲ್ಲಿ ಕೈಯಿಂದರ್ಲೆ ಆರಿಸಿ ತೆಗೆಯುವುದರ ಮೂಲ 
ಒಂದು ತಳಿಮಿಶ್ರಣದಿಂದ ಅನಪೇಕ್ಷಿತ ಸಸ್ಯಗಳನ್ನು ತೆಗೆಯುವ ಕ್ಲಿಯೆ, 

ಲಕ್ಷಣ; ಓಂದು ವೈಯಕ್ತಿಕ ಜೀವಿಯ ಲಚನೆಗೆ ಕಾರಣವಾಗುವ ರಚನೆ, 


ಅರ್ಥಕೋಶ 771 


ತ್ಸ ಧ್‌ತ್ಟ್‌ ದ್‌ ತಿ ಡ್‌ ಹ ಚ್‌ 
ರೂಪ, ವಸ್ತು ಮತ್ತು ಕ್ಲಿಯೆಯಂತಹ ಅನೇಕ ನಿವರಗಳಲ್ರಿ ಒಂದು ಮೆಂಡಲ್‌ನ 


ಯ್‌ 
ತಳೀಯಕ ಲಕ್ಷಣಗಳು ಪರಿವರ್ಧನೆಯ ಅಂತಿಮ ಫಲ. ಈ ಕ್ರಿಯೆಯ ಅವಧಿಯಫಿ 
ಸಿಕ 


ವಂಶವಾಹಿಗಳ ಪೂರ್ಣ ಸಂಕೀರ್ಣ ತನ್ನೊಳಗೆ ಮತ್ತು ಜಿರಿಸರದೊಡನೆ ಅಂತರ್‌ಕ್ರಿಯೆಂ 
ಪಡೆಯುತ್ತದೆ. 


ಲಾಟ್‌ ಚೌಕ ; ಪ್ರತೀಕರಣಗಳ ಸಂಖ್ಯೆ ಸಂಸ್ಕರಣಗಳಷ್ಟೇ ಇದ್ದು ಪ್ರತಿಸಾಲರಿ 
ಹ 
ಮತ್ತು ಸ್ದ (ಂಭಗಳಲ್ಲಿ ಪ್ರತಿ ಸಂಸ್ಕರಣೆ ಓಂದೆಃ ಸಲ ಸಂಭವಿಸುವಂತಿರುವಲ್ಲಿ ಸಂಸ್ಕರಣ 
ಗಳನ್ನು ಹೋಲಿಸಲು ನೆರವಾಗುವ ಒಂದು ಪ್ರಯೋಗ ವಿನ್ಯಾಸ್ಮ. ಕಡಮೆ ಸಂಖ್ಯೆಯ 
ಸಂಸ್ಕರಣಗಳ ನಿಕೃಷ್ಟ ಹೋಲಿಕೆಗೆ ನಿರ್ದಿಷ್ಟ ಹೊಂದಾಣಿಕೆ ಪಡೆದಿರುವುದು, 
ಲ್ಯಾಟಿನ್‌ ಎನ್ಮಾಸ : ಪೂರ್ಣ ಪ್ರತೀಕರಣಗಳ ಸಂಖ್ಯೆಯನ್ನು ಸಂಕೂಟಂಳ 
ಸಂಖ್ಯೆ ಮಾರುವಂತಿರುವಕ್ತಿ, ಅಧಿಕ ಸಯ್ಯೆಯ ಸುಸ್ಕರಣಗರನ್ನು ಪರೀಕ್ರಿಸಲು ಅಭಿ 
₹ ಡ್‌ ಕ ಆಡ 
ವೃದ್ಧಿಗೊಳಿಸಿರುವ ವಿನ್ಮಾಸಗಳು. 
ಲಿಂಗಾಣು : ಒಂದು ಪುಂ ಅಥವಾ ಸ್ತ್ರೀ ಪ್ರಜನನ ಜೀವಕೋಶ (ರೇಶಸ] 


ಅಥವಾ ಆಂಡ.) 

ಲಿಂಗಾಣುರಾಹಿತ್ಯ : ಲಿಂಗಾಣುವಿನಿಂದಬ್ಲದೆ (ಆಂಡ), ಲಿಂಗಾಣು ಜನಕದ (ಆಂಡ 
ಕ್ಲೇಶ) ಯಾವುದೇ ಇತರ ಕೋಶ ಅಥವಾ ಕೆ 
ಪರಿವರ್ಧನೆ. 

ಲೀತಲ್‌ ವಂಶವಾಹಿ : ಇದನ್ನು ಪದೆದಿರುವ ಜೀವಿ ಅಥವಾ ಒಂದು ಕೋಶ 
ಪನ್ನು ಜೀವನ ಸಾಮಥನ್ಯರಹಿತಗೊಳಿಸುವ ಓಂದು ಮಶವಾಹಿ, 

ವಂಶವಾಹಿ ; ತರ ವಂಶವಾಹಿಗಳು ಮತ್ತು ಪತಿಸತದೊಡನೆಯ ಅಂತರ್‌ 


ಕಾ ಅಶ್‌ ಗ್ಯಪ್ಟ್‌ಕಿ ಗಾ ಗಡ ಗಿದ, ಕದ 
ಸೀಶಗಳಿಂದ ಓಂದು ಬೇೀಜಾಣು ಜನಕ 


ಛಿ ಕ್‌ ಹ ಹತ ಹ ಕ 

ಕ್ಸ ೦ದ ಒಂದು ಲಕ್ಷಣ ಪರಿವರ್ಧ ನೆಯನ್ನು ನಿಯಂತ್ರಿಸುವ ವರ್ಣ್ಪತಂತುವಿನಫಿ 
ವಟು ಷ್ಟ ಇ ಕಾ 

ತ ತಾತ ಆ ವ್ಯುದಗು ನಾ ಮಗ್ನ ದಾರ್ರಣತಾ 

ನೆಲೆಸಿರುವಂತಹ ರಿಕ್ಕತೆಯ ೨ ಊಹಾತ್ಮಕ ಏಕಮಾನ ಪಂಶಮಾಹಿಗಳು ವರ್ಣತಂತು 


ಗಳಲ್ಲಿ ರೇಖಾಬದ್ಧವಾಗಿ ಜೋಡಣೆಯಾಗಿದೆಯೆಂದು ನಂಬಲಾಗಿದೆ ಇದು ದ್ರವ 
ವಂಶವಾಹಿಗೆ ವ್ಯತಿರಿಕ್ವವಂದ ಐರ್ಣವಂಶವಾಹಿ. 

ವಂಶವಾಹಿರೂಪ ;: ಒಂದು ಜೀವಿಯ ಮೂರಾಧಾರ ರಿಕ್ಕತೆಯ ರಚನೆ. 

ವರ್ಗ : ಸಾದ್ಯಶಪ್ರವತಾಣದ ತಳಿಗಳನ್ನು ಒಳಗೊಂಡಿರುವ ಒಂದು ಗುಂಪು 


ವರ್ಣತಂತುಗಳು : ಕೇಂದ್ರಕ ವಿಭಜನೆಯ ಸಮಯದಲ್ಲಿ ಕೋಶದ ಕೇಂದ್ರಗಳಲ್ಲಿ 


ಕಾಣಿಸುವ ಸೂಕ್ಷ್ಮದರ್ಶಕದಲ್ಲಿ ಕಾಣ:ಷಷ್ಟು ಸಣ್ಣದಾದ, ದಟ ವರ ಹೀರಿದ ಏಸ್ತು 
ಗಳು. ಯಾವುದೇ ಒಂದು ಪ್ರಭೇದದಲ್ಲಿ ಅದರ ಸಂಖ್ಯೆ ನ್ನಿರವಾಗಿರುತ್ತವೆ. ಅವು 


ಗಳು ರೇಖಾತ್ಮಕವಾಗಿ ಜೋಡಿಸಲ್ಪಟ್ಟಿರಂವ. ವಂಶವಾಹಿಗಳನ್ನು 
ವರ್ಣಸೂತ್ರಗಳು: ಉದ್ದ ಸೀಳಿಕೆಯಿಂದ ಉತ್ಪನ್ನವಾದ ಅರ್ಥವಣ 


ಮುಂದೆ ಅವು ಮರಿ ವರ್ಣತಂತುಗಳಾಗುತ್ತವೆ. 


772 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಏಿಕರ್ಷಣ: ಸಂಲಗ್ನತೆ ಪಡೆದ ಎರಡಂ ಘಟಕಗಳ ಜೊತೆಗೆ ವಿಷಮ ಯಂಗ್ಮಜ 
ವಾಗಿರುವ ಒಂದು ಬಿಡಿ ಸಸ್ಮ. ಸಂಲಗ್ನತೆಯ ರಿ* ತೆಯಲ್ಲಿ ಬಂದು ಪಿತೃವಿನಿಂದ ಪ್ರಬಲ 
ಅಂಶದ ಒಂದು ಜೊತೆಯನ್ನೂ, ಹಿಂಜರಿತ ಅಂಶದ ಇನ್ನೊಂದು ಜೊತೆಯನ್ನೂ ಶೆ 
ಮತ್ತು ಇನ್ನೊಂದು ಪಿತೃವಿನಿಂದ ಇದರ ವೃತಿರಿಕ್ತವಾದ ಸ್ಥಿತಿಯನ್ನು ಪಡೆಯುವ ಸ್ಥಿತಿ 
ಉದಾ, 40೬೩೩8೫8. 

ವಿಷರ್ಯಯು : ಒಂದು ವರ್ಣತಂತುವಿನ ವಂಶವಾಹಿಗಳ ಒಂದು 
ಗುಂಪನ್ಮು ಅವುಗಳ ಜೋಡಣೆಕ್ಟೆಮ ವಿಪರ್ಯಸ್ತವಾಗುವಂತೆ ಪುನರ್‌ಜೋಡಣೆ 
ಮಾಡುವುದು. 

ವಿಭೇದ : ಒಂದೇ ತಳಿಯ ಇತರ ವಿಭೇದಗಳಿಂದ ತಳೀಯಕ ಘಟಕಗಳಲ್ಲಿ 
ಯಾವಾಗಲೂ ವ್ಯತ್ಯಾಸ ಹೊಂದಿರುವ ತಳಿಯೊಳಗಿನ ಒಂದು ವಿಧ. 

ವೀಭೆದ ರಚನೆ : ಆಯ್ಕೆಯ. ಹಲವು ವಿಧಗಳಲ್ಲಿ ಯಾವುದಾದರೊಂದರಿಂದ 
ಅನ್ಯಪರಾಗಸ್ಪರ್ಶ ಸಸ್ಮಗಳ ಅಭಿವೃದ್ಧಿ, ನಿಖರವಾಗಿ ಮೇವು ಸಸ್ತಗಳಿಗೆ ಅನ್ನಯಿಸು 
ತ್ತದೆ. 


ಇಸಾ 
ಲ 


ಎಲಕ್ಷಣ ಅಂಕುರ ; ಸಸ್ಯದ ಇತರ ಭಾಗಗಳಿಂದ ತಳೀಯಕವಾಗಿ ಭಿನ್ನವಾಗಿರುವ 
ಒಂದು ಕೊಂಬೆ ಹೂವು ಅಥವಾ ಹಣ್ಣು. 

ವಿಷಮಯುಗ್ಮಜ ; ಒಂದು ವ್ಯಕ್ತಿಯ ಸದೃಶ ರ್ಮಾತಂತುಗಳು ಅದೇ ಯುಗ್ಮ 
ವಿಕಲ್ಪಿ ಸರಣಿಗಳ ವಿಎಧ ವಂಶವಾಹಿಗಳನ್ನು ಹೊಂದಿರುವ ಸ್ಥಿತಿ. 

ಶಾರೀರಿಕ ಪ್ರಜಾತಿ : ಬೇರೆ ಬೇರೆ ತಳಿಗಳು ಆಥವಾ ಪರಪೋಷಿ ಸಸ್ಕಗಳಲ್ಲಿ 
ಹೆಚ್ಚು ಕಡದು ಸ್ಥಿರವಾದ ರೋಗೋತ್ಪಾದನಾ ವರ್ತನೆಯುಳ್ಳ ಪ್ರಭೇದಗಳೊಳಗಿರುವ 
ಸಮಾನಜೀವಿಗಳು ಆಥವಾ ಸಮಾನ ಜೀವಿಗಳ ಗುಂಪು. ಶಾರೀರಿಕ ಪ್ರಜಾತಿಗಳನ್ನು 
ಕೆಲವು ಸಮಯ ಅವುಗಳ ಅಭಿವರ್ಧನಾ ಅಥವಾ ಭೌತರಾಸಾಯನಿಕ ಲಕ್ಷಣಗಳ ಆಧಾರ 
ದಿಂದ ಬೇರ್ಪಡಿಸಲಾಗುತ್ತದೆ. 

ಶಾರೀರಿಕ ಪ್ರತಿರೋಧ : ಪರಪೋಷಿ ಸಸ್ಮ ಮತ್ತು ರೋಗಾಣು ನಡುವಣ 
ಶಾರೀರಿಕ ಆಥವಾ ಕೋಶದ್ರವೀಯ ಅಸಮಂಜಶತೆಯಿಂದಾದ ಒಂದು ರೀತಿಯ 
ಪ್ರತಿರೋಧ. ಮ 

ಶುದ್ಧಸಾಲು : ಅವಿಚ್ಛಿನ್ನ ಅಂಶಃಸಂಕರದಿಂದ ಅಥವಾ ಇತರ ಸಾಧನ ವರೂಲಕ 
ತುಲನಾತ್ಮಕವಾಗಿ ತಳೀಯ ಶುದ್ಧತೆ ಪಡೆದ (ಸಮಯುಗ್ಯಜ) ಒಂದು ಜೀವಿಯ 
ಒಂದು ತಳಿ. | 

ಸಂಕರ : ಭಿನ್ನವಂಶವಾಹಿರೂಪವುಳ್ಳ ಪಿತೃಗಳ ನಡುವಣ ಅನ್ಯ ನಿಶೇಚನದ 
ಸಂತತಿ, 

ಸಂಕರಣ ಓಜ : ಸಂಕರಣ ಶಕ್ತಿ. 


ನಾ 


ಅರ್ಥಕೋಶ 773 


ಸಂಕರಣ ಶಕ್ತಿ : ಎರಡು ಮೂರಲವಸುಗಳ ಸಂಕರ, ಅದಿಕ ಜತನ ವನ 


ಶ್‌ ಸ ಬ್‌ ಜ್‌ ಣಕ್ಫಿ 
ತೋರ್ಪಡಿಸುವ ಸಂಕರಣಗಳನ್ನು ಉತ್ಪಾದಿಸುವ ಅತಿಶಯ ಸಂಕರಣ ಓಜ. 
ಎ ಸ ಬ ತ್ತ ಹ 
ಸಂಕೀರ್ಣ ಪುಪ್ಪಗುಚ್ಚ : ಓಟ್ಸ್‌. ಭತ್ತ, ಪ್ರೋಸೋ ಇತ್ಯಾದಿಗಳಲ್ಲಿರುವಂತಹೆ 


ತ್ರೆ 
ವಗ ದಾ ಣಾ ಎ ಈ 
ಸಾಮಾನ್ಯವಾಗಿ ಸಡಿಲ ಮತ್ತು ಅವ್ಯಮ್ಥೈತವಾಗಿ ಜೋಡಣೆಯ: ಮುದ ತೊಟ್ಟಿರಂವ 
ಹೂವುಗಳುಳ್ಳೆ ಸಂಯುಕ್ತ ಪುಷ್ಪ ಮಂಜರಿ, 
ಸ:ಪೂರಕ ವಂಶವಾಹಿ : ಒಂದು ಹೊಸ ಲಕ್ಷಣವನ್ನು ಉತ್ಪಾದಿಸಲು ಒಂದ 


ಡೆ ನ ಷೆ ಹ 
ರೊಡನೊಂದ- ಅಂತರಕ್ರಿಯೆ ಐಡೆಯ 


೩ 


ಸಂಯೋಜಿತ ತಲಿ: ಆಯೆಗೊಂಡ ಸಾಲುಗಳ ಅಥವಾ ಸಸ್ಮಗಳ ಸಂಯೋಜನ 
ಯಿಂದ ಮತ್ತು ನಂತರದ ಸ್ನಾಭಾದಿಕ ಪರಾಗಾರ್ಪಣೆಯಂದ ಉತ ನ್ನವಾದ ಒಂದು 
ಶ್‌ ಚ 
ತಳಿಗೆ ಅನ್ವ ಯುಸುವಂತೆ ನಿರ್ದಿತ ವಾಗಿ ಆನ ' ಪರಾಗಸ್ಸಶ ರ್ಶ ಸಸ್ಮಗಳಲ್ಲಿ ಬಳಸುವ ಒಂದು 
ನ 
ಪದ, _ 
ಸುಲಗ್ನತೆ ; ಇದನ್ನು ದಿರ್ಜಯಿಸುವ ಪಂಶವಾಹಿಗಳು ಅದೇ ವರ್ಣತಂತು 
ಗಳಲ್ಲಿ ನೆಲೆಗೊಂಡಿವೆಯೆುಬ. ವಾಸ್ತವಿಕ ಕಾರಣವದಿಯಾಗಿ ರಿಕ ತೆಯುನ್ರಿ ಲಕ್ಷಣಗಳ 
ಒಕ್ಕು ಸ 
ಸಂಯೋಜನೆ ಅಂತಹ ಸಂಲಗ್ನತೆಯ ಮುಶವಾಹಿಗಳ ಒಂದು. ಗುಂಪನು 
ಸ:ಲಗ್ಗತೆಯ ಗುಂಪೆದು ಹ ರಾ, ಕಾಕಿ 


ಹಾಂ ಕ ತ್ತದೆ. 
ಸುಂಕ: ಹುುಗಳಲ್ಲಿ ಪ್ರತಿ ಕಿರು 
ಹೊಟ್ಟೆ ನಂತಹ ಉಪಪತ್ತಗಳಲ್ಲಿ ಒಂದು. 
ಸ್ಹ ಅನನುರೂಪತೆ : ಸ್ವನಿಶೇಚನಕ್ಕೆ ಯಾವದಾದರೂ ಶಾರೀರಕ ಆಡಜಣೆ, 
ಸ್ವನಿಶೇಟನ : ಒಂದು ಸಸ್ಮದಲ್ಹೆನ ಅಂಡದೊಡನೆ ಅದೇ ಸಸ್ಮದ ರೇತಸ 
ಕೋಶದ ಮಿಲನ. 
ಸ್ವಬಹುಗುಣಿತ : ಒಂದು ಪ್ರಭೇದದ ಪರ್ಣ ಜೀರ್ನೋಮು ಅನುಪೂರಕದ 
ಗುಣಿತಗೊಳ್ಳು ಸವುದರ ಮೂಲಕ ಉದ್ಭವಿಸುವ 
ಸ್ವ ಚತಂಗ: ೯ಣತ 4 ಜೋಡಿ ಏಕರೂಪದ ವರ್ಣತಂತುಗಳನ್ನು ಪಡೆದಿರುತ್ತದೆ. 
ಸವ.ಗುಣಿತ : ಏಕಗಣಿತ ಸಂಖ್ಯೆಯ ನಿರ್ದಿಷ್ಟ ಗುಣಿಶದ ವರ್ಣತಂತು ಸಂಖ್ಯೆ 
ಪಡೆದಿರುವ ಒಂದು ಜೀವಿ ಅಥವಾ ಕೋಶ. ಒಂದು ಸಮಗುಣತ ಸರಣಿಗೆ ಅನ್ವಯಿ 
ಸುವ ಹೆಸರುಗಳು ಏಕಗುಣಿತ, ತ್ರಿಗುಣಿತ, ಚತುರ್ಗುಣಿತ ಇತ್ಯಾದಿ. 
ಪ್ರಥಮ ಸಂತಾನ ಒಂದು ನಿಯಮಿತ ಸಂಯೋಗದ ಪ್ರಥಮ ಸಂತತಿ, 
ನ್ಮ ಎರಡನೇ ಪೀಳಿಗೆ ಸಂತಾನ, ಇದನ್ನು ॥ೃನ 
ಸ್ಪರ್ಸ ಸಂಕರದಿಂದ ಉತ್ಪಾದಿಸಲಾಗುತ್ತದೆ. ನಂರತ 
ಸಮಜಾತ : ಓಂದು ಪುಂ ಮತ್ತು ಇನ್ನೊಂದು ಸ್ವೀ ಪಿಕ್ಸವಿದಿಂದ ಪದೆ 


“್ಕ 


ಆಕಾರ ಮತ್ತು ಕ್ಲ್ರಿಯೆಯಲ್ಲೂ ಕೂಡ ಸದ್ಭಶವಾಗಿರುವ ವರ್ಜತಶಂತುಗಳು ಜೊತೆಗೂಡಿ 


ತ್‌ ಗಣೆ ಧೌ ತಡ 
ಲೇ ಸಪ ಗಿದ ಟಟ ಬ 


( 


ಲಕ ರಸದ ಸೂ: 
ದಲ್ಲೂ ಇರುವ ಎರಡು 


774 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಜೆ ವಿಕೆ ಕೋರೆಗಳಲಿರುವುದು. ಆಂತಹ ಜೋಡಿಂಗಂ ಎರಡು ಆಂಶಗಳನ್ನು ಸಾದೃಶ 
ವರ್ಣತಂತುಗಳೆಂದು ಕರೆಯಲಾಗುತ್ತದೆ. 

ಸಮಯುಗ್ಮಜ : ಯುಗ್ನವಿಕಲ್ಪಿಗಳ ಒಂದು ನಿರ್ದಿಷ್ಟ ಜೋಡಿ ಅಥವಾ ಸರಣಿಗೆ 
ಸಂಬಂಧಿತವಾಗಿ ಸಾದೃಶ ವಂಶವಾಹಿಗಳನ್ನು ಪಡೆದಿರುವುದು. 

ಸಮಶೂತ್ರಣ : ವರ್ಣತಂತುಗಳ ಸಮಭಾಜಕ ಸೀಳುವಿಕೆಯಿಂದ ಕೇಂದ್ರಕವು 
ಎರಡು ಮರಿ ಕೇಂದ್ರಕಗಳಾಗಿ ವಿಭಜನೆಗೊಳ್ಳುವ ಪ್ರಕ್ರಿಯೆ. 

ಸ್ವಯುಸ್ಮತೆ ; ಸ್ಪನಿಶೇಚನ. 

ಸರಾಸರಿ; ಗುಣ್‌ತ್ಮಕ ಸರಾಸರಿ, 

ಸಹಸ: ಬಂಧ ಗುಣಾಂಕ ;: ಎರಡು ಅಥವಾ ಅಧಿಕ ಪರಿವರ್ತಕಗಳ ಸರಣಿಗಳ 
ನಡುವಣ ಸಂಬಂಧದ ಸಾಂಖ್ಯಿಕ ಮಾಪನ. 

ಸರಳ ;: ಪರಿವರ್ತಕಗಳ ಎರಡು ಸರಣಿಗಳ ನಡುವಣ ಪೂರ್ಣ ಸಹಸಂಬಂಧ 

ಪಾರ್ಶೀಿಕ : ಇತರ ಪರಿವರ್ತಕಗಳಿಂದಾಗಬಹುದಾದ ವ್ಯತ್ಯಾಸಗಳಿಂದ ಸ್ವತಂತ್ರ 
ವಾಗಿರುವ ಪರಿವರ್ತಕಗಳ ಎರಡು ಸರಣಿಗಳ ನಡುವಣ ಸಹಸಂಬಂಧ ಬಹ್ವಂಶ. 
ಅಧ್ಯಯನಕ್ಕೊಳಪಟ್ಟ ತ ಇತರ ಘಟಕಗಳ ಸರಣಿಯಿಂದ ಚರಪರತಂತ್ರ ಎಷ್ಟರಮಟ್ಟಿಗೆ 
ಪ್ರಚೋದಿತಗೊಳ್ಳುತ್ತದೆಂದು ಮಾಪನಮಾಡುವ ಒಂದು ಸಹಸಂಬಂಧ. 

ಸ್ಮಳಾಂತರಣ : ಒಂದು ವರ್ಣತಂತುವಿನ ಒಂದು ಭಾಗ ಅದೇ ವರ್ಣತಂತುವಿನ 
ಇತ್ತರ ಭಾಗಕ್ಕೆ ಆಥವಾ ಇನ್ನೊಂದು ವರ್ಣತಂತುವಿಗೆ ನೆಲೆ ಬದಲಾಯಿಸುವುದು, 

ಸ್ವಾತಂತ್ರತೆ ; ಪರಿವರ್ತಕಗಳ ಎರಡು ಸರಣಿಯ ನಡುವಣ ಸಂಯೋಜನೆಯ 


ಒಂದು ಪರೀಕ್ಷೆ. 

ಹ್ವೀಕೇಸರ : ಅಂಡಾಶಯ ಹಾಗೂ ಶಲಾಕೆ ಮತ್ತು ಶಲಾಕಾಗ್ರ ಸೇರಿರುವ 
ಒಂದು ಹೂವಿನ ಭಾಗ. 

ಸ್ಕ್ರೀಪೂರ್ವಿ : ಪುಂಪೂರ್ವಿಗೆ ವ್ಯತಿರಿಕ್ತವಾದದ್ದು. 


ಸೂತ್ರಯುಗ್ಮನ . ಸಾದೃಶ ವರ್ಣತಂತುಗಳ ಸಂಯೋಜನೆ. 

ಸೂಕ್ಷ್ಮಬೀಜಾಣು ;: ಸೂಕ್ಷ್ಮ ಬೀಜಾಣು ತಾಯಿಕೋಶದ ಎರಡು ಅರ್ಧ 
ಸೂತ್ರಣ ವಿಭಜನೆಗಳಿಂದ (ಸಮಸೂತ್ರಣ) ಉತ್ಪನ್ನವಾಧ 4 ಕೋಶಗಳಲ್ಲಿ ಒಂದು. 
ಈ ಬೀಜಾಣುವು ಪುಂಯುಗ್ಮಕವನ್ನು ಪಕಾತ್ರು ಹೊಂದುವ ಲಿಂಗಾಣುಜನಕವನ್ನು 
ಉತ್ಪಾದಿಸುವ ಗುಣವುಳ್ಳದ್ದು. 

ಸೈರಿಲಾಯಿಡ್‌ ; ಬೆಳೆಸು ಓಟ್ಸ್‌ ನಲ್ಲಿ ಸಂಭವಿಸುಪ ಮತ್ತು ಅವೇನಾ ಶೃರಿಲಿಸ್‌ 
ಅನ್ನು ಹೋಲುವ ಉತ್ಪರಿವರ್ತನ ವಿಧಗಳು. 

ಸೈಲ್ಫಾಯ:ಡ್‌ : ಸಾವರಾನ್ಯ ಗೋಧಿ, ಟ್ರಿಟಿಕಂ ದಪಲ್ಲೇರ್‌ನ ಅಭಿವರ್ಧನೆಗಳಲ್ಲಿ 
ಸಂಭವಿಸುವ ಮತ್ತು ಟ. ಸೈಲ್ಟಾ ಸ್ಪೆಲ್ಮ್‌ ಗೋಧಿಯ ಲಕ್ಷಣಗಳನ್ನು ಹೊಂದಿರುವ 
ಉತ್ಪರಿವರ್ತನಗಳಂ, 


ಅರ್ಥಕೋಶೆ 775 


ಹಿಂಜರಿತ ಗುಣಾಂಕ : ಓಂದು ಪರಿವರ್ತನದಲ್ಲಿನ ಮಾರ್ಪಾಟುಗಳ ಗತಿಯನ್ನು 
(ಚರಪರತಂತ್ರ) ಇನ್ನೊಂದರ ಮಾರ್ಪಾಟಿನ ಗತಿಯ ಏಕಮಾನ (ಸ್ವತಂತ್ರ ಪರಿವರ್ತಕ) 
ದಲ್ಲಿ ಕೊಡುವ ಒಂದು ಗುಣಾಂಕ, 

ಹಿಂಸ2ಕರ ; ಪಿತೃವಿಧಗಳಲ್ಲೊಂದಕ್ಕೆ ಒಂದು ಸಂಕರಣದ ಸಂಕರ. ಅಂತಹ 
ಒಂದು ಸಂಕರದ ಸಂತಾನವನ್ನು ಹಿಂಸಂತರಂ ಸಾತತಿಯೆಂ ು ಕರೆಯಲಾಗುತ್ತದೆ. 

ಹಿಂಸಂಕರ ವಿಧಾನದ ತಳಿಅಭಿವೃದ್ಧಿ : ಅನೇಕ  ಸಂತಶಿಗಳವರೆಗೆ ಹಿಂಸಂಕರ 
ನಿರ್ವಹಿಸಿ ಮತ್ತು ನಂತರ ಆಯ್ಕೆಗೊಂಡ ಒಂದು ಅಭವ ದಿಯ ವಿಧಾನ ಪುನರಾ 


6 ಖ್‌ 
ವರ್ತಕ ಪಿತ್ಕವಿನ ವೆ ಓಲಕ್ಷಣಗಳ ಹೆ ಹೆಚ್ಚು ಭಾಗವನ್ನು ಉ ಛಿಸಿಕೊಳ್ಳ ಲಾಗುತ್ತದೆ ಮತ್ತು 
ಪ್ರನರಾವರ್ತಕವಲ್ಲದ ತ ಏನ ಲಕ್ಷಣಗಳು ಸರ್ಪ ತ್ತವೆ 
ಹೂಗೊಂಚಲು : ಸನ್ಯದ ಹೂವು ಕಚ್ಚುವ ಭಾಗ. 
ಹೂಗೊನೆ : ಹೆಚ್ಚು ಕಡಮೆ ಉದ್ದವಾಗಿರುವ ಒಂದೇ ಸಾಮಾನ್ನ ಅಕ ಅಥವಾ 


ಕ್ತ 
ಬೆನ್ನು ಕಂಬದ ಮೇಲೆ ಕಾಂ ಡದ ಹಿತ ಅಥವಾ ಅದರ ಸವಿಕಾಪವರ್ಶಿ ಹೂವುಗಳಿರುವ 
ದಃ ಗಿ 
ಒಂದಂ ಸರಳ ಪುಷ್ಪಗುಚ್ಛ. 
ಹೊಟ್ಟ : ಒಕ್ಕಣೆಯ ನಂತರವೂ ಕಾರಿಯಾಪ್ಲ್ತಿಸ್‌ಗೆ (ಒಣಹಣ್ಣು) ಅಂಟಿ 
ನಿಂತಿರುಎಟ ಲೆಮ್ಮ ಮತ್ತು ತೆಳು ಕವಚ ಪದರಕ್ಕೂ ಅನ್ಜಯಿಸುವಂತಹ ಪದ, 


ಪಾರಿಭಾಷಿಕ 


ಅಕಂದ-7 ೧೮ 
ಅಕಾಯಕ-?೪೭111507710 
ಆಕಾಲಿಕ-776000113 
ಅಂಕುಶ ರೂಪಿ.11೧0೦1೧೯೧7 
ಅಂಕೆಗೊಳಪಡದ- ೫61೧೩೦1೧] 
ಆಗ್ರ-'ರ್ಗೀಗ1781 
ಅಗ್ರಸ್ಥಿತಿ ವಿಭಜ್ಯೋತಕ-4& 7108! 71೮೯15- 
1೭೧7) 
ಅಂಗಸ-1/1500£8 
ಅಗ್ರಾಬಿಗಮನ-7೯7711೧೩!1783110೧ 
ಅಆಂಗಾಂಶ-14906€ 
ಆಗೇಪುತಿ ; ಒಟ್ಟುಪಾತಿ-70 5೮7೫ 
ಆಚಕ್ರೀಯ-?10೧೮) 0110 
ಅಚ್ಚುಫಲಕ-7671718( 
ಆಂಟುಕ-ಕಿಗೆ (510೧ 
ಆಡಕಮಾಡು, ಒಳಪಡಿಸು-[೧೪೧1೪ 
ಅಚ್ಚ ಹಾಯುವಿಕೆ.(ಗ೦561ಗ್ರ ೦೪೮೯ 
ಅಂಡ-ಔ 
ಅಂಡಾಶಯ-೦%೩/]/ 
ಅಶಿಶೀತಲೀಕ-72 ೬೭೧ (೯೮೮2178 
ಅಂತರ್‌ಕ್ರಿಯೆ-1೧(೩೦ಟ೦೫ 
ಆಂತರ್ಗ್ರಹಣ-17)10110೧ 
ಆಂತರ್‌ಗೆಣ್ಣು- 1710೧೦60 
ಅಂತರ್‌ ಫ್ರದ್ರವೃ-೫000185ಗ/ 
ಅಂತರ್ಬೀಜಾಣು-- ೧60500೯6 


ಶಬ್ದಕೋಶ 


ಹ 


ಆಂತಃಸಂಕರ-170೧೯ರೆ 


ಕ 


ಂತ್ಕಾವಸ್ಥೆ 71001455 
ಆಂತಿಮ ಉತ್ಕ್ತರ್ಪಣೆ-70771೧81 
೦೫16೩00 
ಅವ್ವಿತೀಯ-1)೧1೧೪೮ 
ಅರ್ಧಗುಣಸೂತ್ರ-€7ಂಗಾ೩ಟಗೆ 
ಅಧಾ-?10೧-೧05111೪6 
ಅರ್ಧಪಾರಗಮ್ಮ..5೮71೧೮717೮8016 
ರ್ಥಸೂತ್ತಣ-%101೧615 
ಅಧಿಶೋಷಣೆ_ ಹಿಗೆ50೯011೦ಗ 
ಆಧ್ಯುವೀಕರಣ-0001471581100 
ಅಧೋದಾರು ೫1/01೮1 
ಅನ್ಯಗುಣಿತ--&11೧೧1010 
ಆನನ್ಯತೆ-16ೇ10' 
ಅದಧೃಪರಾಗಸ ರ್ಶ ರ್ಲೇಂ95 ೧೦111೧೩೭10೧ 
ಆನಯ ಸಸ್ಯಶಾಸ್ತ್ರ [೧೦106 801೩೧೪ 
ಆನಿಶೇಚಕ ಜನನ- ಗಿ271701102616515 
ಆನುಕ್ರಮ-560 6೧೦೮ 
ಚನುಕ್ತಿಯೆ-`ಸೀ4ಗ ೧೧6೭ 
ಅನುರರ್ಣ-511001 
ಆನುಪ್ರಸ್ತ- ೩೫6೪೮೯೩೮ 
ಅನುಬಂಧಿಸಿದ-1೩ 0 
ಅನುಭವಿಸು, ಈಡಾಗು-11೧ಗೇ 80 
ಆನುಲೈಂಗಿಕಾಂಗಗಳು-/ಗಿ೦೦655087 
7೮೧೦0೬೦1೦೧ ೦೭8೩೧5 
ಆನುವರ್ಶಿನಿಗತಿ-77೧01€ ೧0೪೮೧11 


ಅನುಶೀಲನ-77೩0£1 


778 


ಅಗುಣೆತ-[121016. 
ಆಮಸರಣೆ 1117311019 
ಅನುಕರಿಸು-ಗೀ೧ೀ8 
ಅನುಕೂಲತಮ-01ಗ773 
ಅನುಪಾತ- ೫೩೧೦ 
ಅನುಲೇಪಕ. 5/1(136111 
ಅನುವಂಶೀಯತೆ-18617೮6113 
ಅನುಷಂಗಿ-58:೭0156 
ಅನ್ಯೋನ್ಮ್ಯ- 8601೧೯೦೦೩1 
ಅಪಕರ್ಷಣ ವಿಭಯಸೆ-ಔನೀಗಟಂ(100 
21115100 
ಅಪಕೇಂದ್ರಿ-ಲೀ8!ಗಗಿ ₹೩1 
ಅಪ್ರಧಾನ-11೧೦೯ 
ಅಪನಯನ-ಗೀಗ೧೧7೩] 
ಅಪವರ್ಶಿತ-॥ (7೩೦16 
ಅಪಸರಣ-೫ 61೮561೪೮ 
ಆಪಸರಣೆ-121೪೮7೧॥€೧೦೦. 0೮೩1೦೧ 
ಅಪಸ್ಥಾನಿಕ ಬೇರು-46%61(11005 
7001 
ಅಪೂರ್ಣ ಪ್ರಬಲತೆ -1000ಗಾ೧116 
6831188006 
ಅಫೋಹನ-21811615 
ಅಭಿಕರ್ಮಕ, ಕಾರಕ-೫ ೦8೮೧ 
ಅಭಿಕಾರಕ-೫ 6801808 
ವೇಗ ನಿಯತ-1610010' 0೦851801 
ಅಭಿಮುಖ- 0೧೧೦81 
ಅಭಿರಂಜನೆ, ವರ್ಣೀಕರಣ-5(೩1೧11 
ಅಭಿವರ್ತನ-ಕಿ6600107 
ಅಭಿವರ್ಧನೆ-೮೬1(76 
ಆಭಿಸರಣ-೮0೧*೮78681 


ಆಯುಗ್ಮಿಕ-111೧೩/£೦6ೆ 


ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳು 


ಆಲಕಾರಿಕ- ೧೯7೩೧೮೧181 
ಅವಕಾಶ ಪಟಲ. "07071851 
ಅವನತಿ 6೧೯7೩1೧೧ 
ಅವಘಾತ- 7೮೦1॥7118!10 
ಅವಶೇಷ ಸ್ಥಿತಿಯರುವ-೫ 6176801) 
ಅವಸ್ಥೆ ವಿಷರ್ಯಾಸ-81256 ೦೦೧!೧೩5॥ 
ಅವಾಶ್ರವಿಕ-.11ಗ70೩11516 
ಅವಿಚ್ಛಿನ್ನ ಪರಿವರ್ತನೀಯ- 111712116 
ಅವಿರತ ಪರಿವರ್ತನೀಮ- | 0೦811ಗರತಿಗಾ 
ಅಸಂಗಜನನಿಕ- ಕಿ 20110110 
ಅಸಂಪುಟಕ-& 08೧5018 
ಅಸಮರೂಪತೆ-177೮814 ಗ 
ಆಳವಡಿಕೆ ಯೋಗ್ಯತೆ-€೮006665 0? |! 
ಆಕಾಶಿಕ ಮಾರ್ಪಾಟುಗಳು- ಕ್ಕೀ!/೩1 
1730618108100 
ಆರ್ಥಿಕ ಸಸ್ಮಶಾಸ್ತ್ರ-500801710 
3018೧1 
ಆರ್ದ್ವ- ೧1106 
ಆರ್ದ್ವತಾದರ್ಶಕ-13% ೯0500010 
ಆದಿಮ, ಮೂಲರೂಪದ-717711176 
ಆಧಾರ ಅಿಂಗಾಂತ-೮ ೧೦೬೧೮ 71015000 
ಆಲ್ಲೋ ಆವರ್ತ-&110 0೫೮1 
ಆವರಣಶಾಸ್ತ್ರ..5001087 
ಆವೃತ್ತಿ ಅಂತರಗಳು-ಔ[೮೧68! 10107- 
ಳ೩]5 
ಆವರ್ತನ-೫.00(08 
ಆಂಶಿಕ- ೫೩1121 
ಆಂಶಿಕ ಪಾರಗಮ್ಮ - 781181) ಏರ 
8116 
ಆಸನ್ನ ಕ್ರಿಜ್ಯ-4ಗೇ೩॥181 
ಉತಕಶಾಸ್ತ್ರ-131:(0108/ 


ಪಾರಿಭಾಷಿಕ ಶಬ್ದಕೋಶ 


ಉತ್ಕೃಮಣೀಯತೆ- ೫6೪೮10111೧ 
ಉತ್ಸಾದಕ ಕೆಂದ್ರಕ- ೧೮೧೮೯೩೪೮ 


ಬು 
7೪01೮05 
ಉತ್ಪಾದಕ ಕೋಶ-೮ೀ೧೯€7೩11೪ಊ೮ 061! 
ಉತ್ಪರಿವರ್ತಿತ-1111೩71 
ಉದ್‌ಭಾಸನ-ಔ5೧೦೪ಟ೯೮ 


ಣಿ 


ಬದ ಉಸ್ನಪ್ಟಕಾ 7ಂಡ-1.018 50001 
ಪ. ಆಂಕುರಗಳು .&೦೮೮55೧೫೫ 0105 
ಉಪಚಮ-ಒಕಿ730011517 
ಉಪಯೋಗ ಮತ್ತು ನಿರಮಪಬೋಗ-[ ಟೋ 
೩೧ರೆ ಗೆ15156 
ಉವಾಂಗ-ಗಣಗೀಗರೆ88ೀ 
ಭಯಣ -ಹೀ7010106 
ರುಳೆಯಾಕಾಶ-ಲಾ 1೧110 
ಉಲ್ಬಣರೋಗಕಾರಕ ಸ್ಥಿತಿ- 5೧1೧೧1೦೩15 
ಉಪ್ಣಗತಿಕ ಶಾಸ್ತ್ರ-7೮೯೧೨೦ 61೩13105 
ಉಷ್ಣವಲಯ-770710೩1 
ಉರಾಡುವಿಕೆಔ 5೧1೯೩10೧ 
ಊರ್ವ್ಧ್ವದಾರು-2011 
ಊರ್ಧ್ವವರ್ಧಿ-&೧೦೧61೩1 52೦೦055108 
ಊಬಾವೃತ-ಔ 6೩7666 
`ೂಹಾಧಾರ ಕಲ್ಬನೆ-11] ೧0010515 
ಖಣ, ನಿಷೇಧಕ-?%6£೩!1೪೦ 
ಬುಮಾಕುಂಚನ- 7೮॥೬₹೩11515 
ನಕ ಅಕ್ಷೀಯ-1718181 
ಕಾಶ 117]( 
ಏಕಕಾಯಕ-1/ 0೧೧500710 
ನಿಕೋಶ-11೧1061101೩7 
ಓಕ ಪಕ್ಷಕ-1171೧177216 
ಓಕಲಿಂಗ- [7156%081 
ನಿಕರಿಂಗಾಶ್ರಯಿ-210 6008 


779 


ಏಕ ವರ್ಣಿಕ- 5೯011416 
ಏಶಸಂಕರ-1100011017/6 51781 
೦೦55 


ಕಸಸ್ಯ, ಬಿಡಿಸಸ್ಯ..170111008! 701೩! 


ಗ 


ಏಕ ಸಂಯೋಗ ಶಕ್ತ-321೧11316೧! 

ಓಕ ಸೂಪ್ರ-₹!!0೧0%8167! 

ಏಕಾಂಶ ಪೂರೆ-11೧11 77೮77೧೯೩೧೮ 

ಏಣಿಯಂತತಹ-504181'೦೯ಗ. 

ಒಳಕೆಣ್ವ-5ಗ೧00£12]76 

ಒಳಮುಖ- 516401 

ಒಳರಚನಾ ಶಸ್ತ್ರ ೧೩೭೦77) 

ಕಂಡರ-7'ಗರಂ೦0 

ಕರ್ತೃ-ಕ್ಕೋೀಗ! 

ಕಂಪ-8/10 

ಕದಿರು-671೧6 

ಕುದಿಕಾ_ (೦೯7 

ಕರಗುವಿಕೆ. 501೬0111) 

ಕರಟುಕಾಯಿ-2111 

ಕಲಿಲ (011016 

ಕವಾಟ 3೩1೬೮ 

ಕರ್ಷಣ ; ಎಳೆತ-7775108 

ಕಕ್ಷ 11 

ಕಕ್ಷೀಯ ಮೊಗ್ಗು-೬11187% 0ಟರೆ 

ಕಾಯಿಕ, ವನಸ್ಪತಿ-11ೇ॥&11೪€ 

ಕಾಪುಕೊಡು-1700081೮ 

ಕಾಪು ಸೀಸೆೆೊಗಗ೮೯ಗ105785% 

ಕಿ್ವ-೯೧2)1೧೮ೇ 

ಣ್ವಜನ್ಯ ; ಕಿಣ್ವಜನಕ-71/17708೮೧ 

ಕ್ರಿಯಾತ್ಮಕ ಕೋಶ-7೧೦110೧೩! ೦೭1 
ನಪ್ರಮಾಣ- 70110೧81] ಟ೧7॥! 

ಕ್ಲಿಯಾವಿಧಾನ, ಯಾಂತ್ರಿ,ಕತೆ-11(€ಔ೩7151 


780 


ಕ್ರಿಯಾವಿಭವ-ಸಿ0(10% ೧೦೬60111 

ಕಿರುಬೀಜಾಣುದಾನಿ-18110705೧07೩7- 
8177 

ಕಿಸಲಯವಿನ್ಯಾಸೆ- 1೯೧೩೭1೦೫ 

ಕುಣಿಕೆ-7007 

ಕುಬ್ಬ- 18೧8 

ಕೃಷಿ, ವ್ಯವಸಾಯ-ಕ್ಕೀ1೬1೭ಟ೯6 

ಕೃಷಿಕಾಸ್ತ್ರ-ಸಿ ೭೦೧7೧೧7) 

ಕೆಳಮಟ್ಟದ-1೧ 1೧ 

ಕೆಳಮಿತಿ-170೪%೮೯ 1711 

ಕೇಸರ-518 ಗಾಗಿ 

ಶೇಸರ ಕಿರೀಟ-5(3771/181 0೦7೦೩ 

ಕೇಂದ್ರಕ_?1001605 

ಕೇಂದ್ರಕ ಪೊರೆ-74ೆ30106೩೯ ಗಾ೮೧1078೧೮ 

ಕೇಸರಪೂರ್ವಿ-ಔ ೦೧೧) 

ಕೋಟರ- 51105 

ಕೊೋಶರಸ (10718577 

ಕೋಶಾರಗ್‌-ರ್ಗಿ 8೩೧16 

ಕೆೋಷ್ಟಕ-'12816 

ಖಂಡ ವಿಸರ್ಜನೆ. ೧೮೮೦8 

ಖಂಡೀಕರಣ- 56871೩6 ೧181100 

ಗಣತೀಯ- 118 ಓಂ038(1081 

ಗತಿನಿಯಾಮಕ-8800118%67 

ಗ್ರಂಥಿಯ...11876018೯ 

ಗರ್ಭಧಾರಣೆ, ಫಲೀಕರಣ - ೫67,:188(107 

ಗರಗಸಾಕಾರ- 567೯816 

ಗರಿರೂಪದ- ೫1೧೧೩16 

ಗು-`೫ೀ5160೩1 

ಗಾತ್ರ-೪01ಟ೬೧ೀ 

ಗುಚ್ಛಕೋಷ್ಟಕ-11705 

ಗುಣ- ೫೦0೪1೪ 


ಸಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


ಗುಣಶೂತ್ರಬಿಂದು-.0ಿ 9770773080 
ಗುಣಾತ್ಮಕ-0ಿ341118%6 
ಗುಂಪು-(021080) 
ಗುಳ್ಳಿಯಾಕಾರದ ಕೋಶಿಕೆ-161001೩೯ 
ಗೆಣ್ಣುದಂಟು-೮017] 
ಘಟಕ- ೯೩0೦107 
ಚಟುವಟಿಕೆಯ ಕೇಂದ್ರ-/&೮೪೪೮ 510 
ಚತುರ್ತಕ.. ೪೩೮೮1 
ಚತುರ್ಗುಣಿತ-77(೩೧10/6 
ಚತುರ್‌ದೀರ್ಫ-7((೩6%/8730೦06 
ಚತುರ್ಪತ್ರಕ-'76(781011೩16 
ಚಿತುರ್ಯೊೋಗ ಶಕ್ತ-(€)0೩೧ೆ;೪೩1೦೧71 
ಚಲನ ಸಮತೋಲನಗತಿ-[2೪೧೩೧71೦ 
ಚಳಿಗಾಲ ಕಳೆಯುವಿಕೆ.() ೮7 ೫17೭೮1 
ಚ್ಯುತಿ-ಔೀ01॥ೀ 
ಚೂಷಣೆ _ಸಿ0:೦೯)೭1೦೧ 
ಸಕ್ರಿಯ-ಕ೦೮೫೭]೪೮ 
ನಿಷ್ಕ ಯ- 8551೮ 
ಚೇತನ-11201111) 
'ಚೋದಕಾತ್ಮಕ- 111೯71೦೧10 
ಜನ್ಮಗಳು-`೧೯1೪೩1೦೧5 
ಜರಡಿ-51೮%೮ 
ಜಲಾವಕಾಶ-೪/41೧೯ ೮೩೪1 
ಜಾಡು-7ಇಂ 
ಜಾತಿ ವೃತ್ತಿಯ- 81106೧೮110 
ಜ್ಯಾಮಿತೀಯ-6%60170010 
ಜಾಲ-1.೩(106 
ಜಾಲಕ-716%05 
ಜೀವನಚಕ್ರ..11೧0 ಉ0ಯೇ 
ಜೀವಭೌತಶಾಸ್ತ್ರ - 810/8)15105 
ಜೀವರಸಾಯನಶಾಸ್ತ್ರ--810000%511 


1 


ಪಾರಿಭಾಷಿಕ ಶಬ್ದಗಳು 


ಜೀವವಸ್ತುಕರಣ--11618ಂ011577 
ಜೀವವಿಕಾಸ-೧ರ್ದ871೦ 6೪೦0101 
ಜೀವವಿಜ್ಞಾನ-೫101089% 
ಜೀವವಿಜ್ಞಾನಗಣಿತ, ಆಯುರ್ದಾಮ- 


7೫10730೧ 


ಜೀವಸಂದೀಬ -8101017111506೧0€ 

ಜೀವಿಬಾಹ್ಮ- 0112 ೧101081081 

ಜೈವಿಕ- 810/10 

ಜೈವಿಕ ಅಂಶ- 810110 18010೯ 

ಜೈವಿಕ ಮಾದರಿ, ಸಮಾನ ಜೀವಿಗಳು 
81013೧೮ 

ಜೋಡಿ-ದ್ದೀ( 

ತಟ -1ೇ0॥(೩! 


ಸತ್ತ 160710೫೭ 


ನಿರೀಕ್ಷೆ ೧06 ೭೫೧೭೮1೩1೦/1 

ತಳಿ ವಿಜ್ಞಾನ. ೧೧೦೦ 

ತಳಿ ಸಂಕೇತ ಭಾಷೆ((1೮1॥0 ೦೦06 
ಭಿವೃದ್ಧಿಕ8೧೮೮ರೇ1 
ಭಿವೃದ್ಧಿ-8೮66178 

ಳೀಯ 060 

ಕ್ರಿಗುಣಿತ-7[1೧10106 

ಜ್ಯ- 2618] 

ಜ್ಮ ವೃತ್ತಖಂಡ-5((€10£ 


ಇ 
( 


ಕ್ಷೇ 


(್‌ 


(ರ್‌ 


ಫರ್ಡ್‌ (ರ್‌ 


ದಿಶಾ ವಿನ್ಯಾಸ5೧21181 €೦೧೫8ಟ೧೩” 
1100 

ಶ್ರಿದೈಹಿಕ. 71507110 

ತ್ರಿಪ್ಕ್ಷಕ- 71೧17720 


ಇಬಾಹು-ಗ[1೩೯೦ಓ 


181 


ತ್ರಿಯೋಗ ಶಕ್ತ-11೩1€೧ 
ತುದಿಮೊಗ್ಗು-ಸಿ೧10೩1 ಟರ 
2ಪ್ಠಳ-'0176010773 
ತಂದ ಲಗ 
ಳುಭಿತ್ತಿ-7111 ೫೩] 


ತರೆ ಳ್ಳ 


ಕಲ 


(ಟ್ಟ 


ಪಂಡ-೯112/7೮1 
ದತ್ತಾಂಶ-21 
ದ್ರವ-501%೬7[ 
ದರ್ಶಕ ರೇಬೆ-0/ರೇ 1106 
ದಾಖಲು ೧೧೯ಗೆ 
ಪ್ವಾವಕ-5011€ 
ದ್ರಾವಣ-50101100 
ದ್ವಿಕಾಯಕ-0ಿ1:01710 
ದ್ವಿಗುಡತ- 11016 
ದ್ವಿತೀಯ 56000681) 
ದ್ವಿತೀಯ ಸಂಹೀಡನ-500೧6೩» 
೦೧೧51101107 
ಸಷಚಲನೆ- 1೧೦ 177೧೬೮೧೬11 
ಪ್ರತೀಕರಣ, ವ್ವಿಗುಡಿಕೆೊಗಿ (0೩೦/0 
ಬ್ರ 


ಬಾಹು 11೩/3 


ತ 


ದ್ಹಿದ್ಮ 
ಇ 
ಈ 
ಇವ 
ದ್ವಿವಿತೃಕ- 8/೧/೭೧18] 
ದ್ವಿ 
ದ್ವಿಯೋಗರತ್ತ- 1೩2101! 


ರಕ 


ದ್ವಿರಂಗಿ-08130%0ಟ81 
ದ್ವಿವಿಧುನೆ 8111273 ಗೆ2ಂ1010 
ದ್ವಿಸಿಂಕರತಳಿ- [21೪ ೧114 


ದ್ವಿಸಂತತಿಯ ಸಿ11 1100 


ದ್ಯುತ್ಯಾವಧಿ-81/010ಗೀ೬೦ರ 
ದುತಿಭಾಜಕಕ್ರಿಯೆ.7(:101](3 
ದ್ಮುಿ ಸಂಸ್ಷೇಷಣೆ-01/ 1011110೮೬1» 


ದೂರ ಕೇಂದ್ರೀಯ-'701000೧1[10 


782 


ದೂರಬಿಂದು-107೧6೭ 
ದೃಶ್ಯರೂಪ-71610(1೧6 
ದೈಓಕ- 5074110 

ದೈ ಹಿಕ ನಮ್ಯತೆ-571410 21೩510 
ಧನಾತ್ಮಕ ಮೌಲ್ಯ-11000108 
ಧ್ವನಿಕ-5010 
ಧ್ರುವ-8018717೮೯ 

ಧ್ರುವ ಕೇಂದ್ರಗಳು-೫01೩7 ೧೬೦೬ 
ಧ್ರುವಗಳು-70105 
ನಮ್ಮತೆ-೫1೩600 
ನಮೂನೆ-5: 1716 
ನವೀಕರಣ-೫ ೮11೮೪ 

ನಳಿಕೆ ಕೋಶಿಕೆ.. 7110೮ ೦01 
ನಾರು. ತಂತು-೯:೧೯೦ 
ನುಳ-1ೇ।ಗ 

ನಾಳ ಎನ್ಯಾಸ-1ಗೇ೧೩೦೧ 
ನಿಗ್ರಹಿಸು-೫ಂ ೧7೮55 
ನಿರ್ಜಲಿಕರಣ - 260) 6೩1107 
ನಿಬಿಡ--18£ 
ನಿಮ್ನೀಕರಣ-26€೧€೯೩೦ಗ 
ನಿಯಶಕಾಲತೆ-(71061010/ 
ನಿಯತಕಾಲಿಕ-೧ರ್ಥೀ10610 
ನಿಯಂತ್ರಕ-೫ 3121೦೯ 
ನಿರಪೇಕ್ಷ- 1501010 
ನಿರ್ಶಿಂಗ-&5€೫0೩! 

ನಿರ್ವಾತ, ಶೂನ್ಯ-17೩00ಟ3 
ನಿಷ್ಪಲ-ಓಿ0ಂಗ108 . 
ನಿಷ್ಕರ್ಷಣ--5)((7೩0110ಗ 
ನಿಷ್ಕ್ರಿಯ ಚೂಷಣೆ- 73561೪6 ೩0507೧೬1೦೧ 
ನೀರ್ಗಲ್ಲ ಸ್ಥಿತಿ- ೯೦51 
ನೀರ್ನಳಿಕೆ. 77೩೦೧10 


ಸಸ್ಯ ಶಳಿಅಭಿವ, ದ್ಧಿ ವಿಧಾನಗಳು 


ನೀರ್ಗೊಳವೆ-'[೩೦೧೩6 

ನೈಸರ್ಗಿಕ ಆಯ್ಕೆ-?42/೩! 50100101 
ನೋಂದಾಯಿಸಿದ ಬೀಜ-8ಔ 6 191616ರೆ 5606 
ಪತ್ರಾಂಕುರ-7011೩7 ಟರೆ 
ಪ್ರಶಿಕ್ರಿಯೆ-ಔೀಜಂಗ೦ಗ 

ಎಲ. ೧1810072016 


ತಿಚಯನ-547111೧8 
ಶಿಪಾದಿಸು- 07೮೩೮71 
ತಿಘಲನ-- ೫೩10೬1೦೧ 
ಪ್ರತಿಬಂಧಕ-1೧10110£ 
ಪ್ರಶಿರೋಧಿಸು-೫ 65151 
ಪ್ರತಿವರ್ಶಿಕ್ವಿಯೆ-ಔ 1೫ ೩೦೪೦೧ 
ಪ್ರತಿಸ್ಪಂದನ, ಪೈಠ್ಯ- ,&11078] 
ಪ್ರತೀಕರಣ - ೫6೧110೦೧ 372850೧0 

07 

ಪ್ರತ್ಯೇಕತೆ, ಬೇರ್ಪಡಿಕೆ. 508೮೩೬1೧೦೧ 
ಪ್ರಥಮ. ಸಂವೀಡನ 7/1/1877 ೦೦೧51೦ 


ಲ ಲ 


ತೆ 


1100 

ಪ್ರಬಲ. 07111೩ 
ಪ್ರಕಾಶ ಅನುವರ್ತನ-೫1/0801೯0೧10 
ಪ್ರಕಾಶ ಕಾಲತೆ- 71]0100೯11061577 
ಪ್ರಕಾಂಡ-51001 
ಪ್ರಕ್ರಿಯೆ. ೧೯೦೦೭55 
ಪ್ರಕೀರ್ಣನ-508॥€ಗ೧8 
ಪಚ್ಚೆ ಮೊಗರು-7'11೩111 
ಪ್ರಜನನ. ೧೮೯೯) 
ಪ್ರಜನನ ಕೋಶಿಕೆಗಳು- ಔ€೧7೦೮೪೦!೪೪ 

ಎ ೦೭16 
ಪ್ರಜನನ ದ್ರವ್ಯ-ರ್ಲೀಗು 71851 
ಪ್ರಜಾಶಿ-೫.೩೧ 
ಪಟಿ ಕೆ.71೩£010! 


ಪಾರಿಭಾಷಿಕ ಶಬ್ದಕೋಶ 


ಪರ್ಣಭಸ್ತಂಭ-7/1110೧೦1೩66 

ಪರ್ಣವಿನ್ಯಾಸ- 1111018] 

ಪ್ರಬುದ್ಧ ಸ್ಥಿತಿ-&6೮01 51೩86 

ಪ್ರಭಾವಿಸ್ತರಣ-177೩6140೧೫ 
ಭೇದ-5ನೀ165 

ಭೇದೋದ್ಭವ- 5700181100 

ಶಮಾಣಿಕೃತ- 1307/7106 


ಟೆ (೫. ನ ಛಿ 


ಮೇಯ 7೧60777 
'ರ್ಯಾಯ-ಕ1](೮೯7೩ಟ೮ 


ಜ್ಯ 


ಫೃಯೋಗ ಸ್ಥಿತಿ-17 ೪170 
ಪರತಂತ್ರ ಪರಿವರ್ತನೀಯ-3ಗಟಜು]ಂ 
ರೇಣೀಗಿರೇಗ! 
ಪರಪ್ಪೇ ೋಷಿ : 3 ೧೩1 
ರಘಲಿಣರಣ ೩11೧8೩7) 
ಪರಾಗಕೆ. ಶಕೆ 7೧116೧ ೦೧೩೧೯ 
ಪರಾಗನಳಿಕೆ-7 011೧7 0 
ಪರಾಗರೇಣು-0116ಗ 87೩1೧ 
ಪರಾಗಸ್ಪರ್ಶ- 7011178010 
ಪರಾಗಾಶಯ--ಸಿ೧/॥67 
ಪುಿಮಾಣಾತ್ಮಕ.- 0೩೧0118116 
ಪುಮಿತಿ ಘಟಕ- | 171111೧8 130108 
ಪರಿವರ್ತನಾ ವಂಶವಾಹಿ -7[೩ ೧5೧೧೮೯ 
ಕೀಗ£ 
ಪರಿವರ್ತನೀಯ-೪ಜ 78016 
ಪರಿವರ್ತನೀಯ ಪದೊಣ್ತೆ- ೫4118016 
೮೬೧೯೮55101 
ಪರಿವರ್ಶನೆ-11೩118೧06 
ಘರಿವರ್ಧನೆ, ವಿಕಾಸ, ವೃದ್ಧಿ-೧೪61೦೧- 
73೭71 
ಪರೀಕ್ಷೆ-:181 
ಪರೀಕ್ಷ, ಶೋಧನೆ-(( 


783 


ಪರೀಕ್ಷಾ ಸಂಕರ-76( ೦7೦0 
ವರ್ಧನೆ-700೩[೫16 
ಶ್ಚಾವಸ್ಥೆ 7೩0850 
ಸೃತಿ 51871 
ಪ್ರಳಯ ಸಿದ್ಧಾಂತ- 7760 ೧ €81051- 
₹೧೧0] 
ಪ್ರಾಕ್ಸೂಚಿ- ರಗ 
ಪ್ಹಾಚುರ-011ಗ73೩010 
ಪ್ರಾಥಮಿಕ- ೧17181 
ಪಾರಕ, ಪಾರಗಮ್ಮ- [1೧೮೩01 
ಪ್ರಾಸ್ತಾವಿಕ-`7(೧(೩[1೪೮ 
ಹಿತೃವತ್‌- 74107೧೩1 
ಹಿತ್ಕ ಸಂಯೋಜನ-81767181 ಲಿಂಗ 
೧೩(100 
ಪುಂಕೇಸರ 7606010773 
ಪುನರ್‌ ಧ್ರುವೀಕರಣ-(೧೦1871781100 
ಪುನರ್‌ ಸಂಯೋಜನೆ-ಇ೦7701೧23!101 
ಪುನರಶನ-ರೇ( 0% 


ಪ್ರನರಾವರ್ತಕ-೫00ರ/ಗಗ್ಷ 
ಪುನರಾವಿಷ್ಕಾರ-8 61500೫೯೧ 
ಪ್ರನರುಕ್ತಿ ; ಹಳಸಲು ಮಾಠು-7ಗ[1!€ 


ಪುಷ್ಪಪೀಠ-71೩1೩01005 
ಪ್ರಷ್ಟಮಂಜರಿ ತೊಟ್ಟು 760೧೧16 
ಪ್ರಷ್ಟಾಂಕುರ-110೪೫೮ುಟರೆ 


ಸಾಣು-50೮೯/12೩1070೩, 


1.1 


ಜನ್ಯ ಸಸ್ಮ-5 ೧೧೦೧೧116 

ಪೂರಕ ಲಿಂಗಗಳ 
ೂರ್ವಾವಸ್ಥೆ--7:೦೧1356 

ಪ್ರೇರಕ. 1೧೬1೦ 
ಪ್ರೇರಣೆ-1/60(01 

ಪ್ರೋಟೀನು ಅವಘಟಿಕ-7/೦ಟ೦ಟ್ರಗ0 


784 


ಫಲವತ್ತು-ಔ್ವ71116 
ಬಗೆ.7/೧ 
ಬಂಧನ- ಔಂ16 
ಬರಡು ಶಕೇಸರ-51೩71170066 561111) 
ಬರಡು ಸ್ರೀಕೇಸರ- 81911110 
ಬಿಲೆಯಂತಹ- ೫೮೦೫1810 
ಬಿಹಿರ್‌ಪ್ರದ್ರವೃ- 50೬01857 
ಬಹಿರ್ಪಲಿತ ; ಪರಿಕ್ರಮಣ-1 010101೭ 
ಬಹಿಸ್ಸಂಕರ-೮0। 0೧೮661೧೯ 
ಬಹುಕೇಂದ್ರೀಯ.-801%06€71೯10 
ಬಹುಗುಣಿತ-701/01010]' 
ಬಹುರೂಪತೆ. 7017೦7೧11೦, 
೬11೧೧೦೧1» 
ಬಹುಶಾಖೀಯ . 80110821 
ಬಹುಸಂಧಿ- 70112661011005 
ಬಾಣ ತಜೆಯಾಕಾರ- 5011806 
ಬಾಷ್ಟ ವಿಸರ್ಜನೆ-77೩15೧11107 
ಬಾಷ್ಟ ಶೀಲ-1 0181110 
ಬಾಹ್ಯರಚನಾಶಾಸ್ತ್ರ-೬1077೧0010 
ಬಿಡಿ ಪುಷ್ಪಪಾಶ್ರ- 70115608105 
ಬಿರಿಯುವುದು-. ೫೭1156 
ಬೀಜ ಕಟ್ಟುವಿಕೆ-56606 5೮1108 
ಬೀಜ ಮೂಲಕಾಂಡ-€01001116 
ಬೀಜಪತ್ರ--೮0ೆ0()16607 
ಬೀಜಾಂಡ- 116 
ಬೀಜಾಂಡಕಾಯ-?11001105 
ಬೀಜಾಂಡದ್ದಾರ-3110700116 
ಬೀಜಾಣು- 5೧016 
ಬೀಜಾಣುಜನಕ-50 07೦೧/16 
ಬೀಜಾಣುದಾನಿ- 50078081373 
'ಬುಡಕಾಯ- 88541 ೧7೧೦ರ 


ಸಸ್ಯ ತಳಿಅಭಿವೃ ದ್ಧಿ ವಿಧಾನಗಳು 


ಬೃಹತ್‌ ಬೀಜಾಣು, ಹಿರಿ ಬೀಚಾಣು.. 
18257೦೯೮ 
ಬೇಯುವ-೫3811 8 
ಬೇರಿನ ಒತ್ತಡ-೫00( ೧7೮5507೮ 
ಬೇರುಕಾಂಡ-೫7120ಗ76 
ಬೊಜ್ಜು-&ಿ010೦೩೮ 
ಭಿತ್ತಿ - ೪/೩1 
ಭಿನ್ನಗುಣಿತ- ಓಿ೧೦71010 
ಭಿನ್ನಪೋಷಿತ-11616701700010 
ಭಿನ್ನಯುಗ್ಮಿ- 1008371೫ 
ಜಿನ್ನಾಶ್ರಯಿ-1810007006005 
ಭ್ರೂಣ (1710710 
ಭ್ರೂಣಶಾಸ್ತ್ರ-8110/]/0108) 
ಭ್ರೂಣಾಹಾರ-5 (05೧೮೯71 
ಭೂಪ್ರೇರಿತ-ಲೀ(0170010 
ಭೂವಿಜ್ಣಾನ-೮601087 
ಭೂಸ್ವಾರಿ-೫2₹[೧೫೦೯ 
ಮಕರಂದಕೋರ-210018) 
ಮಣ್ಣಿನ ಅಂಶ 76/010 1೩010೯ 
ಮಧ್ಯಾವಸ್ಥೆ -11 (೬೧೬೩೮ 
ಮರಿಕೋಶಿಕೆ-122 11೧೯ 01 
ಮರುಕುಳಿಸು-೫6030101816 
ಮರುಭೂಮಿ-೫೮£೦0೧0)1೮ 
ಮಾರ್ಗಕೋಶಿಕೆಗಳು. 755886 ೭61 
ಮಾಘಿ-೯11 
ಮಾತೃಕೆ-11೬1!1% 
ಮಾತೃವ್‌.. 112167೩1 
ಮಾದರಿ- 51೮೯1 
ಮಾನಕ ; ಪ್ರಮಾಣ. 52೧0೩೯೮ 
ಮಾನಕ ಭ್ರಂಶ- 5೩76೩೯೮ ೮೫೦೯ 
ಮಾರ್ಪಾಟುಗಳು-1106171೧11006 


ಪಾರಿಭಾಷಿನ ಶಬ್ದಕೋಶ 


ಮಿಡಿತ-/1681100 
ಮಿಶ್ರಣ-೮077010618 
ಮುಕ್ತ ಆಕ್ಸಿನ್‌-[೦೮ ೩೬1೧ 
ಮುಳುಗುವಿಕೆ-17171075100 
ಮೂಲಜ- ೫26101 
ಮೂಲಧರ-೫81170೧11076 
'ಮೂಲಬೀಜ-7000೩0೦೧ 5066 
ಮೂಲಕಾಭಾಸ. ೫112010 
ಮೃದು- 5770010 
ಮೇಣಪದರು-. 2%] 18907 
ಮೇಲ್ಮುಖ ವಹನ-11೧%೩೯ರ 730೪6೧೬೭೧॥ 
ಮೊನಚಾದ ತುದಿ-&೦೬೮ ೩೧೮% 
ಮೌಲ್ಯ-71೩1॥೬36 
ಯಾದೃಚ್ಛಿಕ-೫ 27600, 
ಯುಗಲಿ, ಜೋಡಿಸೂತ್ರ- 8198160 
ಯುಗ್ಮ-7]/80ಓ 
ಯುಗ್ಮವಿಕಲ್ಪ- 11610 
ಯುಗ್ಕವಿಕಲ್ಪೀಯ-&1610730೧10 
ರಕ್ತಸಂಬಂಧಿ-610 
ರಸಕಾಷ್ಠ-5೩೧ ೫೦೦೮ 
ರಸದಾನಿ-3/800016 
ರಸನೇಂದ್ರಿಯ-714(6 ೦೯8೩೧ 
ರಸ ಸ್ಟೀತ-7ರ್ಭ॥1611)/ 
ರಿಕೃತೆ-1186ಗ18700 
ರೂಪದ. 810701 
ರೂಪಾಂತರ-[35107:78(100 
ರೇಖಾಬದ್ಧ -1.17687 
ರೇತಾಣುಜನನ - 5 ೧೦೯೧೩॥೦8೮೧೦515 
ರೇತಾಣುಧಾರಿ--5೧೮೯7೫೩॥೦08೦[6 
ರೇತ್ರೋತ್ಪತ್ತಿ -5೮777108506515 
ರೋಗಕಾರಕ 7೩೬ರ 

50 


785 


ಲತಾತಂತು-ಗಗ7 
ಲವಣ-ಚೂಷಣೆ- 5೬1 ೩೧60ಗುಂ೧ 
ಲಕ್ಷಣ-೮ಿ॥೩೯೩೦೮7 
ಲತಾಗೃಹ-ರ೯೦೦೧ 70050 
ಲಂಬಾಗ್ರ ೦೦೮೧717೩೭೮ ೩೧೦% 
ಲಂಬಾಕ್ಷ-1.0781(061/81 ೩15 
ಲಂಗ ವರ್ಣತಂತು-56% 0770110501776 
ಲಿಂಗ ಸಂಬಂಧಕ-56 117೩06 
ಲಿಂಗ ವರ್ಣಕ್ಷಮ-56% 00707087 
ಲಂಗಾಣು-€3೩176೮ 
ಲಿಂಗಾಣು ಜನಕ- ೮ 761008)10 
ಲುಪ್ತಶಾಕು-1/16611€ ೧10 
ಲೈಂಗಿಕತೆ-56%041೧/ 
ವಕ್ತಾಣು-5೧1[1072 
ವರ್ಗ- ೮1265 
ವರ್ಗಿಕೃತ ದತ್ತಾಂಶ-೮183641806 64/೩ 
ವರ್ಣಕ-ನ1£1760( 
ವರ್ಣತಂತು-ಛಿ7ಂ11050ಗ/36 
ವ್ಯತಿಕಲನ- 2೪1೬೦೫ 
ವರ್ಧನಾಗ್ರ-೧£೦೫1೧£ ೩೧೦% 
ವನಶ್ಸತೀಯ ಶೆಳುಪೊರೆ- 100181೪6 
೧೩೭೧೧7೮೧ 
ವರಣಾತ್ಮಕ ಆರಿಕೆಯ-56150(1%6 
ವಲಿಯ, ಮಡಿಸಿದ- 811೧3 (0 
ವಂಶವಾಜ-0ಂ76 
ವಂಪವಾಹಿರೂಪ..76೧00೧6 
ವಂಶವಾಹಿ ಸಮತೋಲನ-0 0೧6 ಖಬೊಗರಲಕಿ 
ವಂಶಾನುಗಮ್ಯತೆ-ಡ011ಬ16 
ವಹ್ಯತೆ-77೩೧೯7೧155100 
ವಹನ-೮ಿ೦೧6೦ಟ೦೫೩ 
ವ್ಯಾಖೈೆ-1)೭(1/1(08 


786 


ವಾತಾವರಣ &1770570676 

ವ್ಯಾಪಕ ಪ್ರಭಾವಳಿ- 8೧೩೮ 576೦೬10 

ವ್ಯಾಪಕ ಸಂಕರ-%/1(6 ೦೯೧55 

ವಮಾಯುಜೀವಿಕ- ಕೀ೧010 

ವಾಯುಪರಾರ್ಗಿಸಿ 7೮710೧1811) 

ವಾಹಕ-(1೩೯೯1೦೯ 77೩೧5 ೮7 

ವಾಹಕ ಹಿಂಡಿ ; ನಾಳಕೂರ್ಚಿ-1/೩೯೦1೩೯ 

೧೧೮1 

ವಾಡಕ ಪೂರೈಕೆ-11250018/ 50001 

ವಾಹಕ ಆಂಗಾಂಶ-/25೧018೯ 11651೯ 

ವಾಹಕ ಸಸ್ಯ-'77೩೦೧೮೦೧೧11%6 

ವಿಕಲ್ಬ-,&11೭[7೩11೦ಗ7 

ವಿಕಿರ್ಷಿಸು. 7೫0೧61 

ವಿಕಿರಣ ಕ್ಲಿಯೆ-ಣ್ನ412110ಗ 

ವಿಕಿರಣೆ - 72618! 

ವಿಚ್ಚಿನ್ನ ಪರಿಪರ್ತನೀಯ- 1 ೩1೬೬01 
6ೆ150001170005 

ವಿತರಣೆ, ಹಂಚುವಿಕೆ. 1511೧೬01 

ವಿದಳನ. (11೪೩8 

ಏಿನ್ಕಾಸ-ಲಂಗಟುರ್ಟ 

ವಿಭಜನ ವಲಯ-706 01 61೪15107 


3 


ಸಹಾರ 


ವಿಭನ್ನತೆ-1'೩೯1೩(]0೦೧ 

ಎಲ ತಾ ಗುಣಾಂಕ-1'೩718ಟ00 ೦೦೧ 
€(1€16ಗ। 

ವಿಭೇದಸ; ವಿ 

ವಿಯುಕ್ತನ-16018110ಗ 


ಘಟನೆ 6೩0110 


ವಿಯೋಜನೆ-1215/೬00007 
ಎರುದ್ಧಕ[-1/ 175 
ಏಿರೇಚಿಸು- 7 ೩೦೬೩೬ 

ವಿಲಕ್ಷಣ ಅಂಕುರ-86 $೧0748 
ಏಿಲಂಬನ-೫ 1೩೯6೩೦೬ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವಿಶಶ್ವತರಿಸು.. ೬17೧1605 
ಬಿಷಮಗಳು-0ಗ65 


ಶಾ 


ವಿಷಮ ಬೀಜಾಣುತೆ-11610೧೦5೧೦೧ 

ವಿಷಮ ಯುಗ್ಮಜ-116100275005 

ವಿಷಮಲಿಂಗಾಣುಜನನ-11610೯೦೯೩೫೮€ಟ 

ವಿಷಮಾಂಗಿ-1161೮೧08೮1006 

ಎಏಿಸ್ತರಣ ವಲಯ-70೧6 0% ೧1೦೧£೩!10 

ವೀರ್ಯಾಣುಜನನ-5೧೮77181128110೧ 

ವೃಂಶಕೋಶಿಕೆ-5(21॥ 0೮1 

ವೇಗವರ್ಥಕ-(೩(೩!1 5 

ಶರ್ಕರ ಪರಾರ್ಥ ಗಂಗರ 

ಶರೀರ ಕ್ರಿಯಾತ್ಮಕ-01/6101081081 

ಶರೀರ ಕ 

ಶಾಂತ ವಿಭವ.೫65(178 ೧೦೬೮೧11೩! 

ಶಾನ್ಯತೆ-1/1600011)/ 

ಶಾಶ್ವತತೆ ನಿದಾಂತ-7೧೮೦೧/ ೦% 
೫70771೧1 

ಶಿಥಿಲೀಕರಣ-1%1(೧0ಗ೧8 

ಶಿಶಿರ ನಿದ್ರೆ-11,//೧೮೧1೩ಟ೦೧ 

ಶುದ್ದ ಸಂತಾನ-7೯6 070ರ 

ಶುಷ್ಕತೆ-127೦೭॥81 

ಪ್ರೇಣಿಲಬ್ಧವಿನ್ಕಾಸ- ೦1೩] 66987 

ಸಂಕರ-/0ಗಛ 

ಸಂಕರಣ--11)/೧716178(107 

ಸಂಕರಣ ಓಜ-11(॥0(0515 

ಸಂಕರ ತಳಿ ಅಭಿವೃದ್ಧಿ -0[೦೩5 0೯೮೦1೧8 

ಸಂಕಲನ-೬೦78 

ಸಕ್ರಿಯಕಾರಕ- 4 (11೪೩1೧೯ 

ಸಕ್ರಿಯಾಭಿಗಮನ- 4೮1೪೮ 178೧5707 

ಸಂಕೂಟಿ- 8100%5 

ಸಂಕೇತ-01&(108 


ಪಾರಿಭಾಷಿಕ ಶಬ್ದಕೋಶ 


ಸಂಖ್ಯಾಶಾಸ್ತ್ರ-51೩(161105 
ಸ್ವಚತುರ್ಗುಣಿತ- ,೩10(6(೩01010 
ಸಜೋಲ-77)1108106 
ಸಂಚಿತ 70121116 

. ವೀರ್ಯ, ಚೈತನ್ಯ ಕಸುವು-1'1॥0ರ೯ 
ರಿರ್ವ್ಷನೀಯ-1೩12016 


ಗಿಪಿ ತ್ತಿ 
1 

( 
ಣ್ನ 


1100೧676671 
ಸಂತತಿ ಪರೀಕ್ಷೆ. 7೦೧೯7 111೩1 
ಸಂತೃಪ್ತತೆ-5817೩08 
ಸಂಚಾನ-0ಿಗ' :ರ್ಗ!ಗ೧£ 
ಸದಿಶ-1% 6010೯181 
ಸಂದೀಪ್ತಮಾಪನ-[೬7ಂಗ0೧)] 
ಸ್ವಪರಾಗಸ್ಪರ್ಶ-561 ೧೦11೧೩1107 
ಸಂಪುಟಕ- (೮1೧9016 
ಸ್ವಪೋಷಿತ-111010010 
ಸ್ವಬಹುಗುಣಿತ- ಓ.:೦71010 
ಸಂಬಂಧಕ- ೫1೬೭/16 
ಸಂಬಂಧಿಕೆ-೮ೆ೧77೮೦1೪೮ 
ಸಂಭಮೋಯತ”- 7೯೦0೩71111] 
ಸಂಭವಪ್ರಮಾಣ- ೮೧೮೫೦] 
ಸಂಭವಿಸು-ಲಿಂಂರ್ಟ 
ಸ್ವಭಾವ, ಪ್ರವೃತ್ತಿ-12011 
ಸಮಂಜಸತೆ-1/೩1161) 
ಸಮಜಾತ- 11077010೦೪5 
ಸಮರ್ಥನೆ..1111031108 
ಸಮಪಾರ್ಶ್ವಿಕ-೮01136181 
ಸಮಭಾಜಕ ಘಟ್ಟ- 0081೦71೩! ೧೩5 
ಸಮಯುಗ್ಮಜ-110770278005 
ಸಮಯೋಪಯುಕ್ತ-2 00೩58107೩1 
ಸಮರೂಪಿ--11 07108817005 
ಸಮಲಿಂಗಾಣುತೆ-1101108882617 


787 


ಸಮಸ್ಕಿತಿ ಶಾಸ್ತ್ರ-5(೩(005 


ಸಮಸೂತ್ರ ಜ-೬/1(0516 


ಸಮಾರ`ಗ-1107086೧005 
ಸಮಾನಾಂಶರ- 8೩೯೩!!€1 
ಸಮಾಕರಣ-೫5018101 


ದನದ ಇನಡು ಸವ್‌ಕ್ಯ 


ಅಟಿ ಎ ಇದ್ರ ಕ ಯು-/6601701% 


ಸಂಖಯೋಪ. [₹11೧0 


ಸತಿ ಎ 


ಸಂಯೋಜಕತೆ-3'11೩707 


ಸಂದ ತ್ತ-5605101]| 1 
ಸಂಪ್ಕೃತ ಪರಾಗಣ-೮114೭088ಗ1005 
ಸ್ಪರ್ಷ ತಂ 


ರಿತುಗಳು-7 (17113೩0106 


ರ್ಕ ಪ್ರೇರಿತ 1೯710೯0710 


ಚ 
ಓ 
ಗ 

1 


ಯು-೩೧ ೮೧11! 
ಸಸ್ಯಚೋದಕ 71011 01೯770) 
ಪೂರ್ವಾಯವರತೆ 714/॥ ೪20೧655101 
ಸಸ್ಯ ಭೂಗೋಳಶಾಸ್ತ್ರ -7137 [6೦೯8೩0೧] 
ಸಂಸ್ಕರ್‌್‌ -'೮೩೭17೮೩! 


ದ ಗೆ 
ರಣಿಪು 


ಸ್ವರೂಪ ಸಂಗತ-700010810%! 


ಡ್‌್‌ 


ಸ್ವನೊಗರಾಸ್ತ -೫1೩/( ೧೩01೦1೦8) 


ಪಿ 


ಸ 


ಸಂವರ್ಧನೆ- 561" ೧೦೦ರೆ/ಗ್ರೂ 


ಕ್‌ 


ಸಸ್ಮವ್ಯೂಪ-71274 1೦೯73೩೬೦೧8 


ಓ 


ದ್‌್‌ ಇರದ ಭಾನ 


ಸಸ್ಯಿಸಂಷು 711/1 ೩5೩00181100 

ಸಸ್ಮೃ ಸಮುದಾಯ 91೧ ೦೦77೬೧1] 
ಸ್ವಸ್ಥಿತಿ- 1 ೪1೪೦ 

ಸತಕಾರಕ-೮ 0101೧೯ 
ಸಮಗುಣಿತ-೮೦011010€೧! 
ಸಹಪತ್ಯೆ-87801೭01410 


ಸಹಭಾಗಿ ೮೦%೫೩1೦ಟ1 


788 


ಸಹಯೋಗತಶೆ-/466001800 

ಸಹಾಯಕ ಕೋಶಗಳು-.&00658877/ 0615 

ಸಹ ವಿಭಿನ್ನತೆ-0%೩ಗ೩೦೧ 

ಸಹ ಸಂಬಂಧ ಗುಣಾಂಕ- ೮077೮1೬0೦೧ 
೪೦೦01೧1601 

ಸ್ಮಳಾಂತರಣ-7787೧51004(08 

ಸ್ಮಳೀಯ-[೫೩೮೪೮ 

ಸಾಂಕೇಶಿಕ-5016772110 

ಸಾಗಣಿ ; ಸಾರಿಗೆ-77೩೧5೧೦ಗ. 

ಸ್ವಾಂಗೀಕರಣ-,&5517314(100 

ಸ್ವಾಂಸ್ಟ್ರ್ಯತಾ ಅಂಕ-1) 70 ೦8 

೧೮೮೧೫7 
ಸಾರ್ಥಕ, ಪ್ರಯೋಜನಕಾರಿ-೪/೦೯೧ 
೧1106 

ಸಾದೃಶ-4 ೧೩108) 

ಸ್ಥಾನಾಂತರ-11501800108॥ 

ಸಾಮರ್ಥ, ಕ್ಕಿತಿ, ವಿಭವ-70668138! 

ಸ್ಥಾಯಿತ್ವ--5೩01111) 

ಸ್ತಲಾಕೃತಿಕ-1'0೦೯7೩[1108! 

ಸಿಕ್ಕಾಗುವಿಕೆ- 5(10%10685 

ಸ್ನಿಗ್ಗ-`/15ಂ0006 

ಸಿಡಿಯುವುದು-50211೮೯1೧8 

ಸ್ಥಿರ. 580 

ಸ್ವೀಕಾರವಸ್ತು- &೦೦೮೧6೦೯ 

ಸ್ಟ್ರೀಕೇಸರ..೧]5(11 

ಸಿದ್ಧತೆಯ ಹಂತ. ೫೮೧೩೯೩೬೦1೫ 0186 

ಕ್ವ್ರೀದಾನಿತೆ- ನೀ!) 

ಸ್ಕ್ರೀಪೂರ್ವಿ-87010॥ು7) 

ಸಿಳಿಕೆ- 560110 

ಸುಕ-ಸಿ೪/೧ 


ಸಸ್ಯ ತಳಿಅಭಿವೃದ್ಧಿ ವಿಧಾವಗಳು 


ಸುಪ್ತಸ್ಮಿತಿ-72077732( 

ಸುರುಳಿ-51೧೧77೮ 

ಸುವಎದಿತ. 1011 7೦%/೧ 

ಸುಸುಂಘಟಿತದಾರ.-೮0-016108(07 

ಸೂಚಿಪತ್ರ- ಕ€1೦೬1೩: 1088 

ಸೂಕ್ಷ್ಮ್ಛತಂತುಗಳು-ಿ11070 80/15 

ಸೂಕ್ಷ್ಮಪೋಷಣಾವಸ್ತು-8110೦£೦- 
೫7೮೧1 

ಸೂಕ್ಷ್ಮಾ ಶೀತ ರಚನೆ-1)10/8 ೪£ಗುಂಗು?ರಿ 

ಸೇವನಾಯೋಗ್ಯ-೫6101 

ಹಕ್ಕಿಯ ಪಾದದಾಕುರ-76886 

ಹಂತ ; ಅಮ್ಮೈ- 711೩56 

ಹರವು-ಔ೧ ೦ 

ಹರಳು-೧ರ್ಲ ೧೪1೮ 

ಹರಿದ್ರೇಣುಗಳು-€0ೆ1;10೯೦೧೬೩515 

ಹಲ್ಲಿಸಂತಹ-೮೮/॥೩ಡ0 

ಹಸ್ತಾಕಾರ- 7೩1೧18 

ಹಸಿರುಹಳದಿ ಛಾಯೆ-[16005 

ಹಿಂಜರಿತ - 7೩10೧ 

ಹಿಂಜರಿತ, ಆಪ್ರಬಲ-೫8 60661೪6 

ಹಿಂಪರಾಗ ಸ್ಪರ್ಶ- ಔ0॥ ೧೦01೧೩೦೧ 

ಒಂಸಕರ-820॥ ೦7೦೫ 

ಹುರುಪೆ ಕಂದ--5041% 810 

ಹುಳಿಯಾಗುವಿಕೆ.. ೫೦೯16೧1೩೧೦೧ 

ಹೊಂದಾಣಿಕೆ- ,&6)8173001 

ಹೊದಿಕೆ-1೧೮೪೮0॥ 

ಹೊರಕಿಣ್ಣ--ಔ10602)710೮ 

ಹೊಳಪಿನ. ೧1055176 

ಕ್ಷ ಕಿರಣ-(-[೩) 

ಕ್ಷಕಿರಣ ವಿಯೋಜನೆ-2(78) ಗಗ ೦8 


789 
ಅಸುಬಂಧ 


ಕೋಷ್ಟಕ 1. /* ಯ ಕೋಷ್ಟಕ. 





ಬ್ವಾರಂತ್ರತಾ ಸೆಂಭದನೀಯ (2) 'ಸ್ಟ್ರಾತಂಕ್ರಶಾ ಈ ವಂಭವತೀಯ (7) 








ಅಂಕಗಳು 05 ಅಂಕಗಳು 2 7 ತ 
1 ಳಿ ೪ 66 26 2.06 2.78 
2 ಷೆ 9.92 27 2.05 2.77 
8 3 ಕ್ರ 84 2 2.05 2.76 
ತ 2 4.60 ಲ 2.04 2.76 
ಕ 2 4.04 ೫ 2.04 2.75 
ಕ್ರ 2 8.71 85 2.08 2.72 
₹ ಜಿ 8.60 40 2.02 2.70 
| 2 3.388 48 2.01 2.68 
9 2 3.25 50 2.01 2.6 
10 2 3.37 00 2.00 2.66 
11 2. 8.11 70 1.9 2.65 

]3 2. 8.0% 80 1.99 2.64 
13 2. 301 ಊ 3.00 2.03 
14 9. 2.98 100 2.95 2.6 
15 2. 2.95 125 1.88 2.82 
36 2. 2.92 160 1.8 2.81 
17 ಇ. 2.9% 20 1.97 2.60 
18 2. 2. 300 1.87 2.58 
19 3 2.88 00 3.97 2.598 
20 2. ೩.84 500 1.96 2.56 
೩1 ಇ. ೩.63 1000 1.86 2.58 
ಇ 2. 2 82 ಳು ] 2.5 
23 2. 2 81 

ಡಿ ಗ 280 

೫ 2 2179 


* ಫಿಸರ್‌ನ 'ಸ್ವುಟಿಸ್ಟ್ರಿಕಲ್‌ ಮೆಥಡ್‌ ಫಾರ್‌ ರಿಸರ್ಚ್‌ ನರ್ಕರ್ಡ್ಸ್‌' ಆಲಿವರ್‌ 
ಅಂಡ್‌ ಬಾಯ್‌ ಎಡಿಟ್‌ ಬರೋ ಪುಸ್ತಕದೆಲ್ಲಿನ ಕೋಷ್ಟಕ 1%ರ ಸಂಕ್ಷೇಪ ಮತ್ತು 
ಶಾಲಾಜ್‌ ಮತ್ತು ಸೆ ಕೇಡರ್‌ ರೆ *ಕಾರಿಲೇಷನ್‌ ಅಂಡ್‌ ಮೆಷಿನ್‌ ಕ್ಳಾಲ್ಕ್ಯ್ಯು ಪೇಷರ್‌' 
ಪುಸ್ತಕದಲ್ಲಿನ ಕೋಷ್ಟಕ 16ರಿಂದ, ಗ್ರಂಥಕರ್ತರ ಮತ್ತು ಪ್ರಕಾಶಕರ ಸಹೃದಯ 
ಅನಾಮತಿಯಿಂದ, 












































1೯೫ 283 3827 1179 | 15) 1993 33೨ ೩72 
ಇತ ಪಿತ 64 ನಟಿಪಿ 22 108 ತ. 2816 1988 
| , 

558 053 7678 873 033 903 153 0153 953 
50 ( |86:2 962/9672 (0019 120018 908 [8016 [515 
599 ೭919 01:98 01:8 |249 169 8 1068 9679 103 
೪೫6 3876 [9870 |8ಶ18 68ರ 268 988 (809 188 
8818 ೦49 8678 666 (ಬ) 60೬ 81೬ 25೬ 1೪೭ 
೩0% 16976 |89:9 [1278 [848 928 ೭4 £ 18% [876 
ತರಕ 9016 ೬016 2716 (1:6 9576 656 626 86 
ಆ ಡಿ ೫ 0೯3 ಪಡ ಭತ 033 093 [೪3 
೪೯61 97೯1 8985/೬667 2551867879೬ 51/53191 567೩7 
೪919 (1919 999 9919 [809 |0೭% (೭9 3೭9 |ಓ9 
೪-96 1195/6198 8898/೭869 5555 73198/05196/09 33 
598 891% 3978 098 19% 8919 (09% 299 [೨075 
೪464/0066 6966 89 66/69 66/93 56 3364 /1397563916$ 
೪೪61 /09'61/08:5168-61(8851123 01 25751/0361[68'61 
೪969 1999/3860 9 ೨೯89 256 9 50818/9989 9989 9559 
೪೦೭ 5ನ 9920 698 |292 (248 [1970 [092 0೯ರ 
ಈ. | 009 | 007 | 001 | 9 | 09 | 0 | 0 | 38 


790 











18 [56೪ 
8 ತ 
959 339 
61 /022 
91:9 1139 
೨೪೫ ೦೯0 
ಮ! 
| [ಕೂ 
46 | 
993 093 
5031/91೪1 
0/೪ ೫69 
ಕೂ:ಶ॥ 29-95 
೪999 60% 
83869366 
ಟಟ ಬಟ 
೨೦೪೨ 6979 
53೮ 1982೭ 
0 | 9 














098 (11719 31: ಗಂ ಕೆಳ2 ೬39 
ಚ [೨೮ 8 [018 £1 8 3179 [5078 
ಇರ ಜಾ 
98 335 2೬3 289 789 609 
೫ 188% (10£ ೫೯೭ 6 ೫ 
988 1೬89 7839 889 (1೬9 ಜೆ 
297೮ 20೫ ೪ [£80 8೫9೯ ೭೭£ 
094 54೬ [84೬ [1848 96೬ 0176 
೦0೪ [003 [903 [903 013 913 
ಹಕ 696 0816 01079770೯01 
೫93೫ (01೫ 0೭1೫ 3೭೫ 8೭38 |2೬73 
೫-೫1 ೬471 89737719931 99310631 
2೫89 (169 067% 96% |00% ೫09 
೪8:88 90 55181೬3 ೫೪೩5 8815 63೬ 
128 [3೭9 9/5 6೭9 19% 58 
4764 29106/1996 29 68 88 96 2೯168 
2561 13 61/08 ರಿ1]65 61/88:01/2861 
ಜಾ? ೪ 9019 2809 3909 85052949 
೪೫ರ 888 (೮ [0 1190/6682 
೫1 28೭ | 11 (0 | 8 | 8 

















890 1೪9 13382 ರಿಕಿ] 
651೪ ( [೫ 9278 211] 
629 4523 ೫-೨ 130೩ 83೬ ಕ 
09'2 [591% ತೆ ೪8೪ (203 9೫7 [೮೫9 
06೬ (61೬ 88೬ ಕಿ9 358/1೯೯7 
6೭ £ (ಆಇ ಪೇ 9೯% 1೭% (9% 
ತ 4೪೪ 359 `4..56013180 
183 8೫೫ | 923 319 [861% 
99161/1367 14:9%/98511/9687 ೬882 

89 8 9673 |909 |619 139 [6:೪ 109 


26191 2861 


5019 [9119 929 |ರಿ0'9 [699 369 222 


ಹ ಓಟ 





ಕಜ (106 [516 6 |(2%6 [33701 
9666 8866 04 66 9866೬7 661666 6996 
೦೯'61/£2'ಗ1/00'61/9೯'61/01'61/೧೧ 6119161 








(೮೬/01/38 ೦೫೮೧೫ ೩ಲಿಖ) ಉಎಂಎ 1೧091೬ 









"ಓಗಿ ಗಾಣ ಅ ಟಳ ಏ996೧ ॥ ಶಾಟ? ಉಡು ಧಾಟಿ 
೫8೫೪2 ೪ 'ಊಟಂಜಂಡ ೧/ಆುಗೇ)10 9೧80 ೬. 11 ಸಿಗೋ 


761 


"ಇಂಗಳ ರಡಿ ಉದರ ೧2ರ 
1 


ನಾರಾ  389ಹಿಂಗು "ಸೀರ “ಗ೮ಡ ಸಿಗೋ ಣಗ ದಡ *ಗೈಐಸಿಂ ತಡಿಎಗ(ಣ ಗು ಎಸ ರಿರಿ 























































































































ತರಕ ತಂತಗರ್ಫಜ ಬೌಠ 196565 098 0೬6 0೯5 995 665 109 111 ೫6% (69 958 139 995 185 037 ರ್ಗತಾರ್ನ 
781 |28'1 |89'1 (11 (೪9 1 08/ | (ಅ 002 102 [015 022 (02720 968 ವ ಪ ಆ ಅ ಮರ ಲ ಚಅ್ಚಅಕಫ 
| ( 0 | ಬಜ. ಟ|್ಲ್ಪ್ಚಚ್ಯಛ 
ಕೌ ಎ9 0೫೩ ೪೦ರ 1095 90 [59 5 (೩೩'5 985 16: ೦೯೪ 186 079 1879 (88 ೧13 ೩43 103 103 066%! 
೫91 %॥ (0೫1 [ಕೆ] [2671 [961 160 ೫012 [502 015ರ 162 0012 /0೯2 ಹ ಜಡ ಒಡ ಅ 02 
| | , | 
| | ಕ 
638 [1575/1818 1098 (0518 0೬8 ಸ 13812 |268 0078 3916 938 59; [368 |೬18 093 07 959 910 | 
98 1 /08 | |10 1 [011 /0011 (008 [20 2 ಜ.21 [೪8 ಓ0ಓ ೫೩8 005 16 ೪ರ ಸುತ ೨ 0 
| | | 
4018 [668 [588 9918 1೭78 1915 998 166 007% 108 1038 103 ಇರ 9939 ಕೂ (0% 869 
281 (16 1 (95 1 |8611 1002 802 (೭೦2 12 ೪18 8170 0೧೮ [ನ ಉ $`2 [1 ೪೯0 ೫95 [೭ಬ [೬6 ॥ ಭಿ ಲ 868 
9978 97 018 92'5 6೬785 998 [268 0078 8 977 ೬೩೪ 1869 *£ ಕ ನ ಕೆಕೆ 772 (0173 3೯೫ 251 
961 |೭೮1 [06 | [202 8075 802 (112 912 612 [87 88ವ (00 008 1೪02 082/00೬8 ಟಿಪ 168 262 4॥ 
ಕಪ ಳ 1೭ 5 (093% |988 698 [511% 92 ೩೦೯ ೩32 889 792 ೭೬೪ 
207 ೧೦೮0 (05 20೭ (00ನ 2ರ ಭ68'7 080 |ಉ01ಐ2 |232 082 [108 9 
4985 688 ನರ; 1575 0010 ಕತ ; 96೯ (9 ಹ 2 ಕಾ 
ಪ0'ನ 807 ಟಿ! 0 ವಿ2 12 602 (00ಫ 0೯೭ 982 192 ತ €[ 
| 
ಗೆ 
ಛಿರನ .20$ [968 117೩ ೫317 |ನತುನ 9ರ ೨೧70 (535 192 399 0೭8 9918 986 1898 
೪।'2 1 ₹5 [018 612 [128 |8ರ2 |2ಶವ 102 (5೩ನೆ (005 885 588 (092 ೪ 15 3೯2೭ 5೭೪ 103 ೫ 
ಕನ 27೪ 1570 129 [0612 [೩5 ಬಾನ 192 465 ೬039 19೬9 [293 948 ಎ7 861% 1೬38 029 ಟು 
ಎ ಇಂಛೆ [ಶ್ರ 922 (87'2 [202 302 8012 [832 0೯ 1015 008 09€8 ೪೫೭ [81'8 13೩ 087% 2೪೫, 2 
| | ( 
5£ 1087ರ 1358 385೯ 886 | 6175 99೯ 96% ೩7೫ 2859 6673 643 093 ೪೫ ೪5೫ 909 1೫ (46:9 [699 6೯76 
06'ಶ [1612 |2£72 9972 0912 088 270 0985 0915 3೪೮ (9ರ ೪90 ಬರ 0ಬ 5 [12 985 [265 (0016 ,11'೪ (927೯ (68 ಐ 988 929 , ೮8 
698 288 (9918 /ರಿಪ9 7೬೪ [098 955 1966 (907 013 83 6339 (0979 9179 7579 993 3:3 07೫ ೬08 ೫9 ರಃ 
0೩ (85 (ಕಪ 982 ಟಿಓ 0975 0975 ಇ [192 93720 014% ೫272 622 (೩ 0% [570 9070 (10% |80೯ 028 ರಳ 18 
746 [6:8 868 109 9079 829 ೬173 8೯98 283 193 ಇತ ಜೌ 6619 3019 1818 629 7918 /649 8879 
೫9೭ (99 199: |6912 |198 (7915 (925 0೬7 13೭2೭ 2 

















162 (902 |(0ಿ2 (207% (005 [3119 (2೩೯ 9೭19 (8೫1೪ 11೭79 (013 63 ರ್ಶ 





192 


೪೦8 20% 
₹011 991 | 


905 150% 
೪೦1 0981] 
908 ಕರಿ 
೪೩8'1 (91 


೯೫ ಠೇ ಠ 
2911 ೪91 


3175 8175 
69 1 ಬಿಪಿ] 





1 6875 
₹೭1 821 





೫೯೮ ಕರ 


೪೭1 ೫೭] 


ಬ್‌ [ಗಜ 


ಬ ಬಟ್ಟೆ 
8/11 /08'1 


ಲ ಟ್ಟ 
೪91 691 
217 8 815 
59% | [121 
೩1 5 9:8 
೪೪1 (22 
51 ೯ 7೫% 
121 ೫೬1 
5715 688 
241 9೭11 





ಕಣ 688 
ಕ 1 (2 ಐ 


ಬ ಚ್ಮ 
6('( 10911 
ಟೆ ಷೆ 
ಈ1 1281 


13 
21 
$18 
921 
388 
1) 
852 
31 
ಮೊ 
ಎಡಿ 
ಕಶ 
061 





988 
ಎಕೆ 
₹೯58 
8871 





೫೪3 
9೭ 1 0೭8 
ಪಿತ 665 
2೭1 [081 
ಈ 5 ಕ೯೮ 
8. 1 |18]1 
8813 8೯5 
ಬಿಗು 1 105 
575 18575 
೭61 |98'1 
8 ಕ 
೫61 (೭81 
93೫೫ 8೯58 
[681% 
ಜೆನ ಬೂಟು 
8811 |16'1 
6ಕ; 148 
161 863 
09? | 


(೪61 


[138 
೪8 ₹ 
ಟೆ 
ಹ 
ಕಿ 
59 [[ 
28 
06'] 





75% 
261 
ಅಳಿ 
ಕಕ] 
8988 
663 
ಹ 
6ಡಿ 


1 (091 
| 

16378 
1001 
ಹ 
151 
ಕಿಂ 
೪61 
೫ರ 
961 
ಡಿ 
ಕ] 
ಕ್ಷಿ 
ಕಿ ॥ 
(4೫ 
0072 
ಕಥ 
005 








ಹ ಗ್ರಘ (ಕಕ 18815 398 


81 


ಳಿ 8 
002 


1೬% 
208 


೪8 
೯02 


ಹಿ 
೪08 


185 
902 


ಕಳ 
ಕಿಂ 8 


ಪೆ 
012 


3 





8 


*೧ 


ಓಕ 
೪0; 
ಟೊ 
90'2 
265 
ಜೆ 
84 
08 
ಮೆ 
1॥('2 
868 
815 
468 
೫12 


(ಜ.6 3ರ ೦೫೮೦೪ ನಲಿಎ ಸಿ) ೩೦ಣ ಆ 


ಧಿಕ ಈ ೯ 1೬೪ ೯ 04.2 
212 8£'೮ 12೨೯2 38 
ಕಷಿ 188 0988 | 8 
1೭ “2 (03872 13% 
ಕಕ $88 888 1848 
612 998 
8618 ಕಕ 
೪1೭ 2೪ 
ದೆ 
€(7₹ 
998 

ಜೆ 
ಬೆ 
272 
518 
22 


(:೦೩'ಜು ೫ಜ 




















“ಶೂಟಿಗೆ ಧಣ ಉಟಗೊಬಜ ಐ । ಹೊಟಗೆ2 ಜುಲು ಇಟಲಜ 86910 ಛ :- 
('ಜಸ೦ೀ೦ದಾ) ಅ26ಾಂಧ ಈಯೋ 09986 11 ಒಗ್ಗೋ 





793 


"ನಿ೦ಹೋೀಧರಾಣ ಉದಾ ನಗ, 
ಇ 48/ಯಂ(0 2 *ಉಲಂದ "೮ 88(9 ತಾ ೧) ಗ ಉಂಡ "ಐನ ಎಗ್ಗು, ಲಾಗ, 


೨91 ಸ91 ರ್ಗ ಅಬ ಕೆ51 1291 567 |308 51 088 568/0358 098 [995 558 ತು: ೯ ಗ5ನ19ಂಸರರ್ಪಾರ್ಯಾಾಾ 
641 [1377 [351 |9811 (001 9911 [692 /9911 [0/1 [೪೭ 191 98 | [2071 [981 /967 (302 |012 |ಟ£'2 9೫2 (ಬು2 29919೭0 












261 (90 
ಇ1 ೯ ಘೀ ಣಾ 





9971 99311 [1೭7೯ |9ಸ'17 ತರ್ಕ 667 |9671 9ಲಿ'% |81777 288 988 5718 |88'ತ 15975 9918 9813 881% 86೫5 8175 1078 9979 [3179 1019 (577೬ 
13:71 (081 19817 (0071 291 (8911 191 |2911 [221 001 /(8'( 6611 0 ॥ [2611 0072 [9072 |31`ಪ [91೮ [ಓರ 9012 (92 ೪2ನೆ 2॥| 203 90 





೫87 74: 7 ೬77 887 887 (3871 0918 01೯ [8118 (8815 [6815 991% (881% (0ರ್ಥಾಇ 0 ಓ7ಇ 9ನ 297% ೫50795 9113 138 ೫2೭ 0೩3 (ಸಿ99 ಹ 
951 |0೯:1 881 |2%11 |0%1 [001 [001 (೧91 (1 84 7 |58'1 06; 0011 1001 170 2 |ಪಿ0'2 (0128 (0ಸ'ನ (02 087ರ 0075 (೧೭೮ 0118 003 ಕ 





ಔಟ | ೪೮೪೮ 6೬1% 391 381 [3% 3073 1175 0೫:58 0878 |097೯ 99758 9898 99:75 |1:5 (085 8655 301 0೯೯ 882 5೭ 88೫8 980% 5೬ 
ಅರಿ; (81 (0971 (೪1 001 |101 [38011 0೭ 1 [821 |೧೭'1 [9811 067 9671 |0617 (0028 802 11 2 (22 0£ಪ (೫೭ 0928 052 (015 01೧% ೪ 








ಕಕ 9177 [0877 (9871 |04:7 [881 3ರ £1:೫ ತ 5 088 8975 | 088 097 9918 |9೬'7 |588 ೨8೫ 9819 3858 ೫೫೩೯ 51೯ 3872 ೨179 18೬ 
9೫11 |68'] |[೪'1 8೪1] |151 |291 991 ||(1 5೭1 [0011 |ಓ8'1 (16% ಪಿರಿಯ 00 27 1302 002 131 2 1202 1002 [25 |(ಟ'7 ||858 [ನ ೪08 9೫ 

















(1 /9೬'7 18871 |9811 |3611 |0918 34658 [48 (8 (878 |9898 (568 89% 9918 [91:18 79% [165 ೬೦೯8 3೯8 (39೩ ಇಹ ೪ (3835 518 8೫೬ 


931 05 5 [291೬ |99:5 891 |2091 091 |2೭:1 [9೭11 [181 [081 [2677 8061 |10`2 (002 012 [912 |£ರ'ನ5 12ರ 19 7 [89 [280 12% 1908 5 





61 091 6891 152 561 567೪ 96% 773 53573 9೫೪ 9715 198/39 0೬8 ೬೬ 8 998 94% 088 9570 [8976 097 (681% 919 ೯೬ 
88 |1೮'1 (8911 |2೭೪11 |091 (301 891 ಐ] [6೭2/1 (2811 (081 8601 [661 [20 9018 |11'2 17 13ಪ2'ಫ [20ರ 98ರ (080127 (0872 [22 (208 ೪ 














198 [387 887 567 ಎ67 868 118 05 [982 [೭8 [698725 |ಕ518 ಕರನ 2೬ ೫ 687 28೯ |668 [5718 6೫72 (9 9878 183 9719 78% 
191 [9:1 6911 |89'1 1011 991 6911 8೭1 621 86871 (067 196'್ಶ 1072 ೫072 [200 [267೬ 9172 ಫಆಪ೫ [992 092 3972 392 [ಐ2816 (808 ಗೌ 











881 [981 ರಿ? 1671 ಧರಿರಿ8 8ರ 7718 9ರ 5 (36 5 (095 1955 |698 898 9,೯ 388 716% 2808 5:0 8೮9 19019 (951% 13471 154% 19೩೬ 
902 851 (5; 091 [591 [2811 |1೭1 9671 [097 981 |261( [961 /ಸಿ0'ಶ (001 (007 |81'ಪ 012 (9275 908 19977 [ಪರತ 108720 190% 10173 ೩೭ 








ತೆಕೆ7 |ರಿಕ7 ;961 008 9615 57೬ ೬15 5೩% 1993 078 188 998 8,೪ 9೬15 895 98% 108 ೪8178 9818 397 485 883 [5೯5 15೯೪5 
891 9011 (6911 2091 991 0011 2೭1 (8271 (2811 (181 [0671 (9671 [8012 905 (010 [912 [1270 1972 02 ೫೭ (2910 9825 [928 13 968 





9611 1411 (851 705 


ಶಿ 5 515 (1೫8 085 997ರ (೭೯8 085 998 191/5 388 686 168 901% 759 8578 18% ಕರ ಕಾಡ 689 ಹಿ 
೩೪1 |69'7 |191 [91 


ಓ೫) ,121 3೭1 (0911 [8811 6811 981 (0072 /ಎ0'2 902 172 (15 19872 6:5 9೯72 10೫2 (192 95 "8173 6 

















94 1 661 3ರ [908 |37೫ [08% 1588 7೫ (375 [1918 898 0೩7% |0೯8 99% [36% 709 ₹೯೯೪ 88 ಹಾಳ 2915 (149 ಗಳ 03 ತಿ 
ಕ| 7 1971 (6971 |ಓಐಾ7 [ಕಾ1 (3211 [9271 [2871 (9911 |161 [2678 (20ಕ [೦ (015 (315 [6172 [9೫76 (2070 [088 119012 |29'ತ (96 [0% (017 ಈ 


7194 





ಗ೫ರಾ " ೨೫84೦7 "ಯೋಗದ "೧೮ "(4 ಎಡಿಎ ಒಡಸಿಗೇ ಉದು 5 ೈಐನಿಂಬ ಎಂಹಿಗಗ 



























































































`೦ರಡೇರಡಿ ುಡಟ ಹ ಗೂ 
೨೦೬೯ಆಬಗ್ಯ ,. 













































ಕ॥ $83681 [ಕೆರ] ೬277 861 ೬015 918 948 ಚ 1೪ನ (248 355 02% ಬಾತ ಇ 
12021 1311 [೭171 021 (821 951 ೦೫೬ ೧೯1 [9೯11 |1 [91 681 192೭ ॥ (6೭8 6 (8%: ೫೪11 105 (ತ ಕೂ 02 (02 ರ 79೯ ಆ 
| ಕ ಕ | | 
| | | | | 
511 [5178 [9577 291 3377 [397 137 7೭೯೯ [87 [5271 [308 988 ಏರಿ 5 (3315 745 ರ್ಥ್ಗತ ಬಂತ 9-2 ಜು ತ [ಅ 6018 ರಾ ಶತ 
601 (೪111 |611 901 (0077 957 [131 ಚ £೪'1 891 1991 ಜು 121 9 4ೀ 871 1961 [2012 012 [ರವನು (902 [10918 00% 989 0008 
| | 

671 981% [857 ೫೯7 ೬೫1 ೬58 337 3/17 797 8482 1328 ರೀತ (2೯6 08% ಸಿಇ ಸರಿತ ಸರತ 6920 383 ಸು ಹೆ (೫8 157 6೬7% 

೬೫1 911 |೭011 (8211 [2011 801 (13೫7 [6811 (3977 [೧91 (291 21 941 ೪) 9೪; 091 |061 |€072 ಸ್ಟ ₹2 ನ ರ್ಗ೯ 2 688 ಆ 
ಅರ್ಥ; 871 |653 (9787 |£8'17 28717 [69% 84೬7 |887 12677 [6078 ೬7೯೯5 ೮೫೭ ಪಾ ಗತ ಎ03 ಎಶ. 902 068 [17-51 198 (9078 (1೬9 9೬% 

೮171 |2071 9ನ1 [001 (981 [0೫11 080 (20911 0912 ದಾನ 109% ೩% [081% 5877 |? [2611 (6011 [907 [312 [977 (1872 [098 99೯ (ಕು $ 2 
881 881 (೫1 1192 98: 981 $೩೫281 1471 09974 ೫77೫ 0775 ಎ8೩ ೩೩2೪5 9975 73 ತಸ 0೬೯ ಬತ ೫14 799 168 ಒಣ (1979 

2277 |92'॥ |6211 ೨೭ ೭011 381 12 3911 |ಗ9'1 (801 121 ಗಸ 1 (ಫೌ? 99? 0872 3618 [005 [20 1925 ಓರಫ್ಯ ಬರನ (ರು 92೬ 168 041 
ಸಿ೪1 |087 |8771 197 6971 8811 [9೬17 8877 97 908 21೯ ೫೫ ಚೆ 097 ೬೪೪ ಕತತ 1965 6೬8 (615 4೬73 ಬಾ ೧48 ಟು 2978 

2:1 [೭01 [161 905 663 931 [093 (943 (077 [591 [241 ಮ1 2ಈ1॥ 1387 10077 [908 1207 (90% 172 (ಓತ 08 ಯತ ಸನ 12ಕಜ 922 
8911 [8956 151 691 3371 ೩71 ತ ಶಿ87 9877 5018 61/8 [6879 378 1915 1075 [6873 ಜತ ಭು 967% 1988 (ಅಡ 5. ಈ ತೆಜ್ತ 

621 |08'( 8011 [001 (281 3೯1 (೦೯ 92 [4 ೫05/6472 ಶಿ02 91 531 201 ೭೫೪ (915 012 618 0ನ ಎ2 2 1028 /ಬಿ0ತ 368 901 

] 

ಕಶಿ 5917 1817 [5917 ಉ೭71 ೩೭7 387 [951 [9078 [77೫ 385 ಮು ರಜ ಊತ 695 793 3/3 ೩3% 3978 [855 573 [3 23 3466 
(8915 9£1 12311 0೫1 191 ೨01 0011 01 0ಬ॥ (ಓಟ 1 |281 5811 18 (9011 661 904 [2172 |((21$ ಇಲಿ ರ್ಟ [48 [1172 968 ೦_ 
$%:1 196% 3971 65 [೫೭% 801 987 987 ೬೦5 ಕ (888 ೫೩೫೯೫ ತತ 18% 64273 (085 ೬೬೫ |28785 ೬028 955 ೧38 [2073 (503 28೬ 

೪೩71 [೪3೩ 081 11 481 2೪ ! (99 1 [0011 (ಓ912 |7ಪ1 ೧18 151 | (871 (967% |28ಿ72 102 072 (8272 [ಅರ್ತಫ [ಲಪ 0512 [ಅಷ /ಭ15 958 0೭ 
೨81/0377 19977 1477 9271 [3971 ರ%'1 109 4 607% 67:ಇ 5-೪ (1975 ಸ 3 [195 0೬73 (3 [988 ಜಾ (1835 [ಕಃ ಟೆ ಗ ಗಳಿಕ 

1 00೭ | 081 [81 3011 ೭1 (01 9'| |೭( 1 (0%'1 ಗೆ ಹಃ ೪ಕ್ರ7 961 [ಐ ಇನ 19212 ಘಪಶ್ಷ ಇತ್ರ ೪ರ 06 2 815 /ಆಕ॥ ಇ 
ಅ (00% [00010001 ೪ [01 | 0 (೪ |ಸ0] 001017! 12 (ಭರ! ೮ ಘಿ ೫ | ೪ |7| | ಡಾ 

05/57 1175 9೫೮೦೫ ಎರಿ57382ಎ- ಆಗಿ ಇರಾ ಇ 

















ಗ್ಯ 
“ರಟ ಗಟ ರಜ ಊಟ ಲು ಬಜ 1 ಶಯ ಯ ಉಗ ನಿಸಿನೀ ಗ ೪ 


(30೫206೩) ಜಾ) ಇಂರಾ ಚನ ಆಧಾ ೫006 


೬311 ತಗೋ 


ಕೋಷ್ಟಕ 111, (3ನ ಕೋಪ್ಟಕ್‌, 


795 




































































ಸಂಭವ 
ಸ್ವಾತಂತ್ರ್ಮುತಾ ೦ಭ ನೀಯು(7) 
ಅಂಕಗಳು 99 '.%..೫0 | .20 | 10 | .05 | 102 | .01 
[ರಾ] ದಾರದ 
] 0.0002/ 0.004, 0.46 64 2.71 8.84 ಕ್ಕ! 6.64 
ಇ 0.020 0.103] 1.39 3.22 4.60 6.99 7.82 9.21 
3 ! 0.118 | 0.35 . 2.37. 4.64 8.20 7.8 9.84 11.34 
ಗ 0,30 , 0.71 | 3.36. 5.98 7.78 9.49, 11,67, 13.28 
5 0.585 1.14 . 4.35 7.28 9.24 11.07, 18.39 15.09 
6 0.87 | 1.64 | 5.85 8.586 10.64 12.59 18.08 16.8) 
7 1.24 2.17. 6-309.80 12.02 14.07 16.62) 15.4 
8 1 65, 2.73 | 7.34 11.03 28.36 15.51 28.17 20.09 
1 2.0% | 3.32 | 8.84: 12.24, 14.68 16.90 29.68 21.67 
10 2.86 | 3.% 3 13.44: 15.99 18.31 21.16 23.21 
11 3.06 | 4.58 | ೩0.34, 34,68 27.28 29.05 22.62 24.72 
12 3.57 | 5.33 | 11 34: 18,81 18,58 21.03: 24.08 26,22 
18 4 1೬ | 5.89 | 12.34 16.98, 19,811 22.86 25 47' 27.69 
14 4.80 | ಉ.87 / 13.34) 18.16) 21.06/ 23.68, 26.87 29.14 
15 5.03 | 7.26. 14.34 19.31 22.31 25.00 28 26 30.58 
| 
16 5.81 | 7.96 | 18 34! 20.46) 23.54 26.30 29.63| 32.00 
17 6.41 | 8.07 | 18.34 21 02 24.77, 27.86 31.00" 33.41 
18 7.00 |98% 17.34 27.76, 21,99 25.87] 82.85 34.80 
19 7.03 110 12. 18.34 2. 0 27.20 80.14 33.69 28.19 
20 8,26 10.85 | 19.34 2.04 28.41 81.41 35,02 37.57 
21 8.90 111.59 20.311 20,17, 29.62 22,67 36.34" 88.93 
22 9.54 [12.34 | 21.84, 27.80, 30.81, 33.92 37.661 40.29 
23 10.20... 18.09 | 22.34 38.43 32.01, 35.27 38.97, 41.64 
24 10.80..13.85 | 25.84 29,88 38 20 36.42 40.27 ೪.98 
25 11,12 14.61 | 24.34 20. 3.3, 37.65 11.83 44.31 
06 12.20 (15.38 ಚ 31.80; 35.86 38.8ಓ 42,86 45.04 
27 12.88 |16.18 | 26.34, ೫2.91 86.74, 40.21 44.74 40 08 
28 13.56 16.93 27.34, 34.08, 37.60 41 34 45,42, 48,28 
23 14.20 17,71 | 26 24, 85.11 39.09 42 ೨6 46.60 40.59 
30 141.05 118.49 29 34, ಡಿಗಿ 28 40,206 43 7] 47.96 ೨0.89 
೩೫3 - ಇಶಾ - 1 ಅಧಿವೃಕ್ತಿ ಯನ್ನು ಏಕಮಾನ 


ಸಜೆ ಅಧಿಕ ಮಾಲ್ಕಗಳಿಗೆ 


ಏಭಿನ್ನತೆಯೊಡ ಗೂಡಿರುವ ಸಾಮಾನ್ಯ ವ್ಯತಿಕಲನವಾಗಿ ಬಳಸಬಹುದು. 
* ಸ್ಟುಓಸ್ಟಿಕಲ್‌ ಮೆಥಡ್ಸ್‌ ಫಾರ್‌ ರಿಸರ್ಚ್‌ ವರ್ಕರ್ಸ್‌', ಆಲಿವರ್‌ ಮತ್ತು 
ಡಾಯ್ನ್‌, ಎಡಿಸ್‌ಬರೋದಲ್ಲಿರುವ ಕೋಸ್ಟ 11[ರ ಸಂ 
ಮತ್ತು ಪ್ರಳಾಶಕಳ ಅನುಮಶಿಯಿಂದ, 


ಗ್ರಹಣ 


ಗ್ರ೦ಥಕ ರ್ತ 


76 


ಳೋಸ್ಚಳ 71. ೭ನ 0 ಯಿಂದ 3ರವರೆಗಿಸ ಮೌಲ್ಯಗಳಿಗಾಗಿ  ಕೋಪ್ಟಕ್‌ | 








ಶಿ 10 
0.0 ೧997 
0.2 3974 
0.2 2913 
೧,8 ೨೮೬00 
1.4 ಎಕೆಕೆ22 
[.5 637೧ 
0೧.0 0044 
0.7 ೪040 
ಛಿ, 5 ೫163 
0.9 7616 
2.0 ೨8೦೧6 
3.8 5337 
೩.2 :8017 
3.2 ನ. 
3.6 ೬9052 
1.8 ೪277 
1,0 638 
೩.3? 94081 
1.8 85634 
1.9 ೪8403 
೩.0 ೪7048 
2.1 :97574 
2.8 ೨8010 
2.8 08367 
2, ೩806] 
3.8 98803 
2.6 ೪9101 
2,7 ೪0263 
2.5 99306 
2.9 99508 


ಇನ್ನೂ ಅಧಿಕ ನಿಕೃಷ್ಟತೆಗೆ ಮತ್ತು ಕೋಷ್ಟಳಕ್ಕೆ ಮಾರಿದ ಮೌಲ್ಯಗಳಿಗೆ 

8.(6% -. 1) (633 4.1);2-ಸಿ(106(1- 7)--108( ]--7)]. 

* ಫಿಷರ್‌ *ಸ್ವಾಟಸ್ಮ್ಯಳಲ್‌ ಮೆಥಡ್‌ ಫಾಲ್‌ ರಿಸರ್ಚ್‌ ನರ್ಕರ್ಸ್‌', ಅಲಿವೆರ್‌ 
ಮತ್ತು ದಾಯನ್ಡ್‌, ಎಡಿಸ್‌ಬರೋ ಕೋಷ್ಟಕ ಸ... ಯಿಂದ, ಗ್ರಂಥಕರ್ತ 
ಮತ್ತು ಪ್ರಕಾಶಕರ ಸಹೃದಯ ಅನುಮತಿಯಿಂದ ಪುನರ್‌ ಮಖುದ್ರಿತವಾದದ್ದ್ದು. 


ಕೋಸ್ಟಕ ಸ 


*ಂಕಗ। 


36 
17 
೩೩ 
೩2 


90 





? ಮತ್ತು ಸಗಳ ಗಮನಾರ್ಹ ಮೌಲ್ಯಗಳು ನಯ ಮೌ 


797 














ನಾ ಜಾರ್ಹ್‌ ಡಡ್ಟ್ಯ್ಯ 
ಮೆತ್ತೀರ್‌ 







































0.05 ಸಾವಾ ಅಡ್ಟು ಗಳನ್ನ, ಶಯ ಮಲ್ಯ 0.0] - ದಪ್ಪ ಅಚ್ಚು ಗಳಲ್ಲಿ , 
ಸ್ವಾಡಂತ್ರ್ಮತಾ' ಪರಿನರ್ಶಕಗಳ ಸಂ 
[ತ ತ ತೆ ತ ದಾರರ 3 ಗಾತ್ರ 

“ಸ್ಟ್‌ ಸ್ಪಾ ಸಸಾಕಾಭಾ' 2! [8*2ಊ೫[] 
3.೪00 / 2.606 | ೩.600 ; :,000 3,000 : 1,009 : 7,000 / 2,090 : 1,000 

| ಕ್ಕ | 
೨80 975 983 087 1.೧00 9092) 85% 9೧6 908 
೬3೪90, ,938 . ,31%7. 3898 | ೬೫ರಿಕ | 596 | .$39 |, 395 | 1,900 
578 |. 9230 |. ,950 ೧1 ೧೩6 . ೧73 |. .%70 ೧೩6 |. 503 
939 |. .376 588 | 557 | 550 |, 35: | ,593 | ,996 |, ,9%5 
5811 |. .881 | 919 |) 920 |. ,942 |. .950 |. .961 973 9೩6 
೬ಕೆನ7 / 945 | 362 | ,ಕೆ70ಿ 378 | 979 | 386 | ೪39 |. 5% 
ಸ 816 574 ಎ೫8 ೪914 ೫25 5.2] 58 978 
೬೮7 $27 | 937 |, .949 | 567 | 953 | 971 | 880 , 989 
707 | 795 | 830 | 867 |. ,886 900 |. 920 |...942 95% 
834 | 858. 811 | ,987 | .,986 |, 346 | 957 | 965 | 988 
_6ಗ | 789 | .80೧7 |! 808 |. .860 |. 976... .900 |. ,927 ೨60 
796 ₹68 *ಕೆತಿ ೪04 ೨೪18 338 ಹ ೪68 ೬877 
832 | 728 |. .737 | .821 835 825 |. .5%0 | .012 |. 8960 
೬68 | 2837 | .85%0 | 882 | 596 .. 909 | 838 | 946 | 976 
ಟೆಲಿ | .037 | ,780 |. .786 | .812 522 |. 861 807 |. .941 
೬೫೫8 | 800 . .ಕೆ36 | .861 | ,8%6 | 89.1 | .981 | .934 | 80 
೬578 | .671 | .1726 | .783 790 |. 812 |]. 843 |. 882 | 939 
08 1 ,176 ಕಟಕ! ಕಟು! 861 5741 86 98೩. 588 
552 | 648. .703 , .74, |. .770 |. .೪02 |. .826 |. .868 |. 922 
ಕ್ಕ ಎ18 ೬ *331 ಎತತ? ೬ಶೆ87 ೬೫80 ೬೫10 ನ 
532 |. 6027 .. .688 | ,722 |. .78 774 | .800 |. 854 |. .913 
೬642 | 183 | 773 . 802 | .834 | .84) | 886. ,898 | ,940 
514 | 608 | 64, 708 |. .723 |. .9೫77 |. .7%94 840 |. 904 
647. ,713 ! 788 | 1388 | ೫07 | .886 |! ,ಶಕಿ2 | 886 / 959 
4ಿರಿ7 590. .846 | 8686 .. .717 |. ,941 .. 716 |. .828 | 805 
ಕಳ 2664.31 | 168 | 792 | .830, 838 . 875 |, ..984 
ಕಿನ 574 . 830 , 676 | .701 | .726 |. ..೫60 |. .8|ಶಿ | 886 
ಎಕ ಎತ ೬81 ಎ38 776 788 ಹ 864 1 2817 
468 |. 550 | 816] 85351 .0868 | .712 |. 9311. 901 |. 9878 
890 | 683 |, 706 | 753 | ,183 | .783 | .515 |! 958 '. ೪09 
ಕೆ)6 | 548 | ,801 | 041 |. .073 |. .608 738 792 1.868 
768 | . 631 | 784 | 749 , .769 . 800 | 84೩ | 963 
ಕೈತ ..538 (887 , ,828 , 860 |. 686, 928 |...981 861 
'ಶಕ1 | 6533 | 878 | 7106 | 736 | 766 , 768 | 85೩... .834 
ತಟೆತ 820 | .ರ75 | .015 | .0132 | 874) 724; 778 ಗ 
849 |. 820 | ಕೆಕೆ | 6898 | ,7398 |, .7446 | 778 | .888 | 887 
423 | 600 | .5ಗ3 | 804 | .880 |. 660 |. .702 | 700 | 2842 
837 | 608 | .6988 | 668 | .7183 |. 788 |...387 , 818 |. .848 
408 | 550 | 592 |. .634 |. .651 ೨603 |. .250 |. .07 
ಜಿ ಶಿಕ | ಕಟ | 5146 | 700 | 183 | 786 :803 | ೫೫ 
404 | 488 ,52 | .ಪ82 614 | 040, .0&೩ ) .7240 |. .830 
2818 | 888 | 820 | 863 | 690 | 718... .746 .. .754 | -896 

; 18 

ಡೆ ತಡ ಎ. 572 00ಕ್ಕೆ _೧71ಗಿ) ಗಜ, 781 321 
ಬ 3374 |. -519 | :68. ಕೌ) .10೬] 2೫86. .386 |. 869 
84 ( .621. 68 2201 .8!5 
ಕಳ | 682. 72. .388. 883 

್‌್‌ ಕೃಪೆಯಿಂದ *ಕಾರಿಲೇಸೆನ್‌ ಮತ್ತು 

ಹ 
೬ (1 ಪರ್‌ ಮುೌ್‌ ಕ ಸ್ಯ 
ಉಲ್ಚ್ಯುಲೇಸನ್‌ (19)1)ನಿರಿದ ಪುನರ್‌ ಮುತ್ರಿತವಾಗಿದೆ ಸ 


1 


`798 


ಕೆಡೀಪ್ಪ ಕ ೪. / ಮತ್ತ ಓಗಳೆ ಗಮನುರ್ಹ ವಗೌಲ್ಯಗಳು್‌ (ಮುಂದುವಂಸಿದ್ದು) 
ಖಯ ವಲ್ಯ -- ಸುದಾ ಆಚ್ಚುಗಳಲ್ಲಿ 0.05, ಗಿಯ ಮೌಲ್ಯ-ದಪ್ಪ ಆಚ್ಚು ಗಳಲ್ಲಿ 0.01 


ಪೆ 
ಆಕ ಗಳು ತ ಗಾ ತ ಗ್ರ [ಸ 13 2] 
ಡಿ ರ್ತ ರ ೫7 110811 ೬5 ಜಟ ರ] “ತಿ ಸಿ 
₹ ಹ ಸ. 2 ತ ತ 


(| 
14671 858 








(| 
64ರ 1.706 | 602 














| 

26 324 2 5541 [06 1 ಕ 60] 

೨೩78 | .846 690 |. .634 | ,581 | 673 ಕ ಜು 
ಕೆ 

27 387 |. 4401 .406 ಸ 104 | -ಕಿಳಿ! 08, 76 
670 |. -538. .683 | ೬6ಟಿ | 664 | 1702. 38% ' .ಕಿಚಿ 

( 
28 2301 |. 400 | 400, ನಲ 1.000! 586, 620 | 100... 789 
ಸಕಕ | 26್ಷಭಿ |. .673 | 60% ,.534 | 685,883 ...764 887 

| 
29 ಡಿಕ (042 4682 | 21 | 550 | ಕಳಿ 601 | 2, 780 
2456 | ..528 | 565 | 898 | 488 | 84... 3 | 1787, 82) 
340.400 | 476 | 141.845, .601 | 614. .ಕ75 |. .126 
440 | 224 |. .888 | .891  _813 ) 18೬0 | 2877 33. .823 
200 1.307 | 44 | 42 | 512 | 688. 58/ |. 542 | .746ೆ 
ಒ416, .ಟಿಪ .838| .864..-863 | 40 ಕಟಿ 684.366 
ಕಂ 204 928 ಕಂ 2619 |. .405 |. ಕ5& ೨೧.503 |..808 512 |. .3229 
335 1.404 | :486 ...888 883 | 818, 618 667 . 741 
45 296 2.388 | 307 |. 482 |. 460, 485%... .300 , .587 | .096 
2578 | 430 | .470 | .501, 887 | .841 884, .4%ಟ | 988 

ಕ ಕ ನ 

273... 886, 33 | 4/2 |. 440 674 


464 | 504 1 568 | . 
1.೫84 |. 410 , .443 | ,478 , ,ಕಟಿಕ . 888 | , 883... 827 | ,738 


270 |  .8ಗ8 348 3೩೧. 606 ತೆನೆ ಕರಿ? ಎಕರ ಕೆತ್ತಿ 
ತಿತತಿ (377 ಒಕೆ) ಹ ಒತಕ್ತಾ ೬ಕೌಕಿ ೬೩53 ೬೮73 ೬ಕ್ಕೆ? 
60ಕ್ಕೆ 
ಕ4ಕ್ತಿ 











































70 732 |. -2%6 ....324 |. 314 | 579 |. .401 |. 438, .496 | 
ಎ03 | 362 | 3866 | 4618 | ,488 . ೬೩48 |, 49: | 844 
ಜು 217 |. 209 |. .804 | ೩22 | ,ತ56 | 87. .413 407 |. 598 
| 853 |. -3850,. 363. .888 | .46152 42.464 | ೬816, ೪28 
[| 
7೧೯ |. 214 25% | 815 | 338 |. .388 |. 302 | ಕೆಕೆ 553 
2307 | ,318 | 248 |, 888 | 380 | 409 | 661 | 451 , ,ಕಿ50 
( ಕ ಕ ಸೆ 
100 ಸಗ 241 |. .374 ೩00 |. 322] .341 | 3874 |. .426 | ಕಟಿ 
*884 | ,397 | 387 . 387 | ,೫%8 | 890 |, .48: | .670 . 844 
225 174 | 210, .246 | 2060 | ,200 |. ,307 | 2208 |. .387 | 460 
2338 | .366 | 394 . 816 , 388 | 863 ) 38: | .438 , .831 
180 ೬156. .108 ( 225 |. 247 | 206 | 283 |... .210 ೫56. 480 
*ಔರತಿ  ,9ಓಕ5 , 370. 38ರ. 893 | 834 , 881 | 898 | ೬4 
200 ಎಡತಿ 2172 | .166 | 216 |. ,231 |. 246 |. 871 |. 818 |. .208 
«28% , 3:3 |. ,334 , ,388 | ,389 | ೩83 | 307 |, 2343 . .ಟಿಂ 
| 
300 2113 |. .142 | .100 | ,176 | .190 |. 202 |. 823 |..2% | 332 
2343 2174 | 193 | 208 | 311 | 323... :3ಟ | ಎ7, 369 
4 ಗಟ | ಕಿಲ 1೨.336 |. ,153 ಒ66 (1. 170 |. .194 22: |. .991 
೬ಡ38 |. .181 | ೬387 | .180 293 | ,30ತ 389 | .380....328 
5೧0 ೮68 | 10 | 134 ...187 | 144 | 187 | .174 | 202 |... .36% 
೨೩೩5 | -138 |. ,180 | .168 | ,118 | 188 | 2988 | 338 | 384 
200೧ ಎಲರ) ೮7] ೧೫8 037 124 44 156 





ಎರಿತೆ | .00ೆಕ್ಕೃ ಹ 00,31) (ತೆ .. 2ಕಕೆಳೆ ತತ 
ಪೂರ್ಣ ಮತ್ತ್ತು ಆಂಶಿಕ ಸಹಸಂಬಲಧ ಗುಣಾಂಕಗಳಿಗೆ 3 ಮತ್ತು | ಪ್ರತಿಶತ / 
ಬಿಂದುಗಳ ಕೋಷ್ಮಳದಲ್ಲಿ 25ರಿನರ್ತಕಗಳಿಗಾಗಿ ಸ್ತ೦ಭಗಳನ್ನು ಒಳಸಿರಿ. 

ಸ್ವತಂತ್ರತಾ ಅ೦ಕಗಳುಷಾ (ವೀಕ್ಷಣೆಗಳ ಸಂಖ್ಯೆ)-- (ಪರಿವರ್ತಕಗಳ ಸಂಖ್ಯೆ). 
ಬಓಡಯುಗುಣೆತ ಸಹಸಂಜಿಂಧ ಗುಣಾ965ಗಳಿಗೆ, ಪರಿಪವರ್ತಳೆಗಳ ಸಂ ಖಗೆ 

ಹೊಂದಿಕೊಳ್ಳುವ ಸ್ಲೆ೦ಭವನ್ನು ಓಳಸ್ನಿ ಸ್ವಾತಂತ್ರ್ಯತಾ ಅಂಕಗಳುಎ (ವೀಕ್ಷಣೆಗಳ 
ಸಂಖ್ಯೆ) .(ಪರಿವರ್ತಕಗಳ ಸಂಖ್ಯೆ) 

* ಡಾ ಜುರ್ಹ್‌ ಡಬ್ಲ್ಯೂ. ಸೇಡೆಕೋರ್‌ ಕೃಪೆಯಿ-ದ «ಕಾರಿಲೇಷನ್‌ ಆಂಡ್‌ 
ಮೆಹಿನ್‌ ಕೃಳ್ಳ್ಯುಲೇಷೆತ್‌ (191) 2ಜಿ ಫುನಂ* ಮುಡ್ರಿ ತವಾಗಿದೆ, 





1799 


ಕೋಷ್ಟಕ 1]. ಶೇಕೆಡಾಮಾರುಗಳನ್ನು, ಶೇಕಡಾವಾರು ಅಂತರಗಳಾಗಿ (0) ಇ 
51736* ಪರಿವರ್ತಿಸುವುದು 
ರಸ ಗೂ ದ್ಲ್ಮ್ಬ ಗ್ಯ ಗಾರರಾರರರಾರ;ರ್ದಾಗನ್ಯರಗ್ನರರ್ನಾಣಣ್ಣ 






























































ಶೇಕಡಾವಾರು | 0.0 ' 0.7 | 02 103 03 0.4 | 0.5 5. 0607108109 
0.0 0 1.8 2.61 317] ನ ಕೆ 1 44| 48 651 5.4 
1 5.7 6.01 6.8 6.8 6.8 70 73, 75 77 739 
2 8.1 8.8 8.6 8.7 8.91 9.1' 9.8 9.6 9.6 98 
$ 100 10.1] 10.3) 10 5 10.6: 20.8: 10.9 31.1 11.೫ 11.4 
4 11.5 1.7 11.8 12.0 12.1 12.2 12.4 12.5 22, 12.8 
| | | | 
ಕ್ರ 12.9 13.1] 13.2) 18.3, 18.4 13.6 18.9 18.6 13 9 14.2 
6 14 2] 24.31 24.4 14.5 14.71 14.8' 14.9 15.01 28 )! 15.2 
7 15.8 25.5 28.6 15.7 18.8 16.9 16.0 16.1' 162 16.3 
8 16.4. 16.5) 16.6/ 16.7, 16.8 17. 17.1: 17.2' 17 317.4 
9 17.6 27.6 17.7 27.8 17.9 28.0 18.0 18.1! 182 16.3 
10 18.4) 18 5 16.6 18.7 18.8 18.0 12.0/ 19.11 19 2 29.3 
11 19.4 19.5 19.6 19.6 19.7, 19.8 19.6 0.0 20.1] 20.2 
12 20.3 ೫.4 | 20.4 20.8 20,6 20.7. 20.೩ 20.9, 21 0 21.0 
3 21.1| 21.2] 21.3 21. ಓ 21.5 21.6 21 61 21.7) 21.8 21.9 
14 22 0 22.1 23 ; 22.2 22.3 22.4 22.8 22 5 22.6 22.7 
15 22.8 22.9 20.9: 23.01 23,1| 23.21 23.8 23.8 23.4' 23.8 
16 23.6 23.7. 23.7. 23.8 23.9 24.01 24.0, 24 | 24.2 24.8 
17 24.4 24.4, 24.8 24.6 24.7, 24.7, 24.8 2 9. 25.0 25,0 
28 25.11 25.2 25.8 25.3 25.4 25 ಶಿ. 25.8, 25.6 28.3] 26.8 
19 25 6 25.9, 26.0 26.1, 26.1, 26.2' 26.3 28 3 26.4 265 
೫% 26.6 26.0 2.7 20.8 26.9 26.9 27.0 27.3 27112೫2 
21 27.3 27.31 27.4 27.8, 27.6 21.6 27.1 237.8 | 27.9 
22 28.0| 28.0' 28.1. 28.2 28.2 28.3, 28.41 28 0. 28 0 286 
23 28.7. 28.7. ೨8.8 2.9 18 9, 29.0 29.1. 29.1 29 2" 29.8 
24 20.8 29.4, 20.2, 29.1 29.1, 20.7, 29.7) 2೬.೮ 20 9. 29.9 
25 300 20.1, 80,1/ 30.2 80.8 20.8 20.4 ಖು. ೩0.5 0,6 
28 20.7 30.7, ೫.8! 20.9 ಬ 31.0 ೩1.0, 31.1: 81.2 31.2 
27 ಸ 31.4, 31.41 31.8 31.6 31.6 31.7) 31 8 81.5 31.9 
28 31.9, 32.0, 32 11 32 1 22.2 22.3, 38.3! 32 4. 22 5 32 5 
28 32.6 32.6' 33.7 32.8, 23.8 32.9 33.0 33 ೧ ೫.1 33.1 
20 38.2 38.3 33.3 38.4 2,5 33.8, 33.6| 33.6| 23.7 ೫.8 
| | | 

31 ೫.8 33.9 34.0 34.0 24.11 34.1. 34.2] 84 ೫೫438 34.4 
832 ೫4.4, 34.5 24.6 34.6 34 7 84. 84.8 366049 350 
33 35.1] 38.1 35.2 86. 2 25. 85 4 28 4! 2೩.0 ೫.5 38.6 
135. 5 36.8 ೩5.91 36.6 26.01 36 1/ 36.3, 36.2 

8 36.4 36.6 36 7. 36 8: 36.8 





ಸಜು( ಸಿ ಐ, ಲ್ಲಿಸ್‌ (1937)ರವರ ಕೃಪೆಯಿಂದ ಪ್ರಕಟತವಾಗಿದೆ. 









































ಗ! ಬೀ ಪಚ ತ್ತ ಟಕ ಜಂತ 1855 ಭುಜ ಭಟ. 07 ್ರಹ ತ ಖಾಸ ಸಪ ಟ್ಟರ ಪಂ 2 ಜ್ನ ಅಸ ಜಲ 
2ನ ಬವನ ಬು ಜಂ 2ಬ ಬಜ ಭು ತೆ ತಜಿ 
ಐ ಇರು ಇರಾಟಿ ದಭು ರಯ ೧೫9೧ ರಈರೌ ಣಿ ನಾಜ್‌ 

ಿಶ್ಧಿ ಆಳ ಇರ ಕರಳೆ ಇರ ಭರತ ಅರ88ರ ಐಡಡಡಿದ ಶಶತ ತಡ 
ಶ್ಯ ಸ ಸಪ್ಯಾಸ್ಯತಾಸ ಸ್ಯ ಸಸ್ಯ ್ಯಸ್ಯಾಸ್ಪಸ್ಮಸಸ್ಟಾತಿ ಸ ಸ್ಯಾ ಸ ಸಾಸ ಸಷ ಸಸ ತಮ್ಮ 
ಚ ಕಲ ಜಾಧ್ಯಾಧ ತು 9 ಇಲ್ಲಾ ಬತ ಸರಿಕರ ಬ ಪರಕ3ಪೆ 5೪88೧ 
್ಲೆ ಷ್ಟ ಸ್ನಾತಾ ಸ್ಮಾಸ್ಮ ಪ್ರಾಪ್ಯ ಪಷ್ಟ್ಯಾ ಸಸ ಸ್ವಾಸ್ಟ್ರಾಸಾಷ್ಣಸ್ಟ ಸ್ಮಾಸ್ನಾಸ್ಮಾಷ್ಟಾ ಸ್ಯಾ ಸತ್ಟಾಸ್ಟ 
ಸ ಕಕ ಕಳ್ಳ ಅತ ಭಕ ಸಕಕರ ರಜೆಂಕತ ನೌ 838, 
ವ ಪ್ರಸಾಸಾರ್ಯಕಾರಾರ್ಪರ್ಪಾರರರ್ಯಹ 

ಅತತಳಿ ಅಳತ ಕಳ 
ಇ `್ನ ಹಾ ತಲಾ ತಾ 
೪ ಅಳಿಭಬಧಥ ಅಳ 
ಕು ಬಾ ಬಾ ತ ಯಾ ಸಾ ಒಡಪು ಸಸ್ಯ ಸಢನ 
ಇ ಕರ ಅಳಳಲರಕ ಕರಳಿಜೂಣರ ಜಜಿಚಜಣೆ ಹಚ 8ಜ 
ಹ ನರ್ಥರ್ಪರಕ ರರಾರ್ಹರರುರ್ವಾರರರ್ಪರ್ಪಾರರರ್ಷರ 
ಶಿ ರ ಯ ಇಂ ಯ ಪಜರ ೫ತಶತತ 
ಈ ಘ್‌ ಜ್ಯ ಸತ 
ದ ಜಿ ಣ್ಣ 

ಕು ರು 

ಸ್ವ | ತೆ ಘಿ ಜ್ಯ 
ದ ಕತ ಔತತಾನನಿ 33934 53359 39958 ಅವ359 ತತಿತತತ್ಟ 
ಜ್‌ ಗೆ! 5ಣಗತಳಿ 799ರ 9೪998 ೫0888 85888 39338 35338 
4 18 | 





800. 


01 


ಕೋಷ್ಟಕ ೪1. ಶೇಕಡಾವಾರುಗಳನ್ನು, ಶೇಕಡಾವಾರು ಆ೧3ರಗಳಾಗಿ ಪರಿವರ್ತಿಸುವುದು 

























































































(ಮುಂದುವರಿಸಿದ್ದು 
07 08 | 0.9 

71 57.4 57.8 57.5 57,6' 57.7 57.7. 57.8 ಗಾ 579 85.0 
72 58.1| 58.1 58.2 08.21 88.8 58.4 58.4' 08 ೧ ೧೩೩6 586 
3 58.7] 58.8 58.8, 58.9 59.0| 59.0 59.1. 58 1 898% 193 
74 59.3) 59.4! 59.5 59.8 59.6 59.7) 59.7 20 8 29 9, 09.9 
75 60.0/ 60.1 60.1 60.2 60.8 60.8 00.4 00 3. 00 5. 60.6 
೪6 80.7] 60.71 680.8, 80.6 60.9 01 0 ೧] ಸ 61 1' ೧1 2' 613 
77 ೪1.3 61.4 61.58 1.8 51.6 01,7 ೧1 ೩ ೧1,೪೩. ೮61 ೧. 090 
78 62 0 62.1. 62.2 62.1 62.8 604 1% ಟಿ ಎಣ 07 
79 62.7] 62.8' 62.9 62.9| 68.01 63.1 6 | 82 0) ೩, 03.4 
80 63.4 63.8 63.6 09.7 0.7 68 ೪. ಎ 64 0 041 
81 64.2 64.2 64.3) 64.4 64.6 64.5 04.6, 61 7 64.7, 648 
82 64.9 65.0 68.0 68.3 66.2 60.3, 65.3 02.4 63,818 6 
83 95.6| 68,7| 65.8 6.9 66.0 66 0: 08.1 66.2 68 3. 663 
84 66.4| 66.8 868.6 60.7, 06.7 60.8 60.91 67 0 0.1 071 
85 97.2 67.3 67.4 67.8 67.8 67.8 67.71) 67.8 07.9 67.9 
86 68.0 68.1| 68.2 68.3 68.4 68.4) 68.5 68 61 687. 68 8 
87 68 9 60.0 69.01 69.1/ 69 2, 69.3, 69.4 60.5 60 6, 69.6 
88 69.7) 69.8 689 70 0 70.1 70.9) 70.3 704 70% 705 
89 70.6| 70.7. 70.8 70.0 71.0, 71.1, 71.2 71.8 71 47): 
90 71.6 71.7] 71.8 71.9 72.01 72.0 72.1 72.2 72.8 72.4 
91 72.6 72.7 72. 72.9 78.0 73.2 78.3 73 4| 73.8 
92 73.7 73.8 73.9 74.0 74.1 74.2 74.3. 74 4[74.8 
೪3 74. 8 74.9 750 78.1 782 79.3, 785/75 675.7 
94 75.9 76.1 76.2 76.3 76.4. 76.6 76.7, 76.8! 76.9 
96 77.೩ 77.8 77.8? 7.8 77.9 78.6/ 75.2 78.4 
೪6 8 78.9 70.1 79.2| 79.4! 79. 79.7 79.9 
97 4 80 8 807, 80.9 81.1. 81 3 81.8 81.7 
೪೩ 8 82 5 8.1 83. 71 54.0 
29 ೪ 85.2 88.2 
100 


ಗ್ರಂಥಯಣ 


ಓಿ೧೦ರ, 0.5,, 1973. 7. ಕೋ. ಗೀ56%701%, 24 : 457-469, 

೩೧೮ ಟೆ. ಗ. 701116, 1934. (೧೦೫, ಟೆ. ಸೀ160701. 11 : 585-563, 

ಓ೮00, ಓ. ಡ., 1542. 0/0. 401. 900. 5ಟ47 ಔೀ। 7001701, ೧೧. 308- 
320. 

____, 06%/6) 51603ಗೆ, ೧೮ ಆ. ಗ. ಲಿ೦೦೧5, 1846, 7/0. 471. 906 
5801 ಔೀ। 700701, 00. 723-2323. 

ಹಿ0ೀ16, ₹., 1940. (06ರ 1707 ಯ೮1ಗ್ರ 8೧೮ 10/1006 1946.) 5) 
301. [050/1 ೩. 

೫8೩೧ರ 0. ಓ. (/(606, 1946. 1.5 ಗೀ7/. 107. 7%. ಔ((, 907. 

ಓಿ೮8075, ಗಿಗೆ. ೫, 1503. 8/0/..002., 115 : 95-105. 

೬1281, ಗೆ೦೧೩೧776ರ, 8೧೮ ಸ. ಗ. (ಗಗ, 15508. 707. 1. 42: 14-15 

೫೩೧೮ ಓ. ಗ. (೧0೧, 15500. 487011 . 3, 42 : 89-93. 

ಡಓಿ1೧016೧, ಆ. ಗ. 16456. ಗರಧ806 ೦೦೧5. ಗಿಗೆ00180/-(ಗ11 60೦% 
0೮0೧104೧೪೫, |೧೦., 116% "೦೩. 41ರ ಧಿ. 16, 

___ಈ೩೧೮ ಗ. ಈ. 5೧/೩0೬೮, 1540. ಸೇ ಟೆ 4,7. ೫ಬ. 510. 811 
578. 

ಓ1೧೧೮೧, ಗ.ಟ, ದಿ. ೮. 5711೧, ೩೧೮ ₹. ಓ. 1110150೧, 1945. /. 4/71. 500. 
ಗ, 37 ;: 268.281. 

೬೮1೧೧೬೧, ಓ., 0. 766/೧, ಉ. ಔ/೧1೧1, ೩೧ರ ಓ. 0ಿ. 1!/೧)/16, (66.), 1946, 
5181೧! 1886-1946, 08/1 ಔ!0೧75 80/1೧/೦೬6/1 ಡಿಡಿ, ಓಗರೆ, 
389 ೧೦. 1ಟ9. 

ಓ.18/(6, ೧. ಉ/., 15949. /. 407. 00171, 78 : 33-64. 

ನಾರ 8ಗರ ಔ. ೧, 5೧೩೧೮5, 1954. 7/17/೧೧01... 44 : 256-274. 

ಓ7761108೧ ೨55೦೦1೩೧೦೧ ೦! 067681 0೧171519, 1941. 00/64 ೬೩0018“ 
1೦7/ ಗಿಗೆ!೧೦೮5, ಪೆ 0೮... ಓಟಗರ 71695, ಗಿಗೆ1೧ ೧8೧0೦115. 

ಓಗರ6759೦೧, ಓ. ಲಿ, 1538. 7. 4/1, 5೦೧. .1೭7'0/1., 30 : 208-211. 

ಓಗರೇ€190೧, ಔರಛರ/, 1944. 4/11. 1150111 801/01. ೮/1, 31 : 355- 
361. 

ಎಂ 1959, |೧7೦೮/6551೪6 ಗ/0ಗ012810೧. 2೦೧/೧ "161 ೩೧ರ 50೧5, 
10., (10% ೦1%. 109 0೧. 1106. 

ಓಗರ9150೧, ಔ. ೦., 1943, 3006 ೮೫೮1. (00/0. 17, ೧೧. 4-6. 


504 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಹಗ, ಓಔ. ಟೈ, ದ.ಗ್ದಿ ಔಗಗ, 8೧ರ ॥|. ೧. (1೦೩! 1944, 2. ,4£/, 
810806%00%, 69 : 355-3172. 
ಓ.೧೦೧೪೧7೦೦6,. ₹70. 0/ 11871. ಔಈ೧೩1೧೦೧ 7೦106! 22. 
ರಗಾ೩!೦೧೮, ಟೆ. ಗಿಗ್ಗೆ, 1952. 5% ಕ್ರೋ., 32: 153.162. 
1954. ಲಗೂಟ, 2. 80, 32 : 531-542. 
___8೧6 0. 3. 0೦೦೧೫೯, 1948, 51. 48/.. 28 : 417-421. 
ಪ ಗರ ಗ, ಓಂ 7೧೦೬೧೧೩೧, 1544, 50. ಗ್ರೋ., 24 : 285-298. 
ರ್ಜ, ಓ. 0.. 15921, ೫. 4. ಔೀ5೮0(೧1॥, 21 : 483-490, 
: 13922. 1, 4ಗ1. 90೮. ರ್ರೋಂಗ,, ೩4; 206-278, 
«1536, ೫/0, ಸಿ11. 4೧00. ಈ, ೧೧. 23-38, 
2೧೧ ಗೆ, ಓ [12/65, 1518. 7. 4871. ಔ೧೯೮॥, 15 : 251-262, 
ಹಗೆ500೪/2001, ₹7೧೨, 8೧೮ ಔ. ಲಿ. ಗೆ, 1949. ೭. ಕ್ರೋ. 08056010%, 
78 : 659-262. 
೧01, €£(10, 1930. 411. 80107): ಕ್ಕೆ: 457-467. 
೨ _, 1932. 401. 80/07), 46 : 1007-1032. 
* 1537. 471. ಔ010ಗ) (1. ಅ) ಇ: 11-41, 
ಹಿ!11೧5, 1. ಗಿಗೆ, 15938. 7. 487. ೫656071, 56 : 39-120, 
₹353. ರಂಗ. 2. 45 : 219-220. 
೫೧5, ಓ. ನ, 1953, ೯ಾಂಗ. 2. 45 : 311-314. 
____ಈ8ಗ00. 0. ಗಿಗೆ1071, 19545. 48/07. 2. 41 : 41-45, 
೫12, ರಿಗೆ. 5., 1950. 0೯೦೧. 471. 50೧. ಚಂಗ. 5%, 56 : 369-371. 
೯ ಡಿಗಿರ ಗ. ಗಿಗೆ. 11೧001, 1950. ಗೀ/೧೦. 471. 50೧. 1011. 5೬, 56 : 
363-368. 


೦೦೮, 5. 5. 19418, ೮೫11೧5, 26 : 137. 

8 13410. 7. 471. 50೧. 48707., 33 : 538-545, 

____ 1945, /. 4/೫1. 506. ಗ01., 37 : 991-1004, 

1947. 409040 0 ಈಗೀ!., 1; 1--67. 

ಡಿಗಿರ ಔ. 2. ೧೩ಗ0೦/, 1942. 1. 471. 50೮. 48707., 34 : 1-6, 

___ 800 7801 ೮೧, 1951. 8/01/08೯00110 ರಗೀ!,, 14 : 133-188. 

ಎ ಜಗದ ಗೆ,ಡಿ ಗಿಗೆ2ಂದಿ೦ಗ2!ರ, 946, 2. 471. 500. 48101,, 38 : 82ಕ4- 
832. 

___« ಓ.೧ಿ. 11೧01, ಕ೧ರ ಗೆ.ಓ. ಗಿಗೆ300೦ಗ816, 1948, 4ರ, 4/0. 
31ೀ!!ಗೂ, 411. 506. ಗೋ0ಗ,, ಐ. 3, 

ಓಟ$617೬5, 5. ೧., 1934, ೫. 497. ಸೋಂಗ. 48 : 31.57, 

548, 4,6700, 2, 40 : 851-852. 





ಗ್ರಂಥಜುಣ 805 


__ _ಠಿಗರ ಔ, (1, 08೧70016, 1947. ೫. 471, 500. 48707., 39 : 198-206. 

____, ಗೆಗೆ.೧. !ಗೆ21061, ೦.೧. 621101, ೩೧೮ .(. (121/65, 1938. ೫. 49 
3630010%, 56 : 453-4684. 

881೧8೧7, ಗ.!|., 4. 'ಗ/060೧೨, ೧... ೧8೧7೧೧6|| 2೧೮ £.೧, 1210167066 
1546. ಓಟಗ305 467. ೫೫೧. 510. 7%. 8:1. 61. 

8868, ಗೆ.೧., 1923, 11117. 46೯7. ೫೧. 510. 700%. 8೬1. 20. 

____ಡಿಗರೆ (1.೫. 118/66, 15624. 211/0001%010 ೪, 14 : 363-371, 

_____8ರ6ೆ 0ಿ.ಗಿ. ೧೦೧6, 1548. 1೪. ಗೀಂ।. 487. 700, 8೬11 970. 

88ಗ16೧, ಗಿಗೆ.5., 1937. ೪೧01. 2. ೫೦೫. 5108. 50., 4 : 137-183. 

5881611, ಔ.6., ೨೧೮ 0.೧. ಟ/0001, 1952. ರೆಂಗ. ಟೆ, 44 : 487-493, 

58106, '/.೧ಿ., 1949. 460701. 3, 41 : 141-143. 

ಎ, 1552. 48701. 2., 44 : 602-605. 

8801, ಓ., 1931. 1. 0೧). 110೧/. 50£., 56 : 176-190. 

೨ ೬1333. ಗ್ರೀ 7%01(07, 5: 73-77. 

8681, /..., 1878. ೫01. ಗಿ/10%. 51016 ಔಂ070ೆ ಕ್ರೋ, 17 : 446-457, 

868161, ೨.0. 1940. 477. ಗಿ'01ಟ70151, 74 : 285-286. 

೨೯342. ಲಗ! 27 : 25-54, 

86ರರ೦%/5, ಓ.೧., 1931. 1101 21011 ಔಡ 510, 811, 56165 
1.0. 12, ೧೧. 5-989. 

6೧೧6೧, (..ಗ/., ೧ರ 7.0, ಗ000, 1942. ೫/0೧. 460೧. 50ಟ!ರೀ1 48. 
೫07೪75, 436 (೦೧೪6೧1೦೧, 34-85, 

861751917೧, ಓ., 1943. 4/1. ಟೆ. 801, 30 : 801-809. 

51167, ಔ.1., 1905. ೫1. .427. 51, $: 4-448, 

____ 13916, 10/7. ೮೮17೮15, 5 : 225-228. 

81066, ಪ.ಗೆ., 2.೧. 10100ಗ, 0.೧. 7॥[೧( 2೧6 ಓಿ.[. ೩೧6, 1938. 1. 
೫೧೦೫. ಓಗ!01101., 31: 102-107. 

51೧01055, £11280917 ಓ., 1936. 4/1. ಟೆ. 80/., 25 : 738-743. 

3176091015, 560, 1952, ಗಿ70೧. 61 11107೧0. 0703351074. (ಂಗ27., 
೧0. 1591-1596. 

816, ಓ,5,, 87೧6 (ಗಿ. 818೧೬, 1951. 70%05 ಗೊ. ೫:0. 5/0. 841. 736, 

6188661699 ಓ.£., 1939. 4/7. ಟೆ, 801 , 26 : 163-172. 

8187003176, ಔ.ಓ., 2.1. 810061, ೩೧೮ 7.0. 5೧611೧0, 1941. 2. 414. 
500. .4707., 33 : 344-350, 

81188, 0.1, 1937, 71011 ಔ1011/01 (0.5.58), ೫1. 12, ೧೧. 67- 
77, (17 ಔಟ8519೧ ೪1 ₹70!187 5ಟಗಾಗಾ87/.) 


806 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


೬1538. ೧೫/1 ೫. ೪1, 38: 9-12, 
5106660, 7.ಗಿಗೆ, 8೧೮ ಓ. 67೧೦೬, 1921. 71)10001%0106), 11 : 58-56, 
8010%, 1..., 1903, 1. ೧೧/0010 4. 07, 510. 81. 55. 


____ 19512. ಗಿ. 00ಸಿಂ!(ಡ 48೧. ಓಸಲಿ. 90. 0೧695 841. 57, 

ಔಂ110೧, 2... 19468. 9೧. 4೪, 25: 97.126. 

____ಈಗ೧ರ ಟೆ.5.೧. ೧/66757/16165, 1950, 506706, 112 : 275-277. 

ಔರ 65೦7, ಲಿ8ಗ, 2೧ರ ಗೆ.॥ಉ, ೫/65, 1941, 2. 471, 506. 4/707,, 33: 
70-74. 

8010006, .5., 1945. 81/17. 487. ಓ1. 514. 701%. 8:11. 168. 

1550. ೪%. ಗೇ ಕ್ರ. ೫ ಈಂಗಂಡೆ 0/೧. ಗೇ ಔಟ. ₹1001ಡಗೇತಿ, 
140210, 801. ಕಿ!!೪ೇ., ಗ10. 3, ೧೧. 170-187. 

ರ 1953, 11000110108), 43 : 4. (0511801, ) 

ಎ, 3.ಡಿ 0ಡಗಾ೧೦9, 8೧ರ 8.08, 68)/195, 1952. 7101! 0೧605೮ ಔೀಂ(೯, 
36 : 147-150. 

80೧೫೧, 0ಿ.ಗ., 2.೧. ಗಿಗೆಗ!ಗ, ಓ.ಓ. ಗಿ1ಆ|೧[615, 8ಗಗೆ. 1,1. ರಿಗ, 
1937. ). 4671. ಸೀರ, 55: 105-115. 

ಔ/3೧೮06, 5.ಟ/, 2೧೮ ಆ.58. 5831015, 1936, ೫'60ಿಂಂಯಓಿ 481., 0.5, 
«7/1. 487. ೧೧. 561-623. 

8164/0361, ಗ... 1926, 11011. 481. 20. 910. 70, ೫೬1/1 40. 

2೧ರ ಗ... ಔಟಂಗ, 1942, 4/17. .471. 50೧. 5ರ ಔೀ! 7101, 
2:1-7. 

__8೧6 ೧.೧. (ಗಾಗ, 1931. 2. 411. 50೧೮. 48707,, 23 : 469-480. 

_ ೫೩೧ರ 0.೧. ಗ/೦೦೮, 1548. 0/0. 471. 500. 5/8೦ ಔೀ 701 ಗ01., 
೧೧. 162-165, 

___,____ »ಔ೧೧ಿ ಗ. 66೧, 1946. 7/0೧. 40707. 50. 3801 ಔೀ। 

7೬0., 1946 : 259-262, 

ಔ/60/ ೧2867, .!.1., ೩೧೮ 5.5, ಓ1ಂ೦ರೆ, 1552. 770೧. 60 1:77. 
೮1055000 (ಿಂಗ್ರೂ., 0೮. 257-2172. 

ಔ 10067, 7. 1930. 59105151611! ಟಣರ... ಉಟ 795167111(8( 1೧ 
7118೧76761೧0 ಟಗರೆ. 716119100೧. 50/11109-16186 070, 86/1೧, 

ಔ![೧೧61, ₹.೮., 1950, ೮೮೧7೮15, 35 : 420-445. 

87605, ₹. ೫., 1930. 1. 481. 30. .8/07., 22: 239-244. 

____, 1933. 7. ೮೫, 27: 435.441. 

ಎ 1334. 0ಗೀಟಣ, 19: 73-82. 

4 1935... 4738. 500. .88701., 27: 971.973. 

___, 1938. 47%. 1/01/7011, 72: 285-292, 





ಗ್ರಂಥಯಣ 807 


19540. ೫. 471. 50. 48701, 32: 538-541, 

__ 8೧06 ಓ. . ಓಿ1!3ರ, 1953. 4810ಗ 2. 46: 131-138. 

8173೧21, 8., ೧, ೯. 5೧/8606, 8೧೮ 2. 5. 5896, 1945, ೫. 471. 50. 

ಗೆರ್ಟೊಿ0ಗ,, 37: 937.944. 

5/1೧, ಓ. ,ಓ. 2೧೮ ೧. ಓ. ಯಓ0ಂ00, 1926, ೮71/೧, 11: 163-199. 

____ 8೧6 0. 0. ೮೦೦79/1, 1936. ೯೧7೧, 90: 545.546, 

____ 8೧ರ ಗಿ, 0. ೮೦೦೧೪, 1940. 80/07. ೮೦5., 102: 1-25. 

_._ _ 8೧ರ 0. 0. 0೦೦೧6, 1947. 80/01 ೫ೀ೪., 13: 426-561, 

___ ,₹.ಔ, 1೦೧೮5, 8೧6 1. ಓ, 10760೧1, 1935, /. 41. ಸೇೇ0010%, 
49: 635.642. 

8/1೧॥6170!!, 1, ಓ., ಟೆ. ಗಿಗೆ. ಔಗ6೧, ಔ1೦18/ರ (ೆಟಗ161, 8೧೮ 560/08 

೯1೧, 1552. ೫111/0೧001%0108, 42: 98-100. 

8೦861001, "ಗ. 0 , 1926. 71):1000110108), 16: 351-978. 

81001೧5, 1. 'ಗೆ/, 1540 [1೧೨66 1618110೦೧5೧ ೧ ೦ 176 ೮6೧65 
೮111676೧118070 51677 10651 168000೧ 1೧ 0೫10/. 07.0. 1೧೮615. 
೨೧1೪67510/ ೦! ಗಿಗೆ!೧೧೮5೦18., 

೧೦೧೪೧, ಗ.ಗಿಗೆ, 2೧ರ ಟೆ... 7780/61, ಟೆ. 1936. 7. 471. 500. .4೯707., 
28: 390-403. 

೦೪೧, ಗಿಗೆ. 5, 1951. ೫/01/1071 5: 25-41, 

___ 80ರ !ಗೆ. ಸ, 116೧261, 1950. 7. ಚಡ], 41: 251-290. 

ಲ 800 ಗೆ, 3, ಗಿಗೆಂ೧26್ಶ, 19524. ೫81. 70೧೧೮೦) ೫0107. ಲಿಓರಿ, 79: 
100-125, 

____ಈಿ೧ರ ಗಿಗೆ. 1. 116೧261, 19520. ೧೫೯1/೭5, 37: 242-263. 

81೦೪೧, 'ಗೆ/. _,, 19495. ಛೇರ೯((5, 34: 524-536, 

___ಈ8್ಕ೧೮ ₹೧8 ಸಗರ೮6750೧, 1947. 4/11, 38153011 ಔಂ101 (0ಂಡೇಗ, 
34: 1-258, 

ಔ006., ಓ. ಔ8., 1910. 5೧107೧೯, ೫. 5. 32: 627-528. 

ಔಟ(ಟ೧5೦೧, .ಓ. !ಗೆ, ॥. ಔ. ಔಂಗಂ 2೧6೮ ೮. ಟೆ, 0ಟಗೆ]5, 19548. /. 471. 500. 
೧01, ಕೆ0: 160-185. 

`___ಈ8ಗರ ೧, ೧. 791೧167, 1938. 7. 471. 506. .48707., 30: 334-348, 

8ಗ/8ಗ, ಓ. ಸ, 1533. 1090 467. ೫:0. 5/0. ೫೩1. 163. 

8೧/87, 0. ಓ, 1948. 7/1. 1111 41/41/20 17107090770] (01/., ೧೦. 19- 
20. 

80/610ಓ, ಓ. ಔ., 1954, ೧61/15, 39: 488-505. 

8ಟಗೇಣಗು, ಹ, 1937. ಗೇ. 0780711141 0870ಗ., 4: 83-100. 

5ರ/೧೧877, 0. ನ, 1932, / .4ಗಾ. 50, 48708., 24: 734-7458, 


808 ಸಸ್ಮ ತಳಿಅಭಿವೃದ್ಧಿ ವಿಧಾನಗಳು 


____ಓ006ೆ. (, 08ಗ!6ರ06, 1839. 1. ,471. 500, 48707, 38: 924-933 

8(/ಗ೦೧, 0. 3., 1938. 7. 477. 50೧. 0೫ , 30 460-442. 

ಎ 1544, 71. ಡೀ, 35: 227-232. 

___» 19488. 0601810 (70೧05101 010115 20. 516. 01೧. 10 (ಔೀಾ.) 

೨ 13400. 7, 471. 500. 48707., 40: 908-915. 

___» 1951. .401/071605 87 481707., 1. ೧೧. 197-241. 

___ಈ೫.ಗ, 008೧6 2೧6 ಟೆ. 0. 7೧16, 1954. 4700 4., 46: 223- 
226. 

೮8೧7೧161, ೧. ಓ., 80. (, ಗಔಂ೧ಂಗಂ, 'ಗ. ಓ, 5೧11೧, 8೧೮ ಓ, 0. ಓ|೧ಓ, 
1940, 7. 8/01. (011., 136: 47-56, 

6೩ಗಾ೧೦೪, 7. ಓ., 2. 1, ೧1010, ೧ರ |, (. ಔಟ, 1953. 01)1000- 
11010), 43: 468, (11201), 

81೧೫8೧39ಗ೧, ಡೆ. |, 1947, 0೧೧101೧1೧6 .ಟು1!11)/ 1೧ 184 (1010771 ೫51107 
1155711711). 1. 5. 116515. ಟ೧1೦751೧/ ೦1 ಗಿ1111೧05018. 

08/5761, ಔಟಿ8785, 1533, 0. 9. ಗಿ 1487. 7:೧1. ೫೬1. 360. 

೧ಗಟ/1001, ೪. ಔ. 2೧೮ ಔ. ೧. 5೧2೧ರ5, 1944. 0. 5. 00೦. 41. 
7:01. ೫೬1. 877. 

8006 ೧. &. 1606, 1536. 7. 401. ಔ೯೫೮೦7೦೫%, 52: 691-696. 

೮೩510, ೪%. ಔ., 1946, ಗ. ಗಿ/1! 4004. %॥, 0. 5, 32: 145-149. 

೧೧೩70, 5. ೧. 1940, ೦1೧೧೦1೦01೧ 8೧ರ 81//5101001081 0೩೬995 107 
8116181 6110700005 1. 5೧೩61೧0೮ 8ಗರೆ 81107-187466! 
5070ಟ0೧೧೮ 10೧. ೦೮7881 ೭೫೦೧5, ಔ೧.ಔ. 1079618. ಟಿ೧9೧17/ ೦! 
ಗಿ11೧೧೦5೦1೩, 

____ ೬ 1943, 7. 411. 500. 48700, 35: 435-441. 

6856, 5. 5, 1949, (1000/65, 34: 328-332. 

066೧0, ೮7೬೧0-₹ಟ, 1946, 7. 471. 50. ಕ487೦7., 38: 873-881, 

071 6615,'//. ೫, 1952. ೪1. .487,, 32೩ 351-364. 

€7/160615, 8, ಆ., 1931. 7. .4£7. 5.. 21: 14-37. 

೧೧೬, ಓ. ಗ., 8೧೮ ಟೆ. 0. 0೮/0೧, 1952, 48707. 3 44: 26-30. 

€೧ಟ10೧೪/8/ರ, 2,೮ 1931. 770. 00). 500. ಗಿ. 9. ೫10165, 64 ;: 298-319. 

ಎ 1332, 00. 110601 500. 1.5. ೫2165, 57: 133-147, 

€ಿ121॥, ಓ., ೩೧೮ ಳ.11. | ೨೦೧೩೮, 1835. . 471 ಈ. 4ೊ107., 31 : 55-66. 

€18ಗೇ 8... 876 .(. ಸಗಿ/1150೧, 1933. ೫. 4/೫1. 500. ಗೆ8707., 28 : 561 
572. 

೧1೩1೬ ಪೆ.ಡ., 1536. 370% ಕೋ. 0.5. 0601, 487., ಐ. 207-302. 

_8ಗರ £. ಓ. ಸಿಎ661705, 1928, . 4೫. 500. ಕ್ಕೋಂಗ,, 28: 152-159. 


ಗ್ರಂಥಯಣ 809 


೮18, ಟೆ. 0/., 1944. 7. 471. 50. 480707. 36: 132.140. 

0೮0186, ಡಿ. ₹., 9೧೮ 1. ಗೆ, 70119/0, 1949, 7/0. 471. 50. ೫0೫. 5%, 
53: 299-301. 

018866೧, 0೧5, 1952, 0/0. 611 111071. ೮705510140 (ಿಂ1೯., ಏ೧. 251- 
221. 

(1856೧, ಗ ಔ,, ೩೧೮ 0. ಔ, (877615೦೧, 1944, (16161105, 29; 447-477. 

018110೧, ಟೆ. 5. ೩7೮ ಔ. ಓ. 1೫೧೧೦೧1, 1935, ೧೦1. 2. ಔ050040%. 13: 89- 
100. 

00೧೧೬180, '/. 6., 1937. 5/01. 2. ಔಂ). 5161. 50, 4: 233-253. 

ಎ_.1938. ॥7೦೧೫೮ ೫. ಉಂ. 41., 6: 157-175. 

0€01ಗ32೧, ೧, ಹ, 3946. )- 4/1. 50. ಗೊ707., 38: 983-1002. 

__ ಗ. 78167 8೧ರ ಓ. 5.0೬15670070/, 1925, . 4071. 870400 
30: 1-64. 

ಡಿಗಿರ ಗೊಗಣಗರ 518೪005, 1951, 40701. 2ೆ., 43: 498.499, 

0011೧9, 0. 0. 2೧೮ ಟೆ. ಗ. (0೧7010೧, 1917, ೫. 4/7. ಔ65000%, 11: 
569-572, 

0011೧9, 2, |, 8೧೮ ಓ, ಗ. (01೧5, 1938, 2, (1676610/, 29: 163-172. 

೧€ಂಗ510೦8, ಔ. ಓ, ಗ. ೧. ಔ೦01೧5೦೧ 8೧೮ 7. ಗ, ೧೩೧/6೫, 1949, 
೬೧1೧೦೧, 2, 41: 360-367. 

0೦೧೧೧, ಹ. ಔ. 8೫೧೮ ಓ. 6. (87061, 1927. 70%05 481. ೫. 50. ೫೬!!. 
359. 

0೦೦೬ 0 ನ 1932. 0, ೯ ೧01. 407. 780. 841. 302. 

೧೦೦೧5, 0. ಗ, 1936, 7'00/ಂ0% 4, 0. 5. 0ೀ0(. 481., 00. 625- 
556, 

000061, ದಿ. 0. ೩೧ರ ಗ. ಯಿ. ಔಗಣಟ 1940. 2. 47. 80360101, 60: 
453-472, 

0೮೦೦೧61, ಗ. 7., 1923. 7. 471. 50. 48701, 15: 15-25, 

೦1 11, (|, 1950. ಗಿ/0' 2061010 2. 51. 701% , 32: 35-44. 

0೦77611025, 0. ಗ, 1947. 1. 49/. ಔ೧7೮%, 74: 133-143. 

60೫8೧, ಟೆ. ಔ., 1943. 5೧ 487. 23: 287-296. 

೧181016, ಟೆ. ಗ, 1940. 7೬ರ. 401. 433500. 4010100. 5, ೦ 12, 00 
66-72. 

ನಾನ 1944, 50. 407, 25: 51-64, 

0೩೧೮, ಗೆ, ಔ, 8೧೮ 0/. 1. 0. 19೫/9೧೦6, 1934. 7೧6 66೧605 ೦1 
೧೩/ರ 60 818೧15, ಗಿ1ೆ30771(18೧7 ೮: 00., ಓರ, ೦೧೮೦೧0. 

೧೬॥9ಗ೩೦೧, 1, ೦., 1942, ). 4೯. 80500101, 64: 153-172. 


810 ಸೆಸ್ಯ ತಳಿಅಭಿವೃದ್ಧಿ ವಿಧಾನಗಳು 


೧ಓಟಗ]771೧05, ?ಗೆ. ಔ., 2೧೮ 8. 'ಗ. 20೧11೧5, 1526. 1101! 87.೫%. 
510. ೫801. 280. 

01161, ಆ. ಗ., 1930, 7. 471. 50. 48701, 22: 476.471. 

1933. 1. 471. 506. 487017 25 : 362-363 

1951, 48700. ಟೆ, 43: 572-573, 

೧೩೧೧5, ಗ. ೧, 1943. 1. 471. 50೧. 48701., 35: 704-715, 

ಎ, 1948. /. 487. 80460101, 76: 271-288. 

೦0ಿ8ಗ1೧0[೦೧, 0. 0ಿ., 1927. 110100, 119: 390-391. 

___೩೧೮ 8. ಓ ಟ8೧8। ಹಗಗ. 1945. ೧೮೧೦೧೬೦೩೦೧6 ಓ!136 ೦1 
(21111೪8066 8706. ೮6೦೮6 ಬಿ2೧ ಔ ಟಗ೪1೧, ಓಟ, ಓ೦ಂಗರ೦ಗ, 
367 ೧. 

__ 8೧ರ. ಓಟ ಓೆಗೆೊ(೧೦1, 3949. 7೧6 ಔ!6767 ೧1. 0676105. 
60106 ಸೆ!!ಗ 5 0೧೪1೧, ಓರ, ಓ೦ಗರ೦ಗ, ಕೈಟಿರಿ 0೧. 1106, 

283%15, ಓಔ. ಓ, 1927. ಔರ್ಟೀ10 ೫1:0೦ ಕ್ರೋ. ೫೫೩0೦. 510. 411, ಔೀ01., 1927. 
14-15. 

____. 1951. 48101. ಟೆ. 43: 331-337. 

೧೧:೧೧, 11816, 1940. 080/07. ೫೪. 6: 595-635. 

01066. 8. ಓ., 2೧೮ ಗಿಗ್ಗೆ. 7, 20೧೬1೧5, 1945. ೭. 5. ಗೀಂ/. 47. 70%. 8.1. 
898. 

01೦6೦೧, ೮. ಔಓ., 1947, ಔಿ1868565 ೦1! 81916 0೧೧5. ಗಿಗೆ೦೧8/-1, 
8008 0೦171೧3೧), ೧೦. 110% ಸ'೦1೬ 401. ೧೧. 1105. 

___ಈ8/ಗ6 ಟೆ, ಔ. 10106ಗ, 1926. ೫. 40೫1. 500. 4್ರೋ01., 18: 314-322 

__ ೬ 0. ೯. ಗಂ೧೧6, ಟೆ. ಗ. ಗಂ106ಗ, ೬೧೮ ಔಂ೧706 ಟೆ8೧556೧, 1929 
211)000110106) 19: 76. (ಯುಂ(೬0(). 

7॥(೧೩೩೧, ಓ. ಛಿ, 1636- 1೧£ರಂ0% .4ೋ., ಲೆ.5. ಭೀ. ಕೋ., 0೧. 745-784, 

7೦೦೭೧೩೧%ಓ/, 7., 3೧೮ ಗಿ. ಗಿಗೆ, ೧೦೫೮೪5, 1538. 7. 471. 50೮. ಕ್ರೋಂಗ, 
30: 666-675. 

೧೦೧1೧೪೮೦, ೪. 5,, 1941. 1. 171. 506, 4£707., 33: 933.1002 

073107, 0. ಉಳ, 8೧ರ |. ಟೆ. ೨೦೧೧5೦೧, 1936. 7. .471. 50. ರ್ಷೋಂಗ., 28: 
460-462, ` 

ಮಾ ಾಡಿಗರ ಬ.ಂಯ!!. 50601೧8, 1942, 0/೦೧. 4೫. 500, 5ಓ೪ರ್ಡಿ ಶೀ! 
7801101. ೧೧. 325-335, 

____8ಗ6 ಓ. 0. 5ಓ೬ಟರ0179, 1946, 0೯೦೧. 471. 30. 5೬0ರ ಈ! 7001- 
7101., 2೧. 230-236, 

0180819, ೪. ಟ., 1545. ₹3/1/ ೮0೧6181100 ೧8/97೧1-೧17006ಗ)/ 18180೦೧-- 
37108 1೧ 508066 013೧0705 01 80/068೧, ಗಾ961ಟಗಾ 166 010೪61, 


ಗ್ರಂಥಯಣ 811 
8116), 5ಟ೮87 ೮1855 8೧0 5ಟರ8ಗ ೮1೨55 5೦7೮7೬೧3 56076681695, 
7, ದಿ. 1೧6515. ೧1/6(611)/ ೦! 'ಗೆ!1500791೧ (0೧01159೧66), 

015೦೧), 0. |.,, 1954. .4£7೧7, ಟೆ. 46: 329-332. 

ಗಿಟಗ£16, 7, ಔ., 1935. ೧6/0. ೦ 77೧1೮ ೫/೮ ಗರ [೧101 0೧681. 
1ಗ)070%6ಗ367! 0ಿ೦೧1., 11೧೦೦೧, 16018588 ೧೧. 28-30. 

₹೩51, £. ಗಿಗೆ, 1505. 5೫೧, 29 ೩೮5.467. 

_ 19511. 471, ಗಿ'011101151, 44: 65-82, 

15295. ೫110೯೧೦0110 8೮೫1116, 5: 331-370. 

ಎಂ, 1334, 0/0. ಸಿ! 4000. 51.  5., 20: 364-368, 

___ ೬ 193548. ೮1೮1/, 20: 403-413. 

___ ೨ 15350, 00701೧5, 20: 414-442. 

ಎ... 15350. ೮೫೮1/೧5, 20; 443-451. 

೬ 139363, ,471. ಗಿ'11/761/51, 70: 143-158, 

____, 19360. ೮7€11($, 21: 375.397. 

340 ೈ 0/0. 4/1. ಔಗಿಗ. 50. 82: 449-518, 

___, ೪೧ರ [1, ಓ, (12/65, 1912. ('. 9. 0/7. 01011. 170. ೫1. 243. 
ಎ. ಓಗರ ಐ. ಓಔ. 1೧೧೮೩. 1919. 1೧೧೯೬6೮1೧೮ 8೧6 0107666176 
ಆ. ಔ. ಓ।೧೧1೧೦೦! 6ಂಗ[2೧1%, ಔ1118ರ61೧718. 285 ೧೧.. 115, 

___ ತಗರ ೧.೧, 2೦೧೮5, 1970. ೮೫615, 5. 543.610. 

£0((೧87ರ!, ಔ. ೮., ೩೧೮ ಹ. ಓ. ಔಗ2೧, 15404, /. 471. 500. 701, 32: 
347-353. 

___ಡಢಿ೧ರ ಹ. ಓ ಔಗ/ರಿ೧, 19400. 1.111. 50೧. .10707., 32: 645.656- 

ಓಂ(7೦॥೧, ₹. ್ರ. 8೧೮ 7. ಗ, ಗಿಗೆ0ಗಿ1081, 1953. 4(70/. ಟೆ, 45: 400-404. 

1೧50, ಲಿ. ಟ., 2೧ರ 07. ದಿಟ8(1೧, ಟ7., 1949. 1/0):/೧, 12: 185-207. 

111011, ೮೫11೦116, 8೧6 ಗಿಗೆ, 7. 10೧/೧5, 1546. 7111೧೧0101೧), 36: 
660-666, 

1101, ೧. ಲ್ವ, 19458, 7101/1107, 3: 142-149. 

___, 19490, 46707 ಟೆ, 41: 298-303. 

__ 8೧06 ೧. ಗಗ. (೦೪6, 1945. 1. 4/1. 50. 4 £7೦71.. 40: 335-341. 

£೧16750೧, 0. ಡ., ೧. 'ಗಿ.. 508016 8೧೮ ಜಿ. ೧. ಗ£8501, 1935. (0/೫0!!, 
0. 407. ₹7. 510. ಸಿ10. 180. 

___ರಿ೧ರ ₹. ಗಿಗೆ. ೫801, 1913. ಗಿ/ಆಗಿಗಂಓಂ 4001. 20. 514. ಔೀ50010%, 
2೬1. 2. 

8೧ರ ಗ, ಗ. 5(711೧, 1950. ಲ೫ೇ1 [೧ 40. (೬೧. 510. 11011. 
296. 

769/6167, 5, , 8೧ರ ೧111೧ 8ಗಂಗಣ/, 1940. ೫. ೫೧1), 31: 223- 

230. - 


812 ಸಸ್ಯ ತಳಅಭಿವೃದ್ಧಿ ವಿಧಾನಗಳು 


8೧೦ (.ಹ. 2೦೧೦5, 1534. 17ಗ್ರೊರ್ಗಡೆ/ಇ, 8 : 197-211. 

5೧01660, ೧. ಓ., 1514. ೧೯೦೧. ಉಂರ್ಶಿಟ್ಟೋ ಔಗಿಃ! $೧ೀ., 17: 433.435, 

____,1520, 7. ೧೮0೫॥., 10: 105-134. 

ಪಾಪ 3924. 2. ಈಗೀ।,, 14: 46-87, 

/5101, ೪. ಗ., 1934. 8:0/108707110 07೭110, 11: 187-362, 

706670, ೫%. 7., 8೧6 0. ೧. 5೧7೫8006, 1947. 7. 41%. 500.48708,, 39: 
453-463. 

011950೪, ಓ. |, 1540, ೮01701. 0ಗ0 ೧೦4. 5೧. 0. 5. 8. ೩, 27: 705- 
709. 

71೧೪೧61, ೫.0, 1950, ೧87900 1201018 ೧೦೪7೧1೧೮ 7951518೧06 ೩೧6 
50506700111 ೧' ೧೩19 1೦ ೫1೧೦1110 ೮೦7೦೫೦10 096106 115. ೩೧ರ 
5. ಗ0೧೧., 1906 57. 7೧. ದಿ. 176519, 10೪/೩ 51816 0ಿಂ॥|606. 

__ಓ.೮. ಗ!(1೧೧]/, 8೧0 ಔ.£. .ಗ೭೬[೧೩, 1553. .4070ಗ. 2., 45: 92.95. 

16೧9, ಔಡ, 1918, 77018. ಔಂ). 50. ಔ4ಗಿಟ118, 52 : 399.433. 

__, 1537. 7೧6 26510೧ ೦! ಓ(ಂಗಗ೧೮6೧೬, 26 9ರ, ೦0161 6 80ರ 
(0, ₹6170700, 260 ೧೧. 

_____, 1938, 5(211911081 ಗಿಗೆ0ಗ7೦೮5 107 ಔ9568/0ಗ 1೦6೦75. 707 66, 
೧11/6: 5 80/6, ಓಓಡ., 86170100. 

_, ಓ.ಓ, 1೧/೧೦, 8೧6 0. 7661೧, 1932. ೮6761105, 17 : 107-124. 

___ ೨2೧ರ 7. (2195, 1938. 51206002 780165 107 8101001021, ಸಿಂಗೆ 
೮11೬/81 2೧0 ಗಿ1ೆ೧ರ]೦೩1 ಔ೦5೦೩/7೦೧. 01107 ಔ ಔಂ/6, ಓರೆ, ₹617- 
0070೧., 90 0. 

10281, "8/5, 8೧ರ 0.5. ಡಿ!(1೧5, 1953, 4೦7, 2. 45: 414-420. 

10೧11೧9, ಓ.ಓ., 1551. 1೧೧೮೧೦8 ೦! ೦7878೦16೧5 1೧ ೦೦೧೧ ೪! 
509೦18! 1910767೧09 10 176 ₹ಟ7೦೧98ಗ ೦೦1೧ 0೦೫97. ೧0, 0. 16615. 
(7೧1%೦7510/ ೦1 1111೧೧6೧1೩. 

711೧1, 3೪.೧., 1921. 7. ಸಂ1. 21107101, 14 : 83-85, 

___್ಯ00 180060೧38೧, ೮.೧., 1923. 11/7015 487. ಔಸ೦. 510. ಔಟ! 243, 

7101, ಗ.ಗ., 1940. 7. .487. 1656010, 60 : 575-591. 

ಎ 1946, /, 4/7. ಔಂಡ, 73 : 335.367, 

ಎ, 1547, 1. 4. ೫03000, 74 : 241-262. 

____, 1953. 0/)/10061%0108), 43 : 624-628. 

`ಗ/ತ೧ರ56ಗ, 01.ಗ|., ೩೧೮ ಉ,1. 773೧೮56೧, 1948. 110/4. 1010೪8 700481. 
7.8 : 240-261. 

ೀರಣರ$ 6೧, 8.2, 1948, 71457, 212316011., 5% : 540-668, 

ಎಹ್‌ 1351, 4016 ಕ್ರೋ 50474. 3 : 3, 204-270, 


ಗ್ರಂಥಯಣ 813 


೨೨೨352, 7/0೧ 61% 111077. ೮70೦551106 ಔಂರ್ಗಾ., ೧೧. 306-319. 

718೧266, €.೨., ೩೧೮ 2,೮. ಔಂ55, 1952. . 110), 43 : 106-115. 

7೩591, ಹಿ.(ಿ., 1919. 0111! 0701. 47. ₹೬೦. 916. 1801, 23, ೧೧. 635- 
676. 

7185601, 2.6.0., 'ಗ/. (210!16150ಗಿ, 8೧೮ 2ೆ.ಗಿಗೆ. ,ಗ/71517076, 1942. 5. 
4. 23: 183.186. 

£166ಗ18೧, 0.೧. 1918. /. ರೀ, 9: 211-226 

710%, ಓ..,, 19496. 487೧00. ಟೆ, 41 : 113-117. 

೧7/61, ಟ.೧., 1939. 5೧ 14£/., 20 : 131-139, 

681೧65, (೯, 15917. ೫೧೩೪1 467. ಓ೫೧೦. 516. ೫1. 135. 

___ ೩8೧೮ 12೧7280೧ ಲ. ಓಿ5೮, 1926. 471. 2. 80107), 13 : 373-385. 

8106. £.೧., 1950. (11/, (೧೦10. / ಶಸ) ಔಟಶಿ1. 80107). 23 : 283- 

362. 

8೧6 [ಓ. 5೧೫೮67, 1951. ಗ/೦ರೆ010, 11 : 6-10, 

೧೫8ಗ061, ಔ.1., 1921. 7. 471. 5೧೮. ಕ್ರ0ಗ., 13 : 41 -ಹಿಹ್ಕಿ 

___ 922, ಗ1171. 461. ೫೦. 510. 701%. 81. 7 

____8ಗ0 5,5. ಓ೧%೦೦೮, 1945. 7. 471. 50. 4870/0., 37 : 365-369, 

____8ಗರ ಈಗೆ, ಗಿ1ೆ. 1೦೦೪61, 1930. ). 411. 50. 4£107., 22 : 883-850, 

___, 3.0. !!ೆ11.81೧6, 8೧ರ ಗಿಗೆ.ಗಿಗೆ. 1೦೦೪67, 1926. 7. 487. ೫3007೮7, 
33 : 255-268. 

_.._ಈಿ೧೮ (5, 0ಟ೬158೧0601೧/, 1925. 7. 4/೫. 50. 18701, 17 : 132- 

140. 

8೧೮ ಗ,ಓ. ೧೦%1೦/, 1927. ೫. 471. 50೧. .48701.. 19 : 797-803. 

೧8೮೧೮, 0.0., ೧.1. 127೧/0/, ಓ.5. ೧೦ಗಾ51೦೦ಓ, ೩೧೮ ೧.7. 0001೧5೦೧, 
1953. .48707. ಟೆ. 45 ;: 186-191. 

೧8/೧೮, 1ಗಿ/.0/., ಗಿ. ಹನೀ 8೧೮ 5.5. ೮16/07, 1936, ೮.5, ಗೀಂ(. 
ಗೋ, 7ರ7ಶಿಂಂಕ, ೧೧. 755-830. 

6811607, 1,5. 8೧ರ ನಿ.ದಿ, ಔ10೧0/, 1325. 0.5. ಗ. 48೯. 811. 1341, 

೧8581, 1.೧., 1952. 48701೬ ೨, 44 ; 338. 

060/5, ಗಓ.೮. 8೧ರ |. ಟೆ. ಪ೦ಗಿಗಳ೦೧, 1944. ). 472. 50೧. 48107., 36: 
228-237. 

90/60, 1/,1.,, 1930. 51. 481., 11 : 95-103. 

ಎ... 933. 5೧1. 487., 14 : 184-237. 

607787, 1_1., 1950. ಗೀ8 701010 4. 5 70%701. 32 : 1-15. 

00/2, 11.1, 1950. 1೧ಗ9ಗ12706 ೦! /68010ಗ 10 .450100110 6011101 








814 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


(೩/0. 1೧ 5%/691-010%67 (1101101೬35 ೧10 ಔ691,). ಔಗಿ, ದಿ. 176515. 
ಓ೧1/೮51೧/ ೦! 'ಗೆ/15೧೦೧51೧ (ಟ೧೧ಟ೧!15166). 

೧೧0106೧, 0ಿ.., 1931. 50: 481, 11 : 681-701, 

____ಓಟಿಗೆ/. [102107 ೩೧೮ ಟೆ. 015೧, 1928. 71:1೧೧೮1%0108), 18: 
631-658. 

20%6೧, ಪೆ.ಗೆ/. (೮ರ.), 1552, (1016/0515. 10೪/8 51206 0011606 01655. 
7೮5, 10೫/೩. 552 ೧೧. 1116. 

೧(೩೧೮11€1!ಗ, 0.0. £(.70. 8೧91೧೧, ತಗರ ೧... 1200700, 94ರಿ. /. 
471. 50೧. 48701., 6% : 804-808. 

(3೧/11೬5, ಆ... 1949. ಸಂಗ. 2ೆ.. 41 : 267-269, 

__ 951. 5. ಗಿಂಓಿಂ(೧ ಕ್ರೋ. ಹಾ. 510. 8:1. 406. 

೧180೧778೧೧, ಗ.೦., 19582, ಗ/0€. 61% 1110811 07055101100 07180? , ೧೧. 314- 
3189. 

೧7667, ಆ.ಗಿಗೆ,, 1948, 7. 401. 50. 487011., 40 : 58-63, 

11166, ೧೦ರೆ, 15922. 7. ಟೇಗೀ011)., 13 : 187-190. 

ಎಂ್ವ್ಪಇಂ್ಪ್ಬ 1925. ಘ. 48/. 1ೀ560೧೦%, 30 : 915.935. 


೧೬೧, ಗ೩ಟ!, 1551. 471. ೫. 801017, 38 : 475.482. 

೧51281550೧, ಹ. 1947. ಡೇಡೆ!!೧3, 33 : 573-5175. 

(188607-5£711, ಓ..., ಓಔ. 51, 2೧ರ 611೯೬06 'ಗೆ! 5೦೧, 944, 5/1, 
101 : 234, 

180೮1, ಓ.5.. 1938. /೦%೦ 4671. ಖಿ. 510. ಹೀರ 8411 243, 

360616, ಸಿ೧6, 1953. /ೀಡ!!05, 39 : 349-380. 

61, 0.!ಗೆ,, 1934. 14111..487. ೫0. 510. 7%. 8/1. 103. 

(1877, ಉ/.. ೨೧೮ 0.11, '/5681, 1946, 7. 471. 500. 48700., 38 : 68- 
74. 

18೧80೧, ಓಓಡಿ, ೧... ೧2/00, 8೧ರ !.!ಗೆ. 1165, 1952, ಸ್ರೊ700. .ೆ., 
44 : 125-128. 

___ ೨ 81.ಗಿಗೆ, ಗಿಗೈ/6ಗ 8೧6 ನಿ... ೧0ಗು೦7, 1952. .4870ಗ. 2., 44 : 84-87. 

ಗ8ಗಂಗ, ಗೆ... 1918, 0.9. ಗೀ! 401. 8೬1. 622. 

ಎ 8೧ರ 1,6. 118/65, 1919. 11, 84116) 1೧೪66೨110೧5. ಸಿ1117. .487. 
20. 506. 8411, 182, 

..__8ಗಿರ ಗ,ಓ. 19165, 1920, 7. 487. 7656670, 19 : 575-591. 

__3೩ಿಗರ ಗಿಗೆ... ಗಿಗೆ3ಗ೧], 1936. 7ೇ೧/ಿಂಂಹಿ 48/., 0.5. ಈ. 1481 
೧೧. 303-346, 

1... 110111೧1, 8೧06 0. 5೭09605, 1940. 1.9. ದೀಂ।. 48. 7:0. 
2೬1. 720. 


-ಗ್ರಂಥಖಣ 815 


_.__ಈ80೧ರ ಗಿಗೆ.!!. ೧೦೧6, 1922, / //೧ಟ1), 13: 319-322. 
ಗ88೧. 2.೧. 1951. 47107, ಗಿ'11. 85 . 97-103. 
ಗ8ಗ8೧ರ, 5.0ಿ., 1937, /. ೮ೀ೫೮॥,, 34 : 153.168. 
ಎ ಡ93ಾ9ಾ0 776 ಈ0ಗ6005 ೦1 0೦೦೧. 2೦೧೩18೧ 0206, 16., 
ಓಂಗರ೦ಗ. 1953 ೧೧. 1119. 
ಗ8(ಗ೧೦10೧, 2. ಓ., 1532, (01 2. ಗೀಟೀ೦೯೮॥, 6: 21-37. 
_ ೨ 1937. 1. 401. 50೮. 48701, 29: 379.384. 
೬ 1940. ೧೦೫ 2. ಔ0101, 18: 578.584. 
ಪಾ 9340 ಾ 5ಟ 4//, 29: 538-550. 
1853. ೯. .4. ೧. ಗೀ 10001011! ಗಲೀ? ಗಿಂ. 28, 
____ 8೧ರ ಲಿ. 6. ಓ೦೧7೦೮1.. 1923. /. 40/7. ಔರ, 24 : 979-996. 
_ ೫೩೧ರ ಔ. ೧, ಓಗ೦೫/[€5, 195408. 51. 40/7, 20: 355-364. 
ತಗರ ಔ. ೧, (೧೦೫165, 19400. 5(/. .407., 20: 402-413. 
8೧6೮ ಲಿ. ಆ. ೪/9/1೪61, 1950. 51. 461., 30: 51-60. 
(121715, 2. ಓಿ., 1512. 4/71. ಸಿ'ಲ॥/7೧1101, 46: 741-745. 
ಫಿ ಡ93%5. 4/71. ಸಿ'010761/51, 9; 630-454, 
೨1320. /. 40/1. 5೮001, 19: 219-314. 
_ ಕರ 0. 5. 5001666, 1920. /. 46. ಔಂಜ044(1, 20: 335-356. 
ಎ ಈರ 0. 5. 50011616, 1928. /. .4£/. ಸೀಡಿ 36: 15-40. 
ಗ8/(19೦೧, 0. ಟೆ. 15931. /. 401. ಗ15೧೧೧೭೫, 42: 521-544, 
8೧/97, ೧ಿ. ಗ. ,1539. ೮0೫[॥ ೬, 24- 437-461. 
8069, 5. !ಗೆ, 8೧೮ 2.೯5. 7:೦5, 1930. 2. 801. ೮೧617., 86: 157-172. 
(120. |. ಔ., 8೧ರ ೩. !ೆ/. ಗಿ/೧1:೧, 154ರ, ೫, 41107. 50೧೧. 47011, 40) 
809-817. 
_್ಲಂ_ಠಿಣರ 0. ನಿ. 'ಗೆ/11516, 1952, 40/7011. ಟೆ, 44: 112-118. 
[18)/96, ಗ. ಓ., 1922. ೮॥1(, 7: 237-257. 
19263. 2. 411. 50. .10700,, 18: 344-363. 
19260. /. ಟಗ//॥!1, 17: 371-381. 
1932, 5ಊಟಿ ಚೆರಿ 31: 13. 
1946. 4/1. ಗಿ'011/ 01/91, 80: 430-445. 
3೧6 ಬಿ. 5. ಓ೩ಗಾ೦೮1, 1927. /. .1£7. 0050071, 35: 223-236. 
8೧6 0. ಓ. ಡಿ10%8೧೮9, 1924, 1/10. ಕ್ಲ. ಓ10/. 511. ಔಟ. 
210. 
೩8/06 ಸಿ. 0. ಹಗ, 1917. ೫. 4/1. ಔ1(17(1, 11: 359-419. 
___ £ ಗ ಹಿಓ507706, ಓ. 0, 5190780೧, 0. ಗ 82110/, ಗ. ಓಔ 11500, 


ಹಾರಾಟ. 
ಸಾಲಾ 

ಹ 

ಕಾಪಾಾಸಾಾಗಷಾಾ, 


816 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


7. 1. ಔ8ಗ/ೀ10, ಗಿಗೆ. ೧. 1ಗೊ/(10/, ! ಓ. ೧. 0/೧1 8೧ರ ಗೆ. (|, 
ಓ6%1೧೨, 1936, (117. 487. ೫:7. 510, 821325. 
8೧6 5. 5. 018ಗ66, 1925, 5. ಕೋ. 5: 313-317. 
8೧6 5. |. ೯851, 1915, (ೌಂಗಗೀ11೧/! 47. 2). 510. 81. 188 

____ 8೧0 ಗ' 1, ೦81001, 1919. 7. 411. 506. ಕ್ರೋಂ1., 11: 309-318. 

____ಈ8ಿ೧ರ ಔ. ಟೆ. 021061, 1927, 6/69ರೆ1೧7€ ೧7೦೧ 718೧0. 26 8ರ. 
ಗ1(78%-11! 600೬ 0ಂ೦ಗಾಗ3೧), 1೧೦., (10% ೦1. 438 ೧೧. 
115. 

__ , 710ರ ಆಗ1(66, 5. 2. ಔ£€೪೦೧6೦೧, ಜಿ೧ರೆ ಜಿ, 0. ಓಟಗರಂ೧, 1328 
೨..407. 073007೮, 36: ಕೆ37-457, 

ಎ __ 8೧ರ ಗೆ, 1, ಗ9ಗೆೊಗ, 1920, ೭. 5, ೧001. 487. ೫1. 869. 

____ 8ಗ0ೆ 1, ಟ. 2೦೧೧5೦೧, 1939. 7. 4/1. 50೧. .48701.. 31: 710-7284. 

____ |, ಟೆ. ಟೆ೦ಂಗಿ೧90೧ 8೧6೮ ₹. 0. 588೧8೧, 1333. ಗಿ1)/000/!/010), 
23: 905.911. 

___ಗಿಗೆ. 5, ಗಗೆ೦೦7೮ 807ರ ₹. 0. 5೭0೧78೧, 1933. 4011. ಕ್ರ. 8%). 
516. 700%. 8೬11. 137. 

ಎ. ಡಿ, 0, (೧೧, 8೧೮ 8. ಗ, ೧1೧6, 1543. 7" ,471. 50: 8/07. 
35: 60-65, 

೮. ಗೆ. 08ಃ॥ 67 8೧೮ 0ಿ8ಗೆ ಓಟಗ261, 1920. 7. 4££. ಔಂ60/೧7, 
39: 523-542. 

ಜಾ ಗೆ, ಔ1೧ 6, 2೧೮ ೫, 5. 7618೧0, 1944. .. 471. 50೧. 48107. 
ತಿ6: 998-1000. (8051800. 

ನರ ಓಟ, 0/೧8 8೧೮%. 5. 7618೧9, 19468. ಸಿ41%ಗ. ಗ. ೫॥0!. 
510. ೫೬11. 172. 

ಎಂ್ಲ₹್ವ 8. ಗೆ, ೧1೧೦ 0೧0 '/. 5, 761270, 13460. 2. .471. 500. 48701. 
38: 60-67. 

ಸ ತಗರ ಸಿ' ದಿಂಂ 50೧0/16, 1943, . 471. 500. 14270.. 35: 934-943. 

ಲ ಅಂ ಲಿಂ 5188ಗಾಂಗ 8೧6 ೧. 5. ಓಿಂಗ೦ರ(, 1925. 7171000/%01087: 
15: 371-387. 

ಲ 6, 0, 56806780, 770ರ 011169, 8೧6 ಪೆ. ಟೆ. ೧೧೧616೧667, 1523. 
34177. 487, 210. 510. 70% 2೬1. 21. 

ಸಾ 6. 0. 51800780, ೧6೮ ೧11169 8೧೮ ಟೆ. ಟೆ. 0೧೧೩00೧360, 1324. 
21)120/%0108, 184: 266-280, 

(19೧೮07907, ಗೆ, 7,, 1845, 506168 01 800/7093 ೦! 7951818709 8೧ರ 
17೧01187058 ೦! 7980007 10 1981 7೫೫. ?ಟಂಗಗ/ೂ 07071016 
೧681. 1೧ ಏ೫16/. 81. 0. 179818, ಟಟ೧19೧1೧/' ೦1 1೧೧95018. 





ಗ್ರಂಥಮಣ 917 


(10೧೬ರಗ1೮%61, ಓ., 1515. 7 7೧/04011101., 63: 57-124. 

16೧7/, ಓ. ಗ, 1930. 71)10041101೧£1, 20: 707.721. 

1161೧6, 5. ಡಿ. 8೧೮ ಓ&. ?ಗೆ. ಔ/೧5೦೧, 1940, 1. 411. 50. 4೦1, 32: 
803-814, 

ಪ ಡಿಗರ ಗ, (1. (2066, 1940, 7. 4/1. 50೧. 10701, 32: :116-126, 

೫2೧೮ ಔ. ಗೆ. ([/೧[5, 1553. 40/1. ಟೆ, 45: 54-58. 

11, ಗ. ದಿ. 8೧೮ 1 ಗಿಗ್ಗೆ. ಗಿಗೆ/೦/5. 1948, 1. 4//. 50೮. .4070%., 40: 466. 
469, 

1111070008, ಓ. 5, 1950, ('. 5. ಗೀ೧/. 101. 311೩0. ೫1111. 20ರ, 

೬೦೧, ಔ. ಗಿಗೆ. ೩೧೮ 0. ೧. 5೧/೬೧೧6, 1942. ೫. 111. (1. (ಗೇ11., 34 
855-962. 

0, 0, 1944. 104೧ 461. 1.37. 910. ಓಂ! 011. 332. 

೦6610161, ಓ. ಲಿ, 1841, /. .11/. 5%ಓ, 1807011, 3: 1100-1107 

೦ಗ್ರ6.. 7.0. 8೧೮ 11, ಓ. ಗಿ/1೧೧೯, 18.2. /. 11 5೧. ಗ, 43: 
199-200, 

ಆಹಾ ಗರ ಗ. ಓ. 1೧6೧, 1943. 7. 4೧ ಹೇೇಂ0101, 67: 155-210, 

0106ಗೆ, 2. ಗ: 2೧೮ ೪. ಓ. ಔಗಇ೦೧, 19206. ?'ರರ00ಓ ಕ, [. 5, 
೨60!. 487.. ೧೧. 227-229. 

ಕಿ, ಔ, ೧1೧1, 2. 1 ಔ|೦೦0೧, 8೧ರ 6 0. ಗಿಟಗಂ8೧, 153ರ. 10%0 

51010 (1೧1. 1. 51, 8: ೭೩1 ೩.426, 

8೧೮ 860187711೧ ಓ೦0716?, 1925, 1. 18೧. ಸೀರೀ 27: 71-78. 

೦೦೪8, ಗಿಗೆ. ಗಿಗೆ, 1922, 11೧/1101 40, 1ಬ, 51. 81. 253, 

10೧1೧5, 0. 6. 1899, 11|[೧೦1 .4(7. 11೧. ೨/. 01! ೩5, 

೦0/06, 0. ₹., 1929. ಓಿಗ್ಗಿ;1೧ಗ೧111(:(1 3, 19: 75. 50. 

____ $33581. 7/1) 1೧01001181, 41: 806-653, 

____ , ಲ2ೆ.ಓಔ, 0101061 8೧೮ ಟೆ, ೧, ರಿ|೧(50೧, 1932, ಗ11:1(./11 0108), 
22: 12. (8051/301.) 

1೦, 0, 5, 1624. ೮11(೬, 9: 151-180, 

ಗ೦%/ರ್ಣಛ, ಓ., 8೧೮ ೧,೭, 0. ೧೦೫೮, 191ರ, ಗ. 0... 47. 114111, 
೨0. ೨1. 3: 273-285. 


೦/೩/ರ, ಟೆ, 1., 1947. ಚ. ಟೋ. 5೧, ೩7: 139-144, 

110001, ಓ, ಓ, ೧, ಔ. 1101503೧೮೮ ಡಿ೧ರ೮ ಡಿ. ಗಿಗೆ 51೮. 1526, ೧/10 
ಗ ಓಟ 51೧ ೫8೬1 429 

೨. 8೧ರ ೧ (1 5((7011016, 1942 / .10/' ಗ ೬1೬ 11, 04.283-251 
0065, 0. 0., ಗೆ. ಓ 116011) 2೧6 0 5 11108110, 1351 [078068 
52 





818 ಸಸ್ಯ ಶಳಿಅಭಿವೃದ್ಧಿ ವಿಧಾನಗಳು 


10೫/8 51816 0೧೫೧೧೮6 ೧655. ಹ1765. !೧೪/8, 724 ೧೧. 116, 
11, ೧.11, 1944. 7. 47%. 50೧. 4870ಗ., 36; 589-990. ' 
_ «845. 1. 4/1. 50೧. 1£7೦0., 37 : 134-145. 
ಗಟಗಾ0೧76)/, 1.ಗಿಗೆ, 1940, .47%07505 ಕ್ರೋ. ೫%0. 80. ೫1. 387. 
____ಈ೧0ೆ ಡ./. 1016 1538. 4707505 48/1. 8%7. 816. ೫೩1. 359. 
1೧161, 11. 8೧೮ 1.ಗಿಗೆ. 10286, 1533, ೧600601 ಸಿ೮ಟ2೧೦65 1೧ ಓಿ೧1೧ಟ1- 
(1/8! 718೧1 016661೧0. 7೧6 8181510೧ 0ಂಗಾ28೧%, 110% (೦. 
358 ರ. 11 
[107೧101, ಟೆ.ಟೆ/, ೧.1, 13066 90ರ ಡಿ.!ಗೆ, ಔಟ ೧5೧೧, 1936. 1. 4/1. 500. 
10/11. 28 : 694-698. 
158/೧5, 0.1., 1846, 801071. ಗೀ. 12 : 457-514, 
1108001೧50೧, ಟ.8., 8೧6 11... ಗಿಗೆೊಗಿಗ1೧0, 1951. 8/1. ಕೋ. 841 4: 
169-174. 
ಗಡಿ 5110೦907 2೧ರೆ 5.೧, 5೭0076೧5, 1547. 776 £೬ಂ1೬(0ಗ 0! 
(10550/0147) 8೧ರೆ 1೧೮ 011016೧80೦೧ ೦8 011/8196 0೦೦೧5. 
೦1೦ರ 1೧1/67510/ 716959, 1೦೧೮೦೧. 180 ೧೧. 1105" 
1018೧1೧7, |.ಓ., 1545.119 110515, ₹711907511)0/ 4178609010. [1ಗಂಬಟಿ1131ಂ6 ) 
1013೧1೧), |.ಓ., 1954. .48770ಗ. ಟೆ. 46 : 293-298. 
1೧77761, ಓ.೧, 1521. ಸಿ1೧17. 47. ೫೫೧. 510. 70೧%. ಈ. 51. 
___, 1930. ೮ೀಗೇ॥॥€5, 15 : 81-98. 
೬ %534. 7. .471. 500. 4870ಗ., 26 : 259-261. 
ಎ... 3541, ಚ. 4/2. 500. 4೪/07., 33 : 200-206. 
___, 1942. 7. 471. 500. ಗ್ರೋಂಗ,, 34 : 844.850. 
ಪ, ೧.(ಉ. [18/95 9೧6 670% 7೧೬೦/5೩, 1934. 1. 4/1. 5೦೧. .4ೆಂಗ., 
26 : 403-415. 
ಎ ಕಗರ 6. [ಗೆ 8816100, 1933, 7. 467. ಸೀರ, 47: 591-5968, 
(/€೧೦೩೯, ೫. ಓ, 1546. ಗಃ. 3. ಲೀಗಿ. ಆಗ ಔಟ! ಔೀಟೆ, 5: 32-456 . 
59೧೬/1೧, 7. ಟ., 1924. ೫11 010181 ಔಟ 510. ಔಟ, ಕೇರ 1 
21೦. 2. 
1531. 1/20. ಔ%/. 01 ಔ1 ೧ಂಗೀಟ, ಡೇಿದ್ದಾೂ ಔ0ಗ!5 ಔಟ! 3. 
7೧.118. 
೨...» 1937. 7001. 41 11107 16551016 (ಗ, ೧೧. 54-60. 
ಆ0ಗ೧೪/1೧೨, ಗೆ, 7., 1929. 7. 407, ೫086070%, 39: 677-721. 
೯1532, 7. 471. 50೧. 48701, 24: 504-506, 
1334, 1. 471, 500. ತೊ101., 26: 199.204. 
» 19358. 1080 531016 (01, 2. 50, 9; 429-450. 


ಗ್ರೆಂಡಯಣ 813 


____19536. 7601ರಿಂ0ಓ 465. 0. 5. ಗೀ. 48/., ೧೦. 455-522. 

೨ 3940. 7. 4/1. 500. 48707., 32: 55-63, 

__.. 1951. ಗ. 471. 211. 50. 95; 84-91, 

_____8ಗಿ6 ಡ. ಗಿಗೆ. 6೧5೦೧, 1932. 7. 470. 50. 148707., 24: 523-530, 

____ ಓ106 |. ೧೦0611, ಈರ 'ಗಿ/. ಗ. ೯೧೮1೦, ಟೆ, 1954. 48107, ೫, 
46: 895.54, 

೪6೧50೧, ಗ. ೧, 1952. 4707. ಚೆ. 44: 30-34. 

ಆ೦6೦ಗ, |, £,, 1938. /. .411. 50. .40701,. 30: 294.305, 

ಆ೦ಗ8ಗ0೧567 1. [,, 1903. 06061 ಔ/011೧೧೬೦11 1ಗ 80೧1310೧6೧ ಟಗರೆ 
(ಗ 161೧6೧ 11೧16೧. 0518೫ 5160೧೦ `6[180500ಗ087ಗರ10೧0, 
ಆೆ0ಗ8. 

೯ 1906. 80೧10೧16 ೮೮1 9148616೧ ಔ10110೧6911510776, 005109 
7150707 `/೨9ಗೆ80650007೧೧೫8೧0 ೧೮, 26ಗ8. 

ಆ೦೧೧5೦೧, 8. ಓ., 1945, 4/7. 3. 801017. 32: 599-608. 

___ಈರಿ೧೮ ಆ. ಹ. 0೧೦161, 1943. .4/1. ಟೆ. 801177, 30: 49-56. 

5೦0೧-೦೧, ಗೆ. 1. ೩೧ರ £, ಡಓ. (10110%/60, 1535. / ಕಗ. 0050071, 51: 
371-381, 

೪೦078೦೧, |. ಟ., 1932. /. 4/1. 500. .40101., 24: 537-544. 

ಎ 13522, 0/00. 6/1 11/0711 1:/೬51070ೆ (0101., 0೧. 327-334. 

___, 19520, 4ೋಂಗ. .ೆ. 44: 476-451. 

ಪ 8ಗರ ಗ. (. (18/65, 1936, /. 1/1) 50೧. 18೯೦೧, 28: 246-252, 

__೩ಿ೧೮ ಗ. ಓ. (18/65, 1938 1. 4/7. 50೯. 48101, 30: 220-231, 

ರಂ ಡಗರ ಗ, (ಓ. (13/65, 1340. 7. .401. 50. .40701., 32: 479-485. 

2೧ರ ಗಿಗೆ, ಗೆ. ೧೦೦೪, ೨1., 1953. 4,701 2, 45: 595-598. 

___ಈ8ಗ6 8. 5. 1101, 19388. 11 (1071, 15: 345-350. 

___ಈ8ಗ6 5, 5. 1111, 19380. ಲೀ (1011., 16: 88-92 

ಆ೦೧7607, |, 7. '/. 3೧೮ ಟ೧೧೧ ಟ೧78ಟ, 1950 40/01. ಟೆ., 42: 459 

೪೦೧೧೪೦೧, ಔ.7., 1952. 0/0೧. 4/1. 50೧. 5ಓ807 ೫! 701/701., ೧ಿಓಿ. 
296-306. 

ಟೆ೦ಗ೧5೦೧, 3.. 19498. ೧೫ 2. ೫30೧೧1, ೧. 27: 45-65. 

೨... 19490. ಲೂಗ ಟೆ. ೦1೮%, (. 27: 203 217. 

ಶಿರ ಗಿಗ2708191 [00/10೧, 1340, (೧/1. 2. ಗೇ5607/8, ಉ. 18: 599- 
611. 

____ 8೧ರ ಗಿ1370876! [10%107, 19468. 80/01 0೪., 82: 337-352. 

8/6 ಗಿ13/02/91 100107, 19460. ೫:/. 4/7, 26: 468-478. 

೪೦೧68, ಐ. £,, 1918. 501680, 43: 509-510. 


820 ಸೆಸ್ಕ್ಯ ತಳಿಅಭಿವೃದ್ಧಿ ವಿಧಾನಗಳು 


_ ೨1317. ೧೮೫೦11೧, 2: 466.479, 

___ 1515. 001116011೧0! 107. 2.೧. 5/0. ೫೬11 207. 

1 9015811011೧. 4: 364-3953: 

920. 1. 4/7. 5೧೯. 4701, 12: 77-100. 

1524. 7 101), 15: 417-419 

13536. ೧೧೫೮, 34: 462-473. 

345, (1೮11೫, 30: 527-542. 

____ಏಔಗಿರ 11. ಓ. 5/16, 15495. (೦1೧೯/೧೬! 41. 20. 510. ಔ.!!. 
532. 

___ಈ8ಿ೧6 0.0. ಗ23೧0915ರಂ/1(, 1925. (001118೮11೧! 481. ೫0. 510. 
೫೬1. 266. ೬ 

ಎ... ರಿ೧ರ ಔ, ಲ, ಗಿಗೆ9೧೦೮!5ರ೦ಗೆ, 1951. ಲಂಗರ್ಗೀ!!ಟ! ಕ್ರ! ೫11. 50. 
೫೬1. 550. 

__ _2ಿ೧ಗೆ ಗ/ ೧. 5;೧೦1010ಗ, 15934. 00116011೧೬! 487. ಲಾ. 510. ಔಟ! 
361. 

___8೧೮ 0/. ೧. 51೧೦1010ಗ, 19835, (07/611೧! 427. ಹ). 310. 801! 
376. 

ವೆ೦೧65, ಗ. ಹ, 1532, ಗಂ೦, ಓಣ. 500. ಗಂಗ. 501, 29: 572-581. 

ಎ. 13537. 1೯1೧004 1427. 1. 5. 001. 187. ೧೧. 233-250. 

ಪ ನ946, 1ರ, 11: 275-294. 

ಎ ಈ. (, 09110 8೧೮ 5. ಓ, (5/6!101, 19364. ೫೧6/0, 8: 215- 
232. 

__ _ಈ8೧6 ಓ. £(. 01816, 1543. 7/0 471. 50. 11011. 51, 43:189 
194. 

____82ಿ೧6 ಆ. (|. 0215, 1944, (. 5. ಗೀ. 41. 700%, 8೬11. 874, 

2೧೮ 5. ಓ. £ಗಾ5೪/61161, 1933. 11107016, 7: 625.642. 

ಎ (೧0 5. 1. ಔ[೧150/619(, 1937, ಗ ೧. 4ರ 50. |ೆಂ1!. 51, 3ಕ್ಕೆ: 
562-585. 

ವ೦ಗ65, 2. ಓ., 8೧ರ ಡಿ. ೧. ೦೦6೧, 581. 4/೧೫ 2ೆ., 43: 514-516. 

ಟೆ೦ಗ65, ಟೆ. 0, 1936, 160/8008 407., ಟ.8. ದೀಂ1. 48/.. 00. 415-454 

೨೦7೧69, ಓ. ೦., ೧. 0. 81105 2೧ರ ಗ. ಓ. ಔ818೧೦78/ರ. 1950, 1/1807016. 
20: 53-17. 

ಆೆ೦06750೧, 1೦೮15 2೧೮ (1. 8. 8/64/0861, .1. 4/1. 50೧. .48101., 19: 
819-830. 

ಟೆಟ16೧, ಆ, 1944. 11/05, 30: 567-582 

4612281, 3, 1933, ೧41 2. 80101), 5: 134-308. 


ಡಾನಾ 
ವಾ 
ಕಣರೀ 
ಹ 


ಗ್ರಂಥಬುಣ 821 


(8110೧, 0. ಔ., 1948. /01೦ 401. 1ಬ೧. 110. ಗೀಜ೧ 0:1 356, 

ಲ ಓಂ ಡಿ. 5೧/1 8೧ರ ಔ. 0ಿ. 101161, 1952, 107೫1 ಚ, 44: 481-486, 

87261, 0. ಓ. 2೧6 ಟೆ. ಔ. ರಿ(70, 1546. 1. 4/1. 5೧೧. 40101, 38: 
441.453. 

__._ಈ8೧ರ ಪೆ. ಔ, ೧೧ರ), 1947, (0/1. 80017), 1: 355.371. 

8637761, 1. ಗ.' 19732, ಗ. 5. ಗೀ. ಗ್ರೋ. 701. ೫. 1134. 

___, 195230, 0. 6. ಗಣ. ಕೋ, 71. 8.1! 1164, 

(69016, ೧7೮೮671೦ 8೧6 0, 76110, 1910. /. ೮11, 1: 47-56, 

(61/1, ೪. ಔ., 1950, 4೯707 1, 42: 210-211, 

೨ ೫1.8. 112/65, ಗಿಗೆ. ೧. ಗಿ1೦೦7€ ೩೧೦೮ 5.0, 58೧೩೧, 1950. 
48707. ೨, 42: 356-359. 

(177, 0. ೯, 19533. 46707, 2, 45- 509-510, 

೯: 15530, 407/1. ಟೆ. 45: 601-606. 

(61101, 'ಗ/ 0516, 1944. 7. 10, 3ನ 65.56 

ಪ 13546, 1. 401. 50. 410/1. 38: 550-538. 

1552, ಸ. 611 ಗಗ. (7.೧1ಓ/11!, (11೮1, ೧೦. 1613-1615, 

(0710, 2. ಗೆ, 1935, 9%. .407., 15: 485-536, 

881770107೧, ಟೆ. ಗಿ, 1924. 5/71. '(11270//./, 58 : 182-187, 

(ಎ71, (18೧0) ಡ೧ರ೮ ಓ.ಓ. 6೧, 1947, ೨. //॥.೮, 100 : 547-540, 

((ಏ261, ಸಿ1೧ ೫೧೮ ಔ/6620 ಔ೧1/8೩೦॥. 191ರ. (1, ತೆ. 1.೧, 50. 2ೇಗಿ, 
245, 

(47, ಓ., 8೧೮ ಗಿಗೆ೦೧೩೧77766 ಜಿ128, 1950. 17/1 ಟೆ, 42 : 236-238, 

(1955610301, 7.ಓ., 1518. (ಗುಗ 101, 1/7. 51. 11೬77 1 011, 
13, 

೨22, ಗೇರಿ705ಓ0 487. 1೧. 51. ೫(೬1೬1(1 ಔ//!. 2ರ, 

ಎ 1923. 7. 401. 50. 0೧01., 15: 190-215, 

ಲ್ಲಾ 926 ೫. 4/12. 50೧. 47011., 20 : 433. 442, 

ಎಂ 1930, ೫. 4/3. 50. ತೊ, 22 : 014-620. 

೨ 1840, ಗೀಂ/. 811 .41/01/ 11107010110 (111.. 00. 19-38. 

೧೮ ಓಟ. (1೧1೧ರ, 1933. 7. .14/. ಹ 1. 47 : 390.416. 

1818, (1. 8೧೮ |. [1167//8773, 1932 (೧11 ಪೆ. 01111, 6: 245-305 

(1॥, ಓಟ.೮., 1943. .47%01505 481. 1೧. 5॥/. 81. 434 

(1೧77೩7, ಗೆ. 8೧ರ ೮.೯. 5078006, 1945, /. 4/1 ನಿಟ, ತೋ ತಿ? 
341-351. 

(16, ಓರ, 1927, 5೧. 4. 8 : 1-40. 

ಎ7 ೨ 1930, 50. 481.. 10 : 321-327, 





822 ಸಸ್ಯ ತಳಅಭಿವೃದ್ಧಿ ವಿಧಾನಗಳು 


1937. ಗೀಂಟ. 501 ಹಿ!1818 1೧೧7೦೪97367! 0ಿ೦೧., ೧೧. 23-24. 
8೧6 7.ಗಿಗೆ. 5006೧50೧, 1931, ಲಂಗ. 2. ಗೀತೀರ೧1, 5: 313-326. 
__ _೨ಏ2ಗರೆ 1.2. ೧116, 1933. 50(. .487., 13 : 591-583. 

೪೧70600೦79, 1. ಔ., 1951, ೧೩೦1೦75 7612106 ₹0 101806 1ಟ811೧/ 8೧ರ ೫10 
5660 ೧7೦೮೦೪೦೧ ೩8೧1೦೧೮ 91001 01೦೧೦೯ ೦1 ೫/೦೫: 1೧7೮715 
[_0%55. 2೧೮ 1೧617 ೧೦೧7೦55 7170097195. ೧.0. ₹79೫9. ಟ೧1೪೧೯- 
510/ 01 ಗಿ11೧೧೮5೦[೩. 

ಓ£/೧1೧೧1, ೧.ು., 194ರ. 7. ಗೀಗೀ! 47 : 76-86. 

೫8೩೧೮ ಟೆ.ಔ. 11010೧1೧50೧, 1951. ₹1101 (ಿಂ(!07 7೦೪118 (010. 
ಔೀಜಂ08ಗ (07. 1, 

8೧೦೪1೦5, ಔ. ॥., 2೧೮ 8. ಔ, 11005್ಲ0ಗ೧, 1953. 48340. ತೆಗ. 
140116, 4/11. 30೧. 470೫. ೧. 51. 

ಓ(೧0%/109, ಔ. ಔ., 1943. 501. 481, 24: 29-50, 

ಎ 3 1950. 5೧/1. 48/.. 30: 275-302. 

ಓ(061161, ಔ., ೧. ಗ. ಔಟಗಣ2ಗ, ೩೧ರ 0ೆ/. 1. ಔಟ/|150೧, 19834, 7. 4%. 
5೦೭. ಕ್ರೋ01,, 26: 262-274. 

0719, 1, ಓ., 15950, ಗ. 4/1. 500. 54807 ಔ6ೀ! 78101 ೧೧. 165- 
170. 

(೦೧286, 7, ಔ., ಓ. ಔ. ಔ2ಗಗ01೧೧, 8ಗರ 14. 7, ವಂಗ56೧, 1951. ₹2. 
ಹೇರ), ಕ2: 126.134. 

8೫೧೦೦, ಉ, 5, ೩೧೮ 6. ಔ. ಓಿಟಂ೦0ಗ೧7ಟ5, 1551. ,4870ಗ. 2, 43: 154-201, 

__ 8 ಗೆ. ಔ. ಗಿಗೆ೦೦/೧, ೪. ಗೆ. ಗಿಗೆ/ ೧೨, 0೧೮ 5. 0010, 1953, .4ರ8/0₹. 
ಣೆ. 18060172, 473. 500. ಸೆಶ[0ಗ., ೧. 82. 

೫೦51೦1, 0೦೧೦೧೦, 1937. ಲ)/010810, ₹ಟ// 1೬1/1361 301, ಐ೧. 262- 
277. 

ಓ/87701, ಗ. ಗೆ.. 1947, ೫. ಕಗ. 50೧. ಕ್ಕೋಂಗ., 39: 181-191. 

1352. 0/00, 60 111610. ೮೯೦5೪106 0೦೫87, ೧೧. 341-346. 

೫18೧12, ೫8, ಓ., 1946. 11/18. 87. ೫%0. 1910, 7008. 8411. 173, 

(161110, ಓ. 0, 1962. 0೦. 608 111088. ೮1೧ಗಡೆ €0೫॥೯., ೦. 

1573-1577. 

೩೧ರ ೪. 11. ಗಿ1]/ಆ1$, 1947. 0%)1004180108), 37: 59-63. 

ಓ/19, ೮. ಡ,, 1918, 0. 5. ಗೀಂ1. ಕೋ. 881. 708. 

(3ಗ709ಗ, 2. /, 8೧೮ 7. ಟೆ. !18೧6, 1962. 48701. 2, 44: 364-365, 

8೧೧0817, ೧. ಆ., 1940. ೧೫«1105, 25: 88-108. 

ಓ೩907, ಸ. ಓ. ಔ. |18ಗ/ಈಉ/, 8೧ರ 007 ಓ80೦೧, 1936. 7. 487. 
೫8101, 52: 811-836, 





ಗ್ರಂಥಯಣ 823 


ಓಟರ9, ಗಿ, ಗೆ,, 8೧ರ ಸಿ. ೧. 587500, 1942. ೫. 402. 50. ಸಂಗ. 
34: 270-274. 

183%, ಓ. ಔ., 2೧6 ಉ, ಓ ಓರಂ19೦೧, 1940, 7. 4712. 50. 148701., 32: 
931-943. 

68680, 7. 1, 8೧೮ 0. ಗ. 0ಂ16ಗಾ9ಗಿ, 1950. 4/07. 2, 42: 33-34. 

9ರ6/ಗ60೧8ಗ7, ೮. ೧. 1940. ೧6೫61೧೬. 25: 1-15, 

ಓಂಗಂ| ೧.0. ೧,೧. (0100೧, 8೧೮ 0, ₹. ಗ/2950ಗ,, 1954. 48707, 2, 
46: 270 374. 

611, ಔ. ೧., 1925. /. ,471. 500. ಕೋೊ07, 17: 129-132. 

8೧ರ ಗೆ, (. 5೧8765, 1936. 7. 411. 500. 4807, 30: 106-418, 

9೧೧೩ರ, |. ಗ. 1942. ೧176805, 27: 299-318. 

ಓ9ಟ66|, ಔ, ಟೆ, 2. 11. ಗಿಗೆ2ಗ!ಗ, 8೧೦೮. 0, |. (9160/79, 1944, 1. 6, 
060/1. ಕೇ. ಓರ್ಜೀಗ5' 8/1 1559, 

(1116೧161, ನ., 2೧೮ 1, (17212, 1934. (1010010, 6: 87-122. 

ಓ|6ರ801, 3. ಔ., 1. |. [18೧೦೦೦ಓ 80೧6 ಟೆ, . 81101, 1951. 48101. 2; 
41: 516-517. 

[|೧೮51/೦೧7, 8. ೪/., 1531. 1010 1. ₹ಬರಿ. 510. ಓಔೀೋೀ೦1(% 8/1. 142, 

೨335. 4171. ಗಿ'10701/11, 69: 311.322, 

((6(5, ಔ. ಗೆ, 1945. 405/7. 48/7. ಗಿ(1(1!1(. 101. 500. 40701. 

1೧೦೮0ಗ, ಗ, ಐ., ೧. ನ. 1೧೫1೨, 8೧೮ 7, ಗ. ೧1೧೧೧೧೧೮, 1950. 48101. ಟೆ. 
42: 560-564, 

ಓಂ೧೦16%, ಓ. £., 1550, ೧ ೦! !ಗೆ€ರ, ೧056೩೦೧ 560೬. 201೧1 86 
"೦1೦6 076 ೦೧ 8101061081 ೨೧೮೦೭5 ೦! ಓ೦771೦ 0070 7658, 
ಓರ೧೦೧೮1೬ ₹೧, 10, 

0೧7೧೦151, 2. ಗಟ, 16949. 14/7070, ತ. 41: 153-155. 

ಎ. 4 1350. 48700. 3, 42: 503-508. 

___., 19581, 48/07 ಟೆ. 43: 311-315. 

ಎಡ, 1553. ಕ್ರೋಂಗ, ಟೆ, 45: 539-542. 

ಎ... 8೧6೮ 0, 0, !ೆ€0/, 1954. 47011. ಟೆ. 46: 147-150, 

10%9, 1, 1934. [180. 01. ೧೦೩. 807. 5೧6೦. 801. 7, !1801೧6- 
(1೧8, 

೨... 8೧ರ 0. 7, ೦7೦010, 19188. ೫. 471. 50. .48701., 10: 145-157, 

8೧6 ಈ. 7, ೦೯816, 19180. 4/1. ಗಿ4/೬/41೧/, 52: 369-383. 

ಎಂ್ಲ್ಲ ಡ೧ರ 1. 7. 01810, 1924. 1. 411, 50. 41700. 86: 109-127, 

.___ 8ಗಿರೆ 6, ನಿ, (10೧೦೦06, 1919. ,4/11, ಗಿ/11// 01111, 53: 5-32, 

ಓಂ, ನ, 11, 1936. 0ಗೀ1165, 23: 517-522. 


824 ಸಸ್ಯೆ ತಳಿಅಭಿವೃದ್ಧಿ ಎಧಾನಗಳು 


9547, ೫. 411. 50. 48107., 39: 41-48, 


19851, 4707. 2, 43: 72-76. 

1೧(%11, ಓ. ೮., 1937. ,477. ಔ0/077 (೫. 5/1, 7: 379.408. 

ಓ([6([, 1. [, 1540. 7/0೧. 4/1. 50೧. 4110101 ಔಗಂ00ೇ!101, 33: 295-301. 
, 1643, ಗಿ೧]೧18! ಔಃ6೮1೧೧ ಔ!8೧5. 100/8 51016 0011006 ೧7೧55, 
1೬೧765 1೦೪/8, 437 ಗ. 116. 

1120೧1೧೮೧6, 5. ., 1931, 46೯. ೧೧2. ಸ. 5, 101005, 42: 475-484. 

19010೮6, ಔ೦೫, 1537. 7೦1ರಿಂ0&% 101. [. 5. 001. 487, ೧೧. 283- 
293. 

ಗಿ] ೮51 811೧. 1564ರಿ, 010101. ಔಂ., ಓತಿ: 15ರ, 1546 7೧೧11. ಔೀ)., 
15: 1-75. 

121೧5, £. ಔ., 1531. . 4/1. ಔ560೯೧1, 43: 619.430. 

ಗಿ12120%, ಓ. |, 1330.' 5001. 38. ೫11! 4/01. 801, ೮ಂಗೀ1. 21271 
2೧೮೮0೧1೪, 8111೪1೦೧. 

ಸಿ1870೦615ರಂ01ೆ, ಗ. .,, 1550, ಗಂಗ, 080101). 4; 150-176, 

೨೨53953. 11010101 01೧71079' ಹ೧!ೆ, 56 (3), 

ಗಿಗ9೧0615ರಂ೧1, ೧. ೮. 1926. ಂ1ಗ0೧(೧೬! 4871. 2೧. 510. 8! 279, 

೬3928. ೫. 14/0), 19: 123-131. 

೨ 15478. 401010 17 ಆ೮೫61,, 1: 361-207. 

ಎ 135470, ೧೮1611೧5, 32: 448-458. 

__ಈ80೧6೮ ಆ. 6. ₹/805, 1931. 5೦/1೫೧೯, 73: 241-242. 

೫೩0೧೮ 7.0. ಗಂಂ೪65, 1935. 76:05 ಕ್ರ. ೫೫0. 50. ೫11. 574. 

೫2೧6 0,£ಓ, 5೧1110, 19545. 11011070 80107. 1150771 1.601, 13 : 
213-214. 

113/51೦೧, ಗಿ.೧., 1930. 1. 471. 50. ಕ£701., 22 : 986-992. 

ಗಿಗೆ0ಗ!ಗ, 1.೯., 1932. 7. 411. 50. .48/0ಗ., 24 : 871-886. 

11011೧, 2.1. 9೧6 5.೦. 591೧೦೧, 1953, 1'01ಶಂ0%ಹ 4/7. ₹1.5. ಗೀ//. 
7. ೧೧. 329-343, 

ಗಿ1ೆ3ಗ1ಗ62, ಓ.ಗಿಗ್ಗೆ, (೧, ಓಟ560೧75, 8೧ರ 0.ಗ, ಔ/೧೧೩೧7), 1852. 10/7. 
ಸೇ! 20. 516. 70%. 8/1. 205. 

ಗಿ12101, ॥ಓ., 1949. 81073611081 09761106, ಗಿ190106೧ 8೧6೮ 00., ೬!6., 
ಓಂಗರ೦ಗ. 162 0, 

_____ 8106 5,0. 86ಗಂ೧-ಗ071, 1946. ೫೦೫೪, 1857 : 109.110. 

181100, ಔ..., 1946, ಗಂ! 1111 412912 177. ಲಿಂಗ, ೧೧. 19-20. 

ಗಿಗೆ8680, 0.5. 6೧೮ ಓ.1/, 812 1951. 901 4/,, 31 : 162-176, 





ಗೃಂಥಯಣ 825 


ಗಿಗೆ€(011000, 2.೪. 2೧೮ 5.0. 5817೦೧, 1918, 7. 407. ಔ೧೩೮೦7೮1, 12: 
519-527. 

___8೩೧6೮ 5.0, 54/ಗಾ೦ಗ, 1923. 7. ೫೧/೫. ೫110177101, 16 : 293.298, 

ಗಿಗೆ೦೫ರರ€೧, ಓ.5., 1930. 7. 4/1. 50. ೦0. 22 : 1020-1034. 

949, (೪5. ೧ಗೀಂ/ ಕ್ರೋ. ರೀ. 814, 

___ಈ೩೧ರ 8ನ, 50375, 1947. 7. 171. 50೧. ಕ್ರೋಂಗ,, 39 : 1011-1026. 

ಗಗೆಂ![ಗಿರ೦€, ಓ.೮., 1931. 7/1೧/0101], 21 : 615-639. 

!ಗೆ€ಔ0506, 0.೧., 1937, ೪%. ಕ್ಕ, 17 : 523-528, 

ಗ1ೆ€106(5, ಓ.5., 1940. 4/1, ಟೆ. 810711, 27 : 759-791. 

11೦೦, .5., 8೧೮ ಓಿ.ದಿ. 181, 15911. 2. .4977. ಈ, 4: 107-132. 

ಗಿಗೆ€1/ಆ[5, ಗಿಗೆ 7, ೬, ಗಿ, 0ಿ.ಔ. 1161908೧೮೪, 5.ದಿ. ೧|[079%/, 8೧ರ 

_..0.ಟಓ. 51೧6/1016, 1937, ್ರ.5. 0/1. 1397. 70%. 811. 583. 

ಗಿ, ನಿಗಿ. 2೧ರ ಔ, 51117721, 1951. 42701. ಟೆ, 43 : 305-311. 

ಗಿಗೆ೦೧೧!೧೦೧೨೮೧/, 5.0, 1909, ಗಿಅ`ನಿ/4ಓಂ. ತೋ. 21೧. 510. 01. 112. 

0೦7೮, 2.೯, ೩೧೮ 7.11. 0ರ[76೧೦9, 1950. 31071. ಸ್ರ. ಓ೧. 510. 7೪0%. 
೬.೬1, 1806. 

ಗಗೆ01€1, ದಿ.0ಿ., 1949. 101/0 487. ೫0. 510. ಔ8007) ೫1. 363. 

ಗಿಗೆ೦166, /.1., ೩೧೮ ೮. 08/1161, 1537, 10/ರಿಂಂಸಿ 401., ಓ.5. 0ೀಂ/, 
ಣೋ. 0೧. 1185-1189. 

ಗಿಗೆ1101, ಗ..., 1935. 0 ೦1 1೧6 1೦೮71. (8೧60816 71655, |1೧೦., 10% 
೦1೪. 127 ೧೧. 

ಗಿಗೆಟಗ್ಗಗಾ, 1ಗೆ/.1. 8೧೮ರ ೧... 'ಗೆ//೧1೦], 1529 ./. 4/1. 3. 4701, 21 : 377- 
378, 

ಗೆ೧121೧೧, ಯ೧೨, 1943. 80/1. 011೮1, 333-345. 

೨_. 1946. /ಗಟೆ!1, 32 : 521-549, 

೨__, 15518. 1!೧7೮0((೬, 37 : 17.84 

1951 ಏ. ಗಗ. 11101 40041. 501, 51. 8, 34 : 227-241. 

ಗಿಗೆ [0 /, ಔ. ನಿ, 1941, 00೧1೮೯೦0೧1 1೧1010%9776೧% 1೧ 10೬! 1೧0/96 
11೧65 ೦ 0೦೧. 08ಗ 8 ೦! 00. ದಿ. ₹1819. ಟಿ71೪975/೧/ ೦! !ಗೆ/೧೧- 
55018. 

___ 81952. ಗಂ. 61% 1617. ೮೦381070ೆ (೦181, ೧೮. 320-326. 

ಎಂ೯್ಲ್ಲ್ಫ್ವ್ಪ್ವ್ಲಶಿಗಿದ 5. 5. ಡಂ೦ರ, 1953. ೇ/0ಗ. ಟೆ, 45: 24-28. 

111/915, 0. ಗ, , 8೧6 1. |. 15೧೦, 1944, (೧೦೫೮ 1! 0. ಕಗ. ಮಂ 
644. 1ೇಗಾ, 259. 

111/615, '//. 11, 1936. . 47%. 50೧. 48107,, 28: 623-635. 

ಎ) ಎ 1937, 7. .48/. 06864101, 55: 631-666, 


826 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 
೬ 1943. 1. 414. 500. ಗೆ210ಗ., 35: 413-419. 
__ ೬1945. 94% 4172/71 ಔಂಂ!. ಗಿ111%605101ಗ ಔಡ176 8686010% 1. 
1347, 80/01. ಔ, 13: 319-421, 
__ 1951. ಕಂಜ. 4, 43: 240-244, 
____ 8೧6 5, /, 08, 0011((0೦೧, 1941, 7. 49. 50೧, 48170ಗ., 33: 215- 
220. 
೬.8೧೮ ೧, 1. 68/00, 1942, 7. 411. 500. ಗೋ0ಗ.,, 34: 7-15. 
ಎ ಡರ ಓ॥610/ 7೧೪೪675, 1538. 7. 4971. 76560008, 56: 4೩1-652. 
1981, ಗಿ. 0., 1935, 7. 471. 500. 8108.. 27: 666-670. 
16061, ಔ. ೧. 8ಗರ ಗಿಗೆ. |, ೧೭1೦, 1938. ಗಿ! 1. 487. ಔ%0. 510. ಲೀಗೀ9 
1೦. 183, 
1161938೧087, 0. ಓ., 8೧ರ [.. |. ಗಿ, 1929, 4/1. ಔಗ10ಗಾ01. 500. 
17167. 22: 527-542, 
161500, 0. ₹., 1, 1952. ಲೇಗೀ!1(3, 37: 101-124. 
16161 ಓ. 0., 8೧೦ 1, ಗಿಗೆ. 77/5681, 1945, 7. 401. 500. 4810ಗ., 
37: 736-749. 
110/7780, ಓ. [.,, 1512. ೧1871 ೧7666170 1೧ 5087617818. 08ಗ861- 
187 5660 070675 ಓ5500180107, ಲಿಗ೩%8, ಲಿಕಿ೧868. 193 ೧೧. 
1105, 
116%ಗ೦೧, ?ಗೆ2/03/9॥, 8೧ರ 7. 20೧750೧, 1932, 001. ದೀ0!. 481. ೫. 
28.5. 160. 
ಎ ಜಿಗರ 7, 2೦ಗ೧60೧, 1944. ೧೦೧.7. ಔೇ36010%, 0. 24: 26-38. 
____8೧657. 20೦೧೧೮೦೧, 1344. ೧/, 2. ಔ6360/08, ೮. 22: 201-206. 
1191567, ಔ. 1., 1944. 2. 481. ಔ636070%, 69, 327-353. 
ಎ 1951. 80007, 002., 113: 23-54, 
ಎ 952, ಗಿ/0೧. 66% 11161ಗ, (170881014 00ಗ81., 0೧. 233-238. 
_. _ಈ2೩ಿ೧6 0, ಹ. ೫೦0101, 1952. ,ಕೊ/1. 2. 801%), 39: 343-348, 
11119೧, ಔ. ಡಿ... 1951, 91. 48/1. 31: 123-126. 
1116900, 716061೬, 1934. 11601108, 19: 1-362, 
1111980ಗ- 019, ಗ. 1903. ₹105 ₹1119. 4/335%, !1. ಓ, ಹಿ!ರ. 2, ಔರ 


8.8.5, ೧೧. 1-122, 
ಎ 19118, 1೭7೧೫68 011೨, 43387, |. ೧, ಗಿ1ೆರೆ. 2, ಔರ, 7, ೫, 6, 
೧. 3-84, 
13110, 2. 1101೧ 4851077. ಟ. '77ಶಃ/7651176,, 5: 1-37. 
[1119607-16185೧೦7, ಆರ್ಟ ೧67 1925, 110೧0105 7: 1-74. 
ಶಾ 927. 2. 471. 30. ೈಗ07., 19 : 440-454. 


ಗ್ರಂಥಯಣ 827 


41571/8178. |, 1929. 7೧701. 2. ೮1€1., 5: 1 48. 

೨ 1936. ಲ)/010810, 3 : 276-281. 

(11656೧, 01೬1೧೮, 1950, 48700. ಟೆ. 42 : 136-144. 

101, ೮, ೧, 1927, 7. 401. 900. 48701., 19 : 713-721. 

1೦7೮6751016, 16ಗ63, 1949, 710700೯, 35 : 190-202. 

(೧೪/೦586, 7. 5, 1936. 5. 401., 19 : 494-503. 

____ 8೧ರ ೧. ಗಿಗೆ, 11301108, 1940. 5% .487. 20 : 566-569. 

೧188೧೧೦೧, ಓ. 5, 23೧6 10/. ದಿ. '18118ಟ, 1538. ೫07/ಒ01) 497. ೫1೦. 
510. 8/1. 381 : 101-112. 

618೧ರ, 11. 1., 9೧೮ 0, ೮. 1101, 1950. ಗಿ7ಂ೧. 471. 50. |ೆಂಗ!. 501 
55 : 391-402. 

ಛಿ!66776)61, ೧. ೫. ೨೧೮ ಔ ಓ. ಔಗಣಓ, 1953. ರ್ಕೋಂಗ, 3. 45: 598-606, 

೧'ಗಿಗೆ98, 1. ೧., 1953 ೫8/0/ 70%., 19 : 587-605. 

06101, ಔ. 0., 8೧ರ (1. ಓ. (18696, 1953, 48707 ಟೆ., 45; 49-53. 

06ಗಾ60&, ಟೆ. ೮, 1928. 0. ೪. ಗೀ. 481. (7೯. 20. 

೦೬6೧, ಟಿ. ಔ., 15951. 1.01/%1070 48/7. 2೫0. 516. ಔ11. 449, 

0೫೧೧ ೧. |, 13942. ). 47, ಔೀೀ೧7೦1, 64 : 675-6968. 

ಪ 19545, /. 481. ಔೀ30010%, 71 : 423-440. 

ಎ 19548. ನಾ. 411. 50. 5೩8೦7 ಔೀ। 70011701, ೧೧. 156-161. 

ಎ17 1950. ಗಗ. 401, 30೧. 5007. ಔೀ1 76611101, 0೧. 151-184. 

952, ಗಗ 471. 500. 51807 81 7008701, ೧೧. 371-376 

880816, 0. 01. 1941. ?. 7:01. 8111೧71೧01, 34 ; 347-352, 

781೧16, ಔ, ಗ,, 1928. ,4/11. 1107701 50. .4710., 21 : 232-241, 

1930. 1. 0೧೦೫. ಓ11017101., 23 : 322-326. 

5961. 7. ೫೧೦1. ೫1100101. 34 : 358-367. 

ಎಿ್ಲಿ ಇ ಇ 13951, 1೧56೦೭ 7051518೧೧೧ 1೧ 0೦೧ 7187/05, 776 183071118೧ 
೮೦೧708೧, ಗಿ10೪/ (೦(ಓ, 520 ೧೧. 1108. 

____ ತ ಡಿಗಿರೆ ಓ. ಗಗ. 6೧೩೦೧, 1940. 7. ರೋ. 8656001660, 61 : 81-100. 

ಎ ಡಿಗಿರ ಹ. ಗಿಗೆ. ಔಟ ೧6೦೧, 1945. 7. ಓ0113. ಓ11. 50., 18 : 130-149 

ಎ ಔ. 7. ಟ೦೧65, 0. 0. ಟ೦೧೧5೦೧ 87೧೮ ಆ. ಗ. 081861, 1540 
3.01505 87. ಔ0. 510. 7001. 2! 498. 

_0ಲ್ಲಂ0 ಈ. 0. 581730೧, 8೧೮ ಟೆ, ಗ. ೧8/661, 1931, ಸ21508 47. ೫0. 
510. 700%. ೫/11. 27. 

ಎ, ಔ. 0. 5೧601೧0 8೧6 ಓ. !ಗೆ. 81೧507, 1935. 7. 8:01. ಔ1101%01 
28: 1025-1030, 

೧8೧, 0, ಓ, 1940, ), 48. 500. 48701,, 32 : 107-115, 


೪28 ಸಸ್ಯ ತಳಿಅಭಿವೃದ್ಧಿ ವಿಧಾನೆಗಳು 


೧೩/೧1, ಟೆ. ಗ,, 1931, 3೧1ರ೧೧೬ 101., 0. 5, 0001. 487.. ೧೧. 316-317, 

781861, ಗ. ಡ., 1914. 7 467. 51, 6: 371-386. 

31೬9, 7. ಗ. 1946. 0ಗಟ ಕಗ. 8120. 510. 81707111) ಔ111, 31; 

117-119, 

721761, ೧, ಓ., 1935, ೫1/೧17೮ (01೧1 ೮೯೦೪1೧ ಹ». 12: 177.182. 

88೭001, ಓ. ಟ್ರ, 1942. ೫. 407. 70300701. 64: 503-515. 

____, 1943, /. 487. ಔೀ500೧್ಯ, 66: 7-19, 

೨___೩ಿ೧ರ ೧. 1. ಗ. 1940. 0. 5. ಗೀಂ1. 1೯7. 70%. 8೬1. 893. 

___೫ಿ೧6 ಗ, 1. £ಓಂಗೈ/, 1948. 1. 4071. ಔ%0108, 76: 257-263. 

ಎ ೬೪. ಔ, 101061 ೩೧0 ಔ. 7. 6/01/, 15942. ೭. 5. ಗೀ0!(. 481. 
7008. ೫811. 823. 

ಎಂ 7ಇಡಗರ ಓ. ಓ. 76/06, 1933, /. ಓಣಂಗ, 87107101, 26: 196-204. 

೧9/೧6, ಉಓ. 7, ೩೧ರ (1. (ಓ. (12/65, 1545. ಕ್ರೊೋಗ01. ಟೆ. 41: 363-388. 

7685೦೧, (8/1, 1524. 780106 1೦೯ 51815110185 8೧೮ ಔ1೦೯761018೧5, 
727. |, 20 80, 03770ಗರ 9 ಟ೧1/6751೧/ 71655, ಓ೦ಗರ೦ಗ. 

768750೧, |. ಓ.. 1949. ೪. ಗೀ೧/. 487. 70%. 81. 1000. 

768/580೧, ೧. ಗ.. 1932. ೧1. 497. 81೧. 516. ಔ೬!!. 532. 

7660165, ಗ. ಗ., 1942. ೭. 5. ದೀ. 4677. ಲೀ. 646, 

೧61061, 0. ಓ. 8೧೮ ಗ. ಗಿಗೆ, 7]/4ರ81, 1932, 7, .487. 1208001, 44: 429. 
ಈಕಡೆ 

8೧೮ ಗ, ಗಿಗೆ. 7)/6೮&|, 1934, ಗರಿ/೧೨%ಂ. ಕೋ. 2. 51೧. ಔ36080॥ 
2:1. 76. 

761701%81, .1., 1921, 776 ೫/768! 7180: ಹ. 11೦೧೦೮7೩೧೧. 0781ರ ರಿಟಂ॥- 
/೦₹೭0 0 0೧., ಓ0೮., ಓ೦೧ರ೦೧. 463. ೧೧. 11106, 

765018, ೪. ಡ., 194ರಿ. 1076611), 2: 141-143. 

76(6150೧, ದಿ. ೧. 8೧ರ 0, ಓ. 0ಿ೦೧೩೧೫, 1950. 0/0. 4ಗ8. 500. 84801 
800! 7(%ಗಂದಬ., ೧೧. 173-175. 

೧೮೮/7೫೦೧, ೧. ೧, 1934. ೪% ."೯7,, 34; 551.668. 

, ಓ. ಔ. ೧870001 8೧6 ಓ. ಔ. 181/87, 19486. ೧೦೫. 2. 86460101. 

(. 26: 456-500. 

ಎ್ಲಾ 3, ೦೧೧5೦೧ 8೧6 ಗೆ!ೆ3103761 ಗ10%1೦೧' 1940. 516706, 91: 313. 

೧01೦, ೫. 11, 2೧೮ ಉ, '//. 111, 194). ಗ, 471, 500. 5೬೪೦. ಔೀ! 
7601101, ೧೧. 281-295, 

8111೧9, 'ಗೆ/. 1. 8೧೮ 6. `/. 001, 1531, 11178191 87. 2%0. 514. 
3/11. 43. 

೧171, 2೩7785, 1933. 7. ೮೬೫, 27: 133-179. 





ಗ್ರೆಂಥಯೆಣ 829 


೧1೧೬61, ಔ. ೧., 1950. 49701, 2, 42: 550-554. 
೧161615, ಓ. 2., 8೧ರ ಔ. ಡಿ. 0110/61, 1937. 1'0/ಓ00ಓ 47., . 6. 
(01. 181., ೧೧. 3350-1214. 
೧1೧೧61, ೯. .., 1943, 1. 4/1. 90. .4೧ಗ., 35: 508.514. 
೨346, 1701. 2., 41 : 562-568, 
_ ಔ.ಣಿ, ಗಗ 80ರ ಗಿ... 112/65, 1952, 1೧ 1191010515, 1೦/8 
51916 901606 1655, 4೧169, 101೨, ೧೧. 378-388, 
೧೧೮11೧7೩೪೧, ಟೆ.ಗಿಗ್ಗೆ, 1952. ೫70/, 8೧/. 6: 176-164. 
7೧06, ಗಿಗೆ,!!,, 1544, /. ೧೮111, 35 : 96-111, 
೧006, ಛಿ.ಡಿ., ಔ.ಗಗೆ. 5(ಗಾ೦೩೦೧ 8೧೮ 6.1. 0ಟಗಂಡಿಗ, 1944, 1. ರ್ಕ. 
೫300೧01, 68 : 341-361. 
ನ೧೪೫/6೧5, 1೮೧೦), 1532. ಟೆ. ಕ, ಓರ್‌, 44: 797.631, 
__, 1934, 1. 40ಗ ೫೬೮/1, 49: 573-605. 
_.. 41536. ೮17೮1, 21; 398-420. 
3 15358, 7. 487. 0೮೧೧೭೫, 59: 555-577, 
_ *|15350, 7. ೧೯೧೯1., 39: 138-170, 
ಎ ೂ 1942. ೮೫11೧೬, 27: 561-5703. 
೨, 19544. 471. ಗಿ'0170/1 91, 78: 275.28ರಿ. 
ಎಎ, 1965. 80101 (೦೦., 105: 247-208. 
__ 8/70 166 [11೧69, 1933. ೫. ಕೋ. ಓಲ, 46: 1121-1129 
ಎಂ ಓಟ ಓಂ ಓ೦೦66 8೧ರ ಆ, 6, ೮೩60, 1550. ಓಉ. ೪ ಗಗ. ಕ್ರೋ. 7, 
2:7. 998. 
7161, ., 1521, ಸಿ/01/7/. !ೆ'014(11., ಸ. ೪, 20: 440-446, 
೧1, £. ೧. 1941, 51. 17, 21: 689-702. 
೧೮1೧೦, ಟೆ. ಔ, 8೧೮ ,ಔ. ಓ. (08/0೧60, 194ರ. 7. 4/1. ೪0. .40/100., 37, 
916-936, 
8೧ರ ಔ. ₹. (97061, 1546, .11. ಟೆ. ೫/11. 33: 716-721, 
_್ಲಥಗಿಗೆ ಔ. (6. ಗ0/061, 1947 /. 4£(, ಹೇಸ ಗಿ, 75. 295-300. 
ಎಂ ಡಗರ ಓ. ಓ 031291, 1948. 7. 4/1 5. ಇಲಗ೧/1.. 40) 255-3259. 
__ಈ8ಿ೧ರ ಟೆ. ಲಿ. 51607675, 1933, ೫. 401. 50(...40/%/1, 25: 493. 
ಜೈರ್ರಿಕ್ಕ, 
೧.158700೯೧/, ೪, ೮. 80೧0 ಆ. ಓ. 08, 1933. / 4/1. 51೩. ಕ]. 25: 
482-452. 
೧68007, 1. ಡ., 8೧0 0. ಔ. 11001, 1953. 111, ಟೆ. 48: 382-386. 
ಗ8ಗ60[೧೧, |. ಓ, 1942, 0011೧, 27: 163. 
ಎ 1951. 4041. 417. ಸಿ!!! (. 511. ಸಿ. 4104 . 00.10-11, 


830 ಸೆಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


೧೧೧೫8೧೦1, 28೦೮೬೦5, 1954, 801. 0ೀ%., 20: 201-225. 

135ಗ05507, ಟೆ., 1935, 0ರ್ಟೋಟಿ!!5, 20: 161-180: 

___, 1948. ೫೦7ರ. 1೦1೮0705101. 30: 491-498. 

೧, ದಿ. ಓ., 71.7. ಗ009ಗ, 8೧ರ 0. ಓಉ ಗಿಗೆ!ರಂ[0॥(0ಗ, 1954, 48701, 2ೆ., 
46: 379-383. 

82%. 0ಗ೧೫ಗ65, 1944. 477. 2. 801, 31: 241-248. 

೧6606, 0. £., 1549, |೧೧6ಗ18ಗ೦6 ೦1 768000೧ 10 7೦೦೫ 800 518 101 
1೧ 718126. 70. ಐ. 1೧6515. '1೧1%67510/ ೦' !ಗೆ1೧ಗಗ55೦1೬. 

೧೬೮6, 0. ಓಿಗ್ಗೆ, 1935. 80/01. ಗೀ॥., 1೩: 119-137. 

೨. 1940. 4/1. 2. 80109), 27: 135.143. 

616, ೧. ಓ , 1938 ಸಿ 5(ಟರೆ/ ೦1 (16 1೧೧ಗೆ8೧೧6 ೦% 566611೧6 8೧ರ 
ಗಾಡಿ!76 ೧1೩೧! 70801೦೧ 1೧ 7ಔಟ1110 81071111719 1111101 1೧ ೩ 
೧7೦55 ೦1 15೦೦೧51೧ 38 ೫ ಗಿೀ8ಗೆ2೧ರ 02ಗ/, ಗಿ, 5. 176515, 
(71೪6851೧/ ೦1 ಗಿಗೆ!೧೧೨5೦1೩. 

80112, |. ೧ಿ,, 1551. ಗೀಕಿಗ030 461. ಓಟ. 510. 8211. 408, 

___ _ ೮. 0. ೧೫೧೮!1616, ಗಿಗೆ. ಓ. 701೧150೧, ಆ. |. ಆ೦೦61೧6, ಗಿಗೆ. ಗ. 
೧೮೧5೦೧, ೩೧6 8. ದಿ. |18೧9/೧ಗ್ರ, 15468, 7. ಕ್ರೋ. 8203400101, 76: 
307-323, 

೧೦೩೮೨5, !ಿಗೆ. ಗಿಗ್ಗೆ, 1950. /. ಡೋ, 41: 58-67. 

0೩೮95, 1/, 1, , 1935. ಗಿಂ, ಗಿಗಟ. ತೆಂಡೆ. 5ೀ!. . &5., 21: 243- 
246. 

೧1679/, ಓ. ದಿ., 1922, 7. ಹ. 300. 48/೦ಗ., 14: 1-17. 

ಪ್ಲ. 1924. 0. 8. ಗೀ. 18/. 8೬1. 1209. 

____, 1927, ,4/%. 11211701131, 61: 430-449. 

ಪ 1544, / ಡಡ», 35: 327-328. 

೨. 19458. 1. ಗೋ), 36: 234-244. 

ಪ, 19450. 0686/13, 30: 485-471, 

ಎ ಕೆರ 7 4%. 500, 4/07., 38: 936-940. 

____ , 1947. 7. .4ಗಾ. 500. ಕೋಂಗ., 39 : &03-411, 

____, 1980. ,ಓರ೪೩೧095 1೧ 06೧61, 3: 159-192. 

80೧6 0, ॥. 02%50೧, 1948. 812% 815101, 23: 238-254, 

___806 ಓ, 5. [18/1 1925. 0. 5. ಗ. ಗ. 2೬/1. 1354, 

8೩೧೮ ೧, ೫, 5೦/2006, 1931, ೧00೦1! ೦! ೧೯೦೮೯958 83 ೮೦೧ !ಗಾ೧- 
10೪9736೧! ಟಗರ9/ 179 8761 ಓಂ!. ೧೧. 57-59. 

ಘ__,€, 11, 5£ಗ್ಗ೯€!161ರ, 8೧೮ ಆ, 8, 5೧/೦266, 1934. 2. 489. 500. 

*ೈ00., 26: 196-199, 





ಗ್ರಂಥಮೂ 831 


೧10೧೧೩18, ಓ. ಗೈ, 1946. ನಿ|0೧1 ಔ೮ಛ[ಗಗ್ರ ೩೧ರ 56೧೮008 10 1೧618, 
776 79179 3% 07655, 78178, 1೧೮/8, 403 ೧೧. 19. 

8107ಗಾ೦೧೦ೆ, 7. ಣ,, 19498. 760%05 407. 5೩0. 1(4. ಔಜ!!. 716, 

ಪೂ 13490. 70818 410. (01(0ಗ ೫8. (೦ಗ॥, 00105. (೧8೧6!) 

__ 1951. 400168 11 ಲೀಗೀ।., 4: 213-245. 

___ಈ8೩ಿ೧0 0, 0, 10%15, 1951. 40/7. 2, 43: 66-70. 

೧1೮01, ೧. ಓ., 1939. ಹಿ 17170601107 10 [ೆ೦ರ61ಗ 5131151103! [ಗಂ 
೦೮5. 2೦೧೧ 110/ 5 5೦೧5, 1೧೦, (101% "೦. 220 ನಿರಿ. 115. 

ಔಟ, ಗ.0ಿ,, 1934, 4೧1, 1101701191, 68: 00-54, 

ಪ, » 1936. ಈೀಗೀ!!€5, 21: 24-35. 

೫೧86, ಔ. ಗ. , 1945. 7. .401. 50೧. 4708. , 37: 635-642. 

ಪಂ ಡಗರ | ಪೆ. 20೧೧5೦೧, 1941. /. 41. 50. 48/701., 33: 512-521. 

೫೦೧ಂಗ29, 'ಗೆ/. |., 2೧೮ ಓ. 0. 1೧೬, 1537, ೫24. ೫1. ೧ಗೀಗ., 9: 438. 
ಕ್ಕೆ. 

8006ಗ507, 0. ೆ/., 1533. ೧೮೫೮1೮5, 18: 145-158, 

೫001%50ಗ, ಗೆ. ೧., ಓಔ. ₹, 0೮೦೧೨5೭೧೦೪ 8೧6 0, ಗ, 187/6/, 19545. 40701. 
ಟೆ, 31: 353-359, 

೧೦೧೪೦೧, ಔ. ನ, 1947. /. 4/1. 506. ಕೋ. 34: 533-936, 

೧00675, ಆ. 5., 19508. ೮67೭(/೧, 35: 541-558, 

೮. 19500. 78/85 187. ೫೬0. 5(0. ೫1 730 
8೧೮ ಟೆ. ಔ. ಔರ/೦7೮5೧೧, 13952 .4//0ಗ. ಟೆ. 44: 8-13, 

0೩6೧, 1. ಗ,, 1946, 0/)-10001101083, 39: 20. 

8೬57, ೧. £, 1950 ನ01೦75 21(600/ಗಿಡ್ರ 5್ಶ8೧೮5 01 ೧೦7೧ 8! 1೦೫ 1677೧68 
11165, 0. 0. ₹೧5।5 ಟ೧1೪೧7510/ 01 'ಗೆ/15೧೧೧517. 

__ಡ೧೦ ಗ. ನ. (081, 1951. 4೯701 2, 43: 112-116. 

58006, ಓ. 0., 1942, 111128110೧ ೦ ೧೧೧೧7೦5೦೧೩! 1೧1870೧87೧665 1ಗ 
118126 10 ೮61671೧6 176 1೧೧೮!18೧೧೮ 8೧6 !1೧(908 76130075 
01 1801078 1೦: 768000೧ 10 13511080 2606 0. ದಿ. 6515, 
ಟ೧1/07510/ ೦1 ಗಿ1!೧೧೮೨5೦18 (0 ೧೧ಟಡ!15೧66). 

ಎ._8೧6೮ 1. ಹ. (18/98, 1361. . 471. 500. 407011, 33: 463-410. 

5818೧9, ಗೆ. ೧, ೩೧೮ ೧. ದಿ. 5|೧೦1೩, 1945. ೧%. ಟೆ. ೫0560701, 23: 
306-312. 

511707, 5. ಲ, 1931, 1. 487. ೧೦101, 43: 73-82, 

೬1938. /. 414. 500. .48107., 38: 647-663. 

58ರ ೧, 0, 8೧0 |, 2. 2೦೧790೧, 1953. 4£7011. ಪೆ, 45: 96-101, 

58ಗರಂ/5, ಓೋ( ಓ., 1950, 471, 2. ೫001), 37; 6-15, 


832 ಸೆಸ್ಕ ತಳಿಅಭಿವೃದ್ಧಿ ವಿಧಾನೆಗಳು 


5೩ಗಂಗಂ, 0. ಔ., 1942. 4/1. 3. 801077, 23: 395-400. 
5%11587, ಗಂ, 1952. ಗಗ. 481. 50೧. ಔರ. ಶೀ 7001101, ಏಣ. 
470-476. 
. 5211155, ೬. 07. 1950. 0/0೧. 4/1. 500೮. 5೦7 ಔೀ 70/01. ನ. 
156- 159. 
19552, 00. 471. 50೧೮. 5೬೪07 ಹೀ! 7001101, ೧೦. 344-350. 
50೧0102, ಗೆ ಓಲ, 1941. 7. 411. 50. 480707., 33: 546-558. 
56875, ಓ. ಗ, 1937. ೧11೧5, 2೩೩: 130-161, 
____ ೬ 1941. 1481550011 ಸೋ. ೫ಬ೧. 316. ಹೇೀ300701 ಔಟ. 336, 
1944. ೮161/೧5, 29: 232.246, 
___. 1947. 3'00ಂಂಸಿ 481. ೭. 9. ಗೀ0/. 4೪(,, ೧೧. 245-255. 
__, 1948, ಓಿರಜ೩೧೦65 1೧ 00೧61. 2: 239-270. 
೨ 35563. 41107. 3. ಔ801., 40: 168-174. 
5ಂಗ, ॥. 1, ೩೧೮ ಗಿಗೆ 7. 10ಗರ6150ಗ, 1954. 4/70. 2., 46: 151-154, 
58761, ಓ. ಔ., ೩೧ರ 0ಿ. 5. ನಿಂಗ7೦೯೦೫, 19532, ೫. ಔರ! 23: 173. 
180, 213-220. 
೬ ಓ. ಔ. 50011, 8೧೮ ಲಿ. 5. ೧೦೧76/೦/, 19188. 1. ೪. 0ೀ೧(. .487. 
೫/1. 623. 
____,ಓ, ಔ, 60011 ೩೧೮ 0ಿ, 5, ನಿಂಗ10/, 19180. ್ರ೭. 5. ಗೀ. 8. 
೫/41. 624, 
೧. ಔ. 500೦11 ೩೧೮ ೮. 5, 70776701. 19180, 0. 5. ೧ೀ೧/ 461. 
3೬1. 697. 
5೧8೧65, ಔ. ೧ಿ., 8೧ರ 0. 8. ರ3ಗಳಗ070 1953. 48701. ಟೆ, 45: 302. 
307. 
5೧೫೫, ೫. ಟಿ. ಔಯಭ ಓ. 0027 ರರ ಕಿಗೆ, ಬಿ|2೧3, 1931, 110/07 ಟೆ. ಗೆ. 
5., 1: 1-57. 
57೮1, ಡಿ. ೧. 1612. 8/01. 8:1, 24: 1-13, 
5711, ೧, ಗ., 1909. .4/7. ಔಗಡೇ15 45500. 08001. 5: 51.59. 
ಎ 9810, 401. ಶ006613 ಸೆಂ ., 1: 98-107. 
____, 1914. 7. 1104%116 49101. ೬. 17111051076 12: 97-149. 
___ 1948. ೮67೫61/(5, 33: 435-446. 
5/ಗ೦೧5, !!ೆ. ಐ., 1954 48517. 471. 1001118. 471. 50. 48707. ೧. 74. 
517೧5೦೧, 0. ಗೆ, 1948. 7, 4/11. 50೧. .4070/7., 40: 970-5875, 
___8೧ರೆ 8. 11. 0೧೦೫೧, 1953. 49701. ಟೆ. 46: 275-279. 
51೧0೧. ಓ., 1951. !೧೧071189೧೦6 1೧ ಗಾ8176 01 1680107 10 179 ಔಟ1೦0647 
0೦೯೧ 0೦761. 70. ಐ. 1116515. ಟೆಣ1/61810/ ೦! ಗೆ/೧೧೩೦೩. 





ಗ್ರಂಥಯಣ 833 


51761610ಗ, 3. ಗ, 1548, (ಗಗ!!! ಕ್ರೋ. 18%. 510. ೫೬೫. 518. 

517೧0, £. 1/., ಓ. ೧. ಔಿಟಗಗ, 8೧ರ 7. 0೦0278೧5, 1950. ೧11೧೧10165 
೦! 06761105. ಗಿ1ೆ0೦0181%-1111| 080೦೦೬ ೧0ಿಂಗಾ೧8೧%, |೧೧., [10% ೦. 
505 ೧೧. 11145, 


516161, 'ಗ/. 'ಗೆ. ೩೧ರ ಔ॥, 2. ಲಿ|90೧, 16951. %/. ಕ, 31: 177-186. 

5(0೪5166, ಓ., 1935 1. ೧೮1/., 30: 447.463, 

_ 11537. /. ೧೮೧71«/,, 34: 97-134. 

518[6756ಓ, 2. ಗಿಗೆ. ೩೧೮ 6. ೧. 11/2977, 1566. 1. 4/೫. 50. ಕ್ರೊೋ?ಂಗ,, 
36: 704-708. 

57111೧, ಓ.ಓ., 0, £₹. 1: 10009 8೧6೮ ಗ. 1010897, 1938, ೧1):1೧0011/೧108), 
28: 657.504, 

5೧೧1, ದಿ. 0. 1934, 17171. ಕೇ. 7. 510. ಔಟ! 102, 

___ ೬ 1544, 7. 4. ಓ03007೧೫, 68: 79-95. 

___, 1946, 1'€೧7800% 40/7, 1. 6. ಗಂ. ಕ್ರೋ. ೧೦. 331-341, 

__ ೬೨552. 00. 611 1110112. ೮70೦550010 (0787 , ೧೦. 1579-1606. 

___೩8೧6 6. ಓ. [110156೧, 1551. 48707. 2, 43; 214-218, 

___ಈ8೩೧೮ 6. ಓ. (19199೧, 1545, ೫. 411507. 500, 4ೆ2707., 37: 1033- 
1040, 


5/17, ೧. /. 8೧೮ |. ಓ. ೦1806, 1950, 1೧೧೦51 ಕ್ರೋ. ೭ 0. 514 
35೦1೧1 8/1 171. 

57117, 0. 5., 1938. 7. 411. 50೧. 467/3, 30: 346-352. 

5711೧, 1. (1. 1939. 1. /0/), 30: 281-306. 

ಲ್ಲಾ 13544, 00107. ಗೀ. 10: 349-382. 

___, 1557, 1೧ (016/0515, 1೦೪ '8 51016 0011606 07655, ಗ೧05, 108. 
೧0. 161-174. 

57110, ೭. ಗೆ, 2೧ರ ಓ. ಗಿಗೆ. ಔ/೧5೦ಗ, 1325. 1/;ಇ೦೧. ಗ. 0. 510. 
೫೬1. 271. 

5೧711೧, 1೪೧61, 1351. ೫0101. ಓೀ., 17: 1-355. 

5೧111೧, 0. ( , 1943. 1. ರ್ಯೋ1!), 34: 135-140. 

5೧6ರ6001, ಆ. 0 /, , 1940. 5181161108 ಗೆಗೆ110ರ5. 30 606. 100/8 51816 
0011609 ೧೯೫66, ಓಗ65, 10/೩. 45ರ ೧೧. ಟಿ16, 

57611೧0, 8, ೦., 1936. 1. 4/1. 50೧. 4€701., 28: 253-254. 

___, 1841, ಗ80/2ಗ 8. , 7: 543-586. 

ಎ ಔ. ಓ. 813೧೦೧8/ರ, 8ಗಡ ಟಿ. ಗ, 810061, 1940. 2. 411, ೨೦೧, 
8708. , 32: 371-381. 

53 


834 ಸಸ್ಯ ತಳಿಲಭಿವೈದ್ಧಿ ವಿಧಾನಗಳು 


೩3೧ರ ಓಿ. 6. 287/79, 1937, ಲಿಟ3೧೦ಗಾಡಿ. 48೯. ಹಸಗ. (0. ೫ಔ!! 
232. 

ಎ, ಓ.ಟಗ. 7481೧೭೦, 2. ಗ, 08/01, ೩೧೮ 1 ಗೆ. 0ಿಂಏ೦7೧, 19837. 
೭.4. ಗೀಂ!. ಕೇ. 7೫%. ೫೬೫. 585, 

5೧/೮೧, 8. ಔ., 1950, |೧11071107೧06 ೩೧೮ 8550010110೧9$ ೦." ೧೫ರ/7೦೦/8- 
೧1೦ ೩8016 0೦157೧1101, 6156856 793000೦೧ 3೧6 ೦1761 ೦7೩7201678 1೧ 
$ಟರಡಗ ೮1855, 5072811091 198100೯6 ಡೇ. 80107513. ಔಗ.0. 
176515 ಟಗ71/8/51೧/ ೦! ಳೆಳ!8೧೧೧೨:೧, 54/1. 200!. 0185. 11: 28-30. 

50111೧7೧೩೧, ೪ೆ/. 2. , 1509. 0ಗುಗ. 48೯. ಔಸಿ. 510. ೫11. 89, 

5೧7೩೦೬೦6, ಆ. ೧. 1930, /. .40/. ಔಲರ[ಗಿ, 53: 819-830. 

೨೬ 1535. ಗ. 4/11. 50೧. 40700, 31: 11-16, 

1941 (050000, ೮೫೮16೪, 26: 170. 

19468, 8101. ॥ೀ?1., 21: 101-120. 

೪ ಟ್ಟ 5460ಓ, 1. 101. ಕಿರ. 181೧೧, 38: 108.117, 

_ 8೧6 8. 11770211, 1950, .4£707. ಟೆ, 42: 83-88, 

_ ಈ. ಡ[ಗ/4!!, ೩೧೮ ಗ. ಗಿಗೆ, ೧೧೧, 1943. ಟೆ. 401. 500. ೊ0ಗ., 
35: 817-822, 

_ 8೧ರ ಓ. ಓ. ಔರ್ಗಂಗ, 1561. ಗ. ಕಗ. 50೧. 4010ಗ, 33: 207.214. 

_ ಈಗರ 0, 7, ೧6ಛ6/6/, 1951. 407007. ಖೆ., 43: 535-541. 

ಸ 80೧6 ಗಿಗೆ, 7. ವಂಗ/1೧5, 1943. ೫. 4091. 50೧, 0೧, 35. 137-147. 

___ಡ೩ಿ೧೮ ೧, ಹ. ಗಿಗೆ11101, 1952. 18/೧೧. ೫. , 44: 258-262. 

ಪಲ್ಲ ಡ೧೮ ಓ ಡಿ, 18(ಟಗಾ, 1942, 3. 471, 50೧ ಗ್ರೋಂಗು, 34: 923-932. 

5186107, ಓ. ಟೆ, 1928, 9:10, 68: 186-187. 

೨1526, ೧/0. ಗಿ1!1. 4000. 51. 0.5 , 15: 876-881. 

ಎ 1946, /. ಕೇ. 1೧೮ 0ಗ., 36: 986-986, 

513178೧, £. ೮, , 1514, ಸಿ11. 48೯. ಹಗ. (6. 8411. 138, 

ಪ್ಲ, 1954. 01100011010, 44: 246.351. 

ಎ ತಿಗಿಗೆ ಟೆ, ಟೆ, 0711510೧567, 1926, (೧೦11೫೩೦೪ 71)1000110108). 

16: 8.4. 

2೧6 ಟೆ, ಟೆ. 0|11510೧56ಗ, 1953. 3"01000ಓ ಕ್ಟ, 0. 5. ಔೀ)!. 

481., 00. 35-62. 

, ಟೆ, ಟೆ, (1510೧5೮೧, 2೧ರ ಗ. ೯. 81000061, 1928. ಫಿಸಿ)- 

1000110108), 18: 343-354, 

___,, 1/1, ೯, (0/೧೩/೧7೧೦, 7. ಗ. (170 8೧6 1. ೨. !ಗೆ೫7ಗ, 15943. .4/1. 
1. ೫8/1011, 30: 37.48. 

ಲ್ಲ ಲಿ, (0೧, ಡಿ, ಟೆ. ೧೦, 2. ಗ, 0010೮16, ಗೆ, ಓ. ಔಂರಂಗ]/167 


ಹತ್ತು 


ಗ್ರಂಥೆಯಣ 835 


8೧6 ಟೆ. ಟೆ. 0೧/16510೧56೧, 1940. ಗಿ.ಸಿ1. 1/1, 11500. 40100 ಶೇ.1, 
12, 

____ಗೆಗೆ, ಗಿ, (0೪1೧೮, ಟೆ. ಟೆ. 0/1510೧೨೧೧ 8೧೮. ಓಉ 1907000೬, 1935 
1010 4010 1600010110 (0.5), 3 281-336. 
» ಗಿಗೆ. ಗಿ. | ೧೪1೧೮, 806 'ಗ/ 2. 1೦೦೧೦1೧೮, 1944, (್ಶ'. ೪. ೫. 0/1 
೫11೦71೦1. 010111 (20111111 ಔಸಿ! ಓ. 617, ೧೧. 1-2), 

__. ೬1%. ಲಿ. 1೦೮೧61೧೮, 0. ಛಿ. 08820 8೧6 ಓಂ 1೧65, 1943, 
3% )!೧೧೮!101051, 33: 864.896, 

58೧1೧೮, £. ಗ, 1951, 411/7 ಚ, 43: 222-225, 
_ಂಂಅಂತಿಗರ 0. ಗಿ, ಔ1೮೮5, 1940. /. 407. ಔಟ, 61: 231-236. 

1711 ೈೆ5352. 0/೦೧, ಗೆ1 111071) (1(1«4171 1 (೧0107.. ೧೧. 1585-1550, 

58700೧, 7.೧. 1532. /. 111. 5ಗಲ, 11 , 25; 106-112, 

____` 536. 10೯00೬ 50. ₹. 5. 0, 4, ೧೧, 347-414, 

___10. 11. ೧೮8ರ, 27೮ ಔ. ಹ. 0011102೧, 1934. 1. 107. ಸಟಟ, 48; 
1073-1083. 

5೭8018060೧, ಗ. 6, 1931. 01೧. ಗ. ೧/ 01.11 (011! ಈ!!! 3, ೧೧. 35- 
ತದ 

5೭8001೧5, ೮. ಓ, 1541. 80/1 ಓ., 7: 507-542. 

ಲ 1982  0ಔಗಂ. 611% 811.71, (10931/1111 (1010. ೧೧. 247-253. 

518001೧5, 0. ೨1., ೩೧೮ ೧2೧], 51707, 1350. 1/1, ಟೆ. 801018. 37: 
388-353. 

___ಚೆೊ |, 810೧018 8೧೦ ಗ. ಗಿಗೆ. ಸ/8107೧18, 19460. 1/01. ಟೆ. ೫010119, 
33: 338-351. 

ಎ ಟೆ |. ಸ(106೧018 8೧0 ಔ. ಗಿಗ್ಗೆ.. 1/210೧೮1೩, 19468. 40೬. ಟೆ. 
೫0107), 33: 579.556. 

___ಷ೩ಿ೧ರ ಗಿಗೆ. 5. 'ಗೆ/211015, 1549, 4/1, ಟೆ. ಔ.1//(1, 36: 291-301. 

5೭60೧679, 2. 0. 8೧6 ಗ. ೧. (10೧೧ರ, 1954 (7/೫1. ಟೆ. 46: 20-23, 

10. ಗ. ಉ(0)/ಓ6೧೮21| ೩೧೮ 2. !/. ೧60108, 1952. ತ ಟೆ, 44: 

369-373. 

8೧6 3. ಓ. ೧೬1೧೦೫, 1533. /. 1/1. 5. -ತ1/(1॥1,, 25; 233-234. 

8೧ರ ೫. ೧. ೦೮1೧೦೫, 1934, /. 407. ಸ.201೬ 1, ತ9: 123-136. 

8೧6 ೨, ಔ, ೧70%, 1952. 48701. ೫, ತಿಕ; 231-233. 

59೧7675, 5, ೮. 1947. 401010೫ 01 01101. 1: 431-442. 

ಎ 13569. ಲೀಗೀ!ು, 34: 627-637. 

ಎ ಡೆರಿ50, 80101 ಗೇ1., 16: 15-149, 

೪16%07607, 8. 3, 1928. 7. 40. 5. ತ1011.. 20: 1193-1156, 





836 ಸಸ್ಯೆ ತಳಿಅಭಿವೃದ್ಧಿ ವಿಧಾನಗಳು 


__ಈ806 ಗ. ಓ ೨೦೧೦5, 1953. 700ರಿಂಂಸಿ ಕ್ರೋ, ೭. 5. 70. ಕ. 
೧೧. 192-216, 

516/6೧50, 7. ಗಗ, 1939. ೪1. 407.,19 : 535-541... 

___ಈ3ಿ0೧06 ೫. ಓ. 80107, 1947, ಔಗ೧೪೮ 8. ಓಟ! 481,, 15: 82-88. 

___8ಗ6 ಟ.5. 019/100೧, 1936. 01 2. ಔಚ 14 : 153-165. 

___ 8೧6 ಗ... 'ಗ/1(10, 1940. 51 .4£/.. 21 : 18-28. 

56%/81, 2 0%/6 8೧೮ ೭.2. ೧861, 1952. ಗ/೦೧. 41. 900. 50801 
೫1 71%170೦1, ೧೧. ಕ 52-453. 

ಫಾ ಇ ಟಿ, 085811 ೩2೧6 ೮.೧. 0೧೦೧5, 1946. ಗಂ. 4071. 50. 5೬2ರ 
೫! 700101, ೧೧. 210-223. 

೨, ಛ್ರಿಡಿ, 18/15 2೧ರ ಆ.11, 00೦೦7೧೩, 1940. /. ಕ್ರ. 230910, 60: 
715-738. 

56% ೩ಗ, ೮೮೦೮9, 1526, 1. 4! ೫0366101, 33 : 1163-1192, 

ಎ ಗ934, ಚ. 4/7. ಹೀೀ07೧1, 49 : 666.634. 

510೦61, |.ಗ. 8೧6 'ಗ/.೧, 68/0616, 1946. 4/71. 2. 801017), 33 : 185- 
190. 

51೬6601, 1834-1935. 471. ಶಟ್ಯೋಗ!, 6 : 77-82. 

56801, ೮.., 1895. 1.೪. ಗೀ. 4. ಓಜ. (4. 8(!( 57, 

511097, ಆ.37. 886೮ ಔ.1, 091061, 1347. (71. ಕ್ರೋ. ಹು. 910, ಔನ! 
455, 

507/76ಗು?, ಔ., 1934. ಸಿ40000ಗಂ!ಗೆ (011, ಸಿ80 0೧೧, 700%. 8೬1.15. 

50೧6500, ಲ.ಡ, 1537, 7. 4/1. 50. ಕ್ರೋಂಗ., 29 ; 247-249. 
( 1947, ೆಗ೧16/೬, 17? : 501-510. 

«19456, ಕ್ರೋಂಗ, ಟೆ, 41 : 469-461, 

8೧ರ 0,8. (10016, 1950. 0.5. ಗೀ. 481. 71. ೫೬/1. 1004. 

ಶಿಗಛ (18118೧೦೮ 510/60೧5, 1953. 0.5. 00! 487. 700%. 8೬/1. 1067, 

ಕಿ೧ರ ೦.ಓಿ. ೪010069, 1942. ?. 471. 500. 48707., 34 : 1052-1056. 

5ಟಗ806, 7.11., 1516. ೮೫೮1 , 3 : 252-286. 

73೧77165, 71೧6, 1928. 8/10 1೧08ಔ!ಆ 0101/೧6, 4 : 1-34. 

787೧91, .೪1., 1. ಡಿ.೧. 5೪೨೧5೦೧, 8೧6 ಟಿ.ಟಿ. 00ಗ]8, 1949. 01681 
0ಗ79ಗಾ., 26 : 333-338. 

78೫೧, ಓಗಿ, 1942, 776 860! ೦1 ೧97960 ೧೦೧601೬೪೦೧ ಕ೧ರ ೧7೦೦65- 
8176 71617008 ೦೧ 1736 80110/ ೦1 778126 8660 10 0977178169 1೧ 
೦೦16 8೦11. 7.0. (76815, 100/8 51816 0011906 (ಟ೧೧ಟ0!19066). 

____ಈ೩ಏ್ಠ0ರ ಗಿಗೆ.5. 70001, 1943, 7. 471. 500. .48707., 35 : 48-59, 

766/7, 0101, 1931. 2. 481. 51, 21 : 191-208. 


ಅಸಾತ 
ಹ 





ಗ್ರಂಥೆಯಣ 837 


76೧/61, 1.., 8೧೮ 0.0, 025560, 1951. 71100011010). 41: 208-290. 

701785, ಗಿಗೆ3೧/, 1952. ಔ80ಓ0(0581೧6. 76 77607/ 8೧6 (80106 ೦1 
176 88001055 ಗಿಗೆಆ!ಗ೦೧ 17 176 876661೧6 ೦1 50776 ೦೧-೦6/681 
(1೦05.  0ಿ೦ಗಾಗಾ೦೧೪/68[10 ಸಿ0೮. ಔಟ, 136 ೧0. 08ಗಾರಿಗರ06, 
5೧018೧0. 


7೧೦೧0507, €.ಗ., 1943. 4೯707, ಟೆ, 41 : 294-297, 

7ಗ70ಗ/050ಗ, ಔ..., 1954. 4೮701, 2. 46 : 133.136, 

77071050ಗ, ೪.ಔ., 1960. 77೧7೪. 801. 500. ೦॥., 5, 8101. 51. ಔಂ, 3, 
0. 34. ' 

710090, 1. (ಿ., 1927. 718015 101 00770/1615, 110. 7. ಔಗರಂಗು 
5871011೧06 [1ಗ70615. 0877ರ71606 ಟ೧1/67೧51/ 87955, ಓಂಗರ೦ಗ. 

1150816, 'ಗ/.ಗ., 19516. 01)/000180108, 6 : 412-413. 

___ 1317, 110: 1. ಟೆ. 47. ಹೀ86010%, 15 : 573-605, 

1017187, 81೦೧, 1943. [.. 9. ಗಂ. 481. 7೫. 8. 345. 

701116 ಟೆ. 1, 1939, /. 48/1. ೫ೇ90೦0೧೮ಡ, 59: 783-804. 

ಎ ಸಂ ಔ_ ಗ. 12750೧ ತಗರ ಟೆ. , ಸ||1590ಗ, 1952. 48೯1701 ಟೆ, 44: 569- 
573. 

7518೧6, ೫. 5, 1946, 7. 4/71. 500. 4701, 36 : 508-522, 

7/562/, ಗ. ಗಿಗೆ, 2೧೮ 8. ಗ, 0೩7081, 1948. 7. 4/1. 50೮. ಕ701,, 40: 
293-306. 

____2ಿಗಿರ ಟೆ. ೧. 04ಗೆ, 1940, 7. 4/17. 5೦. .48/701., 32: 405-407. 

ಶ್ಲ ಡಿಗರೆ 7. ಹ. 01695610807, 1939. /. 4/1. 50. 40707., 38: 83-98. 

೨ 8ಗರ 7. ಹ. (1695000800, ೩೧೮ ಗ. [ 'ಗೆ/ಆ9್ಶ0/61, 1942. ಗೀರ3ಓ0% 
ಗೆ. ೫00. 510. 00500708 ಔಟ! 126, 

(೧೩೧/೧, ಗೆ, 1936. ಗಿಡ 0ೀ11,, 4: 105-142, 

ಪ್ಲ ಲ 1338, 061೧8307ರೀ114067161ಗೂ!1. 1.070ರ0೬185,, 5 : 387-426, 

110೭೧, ಹ... 1944. 0111:/0/7011/0101, 34: 214-222. 

__ ೩೧ರ ಓ. ಗಿಗೆ. ಔ೧5೦೧, 1947, 1. 417. 50. .4(707,, 39: 606-609 

ಟ೧೯8ಟ, 1೦೧೧, 1947. 50/ 481. 27 : 414-427. 

ಎ. 1950. 51. ಕ. 30 : 86-83. 

___೨8೧6 1, 1, 00೧106, 1344, 9% 46೧, 24 : 516-525. 

'[800871, ಗೆ... 1950. 48701. 2., 42 : 196-201. 

'/೩೧ 0110/1೧, ೮, 1952. 80187)/ ೦! 5008, 086. (%/೦/1/ (1. 801011/- 
00, 24. 0೧:೦೧೬೦೫ 8012೧108 0೦., 2117377, 1858. 371 ೧0. 
115, 

'/8%10೪, !1.1, 1939. ೧8/೦೫/೧೮ 801%1:0, 5 : 14-15, 


838 ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


೨1551. 7೧6 ೧ಿ1101ಗ, 8118110೧, !ಗಾಗಾಟ೧1೪ ಡಗ೧ಗೆ ಔ6861೧6 ೦1 
0ಟ11೪206ರ 018115. 771. 17017 ೧೨5187 ಓಉ.5. ೮೧6516. ೧೫7೦11೧೧ 
30101106, 1. 1/6. 364 ೧೧. 119. 

8೧೮ ೭.5, (೦02701950೪, 1921, 179651. ಗ್ರೋಂಗ, 80001010 
507010%5%ಂ080 [10. (8/11. .4£70೦7, 80೧೬1!) 5೦7೦10) ಗ/.), ೧0. 
1-25. (1೧ ೫9610೧ : ೧01191 57173877, ೧೧. 23-25). 

/1ಗೌ೦ಗಣ, [೦೬15 ೮6, 1856. [10೬6 50/1 18 ೦೧0800೦ಗಿ 6'ಟ೧9 ೧೦೮೪6168 
750೦5 ೮6 ೧1107886 ೩ 500/6, ೧೧. 25-29. 1೧ 101065 58 
|'87191107811೧೧ ಗೆ95 ೧187165, ರ [೦೮15 16/9096 6೮8. ೪1ಗ೧೦ಗಣ 
೩೧೮ ಓಗರ/6 ್ಲ6೪9೮ಟ೮ ೮6 1|1ಗಾ೦ಗ೧. 1೦೪. 96. !11ಗಾ೦11೧. 
ಗ೧೮1೦೫, ೧೩೯1. 

1೧೩, ಗೆ. 1, ಟೆ.ಲಿ. 5100೧9೧5, 80೧6 ಟೆ.ಗ. ಗಿಗೆ2ಗ೧ಣ, 1936. 0.5. ಗಂ. 
ಕ. 760 81. 506. 

1೦೮89, ಲಿ.ಗಿ., 1933, ೫. .401. 50. 48701, 25 : 426-428. 

___ : 13388. ೫. 4/1. 500. 4£707., 30 : 599-603. 

___, 193ರಿರಿ. 7. 171. 50೧. 48707., 39 ; 537-542. 

ಎಂ 941, 7. 401. 50. 48701., 33: 583-589. 

''೦೧. ಔ೦೩6ಗ, (€೦$8, 1945, 50615೧ 5008೯ 0ಿ೦ಗಾ೧೩೧)/* 8061 
ಔ16601೧0 1೧501016. ಸಿ/ರಡ೧0 5, ಗ2110 10, ೧೧. 195-217, 
206, ಔ. |, , 1937. 760/ಶಿಂ0ಓ. ಗ|., 0. 5. ದೀ, 41. , ೧೧. 251- 

282. 

(31೮1೧೧, . ೧, , 1921. ಗಿ' ಗಿಂ10 481. 0೦. 514 8411, 152, 

೪2107, 2. ಲ. , 193ರ, 76306 18161ಗ6110101! ೫010411808 (೮೦187655 
2/0€. ೩: 206-208. 

ಪೀ 852, 1568565 0( ೫660618016 ಲ೯೦೧೨. ಗಿಗೆ೦೮(೩ ೫-111 8006 
0೦ಗ108೧%, |೧೦., 19% ೦೬. 525 ೧೧. 115, 

_ 1953. 801. ೫0. 19: 606-643. 

೪311209, ಗೆ. ಓ. 2೧೮ ಔ. ಗ. 8958718೧, 1938. ೧೦೧ 8೧೮ 0೦೧೧ ೧೦%- 
170. 30 60. ಟೆ೦ಗಿಗ ಳೆ/೧/ 5 50೦075, 1೧0 , 110% ೫೦%, 

ಈರ 6. %. 5೧066001, 1931. 1044 5100 001. ೫.ಶಿ/. 30. 

ೆ/81111, 1. ಓ.,, 1946, 71100011010, 36: 412, 

`/81101, ಓ. ಬ, ೩೧೮ ಸ ಸಿಗೆ. ಔ/೧5೧೧, 1946, 7. 471. 500. .48/0ಗ,, 38: 
874-977. 

8೧0. ಓ. ., 1947. ,4/1. 2. 80101), 34: 113-125, 

`ಆ೧೦, ಓ. ೪/, 1939. 5೦716 ಏ8665 ೧! 1091610916 1೧ ೦೧೧. 8. ೧. 

116515, ಟ/71೪6161೧/ ೦1 ಗಿಗೆ೧69018, 


ಗ್ರಂಥಯಣ 839 


(೩೧೮19, ಓ, ಹ. 1929. 76 ನೀ:೦0!75 ೦! ಓಿ001196. 5೧1೦7101067. 
ಗಿ18೧೦165107. ಟ೧1/೮[51೧/ 71656. ಗಿಗೆ870೧65161. £೧೧೬೧೮. 587 
0೧. 115. 

೪916, 2. ಲಿ. 1936. 1'೧/ಸಿಂಂಸಿ ಕ್ರೋ, ('. ೪. ಗ್ರೀಂ೧(. 48/., ೧೧. 657-744, 

ಗಿ/೧177॥6, ಗ. 6, 2೧೮ ಓ. ಔ. 8187/66196, 19395, 7. ಔ೦011), 30: 419- 
432. 

`ಟ/ಡ(೧೮/, ಪೆ. ., 1952. 40701, ಟೆ. ತಿಕ್ಕ; 427.430, 

___,, 1953. /101೦11೧1 010110೧೯' ಓಂ, 54 (3). 

`ೆ/21160, ೯ 5. ೩೧೮ 1 ಓಉ. 1128/65, 1550. 50 ಸ್ಲೋ, 30: 12-253, 

(21017056 ೪. ಓಓ, 19296. ಭ೧೧, 11117001 50. ೬. ೪. ಗೆ0105, ₹4: 
615-680. 

'ಗಿ/2181೧5, ಓ. ಓ., 1940, 1. ೮01,, 39: 246-2684. 

ಆಗರ 5ಈ/06೧0/ ₹10107, 1940. /. ೮ೀ॥/. 40: 243-270. 

ಗಿ/3119, 1. ೦, 1937. 5, ೧/೧/111೮ ಔ.೧/' 510 180. ಔೀ01., 50: 54-57, 

'ಗ/€000/, ಆ. ಗಿಗೆ, 1539, 7. 4£1. ಓಲ 58: 237-261. 

3 1540, ೫0/11. ಗೀ, 0: 575-598. 

`ಗ/€061, ಓ. ಓ. 9೧೮ ಔ. ಔ. ಗಗೆ೦೦71೧೫, 1952. .4£10/1. ಟೆ, 44: 202-209. 

`ಗೆ/€1061, ಔ. ೧. 38೧೮ ಓ. 5. ೧ಿ.15670611/, 1941. 2. 4/1. 50. .48707., 
33: 336-343. 

'/0155, ಗಿಗೆ, ೧., ೧. 7. 100೦7 2೧೮ ೧. ಔ, (0010೧, 1947, ೫. 471, 50. 
101., 39: 791-611. 

ಎಟ, ಗೆ, 78/10೦1 8೧೮ |. 1. 2೦೧೧5೦೧, 1951, 47೧7೬ ಟೆ, 43: 594- 
602. 

'ಗೆ/6116೧516, 5.1., 1947. 1/0/1001 8.011101/1110೧೯೮%೧೧1, 48: 227.262, 

* 952, (ಓಂ1)1100, 1 15-16. 

ಿ/ಅ113056೧, £..., 1937, /೦/೦ 421. 817. 5(೧. ಓಟ (1 ಔಟ!!! 224. 

೨» ಓ.ಗಿಗೆ. 0೦೧೮೭. 3೧೮ £,ಗ1೦೧೧೩೧೮೧2, 1೧ ೧೦11೩0೦18110೧ ೪/11 0.0, 
ಕಿ13೧061೪೮೦!, 1951. 1೧, 50. 00 4140. ೮೦700010, 
0/1. ಗೇ ಓ*(ಡೆ(05 83ಗ010103, 171110 86011೧, 40, 8. 

___8ಗರ 7.0. '//0106, 1942, 403/1೧. 40/1. 86೧೧೫1, ಡೆ. ಸಿ೦೭. 
೯ ೇ0೧., ೧. 5. 

೬8೧6೮ ಟ.5. ಗ(೦1772೧, 1954. 401011. ಟೆ, 46 : 86 89. 

'ಗೆ/31€[, .1,!!.,, 1937, (೦/॥. 2. ಗೀ9007೭॥, 15 : 58-69. 

___8ಗ೮ 1. 107೧50೧ 1951, ಲ. 2. 801/11, 29 : 189-208. 

80೧67, 107೧507, 1954. (ಲ. 2. 001,, 32 : 347-307. 

0112, 1.8. 8೧೮ 5.£. ೮೦೦೮861, 1329. ೫. .4//. ಸಟ, 28 : 505- 
510. 








840 ಸೆಸ್ಕೆ ತಳಿಅಭಿವೃದ್ಧಿ ವಿಧಾನಗಳು 


051೨೮೧, ., 1934, 11767೧0105, 18 : 307-348, 

೪/87. .೧., 19398. .471. 7. 80101)., 26 : 609-616, 

_____`39390. 4/1. 1. 30101), 26 : 682-690. 

3 1344, 80/01. ೫07., 10 : 461.498. 

___ _ 1950. ೮7೦೫೪11, 814 : 123-1584, 

'/799168, ಯಿ, 1550. ೦1806 8೧6 8854೯6 0೦೧5. ಐ. 8೧ ಗ105(೧8೧0 
0೧೧7೧8೧). 1೧೮., (10೦16. 752 ೧೧. 119. 

116, 1... 1546, 5೦% 467., 26 : 194-197. 

1549. 4001065 17 ಗಂಗ, 1 : 206-240. 

೨ ಔ.0. 549806 2ಗಿರ 7.8, ಆ೦ಗ೧೧5(೧೦೧ 1952. ತ. 481., 33 : 278- 
290. 

'1€೧೮1, ಉ/.17.೦., 1937. 10೧0೮ ಹೀ. 5:14-18. 

11111839, 0.೧., 1905. ೧%/೧ 4871. ೫0: 510. ಲ, 62 

81307. ೧17 48/. ಔಟ. 510. ೫೮. 66. 

__ಶಈಿ೧ರ 5.8. '0!1೦೧, 1915. ೧%/1೧ 407. ಹಸ. 916. 841. 282, 

1118735, ಔ.ಐ., 1931೩. ಟೆ (141 71071 ಔೀ0712 510. 8೬1, 5165 ಗ. 
10೦. 12, ೧೧. 181-208. 

____, 19310. 111 71071 ಔೀ0/ಗ್ರೂ 510. 8೬11, 56165 ಗ, 110. 12, 
೧೧. 205-216. 

ಎ. ಾ 13310, 1710. ಔಟ. 01011 60ಗ01., ಟೇರಿ೦೯€ 010115 ಔ!( 3, ೧೧. 
86-76. 


113೧75, 01211೧, 1951. 187601, 5 51-73. 

1954, 4670ಗ, ಖೆ, 46 : 182-184, 

೪11916, 0.೧, 1981. 48701. 2ೆ., 43 : 555-560. 

___  0.ಔ, 0೧1೧0 8೧6೮ ೪.0. 18%, 1952, 40701. ೫., 84 : 605-609. 

____ಈ2ಗ6 ಟಂಗ೧ 5&07/, 1948. 7. 471. 500..4870ಗ., 40 : 786-794. 

(160೧7, ಗಿಗೆ. ೧. 1. 1547. , 471. 50೧. 18101., 39: 570-583, 

ಳೆ ೧೦6, ಲಿ., 15917. ೧೦7101. 7076. 1.0. ೮೧11ೀ1£, 13: 131-2756. 

'(/((, ೧,, 1952. ಗಿ70. 618 111071. 1058106 (ಂ71ರ್ಗ, ಐ೧. 1607-1612. 

೧೦೮೪8೧೮, ಔ, ೪, 1547. 1. 401. 50. ಗೊ01., 39: 474.482. 

___3ಈಏಿಗ6 2. ೪. 7೧16161 1953, 48101. 2, 45 : 182-185. 

(೦೦೮೪೦0೧, ೮. !ಗ, ೯. 0. 0೧0, 8೧೮ ಔ, 0. .1009೧7617761, 1952. 
8101. 2.. 44: 60-65. 

'`'೦ಗಣ8೧, .. 5, 1950, 776 1೧೧0118ಗ0೦6 ೦1 ೦೦1೮ 169! 1680110೧ 1 
260 710)5. 9೧. ಔ. 079418. ಟ೧1೪6/510/ 0! 1೧೧68018. 


ಗ್ರಂಥಾಸುಣ 841 


___ಔ. ಗ. ೧1೧6, 1951. 7 4/1. 50. ಕೋ0ಗ., 43: 299-305. 

(1171, 560/61, 1921. ಲೇೀ೫701೧, 6 : 167-178, 

'ಟ, ರ, 5. 8೧೮ £ಓ. 7. ಓ2೦೧7)5, 1953, 48701. 1, 45: 43-498, 

'ಲ/, 5120-0161, 15936. /. .4/1. 5೧೧. 48701... 31: 131-140. 

''೩೧೧೮!!, 5. |. 1954. 82/ ಸೀಾ:., 20: 277.359. 

389009, 5. 1934. ೫1. 17೧. (೧೦1. 4011. ೫ 1010507, 1071010, 
20: 1-956. 

38166, ಓ, 1933. 00೧೧0೦೮ 3. ೫.೧. ಕ, 2: 129-142. 

''0೦ಟ೧೦, . ಗಿ. 8೧೮ ಓ. ಗಿಗೆ, 1 0ಗಾ೧ಗ/6), 19543. ,47%071505 ೫:೦. 80. 
೫೬1. 437. 

71601, 4. ಓ, 8೧೮ ಓಔ. /ಓ. ಔ/1೧ೇ, 1951, 471. ಟೆ. ೫010717, 38: 253. 
256, 

___,ಔ, ರಿ. 8/೧೬, ಓ. ಗ. 0/91 9೧6 ಗಿಗೆ. 50೧778೧೧, 1950, 4/11. ಟೆ. 
30107), 37: 144.148. 


ತೆ 


4 
19 
[9 
[9 
19 
19 
24 
25 
26 
26 
26 
28 
30 
32 
ತೆ 
೨7 
37 
37 
8 
40 
40 
4] 
| 
5 
58 
6] 
62 
62 


ಉಗಮಕಣದ್ರ 

ಲಸಂದೆ 
ದಾನ್ಯಬೆಳೆಗಳನ್ನಿ 

ಪ್ರೆಭೇದಗಳು 
ಉಭಯಗುಣತದಿಂದ 
ಪ್ದ ಧ್ರದೇಶದಮುಖ್ಕ 
ವೈವಿಧ್ಯತೆಗೆ 
ತಾಲನಿಕ 
ಅಧ್ಯನಗಳ 
ಪೂರ್ವಾವಸ್ಥೆ 
ಉದ್ಭ ವಾಗಿ 
ವೃದ್ಧಿ ಯನ ನ್ನ್ನ ಲಂಬಿನು ತ್ವದೆ 
ವಿಭಜ್ವೋತಕ 
ಆಂಗಾಂಶಗಳು 
ಅನೇಕೆ 
ಆನುರೂಪ 
ಮುಖಾಂ 
ಮುಖ್ಯ 
ಚಿತ್ರಿಸಲಾಗಿದ. 
ಓಳಿಸಿ 
ಟ್ರಿಟಿಕಡ್ಕೂರಂ 
ವಂಷವಾಹಿ 
ತಳಿಯೊಡನೆಯ 
ರಿಕ್ಕ ತೆ 


ಜಾಗ ದು ಹಾಗ 
ಉಗಮಕೆಂದ್ರ 
ತಾವ 
ಆಲ್ಲುಸಂದೆ 
ಕಾಲಾ ರ್‌ ಸ್ಯ ಕ್‌ 
ಕ ್‌ ಒಬಕಗಳಲ್ಲ 


ಒಣ ರ್‌ ಗಾಟ್‌, 


ಸಾ 
ಉಧಭ ಮುಗು ಣೆತ ಶೌಂದ 


ವೃದ್ಧಿ ಯುನ್ನೆವಲಯಸುತ್ತದೆ. 
ವಿಭಜ್ಯೋತಕ 


ಅಂಗಾಂಶಗಳು | 


ಶಿಷ್ಕಿಕ್ಕಿ 


63 
63 
63 
63 
63 
0ಕ್ಕೆ 


66 
66 
66 
66 
66 
67 
67 
68 
೪9 
69 
70 
7೩ 
74 
74 
75 
75 
76 
76 
78 
80 
80 
80 
80 
80 
80 
81 


16 
18 
22 
29 


21 


12 


23 
25 
14 
26 


19 
28 


15 
]5 
19 


25 


12 
28 
28 
32 
32 
16 


ರಜಾಕ 

ಮೈಲ ಕ್ಷಣಗಳ 

ಮಾಡಿದ್ದಾ ರ. 
ಭು 

ನಿಪ್ಪಲ 

ವಾರ್ತಾಪತ್ರಿಕೆ 


ಓಿಪ ಲತೆ 
ನ 


ಉತ ರಿವರ್ತನ 
ನ 


ಚಿತ್ರ ೮ ಸೊಡಿರಿ 


ಜಿ, ಹೆಜ್‌, ಷುಲ್‌ 
ಅಡೆಕವಾಗಿಸಲು 
ವಿಷಮಯುಗ್ನಜತೆಯ 
ಸ್ವಲ್ಪಪುಟ್ಟಿಗೆ 
ಸಾಹಿತ್ಯವಲ್ಲ 

ಶಿರೋ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವಿಷಮಯುಗ್ಮಜತೆಯ 
ಸ್ವಲ್ಪಮಟ್ಟಿಗೆ 
ಸಾಹಿತ್ಯದಲ್ಲಿ 

ಶರೋ 


ಒಪ್ಪೋಲೆ 


82 
82 
87 
89 
90 
90 
91 
92 
92 
97 
೨7 
೧8 
98 
98 
98 
98 
98 
98 
98 
98 
101 
103 
103 
106 
106 
113 
113 
113 
114 
123 
124 
124 
125 


16 
24 
25 
22 
13 
31 


ದ 


ಕತೆ 


27 
30 
12 
17 


15 
16 
18 
೨0 
20 
21 
30 
ತಿದ 
15 
29 
30 


24 
16 


25 
13 


ಒಹುವಾರ್ಷಿಕ 
ಹೊಂದಾಣೆಕೆ 
ಆರ್ಭುಲ್ಧು 
ಲಕ್ಷ್ಮಣಗಳಲ್ಲಿ 
ಆಧ್ಯಯನದಿಂದ 
ಸುಲಭಾವಾ 

ಆಧ್ಯ ಯನ 

ವೈಯಕ್ತಿಕ 

ನಿಪ್ಪ ಲತೆಯಿಂದಾಗಿ 
ಆತ್ಯ್ಮಾವಶ್ಶಕವಾಸುತ್ತದೆ. 
ಅಯ್ಕೆಯ 
ವಿಪಮಯುಗ್ಮಜವಾಗಿಯೂ 
ಆಗತ್ಯ್ಯವಾಗ, 

ಆಗದಂತೆ 

ಅಥವಾ 


ಪರಾಗಸ್ಫರ್ಷ 


845 


ಕ್‌, ಕಾಗ ಕಾ ಸ್‌ 
ಅಭಿವೃದ್ಧಿ ಯಲ್ಲಿ 
ದು ಗ್‌್‌ಹ 


ತಳಿಅಭಿವ ದ್ರಿ 


ಆದರಿಂದ 
ಹಾ 


ಹಿ 


ಸ 


್ಲತಣಗಳಲ್ಲಿ 
ಎರ 
ಸುಲಭವಾಗಿ 
ಅಧ್ಯಯನ 
ಹಾಗ ಕ ಲ್‌ಲ್ಟ 
ವೈಯಕ್ತಿಕ 
ನಿಷ್ಕಲತೆಯಿಂದಾಗಿ 
"ು 
ಆತ್ಮವು ಕವುಗುತ್ತದೆ. 
ಲಿ [' ಲಾ 
ಆಯೆ: ತಸ 
ಜೆ 
ವಿಷಮಮುಗ್ಮಜವಾಗಿಯೂ 
ಆಗತ್ಯಿವಾಗ 
ಆಗದಂತೆ 
ಆಥವಾ 


ಪರಾಗಸ್ಪರ್ಶ 
ಚ್ಯಾ 


846 


125 
125 
128 
128 
129 
130 
131 


134 
139 
139 
147 
347 
149 
159 
162 
167 
168 
169 
170 
171 
171 
171 

171 

173 
173 
174 
179 
179 
179 
179 
183 
192 


16 
28 
20 
29 
18 


21 
29 


25 
28 


11 
13 
24 
24 
12 
15 
32 


6 


26 
28 
11 


10 
31 
16 
1] 


ಆವುಗಳು 

ಪಾರಂಭಿಸುವ 

ರೀಡ 1: 4 

ತೆನೆಗೆಳನ್ನು 

365 

ಸ್ಮನಿಷ್ಠಲತೆಯ 

48 

ಡ್ಲೆಗ್ಕ 

ಹೂಲದಲ್ಲಿ ಬೆಳಯುತ್ತಿರುವ 
47 ಮತ್ತು 48 

48 

್ಥಿರಪಟ್ಟಿ 

ಮಾುತ್ಫು 
ಸಂಬಂಧಿತವಾಗಿರಬಹುದುದು 
ಆನೇಕ 

ಬೀಜವರ್ಣ. 
ಆಧ್ಯಯನಗಳಲ್ಲಿ 
ಸಸ್ಯಪಾತಿಗಳೆಲ್ಲೆಲ್ಲ 

ಬಳಿಸ 

ಬೆಣು, 

ವಾಗಿರಿಸಲಾಯ್ತು 
ಆಟ್ಸ್‌ನ್ಸ್‌ 

ಪ್ರತಿಕ್ರಿಯಗಳ 

ವರ್ಪದಿಂದ 

ಬೆಳಗಾರರಿಗೆ 

ನನ್ನೂ 

ಅಗತ್ಯ 


ತ್ರೆ 


ಬೆಳಸಸ್ಕಗಳಲ್ಲಿ 
ಮಾರ್ಗಾನುಸರಣಿ 


ಒದಗಿಸಿದ್ದಾರ 
ಬಳಸಿದ 
ವೈಲಕ್ಷಣ 
ಜನ್ಮಧಾತ್ಮ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ಅವುಗಳು 

ಪ್ರಾರಂಭಿಸುವ 

ರಿಂದ 1:4 

ತೆನೆಗಳನ್ನು 

36* 

ಸ್ವನಿಷ್ಟಲತೆಯ 

485 

ಆೈಕ್ಕೆರಿ 

ಹೊಲದಲ್ಲಿ ಬೆಳೆಯುತ್ತಿರುವ 
47* ಮತ್ತು 489 

ವೈಕಂ 

ಸ್ಕಿ ರಪಟ್ಟಿ 

ಮಾತೃ 
ಸಂಬಂಧಿತವಾಗಿರಟಹುದೆಂದು 
ಆನೇಕ 

ಬೀಜವರ್ಣ, 
ಅಧ್ಯಯನೆಗಳಲ್ಲಿ 
ಸಸ್ಕಪಾತಿಗಳಲ್ಲೆಲ್ಲ 

ಬಳಸ 

ಬೇಕು. 

ಮಾಗಿರಿಸಲಾಯ್ತು. 
ಅಟ್ಟೈನ್ಸ್‌ 
ಪ್ರತಿಕ್ರಿಯೆಗಳ 
ವರ್ಷದಿಂದ 
ಬೆಳೆಗಾರರಿಗೆ 
೫್ಮನ್ನೂ 
ಅಗತ್ಯ. 
ಬೆಳೆಸಸ್ಯ 
ಮಾರ್ಗಾನುಸರಣೆ 


ಒಪ್ಪೋಲೆ 


197 
208 
214 
218 
219 
220 
221 
221 
221 
225 
230 
232 
245 
245 
245 
247 
247 
248 
250 
250 
252 
269 
269 
270 
274 
277 
277 
278 
278 
278 
278 
280 


ಎಷ್ಟು 
ಪಕ್ಷೀನಿಯಾಗ್ಪಾಮಿನಿಸ್‌ 


ಸಮಾನಾರ್ಥಕೆ 


ಡೆ ಸ ಸ 
ಮೊಟ್ಟಿಗುಚ್ಚೆ ಗಳಲ್ಲಿ 
ಕೀಡಿನದ 
ಕೊರಯುವ 
ವೃತ್ಯಾಸಗಳನ್ನು 
ಪೋೀಕ್ಷೆಗೊಳಪಟ್ಟ ಶೈ 
ಸಸ್ಮಶಾಸ್ತ್ರೀಯ 
ಹೃಬ್ರೆಡ್‌ 
ಪರಿಪಾಕಾವೆಸೆ 

ಷೊ 
ಆಡ್ಡಬೀಳುವಿಕೆ 


ಮುಳ್ಳಿನ ಉದ್ದ, ಲೆಮ್ಮಾ ಉದ, 
ಡಾ ಕ್ರ ಹ 


ತಳಿಗಳು. 
ಭಿನ್ನವಾಗಿದೆ 
ತಾಕುಗಳಲ್ಲಿ 
ಟಿಮೋತಿ. 
ಉಷ್ಣಾಂಶಗಳು. 
7] 


ಯಸ್ಸ್ಸು 


847 


| 
ಪಕ್ಷೀನಿಯಾಗ್ಪಾಮಿನಿಸ್‌ 


ಕೃ 


280 
281 
281 
281 
284 
290 
290 
290 
291 
292 
292 
292 
293 
293 
293 
295 
295 
296 
301 
302 
303 
304 
304 
318 
321 
326 
328 
329 
332 
333 
334 
335 
337 


20 


21 
26 


11 
26 
30 
22 
12 
4 
15 


[5 
23 


24 
19 
30 


10 
16 


17 
10 
[5 
17 


27 
11 


ನಟುಗೆಣ್ಣನ 

ಆಸಕ್ತ 

ಸೇರಿಸಿ. 
ಕಸಿಬಳಿಯಲು 
ಆಥವಾ 

ಸುದ್ಧಿ ಪಡಿಸಿದ 
ವಿಪರಿಸಲಾಗಿವೆ 
ಸ್ವಷ್ಟ 

ಚೈತನ್ಯ 
ಪುಜಿಪ್ಪಲತ್ವ 
ಫಲಕಾರಿಯಾಗಲು. 
ಸಮೀಪವಾಗಿರಬೇಕು, 
ಸ ಸ ಷ್ಟಪಡಿಸಿದ್ದ್ದಾ 
ಚೇತನ ಮೇಲೆ 
ಜನ್ಮಧಾತೃ 
ಪರೆಶೋಧನೆ ಕಾರ್ಯದ 
ಆಯೋವಾ 

ಬಿಶನೆಯ 

ಆಧಿಕ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳಾ 


ನಡುಗೆಣ್ಣಿನ 

ಆಸಕ್ತ 

ಸೇರಿಸಿ 

ಕಹಿಬೆಳೆಯಲು 

ಅಥವಾ 

ಶುದ್ಧಿ ಪಡಿಸಿದ 
ವಿಮಿಸಲಾಗಿದೆ 

ಸ್ಪಷ್ಟ 

ಚೈತನ್ಯ 

ಪುಯಿಷ್ಪಲತ್ವ 
ಫಲಕಾರಿಯಾಗಲು 
ಸಮೀಪವಾಗಿರಬೇಕು. 
ಸ್ಪಪಷ್ಟಪಡಿಸಿದ್ದುರೆ 
ಚೇತನದ ಮೇಲೆ 
ಜನ್ಮದಾತೃ 
ಪರಿಶೋಧನೆ ಕಾರ್ಯದ 
ಅಯೋವಾ 

ಬಿತ್ತನೆಯ: 

ಅಧಿಕ 

ಆಧಾರ 

ಎಮ್ಮರ್‌ 

ಗಿಸುತ್ತದೆ. 

ಅಲ್ಪ ಅಥವಾ 
ತಳಿಗಳಂತೆಯೆ 
ಎಚ್‌4.4 

ಪ್ರ್ಸ್ಯ 
ಅವೇನಾಸಟ್ಟೈವಾ 
೩೫ 


ಒಪ್ಪೋಲೆ 


ತಿ48 
356 
356 
357 
307 
ತೀ9 
372 
376 
379 
388 
390 
392 
405 
405 
413 

428 
442 
44 
449 
463 

463 

519 
೨19 

519 
519 
521 
522 
536 
541 
556 
557 
561 

568 


15 
1] 
9 
34 (ಕೊನೆ) 
ತಿ 
0 
30 
18 
11 
19 
27 
19 
25 
15 
2[ 
29 
ತಿ2 
13 
26 
7 
23 
31 
32 
17 
28 


ಆನುರೂಪತೆ 
ಕಮದ 
ಮಾಂಗೇಲ್‌ಡಾರ್ಶ್‌ 
ಆನೇಕ 

ಪೃತೆ 
ಪಟ್ಟೆ ಯೊಂದನ್ನು 
ಏಣಕೆಯ 


849 


ಶೀಘ್ರ 

ಆಡ್ವ್ಬಬೀಳುವಿಕೆಯ 
ಒತ್ತಿ 

1948ರ ಪರೀಕ್ಷೆ 

1949ರ ಪರೀಕ್ಷೆ 


ತುಂಬಿದ ಡಾ 
ಕಡಮೆಯಾಗುತ್ತೆದೆಂದು 
ಅನುರೂಪ 
ಕ್ರಮದ 
ಸಾಂಗೇಲ್ಸ್‌ ಡಾರ್ಫ್‌ 
ಆನೇಕ 
ಶುಷ್ಕತೆ 
ಪಟ್ಟಿಯೊಂದನ್ನು 
ಎಣಿಕೆಯ 
ಪುಂನಿಷ್ಠ ಲತ್ವಕ್ಕಾಗಿ 
ಕೀಳಿಗೆಗಳ 


ದಕ್ಷಿಣದಪಂಗಡದೊಳಗೆ 


850 


368 
572 
585 
595 
596 
601 
601 
601 
602 
610 
623 
624 
624 
639 
652 
654 
ಕೆ55 
675 
675 
676 
677 
684 
687 
688 


689 
689 
690 
692 
699 
699 
66 

66 


ಹುಲ್ಲಗಳಲ್ಲಿ 
ಗುಂಪು-ಅಯ್ಕೆ 
ಪುಯಷ್ಪ ೮ತ್ಮ 
ತಳಿಅಭಿವೃದ್ದಿ 
ಕಬ್ಬುಗಳನ್ನು ಸ 
ಪುಯಿಷಲತ ಈ 
ಆನುಕೂಲವಾಗಿದೆ. 
ವೈಯಕ್ತಿಕ 
ಕೆನಾಡ 
ಕೋಷ್ಟಕ 68 
ದಿಡಿರ್‌ 
68 ರಲ್ಲಿರವ 
ಪ್ರತಿಕರಣ 
ಸಾಂಖ್ಯಕವಾಗಿ 
ವರ್ಗಮೂಲವು ಎ 
ಗಳ ಅದು ವೃತಾಸದ ಮಾನಕ 
ಭ್ರಂಶ 
ಯಾದೃಚ್ಛಾ 
ಭಾವಿಸಿಕೂಳ್ಳ 
ಶೇಕಡವಾರಾಗಿ 
ಕೋಪ್ಪಕ 80 
ರಿಕ್ಕತಯ 
ವ್ಯಕ್ತಿ ಕಲನಗಳಿಗೆ 
ಅಂತರೆ 


ಪೃತಿಶಿತ 


ಸಸ್ಯ ತಳಿಅಭಿವೃದ್ಧಿ ವಿಧಾನಗಳು 


ವೃದ್ಧ ಪಡಿಸಿದ 
ಆಯ್ಕೆಯಾಗುತ್ತಿದೆಯೆಂದು 
ಹೋಲಿಕೆ 

ಇಂದ 

ಭಾವಿಸ 
ಹುಲ್ಲುಗಳು 
ವಿಧಾನದಲ್ಲಿ 
ಕೋಣೆಯಲ್ಲಿ 
ಹುಲ್ಲುಗಳಲ್ಲಿ 
ಗುಂಪು-ಆಯ್ಕೆ 
ಪುಂನಿಷ್ಪಲತ್ವ 
ತಳಿಅಭಿವೃದ್ಧಿ 
ಕಬ್ಬುಗಳನ್ನು 
ಪುಂನಿಷ್ಟಲತ್ವ 
ಅನುಕೂಲವಾಗಿದೆ. 
ವೈಯಕ್ತಿಕ 
ಕೆನಡಾ 

ಕೋಷ್ಟಕ 68. 
ರಿಡಿಟ್‌ 
68ರಲ್ಲಿರುವ 
ಪ್ರತೀಕರಣ 
ಸಾಂಖ್ಯಕವಾಗಿ 
ವರ್ಗಮೂಲ 
ಅದು ವ್ಯತ್ಯಾಸದ ಮಾನಕ 
ಭ್ರಂಶವಾಗಿತ್ತು. 
ಯಾದೃಚ್ಛಿಕ 
ಭಾಮಿಸಿಕೊಳ್ಳ 
ಶೇಕಡಾವಾರಾಗಿ 
ಕೋಷ್ಟಕ 80, 
ರ ತೆಯ 
ವ್ಯತಿಕಲನಗಳಿಗೆ 
ಅಂತರ 


ಪೃತಿಶತ 


14 
19 


19 


ಆ ಸಮಷ್ಪ್ತಿ ಯಿಂದ 
ಕೆಲ್ರದ 
ಧಾನ್ಯಗ್ವ 
ನಿರ್ಧರಿಸಬಹುದು. 
ನಿರ್ಧರದ 
ನಿರ್ಧರದ 
ಒಕ್ಕಣಿ 
ಪ್ರಯೋಗತಾಕ್ಚ 
ಸದಸ 
ರೂಗಗಳಿಗೆ 
ಒೀಡದು 
ಕಟ್ಟ ನಿನ 
ದ ೈಚ್ಛಿಕ 
ಯೋಜನೆಯಲ್ಲಿ 
ಚ್ನೆತನ್ರ 

ಬ್ರ 
ಮಶಾನ್ಯ 
ಮಧ್ಯ ಮವಣು 
ಸೌದ್ಧಶ 
ಕಾರಿಯೂಪ್ಲಿಸ್‌ 
ಆಯುರ್ದಾಮ 
ಪಟಕೆ 
ಮರುಕುಳಿಸು 
ವರಣಾತ್ಮಕ 
ಸ್ಪರ್ಷತಂತುಗಳು 
ಸ್ಪರ್ಷಪ್ರೇರಿತ 
ಸ್ಪರ್ಷರೇಖೀಯ 


851 


ಆ ಸಮಪ್ಪಿಯಿಂದ 
ಮಾಪನ, 
ಕೇಂದ್ರ 
ಧಾನ್ಮಗಳ 
ನಿರ್ಧರಿಸಬಹುದು. 
ನಿರ್ಧಾರದ 
ಒಕ್ಕಣೆ 
ಪ್ರಯೋಗತಾಕು 
ಸದ್ದಶ 

ಕ್ರ 
ರೋಗಗಳಿಗೆ 


ಆಯುರ್ದ್ವಾಯ 
ಪಟ್ಟಿಕೆ 
ುರುಕಳಿಸು 
ವಿವರಣಾತ್ಮಕ 
ಸ್ಪರ್ಶತಂತುಗಳು 
ಸ್ಪರ್ಶಪ್ರೇರಿತ 


ಸ್ಪರ್ಶರೇಖೀಯ 


ಕನ್ನಡ ಅಧ್ಭಯನ ನಿಭಾಗ, ಕೃಷಿ ವಿಶ್ವವಿದ್ಯಾನಿಲಯದ 
ಕನ್ನಡ ಪುಸ್ತಕಗಳು 


10. 


11, 
12. 


3, 


4, 


10. 


ಜಾ ಛಾ ಹಿ ಟಟ 


ಬೆಂಗಳೂರು-560009 ಇವರನ್ನು ಸಂಪರ್ಕಿಸಿರಿ, 


ಸುಭಿಕ್ಷತೆಗೆ ತೆರದ ಬಾಗಿಲು 

ಪೀಡೆ ನಿರ್ವಹಣೆ 

ಕೀಟ ವಿಂಗಡಣೆ 

ಕೀಟ ಹತೋಟಿ 

ಸಾಕುಪ್ಪಾಣಿಗಳ ಶರೀಠ ಕ್ರಿಯಾಶಾಸ್ತ್ರ ಭಾಗ-1 
ತರಕಾರಿ ಬೀಸಾಯ 

ಕೃಷಿ ರಸಾಯನಶಾಶ್ವ ಶಬ್ದಾರ್ಥ ನಿರೂಪ 
೫ಾದಳಿ 

ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 


ರೈತರ ನೆಚ್ಚುವೆ:ಚ್ಚಿನ ಮರಗಳು 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ-2 


ಬೀಜಗಣಿತ ಪರಿಚಯ 
ಮಣ್ಣು ಮತ್ತು ನೀರು ನಿರ್ವಹಣೆ 


ಮಣ 
3 
ಕ್ಷ ೈಹಿ ಸಹಾರ 
ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 


ಗೋ ಸಂಪತ್ತು 


ಪ್ರತಿಗರು ತೀರಿವೆ 


ತ್ರ 


ದ್ವಿತೀಯ ಮುದ್ರಣ 


ಪ್ರತಿಗಳು ತೀರಿವೆ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕಾ ಲಿಕೊ 

ಏ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಕೊ 
ಆಚಿ ನಲ್ಲಿದೆ 

ಪ ೯ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪೃತಿ 
ಕ್ಯಾಲಿಕೆೊ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದ್ರಾಪ್ರತಿ 
ಕ್ಯಾಲಿಕೊ 


ಪುಸ್ತಕಗಳಿಗಾಗಿ ಮೆ. ಇಂಡಿಯಾ ಬುಕ್‌ಹೌಸ್‌, 5ನೇ ಮೈನ್‌ ಗಾಂಧಿನಗರ 


2.00 
5-00 
15.00 
12-50 
6.25 
12-50 
5.00 
6.25 
15-00 
19-00 
5.00 
19.00 
11.25 
15-00 


15-00 
19.00 
11-25 
] 5.00 
6.25 
10-00 
1500 
19-00 
6.25 
10-00 


17, 


158. 


20. 


೨]. 


22. 


23. 


24, 


೨25. 


26. 


27. 


28, 


29. 


30, 


31, 


32, 


ತಿ 


2 
ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧತಿಗಳು 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 
ಪಶುವೈದ್ಯಕೀಯ ಎಜ್ಞಾನ 
ಹೊಲದ ಬೆಳೆಗಳಿಗೆ ಬೀಳುವ ಕೀಟಗಳು 
ಟ್ರಾಕ್ಟರು ಹಾಗೂ ಅವುಗಳನ್ನು ಸುಸ್ಥಿತಿಯಲ್ಲಿ 
ಡುವ ಕ್ರಮಗಳು 
ಸಾಕುಪ್ಫಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ-3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಮತಿಗಳು 
ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಯ ವರ್ಗೀಕರಣ ಶಾಸ್ತ್ರ 
ಪೌಷ್ಟಿಕ ಆಹಾರ 
ಕಡಲ ವಿಸನುಗಾರಿಕೆ 
ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋಬೇೆ 


ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗ 
ಅವುಗಳ ಹತೋಟಿ 


ಶಿಶುವಿಹಾರ (ಪ್ರತಿಗಳು ತೀರಿವೆ) 
ಬೇರೆಕಾರು ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 


ಕೃಷಿ ಎಂಜಿನಿಯರಿಂಗಿ" ಪಠೃಪುಸ್ತಕ 


ಇಲಿಗಳು ಶಾಗೂ ಅವುಗಳ ನಿಯಂತ್ರಣ 


ಸಾದಾಶ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಕೆೊ 


7.50 
11.25 


11.50 
2125 


7_50 
11-25 


8-25 
12.00 


7-50 
2.50 


10-00 
15-00 


11.25 
10.25 


15.00 
19.00 
15-00 
೨೦-00 

೨9-00 
14.00 


5.00 
10.00 


1075 
4.50 


50 
13-25 


೨೩, 


೨೨. 


36. 


37. 


38. 


39. 


40. 


41. 


ತಪ, 


ಷೈ 


44, 


45, 
46, 


47, 


48, 


49. 


3 


ತರಕಾರಿ ಜಿಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಕ್ಯಾನಿಂಗ್‌ 


ಅಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 

ಜೀವಕೋಶ ಕಿಯಾಶಾಸ್ತ್ರ ಹಾಗೂ ಜೀವ 
ರಸಾಯನಶಾಸ್ತ್ರ 

ಎಲುಬುಶಾಸ್ತ್ರ 


ಕಡಲೆಕಾಯಿ 
ಗಣಿತಕಾಸ್ತ್ರ ಪ್ರದೇಶಿಕೆ ಭಾಗ-1 


ತೆಂಗು, ಅಡಿಕೆ ಇತರ ಗರಿಮರಗಳ ಕೀಟಗಳು 
ಕಾಗೂ ಅವುಗಳ ಹತೋಟಿ 

ಖ್ಲಾಂಟೀಶಣ್‌ ಬೆಳೆಗಳಿಗೆ ಬೀಳುವ ಕೀಟಗಳ: 
ಹಾಗೂ ಅಪುಗಳ ಹತೋಟಿ 

ಭಾರತದಲ್ಲಿ ಕೋಳಿ ಸಾಕಣೆ 


ಕಲ್ಲುನಾರು (ಭೂತಾಳೆ) ಗಿಡಗಳು 

ಎಣ್ಣೆ (ಬೀಜ) ತಾಕು ಬೆಳೆಗಳಿಗೆ ಬೀಳುದ ಕೀಟ 
ಗಳು ಹಾಗೂ ಅಧ್ರಗಳ ಹತೋಟಿ 
ಹತ್ತಿನೂಲು (€ಾರಿನ) ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 
ಹಸುರೆಲೆ ಗೊಬ್ಬರ, ಮೇವು ಜಾಗೂ ಉಪ್ಪ 
ನೇರಳೆ ಬೆಳೆಗಳಿಗೆ ಬೀಳುವ ಕೀಟಗಳು ಹಗೂ 
ಅವುಗಳ ಹತೋಟಿ 

ಮಾದಕ (ಹೊಗೆಸೊಬ್ಸು,, ಗಾಂಜಿ) ಹಾಗೂ 
ಸಾಂಬಾರ (ಅರಿಶಿನ ಇತ್ಯಾದಿ) ಬೆಳೆಗಳಿಗೆ 
ಬೀಳುವ ಕೀಟಗಳು ಹಾಗೂ ಆವುಗಳ 
ಹತೋಟ 


ಸಾದಾಪ್ರತಿ 


ಸಾದಾಪ್ರತಿ 


ಸಾದಾಖ್ರತಿ 
ಕ್ಯಾಲಿಕೊ 


ಸಾದಾಪ್ರತಿ 


ಸಾದಾಪ್ರತಿ 
ಕಾ ೬೨ಕೆೊ 
ಸಾದುಪ್ರತಿ 
ಕಾ ಕೊ 
ಹಾದಾ ಪ್ರ ತ್ರಿ 
ಕಾ ೨6 


ಸಾದಾಪ್ರತಿ 
ಕಾ ಬೊ 

ಸಾದಾಪ್ರತಿ 
ಸಾದಾಪ್ರತಿ 
ಸಾದಾಪ್ಪ ತಿ 
ಕ್ಯಾಲಿಕೊ 

ಸಾದಾಪ್ರತಿ 


ಸಾದಾಪ್ರ ತಿ 


ಸಾಡಾಪ್ರತಿ 


ಸಾದಾಪ್ರತಿ 


ಸಾದಾಪ್ರತಿ 


12.50 


16_25 


16.25 
21-25 


10-75 
20-00 
25-00 


11-25 
16-25 


10-00 
15-00 


25.00 
30.00 
12-00 


25.50 
27.00 


5.00 
7_50 


10-00 


5-00 


3-75 


50. 


51. 
52. 
53. 
54, 


೨5. 
56, 


51. 
58. 


59. 
60. 


61. 


62, 
63, 


64, 
65, 
66, 
67, 


08, 
69, 
70. 
11, 


ಖ್ಠೆ 


ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 
ಕೀಟಗಳು ಅವುಗಳ ಹತೋಟ 


ಸಸ್ಕ ಸಾಮ್ರಾಜ್ಯ 


ಭಾರತೀಯ ಗ್ರಾಮೀಣ ಯುವಕ ರೈತ 
ಸಂಘಗಳ ಸಂಘಟನೆ 


ವಾನುಗಾರಿಕೆ 
ಗಣಿತಶಾಸ್ತ್ರ ಪ್ರವೇಶಿಕೆ ಭಾಗ-2 


ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 


ಪತ:ರೋಗಗಳು ಹಾಗೂ ಸಾರ್ವಜನಿಕ 
ಆರೋಗ್ಯ 
ಭಾರತದಲ್ಲಿ ಜೇನುಸಾಕಣೆ 


ಸಾಕುಪ್ರಾಣಿ ಮೂಲದ ಸೋಂಕು ರೋಗಗಳು 


ದೊಡ್ಡರೋಗ 
ಮೂಲ ಅರ್ಥಶಾ ಸ್ಥ ಹ 


ಜೇನುನಿಾಕಣ 


ಕೃಷಿ ರಸಾಯನಶಾಶ್ವ ಪಾರಿಭಾಷಿಕ ಶಬ್ದಕೋಶ 
ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ 
ಉತ್ಪಾದನೆ 

ಕೃಷಿ ಆಟಲಯಂತ್ರ, ಮತ್ತು ಟ್ರಾಕ್ಟರುಗಳು 
ಸರಕಾರಿ ಬೇಸಾಯ 

ಕೋಶ 

ತರಕಾರಿ ಬೆಳೆಗಳ ಕೀಟ ನಿಯಂತ್ರಣ 


ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 
ಸಂಸ್ಕೃತಿಯ ರೂಪಿಕೆಗಳು 
ರೇಖಾತ್ಮಕ ಬೀಜಗಣಿತ 
ಹುಲಿ-ಭಾರತದ ರಾಷ್ಟ್ರೀಯ ಮೃಗ 


ಸಾದಾಪ್ರತಿ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಶ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಿಕೊ 
ಅಚ್ಚ ನಲ್ಲಿದೆ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ವಾಲಿಕೊ 


ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ರತಿ 
ಕ್ಯಾಲಿಕೊ 
ಸಾದಾಪ್ತತಿ 


ಅಜಿ ನಲಿದೆ 
2 ತ್‌ 


ಸಾದಾಪ್ರತಿ 


4.50 


25.00 
30-00 


8.25 
13-25 
10-00 
15-00 


20-00 
25-00 


12.50 
17.50 
20.00 
25-00 
7-50 
1250 
500 
19.00 
24-00 
17 50 
22-50 
3-೨5 


12-50 
19.00 


೨೦-00 
24.00 


72. 
73. 
74. 


75, 
76, 
71. 
78, 
79, 


80. 


ನೀರಾವರಿ ತತ್ವ ಮತ್ತು ಪದ್ಮತಿಗಳು 
ಮಣ್ಣು ಶಿಲೀಂಧ್ರ ಕೈಪಿಡಿ 
ಪ್ರಾಣಿಗಳ ವರ್ತನೆ 


ಬೆಳೆ ಕೀಟಗಳು ಮತ್ತು ಅವುಗಳ ಹತೋಟಿ 
ಸಸ್ಯ ತಳಿಅಭಿವೃದ್ಧಿ ವಿದಾನಗಳು 

ಪ್ರಾಣಿಗಳ ಶರೀರ ಕ್ರಿಯಾಶಾುಸ್ತ್ರೃ 

ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-1 
ಕೆಲವು ಸಸ್ಯಗಳ ವೆ ೈಚ್ಛ್ಯಾನಿಕ ಇಂಗ್ಲಿಪ್‌-ಹಾಗೂ 
ಕನ್ನಡ ಹೆಸರುಗಳು 

ಆಧುನಿಕ ಹೈನಾಗಾರ ದನಗಳ ನಿರ್ವಹಣ 


17-00 
22.00 
125-00 
60-00 


